ಬಸವತತ್ವ ರತ್ನಾಕರ 


ಶ್ರೀ ಭಗವಾನ್‌ ಬಸವೇಶ್ವರರು 


ಬಸವತತ್ವ ರತ್ನಾಕರ 


ಗ್ರಂಥಕಾರರು: 
ವ್ಯಾಕರಣತೀರ್ಥ, ವಿದ್ಯಾಲಂಕಾರ, ವಿದ್ಯಾವಾಗೀಶ 
 ಚೆಂದ್ರಶೇಖರಶಾಸ್ತ್ರೀ ಹಿರೇಮಠ 
ಹೊಳಲು (ಬಳ್ಳಾರಿ) 
ಪ್ರಿನ್ಸಿಪಾಲ್‌, ಶಂಕರ ಸಂಸ್ಕೃತ ಕಾಲೇಜ್‌, ಯಾದಗಿರಿ (ಕಲಬುರ್ಗಿ) 


J 


ಪ್ರಕಾಶಕರು: 
ಶಿ, ವಿಶ್ವನಾಥ ಮತ್ತು ಶಿ. ರಾಜಶೇಖರ ಹಿರೇಮಠ ಸಹೋದರರು 
ಹೊಳಲು (ಬಳ್ಳಾರಿ) 
ಪ್ರಕಾಶನ ಸ್ಥಳ: 
ನಂ.೫೫, ಥಿಯೋಜಾಲ್ಡ್‌ ರೋಡ್‌, ಮೈಸೂರು 


ಪ್ರಥಮ ಮುದ್ರಣ ೨,೦೦೦ ಪ್ರತಿಗಳು 


ಉತ್ತಮ ಪ್ರತಿ: ರೂ. ೧೮-೯೦೦ 
ಬೆಲೆ; ಕು 
ಸಾಧಾರಣ ಪ್ರತಿ: ರೂ, ೧೫-೦೦ 


ಪೂ ಗ್ರಂಥದ ಸರ್ವಾಧಿಕಾರವು ಪ್ರಕಾಶಕರಬಾಗಿದೆ 


ಬೆಂಗಳೂರು ಪ್ರೆಸ್‌ 
ಮೈಸೂರು ರೋಡು, ಬೆಂಗಳೂರು ಸಿಟ್ಟ 
೧೯೬೧ 


ಅರ್ಪಣ ಪತ್ರಿಕೆ 


ಮೈಸೂರು ರಾಜ್ಯಪಾಲರಾಡ 
ಶ್ರೀ ಜಯಚಾಮರಾಜೇಂದ್ರ ಒಡೆಯರ್‌ ಬಹದ್ದೂರ್‌ ರವರಲ್ಲಿರತಕ್ಕ ಅವರ 
ಸಂಚಶೀಲಗಳಿಗಾಗಿ ಈ ಗ್ರಂಥವನ್ನು ಅವರಿಗೆ 


ಕೃತಜ್ಞತೆಯಿಂದ ಸಮರ್ಪಿಸುತ್ತೇನೆ. 


ಅವರ ಪಂಚಶೀಲಗಳು 


೧. ಓಂದು ದೇಶದಲ್ಲಿ ಒಂದೇ ಸರಕಾರ ಇರುವುದು ಯೋಗ್ಯವೆಂದು ಸ್ವಾತಂತ್ರ ತ್ರ್ಯಸಿಕ್ಕ 
ನಂತರ ಎಲ್ಲರಿಗಿಂತಲೂ ಮೊದಲು ಉದ್ಭೋಷಿಸಿ ಕೃತಿಯಲ್ಲಿ ದ ಅವರ 
ಅಸಾಧಾರಣ ಭಾರತನಿಸ್ಕೆ. 


೨. ಜಯಚಾಮರಾಜ ಗ್ರಂಥಮಾಲೆಯನ್ನು ಹೊರಡಿಸಿ ಕನ್ನಡ ಸಾಹಿತ್ಯಕ್ಕೆ ಮಾಡಿದ" 
ಅವರ ಮಹತ್ವದ ಸೇವೆ. 


೩. ನಮ್ಮ ಪ್ರಾಚೀನ ಸರಂಪರೆಯಿಂದ ಬಂದ ಸಂಸ್ಕೃತಿಗೆ ಅನುಗುಣವಾದ ಅವರ 
ಉಪಮಾತೀತ ದೇವತಾ ಭಕ್ತಿ. 


೪, - ಜಗತ್ತಿನ ಬೇರೆ ಬೇರೆ ವಿಶ ಸ್ಯಾ ಅನೇಕ ಭಾಷಣಗಳನ್ನು ಮಾಡುತ್ತ, 
ಭಾರತೀಯರ ಸ ಸಂಸ್ಕೃತಿ ಪ್ರ ಪ್ರಸಾರ ಮಾಡುವ ಅಗಾಧ ವಿದ್ವತ್ವ. 


೫. ಜಾತಿ, ಮತ, ಸಂಥಗಳ ತೊಡಕಿಗೆ ಸಿಲುಕಡೆ, ಸರ್ವರ ಕೂಡ ಸಮಾನತೆಯಿಂದ 
ನಡೆದುಕೊಳ್ಳುವ ಅವರ ದೂರದೃಷ್ಟಿ. 


ಈ ಪಂಚ ಪ್ರಕಾರಗಳಾದ ಶೀಲಗಳನ್ನಳವಡಿಸಿಕೊಂಡಿರುವುದನ್ನು ಅನುಭವ 
ಮಾಡಿಕೊಂಡು ಈ ಗ್ರಂಥವನ್ನು ಪ್ರೇಮದಿಂದ ಅವರಿಗೆ ಸಮರ್ಪಿಸುತ್ತೇನೆ. 


— ಸರ್ವೇ ಜನಾಃ ಸುಖಿನೋ ಭವಂತು - 


ನಿದ್ವಾಂಸರ ಕಿಂಕರ, 
ವ್ಯಾಕರಣತೀರ್ಥ, ನಿದ್ಯಾಲಂಕಾರ, ವಿದ್ಯಾವಾಗೀಶ 
ಚಂದ್ರಶೇಖರಶಾಸ್ತ್ರೀ ಹಿರೇಮಠ, 
ಹೊಳಲು (ಬಳ್ಳಾರಿ ಜಿಲ್ಲಾ). 


ಫಿ 
ಲ್ಯ 
ತ್ಯ 


¥ 


UNIVERSITY OF MYSORE 


N. A. NIKAM, M.A. (Cantab.) MYSORE 
Vice-Chancellor ° Dated 12-12-1960 


Introduction : BASAVA TATTVA RATNAKARA 


‘Vyakaranateertha Vidyalankara Sri. Chandrasekhara Sastry 
has written, what is undoubtedly, a monumental work on the life 
and philosophy of Basava, the great reformer of Veerasaivism. 
The author has profound knowledge of the original texts, in 
Sanskrit and Kannada, of the sources of the Indian philosophical 
and religious tradition. Sri Chandrasekhara Sastry discusses, 
in Twenty-Eight Chapters, with much erudition, what is perhaps 
not available in any other treatise, the complex relation between 
Basava, the Vedas, the Upanishads and the Gita, and of other 
problems between Veerasaivism and other systems of thought 
in the Indian philosophic tradition. His writing is terse and 
lucid. The book enables us to get a full and comprehensive view 
of the place of Veerasaivism in the long and continuous history 
of the Indian cultural tradition. The author says that Basava 
did not teach a religion which was opposed to the Vedas. He 
does not ‘think that Veerasaivas are outside the fold of the Hindu 
religious tradition. Basava taught a religion which was opposed 
to the Vedic sacrifices; he repudiated ““casteism”’, but Sri. Chandra- 
sekhara Sastry observes quite candidly that the followers of Basava 
have not lived up to his ideals by eliminating caste and casteism. 
| The Vachanas or “Sayings” of Sri. Basava have a profundity, 
simplicity and a universal appeal comparable to the Upanishads. 
The Vachanas of Basava have enriched the Kannada language 
and literature, bringing to the common man illumination and 
solace of heart through a language which he can easily understand. 
Their authenticity is, like the Upanishads, derived from a basically 
pure and living experience of the Divine realized in man. 

The Indian religious tradition has been very greatly enriched 
by the contribution which the saintly order of Veerasaivism has 
made. The most notable document of the religious experience 
of man at any time or anywhere is the Anubhava Mantapa, which 
is a record of the spiritual autobiography of the saints of Veera- 
saivism, The Anubhava Mantapa has a dialogue and dialectic; 


viii 


it is paradoxical; it is the record of the mystical experience of the 
devotees of Veerasaivism in their assent towards the God Head. 
Tt is a record of both men and women who shared in the experience 
of Divine realization. It is a record of their journey to the goal 
of what they called Sunyasampadane, ““achievement of nothing- 
ness or emptiness”. But the conception of emptiness or nothing- 
ness in the mystical experience of Veerasaiva saints 15 ' distinct 
from the Sunya Vada of Buddhism and the Nirgunatatva of Advaita 
Vedantism. Whatever is conceptually nothing is yet something 
which is positive in its experience. It is the loss of a divisive 
egoism in man to attain a Uuhiversal individuality. 


This learned book has many other Chapters which deal with 
the most vital and significant problems of philosophy of religion 
of Hinduism and Veerasaivism. It is not possible in this Intro- 
duction even to refer to them. Scholars will find a study of 
The Basava Tattva Ratnakara amply rewarding. The book is 
a fine example of what higher research 00016 be. Sri. Chandra- 
sekhara Sastry has made a real contribution to contemporary 
Indian Philosophical Literature. The Basava Tattva Ratnakara 
deserves to be translated into other Indian languages. 


MYSORE, N. A. NIKAM, 
December 12, se (Professor of Philosophy), 
| Vice-Chancellor, 
University of Mysore. 


ಬಸವತತ್ವ ರತ್ನಾಕರದ ಪ್ರಸ್ತಾವನೆ 
(ಆಂಗ್ಲಭಾಷಾ ಪ್ರಸ್ತಾವನೆಯ ಭಾವಾನುವಾದ) 


ವ್ಯಾಕರಣತೀರ್ಥ, ವಿದ್ಯಾಲಂಕಾರ ಶ್ರೀ ಚಂದ್ರಶೇಖರ. ಶಾಸ್ತ್ರಿಗಳು ರಚಿಸಿರುವ 
ಈ ಗ್ರಂಥವು ವೀರಶೈವ ಧರ್ಮದ ಮಹಾ ಸುಧಾರಕರಾದ ಬಸವಣ್ಣನವರ ಜೀವನ 
ಮತ್ತು ದರ್ಶನಗಳನ್ನು ಕುರಿತು ಒಂದು ಶಾಶ್ವತ ಸ್ಮಾರಕವೆಂಬುವುದರಲ್ಲಿ ಸಂದೇಹವೇ 
ಇರುವುದಿಲ್ಲ. ಗ್ರಂಥಕರ್ತರಿಗೆ ಸಂಸ್ಕೃತ ಮತ್ತು ಕನ್ನಡ ಮೂಲಗ್ರಂಥಗಳ ಹಾಗೂ 
ಭಾರತೀಯ ಧರ್ಮ ಮತ್ತು ದರ್ಶನಗಳ ಮೂಲನೆಲೆಗಳ ಸುಗಾಢ (ಅಗಾಧ) 
ಪರಿಜ್ಞಾ ನವಿರುತ್ತದೆ. | | 
ಶ್ರೀ ಶಾಸ್ತ್ರಿಗಳು ಪ್ರಕೃತ ಗ್ರಂಥದಲ್ಲಿ ಇಪ್ಪತ್ತೆಂಟು ಅಧ್ಯಾಯಗಳಲ್ಲಿ ಬಹುಶಃ 
ಬೇರಾನ ಗ್ರಂಥದಲ್ಲಿಯೂ ಒತ್ತಟ್ಟಿಗೆ ದೊರೆಯದಿರುವ ಅನೇಕ ವಿಚಾರಗಳನ್ನು ಪ್ರತಿ 
ಪಾದಿಸಿರುತ್ತಾರೆ. ಬಸವಣ್ಣನವರ ತತ್ವಗಳಿಗೂ ವೇದ, ಉಸನಿಷತ್ತು, ಗೀತೆಗಳಲ್ಲಿ 
ಹೇಳಲ್ಪಟ್ಟಿರುವ ವಿಚಾರಗಳಿಗೂ ಇರುವ ಸಂಕೀರ್ಣ ಸಂಬಂಧವನ್ನಲ್ಲದೆ ಭಾರತೀಯ 
ದರ್ಶನಗಳಿಗೂ, ವೀರಶೈವ ದರ್ಶನಕ್ಕೂ ಇರುವ ಸಂಬಂಧವನ್ನು ಕುರಿತು ಪಾಂಡಿತ್ಯ 
ಪರಿಪೂರ್ಣವಾಗಿ ನಿರೂಪಿಸಿರುತ್ತಾರೆ. ಇವರ ಬರವಣಿಗೆಯಲ್ಲಿ ಬಿಗುನಿಡೆ, ಸ್ಪಷ್ಟತೆ ಇದೆ. 
ಸಂತತವೂ, ಸುದೀರ್ಥವೂ ಆದ ಭಾರತೀಯ ಧಾರ್ಮಿಕ ಮತ್ತು ದಾರ್ಶನಿಕ 
ಇತಿಹಾಸದಲ್ಲಿ ವೀರಶೈವ ಧರ್ಮದ ಸಾ ನವೇನೆಂಬುದರ ಬಗ್ಗೆ ಸಮಗ್ರವೂ, ಸನಿಸ್ತಾರವೂ 
ಆದ ಪರಿಚಯವನ್ನು ಪಡೆಯಲು ಈ ಗ್ರಂಥದಿಂದ ನಮಗೆ ತುಂಬಾ ಸಹಾಯವಾಗು 
ತ್ತದೆ. ಗ್ರಂಥಕರ್ತರ ಅಭಿಪ್ರಾಯದಂತೆ ಬಸವಣ್ಣನವರು ವೇದ ವಿರುದ್ಧವಾದ 
ಧರ್ಮವನ್ನು ಬೋಧಿಸಲಿಲ್ಲ. ನೀರಶೈವ ಧರ್ಮವು ಸನಾತನ ಹಿಂದೂ ಧರ್ಮದ 
ಕಕ್ಷೆಯಿಂದ ಹೊರಗಿನದೆಂಬುವ ಅಭಿಪ್ರಾಯವನ್ನು ಇವರು ಒಪ್ಪುವುದಿಲ್ಲ. ಬಸವಣ್ಣ 
ನವರು ವೇದದ ಕರ್ಮಕಾಂಡವನ್ನು ವಿರೋಧಿಸಿ ವರ್ಣವ್ಯವಸ್ಥೆಯನ್ನು ಪ್ರತಿಭಟಸಿದರು. 
ಆದರೆ ಬಸವಣ್ಣನವರ ಅನುಯಾಯಿಗಳು ವರ್ಣವ್ಯವಸ್ಥೆ ಜಾತೀಯತೆಯನ್ನು ತೊಡೆದು 
ಹಾಕಲಿಲ್ಲ. ಅಣ್ಣನವರ ಆದರ್ಶಗಳನ್ನು ಆಚರಣೆಗೆ ತರಲಿಲ್ಲವೆಂದು ಶಾಸ್ತ್ರಿಗಳು ಬಿಚ್ಚು 
ಮಾತಿನಲ್ಲಿ ನುಡಿದಿದ್ದಾರೆ. 
| ಬಸವಣ್ಣನವರ ವಚನಗಳನ್ನು ಅರ್ಥಸಂಪತ್ತು, ಸರಳತೆ, ಲೋಕಪ್ರಿಯತೆಗಳ 
ದೃಷ್ಟಿಯಿಂದ ಉಪನಿಷತ್ತುಗಳಿಗೆ ಹೋಲಿಸಬಹುದಾಗಿದೆ. ಸಾಮಾನ್ಯ ಮಾನವನಿಗೆ 
ಸುಲಭವಾಗಿ ತಿಳಿಯುವಂತಹ ತಿಳಿಗನ್ನಡ ಭಾಷೆಯ ಮೂಲಕ ಬೆಳಕನ್ನು ತಂದಿರುತ್ತದೆ. 
ಅವನ ಹೈದಯಕ್ಕೆ ಶಾಂತಿಯ ತನಿಯೆರೆದ ವಚನಕಾರ ಬಸವಣ್ಣನವರು ಕನ್ನಡಭಾಷಾ 
ಸಾಹಿತ್ಯಗಳ ಸಿರಿವಂತಿಕೆಯನ್ನು ಹೆಚ್ಚಿಸಿದರು. ವಚನಗಳು ಉಪನಿಷತ್ತುಗಳಂತೆ 
ಆತ್ಮಸಾಕ್ಸಾತ್ಕಾರವನ್ನು ಸಡೆದವರ ಸರಿಶುದ್ಧವೂ, ಜೀವಂತವೂ ಆದ ಅನುಭವದ 
ಅಧಿಕಾರವಾಣಿಯಿಂದ ನುಡಿದಂಥವುಗಳಾಗಿವೆ. 
ವೀರಶೈವ ಶರಣರು ನೀಡಿರುವ ಈ ಹಿರಿಯ ಕಾಣಿಕೆಯಿಂದ ಭಾರತೀಯ 
ದಾರ್ಶನಿಕ ಸಂಪತ್ತು ತುಂಬ ಶ್ರೀಮಂತವಾಯಿತು. ಎಲ್ಲ ಕಾಲದ, ಎಲ್ಲ ದೇಶದ 


Xx 


ಮಹಾ ಮಾನವರ ಶಿನಾನುಭವದ ಅತ್ಯಂತ ಗಮನಾರ್ಹವೂ, ಉಲ್ಲೇಖನೀಯವೂ 
ಆದ ಸ್ಮಾರಕವೆಂದರೆ ವೀರಶೈವ ಶರಣರ ಆಧ್ಯಾತ್ಮಿಕ ಜೀವನದ ಅಧಿಕೃತ ಚಿತ್ರಣವಾದ 
ಅನುಭವ ಮಂಟಪ. 

ಈ ಅನುಭವ ಮಂಟಪದಲ್ಲಿ ಧಾರ್ಮಿಕ ಚರ್ಚೆ ನಡೆಯುತ್ತಲಿತ್ತು. ತರ್ಕಬದ್ಧ 
ವಾದ ವಿಚಾರಸರಣಿಯಿತ್ತು. ಮೇಲುನೋಟಕ್ಕೆ ಪ ಪರಸ್ಪರ ನಿರುದ್ಧವೆಂದು ತೋರುವ 
ಆದರೆ ನಿಜವಾಗಿಯೂ ಪರಸ್ಸರ ಅವಿರುದ್ಧ ನಿಚಾರಗಳ ಗರುವ ಪರಮಾತ್ಮನ 
ದಿವ್ಯ ಸನ್ನಿಧಿ ಧಿಗೆ ಏರುತ್ತಿ ಚು ನೀರಶೈವ ಶರಣರ ಶಿವಾನುಭವದ ದಿವ್ಯತೆ ಈ ಅನುಭವ 
ಸಹ್ಯ; ಇಲ್ಲಿ ಶರಣ ಮಾರ್ಗಾನುಯಾಯಿಗಳಾದ ಶ್ರೀ-ಪುರುಷರಲ್ಲಿ ಅನುಭವದ 
ಅಡಿಗೆಗಳ ಕೊಡುಕೊಳೆ ನಡೆದಿತ್ತು. 

ಶಿವನ ಯಾತ್ರಿಕರಾದ ಶಿವಶರಣರು ಶೂನ್ಯವನ್ನು ಬಚ್ಚ ಬರಿಯ ಬಯಲಲ್ಲಿ 
ಅರಸಿಕೊಂಡು ಹೊರಟಿದ್ದು ದರ ದಿವ್ಯ ಮತ್ತು ಭವ್ಯ ಸಾ ಕವಿದು. 

ವೀರಶೈವ ಅನುಭಾವಿಗಳ ಕಲ್ಪನೆಯು ಶೂನ್ಯ ಅಥವಾ ಬಯಲು, ಬೌದ್ಧರ ಶೂನ್ಯ 
ವಾದದಿಂದಲೂ ಅದೆ ಸೈ ತದ ನಿರ್ಗುಣತ್ತ ದಿಂದಲೂ ಭಿನ್ನವಾದುದು. ಕಲ್ಪನೆಗೆ ಬಕನ 
ಶೂನ್ಯವು ಅನುಭಾವ ಲೋಕದಲ್ಲಿ 'ಶಿಸ್ತಿತ್ವವುಳ್ಳೆ ಪೂರ್ಣತೆ: ವಿಶ ನೈಕಿ, ತ ವನ್ನು 
ಸಾಧಿಸುವುದೆಂದರೆ ಶಿವನಿಂದ ಬೇರ್ಪಡಿಸುವಂತಹ ಅಹಂಕಾರವನ್ನು ನೀಗಿಕೊಳ್ಳುವು 
ದಾಗಿರುತ್ತದೆ. 

ಈ ಗ್ರಂಥದಲ್ಲಿ ಹಿಂದೂ ಧರ್ಮಕ್ಕೂ, ವೀರಶೈವ ಧರ್ಮಕ್ಕೂ ಸಂಬಂಧಿಸಿದ 
ಅತ್ಯಂತ ಜೀವಂತವೂ, ಅರ್ಥಪೂರ್ಣವೂ ಆದ ಅನೇಕ ಸೈದ್ಧಾಂತಿಕ ಸಮಸ್ಯೆಗಳ ಬಗ್ಗೆ 
ವಿದ್ವತ್ಟೂರ್ಣವಾಗಿ ವಿವೇಚನೆ ಮಾಡಲಾಗಿದೆ. ಅವುಗಳ ನಾಮನಿರ್ದೇಶನ ಮಾಡು 
ವುದು ಇಲ್ಲಿ ಸಾಧ್ಯವಲ್ಲ. ಬಸವತತ್ವ ರತ್ನಾಕರದ ಅಭ್ಯಾಸದಿಂದ ವಿದ್ವಾಂಸರಿಗೆ ಬಹಳ 
ಪ್ರಯೋಜನವುಂಟು, ಉನ್ನತ ಮಟ್ಟದ ಸಂಶೋಧನೆಯೇನು? ಎಂಬುದಕ್ಕೆ 
ಪ್ರ ಕೃ ತಿಯು ಅತ್ಯು ತ್ರ್ರಮವಾದ ನಿದರ್ಶನವಾಗಿರುತ್ತದೆ. ಶ್ರೀ ಚಂದ್ರಶೇಖರ ಶಾಸ್ತ್ರಿಗಳು 
ಆಧುನಿಕ ಜಡ ತತ್ವಶಾಸ್ತ್ರಸಾಹಿತ್ಯಕ್ಕೆ ಅತ್ಯ ಮೂಲ್ಯ ವಾದ “ಕೂಡಿಗೆ ಚ” 
ಯನ್ನಿತ್ತಿದ್ದಾ ರೆ. 

ಬಸವತತ್ವ ರತ್ನಾಕರವು ಇತರ ಭಾರತೀಯ ಭಾಸೆಗಳಿಗೆ ಅನುವಾದಿಸಲ್ಪಡಲು 
Ad ತ 


ಮೈಸೂರು, | ಎನ್‌. ಎ. ನಿಕ್ಕಮ್‌, ಎಂ.ಎ. (ಕ್ಯಾಂಟಿಬ್‌.), 
ತಾ। ೧೨-೧೨-೧೯೬೦, ವೈಸ್‌-ಛಾನ್ಸಲರ್‌, ಮೈಸೂರು ನಿಶ್ವನಿದ್ಯಾನಿಲಯ, 


ಆತ್ಮ ನಿವೇದನೆ ಈ 


ಯದಾ ಕಿಂಚಿಜ್ಞೊ (ಆಹಮ್‌ ಗಜ ಇವ ಮದಾಂಧಃ ಸಮುಭನಮ್‌ | 
ತದಾ ಸರ್ವಜ್ಞೊ ಸ್ಕಿ (ತ್ಯ ಭವದವಲಿಸ್ಮಂ ಮಮ ಮನಃ ॥ 

ಯದಾ ಕಿಂಚಿತ್‌ ಕಂಚಿತ ಬುಧಜನ ಸಕಾಶಾದನಗತಮ್‌ | 

ತದಾ' ಮೂರ್ಯೋಸ್ಕಿ (ತಿ ಜ್ವರ ಇನ ಮದೋ ಮೇ ವ್ಯ ಪಗತಃ ॥ 


ಅಂದರೆ ನಾನು ಅಲ ವನ್ನು ತಿಳಿದವನಾಗಿದ್ದಾಗ ಆನೆಯ ಸೊಕ್ಕಿನಂತೆ ಗರ್ವ 
ವುಳ್ಳ ವನಾಗಿದ್ದೆ ನು. ಚಾ ಸಂಡಿತರ ಸಹವಾಸದಿಂದ ಸ್ವಲ್ಪ ಸ್ವಲ್ಪ ತಿಳಿದು 
dat “ಆಗೆ ನನ್ನ ಗರ್ವವೆಲ್ಲ ಜ್ವರವು ಇಳಿಯುವಂತೆ ಇಳಿದುಹೋಯಿತು. 


೧. ಗ್ರಂಥ ನಿರ್ಮಾಣಕ್ಕೆ ಹಿನ್ನೆಲೆ 
ವೀರಶೈವ ಮತೋದ್ಧಾರಕರೂ, Lhe ಪ್ರಖ್ಯಾತ ಧರ್ಮನೀರರೂ ಆದ 
ಭಗವಾನ್‌ ಬಸವೇಶ್ವರರ ಜಯಂತಿಯನ್ನು ಕರ್ಣಾಟಕದಲ್ಲಿ ಧಾರವಾಡದ ಮೃ ಜಯ 
ನಗರದ ಶಿ ಶೀ ಶಿವಯೋಗಿ | ಶ್ರೀ ಮ. ನಿ. ಮೃತ್ಯುಂಜಯ "ಸ್ವಾಮಿಗಳವರು ೧೯೧೩ ನೆಯ 
ಇಸವಿಯಲ್ಲಿ ಪ್ರಾರಂಭಿಸಿದರು. ಹೈದರಾಬಾದ್‌ ಕರ್ಣಾಟಕದಲ್ಲಿ ೧೯೨೪ ನೆಯ ಇಸವಿಯ 
ವರೆಗೆ ಅದರ: ಸುಳಿದಾಟವೇ ಇರಲಿಲ್ಲ. ಅದರ ಪ್ರಚಾರ ಮಾಡಿದವರು `ಶ್ರೀ ಮ.ನಿ. 
ಶಾಂತನೀರ ಸಾ ್ರಿಮಿಗಳು ಗುರುಮಠಕಲ್‌, ೧೯೨೪ ರಲ್ಲಿ ಧರ್ಮವೀರ ಶಂಕರಣ್ಣಿನವರ 
೧೧. ಲಕ್ಷ ಕೂಸ್‌ ಉದಾರ ದಾನದಿಂದ ಸ್ಥಾಪಿಸಲ್ಪಟ್ಟ ಶಂಕರ ಸಂಸ್ಕೃತ 
ಕಾಲೇಜಿಗೆ ಪ್ರಧಾನಾಧ್ಯಾಪಕನಾಗಿ ೧೯೨೪ರಲ್ಲಿಯೇ ಯಾದಗಿರಿಗೆ ಬಂದೆನು. ೧೯೨೬ರಲ್ಲಿ 
ಭಗವಾನ್‌ ಬಸವೇಶ್ವರ ಜಯಂತಿ?'' ಎಂಬುವ ವಿಸ್ತಾರವಾದ ಒಂದು ಲೇಖನವನ್ನು 
ಬರೆದು ಲೋಕಮತ, ಮೈಸೂರ್‌ ಸ್ಟಾರ್‌, ಕೊಡಗು (ಮಡಿಕೇರಿ) ಪತ್ರಿಕೆಗಳಲ್ಲಿ 
ಪ್ರಕಟಸಿದೆನು. ಈ ಲೇಖನವು ತುಲನಾತ್ಮಕ ದೃಷ್ಟಿಯಿಂದಿದ್ದ ಕಾರಣ ಜನಗಳ 
ಮನಸ್ಸನ್ನಾ ಕರ್ಷಿಸಿತು. ಅನೇಕರು ನನಗೆ ಚಿಕ್ಕ ಪುಸ್ತ ಕವನ್ನು ಪ್ರಕಟಿಸಲು ಸೂಚನೆ 
ಮಾಡಿದರು. 
ಜನಪ್ರಿಯವಾದ ಈ ಲೇಖನವನ್ನು ಮೈಸೂರು « ಕ್ರೌ ನ್‌ ಪ್ರೆ ಸ್ಸಿನಲ್ಲಿ ಜ್‌ ಸಾವಿರ 
(೧೦೦೦) ಪ್ರ 5 ತಿಗಳನ್ನು ಮಾಡಿಸಿದೆನು. ಈ ಲೇಖನದ ಜಿ ನನ್ನು ಚೆನ್ನಾಗಿ`ಅರಿತು 
ಸೂರಿನಲ್ಲಿರುವ ನಂಜುಂಡಪ್ಪ ಅಂಡ್‌ ಸನ್ಸ್‌ರವರು ಒಂದು ಸಾವಿರ ಪ್ರತಿಗಳನ್ನು 
ಮಾಡಿಸಿ ಪ್ರಕಟಿಸಿದರು. ೧೯೨೭ನೆಯ ಇಸವಯಲ್ಲಿ ಸರ್‌. ಸಿದ್ದಪ್ಪ ಕಂಬಳಿ ಇವರ 
ಅಧ್ಯಕ್ಷತೆಯಲ್ಲಿ ಹತ್ತನೆಯ ನೀರಶೈವ ಮಹಾಸಭೆಯು ಬೆಂಗಳೂರಿನಲ್ಲಿ ಕೂಡಿದ್ದಿತು. 
ಆ ಕಾಲಕ್ಕೆ ಟಿ. ಎನ್‌. ಚನ್ನಪ್ಪನವರು "ವೀರಶೈವ ಕರದರ್ಪಣ'' ನೆಂಬುವ 
ಗ್ರಂಥವನ್ನು ಪ್ರಕಟಿಸಿದರು. ಈ ಲೇಖನದ ಮುಕ್ಕಾಲು ಭಾಗವನ್ನು' ಅದರಲ್ಲಿ 
ಪ್ರಕಟಸಿರುತ್ತಾರೆ. ೧೯೨೮ರಲ್ಲಿ ಇದೇ ಲೇಖನವನ್ನು ವೇ। ನಾಯಕಲ್‌ ಬಸ ಸವರಾಜ 
4 ಯಾದಗಿರಿಯಲ್ಲಿರುವ ತಮ್ಮ ಶಂಕರಾನಂದ ಪ್ರಿಂಟಿಂಗ್‌ ಪ್ರೆಸ್ಸಿನಲ್ಲಿ ಒಂದು 
ಸಾವಿರ ಪ್ರತಿಗಳನ್ನು ಅಚ್ಚು Shins. ಪ್ರ್ಯ ಶೇಪನವು ಜನಸ್ರಿ ಮ ಕಾರಣ 
೪-೫ ಸಾ ಅಚ್ಚಿನ ಮನೆಯನ್ನು ಕಂಡಿತು. ಆ ಕಾಲದಿಂದ ಶ್ರೀ ಬಸವೇಶ್ವರರ 
ಜಯಂತಿಯು ಬಂದಾಗಲೆಲ್ಲ ಲೇಖನಗಳನ್ನು ಬರೆಯುತ್ತ ಬಂದಿರುತ್ತೇನೆ. 


xii 


ನಾನು ಹುಬ್ಬಳ್ಳಿಯ ಶ್ರೀ `ಜಗದ್ದು ರು ಗಂಗಾಧರ ಸಂಸ್ಕೃತ ಕಾಲೇಜಿನ 
ಮುಖ್ಯಾಧ್ಯಾಪಕನಾಗಿದ್ದಾ ಗ ಡು ರಿಂದ ೧೯೩೮) ಬಸವ ಜಯಂತಿಯ ಬಗ್ಗೆ 
ಸಂಯುಕ್ತ ಕರ್ಣಾಟಕದಲ್ಲಿ ಲೇಖನಗಳನ್ನು ಬರೆಯುತ್ತ, ಬಂದಿದ್ದೇನೆ. ಅದಕ್ಕೆ 
ವಿಮರ್ಶಾತ್ಮಕವಾಗಿ ಸಂಪಾದಕರು ಅಗ್ರ ಲೇಖನಗಳನ್ನು ಅನೇಕ ಸಾರೆ ಬರೆದಿರುತ್ತಾರೆ. 
ಹುಬ್ಬಳ್ಳಿ ಯಲ್ಲಿ ನನ್ನ ನೇತೃ ತ್ವದ ಕೆಳಗೆ ಬಸವ ಜಯಂತಿಯ ವಿಶೇಷ ಸಂಚಿಕೆಯನ್ನು 

ರಜ ಕರ್ಣಾಟಕ ಪತ್ರಿ ಕೆಯ ಮುಖಾಂತರ ಶ್ರೀ ಜಗದ್ಗು ರು ಮೂರು ಸಾವಿರ ಮಠದ 

ಖರ್ಚಿನಿಂದ ಹೊರಡಿಸಲಾಗಿದ್ದಿ ತು. ಮೈ ಸೂರು ಆಕಾಶವಾಣಿಯಲ್ಲಿ ಬಸವ ಜಯಂತಿಯ 
ದಿನ ೧೯೪೩ ನೇ ಇಸವಿಯಲ್ಲಿ “ಗೆ ಭಾಷಣ ಮಾಡುವ ಅವಕಾಶ ಸಿಕ್ಕಿದ್ದಿ ತು. ಹೀಗೆ 
ಬಹಳ ದಿನಗಳಿಂದ ಶ್ರೀ ಬಸವೇಶ್ವರ ಜಯಂತಿಯ ಬಗ್ಗೆ ಕಾರ್ಯಮಾಡುವ ಅವಕಾಶ 
ಸಿಕ್ಕಿ ರುತ್ತದೆ. 

ನಾನು ಪುನಃ ಯಾದಗಿರಿಗೆ ಬಂದಮೇಲೆ (೧೯೩೮) ಶ್ರೀ ಬಸವೇಶ್ವ ರರ ಬಗ್ಗೆ ಎಲ್ಲ 
ನಿಷಯಗಳಿಂದ ಕೂಡಿದ ತುಲನಾತ್ಮಕ ಗ್ರಂಥವನ್ನು ಕಟಕ ಮು ನಿಶ್ಚ "ಯ 
ಮಾಡಿದೆನು. ಗ್ರಂಥವು ಪೂರ್ತಿಯಾಗಿ ೧೨: ವರ್ಹಗಳ ಮೇಲೆ ಆದರೂ ಉತ್‌ ಈ 
ದಿಂದ ಅದು ಪ್ರಕಟಿವಾಗಲೇ ಇಲ್ಲ. ಯಾನ ಕಾರ್ಯಕ್ಕಾದರೂ ಈಶ ಶರಾನುಗ್ರ ಹವೂ, 
ಸಮಯವೂ ಜೀಕಷ್ಟೆ ? ಈಗ ಇದನ್ನು ಕನ್ನಡ ನಾಡಿನ ಮರಾ ಎದುರಿಗಿಡಲಿಕ್ಕೆ 
ಅಭೂತಪೂರ್ಶಿವಾದ ಸಂತೋಷನಾಗುತ್ತ ಡೆ. ಇದು ಈಶ್ವರಾನುಗ್ರ ಹೆನೆಂದು ಭಾನಿಸಿ 
ದ್ದೇನೆ. 

೨. ಬಸವಣ ನವರ ಸಾಹಿತ್ಯ 

ಕಳೆದ ೯೦೦ ವರ್ಷಗಳಿಂದ ಇಹ. ಪಾಲ್ಕು ಶಕೆಯ ಸೋಮನಾರಾಧ್ಯ, 
ಪಂಡಿತಾರಾಧ್ಯ ಮೊದಲಾದ ಕವಿಪುಂಗವರೂ, ಸ್ವಮತ ನೆರೆಮತದ ಪಂಡಿತ 
ಪ್ರಕಾಂಡರೂ ಶ್ರೀ ಬಸವೇಶ್ವರರ ಬಗ್ಗೆ ಕನ್ನಡ, ತೆಲುಗು, ಸಂಸ್ಕೃತ ಮೊದಲಾದ 
ಭಾಷೆಗಳಲ್ಲಿ ಅನೇಕ'ದಿವ್ಯರತ್ನಗಳನ್ನು ಶ್ರೀ ಬಸವ ಮಹಾರ್ಣವದಲ್ಲಿ ಮುಳುಗಿ ಹೊರಗೆ 
ತೆಗೆದಿದ್ದಾರೆ. ಇನ್ನೂ ಅಗಣಿತ ದಿವ್ಯರತ್ನಗಳು ಬಸವ ಸಾಗರದಲ್ಲಿ ಸಿಗುತ್ತಲಿವೆ. 

ಇಲ್ಲಿಯವರೆಗೆ ಬರೆದ ಗ್ರಂಥಗಳಲ್ಲಿ ಪವಾಡಗಳೂ, ಶಿವಶರಣರ ಕಥೆಗಳೂ, 
ಕೆಲವು ಚರಿತ್ರಾಂಶಗಳೂ ಇರುತ್ತವೆ. ಇವುಗಳಲ್ಲಿ ಭೀಮಕವಿಯು ಬರೆದಿರುವ ಬಸವ 
ಪುರಾಣವು ಉಜ್ವಲ ರತ್ನವಾಗಿರುತ್ತದೆ. ಶ್ರೀ ಬಸವಣ್ಣ 9 ನವರ ಬಗ್ಗೆ ಅವರ ವಿರೋಧಿಗಳೂ 
ಕೂಡ ಅನೇಕ ಗಂಥಗಳೆನ್ನು ಬರೆದಿರುತ್ತಾ! ರೆ. ಅವುಗಳೆಲ್ಲ ದಾರಿತಪ್ಪಿ ದವುಗಳಾಗಿರುತ್ತವೆ. 
ವಿಮರ್ಶಾತ್ಮಕ "ದೃಷ್ಟಿಯಿಂದ ಎಲ್ಲ ವಿಷಯಗಳನ್ನೊಳಗೊಂಡ ಹ ಗ್ರಂಥವನ್ನು 
ಸತು ಮಹತ್ವಾ ಕಾಂಕ್ಸೆಯಿಂದ "ಬಸ ವತತ್ವ ರತ್ನಾ ಕರ? ವನ್ನು 
ಬರೆದಿದ್ದೇನೆ... ಇದರಲ್ಲಿಯ. 2 'ನೋಷಗಳನ್ನಾರಿಸುವ ಇತ ಬುದ್ದಿ ಶಾಲಿ 


ಗಳಾದ. ವಾಚಕ ವರ್ಗಕ್ಕೆ ಸೇರಿರುತ್ತದೆ. ಅವರ. ಮತವೇ ಕೊನೆಯ ನಿರ್ಣಯ 
ವಾಗಿರುತ್ತದೆ. 


೩. ಬಸವೇಶ್ವರರ ಘನತೆ 
ಜಗತ್ತಿನ ಧಾರ್ಮಿಕ, ಸಾಮಾಜಿಕ ಮಹಾಪುರುಷರಲ್ಲಿ ಬಸವೇಶ್ವರರಿಗೂ ಒಂದು 
ಸ್ಥಾನವಿದೆ ಎಂಬುವುದು ಅವರ ತತ್ವ, ನಡೆ, ನುಡಿ ಮತ್ತು ಮಾಡಿದ ಮಹತ್ಕಾರ್ಯ 


tes 
211) 


ಗಳಿಂದಲೇ ಸಿದ್ಧವಾಗುತ್ತದೆ. ಇತ್ತೀಚೆಗೆ ಅವರ ಘನತೆ, ಗೌರವಗಳು ಜನತೆಗೆ 
ತಿಳಿಯಲಿಕ್ಕೆ ಹತ್ತಿರುವುದು ಸಂತೋಷಜನಕವಾಗಿರುತ್ತದೆ. ಅವರ ಸ್ಥಾನ ಕರ್ಣಾಟಕಕ್ಕೆ 
ಮಾತ್ರ ಮಿಸಾಸಲಾಗಿರದೆ ಜಗತ್ತಿನ ತುಂಬ ವ್ಯಾಪಿ ಸಲಿಕೆ ಯೋ ಗ್ಯವಾದುದಾಗಿರುತ್ತದೆ. 
ಜಾಗತಿಕ ಮಹಾಪುರುಷರಲ್ಲಿ ಅವರೊಬ್ಬರಾಗಿದ್ದಾರೆ. ಆ ದೃಷ್ಟಿಯಿಂದ ಬಸ ಸವಣ್ಣ 
ನವರನ್ನು ನೋಡಬೇಕಾಗಿದೆ. ಬಸವಣ್ಣನವರು ಇಂತಹ ಘನತೆಯನ್ನು ಪಡೆಯ 
ಬೇಕಾದರೆ ಅವರ ಧರ್ಮೊದ್ಧಾರ ಕಾರ್ಯವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿ 
ಪ್ರಚಂಡ ಪ್ರಚಾರ ಮಾಡಬೇಕು. ಅನೇಕ ಜನ ಶರಣರು ಅವರಿಗೆ ಬೆಂಬಲರಾಗಿ 
ಅಸಾಧಾರಣ ಕಾರ್ಯವನ್ನು ಮಾಡಿದ್ದಾರೆ. ಆದರೆ ಈ ಪ್ರಚಾರವು ಜಾಗತಿಕ 
ದೃಷ್ಟಿಯದಾಗಬೇಕಾಗಿದೆ. ಭಕ್ತಿಯ ಬೆಳವಣಿಗೆಗೆ ಬಸವಣ್ಣ ಕಾರುಣಿಕನೆಂದು ಒಬ್ಬರು 
ಹೇಳಿದರೆ ಮತ್ತೊಬ್ಬರು " ಶಿವಸಮಯಕ್ಕಾಧಾರವಾದನಯ್ಯ?'' ಎಂದು ಹೇಳಿದ್ದಾರೆ. 
ಅವರ ಆಚಾರ ವಿಚಾರಗಳು ಮಹತ್ವವಾದವುಗಳಾಗಿರುತ್ತವೆ. ಅವರು-- 


"" ಗುರುವಿನಲ್ಲಿ ಸದಾಚಾರಿ, ಲಿಂಗದಲ್ಲಿ ಶಿವಾಚಾರಿ, ಜಂಗಮದಲ್ಲಿ 
ಸಮಯಾಚಾರಿ, ಪ್ರಸಾದದಲ್ಲಿ ಬ್ರಹ್ಮಚಾರಿ, ಆಚಾರದಲ್ಲಿ ಸುವಿಚಾರಿ” 


ಆಗಿದ್ದರೆಂದು ಮುಕ್ತ ಕಂಠದಿಂದ ಹೊಗಳಿರುತ್ತಾರೆ. ಗಾಳಿಯೂ ಗಂಧವೂ ಕೂಡಿದಂತೆ 
ಜಗದೊಳಗೆ ಕೀರ್ತಿ ವಾರ್ತೆಗಳನ್ನು ಪ್ರಜಿದವಹು, ಬಸವಣ್ಣ ನವರಾಗಿರುತ್ತಾರೆ. 
ಕಲ್ಯಾಣ ಪಟ್ಟಿ ಣವು ಬಸ ಜೀ ಘನತೆಯಿಂದ ಸ ಸತ್ಯದ ಸಾಗರ, ಭಕ್ತಿಯ 
ತವರುಮನೆ, ಚ ಗೆ ಮುಖ, ಪುಣ್ಯ ದ ಪುಂಜ, ಅಭಿನವ ಕೈಲಾಸವಾಯಿತೆಂದು 
ಮಹಾನುಭಾವರು ವರ್ಣಿಸಿದ್ದಾ ರೆ. 
ಕಲ್ಯಾಣವೆಂಬುವ ಪ್ರ ಪ್ರಣತೆಯಲ್ಲಿ ಸ ರಸವೆಂಬುವ ತೈಲವನ್ನೆರದು ಆಚಾರ 
ನೆಂಬುವ ಬತ್ತಿಯಲ್ಲಿ ಬಸ ಸನಣ್ಣ ಕಂಬು ಜ್ಯೋತಿಯು ಮುಟ್ಟಲು ತೊಳಗಿ ಬೆಳಗು 
ತ್ತಿರ್ದುದಯ್ಯಾ ಶಿವನ ಪ್ರ ತಾಸ, ಹೀಗೆ ಹೇಳಬೇಕಾದರೆ ಶ್ರೀ ಬಸವೇಶ್ವರರ ಘನತೆಯ 
ಆಳವನ್ನು ತಿಳಿಯುವುದು  ಸುಲಭಸಾಧ್ಯವಲ್ಲ. ಆದ್ದರಿಂದಲೇ 
ಶಿವತಾನೀತ ಮರ್ತ್ಯಲೋಕ ಪಾವನ ಮಾಡಲು ' 
ಗುರುತಾನೀತನೆನಗೆ ಭನರೋಗ ಛೇದಿಸಲು 
ಎಂದು ಉಲ್ಲೇಖವು ಜೊರೆಯುತ್ತದೆ. "ಸಂಗನ ಬಸವಣ್ಣನು ಒಂದು ಕಲ್ಯಾಣದಲ್ಲಿ 
ಮನೆಯ ಕಟ್ಟಿದರೆ ಮರ್ತ್ಯಲೋಕವೆಲ್ಲವೂ ಭಕ್ತಿ ಸಾಮ್ರಾಜ್ಯವಾಯಿತು' ಎಂದು ಹೇಳ 
ಬೇಕಾದರೆ ಅವರ ಭಕ್ತಿಯ ಪ್ರಭಾವವೆಷ್ಟ್ರಿರಬೇಕು? ಆದ್ದರಿಂದಲೇ ಭಕ್ತಿ ಬಂಡಾರಿ 
ಗಳಾದರು. 


೪. ಬಸನಣ್ಣನವರೂ, ಅರ್ಥಶಾಸ್ತ್ರವೂ 
ಬಸವಣ್ಣ ನವರು ಮಾಡಿದ ಅನಂತ. ಕಾರ್ಯಗಳಲ್ಲಿ ಆರ್ಥಿಕ ವ್ಯವಸ್ಥೆ ಸೆಯು 
ಸರ್ವೋತ್ಛೃಷ್ಟ ವಾದುದಾಗಿದೆ. ಈಗಿನ ಅರ್ಥಶಾಸ್ತ್ರ ಜ್ಞ ರ ಬುದ್ಧಿಗೆ ನಿಲುಕದಷ್ಟು 
ಶ್ರೇಷ್ಠ ವಾದುದೆಂಬುವುದು ಎಲ್ಲರೂ ಒಪ್ಪತಕ್ಕ ಮಾತಾಗಿರುತ್ತ ದೆ. ಅಧ್ಯಾತ್ಮ ವಿಚಾರದಲ್ಲಿ 
ಶವಯೋಗಿಗಳಾಗಿದ್ದಾ ಿಗ್ಯೂ ಟಕಾರನಲ್ಲೆಸ, ಅರ್ಥಶಾಸ್ತ್ರ ನಿಚಾರದಲ್ಲಿಯೂ 
ಶ್ಲಾಘೆನೀಯನಾದ ಕೆಲಸ ಮಾಡಿದ್ದಾರೆ. | 


೫1೪ 


ಕಾರ್ಲೆಮಾರ್ಕ್ಸ್‌ನಿಂದ ಲೆನಿನ್‌ (೧೯೨೨) ನ ವರೆಗೂ ಸಮಾಜವಾದಿಗಳಿಂದ 
ಬಗೆಹರಿಯದೆ ಇರತಕ್ಕ ಆರ್ಥಿಕ ಪರಿಸ್ಥಿ ತಿಯನ್ನು ೯೦೦ ವರ್ಷಗಳ ಕೆಳಗೆ "" ಕಾಯಕವೇ 
ಕೈಲಾಸ'' ವೆಂದು ಸಾರಿ ನೀರಶೈ ವರಲ್ಲಿ ಸ್ಟ್ರಾ ನೆಲಾಬನೆಯ ಮಾರ್ಗವನ್ನು ಹಾಕಿ 
ಕೊಟ್ಟಿರುತ್ತಾರೆ. 

ಚಿಂತಾಮಣಿ ವೈದ್ಯ, ಎಂ.ಎ., ಎಲ್‌. ಹಟ; ಪಜಸ ಇವರು ತಮ್ಮ 
«ಡೌನ್‌ ಫಾಲ್‌ ಆಫ್‌ ಹಿಂದೂ ಇಂಡಿಯಾ » ಎಂಬುವ ಆಂಗ್ಲಭಾಷೆಯ ಗ್ರ ದಲ್ಲಿಯೂ 
ಮತು, “ಹಿಂದೂ ಭಾರತ-ಕಾ ಅಂತ”? ಎಂಬುವ “ಒಂದೀ ಗ ಸ ಂಥದಲ್ಲಿಯೂ 
ಬಸವೇಶ್ವ ರರ ಆರ್ಥಿಕ ಪದ್ಧ ತಿಯನ್ನು ವಿವರಿಸುತ್ತ ಭಿಕ್ಸೆ ಯನ್ನು es 
ಬೋಧಿಸಿ ಕಾಯಕವೇ ಕೈಲಾಸವೆಂದು ಉದ್ಭೋಷಿಸಿ ಜನರನ್ನು ದುಡಿದೇ ಉಣ್ಣ 
ಬೇಕೆಂಬುವ ಮಾರ್ಗಕ್ಕೆ ಹಚ್ಚೆ ದುದರಿಂದ ಬುದ್ಧ ಸ. 004ರ ಬಸವಣ್ಣ ನವಶೇ 
ಈ ವಿಷಯದಲ್ಲಿ ಅತ್ಯಂತ “ಯಶಸ್ವಿ ಯಾಗಿರುತ್ತಾರೆಂದು ಬರೆದಿರುತ್ತಾ ಕೆ... ಅವರ 
ಬರೆಹವು ಯುಕ್ತ ವಾದುದಾಗಿದೆ. ಸತ ನಾನವರ ಆರ್ಥಿಕ ಹಂಚಿಕೆಯಲ್ಲಿ ಶ್ರೀಮಂತ 
ಅಥವಾ ಬಡವರೆಂಬುವ ಪ್ರಶ್ನೆಗೆ ಅಲ್ಲಿ ಅವಕಾಶವೇ ಇರುವುದಿಲ್ಲ. ಎಲ್ಲರೂ ಜೀ 
ಉಣ್ಣ ಜೀಕು. ದುಡಿದದ್ದ ಕ ಕೆಲವು ಭಾಗ ಸಮಾಜಕ್ಕೆ ಸಲ್ಲಬೇಕು. ಸಮಾಜವು 
ಅದನ್ನು ಸದ್ಧಿ ನಿಯೋಗ ಮಾಡಬೇಕು. 


ಆ ಕಾಲದಲ್ಲಿ ಗುರುಜಂಗಮರಾದರೂ ಪ ಪ್ರತಿನಿತ್ಯ ಧಾರ್ಮಿಕ ಬೋಧೆಯ ಕೆಲಸ 
ಮಾಡಿಯೇ ಪ್ರಸಾದ ಸ್ಪೀಕರಿಸಬೇಕಾಗಿದ್ದಿ ಸ ಸ ಎಲ್ಲರೂ ನಡೆದುಕೊಳ್ಳು 
ತ್ತಿದ್ದರು. ಸ್‌ ಸಂಗ ಹವನ್ನು ಯಾಕೂ ಮಾಡಬೇಕಾಗಿದ್ದಿಲ್ಲ. ಕೂಡಿ ಹಾಕಿದರೆ 
ತಂಗಳವಾಗುತ್ತ ಚು ತಾತ ಸರ್ವರಲ್ಲಿಯೂ ನೆಲೆಗೊಂಡಿದ್ದಿ ತು. : ಕೂಡಿಟ್ಟರೆ 
ದುಡಿಯುವ ರೀತಿಯು ತಪ್ಪಿ ಬಡವರೆ ಸುಲಿಗೆಗೆ ಆರಂಭವಾಗಿ ಒಳ್ಳೆ ೇ ಮಾರ್ಗವು ತ್ತ 
ಹೋ ತಗೆ; ಬವ ದ್‌ ಎಲ್ಲರಲ್ಲಿಯೂ ಉಂಟಾಗುತ್ತಿ "ತು. ಸ 
ಉದ್ಯೋಗಿಗಳಾಗಿ ಸ್ವದೇಶ ಅಥವಾ ಸ್ವ ಸಮಾಜದ ಕಾರ್ಯದಲ್ಲಿ ತೊಡಗಿ ನ ವ್ರತವನ್ನು 
ಪಾಲಿಸುತ್ತಿದ್ದರು... ಉದ್ಯೋಗಗಳಲ್ಲಿ ಮೇಲು ಕೀಳೆಂಬ ಭಾವನೆಗೆ ಅವಕಾಶವೇ 
ಇರುತ್ತಿ ರಲಿಲ್ಲ. ಎಲ್ಲರೂ ದುಡಿದರೆ ಬಡತನನೆಲ್ಲಿಂದ ಬರುತ್ತದೆ? ಬಸ ಸವೇಶ್ವ ರರ ಕಾಲದ 
ಕಟ್ಟ ಫಿಗಳು: ಬಹಳ ಮೇಲಾಗಿದ್ದವು. ಎಲ್ಲರೂ ನೀತಿಯಿಂದ ಕಜೆದುಕೊಂಡರೆ ಅಲ್ಲಿ 
ತೊಂದರೆಗೆ ಅವಕಾಶವಿರುವುದಿಲ್ಲ. ಬಸ ಸವೇಶ್ವ ರರ ಆರ್ಥಿಕ ವ್ಯವಸ್ಥೆ ಸೆಗೆ ನೀತಿಯು ಮುಖ್ಯ 
ತಳಹದಿಯಾಗಿದ್ದಿತು. ಸ್ವೇಚ್ಛಾ ಚಾರಿಯಾದರಿ ಮನುಷ್ಯ ನಿಗೆ ನೀತಿಮಾರ್ಗದಿಂದ 
ಹೋಗಲು ಸಾಧ್ಯವಾಗುವುದಿಲ್ಲ. ಬಸವಣ ನವರ ಹ್‌ ವಿವೇಚನೆಯು ಎಲ್ಲರಿಗೂ 
ಮಹತ್ತರವಾದ ಯತ ಎಲ್ಲರೂ ಎಲ್ಲರನ್ನು ಕೂಡಿಕೊಂಡು 
ಹೋಗಬೇಕೆಂಬುವ ಬುದಿಯು ಹುಟ್ಟ ದಕೆ ಅದೀ : ಸರ್ವೋದಯದ ಮಾರ್ಗ. 
ಬಸವೇಶ್ವರರ ಕಾಲದಲ್ಲಿ ಶರಣರು ಒಬ್ಬರಿಗೊಬ್ಬರು ನಡೆದುಕೊಂಡಿರುವುದನ್ನು ನೋಡಿದರೆ 


ಸಹಕಾರ ತತ್ವವು ಘನತೆಗೇರಿತ್ತು. ಸುಲಿಗೆಯ ಸಹಕಾರವಾಗಲೀ, ಮೇಲು ಕೀಳೆಂಬ 
ಭಾವನೆಯಾಗಲೀ ಇರಲಿಲ್ಲ. 


ಹೀಗೆ ಬಸವಣ್ಣನವರ ನಡೆನುಡಿ ರೀತಿನೀತಿಗಳೆಲ್ಲ ಪ್ರತಿಯೊಬ್ಬರಿಗೂ ಮಾರ್ಗ 


ದರ್ಶಕವಾಗಿದ್ದವು. ಆದ್ದರಿಂದಲೇ ಅವರ ಆರ್ಥಿಕ ವಿಭಾಗವು ಸಮಾಜವನ್ನು ಇಬ್ಭಾಗ 


XV 


ಗೊಳಿಸಲಿಲ್ಲ. ಆ ಕಾಲದ ಸಹಕಾರ, ಸಹಬಾಳ್ವೆ ಮಿಗಿಲಾದುದೂ ಮತ್ತು ಮಾಸಂ 
ಅನುಕರಣೀಯವೂ ಆಗಿರುತ್ತದೆ. 


೫. ಬಸವೇಶ್ವ ರರ ಕಾಲದ ಶೈನಪಂಥಗಳು 
ಬಸವಣ ನಾನವರ ಕಾಲದಲ್ಲಿ ಕನ್ನಡ ಚಾ ಅನೇಕ” ಶೈನ ಸ್ರಜೇದಗಳು 
ಪ್ರಬಲವಾಗಿದ್ದು. ಅವುಗಳಲ್ಲಿ ಪಾಶುಪತ, ಲಕುಲೀಶ, ಕಾಳಾಮುಖ, ಆರಾಧ್ಯ : 
ಸಂಥಗಳೇ ಮೊದಲಾದವುಗಳು ಮುಖ್ಯವಾಗಿದ್ದವು. ಮಠ ಮಾನ್ಯಗಳನ್ನು ಮಾಡಿ 
ಕೊಂಡು ತಮ್ಮ ತಮ್ಮ ಪಂಥದ ತತ್ವಗಳನ್ನು ಪ್ರಚಾರ ಮಾಡುತ್ತಿದ್ದ ತವು, ಶ್ರೀ ಬಸ ಸವಣ್ಣ 
ನವರ ಪ್ರಚಂಡ ಪ್ರಚಾರಗಳು ಅವರ ಮನಸ್ಸಿನ ಮೇಲೆ ಅತ್ಯಂತ ಪ ಆಸಾ 
ಅವರೆಲ್ಲಕೂ ಬಸ ಜಣ ನವರ . ಧರ್ಮಪ್ರಚಾರ ಕಾರ್ಯದಲ್ಲಿ ಕೂಡಿಕೊಂಡು ಹೋದ 
ಕಾರಣ ಅವರ ಚಟುವಟಿಕೆಯ ಭರಕಕ ಶಾಂತಿ ಹೊಂದಿತೆಂದು ಹೇಳಬಹುದು. 
ಅವರ ಅನೇಕ ಮಠಗಳು ವೀರಶೈವ ಮುಠಗಳಾದವು. ಆದರೆ ಆರಾಧ್ಯರೆಂಬುವುಜೊಂದು 
ಪಂಗಡವು ಆಂಧ್ರ ಪ್ರಾಂತದಲ್ಲಿ ಇಂದಿಗೂ ಇರುತ್ತದೆ. ಅವರು ವೀರಶೈವರ ಅನೇಕ 
ವಿಧಿ ವಿಧಾನಗಳನ್ನು ಅನುಸರಿಸಿ ನಡೆದುಕೊಳ್ಳು ತ್ರಿ, ದ್ದರೂ ತಮ್ಮನೇ ಆದ" ಕೆಲವು 
ಆಚರಣೆಗಳನ್ನು ನಡೆಯಿಸಿಕೊಂಡು ಬರುತ್ತಿದ್ದಾ ಕ | 
೧೯೨೫ ನೆಯ ಇಸನಿಯಲ್ಲಿ ಹೈದರಾಜಾದಿನೊಳಗೆ ಪರಳಿ ವೈಜನಾಥ ಲಿಂಗದ. 
ರುದ್ರಾಭಿಷೇಕದ ವಿಷಯದಲ್ಲಿ ಭಿನ್ನಾಭಿಪ್ರಾ ಯವಾಗಿ ಬ್ರಾಹ್ಮಣ ಲಿಂಗವಂತರೊಳಗೆ : 
ವಾ ಜ್ಯವು ನಡೆದಿದ್ದಿತು. ಈ ವ್ಯಾಜ ದಕ್ಕಿ ನರಳೀಯ ಬ್ರಾಹ್ಮಣರ ಪರವಾಗಿ ಸಾಕ್ಷಿಯನ್ನು 


೨% 
ಹೇಳಲಿಕ್ಕೆ ಬೆಜವಾಡದಿಂದ ಪಾಕಯ್ಯ ಶಾಸ್ತಿಗಳೆಂಬುವರು ಬಂದಿದ್ದ ರು. ಪಾಕಯ 


ಶಾಸ್ತ್ರಿಗಳು ವಕೀಲರ ಪ ನ್ರಶ್ನೆಗಳಿಗೆ ಕೆಳಗೆ ಬರೆದೊತೆ ಉತ್ತರ ಹೇಳಿದರು. "ನೀವು rE 
ಪೌ ಆರಾಧ್ಯರು. 'ಆರಾಧ್ಯಕೆಂದಕೆ ಯಾರು ಬಂದು ಕೇಳಿದುದಕ್ಕೆ ನೀರಶೈವರೆಂದು 
ಉತ್ತರ ಕೊಟ್ಟ ರು. ಇವರು ಯಾರು ಎಂದು ಕೇಳಿದ್ದಕ್ಕೆ ಲಿಂಗಾಯತರೆಂದು ಹೇಳಿದರು. 
ನಿಮ್ಮ ಗುರುಗಳು ಯಾರೆಂದು ಪ್ರಶ್ನೆ ಕೇಳಲಾಗಿ ನಮ್ಮ ಗುರುಗಳು ಸಂಚಾಚಾರ್ಯರೆಂದು 
ಹೇಳಿದರು. pS ಾಒ' ಈಗ ಯಾರ ಸ್ಟಾ ಧೀನ ಇರುತ್ತಾರೆಂದು ಕೇಳಿದುದಕ್ಕೆ 
ಲಿಂಗಾಯತರು ನಮ್ಮಿ ದ ಕಸಿದುಕೊಂಡಿರುತ್ತಾ ನದು ಹೇಳಿದರು. ಈಗ ನಿಮ್ಮ 
ಗುರುಗಳು ಜು ಕೇಳಲಾಗಿ ಮಂಚಣ್ಣ ಆ. ಇಬ್ನ್‌ ಹೇಳಿದರು. 

ಇದನ್ನೆಲ್ಲ ವಿಚಾರಿಸಿದರೆ ಆರಾಧ್ಯ ಪಂಗಡವು ಅಂಧ ೨ ದೇಶದಲ್ಲಿ ಇರುತ್ತದೆ. ಉಳಿದ 


ಸಂಗಡಗಳೆಲ್ಲ ವೀರಶೈವರಲ್ಲಿ ಕೂಡಿಹೋಗಿವೆ. ' ಟಿವಸಳ ಅಸ್ತಿತ್ವವೇ ಇರುವುದಿಲ್ಲ. 


೬. ಬಿಜ್ಜಳನು ಜೈನನೋ, ಶೈವನೋ 
ಕರ್ಣಾಟಕದ ಇತಿಹಾಸ ಸದಲ್ಲಿ ಕಲಚೂರ್ಯ, ಸಿಂಧ್ಯ, ಚಾಲುಕ್ಯ ಮೊದಲಾದ 
ಅನೇಕ ಬಿಜ್ಜ ಳರಾಗಿ ಹೋಗಿದ್ದಾರೆ. ಶ್ರೀ ಬಸ ಸವೇಶ್ವ ರನ ಕಾಲದ ಬಿಜ್ಜ ಳನು. ಜೈನ 
ಮತಸ್ಥ ನೆಂಬುದಾಗಿ ಜೆ ಸೈನ ಗ ಗ್ರಂಥಗಳಲ್ಲಿ ಸಾಕಷ್ಟು ಸ ಪ್ರಮಾಣಗಳು ಸಿಗುತ್ತ ಫೆ ನೀರಶೈವ 
ಧರ್ಮಗ್ರ ಗಳಲಿ Wk ನಳನು ಚೈನನಿದ್ದ pled ಆಧಾರಗಳು ದೊರೆಯುತ್ತವೆ. 
ಆದಕೆ ಕೆಲವರು ಬಸವಣ್ಣ ನವರ ಕಾಲದ ಬಿಜ ನ ಳನು ಶೈವನಿದ್ದ ನೆಂದು ಸಾಧಿಸುತ್ತಾ ರೆ, 
ಇದಕ್ಕೆ ಯೋಗ್ಯ ಆಧಾರಗಳಿರುವುದಿಲ್ಲ. ಡ್‌ "ನೀಲಕಂಠ ಶಾಸ್ತ್ರಿಗಳೇ ಮೊದಲಾದವರು 


xviii 


ಧಾರ್ಮಿಕ ಕಾರ್ಯಗಳೆಲ್ಲ ಈ ಐವರ ಹೆಸರಿನಿಂದಲೇ ನಡೆಯುತ್ತವೆ. ಇವರು ಯಾವ 
ಕಾಲದಲ್ಲಿ ಅವತರಿಸಿದರು? ಐದು ಜನ ಆಚಾರ್ಯರು ಏಕ ಕಾಲದಲ್ಲಿ ಅವತಾರ 
ತಾಳಿದರೋ ಬೇರೆ ಬೇರೆ ಕಾಲದಲ್ಲಿದ್ದರೋ ಎಂಬುವ ಬಗ್ಗೆ ನಿಶ್ಚಿತವಾದ ಇತಿಹಾಸವನ್ನು 
ಶೋಧಿಸಬೇಕಾಗಿದೆ. ಈ ನಿಷಯಕ್ಕೆ ಇಲ್ಲಿ ಅವಕಾಶ ಕೊಟ್ಟರೆ ನೂರಾರು ಪುಟಗಳಷ್ಟು 
ವಿಷಯಗಳ ಸಾಧಕ ಬಾಧಕವನ್ನು ಸಿದ್ಧಗೊಳಿಸಬೇಕಾಗುತ್ತದೆ. ಇದಕ್ಕಾಗಿ ಪ್ರತ್ಯೇಕ 
ಗ್ರಂಥದ ಆವಶ್ಯಕತೆ ಇರುತ್ತದೆ. ಅದನ್ನು ಬರೆಯಬೇಕೆಂಬ ಕುತೂಹಲವಿದೆ. 
ಒಂದೆರಡು ಉದಾಹರಣೆಗಳನ್ನು ಇಲ್ಲಿ ನೋಡುವ--ಶೂನ್ಯ ಸಂಪಾದನೆಯು ವೀರಶೈವ 
ಶರಣರ ಮಾರ್ಗವನ್ನು ತಿಳಿಸತಕ್ಕ ಶ್ರೇಷ್ಠವಾದ ಗ್ರಂಥವಾಗಿದೆ. ಮತ್ತು ಕನ್ನಡ 
ಸಾಹಿತ್ಯದಲ್ಲಿ ಅದು ಉಜ್ವಲ ರತ್ನವೂ ಆಗಿರುತ್ತದೆ. ಇದು ಸಾಕ್ರೆಟೀಸ್‌ ಮತ್ತು 
ಪ್ಲೇಟೋನ ಸಂನಾದ ಪದ್ದ ಇರುತ ಇರುವುದರಿಂದ ಓದುಗರ ಮನಸ್ಸನ್ನು ಆಕರ್ಷಿಸು 
ತ್ತದೆ. ಶ್ರೀ ಬಸವಾದಿ ಸ ಪ್ರಮಥರ ತತ್ವದ ಗ್ರಂಥವೂ ಆಗಿದೆ. ಶಿವಾನುಭವ ಮಂಟಿಸ 
ದಿಂದ ಉದ್ಭ ನವವಾದ ಹೊತ್ತಿ, ಗೆಯಾಗಿರುತ್ತ ಜಿ 

ವ ಗ ೮೧ನೆಯ ಪುಟದಲ್ಲಿ ರಾಹೂರು ಸಿದ್ಧಲಿಂ ಗೇಶ್ವರ ಮಠ ಮತ್ತು 
ಅದವಾನಿ ಕಲ್ಮಠದ ಅಧಿಪತಿಗಳ ಸ ಪ್ರಕಟನೆ. 

ಶ್ರೀ ಬಸವಣ್ಣ ನಾನವರ ಬಗ್ಗೆ ಬರೆಯುತ್ತ 


ಅಖಂಡಾದ ಯ್ಯ ನಿತ್ಯನಿರವಯ, ನಿಶೂ ್ರಿನ್ಯವಪ್ಪ ನಿಷ್ಪಲಸರಶಿವನ 
ಸ್ಕೂ ಲತತ್ವ ವೆ ಮರ್ತ್ಯಲೋಕದಲ್ಲಿ ಜಗಹಿತಾರ್ಥವಾಗಿ ಬಸವೇಶ್ವ ರನ 
ನಾನು ಷಡ್‌ದರ್ಶನ, ಷಟ್‌ಸಮಯಗಳಿಂದ ನೀರಕ್ಕೆ ವ 
ಸದ್ಭಕ್ತಿ ಮಸುಳಿಸಿರಲಾ ಶಿವಭಕ್ತಿ ಯನ್ನು ದ್ವರಿಸಿ ಸೂರ ಜಾರವನಿಂಬು 
ಗೋಡು ಕಲ್ಯಾಣ ಪ ಪಟ್ಟಿ ಣದಲ್ಲಿ ಸುಳುಕಟ ಜಂಗಮ ಭಕ್ತಿಯ ಮಾಡುತ್ತ 
ನಿತ್ಯ ಎಂಭತ್ತೆಂಟು Sane ಜಯಿಸುತ್ತಿರ್ಪ ಬಸವೇಶ್ವ ತನ್ನೋ 
ನಿಡಿ. 


ಹೀಗೆಯೇ ಮುಂಡೆ ಶ್ರೀ ಬಸವಣ್ಣನವರನ್ನು ಕೊಂಡಾಡಿರುತ್ತಾನೆ. 


ಈ ಮೇಲೆ ಬಕೆದ ಗದ್ಯದಲ್ಲಿ ಷಡ್‌ದರ್ಶನ, ಷಟ್‌ಸಮಯಗಳಿಂದ ವೀರಶೈವ 
ಸದ್ಭಕ್ತಿ ಮಸುಳಿಸಿರಲಾ ಶಿವಭಕ್ತಿಯನ್ನುದ್ದರಿಸಿ ಎಂಬುದರಿಂದ ಶ್ರೀ ಬಸವೇ (ಶ್ಲರೆರು 
ಸ್‌ ಮಸುಳಿಸಿ ಹೋಗಿರುವ ವೀರಶ್ವೆ ವ ಸದ್ಭಕ್ತಿ ಯನ್ನು ದ್ವರಿಸಿದರೆಂದು 
ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದೇ ಗ ಂಹದಲ್ಲಿ ಚನ್ನ ಬಸ “ಭಣ ನವರ ಬಗೆ 
ಬ ಇನ). ಹೀಗೆಯೇ ಉಲೆ ಕ್ಲಖನಿರುತ್ತದೆ. 3. 


ಶಿವತತ್ವ ರತ್ಪಾ ಕರ ಗ್ರಂಥದಲ್ಲಿ 


ಅನತೀರ್ಯ ದಯಾನಕ್ಕೊ € ಭಗವಾನ್‌ ಬಸವೇಶ್ವರಃ | 

ವೀರಶೈವ ಮತಂಸ್ಥಾಪ ೫ ಕಾಶನಮಕಾರಯತ್‌ 'ಃ ॥ 
ಕೇ ಶೊ ಕ್ಲೀಕದಲ್ಲಿ ನೀರತೈನ ಮತವನ್ನು ಸ್ಥಾವಿಸಿ ಪ ಪ್ರಕಾಶನಗೊಳಿಸಿದರು 
ಎಂದಿದೆ.. ಇದೇ ಗೆ: ಗ್ರಂಥದ : ಮತ್ತೊಂದು ಕಡೆಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯಕು 
ಶ್ರೀ ಜಗದ್ಗುರು ಶಂಕರಾಚಾರ್ಯ ರಿಗೆ ಚಂದ್ರವತೌ ನೀತ ರ ಲಿಂಗವನ್ನು ಕೊಟ್ಟ ರುತ್ತಾಕೆಂದ 


XIX 


ಬರೆದಿದ್ದಾ ಕೆ ಶಂಕರಾಚಾರ್ಯರು ಚಂದ್ರ ಮೌಳೀಶ್ವ ರ" ಲಿಂಗೇ: ಸಡೆದ:::ವಿಷಯ 
ಬರಬೇಕಾದರೆ ಶಿ ಶ್ರೀ ಶಂಕರಾಚಾರ್ಯರು ಶ್ರೀ ಬಸ ಸವೇಶ್ವ ಸಂ ಅನೇಕ ಶತಮಾನಗಳ -: 
ಮೊದಲು ಇದ್ದವರು ಅಂದಮೇಲೆ ಇ ಹೇಗೆ ತಾನೇ ಸೆಮಂಜಸವಾಗುತ್ತದೆ? 
ಬಸವೇಶ್ವ ರರು ಸ್ಥಾಸ ಸನಗೊಳಿಸಿ ಪ್ರಕಾಶಮಾಡಿದಾ ಫರೆಂಬುವುದರ ಅರ್ಥವೇನು? 
¢ ಬಸವೇಶ್ವ ರರು ಅತ್ಯದ್ಭುತವಾಗಿ ಉದಾರ ಕಾರ್ಯಮಾಡಿ ಈಗಿನ ಸುಸ್ಪಿ ತಿಗೆ 
ಕರುವ ಕಾರಣ pK: ಸಾ ಪಕರೆಂಬುವ ಷ್ಟು ಪ್ರಚಲಿತವಾಗಿದೆ. ಹೀಗಾಗುವುದು 
ಸಹಜ. ಈಗಿನ ಕಾಲದ ಒಂದು ns ನೋಡಿದರೆ. ಇದರ:: ವಿಷಯ 
ಸ್ಪಷ್ಟವಾಗುತ್ತ ದೆ೫ಕಾಂಗ್ರೆ ಸ್ಲನ್ನು ಸ್ಥಾಪಿಸಿದವರು. ಯಾರು? ಅದನ್ನು ಪ್ರಚಂಡ 
ಪ್ರಚಾರಮಾಡಿ ಕಾರ್ಯಕಿದ್ಧಿ ಮಡತೊಂಡವರು ಗಾಂಧ್ರೀಜಿ,, ಆದ್ದ ರಿಂದ ರೋಶದಲ್ಲಿ ಲ 
ಗಾಂಧೀಜಿಯನಕೆಂದರೆ ಕಾಂಗ್ರೆಸ್‌, ಕಾಂಗ್ರೆಸ್‌ ಎಂದರೆ ಗಾಂಧೀಜಿಯವರದು ನಂದೇ 
ಪ್ರಸಿದ್ಧಿ ಯಾಂ ೧೮೮೫ ರಲಿ ಕಾಂಗ್ರೆಸ ಸ್‌ ಸ್ಥಾನಿಸಿದ ಹೋವರ್‌ ಸಾಹೇಬರ ಹೆಸರು 
ಅಪ್ರಕಾಶಿತವಾಗಿ ಜನಗಳಲ್ಲಿ ೯೦೦ ವರ್ಷಗಳಿಂದ ಶ್ರೀ ಬಸವೇಶ್ವ ರರ- ಕಾರ್ಯಗಳ 
ಅವ್ಯಾಹತ ಪ್ರ ಪ apy: ಪ್ರಚಾರನಾಗಿ ಸರ್ವರ ಮನಸ್ಸನ್ನಾ ಕಸ ಉದ್ಧಾರಕ 
 ರೆಂದಾಕ್ಟಣ ಈ ಸ್ನಾನಮಾನಗಳಿಗೆ.ಯಾವ ಚ್ಯುತಿಯೂ. ಇರುವುದಿಲ್ಲ. | 
ಗ ಯುಗಗಳು ಉರುಳಿ ಹೋದರೂ ಈ ಮತೋದಾ ರಕರ ತತ್ವಗಳು ನಡೆ; 
ನುಡಿ, ರೀತಿ ನೀತಿಗಳು ಜನಸಾಮಾನ್ಯ ರಿಗೂ ಪ್ರಫುಲ್ಲಿತವಾಗುತ್ತ ಸೋಗತಕ್ಟಪ್ರಗಳಾಗಿವೆ 
ಸಮಾಜದಲ್ಲಿ ಅಜರಾಮರವಾದ ಸ್ಥಾನವನ್ನು, ಸಡೆದಿವೆ, ನಡೆಯುತ್ತ ಹೋಗುತ್ತ ಲಿವೆ. 
ಯಾರು ಏನು ಮಾಡಿದರೂ ಅವು ಮುಂದಕ್ಕೆ ಸಾಗುತ್ತಲೇ ಹೋಗುತ್ತವೆ. 
ಇದು. ಬಹಳ ಮಹತ್ವದ ವಿಷಯವಾಗಿರುವುದರಿಂದ ಬಹಳ ತಾಳ್ಮೇ ಯಿಂದಲೂ, 
ನಿರ್ವಿಕಾರ ಮನಸ್ಸಿ ನ ಸಂಶೋಧನಾತ್ಮಕ ದ್ದ ಸ್ಟ್ರಿಯಿಂದಲೂ, ಪಕ್ಷ ಪಾತರೆಹಿತ 
ವಾಗಿಯೂ ee (1.1 ದೆ. ಸ ಪಾ ಪ್ರಮುಖ್ಯ. ವಿಷಯದಲ್ಲಿ 
ಭಿನ್ನಾಭಿಪ್ರಾ ಯಗಳು ಶುಭಲಕ ಕ್ಸಣವಾದವುಗಳಾಗಿರುವುದಿಲ್ಲ. ಭಿನ್ನಾಭಿಪ್ಪಾ ್ರಾಯುಗಳು 
ಬಂದರೆ ಪರಸ್ಪರ ವಿಚಾರ ಗಡ ನಿರ್ಣಯ ಕೈಕೊಳ್ಳಬೇಕು. ಸಾಧು 
ಮಾರ್ಗವನ್ನ ರುಸರಿಸಿ ) ನಡೆಯುವುದೇ ಬುದ್ಧಿ ವಂತರ ಲಕ್ಷಣವಾಗಿರುತ್ತದೆ. ನೀರಶೈವ 
ಗ್ರಂಥಗಳಲ್ಲಿ ಏಕೇಕರಣನಿಲ್ಲ. ಆದರೂ "ಆದನ್ನು ಸಮತ್ವ್ವ ಯನಮ್ಮಾಡುಭ್ರದ್ದ ಮುಖ್ಯ 


ಕಾರ್ಯವಾಗಿದೆ. 


೧೦. ಶ್ರೀ ಬಸನೇಶ್ವರರ ಪ್ರಚಾರ ಬ 
ಕನ್ನಡ ಸಾಹಿತ್ಯದಲ್ಲಿ ಶ್ರೀ ಬಸವೇಶ್ವ ರರ ಬಗ್ಗೆ ಅನೇಕ ಗ್ರಂಥಗಳಿರುತ್ತಪೆ. 
ಗ್ರಂಥದ ಕೊನೆಗೆ ಕೊಟ್ಟಿರುವ ಬಸವಣ್ಣ ೧ ಸನರೂ-ಕವಿಗಳ ಕೊಡ್‌ಜೊ ಎಂಬುವ 

ಕ ಕರಣದಲ್ಲಿ ಪ್ರಭುಶೀವಕೇ ಮೊದಲುಮಾಡಿ. ಇಲ್ಲಿಯವರೆಗೆ ಬೇರೆ ಬೇರೆ ಭಾಷೆಗಳಲ್ಲಿ 

ಪಂಡಿತರೂ, ತತ ಜ್ಞಾನಿಗಳೂ, ಕವಿಗಳೂ, ರಾಜಕಾರಣಿಗಳು : "ಮೊದಲಾದವರು 

ಸಾಕಷ್ಟು ಪ್ರ ಪ್ರಶಂಸಿಸಿ ಬರೆದಿರುತ್ತಾರೆ. ಇಂತಿಷ್ಟು. ಕನಿಗಳಿಂದ ಹೊಗಳಿಸಿಕೊಳ್ಳುವ 

ಗೌರವ ಭರತಖಂಡದಲ್ಲಿ ಕೆಲವರಿಗೆ ಮಾತ್ರ ಸಿಕ್ಕಿ ಸಹಿ ದೆಂದು ಹೇಳಬಹುದು ಅಥವಾ 

ಇಲ್ಲವೇ 'ಇಲ್ಲವೆಂದರೂ ಸಲ್ಲುವುದು. ಬಸವೇಶ್ವ MN ಜಾತಿ, ಭಾಷೆ: ಪ್ರಾಂತಾದಿಗಳಿಗೆ 

ಅತೀತರಿರುತ್ತಾರೆ. ಟಿ 
111 


xx 


ಅವರು ಸಾಮಾನ್ಯ ಜನಗಳ ಹೃದಯವನ್ನೂ ಆಕರ್ಸಿಸಿರುತ್ತಾರೆ. ೨೫ ವರ್ಷಗಳ 
ಹಿಂದೆ ಶಂಕರ ಸಂಸ್ಕೃತ ತ ಕಾಲೇಜಿನ. ಕಟ್ಟಿ ಡ ನಡೆದಿತ್ತು. ಗೋಡೆಯ ಮೇಲೆ ಒಬ್ಬ 
ಮುಸಲ್ಮ್ಮಾನನು ಕಟ್ಟು ತ್ರ ಲಿದ್ದ ನು. ನಾನು ಲಿಯೇ ಕಟ್ಟು ನವನ ಕೂಡ ಚೂತತಾಶುತ 
ನಿಂತಿದ್ದೆ ನು. ಮೇಲಿನಿಂದ “ಒಂದು ದೊಡ್ಡ ಕಲ್ಲು ನನ್ನ್ನ ಸವಿಸಾಪದಲ್ಲಿಯೇ ಕೆಳಗೆ 
ಬಿದ್ದಿ ತು. ನಾನು ನೋಡಲಿಲ್ಲ, ಕೂಲಿಯವನು ಅದು ನನ್ನ "ನೇರೆಯೇ ಬೀಳುವುದೆಂದು 
ಬಸನ, ಬಸವ ಎಂದು ಎರಡು ಸಾರೆ ಉಚ್ಚ ರಿಸಿದರು.. ಅವನ' ಆ ಮಾತು ನನ್ನ 
ಮೇಲೆ ಬಹಳ ಚೋ ಸ್ಟ ಹೈ ಡರಾಬಾದಿನಂತಹ ಮುಸಲ್ಮಾನ ಸಂಸ್ಥ ತಿಯ 
ಪ್ರಭಾವವುಳ್ಳ ೇಶದಲ್ಲಿ ಒಬ್ಬ ಮುಸಲ್ಮಾನನಿಂದ ಹೀಗೆ ಶಬ್ದ ಗಳು ಬರಬೇಕಾದರೆ 
ಶ್ರೀ ಬಸವೇಶ್ವ ವ ಭಾವ 'ಕ್ಯೋತಕವಾಗಿದೆ. ಹಳ್ಳಿ ಗಳ ಮನೆಗಳಲ್ಲಿ ಆಕಸ್ಮಿಕ 
ಚೇಳನ್ನು ಕಂಡರೆ ಅದನ್ನು ನಿಲ್ಲಿಸಬೇಕೆಂಬುವ ಇಚ್ಛೆಯಿಂದ ಹೆಣು ಮಕ್ಕಳು ಬಸಪ್ಪನ 
ಆಣೆ, ಬಸಪ್ಪನ ಆಣೆ ಸೋ ಅನ್ನುವುದನ್ನು ನಾನು ಅದೆಷ್ಟೋ ಸಾಕೆ ನೋಡಿದ್ದೆ ಕೆ 
ಕೇಳಿದ್ದೆ ನೆ ನ ಅನುಭವದ ವಿಷಯ. 


೧೧. ಉತ್ತ ರದಲ್ಲಿ ಪ್ರಚಾರನಿಲ್ಲ 


ಬಸವೇಶ್ವರರ ಉದಾತ್ತ ತತ್ವ ಗಳ ಪ್ರಚಾರವು ಉತ್ತರ ಹಿಂದೂಸ್ಥಾನದಲ್ಲಿ 
ಜ್‌ Fy ಅಲ್ಲಿಯ ಜನಗಳಿಗೆ ಬಸವಾ ನವರ ಬಗ್ಗೆ ವನೂ ಗೊತ್ತಿರುವುದಿಲ್ಲ. 
ಅವರ ಚರಿತ್ರೆಯನ್ನೂ, ತತ್ವಾದಿ ನಿಷಯಗಳನ್ನೂ ಹಿಂದಿ, ಇಂಗ್ಲಿಷ್‌, ತೆಲುಗು ಮೊದಲಾದ 
ಭಾಷೆಗಳಲ್ಲಿ ಬರೆಯಿಸಿ, ಜಗತ್ತಿನ ತುಂಬ ಪ್ರಚಾರಮಾಡಬೇಕಾದುದು ಮುಖ್ಯ 
ಕರ್ತವ್ಯವಾಗಿರುತ್ತದೆ. ಹಾಗೆ ಮಾಡಿದರೆ ಮಾತ್ರ ಎಲ್ಲ ಕಡೆಗೂ ಅವರ ವಿಷಯ 
ಜನಗಳಿಗೆ ತಿಳಿಯುತ್ತದೆ. ಬುದ್ಧ, ಮಹಾವೀರ ಮೊದಲಾದವರು ಮಾಡಿದ ಕಾರ್ಯ 
ಮತ್ತು ಪ್ರಚಾರದಿಂದಲೇ ಜಾಗತಿಕ ಪುರುಷರಾಗಿದ್ದಾರೆ. ಅಂತಹ ಪ್ರಚಂಡ ಪ್ರಚಾರದ 
ಕಾರ್ಯ ಕೈಕೊಳ್ಳ ಬೇಕು. ಇಂತಹ ಕಾರ್ಯ ಮಾಡಬೇಕಾದರೆ ಲಕ್ಷ ೦ತರ ಹಟಾಡು 
ಗಳದೊಂದು ಫಂಡು ಬೇಕಾಗುತ್ತದೆ. ಅದರಿಂದ ಬಸವೇಶ್ವ ರರ ಸಾಹಿತ್ಯ ಸಂಶೋಧ 
ನಾಲಯ ಸ್ಥಾಪಿಸಿ ಹಲವಾರು ಭಾಷೆಗಳಲ್ಲಿ ಪ್ರವೀಣರಾದ ವಿದಾ ಿಂಸರನ್ನು ಇಟ್ಟುಕೊಂಡು 
ಈ ಕೆಲಸ ಮಾಡಿದ್ದಾದರೆ ಅವರ ತತ್ವದ. ಪ್ರಚಾರ ಪ್ರಪಂಚದ ತುಂಬ ಆಗುತ್ತದೆ. 
ಅಂತಹ ಸದ್ಭುದ್ದಿಯು ನೀರಶೈ ವರಿಗೆಂದು "ಹುಟ್ಟುವುದೋ ಅದೇ ಸುದಿನವೆಂದು 
ತಿಳಿಯಬೇಕಾಗಿದೆ. ವೀರಶೈವರಲ್ಲಿ ಕೊಡುಗೈ. ದೊರೆಗಳಿಗೆ ಕೊರತೆ ಇರುವುದಿಲ್ಲ. 
ಆದರೆ ಇಂತಹ ಕಾರ್ಯಕ್ಕೆ ಕೊಡುವ ಬುದ್ಧಿ ಸುತ ನಾವೀಗ ಹುಟ್ಟಿ ಸಬೇಕಾಗಿದೆ. 
ಇಲ್ಲಿಯವರೆಗೆ ಶಾಲೆ, ಕಾಲೇಜ್‌, Baas ಮೊದಲಾದ ಸೂರ್ಯರ? 
ಕನ್ನಡ ನಾಡಿನಲ್ಲಿ ಕೋಟಿಗಟ್ಟಲೆ ಕೊಟ್ಟಿರುತ್ತಾರೆ. ಇನ್ನುಮೇಲೆ ದಾನಿಗಳ 
ಮನಸ್ಸನ್ನು ಇತ್ತಕಡೆಗೆ ಬಲಿಕಕೇಳಗಿದ ಇಂತ ಕಾರ್ಯ ಮಾಡತಕ್ಕವರು 
ಬೇಕಾಗಿದ್ದಾರೆ. ಈ ಕಾರ್ಯ ಮಾಡಲಿಕ್ಕೆ ಯಾರು ಮುಂಡೆ ಬರುತ್ತಾರೆಯೋ ಅವರ 
ಕೀರ್ತಿ ಅಜರಾಮರವಾಗುತ್ತದೆ. ಜಗತಿ ತೆ ತುಂಬ ಅವರ ಕೀರ್ತಿಯು ಹಬ್ಬುತ್ತದೆ. 


ಮೊದಲು ಇದಕ್ಕಾಗಿ ಒಂದು ಲಕ್ಷ್ಮ ರೂಪಾಯಿ ದಾನ ಬೇಕಾಗಿಜಿ. ಮುಂಡೆ ಅದನ್ನು 
ಬೆಳೆಯಿಸಚೀಕು. 


೫೫]: 


೧೨. ಅಪ್ಪಟ ಕನ್ನಡಿಗರು 

ಶ್ರೀ ಜಗಜ್ಯೋತಿ ಬಸ ಸವೇಶ್ವರರು ಕೂೋಗುಕದ ಮಹಾಪುರುಷರಲ್ಲಿ ಅಪ್ಪಟ 
ಅಪರಂಜಿಯಾಗಿರುತ್ತಾರೆ. ಶ್ರೀ ಬೆನಗಲ್‌ ರಾಮರಾವ್‌, ಎಂ.ಎ., ಎಲ್‌ಎಲ್‌, ಕ 
ಇವರು ತಮ್ಮದೊಂದು ಲೇಖನದಲ್ಲಿ ಬಸ ಸವೇಶ್ವ ರರ ಬಗ್ಗೆ ಭಕಯ ಬಸವಣ ನ ನವರಂತೆ 
ಹೆದಿನಾರಾಣೆ ಕನ್ನಡಿಗರಲ್ಲಿ ಯಾವ ಈಚಾತ್ರಕುನಕೂ ಇಲ್ಲವೆಂದು ಬರೆದು ಶ್ರ € ಶಂಕರಾ 
ಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು ARNE 
ಕರ್ಣಾಟಕಕ್ಕೆ `ಒಂದಿಲ್ಲೊ ೦ಂದು ಮಹತ್ತರವಾದ ನ” ಸರೂ, ಇವರಲ್ಲಿ 
ಯಾರೂ ಬಸವಣ್ಣ ನವರಂತೆ ಹದಿನಾರಾಣೆ ಕನ್ನಡಿಗರೆಂದು ಹೇಳಲಿಕ್ಕೆ ಬರುವುದಿಲ್ಲ, 
ಹಾಗೆ ನಾನು ಹೇಳಲಾರೆ. ಒಬ್ಬರು ತುಳು ದೇಶದವರು, ಇನ್ನೊಬ್ಬರು ತಮಿಳರು, 
ಮತ್ತೊಬ್ಬರು ಮಳೆಯಾಳಿಗಳೆಂದು ಹೇಳಿದ್ದಾರೆ. | 


ಚಃ ನಾನು ಇಲ್ಲಿ ತಿಳಿಯ ತಕ್ಕ ವಿಷಯವೆಂದರೆ ಶ್ರೀ ಸ ನವರು 
ಉದಯಿಸಿದ್ದು ಕರ್ಣಾಟಕ, ಬೆಳೆದದ್ದು ಟಕ, ಕಾರ್ಯಕ್ಷೇತ್ರ ಕರ್ಣಾಟಕ 
ಧರ್ಮಪ್ರಚಾರ ಕನ್ನಡ ಭಾಷೆಯಲ್ಲಿ, ಬಗಾಗಿ ಅವರು ಅನೇಕ ನ್‌ ಕರ್ಣಾಟಕ 
ವನ್ನೇ ಪವಿತ್ರ ಗೊಳಿಸಿರುತ್ತಾ ರೆ. ಧಾರ್ಮಿಕ ಪ್ರಚಾರವನ್ನು ಮಾತ್ನ ಭಾಷೆಯಲ್ಲಿ ಮಾಡಿದ 
ಕಾರಣ ಸಾಮಾನ್ಯ ಜನಗಳ ಮನಸ್ಸು ಆಕರ್ಸಿಸಲ್ಪ ಟ್ರ ತು. ಟ್ರ ಅತ್ಯಂತ ಜನಪ್ರಿಯ 
ಕರವಾಯಿತು. ಸಂಸ್ಕೃತದಲ್ಲಿಯೇ ಬಟು. ಕ ಭಾಷೆಗಳಲ್ಲಿ ಬರೆಯ ಕೂಡ 
ದೆಂಬುವ ಪರಂಪರೆಯನ್ನು ತಪ್ಪಿಸಿದರು. ಧರ್ಮಪ್ರಚಾರದಂತೆ ರಾಜಕೀಯ ಕ್ಷೇತ್ರವೂ 
ಕೂಡ ಅವರಿಗೆ ಕರ್ಣಾಟಕವೇ ಮುಖ್ಯ ಜಸು. ಅಂದ ಮೇಲೆ Ee 
ಮೇಲೆ ಅವರ ಪರಿಣಾಮ ವಿಶೇಷವಾಗಿ ಆಯಿತು. ಹೀಗೆ ಮೇಲೆ ಬರೆದಂತೆ ಅವರ 
ಬಗ್ಗೆ ಹೇಳಿದರೆ ಅನ್ಯರ ವಿಂಡೆಯಾಗಲಾರದು. ಆಯಾಯ. ವ್ಯಕ್ತಿಗಳ ವಿಷಯಕ್ಕೆ 
ಹೇಳಿದ್ದುದು. ಅವರಲ್ಲಿದ್ದ ಗುಣಗಾನ ಮಾತ್ರವೆಂದು ತಿಳಿಯತಕ್ಕದ್ದು. ರಿಂದೆಗೆ 
ಇಲ್ಲಿ ಅವಕಾಶವೇ ಇರುವುದಿಲ್ಲ. 


೧೩. ನಚನವಾಜ್ಮಯಾಚಾರ್ಯರು ಗು 

ಶ್ರೀ ಬಸವೇಶ್ವರರು ತಮ್ಮ  ಧರ್ಮಪ್ರಚಾರವನ್ನು ಮಾತೃಭಾಷೆಯಿಂದಲೇ 
ಮಾಡಿದ ಕಾರಣದಿಂದಲೂ, ಅವರ ಅನುಯಾಯಿಗಳಾದ ೩೦೦ ಶಿವಶರಣರು ಅವರ 
ಮಾರ್ಗವನ್ನೇ ಅನುಸರಿಸಿ ನಡೆದದ್ದ ರಿಂದಲೂ ಹೊಸದೊಂದು ವಾಜ್ಮಯವೇ ನಿರ್ಮಾಣ 
ವಾಗಿ ಬಸವಣ್ಣ ನವರು ಕನ್ನಡ ಭಾಷಾ ಜನಕರಾದರು. ಈ ನಚನಗಳೆಲ್ಲ ಶಿವಾನುಭವ ; 
ಮಂಟಪದಲ್ಲಿ "ನಡೆದ ಅನೇಕ ಧಾರ್ಮಿಕ ವಿಷಯಗಳ ಚರ್ಚೆಯಲ್ಲಿ ಆಯಾಯ ಶರಣರ 
ಸ್ಫೂರ್ತಿಯಿಂದ ಬಂದ ಹೃ ದಯದ ನುಡಿಗಳು. ಕನ್ನಡ ಸಾಹಿತ್ಯ ಭಂಡಾರವು ಪೂರ್ತಿ 
ಯಾಗಿ ಬಸವಣ್ಣನವರು ವಚನ ವಾಜ್ಮಯಾಚಾರ್ಯರಾದರು. ಈ ಗ್ರಂಥದಲ್ಲಿ 
ಉಪನಿಷತ್ಕುಗಳೂ-ವಚನಗಳೂ, ಕನ್ನಡ ಸಾಹಿತ್ಯವೂ-ಬಸವಣ್ಣ ನವರೂ, ಎಂಬುವ 
ಪ್ರ ಕರಣಗಳಲ್ಲಿ ಈ ವಿಷಯದಲ್ಲಿ ವಿಶೇಷ ವಿವೇಚನೆ ಮಾಡಲಾಗಿದೆ. ಅನೇಕರು ವಚನ 
ಗಳನ್ನು ಬರೆದರೂ, ಆ ಸಂಘಕ್ಕೆ ಬಸವೇಶ್ವರರೇ ಮುಖ್ಯರಾದುದರಿಂದ ಅವರೇ 
ಆ. ವಾಜ್ಮಯಾಚಾರ್ಯರಾದುದು ಸಾ ಸ ಭಾವಿಕವಾದುದು. 


೫೭11 


೧೪. ಬಸನ ಚರಿತ್ರೆ 

ದೊಡ್ಡವರ ಚರಿತ್ರೆಗಳೆಲ್ಲ "" ಇದಮಿತ್ಕಂ'? ಇದು ಹೀಗೆಯೇ ಇಡೆ ಎಂದು 
ಹೇಳಲಿಕ್ಕೆ 'ಬಾರಜಿ ಜು ಭಿನ್ನಾಭಿಪ್ರಾ ಯಗಳಿಂದಲೇ ಕೂಡಿರುತ್ತವೆ. ಇದಕ್ಕೆ 
ಅಪನಾಜಾತ್ಮಥವಾಗಿ ಕೆಲವರ ಚರಿತ್ರೆಗಳು ನಿಶ್ಚಿತರೂಪದಿಂದಲೂ ಇರಬಹುದು. 
ಬಸವಣ್ಣ ನನರ ಬಗ್ಗೆ ಅನೇಕ ತರಹದ ೫. ಸಿಗುತ್ತವೆ. ಅವರ ಪ್ರಶಂಸಾಪರ 
ವಾಗಿ ಹೇರಳ ಗ ಗ್ರಂಥಗಳಿದ್ದ ರೂ, ನಿರೋಧಪರವಾಗಿಯೂ ಅನೇಕರು ಬರೆದೂ: ರೆ, 
ಆದರೆ ಇವರು ತಪ್ಪು ದಾರಿಯನ್ನು ಹಡಿದು ಬರೆದಿರುತ್ತಾರೆ. ಇಲ್ಲಿ ಒಂದು ಮಾತನ್ನು 
ಹೇಳಲೇ ಜೇಹಗಿರೆ. ಬಸವಣ್ಣನವರ ಚರಿತ್ರೆಯನ್ನು ಶೋಧಿಸಬೇಕಾದರೆ ಅವರ 
ವಚನಗಳಿಂದಲೂ, ಸಮಕಾಲದವರ ಹೇಳಿಕೆಗಳಿಂದಲೂ, ಶಿಲಾಶಾಸನ ಮೊದಲಾದ 
ಆಧಾರಗಳಿಂದಲೂ, ಆ ಸಮಾಜದ ಅನುಯಾಯಿಗಳ ಆಯಾ ಕಾಲದ ಬರೆಹಗಳಿಂದಲೂ 
ಸಿದ್ದ ಮಾಡಬೇಕಾಗುತ್ತದೆ. ಈ ಸರಳಮಾರ್ಗವನ್ನು ಬಿಟ್ಟು ಅನರ ವಿರೋಧಿಗಳು 
ರ್ನ. ಮುಂದೆ ಮಾಡಿ ಚರಿತ್ರೆಯನ್ನು ಬರೆಯುವುದು ಸಮಂಜಸವಾಗ 
ಲಾರದು. ಶ್ರೀ ಬಸವೇಶ್ವರರ ಬಗ್ಗೆ ಡಾ| ಧಾರ ಅನೇಕ ದೊಡ್ಡ ದೊಡ್ಡ 
ವಿದ್ವಾಂಸ ಸ ದೊಡ್ಡ ದೊಡ್ಡ ತಪ್ಪುಗಳನ್ನೇ ಮಾಡಿದ್ದಾರೆ. . ಅವರ ಬಗ್ಗೆ ತಮಗೆ 
ಜೀ ನಿಷಯ ದೊರಕದಿದ್ದರೆ ಬರೆಯುವುದು ಸಮಂಜಸವಲ್ಲ. ಬರೆಯದಿರುವುಡೇ 
ಮೇಲು. ಶ್ರೀ ಶಂಕರಾಚಾರ್ಯರ ಚರಿತ್ರೆಯನ್ನು ಬರೆಯಬೇಕಾದರೆ ಅವರ ಕೃತಿ, 
ಅನುಯಾಯಿಗಳ ಹೇಳಿಕೆ ಮೊದಲಾದವುಗಳಿಂದಲೇ ಬರೆಯಬೇಕಲ್ಲದೆ ಮಧ್ವವಿಜಯ, 
ಮಣಿಮಂಜರಿ ಮೊದಲಾದ ಗ್ರಂಥಗಳನ್ನು ಆಧಾರವಾಗಿಟ್ಟುಕೊಂಡು ಬರೆದರೆ ಹೇಗೆ 
 ಸಮಂಜಸವಾದೀತು? ವಿರೋಧಪರ ಇರುವ ಗ್ರಂಥಗಳಿಂದಲೂ ಒಂದೊಂದು ಸಾರಿ 
ಅನುಕೂಲ ವಿಷಯಗಳು ಸಿಕ್ಕರೂ ಇದು ಸಮಂಜಸವಾದ ಮಾರ್ಗವಲ್ಲ. ಇತಿಹಾಸ 


ಕಾರರಾಗಲೀ, ಸಂಶೋಧಕರಾಗಲೀ ಯಾವಾಗಲೂ ನಿಜನಾ ಸಂಗತಿಗಳಿಗೆ ಅಂಟ 
ಕೊಂಡಿರಬೇಕು. 


೧೫. ನೀತಿಯ ನಿಪುಣರು 

ಭಗವಾನ್‌ ಬಸವೇಶ್ವ ರರು ತತ್ವ ಸಾಗರರಿರುನಂತೆ' ನೀತಿಯವಿಪುಣರೂ ಆಗಿದ್ದ 
ಕೆಂಬುದಕ್ಕೆ ಅವರ ನಿತ್ಯಾ Mar ಹೇಳಿಕೆಗಳೂ, ಕೃತಿಗಳೂ ಪ್ರಮಾಣವಾಗಿನೆ. 
ತತ್ವದಲ್ಲಿ ಯಾವಾಗಲೂ ಇದ್ದೇ ಇರುತ್ತದೆ. ನೀತಿಗೆ WH ಬೆಲೆ ಕೊಡು 
ತ್ತಾ ವ ಆದರೆ ಒಂದೊಂದು ಸಾರಿ ತತ್ತ ವು ಕ್ಛೃ ತಿಗೆ ಬಾರದೆ ಇರಬಹುದು. ನೀತಿಯು 
ನ ಕಜ: ಕ್ರ ತಿಯಲ್ಲಿರಬೇಕಾದುದು. ಅವಶ್ಯಕ. ಶ್ರೀ ಬಸ ಸವೇಶ್ವ ರರ ಸಾವಿರ ವಚನ 
ಗಳೂ ಮುತಿ Rae ನೀತಿಯಿಂದ ಕೂಡಿರುತ್ತವೆ. ಅವರ basco ಕೂಡ 
ಅವರ ಮಾರ್ಗದಂತೆ ನಡೆದು ನೀತಿಯನ್ನು ಪಾಲಿಸಿದ ಕಾರಣ ಆ ಕಾಲವು ನೀತಿಯುಕ್ತ 
ವಾಗಿ ಇತಿಹಾಸದಲ್ಲಿ ಮೇಲೆ ಒಯನ್ನು ಸಡೆದಿರುತ್ತ ಜಿ ತಪ್ಪು ಅನಂತಕೋಟಿ 
ತಮ್ಮ ಸೈರಣೆಗೆ ಲೆಖ್ಬ ವಿಲ್ಲ” es ಬಸ ಸನರಾಣಡೇಜ ಹೇಳಿದ್ದಾರೆ, ಮನುಷ್ಯನು 
ತಪ್ಪು ಮಾಡಬಹುದು ತಾನು ಮಾಡಿದ್ದು ತಪ್ಪೆಂದು ತಿಳಿದರೂ ಅದನ್ನು ಮುಚ್ಚ ಲಿಕೆ 
ಹಲವಾರು ತಪ್ಪುಗಳನ್ನು ಮಾಡುತಾ ನೆ. A ಸರಿಯಾದ ಮಾರ್ಗವಲ; ತಫ್ಸೆಂದು 
ತಿಳಿದಮೇಲೆ ಅದನ್ನು ಒನ್ಪಿಕೊಳ್ಳು ವುದರಲ್ಲಿ ಅವನಿಗೆ ಗೌರವವಿರುತ್ತದೆ. ವ್ಯವಹಾರ 


xxiii 


ದಲ್ಲಿ ಅನುಭವವಾದ ಮಾತಾಗಿದೆ. ಸಾಮಾನ್ಯ ಜನಗಳು ಯಾವಾಗಲೂ ತಮ್ಮ 
ತಪ್ಪನ್ನು ಒಪ್ಪಿ ಕೊಳು ನೇ ಇಲ್ಲ. ಆದರೆ ಬಸವೇಶ್ವ ರರು ಇನ್ನ ತಪ್ಪು ಅನಂತಕೋಟ : 


ಎಂದು ye ಸ್ಪಷ್ಟ ಡಿಸಬೇಕಾದರೆ ಅವರ ಹೃ ನಿದ ವ್ಸ ಶಾಲ್ಯ ನದ್ದು ಕಾಣುತ್ತದೆ. 
ಪ್ರಜೆಗಳು ದಾಗ ದೊಡ್ಡ ದೊಡ್ಡ ರಾಜ್ಯಗಳೂ ಸ್ನ ರಾ 


ಇ ದಲ್ಲಿ ಸಿಗುತ್ತದೆ. ನಮ್ಮ ದೇಶದಲ್ಲಿ ಈಗ ನೀತಿಯು ಮಾಯವಾಗಿ ಹೋಗಿರು 
ತ್ತದೆ. ಆದರ ಸುಳಿವೂ ಕೂಡ ಬ... ಸ್ವರಾಜ್ಯ ನಿಕಿ ರುವುದು ಸ್ಥೆ ಸ್ವೇಚ್ಛಾಚಾರ 
ವಾಗಿಬಿಟ್ಟಿ ರುತ್ತದೆ. ಹೀಗಾಗುವುದು ಶುಭಲಕ್ಷಣವಲ್ಲ, ಅದನ್ನು ತಿದ್ದಿತೊಳ್ಳ ಬೇಕು. 
ಮಾನವನ ಉನ್ನತಿಗೆ ನೀತಿಯು ಬೇಕು. ಶ್ರೀ ಬಸವೇಶ್ವರರಂತಹ ಮಹನೀಯರ 
ಜೋಥೆಯು ಯಾವಾಗಲೂ ಜನಗಳಿಗೆ ಮಾರ್ಗದರ್ಶಕವಾಗಿರುತ್ತದೆ. ಇಂತಹ 
ಸಮಯದಲ್ಲಿ ಬಸವೇಶ್ವರ ನೀತಿಯು ಪ್ರಚಂಡ ಪ್ರಚಾರವಾಗಿ ಜನಗಳು ಸನ್ಮಾರ್ಗಕ್ಕೆ 
ಬರುವಂತೆ ಆಗಬೇಕಾಗಿರುತ್ತದೆ. . 


೧೬. ನೇದೋಪನಿಷತ್ತುಗಳು 


ಬಸವೇಶ್ವರರ ಧರ್ಮಪ್ರಚಾರವೆಂದರೆ ಕೆಲವರು ವೇದೋಪನಿಷತ್ತುಗಳ 
ನಿರೋಧವಾದುದೆಂದು ತಿಳಿಯುತ್ತಾರೆ. ಹೀಗೆ ತಿಳಿಯತಕ್ಕವರು ಅವರ ತತ್ವಗಳನ್ನು 
ತಿಳಿಯದೆ ಹೇಳುವ ಮಾತಾಗಿದೆ.: ಈ ಗ್ರಂಥದಲ್ಲಿ ಬಸವಣ್ಣನವರೂ-ವೇದಗಳೂ, 
ವಚನಗಳೂ-ಉಪನಿಷತ್ತುಗಳೂ ಎಂಬುವ ಪ್ರಕರಣಗಳಲ್ಲಿ ಈ ವಿಷಯವನ್ನು ವಿಸ್ತಾರ 
ವಾಗಿ ಬರೆದಿರುತ್ತೇನೆ. ಓದುಗರು ಅವಶ್ಯವಾಗಿ ಆ ಪ್ರಕರಣಗಳನ್ನು ಓದಬೇಕು. 
ಬಸವಣ್ಣ ನವರು ವರ್ಣಗಳನ್ನು ಖಂಡಿಸಿರುತ್ತಾರೆ. ಜಾತಿಯಿಂದ ವರ್ಣಗಳಿಲ್ಲ, ವೇದ 
ಗಳಲ್ಲಿ ಎಲ್ಲಿಯೂ ಜಾತಿಗಳ 'ನರ್ಣನೆ ಇರುವುದಿಲ್ಲ. ಟೀಕಾತ್ಮಕ ಗ್ರಂಥಗಳಲ್ಲಿ ಜಾತಿ 
ಯಿಂದ ವರ್ಣಗಳಾದವು. ಗುಣದಿಂದ ವರ್ಣಗಳು ಹಾಸ: "ಯಜ್ಞಯಾಗಾದಿ 
ಗಳಲ್ಲಿ ಮಾಡತಕ್ಕ ಹಿಂಸೆಯು ಬಸ ಸವಣ್ಣನವರಂತಹ ಪವಿತ್ರ ಮೂರ್ತಿಗಳಿಗೆ ಹೇಗೆ 
ಸಹೆನನಾದೀತು? ಅದು ಅಶಾಸ್ತ್ರೀಯವಾದುದು. ದಯೆಯೇ ಧರ್ಮಕ್ಕೆ ಮೂಲ 
ಕಾರಣವಾದುದರಿಂದ ಹಿಂಸೆಗೆ ಅವಕಾಶವಿಲ್ಲವೆಂಬುದು ಅವರ ತತ್ವವಾಗಿರುತ್ತ ದೆ. 


ದೇವರು ಎಲ್ಲಿದ್ದಾನೆ? ಹೇಗೆ ಇದ್ದಾನೆ? ಅವನ ಸ ರೂಪವೇನು? ಅವನನ್ನು 
ಕಾಣಲಿಕ್ಕೆ ಮಾರ್ಗಗಳು ಯಾವುವು? ' 'ಸದಲಾದ ನಿಷೆಯಗಳಲ್ಲಿ ಉಪನಿಷತ್ತಿನ 
ಮಂತ್ರ ಗಳಿಗೆ ಸರಿಯಾಗಿ ಅವರು ವಚನಗಳನ್ನು ಬೋಧಿಸಿರುತ್ತಾರೆ. ಅವರು ನಿಜವಾದ 
ಧರ್ಮನನ್ನು ಲೋಕದಲ್ಲಿ ಸ ಪ್ರಚಾರಮಾಡಲಿಕ್ಕೆ. ಪ್ರಯತ್ನಮಾಡಿದರು. ಅಸತ್ಯಮಾರ್ಗ 
ವನ್ನು ಸತ್ಯದಿಂದ ಖಂಡಿಸಿರುತ್ತಾರೆ. ಆದ್ದರಿಂದ ಅವರ ಧರ್ಮಸಪ್ರಚಾರವು ಅಹಿಂಸಾ 
ಈತ; ಸತ್ಯದಿಂದ ತುಂಬಿದುಡೂ “ಅಗಿರುವುದರಿಂದ ವೇದೋಪನಿಷತ್ತು ಗಳಿಗೆ 
ನಿರೋಧವಾದ ಮಾರ್ಗವಾಗಿರುವುದಿಲ್ಲ. ಸ್ಮೃತಿಗಳಲ್ಲೆಲ್ಲ ಮಾಂಸಭಕ್ಷಣೆ ಮಾಡ 
ಬೇಕೆಂದು ವಿಸ್ತಾರವಾಗಿ ಹೇಳಲಾಗಿದೆ. ದಯಾಶಾಲಿಗಳಾದ ಬಸವಣ್ಣನವರು ಇಂತಹ 
ವೇದವಿರುದ್ದ ಆಚರಣೆಗೆ ಒಪ್ಪುವುದು ಸಾಧ್ಯವಾದ ಮಾತಾಗಿರುವುದಿಲ್ಲ. . ಅವರ 
ಮಾರ್ಗದಂತೆ ದಯಾನಂದ ಸರಸ್ತತಿಯವರೂ ಕೂಡ ವೇದದಲ್ಲಿ ಹಿಂಸೆಗೆ ಆಸ್ಪದವಿಲ್ಲ ' 
ನೆಂಜೀ ಹೇಳಿ ಅಂಥವರ ಮಾರ್ಗವನ್ನು ಅವರೂ ಖಂಡಿಸಿರುತ್ತಾರೆ. 


೫೦೪ 
೧೭. ಬಸವತತ್ವ ರತ್ನಾ ಕರ 


ಗ್ರಂಥದಲ್ಲಿ ನಾನು ೨೮ ಪ್ರಕರಣಗಳನ್ನು ಬರೆದಿರುತ್ತೇನೆ. ಮೊದಲನೆಯ 
ಪ್ರಾ ಬಸವೇಶ್ನರರ ಸಂಕ್ಷಿಪ್ತ ದ್ರಿ ಯನ್ನು ೨೨ ಪುಟಿಗಳಲ್ಲಿ ಮುಗಿಸಿರುತ್ತೇನೆ. 
ಬಸವಣ್ಣ ನವರ ಚರಿತ್ರೆಯು ಒಂದಲ್ಲೊ ಂದು ರೀತಿಯಿಂದ ಜನರಿಗೆ ತಿಳಿದದ್ದೇ ಇರುವ 
ಕಾರಣ "ಅದನ್ನು ನಿಸ್ತಾರವಾಗಿ ಬರೆದಿರುವುದಿಲ್ಲ. 
ಎರಡನೆಯ ಪ್ರಕರಣದಲ್ಲಿ ಬಸವಣ್ಣನವರೂ-ವೇದಗಳೂ ಎನ್ನುವ ವಿಷಯ ಬಕೆಯ 
ಲಾಗಿದೆ. ಶ್ರೀ ಬಸ ವೇಶ್ವ ರರು ವೇದಗಳಿಗೆ ಸತಂ ಟುವುಡು ಸಾಮಾನ್ಯವಾಗಿ 
ತಪು ತಿಳುವಳಿಕೆ NS ಜಿ. ಅವರು ವೇದದ ಹಿಂಸೆಯನ್ನು, ವರ್ಣಗಳನ್ನು 
ಚೆನ್ನಾಗಿ ಖಂಡಿಸಿದ್ದಾರೆ. ಸುಧಾರಕರೆಲ್ಲರೂ ಬಸವಣ್ಣ ನವರ ಮಾರ್ಗವನ್ನು ಅಪ್ಪಿ ಕೊಳ್ಳು 
ತ್ತಾರೆ. ಎಷ್ಟೇ ಕಾಲವು ಉರುಳಿಹೋದರೂ ಅವರ ತತ್ವ ಗಳು ಮಾತ್ರ ಜೀವವ 
ತ್ತವೆ. ಬಸವಣ್ಣ ನವರು ವೇದದ ಉಚ್ಚ ತಮ್ಮ ವಚನಗಳಲ್ಲಿ ಹಲವುಸಾರಿ 
ಉಪಯೋಗ ಮಾಡಿದ್ದಾರೆ. ಜಾತಿಯ ನ ತ್ನ್ನಯಾಗಲ್ಲ ಯಜ್ಞ ಯಾಗಾದಿಗಳಲ್ಲಿ 
ಮೇಕೆಗಳ ಆಹುತಿಯನ್ನು ತೆಗೆದುಕೊಳ್ಳುವ ಪ್ರಸಂಗ ಬಂದಾಗಲೆಲ್ಲ ವೇದಗಳನ್ನು 
ಖಂಡಿಸಿರುತ್ತಾರೆ. ಅನೇಕ ವಿಷಯಗಳಲ್ಲಿ ವೇದಗಳನ್ನು ಎತ್ತಿಹಿಡಿದಿದ್ದಾರೆ. ಹೀಗೆಂದಿತ್ತು 
ನಮ್ಮ ನೇದವೆಂತಲೂ ಉಚ್ಚೆ ರಿಸಿರುತ್ತಾರೆ. 
ತಿಕದ ನ ್ರ ಕರಣದಲ್ಲಿ ವಚನಗಳೂ-ಉಪನಿಷತ್ತುಗಳೂ ಎಂಬುವ ವಿಷಯ 
ನಿದೆ. er ಉಪನಿಷತ್ತುಗಳಿಗೂ ಇರುವ ಸಾಮ್ಯ ವೈಷಮ್ಯ, ವೈಶಿಷ್ಟ 
ವನ್ನು ತೋರಿಸಲಾಗಿದೆ. ಸಾಮ್ಯವೇ ಹೆಚ್ಚಾಗಿರುತ್ತದೆ. 
ನಾಲ್ಕನೆಯ ಪ್ರಕರಣದಲ್ಲಿ ಭಗವದ್ಗೀತೆಯೂ_ಬಸವಣ್ಣನವರೂ ಎಂಬುವ 
ನಿಷಯನಿದ್ದು, ಭಗವದ್ಗಿ (ತೆಯ ತತ ಶ್ರ ಕ್ರೂ, ಬಸ ಸವಣ್ಣನವರ ತತ್ತ ಶ್ರಕ್ಟೂ ಇರುವ ಸಾಮ 
ತೋರಿಸಿ ಗೀತೆಯಲ್ಲಿದ್ದ' ನಿಷಯವೆಲ್ಲ ಬಟ್ಟ; ಬಂದಿರುವುದನ್ನು ಸ್ಪಷ್ಟವಾಗಿ 
ನಿಮರ್ಶಿಸಿರುತ್ತೇನೆ. 
: ಐದನೆಯ ಪ್ರಕರಣದಲ್ಲಿ ಬಸವಣ್ಣನವರು ಶಿವಾಗಮಗಳ ಅನುಯಾಯಿಗಳಾ 
ಗಿದ್ದು ಕೆಲವು ವಿಷಯಗಳಲ್ಲಿ ತಮ್ಮ ಭಿನ್ನಾಭಿಪ್ರಾಯವನ್ನು ಪ್ರಕಟಿಸಿದ್ದು ದು ಉಲೆ ಶೇಖ 
ಮಾಡಲಾಗಿದೆ. 
ಆರು-ಏಳು-ಎಂಟು-ಒಂಭತ್ತು ಈ ನಾಲ್ಕು ಪ್ರಕರಣಗಳಲ್ಲಿ ಧ್ಯಾನ 
ಬಸವಣ್ಣನವರೂ, ಕ್ರಿಯಾಯೋಗ, ಭಕ್ತಿಯೋಗ, ಜ್ಞಾನಯೋಗ ಈ ನಾಲ್ಕು 
ಪ್ರಕರಣಗಳಿಗೆ ಹು ಪುಟಗಳು ಮಾಸಲಾಗಿರುತ್ತವೆ. ಈ ನಾಲ್ಕು ಯೋಗಗಳಲ್ಲಿ 
ಬಸವೇಶ್ವರರು ಎಂತಹ ನೈಪುಣ್ಯವನ್ನು ಸಡೆದು ಲೋಕದ ಜನಗಳಿಗೆ ಈ ಯೋಗ 
ಗಳನ್ನು ಬೋಧಿಸಿರುವುದನ್ನು ವಿಸ್ತಾರವಾಗಿ ಬರೆದಿರುತ್ತೇನೆ. ನಾಲ್ಕು ಯೋಗಗಳನ್ನು 
ಸಮನ್ವಯ ಮಾಡಿಕೊಂಡು ತಮ್ಮ ಶ್ರೇಷ್ಠ ಮಾರ್ಗದಲ್ಲಿ ಮಹಾ ಜನಗಳ ಮನಸ್ಸು 
ತೊಡಗುವಂತೆ ಮಾಡಿರುತ್ತಾರೆ. ಈ ನಾಲ್ಕು ಪ್ರಕರಣಗಳು ಈ ಗ್ರಂಥದಲ್ಲಿ ಮಹತ್ವದ 
ಸ್ಥಾನವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. 
ಹತ್ತನೆಯ ಪ್ರಕರಣದಲ್ಲಿ: ಬಸವಣ್ಣ ೧ ನವರ ಲಿಂಗನಿಷ್ಕೆ ಎಂಬುವ ಮಹತ್ವದ 
ಏಷಯನನ್ನು se ಬಾಧಕಗಳ ಮೂಲಕ. ನಿಸ್ತಾರವಾಗಿ pI ಲಗ 


೫೦ 


ಪೂಜೆಯು ಜಗತ್ತಿನ ಬೇರೆ ಬೇಕೆ ದೇಶಗಳಲ್ಲಿ, ಬೇರೆ ಬೇಕೆ ರೀತಿಯಲ್ಲಿ ಹೇಗೆ ನಡೆಯುತ್ತ 
ಬಂದು ಭರತಖಂಡದಲ್ಲಿ ಹೇಗೆ ವಿಕಾಸವ ನ್ನು ಹೊಂದಿತು? ವೇದಗಳಲ್ಲಿಯೂ 
ಉಪನಿಷತ್ತು ಗಳಲ್ಲಿಯೂ ಲಿಂಗದ ವಿಷಯಕ್ಕೆ ಇರುವ ಮಂತ ಶ್ರಗಳನ್ನು ತೋರಿಸಿ. ಲಿಂಗ 
ಪುರಾಣವೇ ನೊದಲಾದ ವ್ಯಾಸೋಕ್ತ ಗಂಥಗಳಲಿ ಅಂಕ ಚಿಳವಣಿಗೆಯು ಹೇಗೆ 
ಆಗುತ್ತ ಬಂದಿದೆಯೆಂಬುವುದನ್ನು ವಿವರಿಸಿ ಲಿಂಗಕ್ಕೆ ಇರುವ ಬೇರೆ ಬೇಕೆ ಅರ್ಥಗಳನ್ನು 
ವೀರಶೈವಾಚಾರ್ಯರು ನೇದಮಂತ್ರ ಗಳಿಗೆ ಬರೆದ ಅರ್ಥವನ್ನೂ ತೋರಿಸಿ ಕಳು. 
ಹೇಗೆ ಭೂಲೋಕದಲ್ಲಿ ಪ ಕ್ರ ಚಂಡತರವಾಗಿ ಪ್ರಚಾರಮಾಡಿದರೆಂಬುವುದನ್ನು ವಿಸ್ತಾರ 
ವಾಗಿ ಅನೇಕ ಆಧಾರಗಳನ್ನು ನ್‌ ಲಿಂಗದ ಮೇಲ್ಮೆಯ ಮೇಲೆಯೇ ನೀರಶೈವತ್ವವು 
ಅವಲಂಬಿಸಿರುವುದರಿಂದ ಈ ಗ್ರಂಥದಲ್ಲಿ ಈ ಪ್ರಕರಣಕ್ಕೆ ಹೆಚ್ಚಿನ ಮಹತ್ವದ ಸ್ಥಾನವಿದೆ. 
ಶ್ರೀಕರ-ಶ್ರೀಕಂಠಾದಿ ee ತಮ್ಮ ಭಾಷ್ಯಗಳಲ್ಲಿ" ಲಿಂಗದ ಬಗ್ಗೆ ಉಲ್ಲೇಖ 
ಮಾಡಿರುವ ವಿಷಯ ವಿವೇಚಿಸಿ ಶ್ರೀ ವಿದ್ಯಾರಣ್ಯರ ಅಭಿಪ್ರಾಯವನ್ನು ಬರೆದಿರುತ್ತೇನೆ. | 
ಲಿಂಗ ಉಳಿದರೆ ವೀರಶೈವತ್ವದ ಅಸ್ತಿತ್ವ ಅಳಿದರೆ ನಾಶವೆಂಬುವುದು ಸ್ಫುಟಿವಾದುದ 
ರಿಂದಲೂ, ಲಿಂಗಕ್ಪಾಧಾರನಿಲ್ಲವೆಂದು ಬಸವಣ್ಣನವರು ಭೂಲೋಕದಲ್ಲಿ ಅವತರಿಸಿ 
ಶಿವಭಕ್ತಿಯನ್ನು ಅದರಲ್ಲಿಯೂ ಲಿಂಗಪೂಜೆಯ ಮಹತ್ವವನ್ನು ಜನಗಳಿಗೆ ಬೋಧಿಸಿ 
ಅದರ ಬಗ್ಗೆ ಸಾವಿರ ವರ್ಷಗಳಿಂದ ಯಾರೂ ಮಾಡದೆ ಇರತಕ್ಕ ಅಸಾಧಾರಣ ಪ್ರಯತ್ನ 
ಮಾಡಿದ್ದುದು ಸರ್ವವೇದ್ಯ ವಾಗಿರುತ್ತದೆ. ಆದ್ದರಿಂದ ಲಿಂಗದ ಪ್ರತಿಷ್ಕೆಯೇ 
ನೀರಶೈವತ್ವದ ಪ್ರತಿಷ್ಠೆ ಯಾಗಿದೆ. 
ಹನ್ನೊಂದನೆಯ ಪ್ರಕರಣದಲ್ಲಿ ಜಂಗಮಪ್ರೇಮ ಎಂಬುವ ವಿಷಯವಿದೆ. 
ಬಸವಣ ನವರು 1 ಜಾತ್ರೆ ಜೆಗಳಾದ ಕಾರಣ ನು ಜಂಗಮದ ಬಗ್ಗೆ ಎಂತಹ 
ಚಂಡತರವಾದ ಭಕ್ತಿ ಯನ್ನು ಆಚರಿಸಿದ್ದಾರೆಂಬುವುದು ವ್ಯಕ್ತವಾಗುತ್ತದೆ. 


ಹನ್ನೆರಡು-ಹೆದಿಮೂರನೆಯ ಪ್ರಕರಣಗಳಲ್ಲಿ: ಹನ್ನೆರಡನೆಯ ಪ್ರಕರಣದಲ್ಲಿ 
ಜಾತಿವಾದವೂ, ಹದಿಮೂರನೆಯ: ಸ್ರ ರಣದಲ್ಲಿ ಅಸ್ಪೃತ್ಯೋದ್ಧಾ ರದ ವಿಷಯಗಳೂ 
ಇರುತ್ತವೆ. . ಈ ಎರಡು ವಿನಯಗಳೂ' ಹಂದೂಧರ್ನುವನ್ನು ಹಾಳುಮಾಡತಕ್ಕವು 
ಗಳಾಗಿ ಬಬ ಜಡ ಬಸ ಸವಣ್ಣನವರು ಯಾರ ಲಕ ಕ್ಷ್ಯವನ್ನೂ ಮಾಡದೆ ಈಗಿನ ಕಾಲ 
ದಲ್ಲಿಯೊ ಕೂಡ ಯಾರಿಂದಲೂ ಸಾಧ್ಯವಾಗದೆ ಇರತಕ್ಕ ಕಾರ್ಯವನ್ನು ಮಾಡಿರು 
ತ್ತಾರೆ. ಅವರ ತತ್ವ ಗಳಲ್ಲಿ ಈ ಎರಡು ವಿಷಯಗಳು ಮಹತ್ವದ ಸ್ಥಾ ನವನ್ನು ಪಡೆದಿರು 
ತ್ತವೆ. ಅವರ ಚರಿತ್ರೆ ಯಲ್ಲಿ ಈ ಎರಡು ವಿಷಯೆಗಳು ಟಾಕ್‌ ಕ್ರಾಂತಿಕಾರಕ 
ಗಳಾಗಿರುತ್ತವೆ. ಬಸವಣ್ಣ ನವರ ಕ್ರಾಂತಿಯು ಲೆನಿನ್ನಾದಿಗಳಂತೆ ಬಂಸೆಯುಕ 2೪ 
ದಲ್ಲ. ಶಾಂತಿಯಿಂದಲೇ ಇವರ ಕ್ರಾಂತಿಯ ಬೆಳವಣಿಗೆ ಆಗಿರುತ್ತದೆ. ಕೊನೆಗೊಮ್ಮೆ 
ಕ್ರಾಂತಿಯಾಗಿ ಬಸವಣ್ಣನವರು ಕಲ್ಯಾಣಸಟ್ಟ ಣವನ್ನು ಬಿಡಬೇಕಾಯಿತು. ದೊಡ್ಡ ವರ 
ವಿಷಯದಲ್ಲಿ ಇಂತಹ ನಿಷಯಗಳು ಅನಿವಾರ್ಯವಾಗಿರುತ್ತವೆ. ಶ್ರೀ ಬಸವಣ್ಣನವರು 
ಅಜಾತಶತೃಗಳು. ಶಾಂತಿಯಿಂದಲೂ, ಭಕ್ತಿಯ ಪ್ರಭಾವದಿಂದಲೂ, ಅವರು ತಮ್ಮ 
ಕಾರ್ಯವನ್ನು ಮಾಡುತ್ತ ಮೃದುವಚನಂಗಳೇ ಸಕಲಜಸಂಗಳಯ್ಯ ಎಂದು ಹೇಳಿದ 
ಶ್ರೀ ಬಸವೇಶ್ವರರಿಗೂ ನಿರೋಧಿಗಳೇಕೆ? ಎಂಬುವ ಪ್ರಶ್ನೆಯು ಬರುತ್ತದೆ. ಲೋಕದಲ್ಲಿ 
ಇದು ಅನಿವಾರ್ಯವಾದುದಾಗಿದೆ. ಧರ್ಮರಾಜನು ಮಹಾ ಶಾಂತಿಪುರುಷ, ಸತ್ಯವಾದಿ, 


೫೫೪1 


ಅಜಾತಶತೃ ಆದರೂ ಕೊನೆಗೊಮ್ಮೆ ಕೌರವರ ಕೂಡ ಯುದ್ಧ ಮಾಡಲೇಬೇಕಾಯಿತು 
ಶ್ರೀ ಬಸವಣ್ಣನವರು ಹಾಗೇನೂ "ಮಾಡಲಿಲ್ಲ. ಆ ಸ್ಥಳವನ್ನೇ ಬಿಟ್ಟು ಹೋದರು. 
ಸಯಾಮೂರ್ತಿಗಳಾದ ಬಸವಣ್ಣನವರಿಗೆ ಅದು. ಯೋಗ್ಯವೇ ಆದುದಾಗಿರುತ್ತದೆ, 
ಅವರಿಂದ: ಇವೆರಡು ವಿಷಯಗಳೂ ಜನಗಳನ್ನು ಕೆಣಕತಕ್ಕವುಗಳಾಗಿರುತ್ತವೆ. ಇದು 
ಭಗವಾನ್‌ ಬಸವೇಶ್ವರರ ತತ್ವವಾಗಿದೆ. ಅವರ: ಅವತಾರದ ಪ್ರಧಾನಕಾರ್ಯವೂ 
ಆಗಿರುತ್ತದೆ. 

ಮುಂದೆ: ಬಸವಣ್ಣನವರೂ-ಕನ್ನಡ ಸಾಹಿತ್ಯವೂ, ಶಿವಾನುಭವ ಮಂಟಪವೂ- 
ಬಸವಣ್ಣ ನವರೂ, ಬಸವಣ್ಣ ನವರೂ-ಸ್ತ್ರಿ ಯರ ಖಂ ಣೆಯೂ, "ಬಸವಣ ಇ ನವರೂ- 
ನನಾಸಗಳೂ, ಬಸವಣ್ಣ ನವರೂ-ಪ್ರ ತಜ್ಞ ಗಳೂ, ಬಸವಣ್ಣ ನವರೂ-ಏಕೇಶ್ವ ನವಾದವೂ, 

ಸವಣ್ಣ 9 ನವರೂ-ಟೀಕಾಕಾ ರರೂ, ರಾಜಕಾರಣ, ಶಿಲಾಶಾಸನ, ನಟ್‌ಸ ಸ ಲಗಳೂ- 

ಯ ನವರೂ ಮೊದಲಾದ ಫ ಪ್ರಕರಣಗಳನ್ನು ಕೊಟ್ಟ ರುತ್ತೇನೆ. 

ಬಸವೇಶ್ವ ರರ ಬಗ್ಗೆ ಪ್ರಭುದೇವರೇ ನೊಡಲು ಮಾಡಿ ಇಲ್ಲಿಯವರೆಗೆ ಬರೆದ 
ನೂರಾರು ಇನಿಗಳ ಮತ್ತು ಸಂಡಿತಕ, ರಾಜಕಾರಣಿಗಳ, ಸಮಕಾಲದವರ' ಹೇಳಿಕೆ 
ಗಳನ್ನೂ ಅಥವಾ ಕಾಣಿಕೆಗಳನ್ನೂ ಈ ಪ್ರಕರಣದಲ್ಲಿ ವಿಸ್ತಾರವಾಗಿ ಶತ ಶತಮಾನ 
ಗಳಿಂದ ಬಸವಣ್ಣ ನನರ ಬಗ್ಗೆ ಏನು ಏನು 'ಸೌರವ ಸಲ್ಲಿಸಿರುತ್ತಾರೆಂಬುದನ್ನು ಅವರವರ 
ಗ್ರಂಥಗಳಿಂದ ಆರಿಸಿ ತೆಗೆದು ಸ ಸ್ರಕಟಿಸಿರುತ್ತೇವೆ. ಇಂತಹ ಕವಿಗಳಲ್ಲಿ ಕನ್ನಡ ದೇಶ 
ದವರೂ, ಆಂಧ್ರ 3 FS ಸಂಸ್ಕೃತ ಕವಿಗಳೂ, ಮರಾಠಿಯ ವಿದ್ವಾಂಸರೂ, 
ತಮಿಳರೂ ಆಂಗ್ಲ ವಿದ್ಯಾನಿಭೂಷಿತರೂ ಇರುತ್ತಾರೆ. ಈ ಪ್ರಕರಣವು ಬಹಳ ದೊಡ್ಡ 
ದಾಗಿರುತ್ತದೆ. ಇಂತಿಷ್ಟು ಕವಿಗಳಿಂದ ಅಥವಾ ಪಂಡಿತರಿಂದ ತಮ್ಮ ಗ್ರಂಥಾರಂಭದಲ್ಲಿ 
ಸ್ತುತಿಸಿಕೊಳ್ಳಿ ತಕ್ಕ ಗೌರವ ಹಿಂದೂಸ್ಥಾನದಲ್ಲಿ ಇಲ್ಲಿಯವರೆಗೆ ಯಾರಿಗೂ ಲಭ್ಯವಾಗಿರು 
ವುದಿಲ್ಲವೆಂದು ಬರೆದರೆ ಅತಿಶಯೋಕಿ ಕ್ರಿಯಾಗಲಿಕೈಲ್ಲ. ಶ್ರೀ ಬಸವಣ್ಣ ನವರು ಇಂತಹ 
ಗೌರವ ಪಡೆಯಜೇಕಾದರೆ ಅವರ ಅತ ೈದ್ಭುತಗಳಾದ ಅನೇಕ ಮೆಹತ್ವ ದ ಕಾರ್ಯಗಳೇ 
ಕಾರಣಗಳಾಗಿರುತ್ತವೆ. ೯೦೦ ವರ್ಷಗಳಿಂದ ಇಂತಹ ಗಾರವನಾ 
ಸ್ನಾನವು ಯಾರಿಗೂ ದೊರೆತಿರುವುದಿಲ್ಲ. ಬರೆದವುಗಳಲ್ಲಿ ಮರಾಠಿ, ತಮಿಳು ಕವಿಗಳು 
ಬರೆದವುಗಳು ಅಚ್ಚಾಗದೆ ಉಳಿದಿರುತ್ತವೆ. ಅವುಗಳನ್ನೆಲ್ಲ ಸರಿಶಿಷ್ಟದಲ್ಲಿ ಕೊಡುತ್ತೇನೆ. 
ನಾನು ೨೦೦ ಜನ ಕವಿ-ಶರಣ ಪಂಡಿತರ ಅಭಿಪ್ರಾಯಗಳನ್ನು ಹಾಕಿದ್ದೇನೆ. 

ಬಸವಣ್ಣನವರಂತಹ ದ್ವಿತೀಯ ಶಂಭುವಿಗೆ ಈ ಜನಗಳ ಸರ್ಟಿಫಿಕೇಟು ಏತಕ್ಕೆ 
ಬೇಕೆಂಬುವ ಪ್ರಶ್ನೆಯು ಉಪಸ್ಥಿ ತವಾಗುತ್ತದೆ. ಆದರೆ ವಿಚಾರವಂತರಿಗೆ ಈ ವಿಷಯ 
ಬೇಕಾದುದಿಲ್ಲ. ಢನಾನ್ಯ ಜನಗಳೇ ಹೆಚ್ಚಾ ಗಿರುವ ಸಮಯದಲ್ಲಿ ಇಂತಹೆ ಹೇಳಿಕೆ 
ಗಳಿಂದ ಬಸವಣ ್ಲಿನವರ ಪ್ರಭಾವವು, ಆ ಜನಗಳಲ್ಲಿ ಹೆಚಾ ಗುವುದು ಸ್ವಾಭಾವಿಕವಾದು 
ದಾಗಿದೆ... ಅವರು ಆ ಸಚ್ಚ ರಿತ್ರಶೀಲರೆಂಬುವ ಸ ಪ್ರಚಾರವಾಗುವುದು. 
ಇದರಿಂದ ಜನಸಾಮಾನ್ಯರಲ್ಲಿ ಅವ ರ ಬಗ್ಗೆ ಉತ್ತಮವಾದ ತಿಳುವಳಿಕೆ ಯುತ 
ದಲ್ಲದೆ ಬಸವಣ್ಣನವರ ವಿಶ್ವವ್ಯಾ ಗ ಗೊತ್ತಾ ಗುತ್ತದೆ. 

ಕ ಬಸವಣ್ಣ: ನವರು ಸದ್ಭತ್ತಿಯ ಮೂರ್ತಿಗಳಾದುದರಿಂದ ಅವರ ಅಸಾಧಾರಣವಾದ 

ಶಿವಭಕ್ತಿಯು "ಅವರನ್ನು ಅಂತಹ ಮೇಲ್ಮಟ್ಟದ ಸ್ಥಾನಕ್ಕೆ ಮುಟ್ಟುವಂತೆ: ಮಾಡಿತು. 


xxvii 


ಪ್ರತಿಯೊಬ್ಬ ಲಿಂಗಾಂಗಿಯಲ್ಲಿ ಅವರ ಬಗ್ಗೆ. ಭಕ್ತಿಭಾನನೆಯು ತಲೆದೋರಿ 
ಕಿಂಕುರ್ವಾಣತೆಯಿಂದ ನಡೆಯಲಿಕ್ಕೆ ಹೆಚ್ಚಿತು. 


೧೮. ಶರಣರಲ್ಲಿ ಬಸವಣ್ಣನವರು ಅಗ್ರಗಣ್ಯರು 

ಹನ್ನೆರಡನೆಯ ಶತಮಾನದ ಕ್ರಾಂತಿಯು ನೀರಶೈವ ಸಮಾಜದ ಉದಾರದ 
ಮಾರ್ಗವಾಗಿದ್ದಿತು. ಆ ಕಾಲದ ಇತಿಹಾಸವು ಬಹಳ ಮನೋರಂಜಕವೂ, ನಿಸ್ಮಯ 
:ಕಾರಕವೂ ಆಗಿರುತ್ತದೆ. ಶರಣರ ಸಮುದಾಯದಲ್ಲಿ ಬಸವಣ್ಣನವರಿಗೆ ಅದ್ವಿತೀಯ 
ವಾದ ಸ್ಥಾನವಿದ್ದಿತು. ಈ ಕ್ರಾಂತಿಗೆ ಅವರೇ ಮೂಲಪುರುಷರು ಅಥವಾ ಅಧಿನಾಯಕರು. 
ಅವರಿಗೆ ಸಹಾಯಕರಾಗಿ ಬೇರೆ ಬೇರೆ. ಜಾತಿಗಳಲ್ಲಿ ಅನೇಕ ಜನ ಶರಣರು ಜನಿಸಿ 
ಲಿಂಗಧಾರಿಗಳಾಗಿ ಎಲ್ಲರೂ ಕಲ್ಯಾಣದಲ್ಲಿ ಸಂಘಟನೆ ಮಾಡಿದರು. 

ಕೆಲವರು ಬಸವಣ್ಣನವರಿಗಿಂತ ಹೆಚ್ಚಿಗೆ ಶಕ್ತಿಯನ್ನು ಸಡೆದನರು ಇಬ್ಬರು 
ಮೊವರು ಬಸವಣ್ಣನವರ ಗುಂಪಿನಲ್ಲಿದ್ದರೆಂದು ಬರೆದಿರುತ್ತಾರೆ. ಇದು ಒಪ್ಪತಕ್ಕ 
ಮಾತಲ್ಲ. ಬಸವಣ್ಣನವರ ಶಕ್ತಿಯ ಅಳತೆಯನ್ನು ಅಳೆಯುವುದು ಸಾಧ್ಯವಲ್ಲ. ಅವರ 
ಶಕ್ತಿಯೇ ಎಲ್ಲರಿಗಿಂತಲೂ ಮಿಗಿಲಾದುದು. ಅವರಿಗೇ ಪ್ರಥಮ ಸ್ಥಾನ, ಅವರೇ" 
ಆ ಕ್ರಾಂತಿಯ ಮೂಲನಾಯಕರು. ಶ್ರೀ ಅಲ್ಲಮಪ್ರಭುದೇವರು ಮಹಾ ಶಿವಯೋಗಿ 
ಗಳೂ, ಶ್ರೀ ಬಸವೇಶ್ವರರ ಗುರುಗಳೂ ಆಗಿದ್ದಾರೆ. ಈ ಮಹನೀಯರು ಬಸವಣ 
ನವರ ಬಗ್ಗೆ ಶ್ರೇಷ್ಠತರಗಳಾದ ಉದ್ಗಾರಗಳನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠ 
ಯತಿವರೇಣ್ಯರೂ ಕೂಡ "ಎನ್ನ ಸರಮಾರಾಧ ಸಂಗನ ಬಸವಣ್ಣ? ನೆಂದು ಕೊಂಡಾ 
ಡಿರುತ್ತಾರೆ. ಶರಣರಲ್ಲಿ ಹೆಚ್ಚಿನವರು ಕಡಿಮೆಯವರು ಎಂಬುವ ವಾದಕ್ಕೆ ಸ್ಥಾನವಿಲ್ಲ. 
ಕೆಲವರು ಆ ವಾದ ಎಬ್ಬಿಸಿಸಿದ್ದುದಕ್ಕೆ ಕೊಂಚ ಉತ್ತರ ಬರೆಯಬೇಕಾಯಿತು. ಶರಣರಲ್ಲಿ 
ಯಾರಿಗಿಂತಲೂ ಯಾರೂ ಹೆಚ್ಚಿನವರಿಲ್ಲ, ಯಾರಿಗಿಂತಲೂ ಯಾರೂ ಕಡಿಮೆಯವರಲ್ಲ. 
ಅವರು ವೀರಶೈವ ಸರ್ವೋದಯ ಮಾರ್ಗದಲ್ಲಿ ಪ್ರವೃತ್ತರಾದವರು. ಆದ್ದರಿಂದ ಭೇದ 
ಭಾವನೆಗಳಿಗೆ ಅಲ್ಲಿ ಅವಕಾಶವಿಲ್ಲ. ಆದರೆ ಬಸವಣ್ಣನವರೇ ಆ ಸಂಘದೊಡೆಯರೂ- 
ಸಂಚಾಲಕರೂ ಆಗಿದ್ದುದು ನಿರ್ವಿವಾದವಾದುದು. ಅವರು ರಾಜರಾಗಿರದೆ ರಾಜರನ್ನು 
ಮಾಡತಕ್ಕ ಶಕ್ತಿಯುಳ್ಳ ಮಹಾಪುರುಷರು ಆಗಿದ್ದರು. ಅಂತಹೆ ದೂರದರ್ಶಿಗಳು 
ಇತಿಹಾಸದಲ್ಲಿ ಕೈಬೆರಳಿನಿಂದ ಎಣಿಸುವಷ್ಟು ಜನರು ಮಾತ್ರ ಸಿಗುತ್ತಾರೆ. ಇತಿಹಾಸವು 
ಅವರ ಮೇಲ್ಮೆಯನ್ನು ಚೆನ್ನಾಗಿ ಕೊಂಡಾಡಿರುತ್ತದೆ. 


೧೯. ಬಸವಣ್ಣನನರು ಭಕ್ತರೇ? 

ಸಟ್‌ಸ್ಥಲಗಳಲ್ಲಿ ಭಕ್ತಿಯ ಸ್ಲಲವು ಉಳಿದ ಐದು ಸ್ಥಲಗಳಿಗೆ ಆಧಾರಸ್ತಂಭ 
ವಾಗಿರುತ್ತದೆ. ಶ್ರೀ ಬಸವೇಶ್ವರರು ಭಕ್ತಿಯನ್ನು ಕೈಕೊಂಡು ಲೋಕದಲ್ಲಿ ಶಿವಭಕ್ತಿ 
ಯನ್ನು ಪ್ರಸಾರಮಾಡಿ ಭಕ್ತಿಭಂಡಾರಿಗಳಾಗಿ ಮೆರೆದರು. ಆಡ್ಜ್ಡರಿಂದಲೇ ಭಕ್ತಸ್ಥಲ 
ಬಸವಣ್ಣನಿಗಾಯಿತು ಎಂದು ಶರಣರು ಹೇಳಿದ್ದಾರೆ. ಅವರು ಭಕ್ತಸ್ಥಲವನ್ನು 
ಕೈಕೊಂಡರೂ ನೀರಶೈ ವನಿರ್ಣಯ ಸರಮಾವತಾರ, ಶಿವಾಚಾರ ಚಕ್ರವರ್ತಿ, ಶಿವಸಮಯ 
ಸ್ರತಿಷ್ಠಾಚಾರ್ಯರೆಂದೆನ್ನಿಸಿಕೊಂಡರು. ಇಂತಹ ಸಾವಿರಾರು ವಿಶೇಷಣಗಳನ್ನು 
ಶರಣರೂ, ಪಂಡಿತರೂ, ಅನುಭಾವಿಗಳೂ, ಕವಿಗಳೂ ಅವರಿಗೆ ಜೋಡಿಸಿದ್ದಾರೆ. 


2೧೭1111 


««ಶಿವಶಕ್ತಿಗಳುದಯವಾಗದಮುನ್ನ ಬಸವಣ್ಣನೇ ಭಕ್ತನು''ಎಂದು ಶಿದ್ಧರಾಮ ಶಿವಯೋಗಿ 
ಗಳು ಹೇಳಿದ್ದಾರೆ. “ಭಕ್ತಿಯ ಬೆಳವಿಗೆಗೆ ಬಸವಣ್ಣ ಕಾರಣಿಕನು'' ಎಂದು ಶ್ರೀ ಚನ್ನ 
ಬಸವಣ್ಣನವರು ಅಪ್ಪಣೆ ಮಾಡಿದ್ದಾರೆ. ತನುವ ದಾಸೋಹಕ್ಕೆ ಸವೆಸಿ ಮನವ ಲಿಂಗ 
ನದಲ್ಲಿ ಸವೆಸಿ ಧನವ ಜಂಗಮದಲ್ಲಿ ಸವೆಸಿ ಗೆಲಬಲ್ಲರೆ ಸಂಗನ ಬಸವಣ್ಣನಲ್ಲದೆ 

ಮತ್ತಾರನು ಕಾಣೆನು ನಿಮ್ಮ ಶರಣ ಸಂಗನ ಬಸವಣ್ಣಂಗೆ ನನೋ ನಮಃ ಎನುತಿ 
ರ್ದೆನು?' ಎಂದು ಪ್ರಭುದೇವರ ವಚನವಿದೆ. | 

ಆದರೆ ಅಯ್ಯೋ ಬಸವಣ್ಣನು ಭಕ್ಕನೆಂದು ಹಾಸ್ಯಸೂಚಕ ಮಾತುಗಳನ್ನು 
ಕೆಲನರು ಹೇಳುವುದು ಕಂಡುಬರುತ್ತದೆ. ಆದರೆ ಬಸವಣ್ಣನು ಇವರು ತಿಳಿದು 
ಕೊಂಡಂತಹ ಭಕ್ತನಲ್ಲ--ಹಾಗಾದರೆ ಎಂತಹ ಭಕ್ತನು? 

ಯತಿ ತತಿ ಚಕ್ರವರ್ತಿಗಳಾದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ಬಸವಣ್ಣ 
ನವರ ಭಕ್ತತನವನ್ನು ಕೆಳಗೆ ಬರೆದಂತೆ ಕೊಂಡಾಡಿದ್ದಾರೆ. ಅಂತಹ ಭಕ್ತರೇ ಬಸವಣ್ಣ 
ನನರು. ಸ 


ಸಿದ್ಧೇಶ್ವರ ವಚನ--ಪುಟ ೧೬೧ 


" ಕಾಯಕ್ಕಾಧಾರ ಭಕ್ತ, ಜೀನಕ್ಭಾಧಾರ ಭಕ್ತ, ಶರಣಂಗಾಧಾರ. 
ಭಕ್ತ, ಲಿಂಗಕ್ಕಾಧಾರ ಭಕ್ತ, ಜಂಗಮಕ್ಕಾಧಾರ ಭಕ್ತ, ಪ್ರಸಾದಕ್ಕಾಧಾರ 
ಭಕ್ತ, ಶಕ್ತಿಗಾಧಾರ ಭಕ್ತ, ಭಕ್ತಿಗಾಧಾರ ಭಕ್ತ, ಎನಗಾಧಾರ ಭಕ್ತ, 
ನಿನಗಾಧಾರ ಭಕ್ತ, ನಾನು ನೀನು ಎನ್ನದ ನಿರವಯ ನಿರ್ಮಾಯನಯ 
ಭಕ್ತನು ಇಂತಪ್ಪು ಭಕ್ತ ಸಂಗನ ಬಸವಣ್ಣನ ಶ್ರೀಪಾದಸದ್ಮದಲ್ಲಿ ಭ್ರಮರ 
ನಾಗಿಂಸಯ್ಯ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ.” 
ಈ ವಚನದಲ್ಲಿ ಬಸವಣ್ಣನವರು ಎಂತಹ ಭಕ್ತರೆಂಬುವುದು ಬಹಳ ನಿಚ್ಚಳವಾಗಿದೆ. 
ಈ ವಚನವನ್ನು ಪುನಃ ಪುನಃ ಓದಿ ಮನನಮಾಡಿಕೊಳ್ಳಬೇಕು. ಅನಾದಿ ಭಕ್ತನಿಂದಲೇ 
ವೀರಶೈವ ಮತ ಸ್ಥಾಪನೆಯಾಗಿದೆ ಎಂದು ಕೆಲವರು ಹೇಳುತ್ತಾರೆ. ವೀರಶೈವ ತತ್ತ 
ಪ್ರಕಾಶಿಕಾ ಗ್ರಂಥದಲ್ಲಿಯ ಮೊದಲನೆಯ ಲೇಖನವನ್ನು ಓದಿ ನೋಡಿರಿ. ಅನಾನಿ 
ಭಕ್ತನು ಬಸವೇಶ್ವರರೆಂದು ಅಲ್ಲಲ್ಲಿ ಉಲ್ಲೇಖಗಳು ಸಿಗುತ್ತವೆ. 


ಆದ್ದರಿಂದಲೇ ಮಹಾಕವಿ ಸಡಕ್ಸರಿಯು ಕೆಳಗೆ ಬರೆದಂತೆ ಹೇಳಿದ್ದಾನೆ: 


ಗುರುರೂಪಂ ಲಿಂಗರೂಪಂ ಪರತರಚರರೂಪಂ ಪ್ರಸಾದಸ್ವರೂಪಂ । 
ಹೆರಪಾದಾಂಭಃ ಸ್ವರೂಪಂ ಭಸಿತಲಸಿತರೂಪಂ ಸುರುದ್ರಾಕ್ಸರೂಪಂ | 
ವರಸಡ್ವರ್ಣಸ್ವರೂಪಂ ಸರಮಶಿನಮಯಾನಾದಿ ಭಕ್ತಸ್ವರೂಪಂ | 
ಸರಚಿಚ್ಛಕ್ತಿಸ್ವರೂಪಂ ಬಸವನ ಸದೃಶಾನಂದ ಸತ್ಯಸ್ವರೂಪಂ ॥ 
೯೦೦ ವರ್ಷಗಳಿಂದ ಸಾವಿರಾರು ಕವಿಗಳೂ, ಪಂಡಿತರೂ, ತತ್ವಜ್ಞಾನಿಗಳೂ ಹೇಳಿರುವ 
ನಿಷಯಗಳನ್ನೋದಿ ತಿಳಿದುಕೊಳ್ಳುವುದು ಭೂಷಣವು. ತತ್ವವನ್ನು ಬಿಟ್ಟು ಅಡ್ಡಹಾದಿ 
ಹಿಡಿದರೆ ಯಾರ ಮೇಲಾದರೂ ಬೀಕಿಸಲಿಕ್ಕೆ ಬರುತ್ತದೆ. ಅಂತಹ ಮಾರ್ಗಾನುಯಾಯಿ 
ಗಳಿಗೆ ಸಮಾಜದಲ್ಲಿ ಬೆಲೆ ಸಿಗಲಾರದು, : | 


XXIX 


೨೦. ಸತ್ಯಾಗ್ರಹವೂ ಶರಣರೂ 


ಶ್ರೀ ಬಸವಾದಿ ಶರಣರು ಕಾಯಕಗಳ ಮೂಲಕ ಸತ್ಯಾಗ್ರಹ ಪ್ರಾರಂಭ ಮಾಡಿರು 
ವುದನ್ನು ನೋಡಿದರೆ ಭರತಖಂಡದ ಯಾನ ಭಾಗದಲ್ಲಿಯೂ ಇವರ ಹೊರತು ಸತ್ಯಾಗ್ರಹ 
ಮಾಡಿದವರು ಹಿಂದಿನ ಇತಿಹಾಸದಲ್ಲಿ ಎಲ್ಲಿಯೂ ಸಿಗುವುದಿಲ್ಲ... ಇದೊಂದು ಹೊಸ 
ನಿಷಯ ಶರಣರ ಕಾಲದಿಂದ ಪ್ರಾ ರಂಭವಾದುದು ಎಂದು ಎಲ್ಲರೂ ಒಪ್ಪತಕ್ಕ ಮಾತಾ 
ಗಿರುತ್ತದೆ. ಕಾಯಕಗಳೆಂದರೆ ಜವರ ಹೊಟ್ಟಿ ಯನ್ನು ತುಂಬಿಸಿಕೊಳ್ಳು ಸು ಮಾತ್ರ 
ವಲ್ಲ. ಕಾಯಕದಲ್ಲಿ ಬಂದದ್ದರೊಳಗೆ ಕೆಲವು "ಅಂಶವನ್ನು ಸಮಾಜಕ್ಕೆ "ರಿಸಿ ಉಳಿದ 
ಭಾಗದಿಂದ ತನ್ನ ಸಂಸಾರ 'ನಡೆಯಿಸಬೇಕಾಗಿದ್ದಿ ತು. ಅದರಲ್ಲಿ ಒಡೆತ ಅತೃಪ್ತಿ 
ಇರಲಿಲ್ಲ. ಸೋಮಾರಿಗಳಾಗಿ ದುಡಿಯದೆ ಯಾರೂ ಊಟವನ್ನು ಮಾಡಲಿಕ್ಕೆ ಆಸ್ಪದ 
ವಿರಲಿಲ್ಲ. ಸಮಾಜದ ಕಟ್ಟಳೆ ಹಾಗೆ ಇದ್ದಿತು. ಒಬ್ಬೊಬ್ಬರು ಒಂದೊಂದು ಕಾರ್ಯ 
ವನ್ನು ಕೈಕೊಂಡು ದೇಶದ ತುಂಬ ಪ್ರಚಾರ ಮಾಡುತ್ತಿದ್ದರು. ಸತ್ಯಾಗ್ರಹದಲ್ಲಿ ಅನೇಕ 
ಭೇದಗಳಿದ್ದವು. ಅದರಲ್ಲಿ ಮುಳ್ಳುಗಾವಿಯ ಕಾಯಕ ರೋಮಾಂಚಕಾರಿಯಾಗಿರುತ್ತದೆ.' 
ದೇಶದಲ್ಲಿ ಯಾವುದಾದರೊಂದು ಕಡೆಗೆ ಅನಾಚಾರವಾಗಲೀ, ಅತ್ಯಾಚಾರವಾಗಲೀ 
ಆದರೆ ಈ ಕಾಯಕದವರ ದೃಷ್ಟಿಗೆ ಜನಗಳು ತಂದುಕೊಟ್ಟ ಕೂಡಲೇ .ಆ ಊರಿಗೆ 
ಹೋಗಿ ಒಂದು ಮನೆಯವರು ಅತ್ಯಾಚಾರ ಮಾಡಿದ್ದರೆ, ಆ ಮನೆಯ ಮುಂದೆಯೂ, 
ಒಂದು ಓಣಿಯವರು ಕೆಟ ಕೃತ್ಯ ಮಾಡಿದ್ದಾ ದರೆ ಆ ಓಣಿಯ ಮಧ ಭಾಗದಲ್ಲಿಯೂ 
ಮುಳಿ ಳ್ಳಿನಂತೆ ಹರಿತವಾದ ನೊತೆಗಳುಳ್ಳ ನೂರಾರು ಮೊಳೆಗಳ ಸ ನಿಂತುಕೊಂಡು 
ಭಳ ಉಪಚಾರಾದಿಗಳಿಲ್ಲದೆ ಆ AE ಅಥವಾ ಆ ಬೀದಿಯವರು ಮಾಡಿದ 
ಅನಾಚಾರವನ್ನು ಇನ್ನು ಮೇಲೆ ಮಾಡುವುದಿಲ್ಲವೆಂದು ಹೇಳಿದಮೇಲೆ ಅವರು ಅದರಿಂದ 
ಕೆಳಗೆ ಇಳಿದು ಬಂದು ತಮ್ಮ ಶಿವಾರ್ಚನೆ ತೀರಿಸಿಕೊಂಡು ಮುಂಡೆ ಪ್ರಯಾಣ ಮಾಡು 
ತ್ರಿದ್ದರು. ತಮ್ಮ ಕಾ ರ್ಯ ಸಾಧಿಸುವವರೆಗೆ ಈ ಸತಾ ಗ್ರಹ ನಡೆಯುತ್ತ ಲೇ ಇರುತ್ತಿತ್ತು. 

ಇದು ಬಹಳ ಮಹತ್ವ ದ ಕಾರ್ಯವಾಗಿರುತ್ತದೆ. 

ಇದರ ಮುಖ್ಯ ಗುರಿಯು ಎರಡನೆಯವರು ಮಾಡಿದ ತಪ್ಪಿಗಾಗಿ ತಾನು 
ಪ್ರಾ ಯಶ್ಚಿ ತ್ತ ತೆಗೆದುಕೊಂಡು ಅದರ ಪರಿಹಾರ ಮಾಡುವುದೆಂದರೆ ಸಾಮಾನ ೈವಾದುದಲ್ಲ. 
ನಮ್ಮ ಪ್ರಾಚೀನ ಸುಭಾಷಿತಕಾರರು ಸಜ್ಜನರನ್ನು ವರ್ಣಿಸುವ ಕಾಲಕ್ಕೆ ಸೆ ಸಜ್ಜನಸ್ಯ 
ಹೃದಯಂ ನವನೀತಂ ಯದ್ವದಂತಿ ಕವಯಸ್ತ ದಲೀಕಂ'' ಅಂದರೆ ಜೈ ು ಸಜ್ಜನರ 
ಹೃದಯ ಬೆಣ್ಣೆಯಂತೆ ಮೃ ಕುದು ಹೇಳುತ್ತಾರೆ. ಈ ಮಾತು ನಿಜನಲ್ಲ. 
ಬೆಣೆ ಯು ತನಗೆ Mh ಕರಗುತ್ತದೆ. ಸಜ್ಜನರು ಎರಡನೆಯನರ ಕಷ ಸೈ ವನ್ನು 
ನೋಡಿ ಕನಿಕರಸಡುತ್ತಾರೆ. ಅಂದರೆ ಬೆಣ್ಣೆ ಗಿಂತಲೂ ನಿಲಕ್ಷಣವಾದ ಸ್ವಭಾವ 
ಸಜ್ಜ ನರದು. 

ಈ ಶಿವಶರಣರ ಸತ್ಯಾಗ್ರ ಹದಂತೆಯೇ ಮಹಾತ್ಮಾಜಿಯವರು ಪ್ರಾರಂಭಿಸಿದ 
ಸತ್ಯಾಗ್ರ ಹವಿರುತ್ತದೆ. 

ಒಂದು ಸಾರಿ ಸಬರಮತೀಯ ಆಶ್ರಮದಲ್ಲಿ ಹುಡುಗರೂ ಹುಡುಗಿಯರೂ 
ಕೂಡಿಯೇ ಅಭ್ಯಾಸ ಸಮಾಡುತ್ತಿ ದ್ದಾ ಗ ಒಬ್ಬ ಹುಡುಗನ ಅತ್ಯಾಚಾರದಿಂದ ಒಂದು 
ಹುಡುಗಿಯು ಗರ್ಭಿಣಿಯಾದಳು. ಆಗ ಮಹಾತ್ಮ್ಮಾಜಿಯವರು ೫ ದಿನ ಉಪವಾಸ 


XXX 


ಮಾಡಿದರು. ಎಲ್ಲರೂ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಇನ್ನುಮೇಲೆ ಇಂತಹ 
ಅತ್ಯಾಚಾರವಾಗದಂತೆ ನಡೆಡುಕೆಷ್ಟನ್ನು ಸರು ಹೇಳಿದಮೇಲೆ ಮಹಾತ್ಮಾಜಿಯವರು 
ತಮ್ಮ ಉಪವಾಸ ಮುರಿದರು. ಇಂತಹ ಸತ್ಯಾಗ್ರ ಗ್ಗಹ ಶಿವಶರಣರಿಂದ ೯೦೦ ವರ್ಷಗಳ 
ಬಂದೆ ಪ್ರಾ ರಂಭಿಸಿದ್ದ ವುಗಳೇ ಈಗಿನ ಸತ್ಯಾಗ್ರಹಕ್ಕೆ ಆಧಾರವಾಗಿವೆ. 


೨೧. ಧನಸಹಾಯ ಮಾಡಿದ ಮಹನೀಯರು 

ಬಸವತತ್ವ ರತ್ನಾ ಶರವು ಅಚ್ಚಾಗಿ ಮಹಾಜನಗಳ ಕೈಸೇರುವ ಪ್ರಸಂಗ ತಂದು 
ಕೊಟ್ಟ ಗಳ ಗುಣಗಾನವನ್ನೆಸ್ಟು ಮಾಡಿದರೂ ಅಲ್ಪವೇ ಸರಿ. ಅವರು ಉದಾರ 
ಮನಸ್ಸ ರಾಗಿ ಸಹಾಯ ಮಾಡದಿದ್ದರೆ ನಾನೆಷ್ಟು ಶ್ರಮವಹಿಸಿ ಬರೆದರೂ ಈ ಗ್ರಂಥ 
ಬೆಳಕಿನ ಬರುತ್ತಿದ್ದಿಲ್ಲ. ದೇವರು. ಈ ನ ಬುದ ಸರ್ವತೋಭಿವೃ ದ್ಧಿಯನ್ನು 
ಕೊಡಲೆಂದು ಹಾಕ್ಳೈಸ ಸುತ್ತೇನೆ. ಶ್ಲಿ (ಮನ್ನಿರಂಜನ ಜಗದ್ಗು ರು TE ಮುರುಘ 
ರಾಜೇಂದ್ರ ಮಹಾಸ್ವಾಮಿಗಳು, ಚಿತ್ರ ದುರ್ಗ ಹಲವು ವರ್ಷಗಳ ಹಿಂದೆಯೇ ನನ್ನನ್ನು 
ಚಿತ ತ್ರದುರ್ಗಕ್ಕೆ de ನ ದಿನ ಬೆಳಗಿನ ಸಮಯದಲ್ಲಿ ಒಂದು ಗಂಟೆಯ 
ವರೆಗೆ ಓದಿಸಿ ಆನಂದಹೃ ದಯರಾಗಿ ಇದು ತಗವುಡಳು. ಗ್ರಂಥವೆಂದು ಅಪ ನೃಣೆ 
ಮಾಡಿದರು. ತಾವು ಅಸ್ಪ ಣೆ ಕೊಡಿಸುವ ಈ ಮಾತು ನನ್ನ ತೃಪ್ತಿ ಗಾಗಿಯೋ ಸ 
ತಮ್ಮಂತರಾತ್ಮನಿಂದ ದ ಎಂದು ಪ್ರ ಶ್ಲಿಸಿದೆನು. ಸ್ಟ ese 5 ಹೈದಯದಿಂದ 
ಬಂದ ಮಾತಿದೆಂದು ಸಂತೋಷಿಸಿ, Bom ೧೦೦೧ Ne: ಸಾವಿರದ ಒಂದು) 
ರೂಪಾಯಿಯನ್ನು ಆಶೀರ್ವದಿಸಿ ಬೇಗನೆ ಅಚ್ಚಾಗಬೇಕೆಂದು ಒಂದು ಪತ್ರವನ್ನು ತಾವೇ 
ಬರೆದುಕೊಟ್ಟಿದ್ದರು. ಕಾರಣಾಂತರದಿಂದ ಅಚ್ಚಾಗುವುದು ತಡವಾದ ಕಾರಣ ಅವರು 
ಈ ಗ್ರಂಥವನ್ನು ನೋಡದೆ ಲಿಂಗೈಕ್ಯರಾದುದು ನನಗೆ ತುಂಬಾ ಸಂತಾಪವನ್ನುಂಟು 
ಮಾಡಿದೆ. ದೈವಲೀಲೆಗೆ ಯಾರು ಹೊಣೆಗಾರರು? 

de ಸಮಾಜದಲ್ಲಿ ಸಂಸ್ಕೃತಿಯ ಪರಂಪರೆಯನ್ನು ಸಂರಕ್ಷಿ ಸುತ್ತಿರುವ ಶರಣ 
ಬಸವೇಶ್ವರ ಸಂಸ್ಥಾ ನದ ಮಾಲಿತರಾಡ ಶ್ರೀ ದೊಡ್ಡಪ್ಪ ಯಜಮಾನರನ್ನು ಒಂದು 
ದಿವಸ ಕಂಡು ಇಂತಹ ಗ್ರಂಥವನ್ನು ಬರೆದಿದ್ದೇನೆ, ಶಂ ಕೃ Ml, ನನ್ನ 
ಬಾಯಿಂದ ಶಬ್ದ ಬರುವುದಕೊಳಗೆ ಜಂ. ಎಂದು ಥಟ್ಟನೆ ಉಷ ಬಂದಿತು. : ಆಚಾರ 
ನಿಷ್ಕರೂ, ಶಿವಕಲಾಧುರೀಣರೂ ಆದ ಸಮಾನರು ನನ್ನ ಬಗ್ಗೆ ಅದೆಷ್ಟು ಪ್ರೇಮ 
ದಿಂದಿರುವರೆಂಬುದನ್ನು ವರ್ಣಿಸಲಾರೆನು. ಶ್ರೀಮಾನ್‌ ಎನ್‌. ರುದ್ರಪ್ಪ ವಕೀಲರು, 
ಯಾದಗಿರಿ ರೂ..೨೫೦, ದಾವಣಗೆರೆಯ ಮಹಾದಾನಿಗಳಾಗಿದ್ದ ಚಿಗಟೇರಿ ಮುರಿಗೆಪ್ಪ 
ನವರ ಸುಪುತ್ರರಾದ ವೀರಭದ್ರಪ್ಪ ಮತ್ತು ಜಯಣ್ಣನವರು ರೂ. ೨೫೦, ಶ್ರೀಮ 
' ನ್ಲಿರಂಜನ ಸಂಸ್ಥಾನ ಮಠದ ದುರದುಂಡೇಶ್ವರ ಮಹಾಸ್ವಾಮಿಗಳವರು ರೂ. ೨೦೦, 
ಹಾಲಕೇರಿ ಅನ್ನದಾನ ಶ್ರೀ ಶಿವಯೋಗಿಗಳು ರೂ. ೨೦೦, ಹಾನಗಲ್‌ ಸದಾಶಿನ 
ಸ್ವಾಮಿಗಳವರು ರೂ. ೨೦೦, ಉರವಕೊಂಡೆ ಶಿ ಶ್ರೀ ಜಗದ್ಗುರು ಕರಿಬಸವ ಸ್ವಾಮಿಗಳು 
ಕೊ ೧೬೦, ಜಯದೇವಮ್ಮ ಲಿಂಗಾಡಿ ಸೆ ಸೊಲಾ ಪುರ ರೂ. ೧೫೦ ಸಹಾಯ ಮಾಡಿದ್ದಾ ರೆ, 


ಕೆಳಗೆ ಬರೆದವರು ಒಂದೊಂದು ನೂರು ರೂಪಾಯಿ ಕೊಟ್ಟು ಸಹಾಯ ಮಾಡಿದ್ದಾ ರೆ. 
ಶ್ರೀಮನ್ನಿರಂಜನ ಮೃತ್ಯು ಜಯ ಮಹಾಸ್ವಾಮಿಗಳವರು, ಮುರುಘಾಮಠ, ಧಾರವಾಡ, 


ತಾ 


XXX 


ದ ಶಿವಾನಂದ ಿಮಿಗಳವರ ಸಂಸ್ಥಾ ನ ಅರಭಾವಿ ಮಠ, 

ಶ್ರೀಮನ್ನಿರಂಜನ ಗುರುಶಾಂತ ಸ್ವಾ ಕ್ಕ ಕೊಲ್ಲ ಪುರ,  ಶ್ರೀಮನ್ನಿರಂಜನ 
ಸಿದ್ಧರಾಮ ಸ್ವಾಮಿಗಳು, ಯಕ್ಕುಂಡಿ ಮುರುಘಾಮಠ (ಈಗ ಸಾವಳಿಗಿ ಸಂಸ್ಥಾನಾ 

ಧೀಶ್ವ ರರು), ಶ್ರೀಮಸ್ನಿರಂಜನ ಸನ ಜರ ಸ್ವಾಮಿಗಳು, ಲಿಂಗನಾಯಕನ ಹಳ ; 
ಶ್ರೀಮನ್ಸಿ ರಂಜನ ಶಿವಮೂರ್ತಿ ಸ್ವಾಮಿಗಳು, ಕಲ್ಬುರ್ಗಿ ಮಠ, ಹುಬ್ಬಳ್ಳಿ, ಬಸಪ್ಪ 
ಗುಡಗೂರು,ಹೊಳಲು ಫಕ್ಕೀರವ್ವ ಸವಿಯು; ಬೆಳಗಾವಿ ಹೊಳಲು,ಸೋಮಣ್ಣ ae ಸಿನ 
ಹೊಳಲು, ಚಂದ್ರಶೇಖರ ದೇವರು, ಜಗದ್ಗು ರು ತೋಂಟಿದಾರ್ಯ "ಮುಕ, ಗತಿ 
ಲಿಂಗಯ್ಯ ನವರು ಬಣ್ಣ ದ ಮಠ, ಗದಗ, ಮಹಂತಪ್ಪ ನವರು ಜವಳ್ಳಿ ಗದಗ, ನೀರಪ್ಪ 
ನವರು onal. ಗದಗ್ಗ ಬಸವಂತರಾಯರು ಜಿ ಸೊಲಾ ಪುರ, ಗುರುಶಾಂತಪ್ಪ 
ನವರು ಉಮ್ಮಾರ್ಜಿ, ಸೊಲ್ಲಾಪುರ, ದಾನಪ್ಪ ನವರು ಕಬ್ಬೂರು , ಬ್ಯಾಡ್ಲಿ, ಚಂಬಣ್ಣ ನನರು 
ಮಾಗಾಂವಿ, ಹಾವೇರಿ, ಮುರಿಗೆಪ್ಪ ತಿಟ್ಟರು, ಬ್ಯಾಡ್ಲಿ. ಚಚಡಿ ದೇಸಾಯರು, ಬೆಳಗಾವಿ, 
ದುಂಡಪ್ಪ, ಕೊಲ್ಹಾಪುರ, ಶಿವಬಸಸ್ಸನವರು ಬಾಗಲಕೋಟಿ, ಸೊಲ್ಲಾಪುರ, ಶ್ರೀ ಶಾಂಗ' 
ಲಿಂಗಸ್ವಾಮಿಗಳು, ಜೇವರಿಗಿಷಣ್ಮುಖಸ್ಟಾ ವಿ: ಮಠ, ನಾಗಸ್ಪನವರು ಕಾಡಾದಿ ರೂ. ೭೫. 
ಕೆಳಗೆ: ಬರೆದಿರುವವರು ಐವತ್ತು ರೂಪಾಯಿಗಳನ್ನು ಕೊಟ್ಟ ರುತ್ತಾರೆ. ಶ್ರೀ ಶಿವಪ್ಪ 
ನವರು, ಮಾನ್ವಿ, ಗದಗ, ಶಾಂತಪ್ಪ ನವರು MR ಜೂ ಕೇಹಿ; ಗಡಗ, 
ಚನ್ನಬಸಸ್ಸನವರು ಅಂಗಡಿ, ಗದಗ, “ಸಿದ್ದಲಿಂಗಪ್ಪ ಬುಳ್ಳಾ, ಗದಗ ತೋಟಪ ನೃನನರು 
ಕೋಟ, ಬಿ.ಎ, ಎಲ್‌ಎಲ್‌.ಬಿ., ಗದಗ, ಗಂಗಾಧರ ತ ಮೈಸೂರುವುಠ, 
ಎಂ. ಪಿ. ವಾಲಿ, ಬೆಳಗಾವಿ, ನಾಗಯ್ಯನವರು ಶಿವಪ್ಪುಯ್ಯನಮಠ, ಗದಗ. 


೨೨. ಮೈಸೂರು ಸರಕಾರದ ಸಹಾಯ 


| ಸವತತ್ತ. ರತ್ನಾಕರದ ಪ್ರಿಂಟಿಂಗಿನ ಸಹಾಯಕ್ಕೆ ಮೈಸೂರು ಸರಕಾರದವರು 
೨೮೮ ಂಬಾದದ್ದ ನ್ನು ನೋಡಿ ಈ ಗ್ರಂಥದ ಮಹತ್ವ ಶವನ್ನರಿತು ೨,೫೦೦ ರೂಪಾಯಿ 
ಗಳನ್ನು. shia ಮಾಡಿದುದಕ್ಕೆ ನಮ್ಮ ಸ a ತುಂಬಾ ಅಭಿನಂದಿಸುತ್ತೇನೆ. 
ವಿದಾ ಕು ಮಂತ್ರಿ ತ ಅಣ್ಣಾರಾವ್‌ ಗಣಮುಖಿಯವಕೇ ಇದಕ್ಕೆ. ಮೂಲ 


ಕಾರಣರೆಂದು ತಿಳಿಸ ಸಲಿಕೆ ಬಹಳ ಸಂತೋಷವಾಗುತ್ತ ಹ 


೨೩. ಗ್ರಂಥಕ್ಕೆ ಕೆಲನರಿಂದಾದ ಸಹಾಯ 

ಈ ಗ್ರಂಥನನ್ನು ಬರೆಯುವ ಕಾಲಕ್ಕೆ ಅನೇಕ ಮಹನೀಯರು ಪ್ರಕಟಿಸಿದ 
ಗ್ರಂಥಗಳಿಂದ ನನಗೆ ಬಹಳ ಸಹಾಯವಾಗಿದೆ. ಅವರ ಉಪಕಾರ ಸ್ಮರಣೆ ಮಾಡುವುದು 
ನನ್ನ ಪಾ ಪ್ರಾಥಮಿಕ ಕಾರ್ಯವಾಗಿರುತ್ತದೆ. ಬಸವಣ್ಣನವರೂ--ಕನಿಗಳ ಕಾಣಿಕೆಯೂ . 
ಸಿನ್‌ ಪ್ರಕರಣದಲ್ಲಿ ಅನೇಕ, ಜನರ ಗ ಗ್ರಂಥಗಳಲ್ಲಿಯ ನಿಷಯಗಳನ್ನು ಆರಿಸಿ ತೆಗೆದು 
ಕೊಂಡಿದ್ದೆ ಣೆ. ಈಗ ಗ್ರಂಥದಲ್ಲಿ ಬಸವಣ್ಣ ರವರೂ ಆಂಧ್ರ ಕವಿಗಳ ದಯ ಎನ್ನುವ 
ವಿಷಯ ಸಂಪೂರ್ಣವಾಗಿ ಟಿ. ಹೆಚ್‌. ಎಂ. ಸದಾಶಿವಯ್ಯ, ರಿಟೈರ್ಡ್‌ ಜಡ್ಜ್‌ ಇವರು 
ಅನೇಕ ಕವಿಗಳ ವಿಷಯ ಹುಡುಕಿ ಸಿದ ಮಾಡಿಕೊಟ್ಟ ರುತ್ತಾರೆ.. ಶಿಲಾಶಾಸನವೂ-- 
ಬಸವಣ್ಣ ನವರೂ ಎಂಬುವ ವಿಷಯ ರಾಸ್ಟ್ರಕನಿ ನ ಮಂಜೇಶ ರದ ಗೋನಿಂದ ಪೈ ಇವರು 
ಎಲ್ಲ ಶಾಸನಗಳನ್ನೂ ಹುಡುಕಿ. ಎಷ್ಟೊ (ವರ್ಷಗಳ ಬಂದೆಯ ಸಿದ್ಧ ಮಾಡಿಕೊಟ್ಟ ರುತ್ತಾರೆ. 


xxii 


ಸವಣ್ಣ ನವರ್ನಾ-ಶಿಪ |. ನಃ ಎಂಬುವ ವಿಷಯದಲ್ಲಿ ಚನ `ಪ್ರನವನರು 
ಉತ್ತ ಗಿ ಇ ವರು ಬರೆದ ಶಿವಾನುಭವಮಂಟಪ ಎಂಬುವ ಗ್ರಂಥದಿಂದ ಇದ ಕದ್ದ ಹಾಗೆ 
ಕೆಲವು ಯ ಎತ್ತಿ ಬರೆದಿದ್ದೆ ನೆ. ಅದೇ ಪ್ರಕಾರ ಅ.ನ. ಕೃ ಷ್ಣ ರಾಯರು ಬರೆದಿದ್ದು ದನ್ನು 
ಕೂಡ ಎತ್ತಿ ತೆಗೆದುಕೊಂಡಿದ್ದೇನೆ. ಒಗೆಯೇ ಸಾಹಿತ್ಯದ ಸ್ರ ಪ್ರಕರಣದಲ್ಲಿಯೂ ಕೊ 
ವಿಷಯ ತೆಗೆದುಕೊಂಡು ಬರೆದಿದ್ದೆ ನೆ. ಒಟ್ಟ ನ ಲೆ ನಾನು ಯಾರ ಯಾರ 
ಗ್ರಂಥದಿಂದ ತೆಗೆದುಕೊಂಡಿರುತ್ತೆ (ನೆಯೋ ಜಂಗು | ಕೃತಜ್ಞ ನಾಗಿರುತ್ತೆ (ನೆ. ಮೈ ಸೂರು 
wR ಲೈಬ್ರರಿಯಲ್ಲಿ ೫೦ ಗ್ರಂಥಗಳು ಸಿಕ್ಕಿ ನಗೆ ಸಹಾಯವಾಗಿದೆ. ಅವರಿಗೆ 
ನನ್ನ ವಂದನೆಗಳನ್ನು ಕೃತಜ್ಞ ತೆಯಿತದ ಸಲ್ಲಿಸದೆ ಇರಲಾರೆನು. 


೨೪. ಮೈಸೂರಿನ ರಾಜ್ಯಪಾಲರು 


ಮೈಸೂರು ರಾಜ್ಯದ ರಾಜ್ಯಪಾಲರಾಗಿರುವ ಶ್ರೀ ಜಯಚಾಮರಾಜೇಂದ್ರ 
ಒಡೆಯರ್‌ ಬಹದ್ದೂರ್‌ರವರಿಗೆ ಬಸವತತ್ವ ರತ್ನಾಕರ ಗ್ರಂಥವನ್ನು ಸಮರ್ನಿಸುವ 
ಸುಪ್ಪಸಂಗ ಬಂದುದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ಶ್ರೀ ಜಯಚಾಮರಾಜ 
ಒಡೆಯರವರು ಈ ಗ್ರಂಥವನ್ನು ಓದಿ ಸಂತೋಷಪಟ್ಟು ಅರ್ಪಿಸಲಿಕ್ಕೆ ಅಪ್ಪಣೆ 
ಮಾಡಿದುದಕ್ಕೆ ಕೃತಜ್ಞನಾಗಿರುತ್ತೇನೆ. ಕರ್ಣಾಟಕದ BP 
ಇವರು ೧೯೪೧ ನೆಯ ಇಸವಿಯಲ್ಲಿ ಅರಮನೆಯ ಅಂಬಾನಿಲಾಸದಲ್ಲಿ ನನಗೆ ಭೇಟಿಯನ್ನು 
ದಯಪಾಲಿಸಿ ಅರ್ಧ ಗಂಟೆಯವರೆಗೆ ಮಾತನಾಡಿ ನೀವು ವ್ಯಾಕರಣತೀರ್ಥರಾದರೂ 
ಹೀಗೆ ಕೆಲಸ ಮಾಡುತ್ತಿರುವುದನ್ನು ನೋಡಿ ನಮಗೆ ತುಂಬಾ ಅಭಿಮಾನವಾಗುತ್ತದೆಂದು 
ಅಪ್ಪಣೆ ಕೊಡಿಸಿದ ವಿಷಯವನ್ನು ನಾನೆಂದೂ ಮರೆಯುವಂತಿಲ್ಲ. ಆಗ ನಾನು ೨೫ ನೇ . 
ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಿದ್ದ ಕಾರಣ ನನ್ನ ಸರಮ ಸ್ನೇಹಿತರೂ, ಕನ್ನಡ 
ನಾಡಿನ ಸಾಹಿತ್ಯ ಪುರುಷರಲ್ಲಿ: ಅಗ್ರಗಣ್ಯರೂ ಆಗಿದ್ದ ಬಿ. ಎಂ. ಶ್ರೀಕಂಠಯ್ಯನವರ 
ಮೂಲಕ ಈ ಭೇಟಿಯ ಸುಸಮಯ ಒದಗಿದ್ದಿತು. ಶ್ರೀಕಂಠಯ್ಯನವರೂ ನೀವೂ ಒಳ್ಳೇ 
ಸ್ನೇಹಿತರೇ ಎಂದು ಶ್ರಿಮನ್ಮಹಾರಾಜರು ಮುಗುಳ್ನಗೆ ಬೀರುತ್ತ ನನ್ನನ್ನು ಕೇಳಿದ್ದರು. 

ಮೈ ಸೂರರಮನೆ, ಮೈ ಸೂರು ಸರಕಾರಗಳ ೩೦೦ ವರ್ಷಗಳ ಇತಿಹಾಸವನ್ನವ 
ಲೋಕಿಸಿದರೆ ನಮ್ಮ ಕರ್ಣಾಟಕಕ್ಕೆ ಅಪಾರ ಉಪಕಾರವಾಗಿದೆ. ಅನೇಕ ಜನ ರಾಜರು 
ಕವಿಗಳಾಗಿ, ಪಂಡಿತರಾಗಿ ಗ್ರಂಥನಿರ್ಮಾಣ ಕರ್ತರಿಗೆ ಆಶ್ರಯದಾತರಾಗಿ ಕನ್ನಹ 
ಸಾಹಿತ್ಯಾಭಿವೃದ್ಧಿಗೆ ನೆರವಾಗಿದ್ದಾರೆ. ಕನ್ನಡಿಗರೆಂದಿಗೂ ಇದನ್ನು ಮರೆಯುವಂತಿಲ್ಲ. 
ಜಯಚಾಮರಾಜೇಂದ್ರ ಗ್ರಂಥಮಾಲೆಯನ್ನು ಹೊರಡಿಸಿ ರಾಜ್ಯಪಾಲರು ಬಹಳ 
ಹಣವನ್ನು ಖರ್ಚುಮಾಡಿ ಕನ್ನಡ ಸಾಹಿತ್ಯವು ಸರಿಪುಷ್ಟ ವಾಗುವಂತೆ ಮಾಡಿದ್ದಾ. 
ಇವರ ದೇವತಾನಿ ಷ್ಠ ಅಗಾಧವಾದುದು. 0 ದೇಶಕ್ಕೆ ಒಂದೇ ಸರಕಾರವೆಂದ 
ಉಗ ಡಿಸಿ ೬೬೦ ಸಂಸಾ ನದ ರಾಜರುಗಳಲ್ಲಿ ಎಲ್ಲರಿಗಿಂತಲೂ ಮೊದಲು ತಮ್ಮ 
ರಾಜ್ಯವನ್ನು ಹಿಂದೂಸಾನ ಸ ಸರಕಾರಕ್ಕೆ ಒಪ್ಪಿಸಿ ರಾಜ್ಯಪಾಲರಾಗಿ ಅವರು ಎಲ್ಲರ ಕೂಡ 
| ನಡೆದುಕೊಳ್ಳು ವುದನ್ನು ನೋಡಿದರೆ ವಿಸ್ಮೃ ಹಾರುತ್ತ ದೆ, ಇಂತಹ ಗುಣಗಳು 
ಬರುವುದು Ure ಕಷ್ಟ ಕರವಾದುದು, ಹಂತ ಕುರ್ಚಿಯಲ್ಲಿ ಕುಳಿತ ನಮ್ಮನ್ನು 
ಕೆಳಗಿನ ಕುರ್ಚಿಗೆ ಕರೆದಕೆ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಚಡಸಡಿಸುವುದು 


xxiii 


ಸ್ವಾನುಭವದ ಮಾತಾಗಿದೆ. ಶ್ರೀ ರಾಜ್ಯಪಾಲರ ಈ ಗುಣವು ಆನುಕರಣೀಯವೂ, 
- ಆಗಿರುತ್ತದೆ. 
ಇವರಲ್ಲಿರುವ ಈ ಶ್ರೇಷ್ಠ ಗುಣಗಳಿಗಾಗಿ ಈ ಗ್ರಂಥವನ್ನರ್ಪಿಸಬೇಕೆಂಬುವ ನನ್ನ 
ಅನೇಕ ವರ್ಷದ ಸಂಕಲ್ಪ ನೆರವೇರಿದುದಕ್ಕೆ ಸಂತೋಸಿಸುತ್ತೇನೆ. ಶ್ರೀ ಭಗವಾನ್‌ 
ಬಸವೇಶ್ವ ರರು ಶ್ರೀ ಜಯಔತಮಂಾಜ ದ ಒಡೆಯರ್‌ರವರಿಗೆ ಆಯುರಾರೋಗ ಭಾಗ್ಯ 
ಕಾ ಸಕಲ ಸನ್ಮಂಗಳನನ್ಲೀಯಲೆಂದು ಹಾರೈ ಸುತ್ತೇನೆ. 


೨೫. ಉಪಯೋಗಿಸಿದ ಗ್ರಂಥಗಳು 
ಈ ಗ್ರಂಥದ ಬೇರೆ ಬೇರೆ ಪ್ರಕರಣಗಳನ್ನು ಬರೆಯುವಾಗ ಅನೇಕ ಸಂಸ್ಕೃತ 
ಕನ್ನಡ, ತೆಲುಗು, ಇಂಗ್ಲೀಷ್‌ ಮೊದಲಾದ ಭಾಷೆಯ ಗ್ರಂಥಗಳ ಉಪಯೋಗವನ್ನು 
ಪಡೆಯಲಾಗಿದೆ. ಕೇವಲ ಬಸವಣ್ಣ ನವರೂ ಕನಿಗಳ ಕಾಣಿಕೆಯೂ ಎಂಬುವ 
ಪ್ರಕರಣದಲ್ಲಿ ೨೦೦ ಜನ ಕವಿಗಳ ಅಥವಾ ವಿದ್ವಾ ೦ಸರ ಅಭಿಪ್ರಾ ಯಗಳನ್ನು ಹಾಕಿರು 
4 ದೆ. ಹೀಗಾಗಿ ಸುಮಾರು ೪೦೦ ಗ್ರಂಥಗಳನ್ನು ಸೆ ಅವುಗಳ 
ಯಾದಿಯು ದೊಡ್ಡ ದಾದುದರಿಂದ ಕೊಟ್ಟಿರುವುದಿಲ್ಲ. 


ಬರೆದು ಅಚ್ಚಾ ಗದೆ ಇರತಕ್ಕ ಪ್ರಕರಣಗಳು 

೧. ಬಸವಣ್ಣನವರೂ-- ಇಂಗ್ಲೀಷ್‌ ಪಂಡಿತರ ಹೇಳಿಕೆಗಳೂ ಇದರಂತೆ 

ಮಹಾರಾಷ್ಟ್ರ ಮತ್ತು ತಮಿಳು ಸಂಡಿತರ ಅಭಿಪ್ರಾ ಯಗಳೂ. 
ಬಸವಣ ೧ ನನರೂ-ಜಗತ್ತಿ ನ ಮಹಾತ್ಮರೂ. 

೩. ಹು ನವರೂ--ಕಾಲಜ್ಞಾ ನವೂ. 

೪, ಪಂಚಾಚಾರಗಳೂ--ಬಸವಣ್ಣ ನವರೂ. 

೫. ಉದ್ಯರಣಿಗಳೂ-- ಬಸವಣ್ಣನನರೂ, 

ಇವುಗಳಲ್ಲದೆ ಇನ್ನೂ ಕೆಲವು ವಿಷಯಗಳಿರುತ್ತವೆ. ಯೋಗ್ಯ ಸಂದರ್ಭದಲ್ಲಿ 
` ಅವುಗಳು ಬೆಳಕನ್ನು ಕಾಣುತ್ತವೆ. ಇನ್ನೊಂದು ಸಂಪುಟಿನಾಗಬಹುದೆಂದು ತಿಳಿದಿದ್ದೇನೆ. 


ಮುನ್ನುಡಿಕಾರರ ಅಭಿನಂದನೆ ' 
ಮೈ ಸೂರು ನಿಶ್ವವಿದ್ಯಾನಿಲಯದ ವೈಸ್‌-ಭಾನ್ಸಲರ್‌ ಜರಾ ತ ನಿಕಾಮ 
ಸಾಹೇಬರು, ಎಂ.ಎ. (ಕ್ಯಾಂಟಿಬ್‌.), ಇವರು ಬಸವತತ್ವ ರತ್ನಾಕರ ಗ್ರಂಥಕ್ಕೆ ಮುನ್ನುಡಿ 
ಯನ್ನು ಬರೆದುಕೊಟ್ಟಿರುತ್ತಾರೆ. ಉಪಕುಲಪತಿಗಳಿಗೆ ಬಿಡುವಿಲ್ಲದೆ ಕಾರ್ಯಗಳಿದ್ದರೂ 
ಸಮಯ ಕಲ್ಪಿಸಿ ಬರೆದುಕೊಟ್ಟುದುದಕ್ಕೆ ಅವರಿಗೆ ಉಪಕ್ಕ ತನಾಗಿದ್ದೇನೆ. ದೇವರು 
ಇನ್ನೂ ಹೆಚ್ಚಿನ ಸ್ಥಾ ನಮಾನಗಳನ್ನು ಹೊಟ್ಟು ದೀರ್ಭಾಯುಕಳಲ್ನು ಮಾಡಲೆಂದು 
ೈಸುತ್ತೆ ಕ್ರೀನೆ. 
೨೬. ಕೊನೆಯ ಸ 
ಈಗಿನ ಕಾಲದಲ್ಲಿ ಜಗತ್ತೆಲ್ಲ ಒಂದೇ ರಾಷ್ಟ್ರ, ಒಂದೇ ಧರ್ಮ, ಒಂದೇ ಸರಕಾರ 
ವಾಗಬೇಕೆಂಬುವ ಮಹತ್ವಾಕಾಂಕ್ಸೆ ಅನೇಕರಲ್ಲಿ ಉತ್ಸನ್ನವಾಗಿದೆ. ಅದು ಯಶಸ್ವಿ 
ಆಗಲಿ ಬಿಡಲಿ ಜನಗಳ ಪ್ರವೃತ್ತಿ ಮಾತ್ರ ಅತ್ತಕಡೆಗೆ ಹೊರಳಿರುತ್ತದೆ. ಸದ್ಯಕ್ಕೆ 


, ಸಚಧಟಳ 


ನೂರಾರು ರಾಷ್ಟ್ರ ಗಳು ಕೂಡಿ ಒಂದು ಸಭೆಯನ್ನು ನಡೆಸುತ್ತಿರುವುದು ಆ ವತಾರ್ಗದಲ್ಲಿ 

ಸ್ರಥಮ ಹೆಜ್ಜೆ ಯಾಗಿದೆ. ಭಾರತೀಯರಾದ ನಾವು ಜಾತಿ, ಪ್ರಾಂತ- ಸೊದಲಾದ 
ವಿಷಯಗಳಲ್ಲಿ "ಬಹಳ ಜಾಗರೂಕತೆಯಿಂದ ನಡೆಯಬೇಕಾಗಿದೆ. ನೆ ಧರ್ಮಗಳ ಬಗ್ಗೆ 
ಶಾಂತಿಯಿಂದ ನಡೆದುಕೊಳ್ಳುವ ಬುದ್ಧಿ ಯನ್ನು ನಾವು ಕಲಿಯಬೇಕಾಗಿದೆ. ಪರಧರ್ಮಗಳ 
ಆಕ್ರಮಣ ನಮ್ಮ ಧರ್ಮದ ಮೇಲೆ ಆಗುಪೂ ನಿಲ್ಲಬೇಕಾಗಿದೆ. ತಮ್ಮ ತಮ್ಮ 
ರ್ಟ ಸಂಸ್ಕೃತಿ ಮೊದಲಾದನುಗಳನ್ನು ಉಳಿಸಿಕೊಳ್ಳ ಲಿಕ್ಕೆ ಸರ್ವರಿಗೂ ಸ್ವಾತಂತ್ರ್ಯ 
ವಿಡೆ, ನಮ್ಮದು ಒಳ್ಳೆ ಯದೆಂದು ಹೇಳುವ ಕಾಲಕ್ಕೆ At RI ನಿಂದಿಸಿ 
ಫಲನೇನು? ಹ ಷ್ಟಿ ಯಿಂದ ಈ ಗ್ರಂಥದ ವಿಷಯಗಳನ್ನು ಬರೆಯುವ "ಕಾಲಕ್ಕೆ 
ಅನುಸರಿಸಿದ್ದೇನೆ. ಸ ಮನನೋಯು ವಂತಹ No ಎಲ್ಲಿಯಾದರೂ 
ಬಂದಿದ್ದರೆ ಅವರು ನನ್ನನ್ನು ಕ್ಸಮಿಸ ಸಬೇಕೆಂದು ಪ್ರಾರ್ಥಿಸುತ್ತೇನೆ. ಅಂತಹ ನಿಷಯ 
ಗಳನ್ನು ನನ್ನ ದೃಷ್ಟಿ ಗೆ ತಂದುಕೊಟ್ಟರೆ A ಆವೃತ್ತಿ ಯಲ್ಲಿ ಸರಿಸಡಿಸುತ್ತೇನೆ.' 
ತಾತ್ವಿಕ ದೃಷ್ಟಿಯಿಂದ ಇಂತಹ ಐತ ಅಿನ್ನಾಳಿಪ್ರಾ ಯ ಬರುವುದು ಸಹಜ. 
ಹ ಕೋಸಲ ಟ್ರ, 


೨೭. ಎನ್ನತಪ್ಪು ಅನಂತಕೋಟಿ 

ಶ್ರೀ ಬಸವೇಶ್ವರರು ಹೇಳಿದಂತೆ ಮನುಷ್ಯನು ತಪ್ಪು ಮಾಡುವುದುಂಟು, ನಡೆಯ 
ತಕ್ಕ ನುನುಷ್ಯನು ಎಡವಲೇಬೇಕು. ಎಡವಿ ಬಿದ್ದವನನ್ನು ನೋಡಿ ಕೆಲವರು ನಗುತ್ತಾರೆ. 
ಕೆಲವರು ಸಹಾನುಭೂತಿಯನ್ನು ತೋರಿಸುತ್ತಾರೆ. "4 ನಡೆವಕೆಡಹುವರು ಕುಳಿತವರು 
ಎಡಹುವರೇ?' ಎಂದು ಕನಿ ರಾಘವಾಂಕನು ತನ್ನ ಹರಿಶ್ಚ ಂದ್ರ ಕಾವ್ಯ ದಲ್ಲಿ ಹೇಳಿದ್ದಾ ನೆ. 
ಈ ಗ್ರಂಥದಲ್ಲಿ ನಾನು ಎಲ್ಲಿ ತನಿ ನದ್ದೇ ನೆಂಬುವುದನ್ನು ತೋರಿಸಿಕೊಟ್ಟ ಕಿ ಅದನ್ನು ತಿದ್ದಿ. 
ಕೊಳ್ಳುವೆನು. ನಿಮರ್ಶೆ ಮಾಡತಕ್ಕ ಮಹನೀಯರು ಗ್ರಂಥವು ನೊಡ್ಡ ಜಿಂದು ಯಾವು 
ದಾದರೊಂದು ಪ್ರಕರಣ ಓದಿ ವಿಮರ್ಶೆ ಮಾಡಲಿಕ್ಕೆ ಹೋಗಬಾರದೆಂದು ನನ್ನ ಪ್ರಾರ್ಥನೆ. 
ಎಲ್ಲ ಬಲಂ ಹೇಳುವ ಸರ್ವಜ ಸ್ವನ ಇ ಸರಿಯಾಗಿದೆ. ಅಕಿಂಜಜ್ಞ 
ರಿಂದ ತಪಾ ತ್ರಗುವುದು ಸಹಜ, ನಾನೊಬ್ಬ ಅಕಿಂಜಜ್ಞ. ಕನ್ನ ಡನಾಡಿನ ಮಹಾಜನಗಳು 
ಬಸವತತ್ವ ರತ್ಲಾಕರಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಬೇಗನೆ ಈ ಗ್ರಂಥವು ಎರಡ 
ನೆಯ ಮುದ್ರ ಣಕ್ಕೆ ಸಿದ್ಧವಾಗುವಂತೆ ಮಾಜ ನಾನು ನಂಬಿದ್ದೇನೆ. ಹೀಗೆ 
ವಾಚಕರು ನನಗೆ ಸ್ಟ ಹ ಕೊಟ್ಟಿ ಕೆ ಹಿಂದಿ, ಇಂಗ್ಲೀಷ್‌ ಕದಲದ ಭಾಷೆಗಳಲ್ಲಿ 
ಇದನ್ನು ಅಚ್ಚು ಮಾಡಿಸುವ ಪ್ರಯತ್ನ ಮಾಡಬೇಕೆಂದಿರುತ್ತೇನೆ. ' ಬೆಂಗಳೂರಿನಲ್ಲಿರುವ 
ಜಗಳೂರು ಕ ಪ್ರಸ್‌ನವರು ಈ "ಗ್ರಂಥವನ್ನು ಸುಂದರವಾಗಿ ಮುದ್ರಣ ಮಾಡಿಕೊಟ್ಟುದು 
ದಕ್ಕೆ ಅದರ ಸೂಸರಿಂಟೆಂಡಿಂಟ್‌ರವರಿಗೆ ತುಂಬಾ ಕೃತಜ್ಞನಾಗಿರುತ್ತೇನೆ. 


— ಜಯ ಬಸನೇಶ್ವರ- 
ನಿದ್ವಜ್ಜನ ವಿಧೇಯ, 


1. ಕರಣತೀರ್ಥ' ಚೆಂದ್ರಶೇಖರಶಾಸಿ ಸ್ರ 
"ಒಕೇಮಕ, ಹೊಳಲು (ಬಳ್ಳಾ ಬ್‌ 


ಶಿ 


೪ 


' ` ಬಸವತತ್ವ ರತ್ನಾಕರದಲ್ಲಿಯ ಪ್ರಕರಣಗಳು 


ಪುಟಿಗಳು 

ಅರ್ಪಣ ಪತ್ರಿಕೆ ತ ನ v 

ಪ್ರಸ್ತಾವನೆ (ಇಂಗ್ಲೀಷ್‌) «ಹ i vii 

5 (ಕನ್ನಡ) ಥ್‌ ಸ ಸ 

ಆತ್ಮನಿವೇದನೆ ಚ ಸ xi 
೧. ಬಸವಣ್ಣನವರ ಸಂಕ್ಸಿಪ್ತ ಚರಿತ್ರೆ | ಧ್‌ ಬ್ಯ ತ 
೨. ವೇದಗಳೂ ಬಸವಣ್ಣನವರೂ | ೬ . ಪಿಪ್ಲ- ೪೪ 
4. ಉಪನಿಷತ್ತುಗಳೂ ಬಸನಣ್ಣನನರೂ ೨ ೬ ೪೫- ೮೯ 
೪. ಭಗವದ್ಗೀತೆಯೂ 45 . 3. ೯೦-೧೪೮ 
೫. ಶ್ರೀ ಬಸವಣ್ಣನನರೂ ಶಿವಾಗಮಗಳೂ 4 ೨ ೧೪೯೨೧೬೮ 
A. ಸ ಧ್ಯಾನಹೋಗವೂ * ”°° ೧೬೯-೨೦೦ 
೬. ಕ್ರಿಯಾಯೋಗವೂ ಬಸನಣ್ಣನನರೂ ಸ ಆತ ©” ೨೦೧-೨೨೫ 
೪. ಭಕ್ತಿಯೋಗವೂ ತ ಚೆ ೬ ೨೨೬-೨೪೦ 
೯. ಜ್ಞಾಾನಯೋಗವೂ ys ಕ ೬೬. ೨೪೧-೨೪೮ 
೧೦. ಬಸವಣ್ಣನನರ ಲಿಂಗನಿಷ್ಠೆ " °° ೨೪೯-೨೯೮ 
೧೧. 5 ಜಂಗನುಪ್ರೇಮ | ಟಿ 0“ ೯೯ತ್ನಿ೧ಿತ್ಠಿ 
೧೨. ಬಸವಣ್ಣನನರೂ ಜಾತಿಯ ನಾದವೂ ಆ ಎಎ ಪ್ನಿ೧೪ತ್ತಿ೪೨ 
ಿಪ್ಲಿ. £3 ಅಸ್ಪೃಶ್ಯೋದ್ಧಾರವೂ * ೬ ತ್ಲಿಳಿತ್ಠಿ-ತ್ಲಿ೭೯ 
೧೪. ಶಿವಾನುಭವ ಮಂಟಪವೂ ಶ್ರೀ ಬಸನಣ್ಣನನರೂ *ೀ °° ಪ್ನಿಲ೦-೩೯೮ 
೧೫. ಶ್ರೀ ಬಸನಣ್ಣನನರೂ ಕನ್ನಡ ಸಾಹಿತ್ಯವೂ 4 ೬ 4. ಫ್ನ೯೯-ಳ೪೧೨ 
Wo mE ಅಹಿಂಸಾ ತತ್ವವೂ °° °° ೪೧-೪೨೫ 
೧೭. ‘is ಸ್ತ್ರೀಯರ ಮನ್ನಣೆಯೂ ** ಚ ೪ ೨೬-೪ರ್ಕ೯ 
೧೮. sb ಪವಾಡಗಳೂ . 0° ೪ಳ೦-೪೫೫ 
೧೯, 3 ಅನರ ಪ್ರತಿಜ್ಞೆಗಳೂ 2. ೬ ೨ ಭ೫ ೬-೪೬೭ 
೨೦. ಸೃ ಏಕೇಶ್ವರ ವಾದವೂ : ೨8 °° ಭಿ ಓಳ೪-ಳ ೩೩ 
೨೧. i ಬೀಕಾಕಾರರೂ ೬ °° ೪೭೪-೪೮೦ 
೨೨, ಶ್ರೀ ಬಸನೇಶ್ವರರೂ ಸಟ್‌ಸ್ಕಲಗಳೂ ° 9°  ೪ಲೆದಿ-೫೦೫ 
೨೩. 33 ಲಿಂಗಧಾರಣ ದೀಳ್ಸೈೆಯೂ * °° ೫೦೬-೫೧೫ 
೨೪. ರಾಜಕಾರಣವೂ ಬಸನಣ್ಣನನರೂ 4 °° ೫೧೬-೫೨೧ 
೨೫. ಬಸನೇಶ್ವರರೂ ಶಿಲಾಶಾಸನಗಳೂ * °° ೫೨೨-೫೩೧ 
೨೬. ಶ್ರೀ ಬಸನಣ್ಣನನರೂ ಕನಿಗಳ ಕಾಣಿಕೆಯೂ .. °*” ೫ ೩೨-೬೭೨ 
೨೭, is ಆಂಧ್ರಕವಿಗಳ ಕಾಣಿಕೆಯೂ ೬. ೬೭೩-೬೯೧ 


೨೮. ಸಂಸ್ಕೃತ ಕನಿಗಳ ಕಾಣಿಕೆ 6 ೨% ೬೯೨-೭೦೦ 


ಅಮೃತವರ್ಷಿಣೀ ಗ್ರಂಥಮಾಲಾ 
೫೫೮, ಥಿಯೋಬಾಲ್ಡ್‌ ರೋಡ್‌ 
ಮೈಸೂರು 


ಬಸವತತ್ವ ರತ್ನಾಕರ 
ಶಬರ ಶಂಕರ-- ಪಾರ್ಥಪೌರುಷ 
ಪಂಡಿತ ಮದನಮೋಹನ ಮಾಲವೀಯರವರ ಚರಿತ್ರೆ 


ಕವಿ ಸಾರ್ವಭೌಮ ಕಾಳಿದಾಸನ ಕೃತಿಗಳು (ವಿಮರ್ಶಾತ್ಮಕ) 


ಬಸವಣ್ಣನವರ ಸಂಕ್ಷಿಪ್ತ ಚರಿಕ್ರಿ 


ಸರ್ವಾರಂಜೇಷು ಮಾಂಗಲ್ಯಂ | ತನೋತು ಶ್ರೀ ಶಿವಾಧವಃ । 
ಶ್ರೀಕ್‌ಿಂತಪ್ರಮುಖೈರ್ದೆೇವೈ | ರರ್ಚ್ಜಮಾನ ಪದಾಂಬುಜಃ ॥ 
ಒಂದು ಸಾವಿರ ವರ್ಷಗಳಿಂದ ಭೂಲೋಕದಲ್ಲಿ ಶಿವಭಕಿ ಕ್ರಿಯನ್ನು 
ದವರಲ್ಲಿ ಬಸವಣ್ಣ ನವರಿಗೆ ಅಗ್ರಸಾ ನವು? ಮುಡುಪಾಗಿರುವದು, 
ಜೀವಜ್ಞೋತಿಗಳಲ್ಲಿ ಶ್ರೀ ಬಸನಣ್ಣ ನವರು ತೇಜಃಪುಂಜರಾದ ಮಹಾ ವ್ಯ ಕೈಗಳಾಗಿರು 
ತ್ತಾರೆ. "ಜಗತಿ ತ್ರಿನ ಧರ್ಮಸ್ಥಾಸ ನಕರ ಅಥವಾ ಭರ್ಮೋದ್ದಾರಕರಲ್ಲಿ ಅವರಿಗೂ ಒಂದು 
ಗಣ್ಯವಾದ ಸ್ಥಾ ನವಿದೆ. 
ಇವರು "ಅಷ್ಟಾ ವರಣಗಳಲ್ಲಿ ಜೈ ತನ್ಯ ವನ್ನು ಹುಟ್ಟಿಸಿ, ಷಟ್‌ಸ್ಥಲಗಳ ಪ್ರಚಾರ 
ವನ್ನು ಮಾಡಿಸಿ, ಪಂಚಾಚಾರಗಳನ ಅವದಿ ಅಹಿಂಸಾ ತತ್ವವನ್ನು ಪ್ರಸರಿಸಿ, ಕನ್ನಡ 
ಧು ದ್ದ ರಿಸಿ, ಸತ್ಯಸಾಮ್ರಾ ಜ್ಯ ದ ಸಾರ್ನ್ವಭೌಮನೆನಿಸಿ, ನೀತಿಯ ನೆಲೆಗಟ್ಟನ್ನು 
ಸ್ಥಿರಗೊಳಿಸಿ, ಕಾಯಕಗಳನ್ನು ಪ್ರಸಾರಮಾಡಿಸಿ, ನುಡಿಯಂತೆ ನಡೆಯತಕ್ಕವರಲ್ಲಿ 
ಅಗ್ರೇಸರನೆನಿಸಿ, ಧರ್ಮ ಮತ್ತು ರಾಜಕಾರಣಗಳೆರಡರಲ್ಲಿಯೂ ಸಟುತ್ತನನ್ನು ತೋರಿಸಿ, 
ಸಾಮಾಜಿಕ ಕ್ರಾಂತಿಯ ಅಡಿಗಲ್ಲನ್ಸಿರಿಸಿ, ಸಾಮ್ಯವಾದನನ್ನು ನೀರಶೈ ವರಲ್ಲಿ ದೃಢಪಡಿಸಿ, 
ಬೇಡಿದವರಿಗೆ ಬೇಡಿದ ಪದಾರ್ಥಗಳನ್ನು ಕೊಟ್ಟು ಇಲ್ಲೆನ್ನದಚಳರೆನಿಸಿ, ಐತಿಹಾಸಿಕ 
ರಾಜಕೀಯ, ಧಾರ್ಮಿಕ ಮಹಾಪುರುಷರೆನಿಸಿಕೊಂಡರೋ ಅಂತಹ ಬಸವಣ್ಣನವರಲ್ಲಿ 
ಜನಕ ಮಹಾರಾಜನ ನೈರಾಗ್ಯ ನ ಶ್ರೀರಾಮನ ನ್ಯಾಯನಿಷ್ಠೆ ಯನ್ನೂ 
ಸಾಕ್ರೇಟೀಸನ ಸತ್ಯಪ್ರೆ (ಮನವನ್ನೂ, ಗೌತಮಬು ಸ ದಯಾಗುಣವನ್ನೂ 
ಶ್ರೀ ವರ್ಧಮಾನಸ್ತಾ ಮಿಯ ಅಹಿಂಸಾಪ್ರೆ (ಮವನ್ನೂ, ಏಸುಕ್ರಿಸ್ತನ ದೀನವಾತ್ನ ಶೈಲ್ಯವನ್ನೂ, 
y (ಕ ೈಷ್ಣನ ಅನಾಸಕ್ತಿಯೋಗವನ್ನೂ, ಶ್ರೀ 1. ಉಹಾರ್ಯರ ಆತ ಒಜ್ಞಾನಸಂಸನ್ನತೆ 
ಯನ್ನೂ. "ಕರ್ಣ, ದಧೀಚಿ, ಶಿಬಿಗಳ ದಾನಗುಣವನ್ನೂ ನಾವು ಕಾಣಬಹುದು. 
ಇಂತಹ ನುಹಾಪುರುಷರು ಕರ್ಣಾಟಕದಲ್ಲಿ ಅವತರಿಸಿ ಕನ್ನಡ ನಾಡಿನಲ್ಲಿಯೇ 
ಮಹತ್ಕಾರ್ಯಗಳನ್ನೆ ಸಗಿ, ಕರ್ಣಾಟಕದಲ್ಲಿಯೇ ಬಯಲಾಗಿರುವದು ಕನ್ನಡಿಗರೆಲ್ಲರೂ 
ಹೆಮ್ಮೆಸಡತಕೃ ಕಾರ್ಯವಾಗಿದೆ. ` 
| ನ್‌ ನಿಡಿರುವ ಶ್ರೇಷ್ಠ ಕಾರ್ಯಗಳೆಲ್ಲ ಈ ಗ್ರಂಥದ ಬೇರೆ ಬೇಕೆ ವ್ರತ 
ಗಳಲ್ಲಿ by ನಿನೇಚಿಸಲ್ಪ ಟ್ರ ರುತ್ತ ವೆ. 2 ಬಸನೇಶ್ವ ರರ ಚರಿತ್ರ ಯನ್ನು 
ಚೆನ್ನಾಗಿ ತಿಳಿಸತಕ್ಕ ಅನೇಕ ಗ್ರ ಂಥಗಳು-- ಕನ್ನ ಡ, ತೆಲುಗು, ಸಂಸ್ಕೃತ, ಮಿ 
ಮೊದಲಾದ ಭಾಷೆಗಳಲ್ಲಿವೆ. ಇವುಗಳಲ್ಲಿ ಬಸವಣ್ಣ ನನರ ನಚನಗಳೂ, ಅವರು ಬರೆದ 


ಸ್ರಸಾರಮಾಡಿ 
ಭರತಖಂಡದ 


( 


೨ ಬಸವತತ್ವ ರತ್ನಾಕರ 


ಇನ್ನಿತರ ಗ್ರಂಥಗಳೂ, ಕೆಲವು ಶಿಲಾ ಶಾಸನಗಳೂ, ನೂರಾರು ಕವಿಗಳು ಅವರ ಬಗ್ಗೆ 
ಗೌರವದಿಂದ ಬರೆದಿರುವ ಸ್ತೋತ್ರಗಳೂ ಮುಖ್ಯ ಸಾಧನಗಳಾಗಿರುತ್ತವೆ. 

ಎರಡನೆಯ ಸಾಧನಗಳೆಂದರೆ :--(೧) ಹಂಪೆಯ ಹರಿಹರನ ಬಸವರಾಜದೇವರ 
ರಗಳೆ. (೨) ಪಾಲ್ಕುರಿಕೆಯ ಸೋಮನಾರಾಧ್ಯರ ತೆಲುಗು ಬಸವ ಪುರಾಣಮು, ಬಸವ 
ಶತಕ, ಬಸವೋದಾಹರಣ ಗದ್ದ. (೩) ಸಿಂಗಿರಾಜ ಪುರಾಣ. (೪) ಭೀಮ ಕವಿಯ 
ಕನ್ನಡ ಬಸನ ಪುರಾಣ. ' (೫) ಕಂಚಿಯ ಶಂಕರಾರಾಧ್ಯರಿಂದ ರಚಿಸಲ್ಪಟ್ಟು ಭ,೭೧೫ 
ಶ್ಲೋಕಗಳಿಂದ ಕೂಡಿದ ಬಸವೇಶ ನಿಜಯ. (೬) ಉಭಯ ಭಾಷಾ ವಿಶಾರದನಾದ 
ಸಡಕ್ಷರದೇವನಿಂದ ವಿರಚಿತವಾದ ವೃಷಭೇಂದ್ರ ನಿಜಯವೆಂಬ ಮಹಾಚಂಸೂ ಗ್ರಂಥ. 
(೭) ಲಕ್ಕಣ್ಣದಂಡೇಶನ ಶಿವತತ್ವ ಚೂಡಾಮಣಿ, (೮) ಶಂಕರ ಕನಿಯ ಚೋರ 
ಬಸವ ಚರಿತ್ರೆ. (೯) ಸಂಸ್ಕೃತ ಬಸನ ಪುರಾಣ. (೧೦) ಹಿಡುಸರ್ತಿಸೋಮನ ಬಸವ 
ಪ್ರರಾಣಮು.. (೧೧) ನಾಗಭೂಷಣ ಕವಿಯ ಚಂಪೂಶೈಲಿಯ ಬಸವೇಶ ವಿಜಯ. 
(೧೨) ಕೆಳದಿಯ ಬಸವರಾಜರ ಶಿವತತ್ವ ರತ್ನಾಕರ" (೧೩) ಚೆನ್ನಪ್ಪ ಕವಿಯ 
ಶರಣಲೀಲಾಮೃತ. (೧೪) ನೀರಸಂಗಯ್ಯನವರ ನಂದಿ ಆಗಮ. (೧೫) ಶಿವಪ್ರಕಾಶ 
ಸ್ವಾಮಿಗಳ ತಮಿಳಿನ ಬಸವ ಪುರಾಣ. (೧೬) ಬಾಲಚಂದ್ರ ನಗರದ ಶಿವ ಕನಿಯೊಬ್ಬನು 
ಬರೆದಿರುವ ವಸ್ತುಕ ಬಸವ ಪುರಾಣ. (೧೭) ಶೂನ್ಯ ಸಂಪಾದನೆ. (೧೮) ಮಲಯ 
ಬಸವ ಚರಿತ್ರೆ. (೧೯) ಬಸವೇಶ್ವರ ಕಾಲನಿರ್ಣಯ-ಚನ್ನಮಲ್ಲಿಕಾರ್ಜುನರಿಂದ. 

ಶ್ರೀ ಬಸವಣ್ಣನವರ ವಿಷಯದಲ್ಲಿ ಇತ್ತೀಚೆಗೆ ಅನೇಕರು ಗ್ರಂಥಗಳನ್ನು ಬರೆದಿರು 
ತ್ತಾರೆ... ಅವುಗಳಲ್ಲಿ (೧) ಎಂ. ಆರ್‌. ಶ್ರೀನಿನಾಸಮೂರ್ತಿಗಳ ಭಕ್ತಿಭಂಡಾರಿ 
ಬಸವಣ್ಣನವರು, (೨) ಸಿಂದಗಿ ಸಿದ್ದಪ್ಸನವರು, ಬಳ್ಳಾರಿ, ಇವರ ಬಸವಚರಿತ್ರೆ, 
(೩) ಹರ್ಡೇಕರ್‌ ಮಂಜಪ್ಪನವರ ಬಸವ ಚರಿತ್ರೆ, (೪) ಪಾನಟೆ ಸಿದ್ಧರಾಮಸ್ಪನವರ 
ಬಸವಭಾನು, (೫) ಹಳಪೇಟೆ ಚಿಂತಾಮಣಿಯವರು, ಧಾರನಾಡ, ಇವರ ಯುಗ 
ಪ್ರವರ್ತಕ ಬಸವಣ್ಣ, (೬) ಅ. ನ. ಕೃಷ್ಣರಾಯರ ಬಸವಣ್ಣನವರ ಅಮೃತವಾಣಿ, 
(೭) ಕೆ. ಗಲಗಲಿಯವರ ಕ್ರಾಂತಿಕಾರಕ ಬಸವ, (೮) ಶಿಂಪಿ ಲಿಂಗಣ್ಣನವರ ಬಸನ ' 
ಚರಿತ್ರೆ ಮೊದಲಾದ ಗ್ರಂಥಗಳು ಪ್ರಾಮುಖ್ಯವಾಗಿರುತ್ತವೆ. 

ಬಸವಣ್ಣ ನವರಿಗೆ ನಿರೋಧವಾಗಿಯೂ ಅನೇಕರು ಗ್ರಂಥಗಳನ್ನು ಬರೆದಿರುತ್ತಾರೆ. 
ಇವುಗಳಲ್ಲಿ ಕೆಲವು ಜೈನ ಗ್ರಂಥಗಳೂ, ಡಾ| ಭಾಂಡಾರಕರ ಮೊದಲಾದವರು ಆಂಗ್ಲ 
ಭಾಷೆಯಲ್ಲಿ ಬರೆದವುಗಳೂ ಮುಖ್ಯವಾಗಿರುತ್ತವೆ. ಇವುಗಳಿಂದಲೂ ಬಸವಣ್ಣನವರ 
ಚರಿತ್ರೆಯ ಮೇಲೆ ಬೆಳಕು ಬೀಳುತ್ತದೆ. 

ಕನ್ನಡ ಸಾಹಿತ್ಯದಲ್ಲಿ ಬಸವಣ್ಣನವರ ನಿಷಯ ಒಂದಿಲ್ಲೊಂದು ರೀತಿಯಿಂದ 
ಹೇರಳವಾಗಿ ದೊರೆಯುತ್ತದೆ. ಬಸವಣ್ಣನವರ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವ 
ಗ್ರಂಥಗಳ ಸಂಖ್ಯೆ ಕಡಿಮೆ ಇರುತ್ತದೆ. ಅವರಲ್ಲಿರುವ ಭಕ್ತಿಯಿಂದ ಬರೆದ ಗ್ರಂಥಗಳೇ 
ಹೆಚ್ಚಾಗಿರುತ್ತವೆ. ಬಸವಣ್ಣನವರು ಕೇವಲ ಧಾರ್ಮಿಕ ಪುರುಷರಲ್ಲ, ಐತಿಹಾಸಿಕ 
ಮಹಾವ್ಯಕ್ತಿಗಳೂ, ರಾಜಕಾರಣ ಧುರಂಧರರೂ, ಶಾಂತಿಯಿಂದ ಸಾಮಾಜಿಕ ಕ್ರಾಂತಿ 
ಮಾಡಿದ ಮಹಾ ವ್ಯಕ್ತಿಗಳೂ ಆಗಿರುತ್ತಾರೆ. ಆದ್ದರಿಂದ ನಾವು ಕೇವಲ ಧಾರ್ಮಿಕ 
ದೃಷ್ಟಿಯಿಂದ ಬಸವಣ್ಣನವರ ಚರಿತ್ರೆಯನ್ನು ನೋಡಲು ಬರುವದಿಲ್ಲ. 


ಬಸವಣ್ಣನವರ ಸಂಕ್ಸಿಪ್ತ ಚರಿತ್ರೆ ಷ್ಠ 


ಇಂತಹ ದಿವ್ಯಪುರುಷರ ಉದಯವಾಗಬೇಕಾದರೆ ಮಹಾಕಾರ್ಯಗಳಿರಲೇಬೇಕು. 
ಅವರು ಕಾರಣಪುರುಷರಾಗಿ ಭೂಲೋಕದಲ್ಲಿ ಅವತರಿಸಿದರು. ನೂರಾರು ಕವಿಗಳು 
ಅವರಿಗೆ ಕೊಟ್ಟರುವ ವಿಶೇಷಣಗಳನ್ನನಲೋಕೆಸಿದರೆ ಭರತಖಂಡದಲ್ಲಿ ಇಂತಹ 
ಪ್ರಾಶಸ್ತ್ಯವು ಕೆಲವರಿಗೆ ಮಾತ್ರ ದೊರಕಿರುವದು. 

ಭಕ್ಕೆಭಂಡಾರಿ, ಸತ್ಯಸಾಮ್ರಾಜ್ಯದ ಸಾರ್ವಭೌಮ, ಭಕ್ತಕುಲತಿಲಕ, ದ್ವಿತೀಯ 
ಶಂಭು, ಸದ್ಭಕ್ತಿ ಸೂರೆಗಾರ, ಸ್ರಮಥ ಪ್ರಥಮಾಚಾರ್ಯ, ಅದ್ವಿತೀಯ ಶಂಭು, 
ದಂಡನಾಥ ಚೂಡಾಮಣಿ, ಮಂತ್ರಮೂರ್ತಿ, ಅಷ್ಟಾವರಣಸ್ವರೂಪ, ಕನ್ನಡಭಾಷಾ 
ಜನಕ, ವಚನ ವಾಜ್ಮ ಯಾಚಾರ್ಯ, ನೀತಿಯ ನಿಪುಣ, ತತ್ವಸಾಗರ, ನೀರತೈವ 
ಮತೋದ್ಧಾ ಶಭ, ನೀರತೈನವ ಮತ ಸಾರ್ವಭೌಮ, ಮಂತ್ರಿಶ್ರೇಷ್ಮ, ವೃಷಭಾವತಾರ, 
ದುರ್ಜನಗಿರಿ ವಚ್ರಾಫಾತಂ, ಭಕ್ತಕುಲಚಕ್ಸ್ಟು, ಜಂಗಮಪ್ರಾಣಿ, ಪರಮಗುರು, 
ಶಿವಾಚಾರ ಚ ರ್ಶ ಸರ್ವಾಚಾರ ಹೊತತ, ಸರ್ವಾಂಗ ಲಿಂಗಮೂರ್ತಿ, ಶಿವ 
ಸಮಯ ಪ್ರತಿಷ್ಠಾನನಾಚಾರ್ಯ, ವೀರಶೈವ ನಿರ್ಣಯ. ಸರಮಾವತಾರ. 

ಹೀಗೆಯೇ ಅನಂತ ರೀತಿಯಿಂದ ಅವರನ್ನು ಪ್ರಶಂಸಿಸಿರುತ್ತಾರೆ. ಶ್ರೀ ಬಸವಣ್ಣ 
ಚ ಸಹಸ ಸ್ರನಾಮಾವಳಿಯನ್ನು ಹಾರದ ನಾಲ್ಕು ಸೋಮ 

ನಾರಾಧ್ಯರು em ರೆ, 

ಬಸವಣ ಫ್ಲವನರು ೧೧೩೨ರಲ್ಲಿ ಇಂಗಳೇಶ್ವ ರ ಬಾಗೇವಾಡಿಯಲ್ಲಿ ಶಿವಭಕ್ತ ರಾಗಿದ್ದ 

ಸ ನಾದಲಾಂಬಿಕೆಯರಲ್ಲಿ ಹಳು. ಇವರು ಸಾಕ್ಸಾತ್‌ ನಂದಿಕೇಶ್ವ 6ನ 
ಅಸರಾನತಾರಿಗಳಾದಕಾರಣ ಅಯೋನಿಜರಾಗಿ ಜನಿಸಿದರೆಂತಲೂ, ಪರಮಾತ್ಸನೆ 
ಜಂಗಮುರೂಪಿಯಾಗಿ ಶಿಶುವಿಗೆ ಲಿಂಗಧಾರಣಮಾಡಿದನೆಂತಲೂ ಕೆಲವು ಕಂ 
ಪ್ರಮಾಣಗಳು ಸಿಗುತ್ತವೆ. ಮತ್ತೆ ಕೆಲವು ಗ್ರಂಥಗಳಲ್ಲಿ ಜಾತವೇದ ಮುನಿಗಳು 
ಅಥವಾ ಈಶಾನ್ಯ ಗುರುಗಳು ಇವರಿಗೆ ಲಿಂಗಧಾರಣಮಾಡಿದರೆಂತಲೂ ವರ್ಣಿಸಲ್ಪಟ್ಟಿರು 
ತ್ತದೆ. ಹರಿಹರದೇವನ ಬಸವರಾಜದೇವರ ರಗಳೆಯಲ್ಲಿ ಬಸವಣ್ಣ ನವರಿಗೆ ವಯಸ್ಸಾದ 
ಮೇಲೆ ಲಿಂಗಧಾರಣವಾಯಿತೆಂತಲೂ ಹೇಳಲಾಗಿದೆ. 

ಬಸವಣ್ಣನವರು ವೈಶಾಖ ಶುದ್ಧ ತದಿಗೆ ರೋಹಿಣಿ ನಕ್ಷತ್ರದಲ್ಲಿ ಉದಯ 
ರಾದರೆಂದು ಅಂದಿನ ದಿನ ಕರ್ಣಾಟಕ, ಆಂಧ್ರ, ಮರಾಠಿಯ ದೇಶಗಳಲ್ಲಿ ಮಹಾ 
ಜನಗಳು ಅನರ ಜಯಂತಿಯನ್ನು ಆಚರಿಸುತ್ತಲಿದ್ದಾರೆ. ಕೆಲವರು ಇದನ್ನು ಒಪ್ಪು 
ವದಿಲ್ಲ. ಈ ವಾದವು ಬಹಳ ದಿನಗಳವರೆಗೆ ನಡೆಯಿತು. ಅಘಟಿತ ಘಟನಾಶಕ್ತಿಯುಳ್ಳ 
ಮಹಾಪುರುಷರ ಬಗ್ಗೆ ಲೋಕದಲ್ಲಿ ಭಿನ್ನಾಭಿಪ್ರಾಯಗಳಿರುವದು ಅನಿವಾರ್ಯವೆಂದು 
ಅನೇಕ ದೃಷ್ಟಾ ಂತಗಳಿಂದ ಸಿದ್ಧ ಯಾನೆ ಸಾಧ್ಯ ನಿದೆ. ಇಂತಹ ಮಹಾನುಭಾವರ 
ವಿಷಯಕ್ಕೆ” ಹಾ ಲಕ್ಷ ಸದಲ್ಲಿಡತಕ್ಕ ಸಾಗತಯೇತಂದರೆ ಅವರವರ ಮಹತ್ಕಾರ್ಯಗಳೇ 
ಅವರ ಚರಿತ್ರೆಗೆ he, ವೆ. ಹೀಗೆ ಬರೆಯುವದರಿಂದ ಐತಿಹಾಸಿಕ ನಿಜಸಂಗತಿ 
ಗಳು ಬೇಡವೆಂದು ಹೇಳಿದಂತಾಗಲಿಲ್ಲ. ಶ್ರೀ ಬಸವಣ್ಣನನರು ರೋಹಿಣಿ ನಕ್ಸತ್ರದಲ್ಲಿಯೇ 
ಅವತರಿಸಿರಲಿ ಅಥವಾ ಕೃತ್ತಿಕಾ ನಕ್ಸತ್ರದಲ್ಲಿಯೇ ಜನಿಸಿರಲಿ ಅದು ಅವರ ಚರಿತ್ರ] ಗೆ ಮೇಲ್ಮೆ 
ಯನ್ನು ತರಲಾರದು. ನರು ಮಾಡಿರತಕ್ಕ ಅದ್ಭು ತ ಶಿವಭಕ್ತಿ ಪ್ರಸಾರ, ಅಹಿಂಸೆ, ಸತ್ಯ, 
ಜನಸೇವೆ ಮೊದಲಾದ ಕಾರ್ಯಗಳೇ ಅವರ "ಚರಿತ್ರೆ ಯನ್ನು ಹೆಚ್ಚ ಳಮಾಡಿರುತ್ತವೆ. 


೪ ಬಸವತತ್ವ ರತ್ನಾಕರ 


ಪ್ರಕರಣದಲ್ಲಿ ಕೆಲವು ಕವಿಗಳ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಅವು 
ಗಳಲ್ಲಿ ಭಿನ್ನಾಭಿಪ್ರಾಯಗಳೂ ಇರುತ್ತವೆ. ಐತಿಹಾಸಿಕ ದೃಷ್ಟಿಯಿಂದ ಖಂಡನಾ ಮತ್ತು 
ಮಂಡನೆ ಮಾಡಬೇಕಾದರೆ ಅಡೊಂದು ದೊಡ್ಡ ಗ್ರಂಥವೇ ಆಗುತ್ತದೆ. ಆದ್ದರಿಂದ 
ಸಂಕ್ಷೇಪವಾಗಿ ಈ ಪ್ರಕರಣವನ್ನು ಬರೆದು ಅವರ ತತ್ವ ಗಳಿಗಾಗಿಯೇ ಈ ಗ್ರಂಥವು 
ಖಾಸಿಲಾಗಿಕುತ್ತ ಕೀ ಹೇಳಬಯಸುತ್ತೆ, "ನೆ. ಬೇರೆ ಜೀಕಿ ದ ಸೃಷ್ಟಿಯಿಂದ ಮಹಾ 
ಜನಗಳು ಬಸವಣ್ಣನವರನ್ನು ನೋಡುತ್ತಲಿದ್ದಾರೆ. ಇದಕ್ಕೆ ಹಸ ಶಾಸ್ತ್ರದಲ್ಲಿ 
| ಉಲ್ಲೇಖಾಲಂಕಾರವೆಂದು-- ಹೆಸರಿರುತ್ತ ಡೆ. 
ಪ್ರಿಯ ಇತಿಗೋಪನಧೂಭಿಃ ! ಶಿಶುರಿತಿವೃದೆ ಮ ರಧೀಶ ಇತಿ ದೇವೈಃ । 
ನಾಕಾ ಇತಿಭಕ್ತೆ ಃ | ಬ್ರಹ್ಮೇತ್ಯಗ್ರಾ Ska 1 
ಗೋಪಿಕಾಸ್ತ್ರೀಯರು ಪ್ರಿ ಪಿಯೆನೆಂತಲೂ, ವ ೈದ್ದರು ಶಿಶುವೆಂತಲೂ, ದೇವತೆಗಳು ಸ್ವಾಮಿ 
ಎಂತಲೂ, ಭಕ್ತರು ಸಟ NE ಲೂ, ಯೋಗಿಗಳು ಬ್ರಹ್ಮ ಒನೆಂತಲೂ, ಒಬ್ಬ 
( ಕೃಷ್ಣನನ್ನು ತಮ್ಮ ತಮ್ಮ ರುಚಿಗನುಸಾರವಾಗಿ ಕರೆಯುನಾತೆ, ಶ್ರೀ ಬಸವಣ್ಣ 

ನವರಿಗೂ ನೀರಶೈವ ಮಹಾಜನಗಳು ಸಾಕ್ಸಾತ್‌ ನಂದಿಕೇಶ್ವರನ ಅವತಾರಮೂರ್ತಿ 
ಯೆಂತಲೂ, ಕನ್ನಡಿಗರು ಕನ್ನಡ ಭಾಷಾ ಜನಕನೆಂತಲೂ, ಸಮಾಜ ಸುಧಾರಕರು 
ದಕ್ಷಿಣ ಹಿಂದುಸ್ಥಾನದ ಲೂಥರನೆಂತಲೂ, ಭಕ್ತರು ಭಕ್ತಿ ಭಂಡಾರಿಯೆಂತಲೂ, 
ಅಹಿಂಸಾವಾದಿಗಳು ದಯಾಮೂರ್ತಿಯೆಂತಲೂ, ಶಿನಾನುಭವಿಗಳು ವಚನನಾಜ್ಮಯಾ 
ಚಾರ್ಯನೆಂತಲೂ, ಭಿಕ್ಷುಕರು ಮಹಾದಾನಿಯೆಂತಲೂ, ಇದರಂತೆಯೇ ಬೇರೆ ಬೇಕೆ 
ಜನಗಳು ತಮ್ಮ ತನ್ಮು ಅಭೀಷ್ಟದಂತೆ ಬಸವಣ್ಣನವರನ್ನು ಕರೆಯುತ್ತಲಿರುವರು. 

ಬಸನಣ್ಣನವರು ಅವತರಿಸುವ ಸಮಯವು ಬಿಕ್ಕಟ್ಟ ನದಾಗಿದ್ದಿ ತು. ದೇವಗಿರಿ 
ಅರಸರು ರಾಜ್ಯ ಕಳೆದುಕೊಂಡಿದ್ದರ ರು. ಉತ್ತರ ಹಂದುಸ್ಥಾ ನದಲ್ಲಿ ca 
ಮೆಲ್ಲ ಮೆಲ್ಲನೆ ಪ್ರನೇಶಿಸುತ್ತ ಲಿದ್ದ ರು. ಎಲ್ಲಿ ನೋಡಿದರಲ್ಲಿ ಬಂಸಾಫ ಪ್ರಚಾರವು ಸ್ರ 
ವಾಗಿದ್ದಿ ತು. PR ಕೊಳೆಯು ದೇಶದ Ky ವ್ಯಾಪಿಸಿದ್ದಿ ಸ 
ಯಜ್ಞ ಯಾಗಾದಿಗಳ ನೆವದಿಂದ ಉತ್ತಮ ವರ್ಗದವರೂ ಕೂಡ ಮಾಂಸ ಭಕ್ಷಣೆಯಲ್ಲಿ 
ನಿರತರಾಗಿದ್ದ ರು. ಶಿವಭಕ್ತಿಯು ಚೂಲೋಕದಸ ಮೆಲ್ಲ ಮೆಲ್ಲನೆ ಹೋಗ 
ಲಾರಂಭಿಸಿದ್ದಿ ತು. ಸ ಸದಾಚಾರಗಳಿಗೆ ಸ್ಥಾನವಿರಲಿಲ್ಲ. ಎಲ್ಲಾ ದೃಷ್ಟಿಯಿಂದಲೂ 
ವೀರಶೈವ ಸಮಾಜವು ಕಿ ಕ್ಷೀಣವಾಗಿದ್ದಿತು. ಧರ್ಮದಲ್ಲಿ ದಯೆ ಇರಲಿಲ್ಲ. ನುಡಿಯಂತೆ 
ನಡೆಯುವದು ಇರಲೇ ಇಲ್ಲ. ದುರಾಚಾರ ದುರ್ಗುಣಗಳೇ ಹೆಚ್ಚಾಗಿದ್ದವು. 

ಬಸವಣ್ಣನವರ ಚರಿತ್ರೆಯನ್ನು ತೋರಿಸುನ ಅನೇಕ ಗ್ರಂಥಗಳ ಹೆಸ ಸರುಗಳನ್ನು 
ಹಿಂದೆ ಹೇಳಿದ್ದೇನೆ. ಇವುಗಳಲ್ಲಿ ಶ್ರೀ ಕೆಳದಿ ಬಸವರಾಜರಿಂದ ವಿರಚಿತವಾದ ಶಿವತತ್ವ 
ರತ್ನಾಕರ ಗ ಗ್ರಂಥದ ಕಲವು ನಿಷಯಗಳನ್ನು ಇಲ್ಲಿ ಉಪಯೋಗಿಸಿದೆ. 


ಶಿವತತ್ವ ರತ್ನಾಕರ ಕಲ್ಲೋಲ ೪, ಶರಂಗ ೪ 


ಧರ್ಮಪ್ರವೃತ್ತಿಂ ಶಿಥಿಲಾಂ । ವಿಲೋಕ್ಯ ಚ ಸಮಂತತಃ | 
ಅನತೀರ್ಯದಯಾನಸ್ಕೊ ಭಗವಾನ್‌ ಬಸವೇಶ್ವರ ॥ 
ಧರ್ಮಂ ಗ | ಸರ್ವಮೇನ ಧರಾತಲೇ 
ನೀರಶೈನಮತಂ ಸಾಸ ಪ್ರಕಾಶನಮುಕಾರಯ 3 ॥ 


ಬಸವಣ್ಣ ನವರ ಸಂಕ್ಲಿಪ್ತ ಚಂತ್ರೆ ಸ 


ಅಂದರೆ, ಎಲ್ಲಾ ಕಡೆಗೂ ಧರ್ಮವು ಶಿಥಿಲನಾದುದನ್ನು ನೋಡಿ ದಯಾಶಾಲಿಯಾದ 
ಭಗವಾನ" ಬಸ ಸವೇಶ್ವ ರನು ಈ ಭೂಮಿಯಲ್ಲಿ ಅವತರಿಸಿ” ಧರ್ಮವನ್ನು ಸ್ಥಾಸನೆ ಮಾಡಿ 
ದನು. ನೀರತೈನ ಮತವನ್ನು ಸ್ಥಾಪಿಸಿ ಪ್ರಕಾಶಗೊಳಿಸಿದನು. ಶಿವತತ್ವ. ರತ್ನಾಕರದ 
ಎಂಟನೆಯ ತರಂಗ ಮುಗಿಯುವಸಿಕಿಸ ನಂದಿಕೇಶ್ವ ರನು ಹೇಗೆ ಅವತಾರ ಸಾಬು 
ವದನ್ನು ವಿಶದವಾಗಿ ವರ್ಣಿಸಿರುತ್ತಾನೆ. ಈ ಶಿನತತ್ವ ರತ್ನಾಕರ ಗ್ರಂಥವು ವೀರಶೈವ 
ಜನಗಳಿಗಷ್ಟೇ ಅಲ್ಲ, ಸಂಸ್ಕೃತ ಬಲ್ಲವರೆಲ್ಲರಿಂದಲೂ ಮನ್ನಣೆ ಪಡೆದಿರುತ್ತದೆ. ಎಲ್ಲಾ 
ಪಕ್ಷ ಸಂಗಡದವರೂ ಪ್ರಶಂಸಿಸಿರುತ್ತಾರೆ. ಆದುದರಿಂದ ಇಲ್ಲಿ ಈಗ ಗ್ರಂಥದ ಉದಾಹರಣೆ 
ಕೊಟ್ಟಿ ತೆ | 
ಟದ ಮಹರ್ಷಿಯು ಅನೇಕ ಸಂ ನತ್ಸರಗಳವರೆಗೆ ನರಮಾತ್ಮನನ್ನು ಕುರಿತು 
ಪಸ್ಸುಮಾಡಿದನೆಂತಲೂ, ಅವನ ತಸಸ್ಸಿಗೆ ಸಂತುಷ್ಟನಾದ ಸರಮಾತ್ಮನು ಅವನಿಗೆ 
ಆಸ ಕೊಡಲು ಸಿದ್ಧನಾದನು... 


ಶಿವತತ್ವ ರತ್ಸಾಕರ- ಕಲ್ಲೋಲ ೪, ತರಂಗ ೯ 


ತಸ್ಕೆ ನ ನಂದಿನೋಭೂಮಾ | ಬಸವೇಶ್ವರ ರೂಪತಃ । 
ಆಅನಿರ್ಭಾನೋಸ್ತಿಯಸ್ತಂತೆ । ಸಮಾಸಾದ. ರ್ಣಯೇ ಶೃಣು / 
ಆ ನಂದಿಕೇಶ್ವ ರನೇ ಭೂಮಿಯಲ್ಲಿ ಬಸ ಸವೇಶ್ವ ರನಾಗಿ ಹೇಗೆ ಜನಿಸಿದನೆಂಬುವದನ್ನು 
ವರ್ಣಿಸುತ್ತೆ ಪ ಕೇಳು ಎಂದು ಹೇಳುತ್ತ ಲಿದ್ದಾ ನೆ... ಅನೇಕ ನಿಷಯಗಳನ್ನು ಹೇಳಿದ 
ನಂತರ ನಂದಿಕೇಶ್ವ ರನು-- 


ಶಿವಶತ್ವ ರತ್ನಾಕರ ಕಲ್ಲೋಲ ಳ್ಕ ತರಂಗ ೯, ಶ್ಲೋಕ ೯ 


ದೇಶಂ ಸಮುತ್ಸ ಜ್ಯತದಲ್ಪಭಕ್ತಿಂ ಪ್ರನಿಶ್ಯಕರ್ಣಾಟಿಮುಹೀನಿಭಾಗಂ । 

ತತ್ರಾಸಿ ದೃಷ್ಟ್ಯಾ ಶಿನಭಕಿದೂರಾನ್‌ ತತ್ರಾಸಚೇತಸ್ತರಸಾ ಮದೀಯಂ ॥ 

ಪುನಃಪುನರ್ದುರ್ಮತದರ್ಶನಾನಿ ಭನೇಯುರಿತ್ಕೇನ ವಿಶಂಕಮಾನಃ | 

ಮುಹೀತಲಾಲೋಕನಮಂದಹರ್ಷಃ ಸಭಾಮಿಮಾಂಸಾಂಪ್ರತಮಾಗತೋಸ್ಮಿ / 
ಕರ್ಣಾಟಕ ದೇಶವು ಅಲ್ಪ್ಬಭಕ್ತಿಯುಳ್ಳದ್ದಾಗಿದೆ, ಅದರಲ್ಲಿಯೂ ಶಿವಭಕ್ತಿ ರಹಿತ 
ನಾದುದಾಗಿದೆ: ಆದ್ದರಿಂದ ಇಂತಹ ದೇಶವನ್ನು ಕುರಿತು ಹೋಗಲಿಕ್ಕೆ ನನ್ನ ನುನಸ್ಸು 
ಹಿಂಜರಿಯುತ್ತಲಿದೆ. ಭೂಲೋಕದರ್ಶನದಲ್ಲಿ ಮಂದಹರ್ಷವುಳ್ಳ ವನಾಗಿ ಈ ಸಭೆಗೆ 
ಬಂದಿರುತ್ತೇನೆಂದು ಹೇಳಿದನು. ಆದರೂ ಶಂಕರನ ಅಸ್ಪ ಣೆಯತೆ ನಡೆದುಕೊಳ್ಳ ಲೇ 


ಬೇಕಷ್ಟೆ. 
ಶಿನತಶ್ರ ರತ್ನಾಕರ-- ಕಲ್ಲೋಲ ೪, ತರಂಗ, ಶ್ಲೋಕ ೧೩ 


| ನಂದಿಕೇಶ್ವರನು- 

ದ್ವಿತೀಯ ಶಂಭುಸ್ಸನೃಷೇಶ್ವರೋಪಿ ಬದಾ ಂಜಲಿರ್ಬೊಧಮುಯೋಮನುಹಾತ್ಕಾ ! 

ಸ್ಥಿತ್ವಾ ಪುರಃ ಕಿಂಕರಣೀಯಮಾಜ್ಞಾ ನಿಧೀಯತಾಮಿತ್ಯವದದ್ದಿಧಿಜ್ಞ ! 
ದ್ವಿ ತೀಯ ರಂಭುವಾದ ನಂದಿಕೇಶ್ವರನು ಕೈಗಳನ್ನು ಜೋಡಿಸಿಕೊಂಡು ಎದುರಿಗೆ ನಿಂತು 
ತನ್ಮು ಯಾವ ಅಸ ಥೃಣೆಯನ್ನು ಈಗೆ XE ಪಾಲಿಸಬೇಕೆಂದು ಬೇಡಿಕೊಂಡನು. 


೬ ಬಸವತತ್ವ ರತ್ನಾಕರ 


ಶಿವತತ್ವ ರತ್ನಾಕರ ಕಲ್ಲೋಲ ೪, ತರಂಗ, ಶ್ಲೋಕ ೧೪ 


ಆಜ್ಞಾ ಪಯಾಮಾಸತಮಂಬಿಕಾಯಾಃ ಸತಿಸ್ತ ಎಯಾಶಾಸನಮಸ ಒದೀಯಂ 

ಪ್ರ ಕಾಶನೀಯೆಂ ಪ್ರಕಟಿಪ್ರ ದಾನ್ಯ ರ್ನಿಜಿತ್ಯ ಭೂಮೌ ವಿವರ ಟ್‌ | 
ಅಂಬಿಕಾಸತಿಯಾದ ಶಂಕರನು ನಮ್ಮ ಶಾಸನವನ್ನು ನೀನು ಭೂಲೋಕದಲ್ಲಿ ಪ್ರಕಾಶ 
ಗೊಳಿಸಿ ನಿನ್ನ ಪ್ರಚಾರಕಾರ್ಯಗಳಿಂದ ಜಯವನ್ನು ಸಂಪಾದಿಸು ಎಂದು ಹೇಳಿದನು. 


ಶಿವತತ್ವ ರತ್ನಾಕರ ಕಲ್ಲೋಲ ೪, ತರಂಗ, ಶ್ಲೋಕ ೧೫-೧೬ 


ಮಹೀಸುರಃಕಶ್ಯನಮಾಧವಾಖ್ಯೊ ಮಹೀತಲೇ ಸಂಪ್ರತಿ ಪುತ್ರಕಾಂಕ್ಟತಿ | 
ತಪಸ್ಯತೇ ತದ್ವ್ರತಮಸ್ಕ ಪತ್ನೀ ತನೋತಿ ಚ ತ್ವದ್ಧ ತಚಿತ್ತ ವೃತ್ತಿಃ | 
ಪುತ್ರತ್ವ್ಮಮಾಸಾದ್ಯ ತಯೋಃ ಪೃಥಿವ್ಕಾಂ ಶ್ರೀ ನೀರಮಾಹೇಶ್ವರತಂತ್ರದಾರ್ಡ್ಯಾಂ 
ವಿಧೇಹಿನಿದ್ದನ್‌ ವಿವಿಧೈರ್ವಿಹಾರೈಃ ಪ್ರಹೃತ್ಯಸಾಷಂಡಮತಪ್ರವೃತ್ತಾನ್‌ 
ೂತಲದಲ್ಲಿ ಮಾಧವನೆಂಬುವ ಬ್ರಾಹ್ಮಣನು ಪುತ್ರಕಾಂಕ್ಸಿಯಾಗಿದ್ದಾನೆ. ಅವನ 
ಸತ್ಲಿಯು ನಂದಿಯ ಪ್ರತವನ್ನು ಮಾಡುತ್ತಲಿದ್ದಾಳೆ. ಅವರಿಗೆ ನೀನು ಪುತ್ರನಾಗಿ 
ನೀರಮಾಹೇಶ್ವ ರ ತಂತ್ರಗಳಿಂದ ದೃ ಢವಾಗಿರುವ ಆ ಭೂಮಿಯಲ್ಲಿ ಅನೇಕ ರೀತಿಯಿಂದ 


ಸಂಚರಿಸಿ ಪಾಷಂಡ ವೃ ತ ತ್ರರಾದವನ್ನು ನಾಶಮಾಡು. 


ಚಿಕ್ಕ ಕೈಕ್ಕಿ 


ಶಿವತತ್ವ ರತ್ನಾಕರ ಕಲ್ಲೋಲ ೪, ತರಂಗ ೯, ಶ್ಲೋಕ ೧೭ 


ಹ ರಾದ್ಯಾಃ ಪ್ರಮಥೇಶ್ವ ರಾಶ್ಚ ಕ್ಸಿತೌಕ್ರಮೇಣೈನ ಕೃತಾವತಾರಾಃ । 
ತ್ಯಕ್ಬ ಸಿದ್ದ ರತುಲಪ್ರ ಭಾವೈಃ ಸ್ಥರೀಕರಿಷ್ಯಂತಿ ಸದಾಮಮಾಜ್ಞಾಂ ॥ 
ತ pg ಪ್ರಮಥ ಶ್ರೆ (ಷ್ಠ ರೆಲ್ಲ ಭೂಮಿ:ಯಲ್ಲಿ ಕ್ರಮವಾಗಿ ಅವತಾರವನ್ನು 
ತಾಳುವರು. ತಮ್ಮ ಪ ್ರತ್ಯಕ್ಷ ಸದಕ್ಕೆ ಗಳಿಂದ ನನ್ನ ಅಕ್ಷ ಯನ್ನು ಭೂಲೋಕದಲ್ಲಿ 
ಸ್ಥಿರವಾಗಿ ಮಾಡುವರು. ನಂಡಿಕೇನ್ದರಫಿಗೆ ಬಟ ಅನೇಕ ರೀತಿಯಿಂದ ಶಂಕರನು 
'ಸಡೇಶ ಮಾಡಿದ್ದಾನೆ. 


ಪಾರ್ವತಿ ಯನ್ನು ಕುರಿತು 
ಶಿವತತ್ವ ರತ್ನಾಕರ-ಕಲ್ಲೋಲ ೪, ತರಂಗ ೯, ಶ್ಲೋಕ ೩೨ 
ಶಿನಾಗಮಾನಾಂ ಚ ಪರಂ ರಹಸ್ಯಂ ಅಹಂ ಯಥಾನೇದ್ಮಿ ತಥೈನವೇತ್ರಿ | 
ತಸ್ಮಾದಮುಸ್ಕಾ ಪಿ ಹಸತ ಕು ಭೇದಸ್ತುನಾನ್ನಾ E; ಮಹಾಮಹಿಮ್ನಾ | 
ಎಲೌ ದೇವಿಯೆ! ಶಿವಾಗಮಗಳ ರಹಸ್ಯವನ್ನು ನಾನು ಹೇಗೆ ತಿಳಿಯುತ್ತೇನೆಯೋ 
ಹಾಗೆಯೇ ಈ ನಂದಿಕೇಶ್ವರನಾದರೂ ತಿಳಿಯುತ್ತಾನೆ. ಆದ್ದರಿಂದ ನನಗೂ ಈ ನಂದಿಕೇಶ್ವರ 
ನಿಗೂ ಹೆಸರಿನಿಂದ ಭೇದನಿರುವದಲ್ಲದೆ ಮಹಿಮೆಗಳಲ್ಲಿ ವ್ಯತ್ಯಾಸವಿರುವದಿಲ್ಲ. 


ಶಿನತತ್ವ ರತ್ನಾಕರ ಕಲ್ಲೋಲ ೪, ತರಂಗ ೯, ಶ್ಲೋಕ ೩೩ರಿಂದ ೩೪ 
ಆದ್ಯಾವತಾರೇ ವೃಷಭಸ್ಯನಾನು ಭೂಯಾದಮುಸ್ಮಿನ್‌ ಬಸವಃ ಕಿಲೇತಿ । 
ಯಸ್ಕಾನನಾಬ್ದೆ ಬಸವೇತಿ ಶಬ್ದಃ ಪ್ರವರ್ತತೇ ತತ್ರ ನಸಾಮಿಗೌರಿ ಕಿತ್ತಿ ॥ 


ಕಿಂಚಾಹಮಸ್ಕಾನುಸರನ್ನಶೇಷಂ ಅತ್ಮೀಕರಿಷ್ಯಾಮ್ಯ ನುಬಂಧವಸ್ತು 
ಲಿಂಗಾತ್ಮಕೋ9ಸೂನ್ವಸುಜಂಗಮಾತ್ಮಾ ದೇಹಂ ಪುನರ್ದರ್ಶಿತ ರೂಪಗೂಢಃ ॥ ತಳ ॥ 


ಬಸವಣ್ಣನವರ ಸಂಕ್ಸಿಪ್ತ ಚರಿತ್ರೆ ೭ 


ಕಲ್ಪೇಸಖಾಸರ್ಗನಿಧೌಸಹಾಯಃ ಗಣಾಗ್ರಣೀರ್ವೆೇತ್ರ ಭೃದಗ್ರಯಾಯಾ | 

ಅಸಾವಧಿಷ್ಕಾನ ನುನೇಕವೃತ್ಯಾ ಕರೋತಿಶೇವಾಂ ಮನುಕಾನಮುರೂಪಃ 1 4೫ 
ಸೋಯಂ ಮದಂಶಸ್ಸುಮುಖಸ್ತ್ಸ್ವಯಾಪಹಿ ಸಂಭಾನನೀಯಃ ಕಿಮುತೇ ತರೇಣ । 
ಕುರ್ಯಾತ್ರತಸ್ತಾಮುಸಹಾಯಗಂಗೆ ಶಂಕಾವಿನಮಾಂ ಶಕ್ಟರರಾಜಸೇನಾಂ HW 4೬ 
ಇತ್ಮಂ ಪ್ರಶಂಸನ್ನ ನೃಷಭೇಶಮಿನಾಶಃ ಪ್ರಯುಜ್ಯತಾಂ ಪ್ರಸ್ತುತಕಾರ್ಯಸಿದೌ | 


3 
ವಿಲೋಕಯಂತೀಂ ವೃಷಭಂ ನಿಶೇಷಾತ್‌ ಸಭಾಮನೈಶಿಸ್ಟಸುದಾಂಶುಮೌಳಿ? TR 


ಅಥರುಡಿತಿಶಿವಾಜ್ಞಾಂ ಕರ್ತುಮುತ್ಯುಚ್ಚನೀಚೇಷ್ವನಿ ಜನನನುವಾಪುಶ್ಶಂಭುಭೃತ್ಯಾಃ ಕುಲೇಷು। 
ಮಣಯ ಇನ ಮಹಾರ್ಥ್ಫ್ಥಾರೋಹಣಾಂ ಬೋಧಿಶುಕ್ತಿ ಸ್ವಸಹತ ಪರಿಸಂಥಿಧ್ವಾಂತ ವೃಂದಾ 
ಮಹೋಭಿಃ ॥ ೩೮ ॥ 
- ಎಲೌ ಗೌರಿಯೆ! ಈ ಆದ್ಯಾವತಾರದಲ್ಲಿ ವೃಷಭೇಶ್ವರನ ಹೆಸರು ಬಸವ ಎಂಬುವದಾಗಿ 
ಆಗುವದು. ಯಾವಾತನ ಮುಖದಲ್ಲಿ ಬಸವ ಎಂಬುವ ಶಬ್ದವಿರುತ್ತದೆಯೋ ಅಲ್ಲಿಯೇ 
ನಾನು ವಾಸನಾಗಿರುತ್ತೇನೆ. ಇವನು ಪ್ರಳಯಕಾಲದಲ್ಲಿ ಮಿತ್ರನು, ಸೃಷ್ಟಿಯ 
ವಿಧಾನದಲ್ಲಿ ಸಹಾಯಕನು, ಪ್ರಮಥರಲ್ಲಿ ಅಗ್ರೇಸರನು, ಎಲೌ ಗಂಗೆಯೆ! ಇವನು 
ನನ್ನ ಅಂಶವನ್ನು ಹೊಂದಿರುತ್ತಾನೆ. ನೀನೂ ಕೂಡ ಇವನಿಗೆ ಸನ್ಮಾನವನ್ನು ಮಾಡು. 
ಇವನು ರಾಜನ ಕಾರ್ಯವನ್ನು ಮಾಡಲಿ. ಅದರಲ್ಲಿ ಸಂಶಯಖೇಡನವೆಂದು ಹೇಳಿದನು. 
ಪ್ರಸ್ತುತ ಕಾರ್ಯಸಿದಿ ಗೋಸ್ಟರ ನನ್ನ ಅನೇಕ ಸೇವಕರು ಉಚ, ನೀಚ ಕುಲದಲ್ಲಿ 
ಜನಿಸುವರು. ಹೇಗೆ ರತ್ನಗಳು ಉನ್ನತಗಳಾದ ಗಿರಿಗಳಲ್ಲಿಯೂ, ಸಮುದ್ರಗಳೆಲ್ಲಿಯೂ, 
ಕಪ್ಪೆಯ ಚಿಪ್ಬಿನಲ್ಲಿಯೂ ಹುಟ್ಟ ಕತ್ತಲೆಯನ್ನು ನಾಶಮಾಡುತ್ತವೆಯೋ ಅದರಂತೆಯೇ 
ಶರಣರು ಹುಟ್ಟುವರು. 


ಸಾಕ್ಸಾತ್‌ ಸರನೇಶ್ವರನ ಅಪ್ಪಣೆಯ ಪ್ರಕಾರ ನಂದಿಕೇಶ್ವರನು ಮಾದರಸ 

ಮಾದಲಾಂಬಿಕೆಯರ ಗರ್ಭದಲ್ಲಿ ಲೌಕಿಕ ರೂಢಿಗನುಸರಿಸಿ ಜನಿಸಿದನು. ಆ ದಂಪತಿಗಳ 
| ಆನಂದಕ್ಕೆ ಪಾರವೇ ಇಲ್ಲದಂತಾಯಿತು. ಶಿಶುವಿನ ಜನನವಾದ ಕೂಡಲೇ ಗುರುರೂಪ 
ಧಾರಿಯಾದ ಶಂಕರನು-- 


ಶಿವತತ್ವ ರತ್ಸಾಕರ--ಕಲ್ಲೋಲ ೪, ತರಂಗ೯ 


ಪ್ರಣಮಂತನಿವಾಚಾರ್ಯಂ ಶಿರೋಪಿರಚಿತಾಂಜಲಿಂ | 
ಅರ್ಧ್ಥೋದಯೇ ತಸ್ಕಕಂಕೆ ಬಧ್ವಾಲಿಂಗಾತ್ಮಕೆಂ ಶಿವಂ ॥ 


ಆ ಬಾಲಕನ ಮಸ್ತಕದಲ್ಲಿ ಹೆಸ್ತವನ್ನಿಟ್ಟು ಅವನ ಕಂಠದಲ್ಲಿ ಲಿಂಗವನ್ನು ಧರಿಸಿದನು. 


ಶಿವತತ್ವ ರತ್ಸಾಕರ- ಕಲ್ಲೋಲ ೪, ತರಂಗ ೯, ಶ್ಲೋಕ ೬೭ 


ಅಯಂ ಬಸನರಾಜಾಖ್ಯ್ಕೊ ಭಕ್ತಿಭಾಂಡ ಗೃಹಂ ಭವೇತ್‌ । 
ಅಸ್ಪಸಾದೀಕೃತಂಚಾಸ್ಮೈ ನಪ್ರನೋಯೆಂ ಕದಾಚನ ॥ 
ಈ ಬಸನರಾಜನು ಭಕ್ತಿಭಂಡಾರಿಯಾಗುವನು. ಪ್ರಸಾದನಲ್ಲದ ಯಾನ ಸದಾರ್ಥ 
ವನ್ನೂ ಇವನಿಗೆ ಕೊಡಕೂಡದೆಂದು ಹೇಳಿ ದೇವರ ದೇವನಾದ ಶಂಕರನು ಬಯ 


ಲಾದನು. 


ಲ ಬಸನತತ್ವ ರತ್ನಾಕರ 


ಶ್ರೀ ವೃಷಭೇಶ್ವರನು ಬಸವನಾಮದಿಂದ ಅವತರಿಸುವ ಕಾಲಕ್ಕೆ-- 


ಶಿವತತ್ವ ರತ್ನಾಕರ-- ಕಲ್ಲೋಲ ೪, ತರಂಗ ೯, ಶ್ಲೋಕ ೬೮ 


ವೃ ಸೇಂದ್ರೇ ಸಂಜಾತೇ ಬಸವ ಇತಿ ನಾಮ್ನಾ ಶಿವಕಥಾ । 
ಸಾಧಾಸಾಂದ್ರೆ € ಚಂದ್ರೇ ಮಧುರಮಧುಕೆ ಸ್ಟೈರ್ಗುಣಗಣ್ಕೆ 8 1 
ಪಸಾತೋರ್ವ್ಯಾಂ ಕಲ್ಪ ದೃ ಮಕಂಸುವುನ್ನ ಷ್ಟಿ: ಪರಿಣತಾ | 
ಸ್ರಸಾದಂಸ್ರಾ ನಾಶಾವಲಯಮಂಿಚಿತ್ತ್ನೈಸಸಸತಾಂ | 
ಹೀಗೆ ವೃಷಭನು ಬಸವ ಎಂಬುವ ಅಭಿದಾನದಿಂದುದಯನಾದನು. ಇವನ ಕಥೆಗಳೆಂಬ 
ಅಮೃ ತಕ್ಕ ಚಂದ್ರಪ್ರಾ ಯೆನೂ, ಅತ್ಯಂತ ಮೃದು ಮಧುರಗಳಾದ ಗುಣಗಳಿಂದ 
ಸುಕ ಷೆ ಬಸ ಸವೇಶ್ವ ರನು ಉದಯವಾಗಲು ಭೂಲೋಕದಲ್ಲಿ ಕಲ್ಪದ್ರುಮಗಳ 
ಪುಷ್ಪ ವೃಷ್ಟಿ ಯಾಯಿತು. ಸತ್ರು ರುಷರ ಚಿತ್ರಗಳೊಡನೆ ದಿಗಂತವೆಲ್ಲ ಸ ಸ್ವಚ್ಛವಾಯಿತು. 
ದೊಡ್ಡವರ ಜ ಜನನದ ವರ್ಣನೆಯನ್ನು ಬಗೆ : ಮಾಡುವದು ಕವಿಸಮಯಖ್ಯಾತವಾಗಿರು ್ಗ 
ವದು. 
ಮಹಾಕವಿ ಕಾಳಿದಾಸನು ಕುಮಾರಸಂಭವದಲ್ಲಿ ಪಾರ್ವತಿಯ ಜನನದ ವರ್ಣನೆ 
ಯನ್ನು ಕೆಳಗೆ ಬರೆದಂತೆ ವರ್ಣಿಸಿರುತ್ತಾನೆ. 


ಕುಮಾರಸಂಭವ. ಸರ್ಗ ೧, ಶ್ಲೋಕ ೨೩ 

ಪ್ರಸನ್ನದಿಕ್ಪಾಂಶು ವಿವಿಕ್ತವಾತಂ ಶಂಖಸ್ವನಾನಂತರ ಪುಸ್ಪನೃಷ್ಟಿ | 

ಶರೀರಿಣಾಂ ಸ್ಥಾನರಜಂಗಮಾನಾಂ ಸುಖಾಯ ತಜ್ಞನ್ಮದಿನಂ ಬಭೂನ ॥ 
ಸಾರ್ವತಿಯು ಹುಟ್ಟಿದ ದಿವಸದಲ್ಲಿ ದಿಕ್ಕುಗಳು ನಿರ್ಮಲಗಳಾದವು.' ಧೂಳಿ ಇಲ್ಲದ 
ಗಾಳಿಯು ಬೀಹಿತು. ಮೊದಲು ಶಂಖ ಧ್ವ ನಿಯು, ಅನಂತರ ಪುಪ್ಪವ್ನ } ಸ್ಟಿಯಾಯಿತು. 
ಸ್ಥಾ ವರಜಂಗಮಾತ್ಮಕ ವರ್ಗಗಳಿಗೆಲ್ಲ ಅವಳ ಜನ್ಮದಿನವು ಸುಖಕರವಾಯಿತು. 

ಶ್ರೀ ಬಸವಣ್ಣ. ನವರ ಅವತಾರದ ವಿಷಯವನ್ನು ಹರಿಹರ ಮಹಾಕವಿಯು ತನ್ನ 
ಬಸವರಾಜ 8 ರಗಳೆಯಲ್ಲಿ ಬಹಳ ಮನೋಹರವಾಗಿ ವರ್ಣಿಸಿರುತ್ತಾನೆ- 


ಇಳೆಗೆ ಶಿನಭಕ್ತಿಯಂತೀನಲ್‌ ಮನಂಗೊಂಡು ಚಿಪ್ಪಿನೋಳ್‌ ಮುತ್ತು । 
ಕಾಸಾರದೋಳ್‌ ಪಂಕಜಂ ಅಪ್ಪಿ ಸಿಂತಣ್ಬ ಮಲಯಾದ್ರಿ ಯಿಂ ನುಲಯಜಂ | 
ಕೇತಕೀ ಕುಸುನಂದಿಂರುಚಿರತರಸರಿನುಳಂ ತಳಕ, ಸಾಂದ್ರತರ । 
ಕೌಮುದೋಜ್ಜಳಂ ಪುಟ್ಟುನಂತಿರೆ ಪುಟ್ಟದಂ ಶಿನನ ಶಿಶುನಲ್ಲಿ ಪುಟ್ಟ ದಂ॥ 
ಸಂಸಾರಸುಖದ ಲೀಲೆಯಿನಲ್ಲಿ ಸುಮುಹೂರ್ತವೇ ಗಂಡು ರೂಪಾದ ತೆರನಾಗೆ | 
ಅನುಮ ಕಾರುಣಿಕ ಶಿಶು ಜಸಿಯಿಸಿದನನುವಾಗೆ ॥ 
ಇಲ್ಲಿ ಹರಿಹರನು ಬಸವಣ್ಣನವರಿಗೆ "" ಶಿವನ ಶಿಶು, ಕಾರುಣಿಕ ಶಿಶು'' ಎಂದು 
ಸ್ರ ಯೋಗಿಸಿರುತ್ತಾನೆ ನೆ. 
ದೇವಲೋಕದಿಂದ PEN ಮಾನವರಾಗಿ ಜನಿಸಿ ಮನುಷ್ಯತ್ವ ವನ್ನು ಸಡೆದ 
ಬಸವಣ್ಣನವರ ಬಾಲಲೀಲೆಯಲ್ಲಿ ಅನೇಕ ನುಹತ್ಯೃತಿಗಳು ನಡೆದಿರುತ್ತವೆ. ದೊಡ್ಡ ವರ 
ಚರಿತ್ರೆ ಯಲ್ಲಿ ಅವರ ಕೀರ್ತಿಗೆ ಒರೆಗಲ್ಲಾ ಗಿ ಅಂತಹೆ ಸಂಗತಿಗಳು ನಜೆಯುವಳು 
ಸಾ ಭಾವಿಕವಾಡುದು. ನಿಶ್ಚದ ಜನರಿಗೆ ಅನೇಕ ರೀತಿಯಿಂದ ಉಪಕಾರಗಳನ್ನು 
ಮಾಡುವದು ಅನರ ಜನ್ಮದ ಗುರಿಯಾಗಿರುತ್ತದೆ. 


ಬಸವಣ್ಣ ನನರ ಸಂಕ್ಟಿಸ್ತ ಚರಿತ್ರೆ ೯ 


ಒಂದು ದಿನ ಬಸವ ಬಾಲಕನು ತನ್ನ ಸಂಗಡಿಗರಾದ ಕೆಲವು ಹುಡುಗರೊಂದಿಗೆ 
ಬಾಲಕ್ರೀಡೆಗಳನ್ನು ಆಡುತ್ತಾಡುತ್ತಾ ಒಂದು ಬಾವಿಯ ಹತ್ತಿರ ಹೋದಾಗ್ಗೆ ಕೃಷ್ಣ 
ನೆಂಬೋರ್ವ ಬಾಲಕನು ಕಾಲುಜಾರಿ ಬಾವಿಯಲ್ಲಿ ಬಿದ್ದನು. ಆಗ ಅಲ್ಲಿ ಅನೇಕ ಜನಗಳು 
ಸೇರಿದರು. ಬಾಲಕನಾದ ಬಸವನೇ ಕೃಷ್ಣನನ್ನು ಬಾವಿಯಲ್ಲಿ ದಬ್ಬಿರಬಹುದೆಂದು 
' ಕೆಲವರು ತರ್ಕನಿತರ್ಕಗಳನ್ನು ಮಾಡುತ್ತ ನಿಂತರು. ಕೃಷ್ಣನ ತಂದೆ ತಾಯಿಗಳು ಬಾಲಕ 
ನನ್ನು ಸ್ಮರಿಸುತ್ತ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು. ಆಗ ಬಸವ ಬಾಲಕನು ತನ್ನ 
ಮೇಲೆ ಜನಗಳು ಆಪಾದಿಸಿರುವ ಅಸನಾದವನ್ನು ಸಹಿಸಲಾರದೆ ಅನ್ಯಾಯನಾಗಿ' 
ಈ ಜನಗಳು ನನ್ನಮೇಲೆ ಅಪವಾದವನ್ನು ಕೊಟ್ಟಿರುತ್ತಾರೆ. ನಾನು ಸಂಗಮೇಶ್ವರನ 
ಸಾಕ್ಸಿಯಾಗಿ ನಿರಸರಾಧಿಯಾಗಿದ್ದೇನೆ. ಕೃಷ್ಣನನ್ನು ಬಾನಿಯಲ್ಲಿ ನಾನುಕೆಡವಿರುವದಿಲ್ಲ. 
ನಮ್ಮ ತಂದೆಯಾದ ಸಂಗಮೇಶ್ವರನೇ ಇದಕ್ಕೆ ಸಾಕ್ಷಿ ಎಂದನ್ನುತ್ತ ತನ್ನ ಕೈಗಳನ್ನು 
ಮೇಲಕ್ಕೆತ್ತಿ ಗುರುವರ ಸಂಗನ ಬಸವ ಕಾಪಾಡು, ಕಾಪಾಡು ಎಂದು ಸಂಗಮೇಶ್ವರನನ್ನು 
ಮನಸ್ಸಿನಲ್ಲಿ ಎಡೆಬಿಡದೆ ಧ್ಯಾನಿಸುತ್ತ ಜನಾರ್ದನ ಪ್ರಭುಗಳ ಪುತ್ರನಾದ ಬಾಲಕ 
ಕೃಷ್ಣನನ್ನು ನಾನು ಬಾವಿಯಲ್ಲಿ ಕೆಡನಿರುವದಿಲ್ಲ. ಯಾರು ಕೆಡನಿದರೆಂಬುದನ್ನು ಎಲೌ 
ಕೃಷ್ಣನೇ ನೀನೇ ಬಂದು ಈ ಜನಗಳಿಗೆ ನಿಜವಾದ ಸಂಗತಿಯನ್ನು ಹೇಳು ಎನಲು 
ನೀರಿನೊಳಗೆ ಬಿದ್ದಿದ್ದ ಕೃಷ್ಣನು ಮೇಲಕ್ಕೆ ಬಂದು ಅಲ್ಲಿ ನೆರೆದಿದ್ದ ಜನಗಳಿಗೆ ನಾನೇ 
ಬಾವಿಯಲ್ಲಿ ಕಾಲುಜಾರಿ ಬಿದ್ದೆನು. ಬಸವನು ನನ್ನನ್ನು ಕೆಡನಿರುವದಿಲ್ಲ ಎಂದು ಹೇಳಿ, 
ಬಾಲಕ ಬಸವನಿಗೆ ಕೈಮುಗಿದನು. ಬಾಲಕ ಬಸವನ ಈ ಚಮತ್ಕಾರ ಕೃತಿಯನ್ನು 
ಅಲ್ಲಿ ಕೂಡಿದ್ದ ಜನಗಳು ಪ್ರಶಂಸಿಸುತ್ತ ತಮ್ಮತಮ್ಮ ಗೃಹಗಳಿಗೆ ತೆರಳಿದರು. 


ಕೆಲನರು ಇದು ಬಸವನ ಬಾಲಲೀಲೆಯ ಪ್ರಥಮ ಸೋಪಾನವೆಂದು ಆಶ್ಚರ್ಯ 
ಚಕಿತರಾದರು. ಮತ್ತೆ ಕೆಲವರು ಈ ಚಿಕ್ಕ ಬಾಲಕನ ಸೌಜನ್ಯ, ಸೌಹಾರ್ದ್ರಗಳನ್ನು 
ನೆನೆನೆನೆದು ಪ್ರಶಂಸೆಯನ್ನು ಮಾಡಿದರು. ಚಿಕ್ಕ ಬಾಲಕನಲ್ಲಿ ಇಂತಹೆ ಶೇಷ್ಮ್ಠಗುಣ 
ಗಳಿರುವದರಿಂದ ಇವನೊಬ್ಬ ಮಹಾಪುರುಷನಾಗುತ್ತಾನೆಂದು ಮಾತನಾಡಿದರು. 
ಬಾಲಕನಾದ ಬಸವನು ತನ್ನ ಅನಂತ ಅಮಾನುಷಲೀಲೆಗಳಿಂದ ಜನಗಳನ್ನು 
ಸಂತೋಷಸಾಗರದಲ್ಲಿ ಮುಳುಗಿಸುತ್ತಲಿದ್ದನು. | 

ಶ್ರೀ ಬಸವಣ್ಣನವರು ತಮ್ಮ ಗುರುಗಳಾದ ಜಾತವೇದ ಮುನಿಗಳಲ್ಲಿಯೇ 
ಅಧ್ಯಯನ ಮಾಡಿದರು. ಅವರ ಅಧ್ಯಯನಕಾಲದ ನಿಶೇಷ ಸಂಗತಿಗಳು ಸ್ಪಷ್ಟವಾಗಿ 
ತಿಳಿದುಬಂದಿರುವದಿಲ್ಲ. ಆದರೂ ಅವರೊಬ್ಬ ದಾರ್ಶನಿಕರಿದ್ದರೆಂಬುವದರಲ್ಲಿ 
ಸಂಶಯನೇ ಇರುವದಿಲ್ಲ. | 

ಶ್ರೀ ಚಿಂತಾಮಣಿ ನಿನಾಯಕ ವೈ ದ್ಯ, ಎಂ.ಎ., ಎಲ್‌ಎಲ್‌.ಬಿ.,, ಭಾರತೇತಿಹಾಸ 
ಮಂಡಲ, ಪುಣೆ-- ಇವರು ತಮ್ಮ--"" Downfall of Hindu India” ಈ ಇಂಗ್ಲೀಷ್‌ 
ಗ್ರಂಥದಲ್ಲಿಯೂ, "" ಹಿಂದೂ ಭಾರತಕ ಅಂತ'' ಎಂಬುವ ಹಿಂದೀ ಗ್ರಂಥದ ೬೪೩ ನೆಯ 
ಪುಟದಲ್ಲಿ 

ಬಸವಣ್ಣನವರು ದೊಡ್ಡ ದಾರ್ಶನಿಕರಿದ್ದರು. ಮತ್ತು ಧರ್ಮ ಸುಧಾರಕರು, 
ಎಂದು ಬರೆಯುತ್ತ ಇವರ ನಿಷಯಕ್ಕೆ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು 


ಹಾ 


ಬೇರೊಂದು ಪ್ರಕರಣದಲ್ಲಿ ವಿಸ್ತಾರವಾಗಿ ಬರೆಯಲಾಗಿದೆ. 


ಮುಂದೆ ಸ್ವಲ್ಪೆ ಲ್ಪೇ ದಿನಗಳಲ್ಲಿ ಕಲ್ಯಾಣಕ್ಕೆ ಹೋಗಿ ರಾಜಕಾರಣದಲ್ಲಿ, ತಮ್ಮ 
ನೈ ಪುಣ್ಯ ವನ್ನು ತೋರಿಸಿದರು. ವೀರಶೈನ ಧರ್ಮೊದ್ಧಾರದ ಕಾರ್ಯಗಳನ್ನು ಬಹಳ 
ಸುಸಂಘಟಿತ ರಾ ರೂಂ ಪ್ರಚಂಡತರವಾಗಿ ಪ್ರಾರಂಭಿಸಿ, ಮತಮತಾಂತರಗಳನ್ನೆಲ್ಲ 
ಖಂಡಿಸಿ ತಮ್ಮ ಸಿದ್ಧಾಂತವನ್ನು ಸ್ಪಷ್ಟ ವಾಗಿ ಮಂಡಿಸಿರುತ್ತಾರೆ. ಎಲ್ಲಾ ದರ್ಶನಗಳ 
ಜ್ಞಾನವಿಲ್ಲ ದೆ “ಗೆ ಮಾಡಲು ಶಕ್ತ ವೇ ಇರುವದಿಲ್ಲ. ಆದ್ದರಿಂದ. ಚಿಂತಾಮಣಿ 
ಇಷಾ ವೈದ್ಯ ರು ಹೇಳಿದಂತೆ ಅವರೊಬ್ಬ ದಾರ್ಶನಿಕರಿದ್ದ ರೆಂಬುವದು ಸರಿಯಾದುದು. 
ಬಸವಣ್ಣ ನವರು ನಿದ್ಯಾಧ್ಯ ರವ ಗಲೇ ಅವರಿಗೆ ಸಂಗಮೇಶ್ವರನಲ್ಲಿ 
ಅಸಾಧಾರಣವಾದ ಭಕ್ತಿಯು ಬೇರೂರಿತ್ತು. ಭೂಲೋಕದಲ್ಲಿ ಶಿವಭಕ್ತಿಯನ್ನುದ್ಧಾರ 
ಮಾಡುವ ಕಾರ್ಯವೇ ಅವರ ಅವತಾರದ ಮೂಲಕಾರಣ ವಾಗಿದ್ದಿ ತು. 
ಸಂಸ್ಕೃತ ಸಾಹಿತ್ಯಪ್ರಸಂಚದಲ್ಲಿ ಸುಸ್ರಸಿದ್ಧನಾದ ಬಾಣಕನಿಯು ತನ್ನ ಹರ್ಷ 
ಚರಿತ್ರೆಯಲ್ಲಿ ಹರ್ಷನ ಗುಣವರ್ಣನೆಮಾಡಿರುವದು ಅಕ್ಸರಶಃ ಬಸವಣ್ಣನವರಿಗೆ 
ಸರಿಹೋಗುತ್ತದೆ. 


ಹರ್ಷ೯ಚರಿತ್ರೆ- ಪುಟ ೨೭೬ 
“" ನಿಸರ್ಗ ಸ್ಟೈರಿಣೀ ಸ್ವ ಸ್ನರುಚ ಸನುರೋಧಿನೀ ಚ ಭವತಿಹಿಮಹತಾಂ 

ಮತಿಃ ಯತಃ ಸತ್ಯ ತ ಟಿ ಅನುಸದಿಷ್ಟಾ ಸ ಸಹಜೈನ 3. ಎತವಾರಭ್ಳು 
ಅನ್ಯ ದೇವತಾ ಸ ಭಗವತಿ, ಭಕಿ ಸು ಭುವನಭೃತಿ ಭೂತ 
ಭಾವಕೆ ಭವಚ್ಛಿದಿ, ಭವೇ ಆಜ ಭಕ್ತಿರಭೂತ್‌. ಅಕೃತ 'ವೃಷಧ್ಯಜ 
ಪೂಜಾನಿಧೀಃ, ನ ಸ್ಪಪ್ನೇನಿ ಆಹಾರವಿಧಿಂ ಅಕರೋತ್‌, ಅಜಂ, ಅಮರ 
ಗುರುಂ, ಅಮರಂ, ಅಸುರಪುರರಿಪುಂ, ಅಪರಿಮಿತ ಗಣಪತಿಂ, ಅಚಲ 
ದುಹಿತೃಪತಿಂ, ಅಖಿಲಭುವನಕೃತ ಚರಣನತಿಂ, ಸಶುಪತಿಂ, ಪ್ರಸನ್ನಃ 
ಅನ್ಯದೇವತಾ ಶೂನ್ಯಂ ಅಮನ್ಯತ ತೈಲೋಕ್ಯಂ.”” 


ಅಂದರೆ ದೊಡ್ಡವರ ಬುದ್ಧಿ ಯು ಸ್ವಾಭಾವಿಕವಾಗಿ ಸ್ವಚ್ಛಂದ ವೃತ್ತಿಯುಳ್ಳದ್ದು. 
ಅನರಿಗೆ ಉಪಜೇಶಮಾಡತಕ್ಕವರಿರುವದಿಲ್ಲ. ಸಹಃ ಬಾಲ್ಯಾದಾರಭ್ಯ 
ಅನ್ಯ ದೇವತೆಗಳಿಂದ ನಿವೃ ತಿ ಹ ನನವನಾಗಿಲ ನು. ಶಿವನಲ್ಲಿ ಅಧಿಕ ಭಕ್ತಿ ಚಾ” 
ಹ ಶಿವನ ಸೂಜೆಮಾಡದಿ ಸ್ವ ಸ್ನದಲ್ಲಿಯೂ pene ಆಹಾರವನ್ನು ಸ್ಟೀಕರಿಸುತ್ತಿರ 
ತ್ರೈಲೋಕ್ಯ ದಲ್ಲಿ ಶಿವನಲ್ಪದನ್ನ ದೈವೇಳಿಲ್ಲವೆಂದು ತಿಳಿದನು. 

ತಃ ವಾಕ್ಯಗಳಂತೆ ಬಸ ಸವಣ್ಣ ಫ್ಲಿನವರಿದ್ದ ರು. ಶಿವನೇ ಸರ್ವೋತ್ತಮ ಉಳಿದನ 
ರೆಲ್ಲರೂ ಅವನ ಪರಿವಾರದವರೆಂದು ಅವರ ತತ್ತ ವು. 

ಬಾಲಕರಾದ ಬಸವಣ "ನವರು ತಮಗೆ "ಕಷ್ಟ ಗಳು ಬಂದಾಗಲೆಲ್ಲ ತಮ್ಮ ತಂದಿ 
ಯಾದ ಸಂಗಮೇಶ್ವ ರನನ್ನು ಧ್ಯಾನಿಸುತ್ತ ಅದನ್ನು ನರಿಹರಿಸಿಕೊಳ್ಳು ತ್ರಿ ದ್ದರು. ತನ್ನ ವರ' 
ಪುತ್ರನಾದ ಬಸವನಲ್ಲಿ ಸಂಗನು ಯಾನಾಗಲೂ ಕೃ ಪಾದ್ಯಫ ಷ್ಟಿ ಹಂಜ ನೋಡುತ್ತಿ ಜು ನನು. 

ಎಂಟನೆಯ ವರ್ಷದಲ್ಲಿ ತಂದೆಯು ಉಪನಯನವನ್ನು ಮಾಡಿಸುತೆ ತ್ರೀನೆಂದು 
ಹೇಳಲು ಶ್ರೀ ಬಸವಣ ನವರು ನನಗೆ ಜನನನಾದ ಕೂಡಲೇ ಸಾಕ್ಸಾತ್‌ ಸಂಗಮೇ 
ಶ ರನು ಲಿಂಗಧಾರಣ ನೀಕೆ ಕ್ಸೆಯನ್ನು ಮಾಡಿರುತ್ತಾನೆಂದು ತಿರಸ್ಕರಿಸಿದರು. 


ಆನಿ. 


ಬಸವಣ್ಣನವರ ಸಂಕ್ಸಿಪ್ತ ಚರಿತ್ರೆ ೧೧ 


ಶಿವತತ್ವ ರತ್ಗಾಕರ- ಕಲ್ಲೋಲ ೪, ಶರಂಗ ೯, ಶ್ಲೋಕ ೭೦-೭೨ 


ಉಸಪನೇತುನುಮುಂ ಪುತ್ರಂ ಅಯತೇತಾಂ ಮಹೋತ್ಸ ವೈಃ 
ತದಾಯಂ ಪಿತರೌ ದೃಷ್ಟಾ ಚಚಕ್ಸೆ (ತಾದೃಶೋದ್ಯ ಭನ ೭೦ ॥ 


ಶೃ ಣುತಾಂ ಪಿತರೌ ಫೆ ನ ಸಂಗಮೇ ಶೋ ಗುರುರ್ಮುಮ । 
Pia ೃಧಾರಣಂ ನೀರಶೈನ ದೀಕ್ಸಾಂ ಚ ಕಾರಯನ್‌ I ೭೧॥ 


ಅನ್ವ ಗೃ ಣ್ಣ ತ್ರ ತೋನಾರ್ಹಂ ಮುಮೋಸಪನಯನಾದಿಕಂ | 
ಇತ್ಯ ನಂತತೆಮುನ್ನು. ಚ್ಕ ತತ್‌ಕಣಾತ್ಪೂರ್ನಮಾಶ್ರಯಂ 1 ೭೨॥ 

ಪುತ್ರನ ಉಪನಯನವನ್ನು ಉತ್ಸವದಿಂದ ಮಾಡಬೇಕೆಂದು ತಂಡೆ ತಾಯಿಗಳು 
ಪ್ರಯತ್ನಿ ಸಿದ್ದು ದನ್ನು ಕ್‌ ಬಾಲಕನು ಅವರಿಗೆ ಕೆಳಗಿನ ಮಾತುಗಳನ್ನು 
ಹೇಳಿದನು. 

` ತಂದೆ ತಾಯಿಗಳಿರಾ! ನನ್ನ ಮಾತನ್ನು ಪ್ರೇಮದಿಂದ ಕೇಳಿರಿ. ನನ್ನ ಗುರುವಾದ 
ಸಂಗಮೇಶನು ನನಗೆ ಲಿಂಗಧಾರಣಮಾಡಿದ್ದಾ 3 ಆದ್ದರಿಂದ ಈ ಪ್ರಾಕೃ ತಕರ್ಮದ 
ಅವಶ್ಯಕತೆಯು ನನಗಿರುವದಿಲ್ಲವೆಂದು ತಂಜೆಗೆ ಹೇಳಲು, ಸೆ ಸ. ಅದರಲ್ಲಿಯೂ 
ಎಂಟು ವರ್ಷದ ಬಾಲಕನ ಈ ಮಾತುಗಳನ್ನು ಕೇಳಿ ದಿಗ್ಬಾ ಂತನಾಗಿ ಮಗನನ್ನು 
ಹೇಗಾದರೂ ಮಾಡಿ ಸಮ ಒತಿಸಡಿಸಿ ಉಪನಯನವನ್ನು ಮಾಡಿಸಲೇಬೇಕೆಂದು ಅನೇಕ 
ಜನ ಪ್ರ ಕಾಂಡ ಪಂಡಿತರನ್ನು ಕಕೆಯಿಸಿದನು. ಸಂಡಿತರು ಬಾಲಕನಾದ ಬಸವನ 
ಮನಸ್ಸನ್ನು ರ ತಿರುಗಿಸಬೇಕೆಂದು ಬಹಳ ಪ್ರಯತ್ನಮಾಡಿದರು. 
ಬಸವಣ್ಣನವರು ಒಪ್ಪಿಕೊಳ್ಳಲಿಲ್ಲ. ಪಂಡಿತರ ಪ್ರಶ್ನೆಗಳಿಗೆಲ್ಲ ಬಾಲಕನು ಸರಿಯಾದ 
ಉತ್ತ ರವನ್ನು ಹೇಳಲು ಅವರು ಗಾಬರಿಯಾಗಿ ಈ ಬಾಲಕನು ಸಾಮಾನ್ಯನಲ್ಲ. ಈತನ 
ಕೂಡ ರುವದು ತಮಗೆ ಸಾಧ್ಯವಾದುದಲ್ಲವೆಂದು ಹೇಳಿ ಬಂದ ದಾರೀ ಹಿಡಿದು 
ಹೊರಟುಹೋದರು. 

ಎಂಟುವರ್ಷದ ಬಾಲಕನು ತಂದೆಯನ್ನೂ, ಶಾಸ್ತ್ರಾರ್ಥಮಾಡಲಿಕ್ಕೆ ಬಂದ ಪಂಡಿತ 
ರನ್ನೂ ಮುಖಭಂಗಿತ ಮಾಡಿದುದು ಸಾಮಾನ್ಯವಾದ ಮಾತಲ್ಲ. ಸಂಗಮೇಶ್ವರನ 
ವರಪುತ್ರನಾದ ಬಸವನಿಗೆ ಯಾರ ಹಂಗೂ ಇರಲಿಲ್ಲ. ದೊಡ್ಡವರಿಗೆ ಇರಬೇಕಾದುದೂ 
ಅಲ್ಲ; ಅಂಥವರಿಗೆ ಇರುವುದೂ ಇಲ್ಲ. 

ಬಾಲಕನಾದ ಬಸವನು ಎಂಟು ವರ್ಷದವನು. ಇಂತಹ ಚಿಕ್ಕ ಬಾಲಕನು 
ಸಂಡಿತರಕೂಡ ವಾದಮಾಡುವದು ಶಕ್ಯ ನೇ? ಎಂಬುವ ಸಂಶಯ ಕೆಲವರಿಗೆ ಬರುವದು 
ಸಹಜವಾದುದು. ಬಸವಣ್ಣ ಸ ನಿಭೂತಿಗಳಿಗೆ ಯಾವುದು ತಾನೇ ಅಸಾಧ್ಯ 
ವಾದುದು? ಲೋಕದಲ್ಲಿ ಮೇಲ್ಮೆಯನ್ನು ಸಡೆದ ಅನೇಕ ಮಹಾ ಪುರುಷರ ಚರಿತ್ರೆ 
ಗಳಲ್ಲಿ ಇಂತಹ ಬಹಳ ಉದಾಹರಣೆಗಳನ್ನು ನಾವು ಕಾಣಬಹುದು. 

«« ಗುಣಾಃ ಪೂಜಾಸ್ಥಾನಂ ಗುಣಿಸು ನ ಚ ಲಿಂಗಂ ನಚ ನಯಃಃ?'?' 

ಅವರವರ ಗುಣಗಳೇ ಅವರವರಿಗೆ ಪೂಜಾಸ್ಥಾನವನ್ನು ದೊರಕಿಸಿಕೊಡುತ್ತವೆ. 
ನಯಸ್ಸು ಮೊದಲಾದುವುಗಳು ಕಾರಣವಲ್ಲ. 
ಹ ಶ್ರೀ ಶಂಕರಾಚಾರ್ಯರು ಜಗತ್ರಸಿದ್ಧ ನಿದ್ವಾಂಸರೆಂಬುವದು ಎಲ್ಲರಿಗೂ ತಿಳಿದ 
'ನಿಷಯ-.- 


೧೨ ಕ ಬಸನತತ್ತ ರಶ್ನಾಕರ 


ಶಂಕರ ದಿಗೈಿಜಯ--ಪುಟಿ ೧೪೦, ಸರ್ಗ ೫, ಶ್ಲೋಕ ೧ 
«« ಇತಿ ಸಪ್ತ್ರನುಹಾಯಾನೇಖಿಲಶೃತಿ ಪಾರಂಗತತಾಂ ಗತೋ ವಟುಃ'' 
ಅಂದಕೆ-- ಈ ಬ್ರಹ್ಮೆಚಾರಿಯು ತನ್ನ ಏಳನೆಯ ವಯಸ್ಸಿನಲ್ಲಿ ಎಲ್ಲಾ ವೇದಗಳಲ್ಲಿ 
ಪಾರಂಗತನಾದನು. 


ಏಳು ವರ್ಷದ ಚೀಲಾಳನು ಎಂತಹ ಮಹತ್ಕಾರ್ಯ ವನ್ನು ಮಾಡಿದನೆಂಬುವದು 
ಅನನ ಚರಿತ್ರೆಯನ್ನು ಓದಿದವರಿಗೆ ತಿಳಿದ ಮಾತಾಗಿದೆ. ಅಕ್ಕಮಹಾದೇವಿಯವರು 
ಐತಿಹಾಸಿಕ ನ ಕ ಶಿವಾನುಭವ ಮಂಟಪದ ಚರ್ಚೆಯಲ್ಲಿ ಹ ವಹಿಸಿದ್ದಾಗ 
ಅವರ ನಯಸ್ಸು ಕೇವಲ ೧೩ ಇತ್ತೆಂಬುವದು ಇತಿಹಾಸದಿಂದ ತಿಳಿದುಬಂದಿರುತ್ತ ದೆ. 
ಇಂತಹ ರಾರು ಉದಾಹರಣೆಗಳನ್ನು ಕೊಡುನದು ಸಾಧ್ಯವಿರುತ್ತದೆ. ಉಪನಿಷತ್ತಿ 
ನಲ್ಲಿಯ ನಚಿಕೇತನು ೬ ವರ್ಷದವನು. 

ಈ ತರಹದ ಕೃತಿಗಳು ಸುಳ್ಳೆಂದು ಹೇಳಲು ಬರುವದಿಲ್ಲ. ಸರಮಾತ್ಮನು 
ಒಂದೊಂದು ವ್ಯಕ್ತಿ ಯಲ್ಲಿ ಒಂದೊಂದು ಅಮಾನುಷ ಶಕ್ತಿಯನ್ನು ಕೊಟ್ಟಿರುತ್ತಾನೆ. 
ಅದನ್ನು ದ ಯಾರಿಗೂ ಸಾಧ್ಯ ವಾದುದಲ್ಲ. 


ಶ್ರೀ ಬಸವಣ್ಣ ್ಲಿನವರು ತಮ್ಮ diss ವಯಸ್ಸಿನಲ್ಲಿ ತಂಜಿ ತಾಯಿಗಳನ್ನಷ್ಟೇ 
ಅಲ್ಲ, ಪಂಡಿತ ಮಂಡಲಕ್ಕೂ ದಿಗಾ ೦ತಿಯಾಗುವಂತೆ ಮಾಡಿದುದು ಅವರ ಚರಿತ್ರೆಯಲ್ಲಿ: ' 
ಮಹತ್ವದ ಘಟನೆಯಾಗಿರುತ್ತದೆ. ಅಂದಿನಿಂದಲೇ ಅವರ ಕೀರ್ತಿಯು ಎಲ್ಲ ಕಡೆಗೂ 
ಪ್ರಸಾರವಾಯಿತು. ಇದು ನೀರಶೈನ ಧರ್ಮ ಪ್ರಸಾರದ ಹೆಗ್ಗು ರುತಿನ ಚಿನ್ಹನಾಗಿರು 
ತ್ರದೆಂದು ಬಾಲಕ ಬಸವನ ಈ ಕೃತಿಯು ಅನೇಕರಿಗೆ ಉತ್ಸಾಹವನ್ನುಂಟುಮಾಡಿತು. 
ಕೆಲವರು ಈ ಕೃತಿಯನ್ನು ನೋಡಿ ಬೆರಗಾದರು. ಕಲವರು ಹಲವು ರೀತಿಯಿಂದ ಮಾತ 
ನಾಡಲು ಪ್ರಾರಂಭಿಸಿದರು. ಇನ್ನುಳಿದವರು ಲೋಕದಲ್ಲಿಯೇ ಇದೊಂದು ಹೊಸ 
ಸಂಗತಿಯೆಂದು ತಮ್ಮ ತಮ್ಮೊಳಗೆ ಮಾತನಾಡಿದರು. ಜಗತ್ತಿನಲ್ಲಿ ಯಾನದಾದ 
ಕೊಂದು ಹೊಸ ನಿಸ. ಅನಂತ ಜನಗಳು ಬೇಕೆ ಬೇರೆ ರೀತಿಯಿಂದ ಮಾತ 
ನಾಡುವದು ಸ್ವಾಭಾವಿಕವಾಗಿರುತ್ತ ಜ್ಞ 

ಶ್ರೀ ಬಸವಣ್ಣ ನವರಲ್ಲಿ ಜನಗಳ ಭಕ್ತಿಯು ಮೆಲ್ಲ ಮೆಲ್ಲನೆ ಪ್ರಾರಂಭವಾಯಿತು. 
ಉಪನಯನಕ್ಕೆ ಒಪ್ಪದಿದ್ದುದರಿಂದ ಅವರು ತಂದೆ ತಾಯಿಗಳನ್ನು ಬಿಟ್ಟು ಹೊರಡ 
ಬೇಕಾಯಿತು. ಇದು ಸಾಮಾನ್ಯವಾದ ಕಾರ್ಯವಲ್ಲ... ಶೋಕೋತ್ತರವಾದು 
ದೆಂದು ಜನಗಳಿಗೆ ಮನದಟ್ಟಾಯಿತು. ಈ ಬಾಲಕನು ನಂದಿಕೇಶ್ವರನ ಅವತಾರಿಯು ; 
ಆದ್ದರಿಂದ ಇಂತಹ ಕೃತಿಗಳನ್ನು ಮಾಡುತ್ತಾನೆಂದು ಅವರಿಗೆ ನಿಶ್ಚಯವಾಯಿತು. 
ಇದು ನೀರಕೈನ ಧರ್ಮೊದ್ಧಾರದ ಮೊದಲನೆಯ ಮೆಟ್ಟಲಾಗಿರುತ್ತದೆಂದು ನೀರಶೈವ 
ಮಹಾಜನಗಳು ಬಹಳ ಆನಂದಭರಿತರಾದರು. ಆದ್ದರಿಂದಲೇ ನೀರಶೈವ, ಕವಿಗಳು 
3... ಜೈಢಾರವಿಲ್ಲವೆಂದು ಬಸನಣ್ಣನವರು ಭೂಲೋಕಕ್ಕೆ ಬಂದರೆಂದು'' 
ಹೇಳಿರುತ್ತಾರೆ. ಶ್ರೀ ಬಸನಣ್ಣ ್ಲ ನವರು ನಿಂಗಧಾರಣ ಸಿದಾ ಶಾ. ಲೋಕದಲ್ಲಿ ಶ್ರೇಷ 
ನಾದುದೆಂದು ಸಿ್ಬಾಂತಗೊಳ್ಳಿ ತಂಡಿ, ತಾಯಿ, ಬಂಧು, ಬಳಗ ಮೊದಲಾದವರನ್ನೈಲ್ಲ 
ಬಿಟ್ಟು ಕಪ್ಪಡಿಯ ಸಂಗಮಕ್ಕೆ ಬಂದರು. ಅಲ್ಲಿ ತನ್ಮು ಗುರುಗಳಲ್ಲಿ ಅನೇಕ ನಿಷಯಗಳ 


ಬಸವಣ್ಣ ನವರೆ ಸಂಕ್ಸಿಪ್ತ ಚರಿತ್ರೆ ೧೩ 


ಅನುಭವ ಮಾಡಿಕೊಂಡರು. ಸಂಗಮೇಶ್ವರನಲ್ಲಿ ಅತ್ಯಂತ ಭಕ್ತಿಯುಕ್ತರಾಗಿ ಶಿವ 
ಈ + ೪ ಕ 
ಭಕ್ತಿಯ ಪ್ರಸಾರವನ್ನು ಮಾಡಲು ಪ್ರಾರಂಭಿಸಿದರು. ಅವರು ಕಪ್ಸಡಿಯ ಸಂಗಮ ' 
ದಲ್ಲಿರತಕ್ಕ ಶಂಕರಾಲಯವನ್ನು ಕಂಡು 

"" ಪೂರ್ವಸ್ಮರಣೆ ಕೈಗೂಡಿ, ಕಣ್‌ ಬಂದಂತೆ ಉಸಿರ್‌ ಬಂದಂತೆ 

ಸರಿತಂದು ರಂಗಮಂಟಿಸಡೊಳು ಧೊಪ್ಪನೆ ಬಿದ್ದು 3 

ಆಮೇಲೆ ಎದ್ದು ನಂತು 

“ದೇವ ದೇವ ಅನಾಥನಾಥ ಅನಿಮಿತ್ತ ಬಂಧುವೆ ತಾಯ್ತಂಜೆ 


ಬಂಧು ಬಳಗವೆ ಕುಲನೆ ಬಲನೆ ಛಲನೆ ಸಷ ಕಣ್ಣೆ ಗತಿಯೆ ಮತಿಯೆ 
ಪುಣ್ಯವೆ ಸ್ರಾಣನೆ ಕಾವುದು ಕಾವುದು— 


ಎನ್ನುತ್ತ ಸಂಗಮೇಶ್ವರನ ಸ್ತೋತ್ರವನ್ನು ಮನದಣಿಯುವಂತೆ ಮಾಡಿದರು. ಆ ಕಾಲದ 
ವರ ದೃಶ್ಯ ಈ ಜನಗಳ ಮನಸನ್ನು ಕಲಕಿಸಿಬಿಡುವಂಥಾದ್ದಾ ಗಿದ್ದಿ ತು. ಇನ್ನೂ 
ವಯಸ್ಸು, ತಂದೆ ತಾಯಿಗಳನ್ನು ಬಿಟ್ಟುಬಂದಿದ್ದರು. ಇಂತಹ ಪರಿಸ್ಥಿತಿ 
ಯಲ್ಲಿ ತನ್ನ ಸ ಸಂಗನೇ ಎಂದು EE ಯಂದ 16ಗನನ್ನು ಶರಣು 


ಶಿವಪೂಜೆಯಲ್ಲಿ ಮಗ್ನರಾಗಿ ಬಸವಣ್ಣ ನವರು 


ನಿತ್ಯನಿರ್ಮಳನೆ ನಿೀಕಳನೆ ಕೂಡಲಸಂಗ । 
ನಿತ್ಯನಿರ್ಭಯನೆ ನಿರುಪಮನೆ ಕೂಡಲಸಂಗ ॥ : 
ಹೊಗಳ್ಳನೇದಾಳಿಗತಿಗೂಢ ಕೂಡಲಸಂಗ । 
ಸೊಗಯಿಸುನ ಘನವೃಷಾರೂಢ ಕೂಡಲಸಂಗ ॥ 
ಎನ್ನ ನತಿ ಕರುಣದಿಂ ನೋಡು ಕೂಡಲಸಂಗ | 
ಎನ್ನ ಮನದಕ್ಕ ರೊಳು ಕೂಡು ಕೂಡಲಸಂಗ ॥ 
ಎನ. ಕಣ್ಣೊ ಳಗೆ ಪರಿದಾಡು ಕೂಡಲಸಂಗ | 
ಎನ್ನ. ಮನದೊಳಗೆ ಕುಣಿದಾಡು ಕೂಡಲಸಂಗ ॥ 


ಹೀಗೆ--ಸಂಗಮೇಶ್ವರನ ಮನಸ್ಸು ಕರಗುವಂತೆ ಬಸವಣ್ಣನನರು ಸ್ತೋತ್ರವನ್ನು 


ಮಾಡುತ್ತಲಿದ್ದರು. ಮತ್ತು ದಿನದಿನಕ್ಕೆ ವರ ನಿತ್ಯ ನೇಮಗಳು ಬೆಳೆಯುತ್ತ ಭಕ್ತಿಯು 
ಹೆಚ್ಚಾಗುತ್ತ-- | 

ಸಂಗನನಾಮಂಗಳಂ ಪುರಜನಕೆ ಕಲಿಸುತಂ | 

ಸಂಗಶರಣೆಂದನರ ಸದತಳಕ್ಕೆರಗುತಂ | 

ನಡೆವಲ್ಲಿ ನುಡಿವಲ್ಲಿ ಸಂಗಶರಣೆಂದೆನುತೆ | 

ಉಡುವಲ್ಲಿ ಊಉಂಬಲ್ಲಿ ಸಂಗಶರಣೆಂದೆನುತೆ । 

ಕೊಡುವಲ್ಲಿ ಕೊಂಬಲ್ಲಿ ಸಂಗಶರಣೆಂದೆನುತೆ | 

ತೊಡುನಲ್ಲಿ ಪೊದೆನಲ್ಲಿ ಸಂಗಶರಣೆಂಡೆನುತೆ 


- ಶ್ರೀ ಬಸ ಸವಣ್ಣ ನವರು ಸಂಗನಲ್ಲಿ ಅಭೇದಬುದ್ಧಿಯಿಂದ ಹಗಲಿರುಳು ಭಕ್ತಿಯನ್ನು 
ಕೈಕೊಂಡು ಜನಗಳಲ್ಲಿ ಶಿವಭಕ್ತಿ ಯನ್ನು ಪ್ರಸಾರಮಾಡಲು ಅಣಿಯಾದರು. ಬಸನಣ್ಣ 
ನವರ ಅಸಾಧಾರಣನಾದ ನಿಷ್ಠೆಯು ಅವರನ್ನು ಶಿನಸ್ತರೂಸಿಗಳನ್ನಾಗಿ ಮಾಡಿತು. 


೧೪ '- ಬಸವತತ್ವ ರತ್ನಾಕರ 


ಹರಿಹರ ಮಹಾ ಕವಿಯು 
ಸಂಗಂ ಬಸವನೊ ಬಸವಂ 
ಸಂಗನೊ ತಮ್ಮಿರ್ಬರೊರ್ಬರಂತೋರ್ಬರ್‌ ಮೇಣ್‌ | 
ಸಂಗಂ ಬಸವನೊ ಬಸವಂ 
ಸಂಗನೊ ಎನಿಪೊಂದಭೇದಭಾವದೊಳಿರ್ದರ್‌ ॥ 
ಹೀಗೆಯೇ ಕೆಲವು ದಿನಗಳು ಸಂಗನ ಅನುಷ್ಕಾನದಲ್ಲಿಯೂ, ಶಿವಭಕ್ತಿಯ ಪ್ರಚಾರ 
ದಲ್ಲಿಯೂ ಕಳೆದುಹೋದುವು. ಒಂದು ದಿವಸ ಬಸವಣ್ಣನವರ ಕನಸಿನಲ್ಲಿ 
"ಎಲೆ ಮಗನೆ ಬಸವಣ್ಣ, ಬಸ ಸವ, ಬಸವಿದೇವ, ನಿನ್ನಂ ಮಹೀತಳ 
ದೊಳು ಮೆರೆದಪೆವು ನೀಂ ಬಿಜ '4ರಾಯಸಿಪ್ಪ ಮಂಿಗಳವಾಡಳ್ಳೆ ಸೋಗು”? 


ನಿಂದು ಹೇಳಲು ಬಸವಣ್ಣ ನವರು ಹರ್ಷಪುಲಕಿತರಾಗಿ ಸಂತೋಷಸಾಗರದಲ್ಲಿ ಮುಳುಗಿ 
ತನ್ನ ಗುರುವಾದ ಸಂಗಮೇಶ್ವ ರನನ್ನು ಸ್ತುತಿಸುತ್ತ-- 
ಸಂಗಂ ಪತಿಯಾಗಿ ಬಸವಂ ಸತಿಯಾಗಿ ಸಂಚಾಕ್ಟ ರಿಯೆ ಗತಿ 
ಯಾಗಿ ಸದ್ಧ ಕ್ತಿಯೆ ಮತಿಯಾಗಿ ಸಂಗನ ಬಸನಂ Ay ಶ್ರೀ ಚರಣ 
ಸಯ ಚಂದ್ರಿಕಾ ಚಕೋಶತ 5 ತೈನಾನುರಾಗಸಂಪತ್‌ 
ಸುಖತರಂಗಿಣೀ ನಿಮಗ್ನ ಚಿತ್ತಂ' 


ಇರುತ್ತಿರಲು ಬಿಜ್ಜ ಳನ ರಾಜಧಾನಿಗೆ ಹೋಗಬೇಕೆಂದು ಪ್ರಯಾಣ ಸಿದ್ದ ಸತೆಯನ್ನು 
ಮಾಡಿ ತಮ  ಅಕ್ಕನನರಾದ ನಾಗಲಾಂಬಿಕೆಯವರನ್ನು ಮ್ಮ ಕೂಡ ಕಕೆದುಕೋ 
ಕಲ್ಯಾಣಕ್ಕೆ ಪ್ರಯಾಣ ಬೆಳೆಯಿಸಿದರು. ಅಲ್ಲಿಗೆ ಹೋದಮೇಲೆ ಸ್ವಲೆ ಶ್ರೇ ದಿನಗಳಲ್ಲಿ 
ಬಿಜ್ಜಳ ರಾಜನ ಪ ಶಧಾನರಾಗಿದ್ದ ಬಲದೇವ "ಮಂತ್ರಿ ಗಳು ರ ನವರು ಬಂದ 
ನಾರ್ತೆಯನ್ನು ಕೇಳಿ, ಬಹೆಳ ಸಂತೋಷ ಸಟ್ಟರಲ್ಲದೆ ಥು ದಿನಗಳಲ್ಲಿ ತಮ್ಮ ಪುತ್ರಿ 
ಯಾದ ಗಂಗಾಂಬಿಕೆಯನ್ನು ಅವರಿಗೆ ಕೊಟ್ಟು eh (ದರು. 
ಶ್ರೀ ಬಸವಣ್ಣ ಜಣ ಬಿಜ್ಜಳ ಭೂತಾ ಅರಮನೆಯಲ್ಲಿ ಮೊದಲು ಕರಣಿಕರಾಗಿ 
ಕಂಸ ತಮ್ಮ ಶ್ರೇಷ್ಠ ತರವಾದ ಬುದ್ಧಿಯ ಸಾಮರ್ಥ್ಯದಿಂದಲೂ, ಕಾರ್ಯ 
ದಕ್ಷ ತೆಯಿಂದಲೂ ಅರಮನೆಯಲ್ಲಿ ಸ್ರಖ್ಯಾತರಾದರು. 
ಶ್ರೀ ಬಿಜ್ಜಳ ರಾಜನ ಅರಮನೆಯಲ್ಲಿ ಒಂದು ಶಿಲಾಲಿನಿಯು ಸಿಕ್ಕಿತು. ಅದು 
ಹೇಗೆ ಸಿಕ್ಕಿತೆಂಬುವ ಬಗ್ಗೆ ಬೇರೆ ಬೇರೆ ಕವಿಗಳು ಬೇರೆಬೇರೆ ತರಹದಿಂದ ನರ್ಣನೆ 
ಮಾಡಿದ್ದಾರೆ. ಆ ಲಿಪಿಯನ್ನು ಓದುವದು ಅರಮನೆಯಲ್ಲಿರತಕ್ಕ ಎಲ್ಲಾ ಪಂಡಿತರಿಗೂ 
ಸಾಧ್ಯವಾಗಲಿಲ್ಲ." ಅದನ್ನು ಮಾನ್ಯರಾದ ಬಸವಣ್ಣನವರು ಓದಬೇಕೆಂಬುವ ಕುತೂಹಲ 
ದಿಂದ ಸಜೆಗೆ ಹೋದರು. ಸಭೆಯಲ್ಲಿದ್ದ ಮಹಾನ್‌ ಮಹಾನ್‌ ಸಂಡಿತಕೆಲ್ಲರಿಗೂ ' 


ಓದಲಿಕ್ಕಾಗದೆ ಭ್ರಾಂತಿಗೊಂಡಿದ್ದರು. ಎಲ್ಲರೂ ಮುಖಭಂಗಿತರಾಗಿ ತಲೆಯನ್ನು ತುರಿಸಿ, ' 


ಕೊಳ್ಳಲು ಪ್ರಾರಂಭಿಸಿದರು... ಬಸವಣ್ಣ ನವರು ನಾವು ಓದುತ್ತೇವೆಂದು ಮುಂದೆಬರಲು 
ಸಂಡಿತಕರೆಲ್ಲರೂ ನಕ್ಕರು. ಹೀಗೆ ಹಾಸ್ಯ ಮಾಡುವದು ಲೋಕದಲ್ಲಿ ರೂಢಿಯಾಗಿದೆ. : 
ಏತಕೃಂದರೆ-- ಕೆಲವು ಸಂಡಿತರು. ತಮಗೆ ತಿಳಿಯದಿದ್ದುದು ಜಗತ್ತಿನಲ್ಲಿ ಯಾರಿಗೂ 
ತಿಳಿಯುವದಿಲ್ಲನೆಂಬುವ ಸಲ್ಪನೆಯುಳ್ಳವರಾಗಿರುತ್ತಾರೆ. ಕೆಲವು ನಿದ್ಯಾವಂತರಲ್ಲಿ 
ಇದೊಂದು ಅಹಂಕಾರವು ಯಾವಾಗಲೂ ವಾಸಮಾಡಿಕೊಂಡಿರುತ್ತದೆ. 


ಬಸವಣ್ಣನವರ ಸಂಕ್ಸಿಪ್ತ. ಚರಿತ್ರೆ ೧೫ 


ಸಂಖೆ 


ಮನುಷ್ಯನು ತಾನು ಎಷ್ಟೇ ಬುದ್ದಿ ವಂತನಾದರೂ ಸಾಗರದಲ್ಲಿಯ ಒಂದು ಹನಿಗೆ 
ಸಮಾನನೆಂಬುವ ಭಾವನೆಯು ಅವನಲ್ಲಿರಬೇಕು. ಹಾಗಿದ್ದರೆ ಅವನಿಗೆ ಲೋಕದಲ್ಲಿ 
ಅನೇಕರು ಸ್ನೇಹಿತರಾಗಿ ಅವನ ಕೀರ್ತಿಯು ಬೆಳೆಯುತ್ತದೆ. ರವ ಮನುಷ್ಯನ 
ಹೃದಯದಲ್ಲಿರತಕ್ಕ. ಷಡ್ರಿಪುಗಳಲ್ಲಿ ಒಂದಾಗಿರುತ್ತದೆ. ಲೋಕದಲ್ಲಿ ಯಾ 
ಅಹಂಕಾರಿಯಾಗಿರುತ್ತಾನೆಯೋ ಅವನಿಗೆ ಶತೃಗಳು ಹುಟ್ಟುತ್ತಾರೆ. ಆ ಕಾಲದಲ್ಲಿ 
ಪಂಡಿತರು ಬಸವಣ್ಣನವರನ್ನು ಕುರಿತು ಹಾಸ್ಯಮಾಡಿ ನಕ್ಕದ್ದು ಅವರ ಸ್ವಭಾವಕ್ಕನು 

ಣವಾಗಿದ್ದಿ ತು. 

ನೀತಾ ಸ್ವಯಂವರ ಕಾಲದಲ್ಲಿ ಬಾಲ ಕನಾದ ರಾಮನನ್ನು ನೋಡಿ ಅದೆಷ್ಟು ಜನ 
ಹಾಸ್ಯ ನಾ | ದ್ರೌ ಸದಿಯ ಸ್ವಯಂವರ ಕಾಲದಲ್ಲಿ ಅರ್ಜುನನು ನ 
ಬಂದದ್ದನ ನ್ನು ನೋಡಿ ಎಷ್ಟೊ ಜನರು ಚಿಪ್ಪಾ ಳಯನ್ನು ಬಾರಿಸಿ ನಗಲಿಲ್ಲನೇ? 

ಆ ಲಿಪಿಯ ಲಕ ಕ್ಷಣವನ್ನು ಬ ಕವಿಗಳು ಬಹಳ ಹೃದಯಂಗಮವಾಗಿ 

ವರ್ಣನೆ ಮಾಡಿರುತ್ತಾ 3 | 


“ ಬಿಜ್ಜಳ ಮಹಾರಾಜನು ಎಲ್ಲ ಮಂತ್ರಿ ಗಳಿಂದ ಕೂಡಿಕೊಂಡು ಸಜೆ 
ಯಲ್ಲಿರಲು ಸಿಂಹಾಸನದ ಮುಂದೆ ಬಂಡು ಬಯ ಬಿದ್ದಿತು. ಆಗ 
ಬಿಜ್ಜಳನು ಆ ಲಿಪಿಯನ್ನು ನೋಡಿ ಆಶ್ಚರ್ಯಚಕಿತನಾಗಿ ಮಂತ್ರಿಗಳ 
ಕೈಯಲ್ಲಿ ಕೊಟ್ಟನು. ಮಂತ್ರಿಗಳಾದರೂ ತುಟಿಯನ್ನು ಮಿಸುಕದೆ ಸುಮ್ಮನೆ 
ಕುಳಿತುಕೊಂಡರು. ಗಣಕರನ್ನು ತಿರಸ್ಕರಿಸಿತು. ಲೇಖಕರನ್ನು ಮಾರಿತು. 
ಮೂಹೂರ್ತಿಕರನ್ನು ಹಿಂಸಿಸಿತು. ನಿದ್ವಾಂಸರನ್ನು ಗೋಳಾಡಿಸಿತು. 
ಆಗಮಿಕರನ್ನು ಯೋಚನೆಗೆ ಗುರಿಮಾಡಿತು. ಕನಿ, ಗಮಕಿ, ವಾದಿ, 
ವಾಗ್ಮಿಗಳಿಗೆ ಭಿ ಮೆಯನ್ನು ಹುಟ್ಟ ಸಿತು. ತಾರ್ಕಿಕರನ್ನು ದುಃಖಕ್ಕೆ ಗುರಿ 
ಮಾಡಿತು. ಲಿಪಿಯ ಜ್ಞಾ ನದಲ್ಲಿ ವಿಚಕ ಕ್ಷಣರಾದನರನ್ನು. ರ ಚ 


ಈ ವರ್ಣನೆಯಿಂದ ಬರುವದು ಆ ಲಿಪಿಯನ್ನು ಯಾರಿಗೂ ಓದು 
ದಾಗಲಿಲ್ಲ. ಅದನ್ನು ಬಸವಣ್ಣನವರು ತನು ಕೈಯಲ್ಲಿ ಕೊಡು ಸಂಗಮೇಶ್ವರನ 
ಸ್ಮರಣೆಯನ್ನು ಮಾಡುತ್ತ ಓದಿದರು. 

ಬಸವ ಪುರಾಣ ಸಂ. ೧೫-೫೭ 
ನನ್ನಿಯನೆ ಸೇಳುನೆನರಸಕೇಳ್‌ 
ನಿನ್ನ ಚಾಳುಕ್ಯಾನ್ವಯದನರು | 
1 ಮುನ್ನ ನಿಕ್ಸೇಪಿಸಿದಡೆಂಭತ್ತೆಂಟುಕೋಟ ಧನ 
ನಿನ್ನ ಸಿಂಹಾಸನದ ಕೆಳಗಿದೆ ॥ 
ಇದನ್ನು ಕೇಳಿ ಬಿಜ್ಜ ಳರಾಜನ ಆನಂದಕ್ಕೆ ಅಳತೆಯಿಲ್ಲದಾಯಿತು. ಪೂರ್ವಕಾಲದಲ್ಲಿ 
ಹೂಳಿಟ್ಟ ಬಹಳ ದ್ರವ್ಯವು ಅವನಿಗೆ ಸಿತು. ಆಗ: ಬಿಜ್ಜಳನು ಶ್ರೀ ಬಸವಣ್ಣನವರ 
ನಾಂಡಿತ್ಯಕೆ ತಲೆದೂಗಿದನು. ತನ್ನ ಹದಿನೆಂಟು ಜನ ಮಂತ್ರಿ ಗಳಲ್ಲಿ ಬಸವಣ್ಣ ನವರನ್ನು 
ಮಾತ ಗಿ ಮಾಡಿದನು. ಇದು ಸ್ವಾ ಭಾವಿಕವಾದುದು. ಬಸವಣ್ಣ ನವರ ಉಪಕಾರಕ್ಕೆ 
ಬಿಜ್ಜ ಳನು, ಪ ಪ್ರತ್ಯುಪಕಾರ ೬ ಗ. ಬಿಜ್ಜ ಳನಂತಹ ಕೀರ್ತಿಶಾಲಿ ರಾಜಸಿಗೆ ಇಡು 
ಭೂಷಣ ಣವೂ ಆಗಿದ್ದಿತು. ಆಗ ಬಿಜ್ಜ ಳನು ಸಂತೋಷಸಾಗರದಲ್ಲಿ ಮುಳುಗಿ 


ಸಾ 


೧೬ ಬಸಷತತ್ವ ರತ್ನಾಕರ 


ಪತಿಯು ಹಿತಂ ಸುತಂ ಬಸವಣ್ಣ ನೀನೆನಗೆ । 

ಗತಿಮತಿ ಮಹಾಭಕ್ತಿ ಬಸವಣ್ಣ ನೀನೆನಗೆ | 

ಬದುಕಿದೇಂ ಬದುಕಿದೆನೆನುತ್ತ ಹಾರೈಸುತಿರೆ | 

ಮುದದಿಂದ ಬಂಡುದೆನ್ನಯಪುಣ್ಯವೆನುತಮಿರೆ 

ತನ್ನ ಧನಧಾನ್ಯಕ್ಕೆ ಬಸನನೇ ಪತಿಯಾಗಿ | 

ತನ್ನ ಸಂಪದ ಭರಕೆ ಬಸವನೇ ಗತಿಯಾಗಿ । 

ಬಿಜ್ಜ ಳ ಕ್ಸಿತಿಪನರಮನೆಗೆ ಸಿರಿಕರನಾಗಿ । 

ರತ್ನ ರಾಶಿಗಳನ್ನು ಬಸವಿದೇವನ ಮುಂಡೆ । 

ನನ್ನ ಬರನಿಂದ 7 ವೊಡಗಿತು ಬಸನ ! 

ನಿನ್ನ ಬರನಿಂದ ಪ್ರತಾಪ ವೊದಗಿತು ಬಸನ | 
ಅನೇಕ ತರಹದಿಂದ ಬಿಜ್ಜ ಳನು ಬಸವಣ್ಣ ನವರನ್ನು ಸ್ತುತಿಸಿರುವದನ್ನು ಹರಿಹರ ಕವಿಯು 
ಸರಸವಾಗಿ ನರ್ಣಿಸಿರುತ್ತಾನೆ. ಬಸನಣ್ಣನವರಂತಹ ಸ್ವ ಪ್ರಖ್ಯಾತ ಸರು ಬಿಜ್ಜಳ 
ರಾಜನಿಗೆ ಮುಖ್ಯಮಂತ್ರಿಯಾಗಿ ದೊರೆತಿದ್ದುದು ಅಪೂರ್ವ ಯೋಗವೆಂದೇ ಜೀಕಿ 
ರುತ್ತದೆ. ಮುಖ್ಯ ಮಂತ್ರಿಗಳಾದಮೇಲೆ ನೀಲಾಂಬಿಕೆಯವರನ್ನು ಲಗ್ರವಾದರು. 
ಬಸನಣ್ಣನವರು ಮುಖ್ಯ ಮಂತ್ರಿಗಳಾದಮೇಲೆ ಅವರ ಕೀರ್ತಿಯು ದೇಶದ ತುಂಬೆಲ್ಲ 
ಹಬ್ಬಿತು. ಅತ್ರ ಕಾಜ 9508 ಅವರು ಅಗ್ರೇಸರರಾದಂಕೆ ಇತ್ತ ದಿನ ದಿನಕ್ಕೆ 
ನೀರಶೈವ ಧರ್ಮದ ಅಭೂತಪೂರ್ವವಾದ ಸ್ರಚಂಡತರ ಸಂಘಟನೆಯು ಜಾಜಿ 
ಧರ್ಮ, ರಾಜಕಾರಣಗಳೆರಡರಲ್ಲಿಯೂ ಬಸವಣ ನವರು ಉಪಮಾತೀತರಾಗಿ ಕಾರ್ಯ 
ವನ್ನು ಮಾಡಲಿಕ್ಕೆ ಹತ್ತಿದರು. ಕಲ್ಯಾಣ ಸಪಟಿಣವು ಹಿಂದೂಸಾ ನದಲ್ಲಿ ಶಿವಭಕ್ತಿ 
ಪ್ರ ಜು ಕೇಂದ್ರಸ್ಥಾನವಾಯಿತು. ಹಿಂದೂಸ್ಥಾ ನದ ಮೂಲೆ ಮೂಲೆಗಳಿಂದ ಬಸ ಸವಣ್ಣ 
ನನರ ಮೇಲ್ಮೆಯನ್ನು ಳಿ ಧಾರ್ಮಿಕ ಜನರು "ಧಾವಿಸಿ ಕಲ್ಯಾಣ ಸಟ ಸಣಕ್ಸೆ ಬಂದರು. 
ಧರ್ಮಕಾ ರ್ಜ ಪ್ರಚಂಡತರವಾಗಿ ನಡೆಯಲಿಕ್ಕೆ ಹತ್ತಿತು. ಎಲ್ಲಿ ನೋಡಿದರೂ, 


_ಲಿಂಗಾಂಗ ಸಾಮರಸ್ಯದ ಚರ್ಚೆ, ಅಷ್ಟಾನರಣಗಳ ಹೆಚ್ಚಳ, ಶಿವಾನುಭವ ವಿಚಾರಣೆ 


ಮೊದಲಾದ ಕಾರ್ಯಗಳು ಸಾಗಿದವು. ಲಕ್ಸದ ಮೇಲೆ ತೊಂಭತ್ತಾರು ಸಾವಿರ 
ನೀರ ಜಂಗಮರು ಕಲ್ಯಾಣದಲ್ಲಿ ಬಂದು ನೆಲೆ ಸ ಶಿವಾನುಭವ ಮಂಟಪದಲ್ಲಿ ಆದ 
ನಿರ್ಣಯಗಳನ್ನು ಎಲ್ಲ ಕಡೆಗೆ ಸಂಚರಿಸಿ ಸತ್ಯಾಗ್ರಹದ ಮೂಲಕ ಜನರಿಗೆ ಜೋಧೆಯನ್ನು 
ಮಾಡಲು ಪ್ರಾರಂಭಿಸಿದರು. ಶಿವಭಕ್ತಿಯ ಪ್ರಸಾರಣೆಯ ಆಧಿಕ್ಯದಿಂದ ಹಿಂಸಾ 
ಕಾರ್ಯಗಳು ಮೂಲೆಗುಂಪಾದವು. ಮದ್ಯಪಾನ, ಮಾಂಸಭಕ್ಷಣ ನೊದಲಾದ 
ದುಷ ತ್ಯಗಳು ದೂರಾಗಲಿಕ್ಕೆ ಹತ್ತಿದವು. ಯಜ್ಞ ಯಾಗಾದಿಗಳ ನೆನಿದಿಂದ ಮಾಂಸ 
ಭಕ್ಷಣ ಮಾಡುವದು ತರಸ್ಕರಿಸಲ್ಪ ಟ್ರತು. ಅಂತ ಎಲ್ಲಿ ನೋಡಿದರೂ ಸಾತ್ವಿಕ 
ಭಕ್ತಿಯ ಕ್ರಾಂತಿಯು ತಲೆದೋರಿತು. ಹಿಂದೂಸ್ಥಾನದಲ್ಲಿ ನಡೆದ ಧಾರ್ಮಿಕ ಕ್ರಾಂತಿ 
ಗಳಲ್ಲಿ ಟು. ಅಗ್ರ ಸ್ಥಾನವನ್ನು ಸಡೆಯಿತು. ಕಾಯಕವೇ ಕೈಲಾಸನೆಂಬುವ ಕ್ರಿಯಾ 
ಯೋಗವು ಪ್ರತಿಯೊಂದು ಜನಾಂಗದ ಮನಸ್ಸನ್ನೂ ರ ಟಿ ಯಾವ ವರ್ಣ 
ದವನೇ ಇರಲಿ ಸದಾಚಾರ, ಸದ್ಭಕ್ತಿ Bene ಗುಣಗಳಿದ್ದವಿಗೆ ಲಿಂಗದೀಫ್ಲೆಯು 
ಎಲ್ಲೆಡೆಯಲ್ಲಿಯೂ ಭರದಿಂದ ನಡೆಯಿತು. ಆ ಕಾಲದಲ್ಲಿ ಬ್ರಾಹ್ಮಣ ಮೊದಲು 
ಅಂತ್ಯಜ ಕಡೆಯಾಗಿ ಎಲ್ಲ ನರ್ಗಡವರೂ ನೀರಶೈವ ಧರ್ಮದೀಕ್ಷೆಯನ್ನು ತೆಗೆದು 
ಕೊಂಡರು. ಇವರಲ್ಲಿ ರಾಜರೂ, ಪಂಡಿತರೂ, ಆಚಾರ್ಯರೂ, ಕವಿಗಳೂ, ಗಮಕಿಗಳೂ, 


& 


ಬಸನಣ್ಣನವರ ಸಂಕ್ಸಿಪ್ತ ಚರಿತೆ ೧೭ 


ಲ 


ಲೇಖಕರೂ ಮೊದಲಾದವರಿರುತ್ತಾರೆ. ಇತಿಹಾಸಪ್ರಸಿದ್ಧ ವಾದ ಶಿವಾನುಭವ 
ಗೋಷ್ಠಿಯು ಸರ್ವಜನಗಳ ಮನಸ್ಸನ್ನು ಆಕರ್ಷಿಸಿತು. ದಿಗ ಂತಿಗಳಂತಿದ್ದ ಪ್ರಭುದೇವ, 
ಚನ್ನಬಸವ, ಸಿದ್ದರಾಮ, ಮಾಚಿಡೇವ, ಅಕ್ಕನುಹಾದೇನಿ, ಬಾಚರಸ ಮೊದ 
ಲಾದವರು ಆ ಕಾರ್ಯದಲ್ಲಿ ಮಗ್ನರಾಗಿದ್ದರು. ಅಲ್ಲಿ ನಿರ್ಣಯವಾಗಿ ಸಭಾಮುದ್ರೆಯು 
ಬಿದ್ದಮೇಲೆ ಅಧ್ಯಕ್ಷರಾದ ಪ್ರಭುದೇವರ ಹಸ್ತಾಕ್ಸರವಾಗಿ ಆ ನಿರ್ಣಯಗಳು ಸತ್ಯಾಗ್ರಹಿ 
ಗಳಾದ ಶರಣರ ಕೈ ಸೇರುತ್ತಿದ್ದವು. ಅವುಗಳನ್ನು ಅವರು. ಕಾರ್ಯರೂಪದಲ್ಲಿ 
ತರುತ್ತಿ ದ್ದರು, ಸಾಮಾನ್ಯ ಜನಗಳಲ್ಲಿ ಧರ್ಮದ ಪ್ರಚಾರವಾಗಬೇಕಾದರೆ ಅವರ 
ಮಾತೃಭಾಸೆಯಿಂದಲೇ ಆಗಬೇಕಾದುದು ಅತ್ಯವಶ್ಯ ವಾದಕಾರಣ ಬಸವಣ ನವರು 
ತಮ್ಮ “ಧರ್ಮಪ್ರ ಚಾರ ಕಾರ್ಯವನ್ನು ಕೈಕೊಂಡು ಉಪನಿಷತ್ತುಗಳಿಗೆ ಸಮಾನಗಳಾದ 
ತಮ್ಮ ಕೇಸು ವಚನಗಳನ್ನು ಕನ್ನಡದಲ್ಲಿಯೇ ರಚಿಸಿ ವಚನ ವಾಂಜ ಒಯಾಚಾರ್ಯ 
ಮ ಅವರ ಅನುಕರಣವನ್ನು ಅವರ ಅನುಯಾಯಿಗಳಾದ ಕರಣಕೆಲ ಮಾಡಿ 
ಶ್ರೇಷ್ಠ ತರಗತಿಯ ಒಂದು ವಾಜ್ಮಯವನ್ನೇ ರಚಿಸಿದರು. ಜಗತ್ತಿನ ಯಾನ ಭಾಷೆ 
ಗಳಲ್ಲಿಯೂ ಇಲ್ಲದಂತಹ ಒಂದು ಶ್ರೇಷ್ಠ ವಾಜ್ಮಯವು ದೊರೆತದ್ದು ಕನ್ನಡ ಭಾಷೆಯ 
ಸುದ್ಧೈವವೆಂದೇ ಹೇಳಬೇಕಾಗುತ್ತದೆ. ಇಂತಹ ಮಹತ್ಕಾರ್ಯದ ಮೂಲಪುರುಷರಾದ 
ಬಸವ ಮಹಾನುಭಾವರನ್ನು ಕನ್ನಡ ಸಾಹಿತ್ಯವು ಅಸ್ತಿ ತ್ವದಲ್ಲಿರುವವರೆಗೆ ಕನ್ನಡಿಗರು 
ಮರೆಯುವಂತಿರುವದಿಲ್ಲ. ಬುದ್ಧ ತರುವಾಯದ ಇತಿಹಾಸದಲ್ಲಿಯೇ ಇದೊಂದು 
ಹೊಸ ಕಾರ್ಯವಾಗಿ ಪರಿಣಮಿಸಿತು. ಮತ್ತು ಬಸವಣ್ಣನವರ ಈ ತರಹದ 
ಲೋಕೋತ್ತರ ಕೃತಿಗಳಿಂದ ಕ ಕೈನ ಸಮಾಜದಲ್ಲಿ ಸ್ವಾವಲಂಬನೆಯ ಮಾರ್ಗವು 
ಬೇರೂರಿತು. ಸೋಮಾರಿಗಳಿಗೂ, ಭಿಕ್ಸುಕರಿಗೂ ಆಶ್ರಯವಿಲ್ಲದಾಯಿತು. ಕಾಯಕ 
ದಲ್ಲಿ ಬಂದದ್ದರೊಳಗೆ ತೃಪ್ತಿಯಾಗಿ ಗುರುಲಿಂಗ ಜಂಗಮಾರ್ಚನೆಯು ನಡೆಯುವದು 
ರೂಢಿಯಲ್ಲಿ ಬಂದಿತು. ಈಗಿನ್ರಕಾಲದಂತೆ ಕೈಲ್ವೆ, ತಂತಿ, ವೈರ್‌ಲೆಸ್‌, ರೇಡಿಯೋ 
ಮೊದಲಾದ ಸಾಮಗ್ರಿ ಗಳಿಲ್ಲದಿದ್ದರೂ ಬಸವಣ್ಣ ನವರ ಈ ಧಾರ್ಮಿಕ ಕಾರ್ಯ ಎಲ್ಲ 
ಕಡೆಗೆ ವ್ಯಾಪಿಸಿತು. ಜತ ನವರು ಲೋಕದಲ್ಲಿ ಶಿವಭಕ್ತಿಯನ್ನು ಪ್ರಸಾರಣೆ ಮಾಡಿ 
ದವರಲ್ಲಿ ಅತ್ಯಂತ ಶ್ರ ಶ್ರೇಷ್ಠ ಸಂಘಟಕರೆಂಬುವ ಬಿರುದನ್ನು ಹೊಂದಿ ಒಂದೊಂದು 
ಊರಿನಲ್ಲಿ ಅನೇಕ ಶಿವಾನುಭವ. ಚರ್ಚೆಯ ಕೂಟಗಳು ನಡೆದು ನೀರಶೈನ ಆಚಾರ 
ಮಾರ್ಗಗಳನ್ನು ಜನರಲ್ಲಿ ಪ್ರಸಾರಣೆ ಮಾಡಲಿಕ್ಕೆ ಸಹಾಯಕಗಳಾದವು. ಹುಮನಾ 
ಬಾದ್‌ ಒಂದು ಊರಿನಲ್ಲಿಯೇ ೧೦೧ ಚೌಕಿಗಳಿದ್ದವೆಂತಲೂ ಪ್ರತಿನಿತ್ಯ ಈ ಎಲ್ಲ 
ಮಠಗಳಲ್ಲಿ ಶಿವಾನುಭವ ಬೋಧ ನಡೆಯುತ್ತಿತ್ತೆಂತಲೂ ಜನಗಳು ಸರಂಪರವಾಗಿ 
ಹೇಳುತ್ತಲಿದ್ದಾರೆ. ಈ ಧರ್ಮಪ್ರಸಾರಣೆಯಲ್ಲಿ ಇವರು ಸಣ್ಣ ವರು ಇವರು ದೊಡ್ಡ ವರು, 
ಸ್ತ್ರೀಯರು ಪುರುಷರು, ಉಚ್ಚರು ನೀಚರು ಎಂಬುವ ಭೇದಭಾವನೆಗಳು ಎಷ್ಟೂ ಇರಲಿಲ್ಲ. 
ಎಲ್ಲರೂ ಎಲ್ಲರಿಗಿಂತ ತಾವು ಕಿರಿಯರೆಂಬುನ ಭಾವನೆಯುಳ್ಳವರಾಗಿಯೇ ಈ ಕಾರ್ಯ 
ದಲ್ಲಿ ಪ್ರವೃತ್ತಿಯುಳ್ಳವರಾಗಿದ್ದರು. ಇತ್ತ ವೀರಶೈವ ಧರ್ಮದ ಹೆಚ್ಚಳವು ಹೆಚ್ಚಾದಂತೆ 
ಕೆಲವು ನೆರೆಧರ್ಮದವರು ಗಾಬರಿಯಾಗಲಿಕ್ಕೆ ಹತ್ತಿದರು. ಬಸವಣ್ಣನವರೇ 
ಮುಖ್ಯ ಮಂತ್ರಿಗಳಾದುದರಿಂದ ರಾಜಕಾರಣದಲ್ಲಿಯೂ ಇವರಿಗೇನೇ ಅಧಿಕ್ಯವಿದ್ದಿತು. 
ಧರ್ಮದ ಪ್ರಸಾರವಂತೂ ಹೆಚ್ಚಾಗಿ ನಡೆಯಿತು. ಇದನ್ನು ನೋಡಿ ಮುಂದೇನು 


2 


೧೮ ಬಸವತತ್ವ ರತ್ನಾಕರ 


ಮಾಡಬೇಕೆಂದು ಯುಕ್ತಿಗಳನ್ನು ಹುಡುಕಲಿಕ್ಕೆ ಪ್ರಾರಂಭಿಸಿದರು. ಬಸವಣ್ಣನವರು 
ನನ ಅತ್ಯಂತ 'ಶ್ರೀಷ ಮುತ್ಸದ್ದಿಗಳಾದುದರಿಂದ ಜ್ಹಳನ ರಾಜ್ಯದ 
ವ್ಯವಸ್ಥೆ ಯು ಸುಸ್ಥಿತಿ ತಿಯನ್ಲಿದ್ದಿ ತು. ಜನಗಳೆಲ್ಲ ತಮ್ಮ ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿ 
ದ್ದರು. ಫಷ" ಮತ್ತು ಜರಾ ಬಸವಣ್ಣ ಸವ ಬಕ 
ಪ್ರೆರುಷರಾಗಿದ್ದರು. ಶೇಲವರು ಬಿಜ್ಜಳ ಭೂಪಾಲನಲ್ಲಿಗೆ ಹೋಗಿ "ಧಾರ್ಮಿಕ ನಿಷಯೆ . 
ನನ್ನು ಮುಂದೆಮಾಡಿ ಬಸ ಸವಣ್ಣ ನವರ ನಿಷಯಕ್ಕೆ ಅನೇಕ ಅಸಪ್ರ ಹ. 
ಮಾಡಲಿಕ್ಕೆ ಹತ್ತಿದರು. ಲೋಕದಲ್ಲಿ ಚಾಡಿಯ ಮಾತುಗಳಿಗೆ ಒಳಗಾಗದವರ ಸ 

ಬಹಳ ಕಡಿಮೆಯೆಂದು ಐತಿಹಾಸಿಕ ಅನೇಕ ಸಂಗತಿಗಳಿಂದ ತ9ದುಜಜು 
ಒಬ್ಬರ ಕೀರ್ತಿ ಗೌರವಗಳು ಹೆಚ್ಚಾದ ಹಾಗೆ ಉಳಿದವರು ನಾವು ಮುಖಭಂಗಿತರಾಗು 
ನೆವು ಎಂಬುವ ಭಯದಿಂದ ಯಾವದಾದರೊಂದು ಆಟವನ್ನು ಹೂಡದೆ ಬಿಡುವದಿಲ್ಲ. 
ಇದು ಪ್ರಪಂಚದ ಎಲ್ಲ ಭಾಗದ ಜನಾಂಗಗಳಲ್ಲಿಯೂ, ರಾಜಕಾರಣಿಗಳಲ್ಲಿಯೂ, 
ಸಾಮಾಜಿಕ ಮಹಾ ಪುರುಷರಲ್ಲಿಯೂ ಇರುವದನ್ನು ನೋಡುತ್ತೇವೆ. ಮುಂದೆ ಹೋದ 
ಮಹಾನುಭಾವರನ್ನು ಹಿಂದೆಳೆಯುವದಕ್ಕೆ ಪ್ರಯತ್ನಿಸಿ ಅವರಿಗೆ ಅನಂತ ತರಹದ 
ತೊಂದರೆಗಳನ್ನುಂಟುಮಾಡಲು ಪ್ರಯತ್ನಿಸುತ್ತಾರೆ. ದೊಡ್ಡ ವರ ಕೀರ್ತಿಯು ಪ್ರಜ್ವ 
ಲಾಯಮಾನವಾಗಲಿಕ್ಕೆ ಇಂಥವರೂ ಕೂಡ ಕಾರಣರಾಗುತ್ತಾರೆ. ಕಿಸ್ತ, ಬುದ 


ಮೊದಲಾದ ಮಹಾನುಭಾವರಿಗೆ ಅವರ ಜೀವಿತಕಾಲದಲ್ಲಿ ಉಂಟಾದ ಸ ಸಂಗತಿಗಳನ್ನು 
ನೆನಪಿಗೆ ತಂದುಕೊಂಡರೆ ಬಸವಣ್ಣ ನವರಿಗೆ ಚಾಡಿಖೋರರು ಮಾಡಿದ್ದು ದು ಹೊಸದೆಫಿಸು 
ವದಿಲ್ಲ. ಬಿಜ್ಜ ನಳನ ಮನಸ್ಸನ್ನು ಕೆಡಿಸಲಿಕ್ಕೆ ಬಸ ನಣ್ಣನವರು ನೀರತೈನ ಧರ್ಮಪ್ರಚಾರ 
ಕ್ಳಾಗಿ ಬೇಡಿದವರಿಗೆ ಬೇಡಿದಷ್ಟು ಹಣವನ್ನು ಕೊಡುತ್ತಾರೆ. ಹೀಗೆಯೇ ಮಹತ 
ಹೋದರೆ ತಮ್ಮ ರಾಜ್ಯವು ಹಾಳಾ ಗಿಹೋಗುವಜಿಂತಲೂ, ರಾಜಕಾರಣದಲ್ಲಿ ಬಸವಣ್ಣ 
ನವರು ಉಳಿದವರನ್ನು ಕೇಳುವದೇ ಇಲ್ಲವೆಂತಲೂ ಅನೇಕ ತರಹದ ಅಸತ್ಯ ಸಂಗತಿ 
ಗಳನ್ನು ಹೇಳಲು ಪ್ರಾರಂಭಿಸಿದರು. ಬಿಜ್ಜಳನು ಜನಗಳ ಮಾತಿಗೆ ನಿಕಾರವಶನಾಗಿ 
ಬಸವಣ ನವರನ್ನು ಕರೆದು ಕೇಳಲು ಅವರು ನಿಜಸಂಗತಿಗಳನ್ನು ಹೇಳಲು ಸಂತೋಷ 
ಭರಿತನಾಗುತ್ತಿ ದನು. ದೊರೆಗಳೇ ತಮ್ಮ ಬೊಕ್ಕಸದ ಹಣವು ಹಾಳಾಗಿಹೋಗುತ್ತದೆ. 
ತಾವು ಬಸ ಸವಣ | "ನವರಿಗೆ ಒಂದು 'ಸಾಶಿಕ ಹೊನ್ನು ಗಳನ್ನು ಕೊಡುತ್ತಿರುವಿರಿ. ಅವರು 
ಒಂದು ಲಕ್ಷದ. ಎಂಭತ್ತಾರುಸಾನಿರ ಜಂಗಮ ದಾಸೋಹ ಮೊದಲಾದುವುಗಳನ್ನು 
ಮಾಡುವದನ್ನು ನೋಡಿದರೆ ತಾವು ಕೊಡುವ ಹಣವು ಒಂದು ದಿಷಸಕ್ಕಾದರೂ ಸಾಲುವ 
ದಿಲ್ಲ. ಉಳಿದ ಹಣ ಎಲ್ಲಿಂದ ಬರುತ್ತದೆ. ತಮ್ಮ ಬೊಕ್ಕಸದ ಹೆಣವಲ್ಲದೆ ಬೇರಿಲ್ಲ. 
ಹೀಗೆ ಹೇಳುವದನ್ನು ಕೇಳುವಾಗ ಚಾಡಿಖೋರರು ಹೇಳುವ ಮಾತಿನಲ್ಲಿ ನಿಶ್ವಾ ಸವುಳ್ಳ ವ 
ನಾಗುತ್ತಿದ್ದನು. ಇದೇ ಅವನ ಸರ್ವನಾಶಕ್ಕೂ ಕಾರಣವಾಯಿತು. ಇಲ್ಲ ಒಂದು 
ಮಾತನ್ನು ಲಕ ದಲ್ಲಿಡಬೇಕಾಗುತ್ತದೆ. ಬಸವಣ್ಣ ನವರಂತಹ. ಮಹಾಪುರುಷರು 


ಪ್ರ 
ಪ್ರ ತರಹದ ಅನ್ಯಾಯಗಳನ್ನು ಮಾಡಲು ಶಕ್ಯವಿಲ್ಲ. ಬಸವಣ್ಣನನರ ತಮ್ಮ ಅನೇಕ 
ವಚನದಲ್ಲಿ ಪರಧನ, ಪರಸ್ತ್ರೀ ಮೊದಲಾದ ವಿಷಯಗಳಲ್ಲಿ ಬಹಳ ತಿರಸ್ಕಾರದಿಂದ 
ಹೇಳಿರುತ್ತಾರೆ. ಲೋಕದಲ್ಲಿ ನೀತಿಯ ಸಾಮ್ರಾಜ್ಯ ದುರಂಧರರು ಬಸವಣ್ಣ ನವರೆಂದು 


ಅವರ ನಡೆನುಡಿಗಳಿಂದ ತಿಳಿಯಬಹುದು. ಒಂದು ದಿನ ಬಸವಣ್ಣನವರು ಭಂಡಾರ 


ಬಸವಣ್ಣನವರ ಸಂಕ್ಸಿಪ್ತ ಚರಿತ್ರೆ ೧೯ 


ಗೃಹಕ್ಕೆ ಬಿಜ ಸ್ಹಳದೊರೆಯನ್ನು ಕರೆದುಕೊಂಡು ಹೋಗಿ ತೋರಿಸಿದಾಗ ಎಲ್ಲವೂ ಸರಿ 
ಜಾರು ಎಲೌ ರಾಜನೇ ಕೇಳು. « ಸರ್ವಭಂಡಾರ ಸಾರ್ವಭೌಮನೆನಿಸಿದ ಶ್ರೀ ಸಂಗ' 
ಮೇಶ್ವ ರಲಿಂಗದಂಥಿ) ಯಂ ಮಹಾಪದವಿಗಳು ಬಂದು ಬಿಡದೋಲಗಿಸುತ್ತಿಪ ಪುಲ್ಲಿ ಸಂಪದ 
ಜೊಳೆಳ ಭೈ ನಿತಂ ಕುಡೆ ಕುಬೇರನಾದಂ'' ಶಿವನ ಕೃಷೆಯಾದರೆ ವದು ತಾನೇ 
ಅಸಾಧ್ಯವಾಗುವದು? ಎಂದು ಎಲ್ಲವನ್ನೂ ತಿಳಿಸಲು ಬಿಜ್ಜಳಂ ಧರೆಗಿಳಿದು 
ಜೀವನ್ಮುತಕನಾಗಿ ಬಸವನ ಮುಂದೆ ಬಿದ್ದು “ ಮುಂದರಿಯದ ಮೂರ್ಬಂಗೆ, ಶರಣ 
ನರಿಯದ ಸರ್ವಾಪರಾಧಿಗೆ ಕರುಣಿಸುವುದು” ಎಂದು ಸನ್ನಿಚ್ಛಾ ಸಿರಲಕ್ಷವಸ್ತುವಂ 
ಚರಣದ ಮೇಲೆ ಸುರಿದು ದಣ್ಮ್ಯಾಯಕರಿಂ ಮನ್ನಣೆನಡೆದು ಅನರಂ ಮಹಾ ಮನೆಗೆ 
ಬಿಜಯಂಗೈಸಿ ತಾನೂ ಕೂಡ 'ತನ್ನರಮನೆಗೆ ಹೋಗಿ ಬಸವನ ಸತ್ಯ ಗುಣವನ್ನು 
ಕೊಂಡಾಡುತ್ತಿದ್ದನು. ಹೀಗೆ ಅನಂತ ನಿಷಯಗಳು ನಡೆಯುತ್ತಲೇ ಬದಿ 
ಶ್ರೀ ಬಸ ಸವಣ್ಣ ನವರೂ ಬಿಜ್ಜಳ ಮಹಾರಾಜರೂ ಅನ್ಯೋನ್ಯಾನುರಾಗದಿಂದ ಇರುವ 
ವರೆಗೆ ಅವನ ರಾಜ್ಯದ ಸತಿಯು ಗೌರವದಾಯಕವಾಗಿದ್ದಿ ತು. ಬಿಜ್ಜಳ ಭೂಪತಿಗಾದರೂ 
ಒಳ್ಳೇ ಗೌರವನಿದ್ದಿ ಸ ರಾಜನಿಗೆ ಉತ್ತ ಷ್ಟ ಮಂತ್ರಿ ಗಳಿದ್ದತೆ ಅವನ ರಾಜ್ಯದ 

ಸತಿಯು ಜೆನ್ನಾ ಗಿರುತ್ತ ದೆ. ರಾಜನ ಗುಣಗಳನ್ನು ಖಡ ಡಿ ಅದರಂತೆ ನಡೆಯುವ 
ಮಂತ್ರಿ ಗಳಿಲ್ಲದಿದ್ದ ರೂ ಆ ರಾಜ್ಯ ದ ಸಿ ಸತಿಯು ಸರಿಯಾಗಿ ನಡೆಯುವದಿಲ್ಲ. ಕಡೆಯ 
ವರೆಗೂ ಬಿಜ ಳನು ೬ ಡ್‌್‌ 'ನಾತಿಗೆ ಬೆಲೆಯನ್ನು ಕೊಟ್ಟಿದ್ದರಿಂದಲೇ ಅವನ 
ರಾಜ್ಯದಲ್ಲಿ ಅನವಸ್ಥಾಪ್ರ ಸಂಗವುಂಬಾಯಿತೆಂದು ಹೇಳಬಹುದು. ಈ ಸಮಯಕ್ಕೆ 
ಬಸವಣ್ಣನವರ ಕೀರ್ತಿಯು ಸರಿಪೂರ್ಣಾವನ್ಥೆಗೆ ಬಂದು ನೀರಶೈನ ಧರ್ಮದ ಧ ಗ 
ಎಲ್ಲ ಕಡೆಗೂ ಮೆರೆಯಲಿಕ್ಸೆ ಹತ್ತಿತು. ಕಲ್ಯಾಣ ಪ್ರಾಂತದಲ್ಲಿಯೇ ಅಲ್ಲ ಜ್‌ 
ಭರತಖಂಡದ ತುಂಬ ಬಸವಣ್ಣನವರ ಗೌರವವು ಹಬ್ಬಿ ತು. ಆಚಾರನಿಷ್ಕರಾದ 
ಎಲ್ಲ ಮತದ ಜನಗಳು ವೀರಶೈವ ದೀಕ್ಷೆಯನ್ನು ತೆಗೆದುಕೊಳ್ಳ ಲಿಕ್ಕೆ ಹತ್ತಿದರು. 
ಬಸವಣ್ಣನವರ ಪ ಪವಿತ್ರವಾದ ನಾಮವು ಪ್ರ ತಿಯೊಬ್ಬರ ನಾಲಿಗೆ ತುದಿಯಲ್ಲಿ ನಲಿದಾಡ 
ಲಿಕ್ರೆ ಹತ್ತಿತು. ೫ಜಿ ನವರಂತಹ " ಅಂತ್ಯಜರಾದ ಶಿವಶರಣರಿಗೂ ಮಧುವಯ್ಯ 
ಗಳಂತಹ ಬ್ರಾ ಹ್ಮಣರಿಗೂ 1 ಬಾರಣನಾಗಿ ನಿವಾಹವು ಜರುಗಿತು. ಈ ಬಯ | 
ಆ ಕಾಲದ ಅಲ್ಲಿಯ ಜನಗಳ ಮನಸ್ಸನ್ನು ಕೆರಳಿಸಿತು. ಬಿಜ್ಜಳನು ಮ ಸುದ್ದಿಯನ್ನು 
ಕೇಳಿ ಕಡಿ ಕಿಡಿಯಾದನು. ಕಲ್ಯಾಣಸಟ್ಟಣದಲ್ಲಿ ಈ ನಿಷಯವು ಕೋಲಾಹಲ 
ವನ್ನುಂಟುಮಾಡಿತು. ಬಸವಣ್ಣನನರ ಅವತಾರದ ಕೊನೆಯ ಕಾರ್ಯನಿದು, ಇದರಿಂದ 
ಬಿಜ್ಜಳನು ಬಸವಣ್ಣ ನವರ ವಿಷಯಕ್ಕೆ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಂಡನು. 
ತಮ್ಮ ಶಿನಭಕ್ತಿಯ ಪ್ರಸಾರದ ಕಾರ್ಯವನ್ನು ಮಾಡಿದರು. ಎಲ್ಲವೂ ಶಿವನ ಲೀಲೆ 
ಯೆಂದು ಅವರು ತಿಳಿಯುತ್ತಿದ್ದರು. ಅವರು ತಮ್ಮ ನಿತ್ಯಸದಾಚಾರದಿಂದ ಕದಲಲಿಲ್ಲ. 
ಅವರಿಗೆ ಧರ್ಮೋದಾ ರದ ಕಾರ್ಯನೇ ಪಾ ್ರಿಮುಖ್ಯನಾಗಿದ್ದಿತಲ್ಲದೆ ಮಂತ್ರಿಯ 
ಪದವಿಯು ಪ್ರಿಯಕರವಾಗಿರಲಿಲ್ಲ. ಈ ಕಾರ್ಯದಲ್ಲಿ ಬಿಜ್ಜ ಳೆ ಮಹಾರಾಜನು ಅವರನ್ನು 
ಎಷ್ಟೇ ಏಕೋಧ ಅವರು ತಮ್ಮ ಕಾಹ ಸ್ವಲ್ಪಾ ದರೂ ಚಲಿಸಲಿಲ್ಲ. 
ಇದು ಮಹಾತ್ಮರ ನಿಜವಾದ ಮಾರ್ಗವಾಗಿರುವದು. "" ಫ್ರಾರಬ್ಬಮುತ್ತಮಗುಣಾಃ 
ನಪರಿತ್ಯಜಂತಿ'' ದೊಡ್ಡವರು ತಾವು ಪ್ರಾರಂಭಮಾಡಿದ ಕಾರ್ಯದಲ್ಲಿ ಎಷ್ಟೇ ನಿಫ್ನ 


೨೦ ಬಸವತತ್ವ ರತ್ನಾ ಕರ 


ಗಳುಂಟಾದರೂ ಅವುಗಳನ್ನು ಕೊನೆಗಾಣಿಸದೇ ಬಿಡುವದಿಲ್ಲ. ಹೀಗೆ ಮಾಡುವದ 
ರಿಂದಲೇ ಅವರಿಗೆ ಶಾಶ್ವ ತವಾದ ಕೇರ್ತಿಯು ಸಾಕೆ ಯುತ್ತದೆ. ಬಸವಣ್ಣನವರು 


ಪ 


ಪ್ರಾರಂಭಿಸಿದ ನೀರಶೈವ "ಮತೋದ್ಧಾ ರದ ಕಾರ್ಯವು ಹತ್ತು ವರ್ಷಗಳವರೆಗೆ ಅವ್ಯಾ 
ಹಳತು. ನಡೆಯಿತು... ಅವರು ಕಲ್ಯಾಣ ಪಟ್ಟ ಣದಲ್ಲಿ ಹತ್ತೇವರ್ಷ ಈ ಕಾರ್ಯ 
ಮಾಡಿದರೂ ೮೦೦ ವರ್ಷಗಳಿಂದ ಅವರ ಕೀ ಉಳಿದು ಪ ಪ್ರಫುಲ್ಲಿತವಾಗಿರುವದಲ್ಲದೆ 
ಜಗತ್ತಿನ ಧಾರ್ಮಿಕ ಕ್ರಾಂತಿಯ ಮಹಾಪುರುಷರಲ್ಲಿ ತಿಷ ಇಂದಿಗೂ ಅಗ್ರೇಸರ 
ರಿನ್ಲಿಸಿಕೊಳ್ಳು ತ್ತಾರೆ. ಜನಸಾಮಾನ್ಯರಲ್ಲಿ ಬೆರೆತು ಅವರ ಹೃ ದಯ ಭೇದಿಸಿ ಭಕ್ತಿಯ 
ಭಾರ . ಸೂರೆಮಾಡಿ ಅವರ ಮನಸ್ಸನ್ನಾ ಹು ನೀರಶೈವ ತತ್ತ ವನ್ನು 
ಬೋಧಿಸಿ ಲಿಂಗವಂತ ಮತವು ಜೀವವುಳ್ಳ ಸಮಾಜಪೆಂಬುವದನ್ನು ಲೋಕಕ್ಕೆ ತೋ. 
ಕೊಟ್ಟರು. ಸಾಮಾಜಿಕ, ಆರ್ಥಿಕ, ರಾಜಕ ವ್ಯತ್ಯಾಸಗಳು. ಸುಲಭ 
ಕ ಧರ್ಮದ ವ್ಯತ್ಯಾಸವು ಸುಸಾಧ್ಯವಾದುದಲ್ಲ. ಇಂತಹ ಮಹಾಮಹಿಮರಾದ 
ಬಸವಣ್ಣ ನವರು ಇನ್ನುಮೇಲೆ ಕಲ್ಯಾಣ ಪಟ್ಟ ಇದಲ್ಲಿರುವದು ಸರಿಯಲ್ಲವೆಂದು ತಿಳಿದು 
ಕಲ್ಯಾಣ ಪಟ್ಟಣವನ್ನು ಬಿಡುವ ಕಾಲಕ್ಕೆ ಅಭಿ ಅನೇಕ ಹೈದಯದ್ರಾ ವಕ ಸಂಗತಿಗಳು 
ಇಡಿಸಿ. ರ ಹರಳಯ್ಯ ಮಧುವಯ್ಯಗಳ ನಿವಾಹದಿಂದ ಕೃದ್ಧನಾದ 
ಬಿಜ ಳನು ಅವರಿಬ್ಬರ ಕಣ್ಣು ಗಳನ್ನು ಚ ಎಳೆಹೂಟಿಯನ್ನು ಕಟ್ಟ ಹೊಡಿಸಿದಾಗ 
ಅಲ್ಲಿ ಎಂತಹ ಅಲ್ಲೊ (ಲ “ಲ್ಲೊ ಲ ಸ್ಪಿತಿಯು ಉಂಟಾಗಿರಬಹುದೆಂಬುವದನ್ನು 
ಬರೆಯುವದಕ್ಕಿಂತಲೂ' ಊಹ ಸುವದೇ ಮೇಲಾ ಗಿರುತ್ತದೆ.. ಈ ನಿಷಯನು ಎಲ್ಲಾ 
ಕಡೆಗೂ ಹಬ್ಬಿದಾಗ ಮಡಿನಾಳಮಾಚಿ ದೇವರಂತಹ ವೀರಾಗ್ರಣಿಗಳ ಕಣ್ಣುಗಳು ಕೆಂಪ 
ಗಾದವು. ಜಗದೇವ ಬೊಮ್ಮಿ ಮಲ್ಲರಂತಹ ನೀರಾಧಿನೀರರು ಭುಜಗಳನ್ನು ಛಪ್ಪರಿಸಲಿಕ್ಕೆ 
ಹತ್ತಿದರು. ಎಲ್ಲಿ ನೋಡಿದರೂ ಈ ಘೋರಕೃತ್ಯದ ದೃಶ್ಯಗಳು ಭೀಕರವಾಗಿ ಕಲ್ಯಾಣ 
ಸಟ್ಟಣದ ಸ್ಥಿತಿಯ: ಏನಾಗುನದೋ ಎಂಬುವ ಹಾಹಾಕಾರದ ಕೋಲಾಹಲಕ್ಕೆ 
ಕಾಜ 4 1! ಇನ್ನು ಕಲ್ಯಾಣ ಸಟ್ಟಿಣದ ಅಳಿಗಾಲವು ಸಮಿಾಾಪಿಸಿತೆಂದು ಜನಗಳು 
ಗುಜುಗುಜು ಮಾತನಾಡಲಿಕ್ಕೆ ಹತ್ತಿದರು. ಇದನ್ನೆಲ್ಲ ಸರಿಶೀಲಿಸಿನೋಡುತ್ತಿದ್ದ ದಯಾ 
ಮೂರ್ತಿಗಳಾದ ಬಸವಣ್ಣ ನವರ ಮನಸ್ಸು ಸಮುದ್ರದಂತೆ ಶಾಂತವೂ ಗಂಭೀರವೂ 
ಆಗಿದ್ದು ದು ಎದ್ದು ಕಾಣುತ್ತಿ ದ್ರಿ ತು. ದ್ರೌಸದಿಯ ಶೀಕೆಯನ್ನು ದುಶ್ಶಾ ಸನನು ಭೀಷ್ಮ, 
ದ್ರೊ (ನಾ, ಕೃಪಾಚಾರ್ಯರಂತಹ ದಿವ್ಯ ಎ ಎದುರಿಗೆ ವ ಧರ್ಮರಾಜನು 
ಅ ಮಾಡಿದನು. ಇನ್ನು ಮೇಲೆ ಕಲ್ಯಾಣ ಪಟ ಸೈ ಾದಲ್ಲಿ ಶಾಂತತೆಯು ನೆಲೆಗೊಳ್ಳ 
ಲಾರದೆಂದು ಈಶ್ವರ ಸಂಕೇತವಿದ್ದಂತೆ ಕಜ 2 ಮನಸ್ಸಿನಲ್ಲಿಯೇ ಮಕ! 
ಕಪ್ಪಡಿಯ ಸಂಗಮದ ಕಡೆಗೆ ಹೊರಟರು. ಹೊರಡುವ ಕಾಲಕ್ಕೆ 


ಕ ಅಸಂಖ್ಯಾತ ಮಹಾಗಣಂಗಳ ಕೈಯಲು ಬೀಳ್ಕೊಂಡು ತಮ್ಮ 
ಗೃಹೋಪಕರಣಂಗಳಂ ಲಿಂಗ ಜಂಗಮಕ್ಕೆ ಸೂರೆಗೊಟ್ಟು ಎಳನೂರೆಪ್ಪತ್ತು 
ಮಹಾಗಣಂಗಳಿಗೆ ನಿಜಸದ ಪ್ರಾಪ್ತಿಯ ನಿರೂಪಿಸಿ ಕಳುಹಿಸಿ ತಮ್ಮ 
ಸಮಯಾಚಾರದ ಮೂನತ್ತಾರು ಸಾವಿರ ಜಂಗಮಮಂ ಚಿಕ್ಕ ದಣ್ಣಾಯಕರ 
ಕೈಯಲ್ಲಿ ಕೊಟ್ಟು ಸಕಲಶರಣರಗೂಡಿ ಕಟಕಮಂ ಪೊರಮಟ್ಟು ಕಪ್ಪಡಿಯ 
ಸಂಗಮೇಶ್ವರಂಗೆ ಎಯ್ದಿ ಪೋಗಲು ಆಗಳೇ ಬಿಜ್ಜಳನೈಶ್ಚರ್ಯಹಾನಿಯಾಗೆ 


ಬಸನಣ್ಣ ನನರ ಸಂಕ್ಷಿಪ್ತ ಚರಿತ್ರೆ | ೨೧ 


ಕಟಕದ ಭಾಗ್ಯವಳಿಯಿತ್ತು ಧಾರುಣಿನಡಗಿತ್ತು ಕಾಗೆಗಳಿರುಳು ಅರಚಿದವು 
ಹಗಲು ನರಿಗಳೂರೋಳ್‌ ಪೊಕ್ಸವು ನ ಕ್ಪತ್ರಬಿದ್ದವು ಕಲ್ಮಳೆಸುರಿಯಿತು. 
ಮಹಾಚಂಡವಾಯು ಬೀಸಿತ್ತು ಕೆಂಥೂಳೆದ್ದು 'ಹೆಗಲು ಮುಸ ಸುಕ ಮಂಜಿನ 
ಕತ್ತಲೆಯಾಗಿ ಗಗನದೊಳು ಭೀಕರವಾಗಿ ಬಿಜ್ಜ ಳನು ಶಿರವಿಲ್ಲದ ಹೆಣನಕಂಡ 
ಪ್ರತಿಸೂರ್ಯಮೂಡಿದನು ಇದರ ಮೇಲೇನಹುಜೊ ಎನು ತ್ತ ಜನಗಳು 
ಹೆದರಿ ಸಂವಾದಿಸುತ್ತಿರೆ.” 
ಹೀಗೆ ಅನಂತ ಕಸು ಆದವು. ಯಾನದಾದರೊಂದು ಭಯಂಕರ ಹಾನಿಯಾಗುವ 
ಕಾಲಕ್ಕೆ ಇಂತಹ ಅನಿಷ ಸ್ಸ ಸಂಗತಿಗಳು ನಡೆಯುವದು ಸ್ವಾಭಾವಿಕನಾದುದು. 
ಹೆ ಬಸವಣ ನವರು ಕೊನೆಯಸಾರೆ ತಾವು ಮಂತ್ರಿಯ ಸ್ದಾ ನದಿಂದ ನಿವೃ ತ್ತ 
ರಾಗುವ ಕಾಲಕ್ಕೆ ಬಿಜ ನಳನಿಗೆ ಸರಿಸರಿಯಾಗಿ ER ಕೇಸೆಲಿಲ್ಲ. ಮಿಕ 
ವಿನಾಶವು ಡಂ ಸಂಭವನಿದ್ದಕೆ ಮನುಷ ಷ್ಯನ ಬುದ್ದಿಯು ಮಂದವಾಗುತ್ತದೆ. 
ಶ್ರೀರಾಮಚಂದ್ರನನ್ನು ವಂಚಿಸಬೇಕೆಂದು ಮಾರೀಚನು ಬಂಗಾರವರ್ಣದ ಚಿಗುರೆಯಾಗಿ 
ಬರಲು ಅದನ್ನು ಬೆನ್ನಟ್ಟಿಹೋದಕಾರಣ ಮುಂದೆ ಎಂತಹ ನಿಸತ್ತುಗಳನ್ನು ಅನುಭವಿಸ 
ಬೇಕಾಯಿತು? ಶ್ರೀರಾಮಚಂದ್ರನಿಗೆ ಲೋಕದಲ್ಲಿ ಬಂಗಾರವರ್ಣದ ಚಿಗುರೆಗಳಿರು 
ವದಿಲ್ಲವೆಂಬುವದು ಜೊತಿ ರಲಿಲ್ಲವೆ? ನಿನಾಶಕಾಲದಲ್ಲಿ ಮನುಷ್ಯ ನ ಬುದ್ದಿ ಯುಸಿ ವಿನರೀತ 
ವಾಗುವದು ಸಹಜವಾದುದು. 


ಅಸಂಭವಂ ಹೇಮಮೃಗಸ್ಕ ಜನ್ಮತಥಾಸಿರಾನೋ ಉುಲುಭೇಮೃಗಾಯ | 


ಪ್ರಾಯಃ ಸಮಾಪನ್ನವಿಪತ್ತಿಕಾಲೇ ಧೀಯೋಪಿಪುಂಸಾಮಲಿನೀ ಭವಂತಿ ॥ 
ಬಸವಣ್ಣನವರು ಕಲ್ಯಾಣ ಪಟ್ಟಣವನ್ನು ಬಿಟ್ಟು ಹೋದಮೇಲೆ ಅಲ್ಲಿಯ ಸ್ಥಿತಿಯು 
ಹೇಗಾಗಿರಬಹುದು? ಸೇನಾಪತಿ ಇಲ್ಲದ ಸೈನಿಕರಂತೆ ಕಲ್ಯಾಣ ಪಟ್ಟ ಣದ ನಿತಿಯೇ 
ಬೇರೆ ಆಯಿತು. ಜನಗಳು ತಾಳ್ಮೆ ತಪ್ಪಿ ದರು. ಬಸವಣ್ಣ ನವರಿದ್ದರೆ ಅನರನ್ನೆಲ್ಲ 
ಶಾಂತಗೊಳಿಸುತ್ತಿ ದ್ದರು, ಬಸವಣ ನವರು ಇರುವಾಗಲೇ ಅನೇಕ ಅಪಿ 
ಕೃ ತ್ಯ ಗಳು ಕಲ್ಯಾ ಣ ನಟ್ಟ ಣದಲ್ಲಿ ನಡೆದವು. ಬಸವಣ ನನವರ ಅಪ್ಪುಣೆಯಿಂದ ಜನಗಳೆಲ್ಲ 
ತಾಳ್ಕೈಃ ಯಿಂದ ಇದ್ದರು. ಸಭೆಯಲ್ಲಿ ದೌ ಸದಿಯ ತೀಟೆಯನ್ನು ದುಶ್ಯಾ ಸನನು 
ಬಿಚ್ಚುವಾಗ ಭೀಮಾರ್ಜುನರ ಸಿ ಸತಿಯು. ಹೇಸ? ಅಣ್ಣ ಹ ಯುಧಿಷ್ಕ ರನ 
ತಾಳ್ಮೆಯಿಂದ ಅವರು ಏನೂ ಮಾಡಲು € ಅಸಮರ್ಥರಾದರು. ಬಸವಣ ್ಲಿನವರ ಅಜ್ಜಿ 
ಯನ್ನು ಪಾಲಿಸುವದು ಎಲ್ಲರ ಕರ್ತವ್ಯವಾದುದರಿಂದ ಅವರು ಅಲ್ಲಿರುವವರೆ ಗೆ ಯಾವ 
ಗಲಭೆಗಳೂ ಏಳಲಿಲ್ಲ. ಬಸವಣ್ಣನವರು ಆಸ್ಥಾನವನ್ನು ಬಿಟ್ಟು ಹೋದಮೇಲೆ ಅಲ್ಲಿಯ 
ಜನಗಳ ಸ್ಲಿತಿಯು ಬಹಳ ಭಯಂಕರವಾಗಿ ಯಾರ ಹಿಡಿತದಲ್ಲಿಯೂ ಉಳಿಯಲಿಲ್ಲ. ಒಬ್ಬ 
ನಾಯಕನಿಗೆ ಲಕ್ಷಾಂತರ ಜನಗಳು ವಿಧಥೇಯರಾಗಿರುತ್ತಾರೆ. ಆದರೆ ಆ ನಾಯಕನ 
ಗುಣಗಳೆಲ್ಲ ಅವರಲ್ಲಿರುವದಿಲ್ಲ. ಕೆಲವರು ಅಂಧಶ್ರದೆಯಿಂದ ಆ ನಾಯಕನನ್ನು 
ಅನುಸರಿಸಿದರೆ ಮತ್ತೆ ಕೆಲವರು ತಮ್ಮ ಕಾರ್ಯಸಾಧನೆಗಾಗಿ ಕೂಡಿದವರಾಗಿರುತ್ತಾರೆ. 
ನಾಯಕನಿಲ್ಲದ ಸಮಯದಲ್ಲಿ ಅವರ ರೀತಿ ನೀತಿಗಳು ಬಯಲಿಗೆ ಬರುತ್ತವೆ. ಬಸವಣ್ಣ 
ನವರು, ಕಲ್ಯಾಣ ಪಟ್ಟ ಣವನ್ನು ಬಿಟ್ಟುಹೋದ ಕೆಲವು ದಿನಗಳಲ್ಲಿಯೇ ಕಲ್ಯಾಣದಲ್ಲಿ 


ಶಿ 
ಆ 16 ಬಿಜ್ಚಳರಾಜನ' ಅಂತ ೈವಾದದ್ದು ತಿಳಿದುಬರುತ್ತದೆ. ಬಿಜ್ಜಳ 


೨೨ ಬಸವತತ್ವ ರತ್ನಾಕರ 


ಜನಾದರೂ ಬಹಳ ವೀರನೂ, ಸದ್ದು ಣ ಮಂಡಿತನೂ ಆಗಿದ್ದ ನು. ಆದರೆ 
ಕಾಲಗತಿಯು ಯಾರನ್ನೂ ಬಿಟ್ಟರುವದಿಲ್ಲನಷ್ಟೆ? ಕೆಲನರು ಬಸವಣ್ಣ. ನವರೇ ಬಿಜ್ಜಳ 
ನನ್ನು ಕೊಲ್ಲಿಸಿದರೆಂದು ಬರೆದಿರುತ್ತಾರೆ. ಇದು ಐತಿಹಾಸಿಕ ಸಂಗತಿಯ ನಿಪ ಸರ್ಯಾಸ 
ನೆಂದು ಹೇಳಬಹುದು. ಯಾಕೆಂದರೆ ದಯಾಮೂರ್ತಿಗಳೂ, ಅಹಿಂಸಾವಾದಿಗಳೂ 
ಆದ ಬಸವಣ್ಣನವರು "" ಯತ್ರ ಜೀವಃ ತತ್ರಃ ಶಿವಃ'' ಎಂದು ಹೇಳುವವರು ಇಂತಹ 
ಕಾರ್ಯವನ್ನು ಮಾಡಲು ಕ್ಕವೇ ಇರುವದಿಲ್ಲ. ಅವರು ವೀರಶೈವರ ಸ ಸಂಚಾಚಾರಗಳಲ್ಲಿ 
ಒಂದಾದ ಗಣಾಚಾರದ ಪ್ರಕಾರ ಆ ಸ್ಥಳವನ್ನು ಬಿಟ್ಟುಹೋದರು. ಇತ್ತ ಬಿಜ್ಜಳ ಭನ 
ಕೊಲೆ ಆದಾಗ್ಗೆ ಬಸವಣ ೧ ನವರು ಕಪ್ಸ ಡಿಯ ಸಂಗಮದಲ್ಲಿದ್ದ ರು. ಇಲ್ಲಿಗೆ ಕಲ್ಯಾಣ 
ಪಟ್ಟಣದ ಆ ''ಕಾಲದ ಉಜ್ವಲವಾದ ಇತಿಹಾಸದ ಸಮಾನ್ನಿ ಸಯಾಯಿತೆನ್ನ ಬಹುದು. 
ಬಸವಣ್ಣನವರು ಮೇಲೆ ಬರೆದಂತೆ ಕೆಲವೇ ವರ್ಷ ಕೆಲಸಮಾಡಿದರೂ ಅವರ ಧಾರ್ಮಿಕ 
ಪ್ರಭಾವವು ಪ್ರಚಂಡತರವಾಗಿ ಹಬ್ಬತು. ಕರ್ಣಾಟಕದಲ್ಲಿ ಜನಿಸಿ ಕರ್ಣಾಟಕದಲ್ಲಿಯೇ 
ಧರ್ಮ ಮತ್ತು ರಾಜಕಾರಣಗಳೆರಡನ್ನೂ ಸಮಾನತೆಯಿಂದ ನಡೆಯಿಸಿ ಕರ್ಣಾಟಕದ 
ಕೀರ್ತಿಯು ಯಾವಾಗಲೂ ದೇದೀಪ್ಯಮಾನವಾಗುವಂತೆ ಮಾಡಿ ಬಯಲಾದ ಬಸವಣ್ಣ 
ನವರ ಅಜರಾಮರವಾದ ಕೀರ್ತಿಯನ್ನು ಕನ್ನಡಿಗರೆಲ್ಲರೂ ಕೊಂಡಾಡುತ್ತಿರುವದು 
ಯೋಗ್ಯವಾಗಿಯೇ ಇರುತ್ತದೆ. 


ಎರಡನೆಯ ಪ್ರಕರಣ 
ನೇದಗಳೂ ಬಸವಣ್ಣ ನವರೂ 


ಮುಂದಿನ ನಾಲ್ಕು ಪ್ರಕರಣಗಳಲ್ಲಿ ವೇದಾಗಮೋಸನಿಸದ್ಭಗನದ್ಲಿ ತೆಗಳ ವಿಷಯ 
ದಲ್ಲಿ ಶ್ರೀ ಬಸವೇಶ ರರ ವಚನಗಳಿಂದ ಸಾಮ್ಯ- ವೈಷಮ್ಯ - ವೈಶಿಷ್ಟಾ ದಿಗಳೇನು? 
ಎಂಬುವದನ್ನು ಇಸ ಸಾಮ್ಯ ವೆಂದಕೂಡಲೇ ಅವುಗಳಲ್ಲಿದ್ದ ವಿಷಯ 
ಗಳನ್ನೇ ಬಸವಣ್ಣನವರು ಕನ್ನಡ ಜಡ ವಚನ ರೂಪದಿಂದ ಹೇಳಿರುತ್ತಾರೆಂಬುವ _ 
ಕಲ್ಪನೆಗೆ ಅವಕಾಶವೇ ಇರುವದಿಲ್ಲ. ಅಲ್ಲಲ್ಲಿ ತಮಗೆ ಸರಿಕಾಣದ ನಿಷಯಗಳನ್ನು 
ಖಂಡಿಸಿ ತಮ್ಮ ಅಭಿಪ್ರಾಯವನ್ನು ಸ್ಪ ಸ್ಪ ಸ್ಟ್ರೀಕರಿಸಿದ್ದಾ ರೆ. ತಮ್ಮದೇ ಆದ ವೈಶಿಷ್ಟ್ಯವನ್ನು 
ತೋರಿಸಿ ಪ್ರಚಾರಮಾಡಿದರು. ವೇದಾಗಮೋಪನಿಷತ್ತುಗಳು ಪ್ರಾಚೀನತಮಗಳಾದ 
ಗ್ರಂಥಗಳು. ಅವುಗಳಲ್ಲಿ ಹೇಳಿದ ವಿಷಯಗಳೆಲ್ಲ ನಿಜವಾದವುಗಳೆಂದು ಎಷ್ಟೋ ಜನಗಳು 
ದಾಕ್ಷಿಣ್ಯಕ್ಕೊಳಗಾಗಿ ತಮ್ಮ ಮನಸ್ಸಿಗೆ ಒಪ್ಪಿಗೆ ಇಲ್ಲದಿದ್ದರೂ ಅವುಗಳಿಗೆ ತಲೆದೂಗುವ 
ಸದ ಜತ್ತೆ ಸರಂಪರ ಕೂಢಿಯಾ ಹ 

ಶ್ರೀ ಬಸವಣ್ಣ ನವರು ನಿರ್ದಾಕಿ ಕ್ಸಿಣ್ಯವಾಗಿ ಖಂಡಿಸಿ ತಮ್ಮ ನಿಶಾಲ ಭಾವನೆಯನ್ನು 
ತೋರಿಸಿದ್ದಾರೆ. ``" ಅನುಭನಿಯ ಅನುಭವವೇ ಮೇದನೆಂದು'' ಶ್ರೀ ಪ ಪ್ರಭುದೇವರು 
ಹೇಳಿದ ನಚನನಾದರೂ ಇದನ್ನೇ ಸಮರ್ಥಿಸುತ್ತದೆ. ಅವರು ಯಾನ ಜಾಪಿ ಸಂದರ್ಭ 
ಗಳಲ್ಲಿ ವೇದಾದಿಗಳನ್ನು ಖಂಡಿಸಿರುತ್ತಾರೆ, ಯಾವ ಪ್ರಸಂಗದಲ್ಲಿ ಅವುಗಳನ್ನು ಎತ್ತಿ 
ಹಿಡಿದಿದಾ ರೆಂಬುವದನ್ನು ಈ ಪ. ತೋರಿಸಲಾಗಿದೆ. 

ವೇದಗಳ ವಿಷಯದಲ್ಲಿ ಸವಣ್ಯ ನವರ ಅಭಿಪ್ರಾ ಯವೇನೆಂಬುವದನ್ನು 
ಈ ಪ್ರಕರಣದಲ್ಲಿ ಭ್‌ ವೇದಗಳನ್ನು ಬಸವಣ್ಣ ನವರು ತಮ್ಮ ವಚನ 
ಗಳಲ್ಲಿ ಕೆಲವು ಕಡೆಗೆ ಖಂಡಿಸಿರುವುದೂ, ಕೆಲವು ವಚನಗಳಲ್ಲಿ `ನೇದ ಪ್ರಾ ಸ ವನ್ನು 
ಕೊಟ್ಟಿ ರುವುದೂ ಕಂಡುಬರುತ್ತದೆ. ಆದ್ದ ರಿಂದ ಬಸವಣ್ಣನವರು ನೇದ ನಹ 
ಆ ವೇದಾನುಯಾಯಿಗಳೋ ಎಂಬುವ ವಿಷಯವು "ಅನೇಕ ಜನರಿಗೆ ಸಂಶಯಾಸ್ಪದ 
ವಾದುದಾಗಿದೆ. " 

ಫ್ರೀ ಬಸವಣ್ಣನವರು ವೇದದ ಒಂದು ಭಾಗವಾದ ಕರ್ಮಕಾಂಡವನ್ನು 
ಖಂಡಿಸಿರುವರು. ಆ ಭಾಗದಲ್ಲಿ ಹಿಂಸೆ ಉಕ್ತವಾಗಿರುವದರಿಂದ ಅಹಿಂಸಾಪಾಲಕರೂ, 
ಧರ್ಮ ಮತ್ತು ದಯಾಮೂರ್ತಿಗಳೂ ಆದ ಬಸವಣ್ಣ ನವರಿಗೆ ಹಿಂಸೆ. ಸರಿಹೋಗದಿರು 
ವದು ಸಹಜವಾದುದು. ವೇದ ಎಷ್ಟೇ ಪುರಾತನ ಗ್ರಂಥವಾದರೂ ಆ ಭಾಗವನ್ನು 
ಮಾತ್ರ ಖಂಡಿಸಿರುವರು, ನೇದಗಳಲ್ಲಿರುವ ವರ್ಣಗಳು ಮೊದಲು ಗುಣವಾಚಕ 
ಗಳಾಗಿದ್ದು ಬರಬರುತ್ತ ಜಾತಿವಾಚಕಗಳಾಗಿ ಮೇಲು ಕೀಳೆಂಬ ಕೊಳಚಿಯನ್ನು 
ಹೆಚ್ಚಿಸ ಸತಕೃವುಗಳಾಗಿರುವದರಿಂದ ಜಾತಿವಾಚಕಗಳಾದ ವರ್ಣಗಳನ್ನು ಕೂಡ ಸಟ 
8.198ರುವರು. ನಿಜವಾಗಿ ವೇದಗಳಲ್ಲಿ ಎಲ್ಲಿಯೂ ಜಾತಿಚೇದವು ಕಾಣುವದಿಲ್ಲ. 
ಟೀಕಾತ್ಮಃ ಕಗಳಾದ ಗ್ರಂಥಗಳಿಂದಲೂ ಕೆಲವು ಸ ಸ್ಮ ಎತಿಕಾರರ ಮಾತುಗಳಿಂದಲೂ ಜಾತಿ 
ಗಳಾಗಿ ಔನ ಸಮಾನ ತತ ಕ್ರೈ ದೊಡ್ಡ ಹಲತಫ್ರಾ ಯವಾಗಿರುತ್ತದೆ. ಇತ್ತಿ ಆಚೆಗೆ 


೨೪ ಬಸವತತ್ತ ರತ್ನಾಕರ 


ಶ್ರೀ ದಯಾನಂದ ಸರಸ್ತ ತಿಯವರು ತಮ್ಮ ಸತ್ಯಾರ್ಥ ಪ್ರಕಾಶಿಕೆಯಲ್ಲಿ ಹಿಂಸಾಯುಕ್ತ 
ಗಳಾದ ವೇದಮಂತ್ರ ಗಳನ್ನೆ ಲ್ಲ ಖಂಡಿಸಿ ಅವುಗಳಿಗೆ ಬೇರೆ ಬೇರೆ ಅರ್ಥಗಳನ್ನು ಮಾಡಿರು 
ತ್ತಾರೆ. ಇಂಥವರು ಬಸವಣ್ಣ ನವರ ಕಾಲಕ್ಕಿದ್ದರೆ ಅವರು ಹಿಗ್ಗು ತ್ರಿದ್ದರು. 

ಸರಬ್ರಹ್ಮ ಸ್ವರೂಪವಾದ ಸರಶಿವಲಿಂಗವನ್ನು ಷಡಧ್ವಶೋಧನಾ ಪೂರ್ವಕವಾಗಿ 
ಗುರುವಿನಿಂದ ಧರಿಸಿಕೊಂಡಮೇಲೆ ಜಾತಿಯ ಯತ್ತಿ ಸಂಚಿತ ಸ್ಪ ಸ್ಪರ್ಶನಕ್ಕೂ ಕೂಡ ಅವಕಾಶ 
ನಿಲ್ಲವೆಂದು ಅವರು ವಿಶ್ವಪ್ರಯತ್ನ ಮಾಡಿರುವದು ಸುಪ್ರ ಸಿದ್ಧ ವಾದುದಾಗಿರುತ್ತದೆ. 

ಇಲ್ಲಿ ನೇದಗಳ. "ಇಗೆ 11 ತಿಳುವಳಿಕೆಗಾಗಿ ಕೆಲವು ವಿಷಯಗಳನ್ನು 
ಬಕೆಯುವೆನು. ವೇದವಾಜ್ಮಯ ಅತಿ ಪ್ರಾಚೀನತಮವಾದುದಾಗಿದೆ. ಜಗತ್ತಿನ ಎಲ್ಲ 
ವಾಜ್ಮಯಗಳಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತೆಯು ಇರುತ್ತದೆ. ಮಾನವನ ಬುದ್ಧಿಗೆ 
ನಿಲುಕದಷ್ಟು ಪುರಾತನ ಕಾಲದ್ದಾ ಗಿರುತ ತ್ತದೆಂಬುವದಕ್ಕೆ ಅನೇಕ ಸ್ರಮಾಣಗಳಿರುತ್ತನೆ. 
ಬೇರೆ ಬೇರೆ ಪಂಡಿತರು ವೇದಗಳಿಗೆ ನಿನಿಧ ರೀತಿಯಿಂದ ತಮ್ಮ ತನ್ಮು ಬುದ್ಧಿ ಯ 
ಸಾಮರ್ಥ್ಯಕೃನುಗುಣವಾಗಿ ಟೀಕೆಗಳನ್ನು ಬರೆದಿರುತ್ತಾರೆ 


೧.  *ವಿಡಂತಿ ಜ್ಞಾನಾಜ್ಞಾ ನಾನಿತಿನೇದಾಃ'? 
ಜ್ಞಾನ ಮತ್ತು ಅಜ್ಞಾ ನಗಳನ್ನು ತಿಳಿಸುವಡೇ ವೇದವು. ನಿದ್‌, ಜ್ಞಾನೆ ಎಂಬುವ 
ಧಾತುವಿನಿಂದ ಸಿದ್ಧ ವಾಗಿರುತ್ತ ಡೆ. ವೇದಗಳೆಂದರೆ ತಿಳುವಳಿಕೆಯ ರಾಶಿಗಳೆಂದು 
ಕೆಲವರು ಅರ್ಥವನ್ನು ಮಾಡಿರುತ್ತಾರೆ. 


€6 ಇಷ್ಟ್‌ ಇಲ್ಲಿ ಇ ಇ ೨೨ 
ತಪಃ ಸಂಪ ಪ್ರಾಪ್ತ ದಿವ್ಯಜ್ಞ್ವಾನೇನ ಸ್ಮೃತಾಃ ವೇದಾಃ 


೨ 
ತಸಸ್ಸಿನ ದಿವ್ಯಜ್ಞಾನದಿಂದ ಸ್ಮರಿಸ ಬ್ಪಟ್ಟವುಗಳೇ ವೇದಗಳು. 


೩, ಪರಾಶರನು-- 
ಕಶ್ಚಿದ್ಯೇದ ಕರ್ತಾಸ್ತಿ ನೇದಸ್ಮರ್ತಾ ಚತುಮರ್ಮುಖಃ'' 
ಒಬ್ಬನು ವೇದಗಳ ಕರ ಇರುತ್ತಾನೆ. ವೇದಗಳನ್ನು ಸ್ಮರಿಸಿದವನು ಮಾತ್ರ ಬ್ರಹ್ಮ 
ನಾಗಿರುತ್ತಾನೆ. ಮೊದಲು ಅಖಂಡವಾದ ವೇದವೊಂದೇ ಇದ್ದಿತು. ಅದು ಅಲ್ಪಜ್ಞರಿಗೆ 
ತಿಳಿಯಲು ಅಶಕೃವಾದುದರಿಂದ ವ್ಯಾಸ ಮಹರ್ಷಿಗಳು ಅದನ್ನು ನಾಲ್ಕು ಭಾಗಗಳನ್ನಾಗಿ 
ಮಾಡಿದರು. 


೪, ಭಾಗವತದಲ್ಲಿ. 
"" ವೃಧಧಾತ್‌ ಯಜ್ಞ ಸಂತತ್ಕೈರ್ನೇದಮೇಕಂ ಚತುರ್ನಿಧಂ 1? 


ಒಂದೇ ವೇದವು ಯಜ್ಞ ಸಂತತಿಗಳಿಗೋಸ್ಟರ ನಾಲ್ಕು ಭಾಗಗಳಾಗಿ ನಿಭಾಗಿಸಲ್ಪಟ್ಟಿ ತು. 


೫. ವೇದಾಂತಕಾರರ ಮತದಲ್ಲಿ-- 
$4 ನಿಾನಶರೀರಾನಚ್ಛಿನ್ನ ಭಗನದ್ವಾಕ್ಯಂ'' 
ಎಂತಲೂ, 


ಅ ಇಸ ಳಿ EE 
೬. ನ್ಯಾಯಶಾಸ್ತ್ರ ಕಾರರು 


“ ಬ್ರಹ್ಮ ಹೊ ಮುಖಾದ್ದ ೃಹಿರ್ಭೂತೊ ಧರ್ಮನರ್ಕ್ತೂಶಾಸ್ತ್ರಮ್‌ ೨೨ 
ಹ್ಮನ ಮುಖದಿಂದ ಹೊರಗೆ ಬಂದ ಧರ್ಮಶಾಸ್ತ್ರವು. 


ನೇದಗಳೂ ಬಸನಣ್ಣನನರೂ ೨೫ 


ಈ ನಾಲ್ಕು ವೇದಗಳಿಗೆ ಮೊದಲು ಭಾಷ್ಯವನ್ನು ಬರೆದವರು ಅಚ್ಚಕನ್ನಡಿಗರಾದ 
ಸಾಯಣರು, ಅವರು 


ಜಃ *"ಏನಾಭೀಷ್ಟಲಾಭೋ ಅನಿಷ್ಟ ಪರಿಹಾರಃ ಏನಂ ಧರ್ಮಾದಿಖ್ಯಾಪಕೋ ಹೇಹಃ ೫ 


ಇಚ್ಛಿತ ಫಲವನ್ನು ಕೊಟ್ಟು ಅನಿಷ್ಟವನ್ನು ಸರಿಹಾರಮಾಡಿ ಧರ್ಮಾಧರ್ಮಾದಿಗಳನ್ನು 
ಬೋಧಿಸುವದೇ ವೇದವು. 


ಈ ನೇದಗಳಿಗೆ ಅನೇಕ ಸರ್ಯಾಯ ನಾಮಗಳಿರುತ್ತವೆ. ಅವುಗಳಲ್ಲಿ ಶ್ಚತಿ, 
ಆಮ್ನಾಯ, ಸ್ವಾಧ್ಯಾಯ, ಛಂದಸ್ಸು, ನಿಗಮ ಇವೇ ಹೆಸರುಗಳು ಪ್ರಾಮುಖ್ಯ 
ವಾಗಿರುತ್ತವೆ. 

ಖುಗ್ರೇದ ಸದ್ಯಮಯವಾಗಿಯೂ, ಯಜುರ್ವೇದ ಗದ್ಯ ನದ್ಯಮಯವಾಗಿಯೂ, 
ಸಾಮವೇದ ಗಾನಮಯವಾಗಿಯೂ ಇರುತ್ತವೆ. ಈ ವೇದಗಳಲ್ಲಿ ಮಂತ್ರಭಾಗ, 
ಬ್ರಾಹ್ಮಣಭಾಗಗಳೆಂದು ಎರಡು ಪ್ರಕಾರಗಳಾಗಿರುತ್ತವೆ. ಮಂತ್ರಭಾಗಕ್ಕೆ ಸಂಹಿತೆ 
ಗಳೆಂತಲೂ ಅನ್ನುತ್ತಾರೆ. ವೇದಗಳಲ್ಲಿ ಅನೇಕ ಖಕ್ಳುಗಳೂ, ಕಾಂಡಗಳೇ ಮೊದ 
ಲಾದವುಗಳಿರುತ್ತವೆ. ಅವುಗಳನ್ನೆಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳಲು ಸಾಧ್ಯವಿಲ್ಲ. 
ಈ ವಾಜ್ಮಯವು ಅಸಾರವೂ ಅನೇಕ ನಿಷಯಗಳನ್ನೊಳಗೊಂಡದ್ದೂ ಆಗಿರುತ್ತದೆ. 

ಇಂತಹ ವೇದಗಳ ಕಾಲನಿರ್ಣಯವನ್ನು ಇಲ್ಲಿಯವರೆಗೂ ಬೇರೆ ಬೇಕೆ ದೇಶಗಳ 
ಪಂಡಿತರು ಅನೇಕ ತರಹದಿಂದ ಮಾಡಿರುತ್ತಾರೆ. ಯಾವದೊಂದು ನಿಶ್ಚಿತ ಕಾಲವನ್ನು 
ಕಂಡುಹಿಡಿಯಲು ಯಾರಿಗೂ ಸಾಧ್ಯವಾಗಿರುವದಿಲ್ಲ. ಈ ವೇದಗಳ ಕಾಲನಿರ್ಣಯದ 
ಸಲುವಾಗಿ ಮೊದಲು ಸರಿಶ್ರಮಸಟ್ಟವರು ಜರ್ಮನ್‌ ದೇಶದ ಸುಪ್ರಸಿದ್ಧ ಸಂಡಿತರಾದ 
ಮ್ಯಾಕ್ಸ್‌ ಮುಲ್ಲರರು. ಇವರು ಕ್ರಿಸ್ತಶಕಕ್ಕಿಂತಲೂ ಪೂರ್ವದಲ್ಲಿ ೨,೦೦೦ ವರ್ಷಗಳ 
ಪೂರ್ವದಲ್ಲಿ ವೇದಗಳ ಅಉತ್ಪತ್ತಿಯಾಯಿತೆಂದು ಬರೆದಿರುತ್ತಾರೆ. ಮತ್ತೆ ಕೆಲವರು 
ಕ್ರಿಸ್ತಪೂರ್ವ ೧,೫೦೦ ವರ್ಷ ಇರಬಹುದೆಂದು ತರ್ಕಿಸಿರುತ್ತಾರೆ. ಇಂಗ್ಲೆಂಡಿನಲ್ಲಿಯ 
ಸುಪ್ರಸಿದ್ಧ ಸಂಡಿತರಾದ ಮೆಕ್ತಾನೆಳ್ಳ ಮತ್ತು ಕೀತ್‌ ಇವರು ಮುಖ್ಯರಿರುತ್ತಾರೆ. 
ಕೆಲವು ಜ್ಯೋತಿಷ್ಯದ ವಾಕ್ಯಗಳಿಂದ ಲೆಖ್ಬವನ್ನು ಮಾಡಿ ಹೌಗ್‌ ಎಂಬುವ ಪಂಡಿತನು 
ಕ್ರಿಸ್ತಶಕ ೨,೪೦೦ರಿಂದ ೨,೦೦೦ ಇರಬಹುದೆಂದು ಬರೆದಿರುತ್ತಾನೆ. ಯಾಕೋಬಿ 
ಎಂಬುವ ವಿದ್ವಾಂಸನು ೪,೫೦೦ ವರ್ಷದ ಹಿಂದೆ ಇದ್ದವೆಂತಲೂ ಲೋಕಮಾನ್ಯ 
ಬಾಲಗಂಗಾಧರ ತಿಲಕರನರು ಕ್ರಿಸ್ತಶಕಕ್ಕಿಂತಲೂ ಪೂರ್ವದಲ್ಲಿ ೬,೦೦೦ ವರ್ಷಗಳ 
ಹಿಂದೆ ಇವುಗಳ ಕಾಲವೆಂತಲೂ, ಗ್ರಂಥಗಳನ್ನು ಬರೆದಿರುತ್ತಾರೆ. ಬೂಲರ್‌ ಎಂಬುವ 
ಸಂಡಿತನಾದರೋ ಶಾಸನಗಳನ್ನು ಪರೀಕ್ಷಿಸಿ ದಕ್ಷಿಣ ದೇಶಕ್ಕೆ ಆರ್ಯರು ಬಂದುದು 
ಕ್ರಿಸ್ತಪೂರ್ವ ಮೂರನೆಯ ಶತಮಾನನಾದರೂ, ಕ್ರಿಸ್ತಶಕೆಯ ೭-೮ ಶತಮಾನದ 
ವೇಳೆಗೆ ಆರ್ಯಧರ್ಮದ ಗಾಳಿಯು ದಕ್ಷಿಣಕ್ಕೂ ಬಂದಿದ್ದಿತ್ತೆಂಬುವದು ತಿಳಿಯುವದರಿಂದ 
ಇದಕ್ಕಿಂತ ಬಹಳ ಮುಂಚೆ ಅಂದರೆ ಸುಮಾರು ೭೦೦ ವರ್ಷಗಳ ಮುಂಚೆ ವೇದದ 
ಸಂಪೂರ್ಣ ಸ್ಥಿತಿ ಇದ್ದಿರಬೇಕೆಂದು ಊಹಿಸಿರುತ್ತಾರೆ. ಏಷ್ಯಾ ಮೈನರಿನಲ್ಲಿರುವ 
ಬೋಗಾಸ್‌ ಕೋಯಿ ಎಂಬುವಲ್ಲಿ ಕೆಲವು ಮಣ್ಣಿನ ಹಲಗೆಗಳು ಸಿಕ್ಕಿರುವವು. 
ಅವುಗಳಲ್ಲಿ ಒಟೈಟ್‌ ಜನರ ದೇವತೆಗಳ ಹೆಸರುಗಳಲ್ಲದೆ ವೇದದ ದೇವತೆಗಳಾದ 
ಮಿತ್ರ, ವರುಣ, ಇಂದ್ರ, ನಾಸತ್ಯ (ಅಶ್ವಿನೀ ದೇವತೆಗಳು) ಮುಂತಾದ ಹೆಸರುಗಳು 


೨೬ ಬಸವತತ್ವ ರತ್ನಾಕರ 


ಕಂಡುಬರುತ್ತವೆ. ಬೋಗಾನ್‌ ಕೋಯಿ ಸಂಶೋಧನೆಗಳು ಹ ೧೪ನೆಯ 
ಶತಮಾನದ ಆದಿಭಾಗಕ್ಕೆ ಸಂಬಂಧಿಸಿದವು. ಆದುದರಿಂದ ವೇದದ ರಚನೆ ಕ್ರಿಸ್ತಪೂರ್ವ 
ದಲ್ಲಿ ೧೪ನೆಯ ಶತಮಾನಕ್ಕಿಂತ ಬಹಳ ಮುಂಚೆಯೇ ಆಗಿದ್ದಿ ರಬೇಕೆಂದು ಇನ್ನೊ ಂದು 
ಅಭಿಪ್ರಾಯವುಂಟು. ಅಂತೂ ವೇದಗಳ ರಚನೆಯ ಕಾಲವು ಇಂಥಾದ್ದೇ ಎಂದು 
ನಿರ್ದಿಷ್ಟವಾಗಿ ಯಾರೂ ಇವತ್ತಿನವರೆಗೆ ಹೇಳಿರುವದಿಲ್ಲ. ಎಲ್ಲರೂ ತಮ್ಮತಮ್ಮ ಬುದ್ಧಿಗೆ 
ತೋಚಿದಂತೆ ತರ್ಕವನ್ನು ಮಾಡಿರುತ್ತಾರೆ. ಮುಂದಾದರೂ ಇವುಗಳ ನಿಶ್ಚಿತಕಾಲ 
ದೊರೆಯುವದೊ ಇಲ್ಲವೋ ಹೇಳಲಿಕ್ಕೆ ಬಾರದಾಗಿರುತ್ತದೆ. ಕ್ರಿಸ್ತಶಕಕ್ಕಿಂತ ೧,೫೦೦ 
ಅಥವಾ ೨,೦೦೦ ವರ್ಷಗಳ ಹಿಂಜಿ ವೇದದ ರಚನೆಯಾಗಿರಬೇಕೆಂಬುವ ಸಾಮಾನ್ಯ 
ನಿರ್ಣಯಕ್ಕೆ ಬರಬಹುದಾಗಿರುತ್ತದೆ. 


ಒಹಂದೂಧರ್ಮಾಭಿಮಾನವುಳ್ಳ ವರೆಲ್ಲ ಒಂದಿಲ್ಲೊಂದರೀತಿಯಿಂದ ಅವುಗಳಿಗೆ 
ಮನ್ನಣೆ ಕೊಡುತ್ತಾರೆ. ಅವುಗಳಲ್ಲಿ ತಮ ತಮಗೆ ಬೇಕಾದ ಮಂತ್ರಗಳನ್ನು ತೆಗೆದು 
ಕೊಂಡು ವೇದಗಳಲ್ಲಿ ತಮ್ಮ ಧರ್ಮದ ಪ್ರತಿಪಾದನೆ ಇರುತ್ತದೆಂದು ಹೇಳಿರುತ್ತಾರೆ. 
ವೇದಗಳಾದರೂ ಗೂ ಅನುಕೂಲವಾದ ಅರ್ಥಗಳನ್ನು ಕೊಡತಕೃವುಗಳಾಗಿರು 
ತ್ತವೆ. ಒಂದೊಂದು ಮಂತ್ರಕ್ಕೆ ಬೇರೆ ಬೇರೆ ಮತಗಳ ಆಚಾರ್ಯರು ಹತ್ತೆಂಟು ತರಹದ 
ಅರ್ಥಗಳನ್ನು ಮಾಡಿರುತ್ತಾರೆ. ಎಲ್ಲರೂ ತಮ್ಮ ತಮ್ಮ ಅರ್ಥಗಳೇ ಸರಿಯೆಂತಲೂ 
ಉಳಿದವರ ಅರ್ಥಗಳು ಯೋಗ್ಯವಾದವುಗಳಲ್ಲವೆಂತಲೂ ಸ್ರದಿಪಾದಿಸಿರುತ್ತಾರೆ. 
ಜಗತ್ತಿನ ದಿನ್ಯ ವಾಜ್ಮ ಯಗಳಲ್ಲಿ ವೇದವಾಜ್ಕ: ಯ ಮೊದಲನೆಯ ಸ್ಟಾ ನವನ್ನು ಪಡೆದು 
ಯಾವಾಗಲೂ ನಶ್ವ ಗಿ ಕೀರ್ತಿಯನ್ನು. ಗಳಿಸಿರುತ್ತದೆಂದು ಜಗತ್ತಿನ ಸಂಡಿತರು 
ಬರೆದ ಗ್ರಂಥಗಳಿಂದಲೇ ಸಿದ್ದವಾಗುತ್ತದೆ. . ಈ ವೇದಗಳು ಆಸಾಕುಸೇಯತ 
ಗಳೆಂದು ಹಣತೆ. ದೆ. ಕ್ರಿಶ್ಸಿ ಯನ್‌ ಮತ್ತು ಮುಸಲ್ಮಾನ ಧರ್ಮದವರೂ ಕೂಡ 
ವ್ರ ತಮ್ಮ ಧರ್ಮ ಗ್ರ ಜಸ್ಸಿ ದೇವರಿಂದ ಬಂದವುಗಳೆಂದೇ ತಿಳಿಯುತ್ತಾರೆ. 
ಖಷಿಗಳ ತಪಸ್ಸಿನ ಸಾಮರ್ಥ್ಯದಿಂದ ನೇದಗಳು ಪರಮಾತ್ಮನಿಂದ ಸಡೆದವುಗಳೆಂದು 
ಹೇಳಬಹುದು. ಪಾಣಿನಿಯ ವ್ಯಾ ಕರಣ ಸೂತ್ರಗಳಿಗೆ ಮಾಹೇಶ್ವರ ಸೂತ್ರಗಳೆಂದು ಹೇಳ 
ಲಾಗುತ್ತದೆ. ಅವುಗಳಿಗೆ ಅನೇಕ ಜನ ನಿದ್ವಾಂಸ ಸರು ಟೀಕೆಯನ್ನು ಬರೆಯುವ ಕಾಲಕ್ಕೆ 
"« ಪಾಣಿನೀಯಾಃ'' ಪಾಣಿನಿನಾ ಪ್ರೋಕ್ತಾಃ ಎರಾ ಮಹೇಶ್ವ ರ ಸ್ರಸಾದಾತ್‌ 
ಪಾಣಿನಿನಾ ಲಬ್ಬಾಃ ಅಂದರೆ ಮಾಹೇಶ್ವ ರನ ಪ್ರಸಾದದಿಂದ aad ದೊರೆತವು 
ಸಟ ಅರ್ಥಮಾಡಿದ್ದಾರೆ. Be ತಗಳ ಅನೇಕ ಸಂವತ್ಸರಗಳವರೆಗೆ 
ರಮಾತ್ಮನನ್ನು ಕುರಿತು ತಪಸ್ಸುಮಾಡಿದರೆಂತಲೂ ಸರಮಾತ್ಮನು ಸ್ರತ್ಯಕ್ಷನಾಗಿ 
ನಾಗಿ ವ್ಯಾಕರಣಸೂತ್ರಗಳನ್ನು ಕೊಟ್ಟಿ ನೆಂದೂ ಹೇಳುತ್ತಾರೆ. ಬ ಬ್ರಹ್ಮನು ಉಸುರಿದ 
ಘು ಜ್ಞಾನವನ್ನು ಕೇಳಿ ಖುಷಿಗಳು: ಅವರು ತಮ್ಮ ಶಿಷ್ಯರಿಗೂ ಹೀಗೆ ಪರಂಪರೆಯಿಂದ 
ಕೇಳಿಕೊಳ್ಳುತ್ತ ಬಂದುದರಿಂದ ಶೃತಿಗಳೆಂತಲೂ, ನಿಷ ಷ್ಟನಾದ ಜ್ಞಾನವನ್ನು 
ಕೊಡುವದರಿಂದ ನಿಗಮಗಳೆಂತಲೂ, ಪರಬ್ರಹ್ಮ ನಿಷಯ ಚಿಂತನೆಗೆ ಸಾಧನವಾದ 
ಜ್ಞಾನಸಮುದಾಯದಿಂದ ಕೂಡಿರುವದರಿಂದ ಆನ್ನಾಯನೆಂತಲೂ, ವೇದಗಳಿಗೆ ಮೇಲೆ 
ಹೇಳಿದಂತೆ ಬೇಕೆ ಬೇರೆ ಹೆಸರುಗಳಿರುತ್ತನೆ. ಈ ವೇದಗಳಲ್ಲಿ ಸ್ಥೂಲರೀತಿಯಿಂದ ಜ್ಞಾನ 
ಇಂಡ, ಕರ್ಮಕಾಂಡ, ಉಪಾಸನಾಕಾಂಡಗಳೆಂದು ಮೂರುಪ್ರಕಾರ ಇರುತ್ತವೆ. 


ವೇದಗಳೂ ಬಸವಣ್ಣನನರೂ ೨೭ 


ಇವುಗಳಲ್ಲಿ ಕರ್ಮಕಾಂಡದೊಳಗೆ ಕೇವಲ ಯಜ ಯಾಗಾದಿಗಳನ್ನು ಹೇಳಿರುತ್ತದೆ. 
ಆ ಯಜ್ಞದ ಅರ್ಥಗಳನ್ನು ಬರಬರುತ್ತ ಬೇರೆಬೇರೆ ರೀತಿಯಿಂದ ಮಾಡಿ ಪಶುಗಳ 
ವಧೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಯಜ್ಞಗಳಲ್ಲಿ ಪಶುಗಳನ್ನು ಕೊಂದದಾ: 
ದರೆ ದೋಷನಿಲ್ಲವೆಂದು "" ಮಾಹಿಂಸ್ಯಾತ್ಸರ್ವಭೂತಾಸಿ'' ಎಂಬುವ ಸಾಮಾನ್ಯ ಶಾಸ್ತ್ರ ಕ್ಲೆ 

ಚ ಉತ UW ನ್‌ 
ಯಜ್ಞದಲ್ಲಿ ಪಶುಗಳನ್ನು ಕೊಂದರೆ ದೋಷವಿಲ್ಲ ಎಂಬುವ ವಿಶೇಷ ಶಾಸ್ತ್ರವನ್ನು ಮಾಡಿ 
ದರು. ಇಂತಹ ವೇದಪ್ರಮಾಣವನ್ನು ಕೊಟ್ಟು ಒಂಸೆಯನ್ನು ಎಲ್ಲೆಡೆಯಲ್ಲಿಯೂ 
ಮಾಡಲು ಪೃವತ್ಮರಾದರು. ಹಿಂಸೆಯನ್ನು ಹೇಳತಕ್ಕನು ನೇದಗಳಾದರೂ ಸರಿ ಅವು: 


(ತ ಇವಿ 

ತ್ಯಾಜ್ಯವಾದಪುಗಳೆಂದು ದಯಾಶಾಲಿಗಳಾದ ಬಸವಣ್ಣನವರು ಅಂತಹ ವೇದಗಳ 
ನಿರುದ್ಧ ದಕ್ಷಿಣ ಹಿಂದೂಸ್ಥಾನದಲ್ಲಿ ದೊಡ್ಡ ಬಂಡಾಯವನ್ನೆಬ್ಬಿಸಿದರು. ಹಿಂಸೆಯನ್ನು 
ಹೇಳತಕ್ಕ ನೇದಭಾಗವು ತ್ಯಾಜ್ಯವೆಂದು ಲೋಕದಲ್ಲಿ ಸಾರಿಸಾರಿ ಹೇಳಿದರು. ಮೂಲ 
ಗ್ರಂಥಗಳಲ್ಲಿದ್ದ ವಿಷಯದ ಸ್ವರೂಸವು ಬೇರೆ ಬೇರೆ ಜನಗಳ ರೀತಿ ನೀತಿಗಳಿಂದ 
ಬದಲಾಗಿ ಹೋಯಿತು. ವೇದಗಳಲ್ಲಿ ನಾಲ್ಕು ವರ್ಣಗಳನ್ನು ಹೇಳಿದ್ದರೂ ಅವು ಗುಣ 
ಕರ್ಮಗಳಿಂದ ಇರತಕ್ಕವುಗಳೆಂದು ಸಿದ್ಧಪಡಿಸಲಾಗಿದೆ. ಅವುಗಳು ಕಾಲಕ್ರಮದಿಂದ 
ಜಾತಿಯ ವಾಚಕಗಳಾದವು. ಹೀಗೆ ಮೇಲು ಕೀಳುಗಳನ್ನು ಹೇಳತಕೃ ನೇದಗಳು ಎಷ್ಟೇ 
ಹಿರಿಯ ಗ್ರಂಥಗಳಾದರೂ ಮಹಾ ಬುದ್ದಿಶಾಲಿಗಳಾದ ಬಸವಣ್ಣನವರು ನಿರ್ದಾಕ್ಷಿಣ್ಯ 
ನಾಗಿ ಅವುಗಳನ್ನು ಖಂಡಿಸಿದರು. 

ವೇದದ ನಿರುದ್ದ ಯಾರಾದರೂ ಕೆಲವು ಮಾತುಗಳನ್ನು ಭಿನ್ನಾಭಿಪ್ರಾಯದಿಂದ 
ಹೇಳಿದರಾಯಿತು ""ಅಬ್ರ ಹ್ಮಣ್ಯಂ'' ವೇದನಿರೋಧವೆಂಡು ಕೆಲವರು ಗುತ್ತಿಗೆಯನ್ನು ತೆಗೆದು 
ಕೊಂಡಂತೆ ಮಾತನಾಡುವದು ನಮ್ಮ ದೇಶದ ಜನಗಳಲ್ಲಿ ರೂಢಿಯೇ ಆಗಿಬಿಟ್ಟ ರುತ್ತದೆ. 
ವೇದಗಳು ಸಾಮಾನ್ಯವಾಗಿ ಜನಗಳಿಗೆ ವಿಷಯಗಳನ್ನು ಬೋಧಿಸತಕ್ಕವುಗಳಾಗಿವೆ. ಬೇಕಾ 
ತ್ಮಕಗಳಾದ ಗ್ರಂಥಗಳಿಂದಲೇ ನಿಶೇಷಾಚರಣೆ ತಿಳಿಯುತ್ತಲಿದೆ. ಆಯಾಯ ಮತಗಳ 
ಪಂಡಿತರು ತಮ್ಮ ತಮ್ಮ ಶಾಸ್ತ್ರಗಳಲ್ಲಿ ತಮಗೆ ಇಷ್ಟವಾದ ಅರ್ಥವನ್ನು ಮಾಡಿ ತಮ್ಮ 
ಆಚರಣೆಗೆ ಬೇಕಾದಂತ ಮಂತ್ರಗಳನ್ನು ಜಗ್ಗಿ ಜಗ್ಗಿ ಅರ್ಥಮಾಡಿರುತ್ತಾರೆ. ಆಯಾಯ 
ಸಂಪ್ರದಾಯದ ಗ್ರಂಥಗಳಿಂದ ಇದು ಸಿದ್ದವಾಗುತ್ತದೆ. ವೇದಗಳಲ್ಲಿ ಯಾರಿಗೆ ಎಷ್ಟು 
ಬೇಕೋ ಅಷ್ಟಷ್ಟೇ ತೆಗೆದು ಆಚರಣೆ ಮಾಡುವದು ತಿಳಿದುಬರುತ್ತದೆ. ಯಾನೆ 
ಸಂಪ್ರದಾಯದವರಾದರೂ ವೇದದಲ್ಲಿ ಹೇಳಿದ ಸಂಪೂರ್ಣ ನಿಷಯಗಳನ್ನು ಅನುಸರಿಸು 
ವದು ಕಂಡುಬರುನದಿಲ್ಲ. ವೇದಗಳಲ್ಲಿರತಕ್ಕ ವಿಷಯಗಳಲ್ಲಿ ನೂರರಲ್ಲಿ ಒಂದಂಶವನ್ನಾ 
ದರೂ ಆಚರಿಸುವದು ಲೋಕದ ಜನಗಳಲ್ಲಿ ರೂಢಿಯು ಇರುವದೋ ಇಲ್ಲವೋ ಹೇಳು 
ನದು ಕಷ್ಟದಾಯಕ ಕಾರ್ಯವಾಗಿರುತ್ತದೆ. 

ಯಾನ ಯಾವ ಸಂದರ್ಭಗಳಲ್ಲಿ ಬಸವಣ್ಣನವರು ವೇದಗಳನ್ನು ಖಂಡಿಸಿರುತ್ತಾರೆ, 
ಯಾವ ಸಂದರ್ಭಗಳಲ್ಲಿ ಆಧಾರ ತೆಗೆದುಕೊಂಡಿರುತ್ತಾರೆಂಬುವದನ್ನು ಇಲ್ಲಿ ನೋಡೋಣ. 


೧ 
"ಬಂ ನಮಶ್ಶಿವಾಯ ಎಂಬುವ ಮಂತ್ರವ ಮಿಾರಲಮ್ಮದೆ ನಿಂದುವು 
ನೇದ ಓಂ ನಮಃ ಶಿನಾಯ ಎಂಬುವ ಮಂತ್ರವ ನಾರಲಮ್ಮದೆ ರಿಂದುವು 
ಶಾಸ್ತ್ರ ಓಂ ನಮಃ ಶಿನಾಯ ಎಂಬುವ ಮಂತ್ರವ ಫಾರಲನ್ಮುದೆ ನಿಂದುವು 


೨೮ ಬಸವತತ್ವ ರತ್ನಾಕರ 


ತರ್ಕ ಭಯಂಕರ ಭ್ರಮೆಗೊಂಡಿತ್ತು ಮಂತ್ರತಂತ್ರ ಶಿವನಂ ತುವನರಿಯದೆ 
ಚಿಂತಿಸುತ್ತಿದ್ದಿತು ಲೋಕ, ಕೂಡಲಸಂಗಮದೇವ ಶ್ವಪಚಮೆಕೆದರೆ ಜಾತಿ 
ಭೇದವಮಾಡಲಮ್ಮುವು”' 
ಈ ವಚನದಲ್ಲಿ ಪಂಚಾಕ್ಟರಿ ಮಂತ್ರದ ಪ್ರಭಾವನಿದ್ದು ವೇದಾಗಮತರ್ಕಶಾಸ್ತ್ರ ಗಳಿಗೆ 
ಶಿವನ ಮಹಿಮೆಯು ನಿಲುಕದೆಂದು ಹೇಳಲಾಗಿದೆ. ಇದರಲ್ಲಿ ವೇದಗಳ eds 
ಇರುವದಿಲ್ಲ. ಸುಪ್ರಸಿದ್ದ ಶಿವಮಹಿಮ್ನು ಸ್ತೋತ್ರಕಾರರೂ ಕೂಡ "" ಚಕಿತಮಭಿಥತ್ತೇ 
ಶೃತಿರಫಿ > ಅಂದರೆ ಶಿವನ ಮಹಿಮೆಯನ್ನು ಹೇಳಲಿಕ್ಕೆ ವೇದವೂ ಕೂಡ ಚಕಿತವಾಗು 
ತ್ರ ದೆ ಎಂದು ಅಭಿಪ್ರಾ ಯಸಟ್ಟಿ ರುತ್ತಾರೆ. 
ಶ್ರೀ ಬಸವಣ್ಣ ಹ್‌ ಸಾವಿರಾರು ವಚನಗಳಲ್ಲಿ ೩೭ ಸಾರೆ ಮಾತ್ರ ನೇದದ 
ಉಚಾ ಶರವು ಬಂದಿರುತ್ತ ದೆ, 


೨ 

"" ನಾದಪ್ರಿಯ ಶಿವನೆಂಬುವರು ನಾದಪ್ರಿಯಶಿವನಲ್ಲವಯ್ಯ ನೇದ 
ಪ್ರಿಯ ಶಿವನೆಂಬುವರು ವೇದಪ್ರಿಯ ಶಿವನಲ್ಲವಯ್ಯ ನಾದನಮಾಡಿದ 
ರಾವಣಂಗೆ ಅರೆಯಾಯುಷ್ಯವಾಯಿತ್ತು ವೇದವನೋದಿದ ಬ್ರಹ್ಮನ ಶಿರ 
ಹೋಯಿತ್ತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ "ಭಕ್ಷಿಸಿ ಬ್ರ್ರಯ 
ನಮ್ಮ ಕೂಡಲಸಂಗಮದೇವಾ'' 


ಇದರಲ್ಲಿಯೂ ಕೂಡ ವೇದದ ನಿಂಡೆಯು ಇರದೆ ಭತ್ತೆ 
ಈ ವಚನನು ಹೇಳುತ್ತಲಿದೆ. ಲೋಕದಲ್ಲಿ ಸರಮಾತ 
ವಿಷಯಗಳಿಗೆ ಮೆಚ್ಚಿ ದ ಉದಾಹರಣೆಗಳು ಶಿಕ್ಕರೂ 2. 


೩ 
64 ಸುಸಪಥಮಂತ್ರದುಪದೇಶವಕಲಿತು ಯುಕ್ತಿಗೆಟ್ಟು ನಡೆನಿರಯ್ಯ 
ತತ್ವಮಸಿ ಎಂಬುದನರಿದು ಕತ್ತಲೆದೊಡೆನಿರಯ್ಯ ವೇದವಿಪ್ರ ವಿಚಾರಿಸಿ 
ನೋಡಲು ಉಪದೇಶಪರೀಕ್ಷೆ ನಾಯಕನರಕವೆಂದುದು ಕೂಡಲಸಂಗನ 
ವಚನದ ಸೂಚನೆ? ತ 
ಒಳ್ಳೇ ಮಂತ್ರದ ಉಸಜೇಶವನ್ನು ಹೊಂದಿ ಅದರಂತೆ ನಡೆಯಜಿ ಯುಕ್ತೆಗೆಟ್ಟು ನಡೆಯು 
ತ್ರಿರುವಿರಿ. ತತ್ತ್ವಮಸಿ ಎಂಬುವ ಮಹಾ sk ಅರ್ಥವನ್ನು ತಿಳಿದೂ ಕೊಡ. ಅಡ್ಡದಾರಿ 
ಹಿಡಿದು ನಡೆಯ ತ್ತಿರುವಿರಿ. ಹಾಗೆ ಕತ್ತಲೆಯ ದಾರಿಯನ್ನು ಬಡಿಯಜೆಕಂಿ, ಚತುರ್ಜೇದ 
ಗಳನ್ನು ಕಲಿತು ಬುದ್ಧಿ ನಂತರಾದನರೂ ಕೂಡ ಉಪದೇಶವನ್ನು ಹೊಂದಿ ಸರಿಯಾದ 
ಮಾರ್ಗಕ್ಕೆ ಬಾರದಿದ್ದ ರೆ “ಕರಕ ತಪ್ಪು ವದಿಲ್ಲನೆಂದೇ ಈ ವಚನದ ಸಾರಾಂಶನಾಗಿರುತ್ತದೆ. 
ಫಿ ಉಸಪದೇಶನೆಂದರೆ ತ್ರಿ 'ನಿಧಾಂಗಗಳಲ್ಲಿ ತ್ರಿನಿಧ ಲಿಂಗಗಳನ್ನು ಸ್ವಾಯತವ 
ಮಾಡಿಕೊಳ್ಳು ವದೇ ಎರಗುವ ದೆ. 


೪ 
" ಶಾಸ್ತ್ರಘನನೆಂಜಿನೆ? ಕರ್ಮವ ಭಜಿಸುತ್ತಿದೆ. ವೇದಘನವೆಂಜಿನೆ? 
ಪ್ರಾಣವಧಥೆಯ ಹೇಳುತ್ತಿದೆ. ಸ್ಮೃತಿಘನವೆಂಬೆನೆ? ಮುಂದಿಟ್ಟರಸುತ್ತಿದೆ. 


ವೇದಗಳೂ ಬಸನಣ್ಣನನರೂ ೨೯ 


ಅಲ್ಲೆ ಲ್ಲಿಯೂ ನೀನಿಲ್ಲದ ಕಾರಣ ತಿ ತ್ರಿವಿಧ ದಾಸೋಹದಲಲ್ಲದೆ ಕಾಣಬಾರದು 
ಕೂಡಲಸಂಗಮದೇವನ 
ಇಲ್ಲಿ ಬಸವಣ್ಣ ನ ನವರು ಹಿಂಸೆಯ ನಿಷಯಕ್ಕೆ ವೇದದ ಮೇಲೆ ದೋಷಾರೋಪ ಣೆಯನ್ನು 


ಮಾಡಿರುತ್ತಾ i. ವೇದವು ಪಾ ಅ ಣವಥೆಯನ್ನು ಹೇಳುವದರಿಂದ ಅದು ಘನವಾದುದೆಂದು 
ನಾನು ಅನ್ನ ಲಾರೆನು. 


೫ 
"" ವೇದದಂತುಟಿಲ್ಲ ಶಾ ಸ್ರ ದಂತುಟಿಲ್ಲ ಗೀತವಾತಿನಂತುಟಿಲ್ಲ ಕೇಳಯ್ಯ 
ಮಾತಿನ ಮಾಲೆಯ ಹ ಈ ವಚನ ಇನ್ನೂ ದೊಡ್ಡ ದಿರು 
ತ್ತ ದೆ. ೨೨2 


೬ 
"" ಶೃತಿಗಗಮ್ಯ ದ್ವಾದಶಾಂತ್ಯ ನಪ್ರತಿಮಮಹಿಮಂಗೆ ಪ್ರತಿಯುಂಟಿ? 

ಸೋಮಃ ಪವತೇಎಂಬ ಕ ಶಿವನೇಕೋ ದೇವರುದ್ರ ನದ್ವಿ ತೀಯ 

ನೆಂದು ನಂಬುವುದು ಕಾಣಿರಣ ನ ಕೂಡಲಸಂಗಮದೇವನಲ್ಲದೆ ಇಲ್ಲ ನೆಂದು 

ಎತ್ತಿದೆಬಿರುದ ಜಗಪ ಯ... 
ಈ ವಚನದಲ್ಲಿ ಬಸವಣ್ಣ ನವರು ಶೃತಿಗೆ ಅಗಮ್ಯನು ಪರಮಾತ್ಮನೆಂದು ಹೇಳುತ್ತ 
ಸೋಮಃಸವತೇ ಎಂಬುವ ವೇದವನ್ನು ತಿಳಿದು ಶಿನನೊಬ್ಬನೇ ದೇವನಲ್ಲದೆ ಬೇರೊಬ್ಬ 
ರಿಲ್ಲವೆಂದು ಹೇಳಿರುತ್ತಾರೆ... ವೇದದ ಪ್ರಮಾಣದಂತೆ ಸಂಗನೊಬ್ಬನೇ ದೇವರೆಂದು 
ಹೇಳಿರುತ್ತಾರೆ. 


೭ 
ಕ ಉಪ್ಪರಗುಡಿ ನಂದಿವಾಹನ ಸದ್ಯೋಜಾತನ ಬಾಗಿಲಮುಂದೆ 
ಸಾರುತ್ತಿದ್ದಾವೆ ನೋಡಾ ಶೃತಿಗಳು ಹುಸಿಯದೆ ಭರ್ಗೋದೇವಸ್ಥ ಧೀಮಹಿ 
ಎಂದುದಾಗಿ ಕೂಡಲಸಂಗನಲ್ಲದಿಲ್ಲೆಂದುದು ನೇದ”? 
ಇಲ್ಲಿ ಸಂಪೂರ್ಣ ಪ್ರಮಾಣನವನ್ನಂಗೀಕರಿಸಿರುತ್ತಾರೆ. 


ಲೆ 
“ವೇದ ಸ್ವಯಂಭುವೆಂಬ ವಾದಿನೀ ಕೇಳೆಲವೋ ಏಕೋದೇವ 
ರುದ್ರನ ದ್ವಿತೀಯನೆಂದು ನಂಬುವುದು ಕಾಣಿರಣ್ಣಾ ಚಕಿತಮಭಿದತ್ತೇ 
ಎಂದು ಶೃತಿ ಸಾರುತ್ತಿದ್ದಾವೆ. ಜಗದ ಕರ್ತ ಕೂಡಲಸಂಗಮದೇವನೊಬ್ಬ 
ಕಾಣಿರಣ್ಣಾ '' 


೯ 
4 ಶೃ ತಿತತಿ ಶಿರದ ಮೇಲೆ ಅತ್ಯ ತಿಷ್ಠ ದ್ದ ಶಾಂಗುಲನ ನಾನೇನೆಂಬೆ 

ನಯ್ಯಾ? 'ಘನಕ್ಕೆ ಘನಮಹಿಮನ ಮನಕ್ಕಗೋಚರನ ಅಣೋರಣೀಯಾನ್‌ 

ಸಹತ ಮಹೀಯಾನ್‌ ಮಹದಾನಿ ಕೂಡಲಸಂಗಮದೇವಾ”? 


೩೦ ಬಸವತತ್ವ ರತ್ನಾಕರ 


೧೦ 
"" ಸಕಲನಿಷ್ಟಳವ ಕೂಡಿಕೊಂಡಿಪ್ಟೆ ಯಾಗಿ ಸಕಳ ನೀನೇ ನಿಷ್ಟಳ 
ನೀನೇ ಕಂಡಯ್ಯ pF ಕತೋಚಕ್ಟು ನೀನೇ ದೇವ ವಿಶ್ವ ತೋಮುಖ ನೀನೇ 
ದೇವ ವಿಶ್ವ RE, ನೀನೇ ದೇವ ನಿಶ್ವತೋಪಾದ ನೀನೇ ದೇವ ಕೂಡಲ 
ಗಮ 
೧೧ 
" ನಿಶ್ನಾ ಧಿಕೋರುದ್ರನ ಹೊಗಳುವ ಶೃತಿಗಳು ವಿಶ್ವರೂಪಾಯವೈ 
ನಮಃ ಸರವರೂಪಿಣೇ ನಮಃ ಪರತತಾ ತಸ ನಮಃ ಆದ್ಯಾರೂಢ 
ಭಯಂಕರನೇ ನಮಃ ಹರಿಯನು ಹರಿಸಿದೆ ಶೃತಿ ಸಾರುತಿರಲು 
ಸಂಹಾರಕಾರಣನೇ ನಮಃ ನಮ್ಮ ಕೂಡಲಸಂಗಮದೇವರ ಮಹಾ 
ಮಹದ್ಭ್ಯೋ ನಮಃ 
ಮೇಲೆ ಬರೆದ ಆರೂ ವಚನಗಳಲ್ಲಿ ವೇದದ ಪ್ರಮಾಣವನ್ನು ಬಸವಣ್ಣನವರು 
ಅಂಗೀಕರಿಸಿದ್ದು ಸ್ಪಷ್ಟವಾಗುತ್ತಲಿದೆ. 


೧೨ 
" ವಿಷ್ಣು ಕರ್ಮಿ ರುದ್ರನಿಷ್ಟರ್ಮಿ ಕ ಕ್ರ ಮವನರಿಯದೆ ನುಡಿನಿರಿ 
ಭೋವೇದಶೃ ತಿಗಳ 3 ಯರಿಯದಿ ವಾಜಿ ಮಾಡುವರೆಲ್ಲ ವಿಷ್ಣು 
ನಾನಾ ಯೋಕಿಯಲ್ಲಿ ಬಾರದ ಭವಂಗಳಲ್ಲಿ ಬರುತಿರ್ಪ ರುದ್ರ ನಾವ ಯೋನಿ 
ಯಲ್ಲಿ ಬಂದನೆಂಬುದ ನೀವು ಹೇಳಿಕೋ 
ಈ ವಚನದಲ್ಲಿ ಬಸವಣ್ಣನವರು ಶಿವನ ಆಧಿಕ್ಯವನ್ನು ಹೇಳಿ ಶೃತಿಗಳ ಪ್ರಮಾಣವನ್ನು 
ತಿಳಿಯದೆ ವಾದಿಸುವಿರೆಂದು ಹೇಳಿರುತ್ತಾರೆ. 


೧೩ 
" ಇಬ್ಬ ರು ಮೂವರು ದೇವರೆಂ ೦ದುಬ್ಬುಬ್ಬಿ ಮಾತನಾಡಬೇಡ ದೇವ 
ನೊಬ್ಬನೇ ಕಾಣಿ ಇಬ್ಬ ರೆಂಬುದು ಚ ಕೋ. ಕೂಡಲಸಂಗಮ 
ದೇವನಲ್ಲದೆ ಇಲ್ಲೆಂದಿತ್ತು ವೇದ? 
ಇಲ್ಲಿ ಬಸವಣ್ಣನವರು ಒಬ್ಬನೇ ದೇವಸಿದ್ದಾನೆಂಬುವದಕ್ಕೆ ವೇದದ ಪ್ರಮಾಣವನ್ನು 
ಕೊಟ್ಟಿರುತ್ತಾರೆ. 
೧೪ 
« ನಿಷ್ಣು ಬಲ್ಲಿದನೆಂಜಿನೆ?  ದಶಾವತಾರದಲ್ಲಿ ಭಂಗಬಿಟ್ಟುದಕ್ಕೆ 
ಕಡೆಯಿಲ್ಲ. ಬ್ರಹ್ಮ ಬಲ್ಲಿದನೆಂಬೆನೆ? ಶಿರಹೋಗಿ ನಾನಾ ವಿಧಿಯಾದ ವೇದ 
ಬಲ್ಲಿತ್ತೆಂಬೆನೆ? ನಾನಾ ಮುಖದಲ್ಲಿ ಸ್ತುತಿಯಿಸಿತಲ್ಲದೆ ಲಿಂಗದ ನಿಲುಕಡೆಯ 
ಕಾಣದು ಶಾಸ್ತ್ರ ಬಲ್ಲಿತ್ತೆಂಜಿನೆ? ಶಬ್ದಕ್ರೀ ಪುರಾಣ ಬನ್ಗಿಕ್ತೆಂಜಿನೆ? 
ಪೂರ್ವಕ್ರಿ ಆಗಮ ಬಲ್ಲಿತ್ತೆಂಬೆನೆ ವಾಯು ಹೊಂದಿತ್ತು ಇದುಕಾರಣ 
ಕೂಡಲಸಂಗಮದೇವನೇ ನಿತ್ಯ ಉಳಿದ ದೈವವೆಲ್ಲ ಅನಿತ್ಯ ಕಾಣಿಭೋ'' 


ವೇದಗಳೂ ಬಸವಣ್ಣ ನನರೂ ೩೧ 


ಈ ವಚನದಲ್ಲಿ ಬಸವಣ್ಣನವರು ವೇದದ ಹೆಸರನ್ನು ತೆಗೆದುಕೊಂಡು ಲಿಂಗದ 
ನಿಲುಕಡೆಯನ್ನು ಕಾಣಲಿಲ್ಲವೆ ವೆಂದಿಷ್ಟೇ ಹೇಳಿ ಕೂಡಲಸಂಗನೇ ಸತ್ಯ ಅವನೇ ಶ್ರೇಷ್ಠ 
ಉಳಿದ ಹರಿ ಅಜಾದಿಗಳು ಲ್ಲ ಸತ್ಯವೆಂದು ಸಾರಿದ್ದಾರೆ. | 


೧೫ 
- “ಆದಿಪುರಾಣ ಅಸುರರಿಗೆ ಮಾರಿ, ವೇದಪುರಾಣ ಹೋತಿಂಗೆ 
ಮಾರಿ, ರಾಮಪುರಾಣ ರಕ್ಕಸರಿಗೆ ಮಾರಿ, ಭಾರತಪುರಾಣ ಗೋತ್ರಕ್ಕೆ 
ಮಾರಿ, ಇವೆಲ್ಲ ಪುರಾಣ ಕರ್ಮಕ್ಕೆ ಮೊದಲು ನಿಮ್ಮ ಪುರಾಣಕ್ಕೆ ಸರಿಯಿಲ್ಲ 
ಕೂಡಲಸಂಗಮಜೇವಾ' 


೧೬ 

4 ನಿಮ್ಮ ವಚನವೆನ್ಸ ಪುಣ್ಯ ನೆಂಬುದು ಹುಸಿಯಾಯಿತ್ತು ನೋಡಾ 
ಶಾಸ್ತ್ರದ ತ ಹೋತಿಂಗೆ ಇ ಎಂತು ನಂಬುವೆನಯ್ಯ? ನಾನು 
ಕೊಲ್ಲೆನು ನೇಣು ಕೊಂದಿತ್ತೆಂಬ ಸೊನೆಗಾರರನೇನೆಂಜಿನಯ್ಯ ? ಕೂಡಲ 
ಸಂಗಮದೇವಾ?’ 
೧೭ ಸ 

“ ಮಾತಿನ ಮಾತಿಂಗೆ ನಿನ್ನ ಕೊಂದಹರೆಂದು ಎಲಹೋತೇ 
ಅಳುಕಂಡಾ ವೇದವನೋದಿದವರ ಮುಂದೆ ಅಳುಕಂಡಾ ಶಾಸ್ತ್ರನ ಕೇಳಿ 
ದವರ ಮುಂದೆ ಅಳುಕಂಡಾ ನೀನತ್ತುದಕ್ಕೆ ತಕ್ಕುದಮಾಡುವ ಕೂಡಲ 
ಸಂಗಮದೇವಾ”? 

೧೮ 

"4 ಹೊಲೆಯೊಳಗೆ ಹುಟ್ಟ ಕುಲವನರಸುವೆ ಎಲವೋ ಮಾತಂಗಿಯ 
ಮಗ ನೀನು ಸತ್ತ್ಮುದನೆಳೆವ ನೆತ್ತಣ ಹೊಲೆಯ? ಹೋತು ತಂದು ನೀವು 
ಕೊಲುವಿರಿ ಶ ಶಾಸ್ತ್ರವೆಂಬುದು ಹೋತಿಂಗೆ ಮಾರಿ ವೇದವೆಂಬುದು ನಿಮಗೆ 
ತಿಳಿಯದು ನಮ್ಮ ಕೂಡಲಸಂಗಮದೇವನ ಶರಣರು ಕರ್ಮವಿರಹಿತರು 
ಶರಣ ಸನ್ನಿಹಿತರು ಅನುಸಮ ಚರಿತ್ರರು ಅವರಿಗೆ ತೋರಲು ಪ್ರತಿ 
ಯಿಲ್ಲವೋ'' 

| ೧೯ 

"" ಇಟ್ಟಿಯ ಹಣ್ಣ ನರಿತಿಂದು ಸ ಸೃಬ್ಧ ತಿರುಗಿತೆಂಬಂತೆ ಮಟ್ಟಿ ಯಸಿಟ್ಟ 
ದ್ವಿಜರ ಮಾತದೇಕೆ? ಹಗಲು ಕಚಿತ ಗೊಗೆ ಕಾಯುತ! ಜಗಳಕ್ಕೆ 
ಇರುಳಪ್ಪುಜೀ? ಮರುಳೇ ಹೋಮದ ನೆವದಿಂದ ಹೋತನ ತೊಟ. 
ತಿಂಬ ಅನಾಮಿಕರೊಡನಾಡಿ ಗೆಲುವುದೇನು ಕೂಡಲಸಂಗಮದೇವಾ? 


೨೦ 
"" ನರಜನ್ಮದಲ್ಲಿ ಹುಟ್ಟ ಲಿಂಗಮುಖವನರಿಯದೆ ಉದುಮದಸೊಕ್ಸಿ 
ತಲೆಗೇಂತ್ರೆ? ಅಯ್ಯ "ಜೀವಃಜೀವೇನ ಭಕ್ಷ್ಯತೆ' ಕರ್ಮ ಕರ್ಮ 
ದಲಿಷ್ಟೆಯಯ್ಯ? ಅಂದೊಮ್ಮೆ ದಕ್ಷನು ಹೋತನ ಕೊಂದಲ್ಲಿ ಘೋಳಿಡಲಿ 


ಶ್ನಿತ೨ ಬಸವತತ್ವ ರತ್ನಾಕರ 


ತಂದಿಕೃಹೇಳಿತ್ತೆ ವೇದಶಾಸ್ತ್ರಂಗಳ ಮೂರುತಿಗೊಂಡಲ್ಲಿ ಚತುರ್ಮೇದಿಗಳಿ 
ಗೊಮ್ಮೆ ಅಕೈತ್ತೆ ಅಯ್ಯ? ನಮ್ಮ ಕೂಡಲಸಂಗಮದೇವನನರಿಯದ 
ಕಾರಣ ನಾಯಕ ನರಕದಲ್ಲಿಕ್ಕಿತ್ತೆ ಅಯ್ಯ'' 

ಮೇಲೆ ಬರೆದ ಐದು ವಚನಗಳನ್ನು ಪರಿಶೀಲಿಸಿದರೆ, 


4 ವೇದಪುರಾಣ ಹೋತಿಂಗೆ ಮಾರಿ ಶಾಸ್ತ್ರದ ನಚನ ಹೋತಿಂಗೆ 
ಮಾರಿ ಎಲೆ ಹೋತೇ ವೇದವನೋದಿದವರ ಮುಂದೆ ಅಳುಕಂಡಾ ವೇದ. 
ವೆಂಬುವದು ನಿಮಗೆ ತಿಳಿಯದು ಹೋಮದ ನೆವದಿಂದ ಹೋತನ್ನು ತಿನ್ನು 
ನವರು? 

ಎಂಬುವ ವಾಕ್ಯಗಳು ಸಿಗುತ್ತವೆ. ಹೋಮದಲ್ಲಿ ಆಡು ಕುರಿ ಮೊದಲಾದವುಗಳನ್ನು 
ಕೊಂದು ತಿನ್ನತಕ್ಕನರನ್ನು ಬಹಳ ಹೀಯಾಳಿಸಿ ವೇದವೆಂಬುದೇ ಅವರಿಗೆ ಗೊತ್ತಿಲ್ಲ 
ವೆಂತಲೂ ಹೇಳಿರುತ್ತಾರೆ. 

೨೧ 

"" ಎನಿಸ ಓದಿದರೇನು? ಎನಿಸ ಕೇಳಿದರೇನು? ಚತುರ್ವೇದ ಪಾಠ 
ತೀವ್ರವಾದರೇನು? ಲಿಂಗಾರ್ಚನೆ ಹೀನನಾದರೆ ಶಿವಶಿವ ಬ್ರಾಹ್ಮಣ 
ನೆಂಬೆನೆ? ಎನಲಾಗದು. "ಜನ್ಮನಾ ಜಾಯತೇ ಶೂದ್ರಃ ಕ್ರಿಯಯಾ ದ್ವಿಜ 
ಉಚ್ಯತೆ ಶೃತೇನ ಶ್ರೋತ್ರಿಯಕ್ರೈವ ಬ್ರಹ್ಮ ಜಾನಾತಿ ಬ್ರಾಹ್ಮಣಃ? ಎಂದು 
ದಾಗಿ ಬ್ರಹ್ಮನಾಸ್ತಿ ಸ್ವಸಚನರ ಧಮರೆಂಬುದಾಗಿ ಇದು ಕಾರಣ ಕೂಡಲ 
ಸಂಗಮದೇವಾ? 

೨೨ 
“ ಪ್ರಣವನುಚ್ಚರಿಸುವ ಅಪ್ರಮಾಣಿಕರೆಲ್ಲರು ಪ್ರಣವಮಂತ್ರಾರ್ಥವನ 
ನೋದಿ ಮಂತ್ರಾರ್ಥವನರಿಯರು ಪ್ರಣವ-ಓಂ ನಮಶ್ಶಿವಾಯ ಪ್ರಣವ 
ಓಂ ನಮಶ್ಶಿವಾಯ ಪ್ರಣವ ಓಂ ನಮಶ್ಶಿವಾಯ? 
ಎಂದುವು ಶೃತಿಗಳೆಲ್ಲ ಕೂಡಲಸಂಗಯ್ಯನನರಿಯದ ದ್ವಿಜರೆಲ್ಲ ಭ್ರಮಿತರು. 


೨೩ 
4 ನೇದವನೋದಿದರೇನು? ಶಾಸ್ತ್ರವ ಕೇಳಿದರೇನು? ಜಪವ 
ಮಾಡಿದರೇನು? ತಪವ ಮಾಡಿದರೇನು? ಏನು ಮಾಡಿದರೇನು? ನಮ್ಮ 
ಕೂಡಲಸಂಗಯ್ಯನ ಮನಮುಟ್ಟುದನ್ನಕ್ಳ? ತೆ 


೨೪ 
" ನೀವು ಹಿರಿಯರೆಂಬಿರಿ ಕರ್ಮಿಗಳು ನೀವು ಕೇಳಿರಿ ನಿಮ್ಮ ನೇದ 
ಶಾಸ್ತ್ರಂಗಳು ಆರ ಹೊಗಳುತಿರ್ದವು? ಓಂ ದ್ಯಾವಾಭೂಮಾಜನಯನ್‌ 
ದೇವ ಏಕ ಏವದೇವೋ ನ ದ್ವಿತೀಯಃ > ನೆಂದು ಶೃತಿಗಳು ಸಾರುತಿರ್ದಾವೆ. 


ವರ್ಣಾನಾಂ ಬ್ರಾಹ್ಮಣೋ ಗುರುಃ ಎಂಬುದು ಹುಸಿ ವರ್ಣಾನಾಂ 
ಗುರು ನಮ್ಮ ಕೂಡಲಸಂಗನ ಶರಣರು: 


ನೇಡಗಳೂ ಬಸನಣ್ಣನವರೂ ಕ್ಸಿ 


ಈ ಮೂರು ವಚನಗಳ ಅರ್ಥವನ್ನು ನೋಡಿದರೆ ಕೂಡಲಸಂಗನ ಹೊರತು ಬೇರೆ 
ದೇವರಿಲ್ಲ; ಅವರನ್ನು ತಿಳಿಯುವದೇ ಸತ್ಯ ಸಿದ್ಧಾಂತವು; ವರ್ಣಗಳಿಗೆ ಬ್ರಾಹ್ಮಣ ಗುರು 
ಎಂಬುವದು ಹುಸಿ ವರ್ಣಗಳಿಗೆ ಕೂಡಲಸಂಗನ ಶರಣರೇ ಗುರುಗಳು. ಕೋಕಥೊಳಗೆ 
ಲಿಂಗಧಾರಣ ಸಿದ್ಧಾಂತವೇ ಶ್ರೇಷ್ಠವಾದುದು. ಶಿವನೇ ಸರ್ವೋತ್ತಮನೆಂದು ಇವುಗಳ 
ತಾತ್ಸರ್ಯವಾಗಿರುತ್ತದೆ. 
೨೫ 
| "«ನಿಜಭಾವ ಲಕ್ಷ್ಮಿ ಸರಸ್ವ ತಿಯೊಲಿದರಿ ಕುಲವನರಸಲದೇಕೆ? 
ಆ ದೇವನೊಲಿದ ಭಕ್ತಂಗೆ ಇನ್ನಾವ "ಕಿತ ವದೇಕೆಯೋ? ಕಾಮಧೇನು 
ಮನೆಯಲಿರಲು ಬೇರೆ ಹೆಯೆನವನರಸಲಪೇಕೆ? ಮೋಹವುಳ್ಳ ಠಾವಿನಲ್ಲಿ 
ಲಜ್ಜೆಯನು ಅರಸಲೇಕೆಯೋ ಮಹಾದಾನಿ ಕೂಡಲಸಂಗಯ್ಯನೊಲಿದು 
"ಮಾದರ ಚೆನ್ನಯ್ಯನ ಮನೆಯಲುಂಡ ನೇದವನೋದಿದವರು, ಲಿಂಗವ 
ನೊಲಿಸಿ ತೋರಿರೋ?? ಸ 
ಕೂಡಲಸಂಗನಂತಹ ದೇವರಿರಲು ಬೇರೆ ದೇವರನ್ನು ಏಕೆ ಅರಚುತ್ತೀರಿ? ಕಾಮಥೇನು 
ನಿದ್ದಾಗ್ಗೆ ಬೇರೆ ಆಕಳ ಹಂಗೇಕೆ? ಮಾದರ ಚೆನ್ನ ಗ ಶಿವನು ಒಲಿದು ಅವರ ಮನೆಯಲ್ಲಿ 
ಉಂಡನು. : ವೇದಗಳನ್ನು ಓದಿದ ನೀವು ಲಿಂಗವನ್ನು ಒಲಿಸಿ ತೋರಿಸಿರಿ: ಎಂದು 
ಬಸವಣ್ಣ ನವರು ಹೇಳಿರುತ್ತಾರೆ. 
೨೬ 
« ಚತುರ್ಪೇದಿಯಾದರೇನು? ಲಿಂಗವಿಲ್ಲದವನೇ ಹೊಲೆಯ ಶ್ರ ಶ್ರಪಚ 
ನಾದರೇನು? ಲಿಂಗನಿದ್ದ ವನೇ ವಾರಣಾಶಿ ಆತನ ನುಡಿಗಡಣೆವೇ ಫಸ್ಟ. 
ಆತ ಜಗಕ್ಕೆ ಪಾವನ ಆತನ'ನ ಪ ಸ್ರಸಾದನೆನಗಮೃ ತಶೇವನೆ ನಮೇಸ್ರಿ ಯಶ್ಚ ತು 
'ರ್ವೇದಿ ಮದ್ಭ ಕಃ ಶ್ವ ಸಜೋನಿಸನ್‌ ತತ್ರ ಸಾಜ ತೋಗಾ ಶ್ಯ: ಸಚ 
ಸೂಜ್ಯೋ ಟಿ ಯಂ bdo ಪೂಜಿಸಿದಾತ 
ಸಡುದರ್ಶನಕ್ಕಧಿಕ ಜಗಕ್ಕೆ ಪಾವನ ನೋಡಾ” 
೨೭ 
" ಅಶ್ವ ಮೇಧಯಾಗವಂತಿರಲಿ ಅಜಪೆಯುದೇಶಸಮಾಧಿಯಂತಿರಲಿ 
ಜೋನುನೇಮ-ಗಾಯತಿ, ಯ  ಜಸನಂತಿರಲಿ ಜನಮೋಹನ ಮಂತ್ರ 
ವಂತಿರಲಿ ಕೂಡಲಸಂಗನ ಶರಣರ ನುಡಿಯ ಗಡಣೆ ಎಲ್ಲಕೃಧಿಕ nh” 
೨೮ 
"" ವೇದಶಾಸ್ತ್ರ ದವರ ಹಿರಿಯರೆನ್ನೈ ಮಾಯಾಭ್ರಾಂತಿ ಕನಿದ ಗೀತಜ್ಞ ರ 
ಹಿರಿಯಕೆನ್ನೆ ಶು ISN? ಯಾಗನಟ್ಟು ವಿಗೆ ಪ್ರಾ ಉರು. 
ಇವರಿಂದಧಿಕವ ಸಾಧಿಸುವರೇನು ಕಿರಿಯರೇ? ಇಂತು ವಿದ್ಯಾಗುಣ ಜ್ಞಾ ನ 
ಧರ್ಮ ವಿಚಾರ ಶೀಲಂಗಳ ನಮ್ಮ ಕೂಡಲಸಂಗಮದೇವನ ಶರಣರ: 
ಸಾಧಿಸಿದ ಸಾಧನೆಯನೇ ಸಾಧಿಸುವುದು''. 
ಮೇಲಿನ ಮೂರು ವಚನಗಳಲ್ಲಿಯೂ ವೇದದ ನಿಷಯವನ್ನು ತೆಗೆದುಕೊಂಡು ಲಿಂಗ 
ನಿದ್ದವನೇ ಶ್ರೇಷ್ಠ; ಅನನು ಚತುರ್ವೇದಗಳನ್ನು ಓದಿದರೂ ಲಿಂಗವಿಲ್ಲದಿದ್ದರೆ ಶ್ರೇಷ್ಠ 


3 


4೪ ಬಸನತತ್ವ ರತ್ನಾಕರೆ 


ನಾಗಲಾರನು. ಅಶ್ವಮೇಧಯಾಗ, ಅಜಪಯಾಗ, ಹೋಮನೇಮ ಗಾಯತ್ರೀ ಜಪ 
ಗಳಿಗಿಂತಲೂ ಲಿಂಗಪೂಜೆಯೇ ಶ್ರೇಷ್ಠ. ತೈಲೋಕ್ಯದಲ್ಲಿ ಲಿಂಗಪೂಜಕನಿಗಿಂತಲೂ 
ಶ್ರೇಷ್ಠರಾರೂ ಇಲ್ಲವೆಂದು ಬಸವಣ್ಣನವರು ಅಭಿಪ್ರಾಯಪಟ್ಟಿರುತ್ತಾರೆ. 


೨೯ 
" ವೇದಕ್ಕೆ ಒರೆಯಕಟ್ಟುವೆನು, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆನು, 
ತರ್ಕದ ಬೆನ್ನಬಾರನೆತ್ತುವೆನು, ಆಗಮದ ಮೂಗ ಕೊಯ್ದೆ ನೋಡಯ್ಯ ' 
ಮಹಾದಾನಿ ಕೂಡಲಸಂಗಮದೇವ ಮಾದರ ಚೆನ್ನಯ್ಯನ ಮನೆಯ ಮಗ 
ನಾನಯ್ಯ” 
ಈ ವಚನದಲ್ಲಿ ನೇದಕ್ಕೆ ಒರೆಯ ಕಟ್ಟುವೆನು ಎಂದು ಹೇಳಿರುವದನ್ನು ನಿಚಾರಿಸಬೇಕಾ 
ಗಿರುತ್ತದೆ. ಗುರುಕಾರುಣ್ಯವ ಸಡೆದು ಲಿಂಗಾಂಗ ಸಂಬಂಧಿಯಾದಂಥ ಶಿವಶರಣರು 
ಗಳಲ್ಲಿ ಜಾತಿನಿಜಾತಿಯನುಂಟುಮಾಡದ ಹಾಗೆ ಬಂಧಿಸಿಬಿಡುವೆನು. ಇದರಂತೆಯೇ 
ಶಾಸ್ತ್ರ ಆಗಮ ತರ್ಕಗಳ ನಿಷಯವನ್ನೂ ಮಾಡುವೆನು. ಅಂದರೆ ಜಾತಿ ಭೇಡಗಳಿಲ್ಲ 
ದಂತೆ ಶರಣರು ಆಚರಿಸತಕ್ಕದ್ದಾಗಿರುತ್ತದೆ. ಇದೇ ನಿಜನಾದ ಧರ್ಮ. ಕದಾಚಿತ್‌ 
ವೇದಾದಿಗಳು ಜಾತಿಗಳುಂಟಿಂದು ಹೇಳಿದರೆ ಇಲ್ಲವೆಂದು ಅವುಗಳ ಗಂಟ ಕಟ್ಟಿಸುನೆನು. 


೩೦ 
(( ಈಶ್ವರಸದ್ಭಾವೆ 'ಕಿಂಪ್ರಮಾಣಮೆಂಬ ಮಿಾಮಾಂಸಕನ ಮೂಗಿನ 
ಕೊನೆಯನ್ನು " ನಿಶ್ವತಶ್ಚಕ್ಸು ವಿಶ್ವತೋಮುಖ ನಿಶ್ಚತೋಬಾಹುರುತನಿಶ್ಚತಃ 
ಪಾತ್‌ ಸಂಬಾಹುಭ್ಯಾಂ ದಮತಿ ಸಂಪತತ್ತತೈನ ದ್ಯಾವಾಭೂಮಿಾಾ 
ಜನಯನ" ದೇವ ಏಕಃ? ಎಂಬ ಸುರಗಿಯಲಿ ಅರೆದು ವೈಶೇಷಿಕ ಎಂಬ 
ಇಟ್ಟಿಗೆಯ ರೊರಸಿ ಕೂಡಲಸಂಗಯ್ಯ ನೆಂಬ ಕನ್ನಡಿಯ ತೋರುನೆನು ” 
ಇಲ್ಲಿ ದೇವರಿದ್ದಾನೆಂಬುವದಕ್ಕೆ ಬಸವಣ್ಣನವರು ವೇದದ ಪ್ರಮಾಣವನ್ನು ತೆಗೆದು 
ಕೊಂಡಿರುತ್ತಾರೆ. 
ಕಗ ವ 
"" ನೇದನಡನಡುಗಿತ್ತು ಶಾಸ್ತ್ರವಗಲಿ ಕೆಲಕ್ಕೆ ಸಾರಿದ್ದಿತಯ್ಯ ತರ್ಕ 
ತರ್ಕಿಸಲರಿಯದೆ  ಮೂಗುವಟ್ಟಿತ್ತಿದ್ದಿತಯ್ಯ ಆಗನು ಹೊರತೊಲಗಿ 
ಅಗಲಿದ್ದಿತಯ್ಯ ಮ್ಮ ಕೂಡಲಸಂಗಯ್ಯನು ಚೆನ್ನಯ್ಯನ ಮನೆಯಲುಂಡ 
ಕಾರಣ” 
ನೇದಾದಿಗಳು ನಡುಗಿಹೋದವು. ಶಿವಶರಣರಲ್ಲಿ ನಾವು ಜಾತಿಭೇದವನ್ನು ಮಾಡಿದಕೆ 
ಶಿವನು. ನಮಗೆ ಏನು ಶಿಕ್ಷೆಯನ್ನು ಮಾಡುವನೋ ಎಂದು ವೇದಾದಿಗಳು ನಡುಗುತ್ತ 
ಏನನ್ನೂ ಅನ್ನಲಾರದೆ ಹೋದವು. 


ತ್ಮಿ೨ 
" ಸುನಾದ ಬಿಂದುಪ್ರಣವ ಮಂತ್ರ ಅಗ್ರದ ಕೊನೆಯಲೈದುವುದೇ 
ಸೋಹಂ ಸೋಹಂ ಎಂದೆನುತಿದ್ದಿತು. ಕೋಹಂ ಎಂಬುದ ಕಳೆದು ಬ್ರಹ್ಮ 


ವೇದಗಳೂ ಬಸವಣ್ಣನವರೂ 


ರಂಧ್ರದೊಳಗೆ "ಯತೋವಾಜೋನಿವರ್ತಂತೇ ಅಪ್ರಾಪ್ಯ 'ಮನಸಾಸಹ 
ಆನಂದಂ ಬ ಬ್ರ ಹ್ಮಣೋ ನಿದ್ವಾನ್‌ನಭಿಭೇತಿ ಕದಾಚನ? ಇಂತೆಂದುದಾಗಿ 
ಅಗಮ್ಯ ಕಾಡಲಸೂಂಗಮದೇವನಲ್ಲದೆ ಮತ್ತಾರೂ ಇಲ್ಲ” 


ಈ ವಚನದಲ್ಲಿ ವೇದಪ್ರಾಮಾಣ್ಯವನ್ನು ಅಂಗೀಕರಿಸಿರುತ್ತಾರೆ. 


ಶ್ಶಿಷ್ಟಿ 
" ಲೋಹ ಸರುಷವ ಮುಟ್ಟುವುದಲ್ಲದೆ ಪರುಷ ಸರುಷನ ಮುಟ್ಟು 
ವದೇ ಅಯ್ಯ ಅಂಗನಿಡಿದಂಗೆ ಪ್ರ ಸಡಕಾ ಲಿಂಗವಿಡಿಯದಂಗೆ ಪ್ರಸಾದ 
ವೆಲ್ಲಿಯದೋ ನ್‌ ಕ! ಮಹೀಯಾನ್‌ ಹರಿದಕ್ಕೆ 
ಹಿರಿದು ತೆರಿದಕ್ಕೆ. ಕಿರಿದು ವಾಜ್ಮನಕ್ಕಗೋಚರ RR 
ಸ್ವರೂಪು ಪ್ರ 
ವಿರುತ್ತದೆ. 
೩೪ 
“ಬೂತೋಯ ಪಾವಕಸಮಿನಾರಣ ಅಂಬರಾದಿಗಳೆಲ್ಲ ಆದಿಯಾಧಾರದ 
ಪರಮಾತ್ಮಲಿಂಗದಲ್ಲಿ ಆದಿಮಧ್ಯಾವಸಾನವನರಿಯದ ಅಗಮ್ಯ ವೇದಾದಿ 
ಸಕಲ ಶಾಸ್ತ್ರ ಪ್ರಮಾಣರು ಅದನಂತಿಂತೆಂದುಪಸಮಿಸಲಿಲ್ಲಾ ಮಹಾಂತ 
ಕೂಡಲಸಂಗಮದೇವ? 
೩೫ 
«ವೇದ ವೇಧಿಸಲರಿಯದೆ ಅಭೇ ದ್ಯ ಲಿಂಗವೆಂದು ನಡುನಡುಗಿತ್ತು 
ಶಾಸ್ತ್ರ ಸಾಧಿಸಲರಿಯಹಜೆ ಅಸಾಧ್ಯ ಲಗ ಸಾರುತ್ಸೆ ದಾವೆ. ತರ್ಕ 
ತರ್ಕಿಸಲರಿಯದೆ ಅತರ್ಕ್ಯಲಿಂಗವೆಂದು ಮನಂಗೊಳ್ಳ ವು. ಆಗಮ ಅಗಮ್ಯ 
` ಲಿಂಗವೆಂದು ಗಮಿಸಲರಿಯದೆ ಹೋದುವು ನರರೂ ಸುರರೂ ಅಂತುವ 
ಕಾಣರು ನಮ್ಮ ಕೂಡಲಸಂಗಮದೇವನ ಪ್ರಮಾಣವ ಶರಣಬಲ್ಲ'' 
೩೬ | 
"" ನೇದಾತೀತ ಸಡ್ವರ್ಣರಹಿತ ಅಷ್ಟತ್ರ್ರಿಂಶತ್‌ ಕಳಾತೀತ ವ್ಯೋಮಾ 
ತೀತ ಕೂಡಲಸಂಗಮದೇವಾ” 


೩೩ 
"" ವಿಶ್ವಜಿತನು, ಧನುರ್ಜಿತನು: ಸರ್ವಜಿತನು, ಸ _ರ್ಜಿತನು, 


ಸಾದ ಫಿರೂಪು ಲಿಂಗೈಕ್ಯ'' ಇಲ್ಲಿಯೂ ವೇದದ ಪ್ರಮಾಣ 


ಶಿ 


ಸೂತ್ರಾಮರ್ಜಿತನು, ನೃಜಿತನು, ಉರ್ವರಾಜಿತನು, ಅಶ್ವ ಜಿತನು, - 


ಗೋಜಿತನು, ಸುಸಂವೇದ್ಯನು, ವೇದನಾದಾತೀತನು, ತುರೀಯ. ಓಂ 
ನಂದನು, ನಿರವಯ ಸೂರ್ಯಕೋಟಪ್ರಭೆಯ ಬೆಳಗಿನ ಸಹಸ್ರಕಿರಣದ 
ಅಗ್ರಸಟಲದ ಬೆಳಗು ಕೂಡಲಸಂಗಯ್ಯನು ಚಃ 

೩೮ 
ಶೀರ್ಷನಾದಿ ಪುರುಷನು ನೇದಪುರುಷನೊಬ್ಬ ಪುರುಷನು 


pS 


ಜ್ಯೋತಿಪುರು ನೊಬ್ಬ ಪುರುಷನು ತ್ರಿಪಸಾದೂಧ ಪುರುಷನೊಬ್ಬ ಪುರುಷನು 


೩೬ ಬಸವತತ್ವ ರತ್ನಾಕರ 


ಉದನ್ಮುಖನೊಬ್ಬ ಪುರುಷನು ಉದರ ಪುರುಷನು ವಿರಾಟ 
ಜನನನೊಬ್ಬ ಪುರುಷನು "ವಿ ರಾಜಪುರುಷನೊಬ್ಬ ನ್ನು ಆದಿಪ್ಪ ಶ್ರಿರುಷನೊಬ್ಬ 
ಪುರುಷನು ನಿಯತ್ತು ldo ಸ್ರತ! ತದ್ವಿ ಯತ್ತು ಗ್‌ ಸುತಲ 
ರಿಲ್ಲದ ಪ್ರಜೆಯ ಕೇ 'ಆದನಾಜ 1 ಪರಮಾನಂದ 
ನಿರವಯ ಸಷಟ್‌ತ್ರಿಂಶತ್‌ ಪ್ರಭಾಸಟಲದ ಪ್ರಭೆಯ ಬೆಳಗಿದೆ ನೋಡಿರೆ 
ಬೆಳಗಿನೊಳಗಣ ಕಳಗಿನ ಬೆಳಗ ಕೂಡಲಸಂಗಮದೇವಯ್ಯ ”' 
ಮೊದಲಿನ ವಚನದಲ್ಲಿ ಆದಿಗೆ ಆಧಾರವಾಗಿರುವ ಸರಮಾತ್ಮಲಿಂಗದಲ್ಲಿ ಪಂಚಭೂತಗಳು 
ಅಡಗಿರುತ್ತವೆ. ಶಿವಲಿಂಗದ ಆದಿಮಧ್ಯಾಂತಗಳನ್ನು ಅರಿಯದ ವೇದಾದಿ ಸಕಲಶಾಸ್ತ್ರ 
ಗಳು ಶಿವಲಿಂಗವು ಹೀಗೆಯೇ ಇರುತ್ತದೆಂದು ಹೇಳಲಸಮರ್ಥವನಾದವುಗಳಾಗಿರುತ್ತವೆ. 
ಎರಡನೆಯ ವಚನದಲ್ಲಿ ನೇದವು ಲಿಂಗದ ವರ್ಣನೆಯನ್ನು ಮಾಡುವದು ಅಸಾಧ್ಯ 
ವೆಂದು ತಿಳಿದು ನಡನಡುಗಿತ್ತು. ಇಂತಹ ಲಿಂಗದ ವರ್ಣನೆಯನ್ನು ಮಾಡುವದು 
ನಮ್ಮಿಂದ ಶಕ್ಯವಿಲ್ಲೆಂದು ವೇದಶಾಸ್ತ್ರ ಆಗಮಾದಿಗಳೆಲ್ಲ ಲಿಂಗದ ಮಹಿಮೆಯನ್ನು 
ತಿಳಿಯದೆ ಹೋದವು. 
ಮೂರನೆಯ ವಚನವು ಕೂಡಲಸಂಗಮನು ವೇದಾತೀತನೆಂದು ಮಾತ್ರ ಹೇಳ 
ಲಾಗಿದೆ. 
ನಾಲ್ಕನೆಯ ವಚನದಲ್ಲಿ ಲಿಂಗದ ಮಹಿಮೆಯು ಬಹಳ ಚೆನ್ನಾಗಿ ವರ್ಣಿಸೆ 
[Ne ಕಡೆಯ ವಚನದಲ್ಲಿಯಾದರೂ ಕೂಡಲಸಂಗನ ರೂಸವನ್ನು ಚೆನ್ನಾಗಿ 


ಇಲ್ಲಿಯವರೆಗೆ ಶ್ರಿ ಬಸವಣ್ಣ ನವರು ೩೭ ವಚನದಲ್ಲಿ ವೇದಗಳ ಹೆಸರನ್ನು ಒಂದಿ 
ಲ್ಲೊಂದು ರೀತಿಯಿಂದ ತಂದಿರುವದನ್ನೂ ತೋರಿಸಿರುತ್ತೆ ಚಿ 

ಇಲ್ಲಿ ವೇದಗಳ ಬಗ್ಗೆ ಬಸವಣ್ಣನವರ ವಚನಗಳನ್ನು ಮೂರು ರೀತಿಯಿಂದ 
ನಿಂಗಡಿಸಬಹುದಾಗಿಡೆ. ಮೊದಲನೆಯ ವರ್ಗದ ವಚನಗಳಲ್ಲಿ ಬಸವಣ ನ್ಲಿನವರು 
ದೇವರ ಸ್ವರೂಪವನ್ನು ಹೇಳುವಾಗ ಕೇವಲ ವೇದ ಪ್ರಮಾಣವನ್ನು ತೆಗೆದುಕೊಂಡಿರು 
ತ್ತಾರೆ... ಎರಡನೆಯ ವರ್ಗದಲ್ಲಿ ಹಿಂಸಾನಿಷಯಕ ನೇದವನ್ನು ಸಂಪೂರ್ಣವಾಗಿ 
ಖಂಡಿಸಿರುತ್ತಾರೆ. ಮೂರನೆಯ ವರ್ಗದ ವಚನಗಳಲ್ಲಿ ನೇದದ ಹೆಸರನ್ನು ತೆಗೆದು 
ಕೊಂಡು ವೇದಗಳಿಗೆ ಲಿಂಗದ ಸ್ವರೂಪವು ತಿಳಿದಿಲ್ಲವೆಂದು ಹೇಳುತ್ತ--""ಚಕಿತಮಭಿಧತ್ತೇ 
ಶೃ ತಿರಪಿ'' ಎಂಬುವ ಮಹಿಮ್ಮದ ವಾಕ್ಯವನ್ನು ವತ್ತಿ ಹಿಡಿದಿರುತ್ತಾರೆ, 

ಕೆಲವು ವಚನಗಳಲ್ಲಿ ಯಜ್ಞ ದೊಳಗೆ ಆಡು ಕುರಿ ಮೊದಲಾದ ಪ್ರಾಣಿಗಳನ್ನು 
ಕೊಲ್ಲತಕ್ಕವರಿಗೆ ಅನಾಮಿಕರೆಂದು ಕರೆದಿದ್ದಾರೆ. ವೇದವೆಂಬುವದು ಹಾ ತಿಳಿದೇ 

ಇಲ್ಲನೆಂತಲೂ ಹೇಳಿರುತ್ತಾರೆ. ಈ ಮಾತು ವಿಚಾರಣೀಯವನಾಗಿರುತ್ತದೆ. ಬಸವಣ್ಣ 

ನವರ ಕಾಲದಲ್ಲಿ ಯಜ್ಞದ ನೆವದಿಂದ ಸಹಿಸಲಸಾಧ್ಯನಾದ ಹಿಂಸೆಯು ಆಗುತ್ತಿ ಹ ದನ್ನು 
ಕಂಡು ಅವರ ಮನಸ್ಸು ಬಹಳ ದುಃಖಿತವಾಗಿರಬೇಕು. ಆದ್ದರಿಂದಲೇ ಅವರು” ಕಾ 
ಖಂಡಿಸಿದ್ದುದು ತಿಳಿದುಬರುತ್ತಲಿದೆ. ಈಗಿನ ಕಾಲದಲ್ಲಿ ಬಹಳ ಜನಗಳು ಯಜ್ಞ ದಲ್ಲಿ 
ಹಿಂಸೆಯು ಪಾಸಕೃತ್ಯವೆಂದು ತಿಳಿದು ಒಟ್ಟನ ಸಶುವನ್ನು ಮಾಡಿ ಯಜ್ಞ ಯಾಗಾದಿ 
ಗಳನ್ನು ಸಮಾಸ್ತಿ ನ ಳಸುತ್ತಾರೆ. ಇದು ಬಸವಣ್ಣನವರ ನೈತಿಕ ವಿಜಯವೇ ಸರಿ. 


ವೇದಗಳೂ ಬಸೆನಣ್ಣನವರೂ ತಿಕ 


ಹೀಗೆ ಬಸವಣ್ಣ ನವರ ಕಾಲಕ್ಕೆ ಆಗಿದ್ದರೆ ಅವರು ಹಿರಿ ಹಿರಿ ಹಿಗ್ಗುತ್ತಿದ್ದರೆನ್ನುವದರಲ್ಲಿ 
ಸಂಶಯವಿಲ್ಲ. ಪ್ರಾ ಜೆವಥೆಯ ಬಗ್ಗೆ "ಅವರು ಖಂಡಿಸುವ ಪ್ರಸಂಗವೇ ಬರುತ್ತಿರಲಿಲ್ಲ. 
ಕೆಲವು ಕಾಲ ಹೋದಮೇಲೆ ಜನಗಳ ಅಚಾರ ನಿಚಾರಗಳಲ್ಲಿ ಪರಿವರ್ತನೆಯಾಗಿ ಮೂಲ 
ಧಾರ್ಮಿಕ ಗ್ರಂಥಗಳಲ್ಲಿ ಲ್ಲರತಕ್ಕ ವಿಷಯಗಳಲ್ಲಿ ವ್ಯತ್ಯಾಸವಾಗುವದು ಸಹಜವೂ, 
ಸ್ಥಾ ಭಾವಿಕವೂ' ಆಗಿರುತ್ತದೆ. ಜನಗಳು ದಾರಿತಪ್ಪಿ ನಡೆಯುವ ಪ್ರಸಂಗವು ಉತ್ಕಟಾ 
ನಸ ಸಿಯನ್ನು ಹೊಂದಿದೆಕಾಲ ಕ್ಕೆ ದೊಡ್ಡ ವರ ಕ ನರು ಸ್ಟ ಸ್ಟಿಯ ನಿಯಮಕ್ಕೆ 
ಸಂಯಾಗಿರುತ್ತವೆ. ಶ್ರೀ RF ಸರಸ್ಪತಿಯಂಥವರು "ವೇದದಲ್ಲಿ ಹಿಂಸೆಗೆ 

ಸ್ಪ ದವಿಲ್ಲ, ಆ ಮಂತ್ರಗಳ ಅರ್ಥವು ಒಂಸೆಯನ್ನು ಹೇಳುವದಿಲ್ಲವೆಂಬುವದನ್ನು 
ಹ ನಾನವರಿಗೆ ರಾಣಿ ಸಿಕೊಟ ದ್ದರೆ ವಿಷಯನೇ ಬೇರೆಯಾಗುತ್ತಿತ್ತು. ' ಆದರೆ 
ಆ ಕಾಲದಲ್ಲಿ ಸನಾತನಿಗಳೆಂದು ಹೇಲಿ ೨ನಿಕೊಳ್ಳುವ ಕರ್ಮಠರು ಪ್ರಾಣಿಗಳ ವಥೆ ಆಗದೆ 
ಯಜ್ಞವು 'ಪೂರ್ತಿಯಾಗಲಾರದಿಂದು ವಾದವನ್ನು ಹೂಡುತಿ ತ್ತಿದ್ದುಡೇ ಇದಕ್ಕೆ ಕಾರಣ 
ವಾಗಿರುತ್ತದೆ. ಆ ನಿಚಾರಗಳು ಬಸವಣ್ಣನವರನ್ನು ಕೆರಳಿಸಿದವೆಂದು gash 
ಹೇಳಬಹುದಾಗಿದೆ. 

ಶ್ರೀ ಬಸವಣ್ಣ ನವರು. ವೇದದ ಹೆಸರನ್ನು ತೆಗೆದುಕೊಂಡಿರುವದು ಹ 
`ವಾದದಲ್ಲಿ. ಗುರುಕರುಣದಿಂದ ಸಡಧ್ವಶೋಧನಸಪೂರ್ವಕ ಲಿಂಗಧಾರಣವಾದ ಮೇ 
ಅವನಿಗೆ ಸೂರ್ವಜಾತಿಯು ಅಳಿದುಹೋಗುವದು. ಇಂತಹ ಶಿನಭಕ್ತರಲ್ಲಿ ಇ 
ಗಳಿಲ್ಲವೆಂದು ಬಸ ಸವಣ್ಣ ನವರ ಅಭಿಪ್ರಾಯವಾಗಿರುತ್ತದೆ. ಈ ನಿಷಯದಲ್ಲಿ ಬಸವಣ್ಣ ನವರ 
ನೂರಾರು ನಚನಗಳಿರುತ್ತ ವೆ. ಈ ಗ ಗ್ರಂಥದ ಬೇರೆ ಬೇರೆ ಪ್ರ ಕರಣಗಳಲ್ಲಿ ಒಂದಿಲ್ಲೊ ದು 
ರೀತಿಯಿಂದ ಬಂದಿರುತ್ತವೆ. ಆದ್ದ ಸ ಅವುಗಳನ್ನು ಇಲ್ಲಿ ಹೇಳಿರುವದಿಲ್ಲ. 

ಸೂಕ್ಸ್ಮ್ಮಾಗಮ, ಸಾರಮೇಶ, ರಾಗಮ, ವಾತುಲಾಗಮ, ವೀರಾಗಮಗಳೆಲ್ಲ 
ಶಿವಭಕ್ತರಲ್ಲಿ ''೫ೌ3ಳೇದಗಳ್ಳುನೆಂಬುವಣಣ್ಣಿ ಬಹಳ ಚೆನ್ನಾಗಿ ವರ್ಣಿಸಿರುತ್ತವೆ. 
ಈ ವಿಷಯದಲ್ಲಿ ಮೂಲನೇದ ಮತ್ತು ಅಗಮತತ್ತಗಳಂತೆಯೇ ಬಸವಣ್ಣನವರ ತತ್ವ 
ನಿರುತ್ತದೆ. ಇದು ನೀರಶೈವ ಧರ್ಮದಲ್ಲಿ ಪಾ 18. | ಸಾ ಯವವ ನೀರಶೈನ 
ಧರ್ಮದ ವಿಶಾಲ ಹೃದಯವನ್ನು ತೋರಿಸತಕ್ಕದ್ದಾ ಗಿರುತ್ತಡೆ. ಪಂಡಿತ ಪಾಮರರಿಗೆಲ್ಲ 
ತಿಳಿಯುವಂತೆ ಿಂಗತಿತ ಶ್ರವನ್ನು ಜೋದಿಸಿ ಸಮಾನತೆಯನ್ನು ಸಾಧಿಸಿ ಜಾತಿಯ ಮೇಲು 
ಕೀಳೆಂಬುವ ಕೊಳಜೆಯನ್ನು ತೆಗೆದುಹಾಕುವ ತಾರಾ, 'ೋಕ್ಳೈ ಕನೀರರಂತೆ 
ಅಸಮ ಸಾಹಸ ಜಿರಡದೆನರು ಬಸನಣ ನವರು. 

ಇಲ್ಲಿ ಒಂದು ವಿಷಯವನ್ನು ವಾಚಕರ ಗಮನಕ್ಕೆ ತರಬೇಕಾಗಿರುತ್ತದೆ.. ಮೂಲ 
ವೇದಗಳಲ್ಲಿ ಎಲ್ಲಿಯೂ ಜಾತಿಭೇದವು ಕಂಡುಬರುವದಿಲ್ಲ. ಓೀಕಾತ್ಮಕ ಗ್ರಂಥಕಾರರು 
ಜಾತಿಯ ವಾದನನ್ನು ಎತ್ತಿ ಹಿಡಿದಿರುತ್ತಾರೆ. ಹಾಗಾ ಇದರೆ ವರ್ಣಗಳು ವೇದಗಳಲ್ಲಿ 
ಹೇಳಿಲ್ಲವೇ? ವಾನ ಪ್ರಶ್ನೆಯು ಮುಂದೆ ಬಂದು ನಿಲುತ್ತಹೆ. ವೇದಗಳಲ್ಲಿ ನರ್ಣ 
; ಗಳನ್ನು ಹೇಳಿದಾಗ್ಸ್ಯೂ ಅವ್ರ ಗುಣದಿಂದ ಇರತಕ್ಕವುಗಳಾಗಿರುತ್ತವಲ್ಲದೆ ಜಾತಿಯಿಂದ 
ಇರುವದಿಲ್ಲ. ಹೀಗೆ ಗುಣಸ್ರಾಧಾನ್ಯಗಳಾದ ವರ್ಣಗಳು ಕಾಲಕ್ರಮದಿಂದ ಜಾತಿಭೇದ 
ಗಳಾಗಿ ಮಾರ್ಪಾಟನ್ನು ಹೊಂದಿರುತ್ತವೆ. ಹುಟ್ಟಿದ ಕೂಡಲೇ ಜನು ಶ್ರೇಷ್ಠ, ಇನನು 
ಕನಿಷ್ಕನೆಂದ್ಯು ಹೇಳುವದು. ಯಾರಿಗೂ ಶಕ ನಿಜ ನೇನರಿಂದ ಬಂದ 'ಗೃಂಥ್ಯಗಳ್ಳೊಳ್ಳು 


ಶಿ ಬಸವತತ್ವ ರತ್ನಾಕರ 


ಹೀಗೆ ಉಚ್ಚ-ನೀಚ ಕಲ್ಪನೆಗಳನ್ನು ಮಾಡಿ ಕೆಲವರು ತಾವು ಎಂತಹ ನೀಚಕ ೈತ್ಯ್ಯಗಳನ್ನು 
ಮಾಡುತಿ ತ್ರ್ವಿದ್ದರೂ ಶೆ ಕ್ರೀಷರೆಂಡು ಹೇಳಿಕೊಳ್ಳುವರು. ಮತ್ತು ವೇದಗಳನ್ನು ತಕ್ಕ ಬಿದ್ದು 
ಸಂರಕ್ಷಣೆಮಾಡಿಕೊಳ್ಳುವರು. ಇದು ಶಾಸ್ತ್ರ ಕೆ ಕೊಲೆಯಲ್ಲದೆ ಬೇರೆ ಏನೂ go 
ಹೀಗೆ ಮೇಲು-ಕೀಳುಗಳನ್ನು ಯಾವ ಗ್ರಂಥಗಳೇ ಹೇಳಲಿ ಬಸವಣ್ಣನವರು ಅಂತಕ 
ಗ್ರಂಥಗಳಿಗೆ ಸ್ವಲ್ಪಾ ದರೂ ಬೆಲೆ ಕೊಟ್ಟಿ ರುವದಿಬ್ಲ. 

ಶ್ರೀ ಬಸವಣ್ಣನವರು ವೇದಾಗನೋಪನಿಷತ್ತುಗಳಲ್ಲಿ ಉತ್ಕೃಷ್ಟಗಳಾದ ಕೆಲವು 
ವಿಷಯಗಳನ್ನು ಆಯ್ದು ಕೊಂಡು ಸುಂದರವಾದ ಮತ್ತು ನಿರಂತರ ಜೀವಂತವಾಗಿರುವ 
ಸಮಾಜವನ್ನು ದ್ದ ರಿಸಿದರು. ಲೋಕದೊಳಗೆ ಲಿಂಗದೇವನೇ ಶ್ರೆ ಷ್ಟ ನು. ಲಿಂಗದೇವರ. 
ಹೊರತು ಅನ್ಯ ಜೇಪಕೆಂಟು ವದು ಹುಸಿಯಾದ ಮಾತು Re: ಸಿದಾ ೦ತಕ್ಕೆ ಬಂದರು. 
ಆದ್ದರಿಂದ ಅಗನುಗಳಲ್ಲಿಯ, ಕೂಡ ""ನ ಕೈನ ಮತ ಸದೃ ಶಮಿ ಜಗತ್ರಯೇ?' 
ಎಂದು ಹೇಳಲಾಗಿದೆ. 

ನೇದಮಂತ್ರಗಳಿಗೆ ಒಬ್ಬೊಬ್ಬರು ಒಂದೊಂದು ತರಹದ ಅರ್ಥನನ್ನು ಮಾಡಿರುವ 
ರೆಂದು ಈ ಮೊದಲೇ ಹೇಳಿರುತ್ತೇವೆ. ಹೀಗೆ ಇರುವದರಿಂದ ವೇದದ ಆಚರಣೆಯು 


ಹೀಗೆಯೇ ಇರುತ್ತದೆಂದು ಯಾರಿಗೂ ಹೇಳಲು ಶಕ್ಯನಿರುವದಿಬ್ಲ. 


ಯಜುರ್ನೆದದಲ್ಲಿ ಸಂಪೂರ್ಣವಾಗಿ ಯಜ್ಞ ಭಾಗವೇ ಹೆಚ್ಚಾ ಗಿರುವದು. ಹಿಂಸಾ 
ಯುಕ್ತಗಳಾದ ಯಜ್ಞಗಳು ತ್ಯಾಜ್ಯವೆಂದು ಬಸವಣ್ಣ ನವರು ಹೇಳಿದರೂ ವೀರಶೈವ 
ರಲ್ಲಿಯೂ ಸಂಚಯಜ್ಞಗಳುಂಟೆಂದು ಆಗಮಗಳಲ್ಲಿ ಹೇಳಲಾಗಿದೆ. ನ 
ಜಸಯಜ್ಞ ವೇ ಶ್ರೇಷ್ಮವಾದುದಾಗಿದೆ. ಯಜ್ಞಶಬ್ದವು- «ಯಜ : ದೇವಪೂ 
ಸಂಗತಿಕರಣ ಸರೇ ಯೆಜ ಧಾತುನಿಗೆ ಸಿದ್ಧಾ ೦ತ ಕೌಮುದಿಯ ತಯದ 
ಮೂರು ಅರ್ಥಗಳಿರುತ್ತವೆ. ದೇವಪೂಜಾ, ಸಂಗತಿಕೆರಣ, ದಾನ ಈ ಮೂರು ಅಥ 
ಗಳನ್ನು ಬಸವಾದಿ ಪ್ರಮಥರೂ ಆಗಮಗಳೂ ಒಪ್ಪುತ್ತವೆ. ಇದರಲ್ಲಿ ಹತುತ 
ಹೊರಡಲಾರದು. ಟೀಕಾತ್ಮಕ ಗ್ರಂಥಗಳಲ್ಲಿ ಜಗ್ಗಿ ಜಗ್ಗಿ ಅರ್ಥವನ್ನು ಮಾಡಿ ನೇದ 
ಮಂತ್ರಗಳನ್ನು ಅನರ್ಥಕ್ಕೆ ಗುರಿಮಾಡಿರುತ್ತಾರೆ. 
ಕೆಲವರು ಬಸವಣ್ಣನವರು ವೇಡನಿರುದ್ದವಾದ ಒಂದು ಧರ್ಮವನ್ನೇ ಪ್ರಚಾರ 
ಗೊಳಿಸಿದರೆಂದು ಹೇಳುವದುಂಟು.. ಮೇಲೆನ ವಿನೇಚನೆಗಳಿಂದ ಬಸವಣ್ಣನವರು 
ವೇದನಿರುದ್ದ ವಾದ ಧರ್ಮಸಪ್ರ ಚಾರಮಾಡದೆ ಹಿಂಸೆಯೂ, ವರ್ಣಗಳೂ ಇಲ್ಲ ಲದ ಸನಿತ್ರ 
ತಮವಾದ ಎತ ಮತವನ್ನು ಪ್ರಚಂಡ ಪ್ರಚಾರವಾಗುವಂತೆ ಮಾಡಿದರು. ಹಿಂಸೆಗೆ 
ಆಸ್ಪದಕೊಡದೆ ದಯೆಗೆ ಸ್ಥಾನವನ್ನು ತೊಟ್ಟ ರು. ಬಸವಣ್ಣ ನವರು ' ಮಾಡಿದ 
ಮಹತ್ಯಾರ್ಯಗಳಲ್ಲಿ ಇದು ಮಿಗೆಲಾದುದಾಗಿರುತ. ದೆ, ; ಸ 
ಮತ್ತೆ ಹಲನರು— ಬಸವಣ ಫ್ಲಿನವರು ದ್ರಾನಿಡ ಧರ್ಮವನ್ನು ಎತ್ತಿ ಹಿಡಿದಿರು 
ತ್ತಾರೆ, ಶಿವನು ಅನಾರ್ಯಜೀವನು SF ರಂಗಪ . ದ್ರಾನಿಡ 
ಸಂಥಕ್ಕೆ ಸೇರಿದುದಾಗಿರುತ್ತದೆ. ವೇದಧರ್ಮವನ್ನು ಅನುಸರಿಸಿದರೆ ವರ್ಣಧರ್ಮವನ್ನು 
ಹಿಡಿಯಬೇಕಾಗುತ್ತದೆ. ಇವೆಲ್ಲ ಕಾರಣಗಳ ಮೂಲಕ ನೀರಶೈವ ಧರ್ಮವು ಸ ಕತಂತ್ರ 
ವಾದುದು. ಬೀಜಾ ಧರ್ಮಕ್ಕೂ ನೀರತೈವ ಧರ್ಮಕ್ಕೂ ಯಾವ ತು ಇಲ್ಲ. 
ಸರ್ಣಿಗ್ರಕೋಲೆಯನ್ನು ಬಸವಣ್ಣ ನನರು ಪುಢಿ ಪೃಢಿ ನಾಢಿಬಿಟ ಸುತ್ತಲ ಅದ್ದರಿಂದ 


ವನೇದಗಳೂ ಬಸವಣ್ಣ ನನರೂ ಶ್ನೆ 


ನೀರಶೈವರು ಹಿಂದುಗಳೇ ಅಬ್ಬವೆಂಬುವದೇ ಇವರ ವಾದದ ತಳಹದಿಯಾಗಿದೆ. ಇದನ್ನು 
ಇಲ್ಲಿ ವಿಚಾರಿಸಬೇಕಾಗಿರುತ್ತದೆ. ಬಸವಣ್ಣ ನವರು ನರ್ಣೋಚ್ಚಾಟನೆಮಾಡಿರುವದು 
ನಿಜವಿದ್ದರೂ ಆಗಮ ಧರ್ಮಕ್ಕೆ ಸರಿಯಾಗಿ ಅವರ ಧರ್ಮವು ಇರುತ್ತದೆ. ಆಗಮ 
ಗಳಲ್ಲಿಯೂ ವರ್ಣಗಳ "ಖಂಡನೆ ಅನೇಕ ಕಡೆ ಸಿಗುತ್ತದೆ. ಆಗಮಗಳು ನೀರಶೈನ 
ತತ್ತ ನನ್ನು ಬೋಧಿಸುವಾಗ 


ಪಾರಮೇಶ್ವ ರ ತಂತ್ರ-ಪುಟ ೧೫೬ 


ನಬ ತ್ರಿಹ್ಮವೃತ್ಯಾ ನಕ್ಸತ್ರವೃತ್ಕಾ ನೋವೈಶ್ಯವೃತ್ತಿತಃ | 


ನಶೂದ ನ್ರವೃತ್ಯಾ ಜೀವೇತ ಯದಿಲಿಂಗೇ ಹತೇ ಸುಖಂ ॥ 
ನನ ಪ್ರತಿಗ್ರಹೇದ್ದಾನಂ ನ ಯಣಂ ನಾತಿಸಂಗ್ರಹಂ । 
ಯದೃಸ್ತಿಭುಕ್ತಿಃ ಸಸುಖಂ ನೋಟಚೇದ್ದಿಕ್ಟಾಟಿನಂ ಚರೇತ್‌ ॥ 
ಪಕ್ವಂಚೇಲ್ಲಿಂಗಿನಾಮೇನ ನಾನ್ನಾದಿಕಮಲಿಂಗಿನಾಂ | 
ಗೃಹ್ಲೀಯಾದ್ದೇನಿ ಯತ್ನೇನ ಹೃ್ಯಪಕ್ವಂ ಸರ್ವಜಾತಿಷು ॥ 
ನೀರಶೈ ನನಾದವನು ಬ್ರಾಹ್ಮಣ ವೃತ್ತಿಯಿಂದಾಗಲೀ ಕ್ಸತ್ರಿಯ ಅಥವಾ ವೈಶ್ಯ ವೃತ್ತಿ 
ಯಿಂದಾಗಲೀ ಶೂದ್ರವೃತ್ತಿಯಿಂದಾಗಲೀ ಜೀವಿಸಬಾರದು. ದಾನವನ್ನು ತೆಗೆದುಕೊಳ್ಳ 
ಶೂಡದು-- ಅಂದರೆ ಭಿಕ್ಸಾಟನೆಯನ್ನು ಮಾಡಬಾರದು. ಹೀಗೆಯೇ ಇನ್ನೂ ಅನೇಕ 
ಕಡೆಗೆ ವರ್ಣಧರ್ಮಾಚರಣೆಯನ್ನು ನೀರಶೈ ವನೆಂದಿಗೂ ಅನುಸರಿಸಲಾಗದೆಂದು ಹೇಳ 
ಲಾಗಿದೆ. ನೇದಾದಿಗಳಲ್ಲಿ ಲಿಂಗಧರ್ಮವು ಅವ ಕ್ತ ಸ್ವರೂಪದಲ್ಲಿರುತ್ತದೆ. ಅನೇಕ ವೇದ 
ಮಂತ್ರಗಳಿಗೆ ಲಿಂಗಧಾರಣಪರ ಅರ್ಥವನ್ನು ಬೇರೆ ಬೇರೆ ಸಂಡಿತರು ಬರೆದಿರುತ್ತಾರೆ. 
ಆಗಮಗಳಲ್ಲಿ ನೀರಶೈನಧರ್ಮವು ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟರುತ್ತದೆ. ಆಗಮ 
ಗ್ರಂಥಗಳು ಹಿಂದೂಧರ್ಮಕ್ಕೆ ಸಂಬಂಧಸಟ್ಟವುಗಳಾಗಿರುವದಿಲ್ಲವೇ? ವೀರಶೈವರು 
ನಿಸತಕ್ಕ ಸಂಚಾಕ್ಸರಿ ಅಥವಾ ಷಡಕ್ಸರಿ ಮಂತ್ರಗಳು ನೇದೋಕ್ತಗಳಾಗಿಯೇ 
ಇರುತ್ತವೆ. 
ಸಾರಮೇಶ್ವರಾಗಮ-- ಏಕಾದಶಪಟಲ, ಪುಟ ೧೮೦ 


"4 ವೇದೇಚ ವೇದಶೀರ್ಷೇಚಾಪ್ರುಭಯತ್ರ ಸಡಕ್ಸರಃ'' ನುತ್ತು 

4 ತದಲ್ಪಂ ವೇದಸಾರಾಖ್ಯಂ ಭುಕ್ತಿದಂಚನಿಮಂಕ್ತಿದಂ'' 
ಇತ್ಯಾದಿ ಅನೇಕ ಪ್ರಮಾಣಗಳಿರುತ್ತವೆ. ವೀರಶೈವರು ಧರಿಸತಕ್ಕ ಭಸ್ಮ ರುದ್ರಾಕ್ಷಿ 
ಗಳಾದರೂ ಉಪನಿಷತ್ತುಗಳಲ್ಲಿ ಉಕ್ತವಾದವುಗಳಾಗಿನೆ. ಇವು ದ್ರಾನಿಡರ ಲಕ್ಷಣ 
ಗಳು; ಇವು ಆರ್ಯರ ಚಿನ್ನ ಗಳೆಂದು ಪ್ರತ್ಯೇಕವಾಗಿ ಹೇಳೆಲು ಸಾಧ್ಯನಿರುವದಿಲ್ಲ. 
ಅವೆರಡೂ ಧರ್ಮಗಳು ಪುರಾತನಕಾಲದಲ್ಲಿ ಭಿನ್ನ ಭಿನ್ನಗಳಾಗಿ ಬೇಕಾದಷ್ಟು 
ಬಡೆದಾಡಿದರೂ ಕೂಡ ಬರ ಬರುತ್ತ ಎರಡೂ ಧರ್ಮಗಳ ಸಂಗಮವಾಗಿರುತ್ತ ದ” 
ನೀರಶೈ ವರ ಸಂಸ್ಕತಿ, ಪರಂಪರ, ಆಚಾರ ವಿಚಾರಗಳನ್ನು ನೋಡಿದರೆ ಇನರು 
ಓಂತೊಧರ್ಮವವರಲ್ಲನೆಂದು ಹೇಳಲು ಸಾಧ್ಯವಿರುವದಿಲ್ಲ, ಹಿಂದೂಧರ್ಮ ನಿ್ಫಾ 
ನಂತರಲ್ಲಿ ಇವರು ಅಗ್ರ ಗಣ್ಣಿರೆಂಡು ಹೇಳಲು ಕಳಸಾ ಆಧಾರಗಳಿರುತ್ತವೆ. 

ನರ್ಣಗಳು ವೇಷದಲ್ಲಿ ಗುಣಕರ್ಮಾನುಸಾರವಾಗಿ ಹೇಳಿದ್ದರೂ ಬರಬರುತ್ತ ಅವೇ 


ಜಾತಿಗಳಾಗಿರುತ್ತನೆಂದು ಈ ನೊದಲೇ ಹೇಳಿದ್ದಾಗಿದೆ. ನೀರತ್ಸೈನರು ಅಕಿನರ್ಣಾಶ್ರನಿ 


ಳ್ಳ 


0 ಬಸವತತ್ವ ರತ್ನಾಕರ 


ಗಳಿರುತ್ತಾರೆಂದು ಬೇಕಾದಷ್ಟು ಸ್ರಮಾಣಗಳಿರುತ್ತವೆ. ವೇದಾನುಯಾಯಿಗಳಲ್ಲಿ 
ಏಕಸೂತ್ರತೆ ಇರುವದಿಲ್ಲ. ಬ್ವೈತಿಗಳ ಮತದಲ್ಲಿ ಹರಿಯೇ ಸರ್ವೋತ್ತಮನೆಂದು 
ಹೇಳಿದರೆ ಅದ್ವೈತಮತ ಪ್ರತಿಷ್ಠಾಸನಾಚಾರ್ಯರಾದ ಶ್ರೀ ಶಂಕರಾಚಾರ್ಯರು ಶಿವನೇ 
ಸರ್ವಶ್ರೇಷ್ಕನು, ಉಳಿದ ದೇವತೆಗಳು "ಆತನ ತಿಷ್ಯ ಪ್ರಶಿಷ್ಯಕೋಟಗೆ ಸೇರಿದವರೆಂದು 
ಹೇಳಿರುತ್ತಾರೆ. ಆರ್ಯ ಸಮಾಜದ ಸಂಸಾ ಸಕರಾದ..ಶ್ರೀ ದಯಾನಂದ ಸರಸ್ವತಿ 
ಯವರು ಮೇಲೆ ಬರೆದ ದ್ವೈತಾದ್ವೈತ ನಿಶಿಷ್ಕಾದ್ವ್ರೈ ತ. ಮತಗಳನ್ನೆಲ್ಲ ಖಂಡಿಸಿರುತ್ತಾರೆ. 
ಬಸವಣ್ಣ ನವರ ದೃಷ್ಟಿಯಲ್ಲಿ ಲೋಕದಲ್ಲಿ ಲಿಂಗಜೀವನೇ ಶ್ರೇಷ್ಠನು. ಅವನಿಗೆ ಹೆಚ್ಚಿನವ 
ರಾಗಲೀ ಸಮಾನರಾದನರಾಗಲೀ ಸಿಗುವದು ಶಕ್ಯವಿಲ್ಲ. ತ್ರೈಲೋಕ್ಯದಲ್ಲಿ ಶಿವನಲ್ಲದನ್ಯ 
ದೈವವಿಲ್ಲೆಂದು ತಮ್ಮ ಸಿದ್ಧಾಂತವನ್ನು ಪ್ರಚಾರಗೊಳಿಸಿರುತ್ತಾರೆ. ಆದ್ದರಿಂದ ಆಗಮ 
ಗಳಲ್ಲಿ "" ತಸ್ಮಾಲ್ಲಿಂಗಂ ನರಬ್ರಹ್ಮ ಸಚ್ಚಿದಾನಂದ . ಲಕ್ಬ್ಮಣಂ'' ಎಂದು ಲಿಂಗವೇ 
ಸರಬ್ರಹ್ಮನೆಂದು ಸಿದ್ಧಾಂತಪಡಿಸಲಾಗಿದೆ. ಇಲ್ಲಿ ನಾವು ಕೊಂಚ ನಿಶಾಲ ಹೃದಯದಿಂದ 
ನಿಚಾರಿಸಿದರೆ ಅವರವರ ಧರ್ಮಗಳು ಅವರವರಿಗೆ ಶ್ರೇಷ್ಠಗಳಾಗುವದು ಸಹಜವಾದು 
ದಾಗಿರುತ್ತದೆ. ತನ್ನ ಧರ್ಮವು ಕಠಿಷ್ಠವಾದುದೆಂದು ಯಾರೂ ತಿಳಿಯಲು ಶಕ್ಯನಿರು 
ವದಿಲ್ಲ. ವಿಚಾರಮಾಡುತ್ತ ಹೋದರೆ ನೀರಶೈವ ಧರ್ಮವು ಹಿಂದೂ ಧಾರ್ಮಿಕ ಅಂಗ 
ಗಳಲ್ಲಿ ಒಂದಾಗಿರುತ್ತದೆ. ಇವರು ಅತ್ಯಂತ ಶ್ರೇಷ್ಠ ತರಗತಿಯ ಹಿಂದುಗಳಾಗಿರು' 
ತ್ತಾಕೆಂದು ಇವರ ಆಚರಣೆ, ಸಂಸ್ಕೃತಿ ಪರಂಪಕ್ಕೆ ಸಾಮಾಜಿಕ ಸದ್ದತಿಗಳಿಂದ ಅತ್ಯಂತ 
ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಎ. ಜ್‌ 
ಬಸವಣ್ಣನವರ ಕಾಲದಲ್ಲಿ ವರ್ಣಗಳೆಲ್ಲ ಜಾತಿಗಳಾಗಿ ಮಾರ್ಪಡಿಸಿ ಕೆಲವರು 
ಮಾತ್ರ ಶ್ರೇಷ್ಠರೆಂದೂ ಉಳಿದವರು ಅತ್ಯಂತ ನಿಕೃಷ್ಟರೆಂಬುವ ಭ್ರಾಂತಿಯು ಹುಟ್ಟಿದ್ದುದ 
` ರಿಂದಲೇ ಬಸವಣ್ಣನವರಂತಹ ಮಹಿಮಾಶಾಲಿಗಳು' ಆವಿರ್ಭವಿಸಿ ಅಡ್ಡ ಹಾದಿಯನ್ನು 
ಹಿಡಿದ ಜನಗಳನ್ನು ಸನ್ಮಾರ್ಗಕ್ಕೆ ತರಲು ಪ್ರಯತ್ನಿಸಿದರು. ಬಸವಣ್ಣನವರ ತರುವಾಯ 
ಸ್ವಾಮಿ ದಯಾನಂದರೇ ಮೊದಲಾದವರು ಈ ಕಾರ್ಯವನ್ನು ಮುಂದೆ ಸಾಗಿಸಿದರು; 
ಒಂದೂಧರ್ಮದಲ್ಲಿರತಕ್ಕ ಕೊಳೆಯನ್ನು. ಹೊಗಲಾಡಿಸಲಿಕ್ಕೆ ಸರ್ವರೂ ಪ್ರಯತ್ನಿಸ 
ಬೇಕಾಗಿರುತ್ತದೆ. ಉಳಿದ ಸಮಾಜಗಳು ಮುಂದೆ ಬರಲು ಪ್ರಚಂಡ ಪ್ರಚಾರವನ್ನು 
ಮಾಡುತ್ತಿರುವಾಗ ಹಿಂದೂಧರ್ಮದಲ್ಲಿ ಈ ತರಹದ. ಕೊಳೆಯು ಇರುವದು. ಬಹಳ 
ಹಾನಿಕಾರಕವಾದುದು. . ಹಿಂದೂಧರ್ಮದ ಜನಗಳು ತಮ್ಮ ಸಂಸ್ಕ್ರತಿ ಪರಂಪರೆಯನ್ನು 
ಕಾಯ್ದುಕೊಂಡು ಹೋಗಲೇಬೇಕು. ರಾಜಕೀಯ ದೃಷ್ಟಿಯಿಂದಲೂ, ಧಾರ್ಮಿಕ 
ದೃಷ್ಟಿಯಿಂದಲೂ ಹಿಂದೂಧರ್ಮಕ್ಕೆ ಅಪಾರವಾದ ಹಾನಿಯಾಗುತ್ತಲಿದೆ. ವ 


ಮನುಸ್ಮ ತಿ-ಅ. ೪, ಶ್ಲೋಕ ೬೧ 


ನ ಶೂದ್ರರಾಜ್ಯೇ ನಿವಸೇತ್‌ ನಾಧಾರ್ಮಿಕ ಜನಾನೃತೇ । 

ನ ಪಾಷಂಡಿ ಗಣಾಕ್ರಾಂತೇ ನೋಪಸೃಷ್ಟೇ ತೃಜೈಃ ನೃಭಿಃ ॥ 
ಅಂದಕೆ ಶೂದ್ರರಾಜನು ಯಾವ ಡೇಶದಲ್ಲಿರುತ್ತಾನೆಯೋ ಆ ದೇಶದಲ್ಲಿ ವಾಸವನ್ನು 
ಮಾಡತಕ್ಕದ್ದಲ್ಲ. ಅಧಾರ್ಮಿಕ ಜನರಿದ್ದಲ್ಲಿಯೂ ವಾಸವನ್ನು ಮಾಡಲಾಗದು. ಪಾಷಂಡಿ 
ಗಳಿಂದ ಕೂಡಿದ ದೇಶದಲ್ಲಿರಲಾಗದು,- ಅಂತ್ಯಜರು ರಾಜರಿದ್ದ ದೇಶದಲ್ಲಿಯೂ ವಾಸಿಸ 
ಳಾಗದ್ಕು-- ೪ ot i 


ವೇದಗಳೂ ಬಸನಣ್ಣನವರೂ ೪೧ 


ಮನುಸ್ಕೃತಿ- ಅ. ೫, ಶ್ಲೋಕ ರ್ತಿ 

ಯಜ್ಞಾರ್ಥಂ ಪಶವಃ ಸೃಷ್ಟಾಃ ಸ್ವಯನೇನ ಸ್ವಯಂಭುವಾ । 

ಯಜ ಸ್ಲಸೃಭೂತೈೈ ಸರ್ವಸ್ಯ ತೆ ದ್ಯಜ್ಞೆ € ನಥೋಂನಧ: I 
ಬ್ರಹ್ಮನು ಯಜ್ಞದ ಸ ಸಲುವಾಗಿ ಗಳಲ ಥು ಸ್ಟಿಸಿದನು, ಯಜ್ಞ ದಲ್ಲಿ ಸಶುಗಳನ್ನು 
ಕೊಂದರೆ ದೋಷವಿಲ್ಲ. ಮುಸಲ್ಮಾನ್‌ ತ್ರಿಶ್ಚಿ ಪ ಧರ್ಮದವರಾದರೂ 8 ಜೀನೇನ 
ಜೇವೋ ಭಕ್ಷ್ಯ್ಯತೆ'? ಅಂದರೆ ಪ್ರಾ ಗಳಿಂದಲೇ ಪ್ರಾಣಿಗಳು ಬದುಕುತ್ತವೆ ಎಂದು 
ಹೇಳುತ್ತಾರೆ. ಅವರು ಹೇಳ ಉವದಕ್ಕೂ ಇದಕ್ಕೂ ಜ್‌ ವೃತ್ಯಾ ್ಯಸವೇನು? 

ಈಗಿನ ಕಾಲದಲ್ಲಿ ಶೃತಿಸ್ಥೃೃತ್ಯಾದಿ ದಿಗಳಲ್ಲಿ "ಎಷ್ಟೋ ನಸು ವ್ಯತ್ಯಾಸವಾಗಿ 

ಅವ್ಯವಹಾರ್ಯಗ 'ಳಾಗಿರುತ್ತ ಫೆ. ಒಂದೂಸ್ವಾ ನ ಸ್‌ ಅನೇಕ ಹೊಸ ಹೊಸ 
ಕಾಯದೆಗಳನ್ನು ಮಾಡುತ್ತ ಹೋಗುತ್ತ ಲಿದ್ದಾ ಕ್ಯ ಹೀಗೆ ಮಾಡುವದರಿಂದ ಸ್ಮೃತ್ಯಾದಿ 
ಗಳಲ್ಲಿರತಕ್ಕವುಗಳಿಗೆ ವ್ಯತ್ಯಾಸನಾಗುವದು ಸಹಜವಾದುದು ೭ ಈ ಈಗಿನ ಕಾಯದೆಯಲ್ಲಿ 
ಹೆಣ್ಣುಮಕ್ಕಳು ೧೮ ವರ್ಷದನರಾಗುವನವರೆಗೆ ಲಗ್ನವನ್ನು ಮಾಡಬಾರದೆಂತಲೂ ಲಗ್ನ 
ವಾದರೆ ತಂದೆ ತಾಯಿಗಳಿಗೂ ಪುರೋಹಿತರಿಗೂ ಶಿಕ್ಷೆಯನ್ನು ವಿಧಿಸಲಾಗಿದೆ. KY 
ಇಲದೆಲ್ಲಿ ಎಸ್ಟೋ ಹೆಣ್ಣು ಹುಡಿಗೆಯೆರು ೧೧ ಅಥವಾ ೧೨ ವರ್ಷಗಳ ವಯಸ್ಸಿನಲ್ಲಿ 
ಖತುವಾಗುತ್ತಾರೆ. ಲಗ್ನ ನಾಗದೆ ಜುತುವಾದ ಕನ್ಯೈಯರನ್ನು ನೋಡಿದರೆ ತಂದೆ ಮ 
ಗಳಿಗೆ ನರಕಸ್ರಾಪ್ತಿಯೆಂದು ಸ್ಮ ಎತೆಗಳಲ್ಲಿ ಹೇಳಿದೆ. 


ಸಾರಾಶರ ಸ್ಮೃತಿಃ 
ಸ್ರಾಸ್ತೇತು ದ್ವಾದಶೇವರ್ಜ್ಸೇ ಯಃ ಕನ್ಯಾಂನ ಪ್ರಯಚ್ಛತಿ 
ಮಾಸಿಮಾಸಿ ರಜಃ ತಸ್ಯಾ ಸಿಬಂತಿ ಪಿತರೋಂ5ನಿಶಂ । 
ಮಾತಾಚೈನ ನಿತಾಚೈನ ಜೈೇಸ್ಮಭ್ರಾತಾ ತಥೈವ ಚ । 
ತ್ರಯಸ್ತೇೇ ನರಕಂ ಯಾಂತಿ ದೃಷ್ಟ್ಯಾ ಕನ್ಯಾಂ ರಜಸ್ವಲಾಂ । 
ಯಸ್ತಾಂ ಸಮುದ್ವ ಹೇತ್ತ ನ್ಕಾಂ ಬ್ರಾಹ್ಮ ಣೋ ಮದನೋಹಿತಃ । 
ಅಸಂಭಾಷ್ಯಃ ಅಸಾಂಕ್ರೆ, ಚಃ ಸ ಸ ನಿಪ್ರೋ ವೃಷಲೀಪತಿಃ 
ಅಂದರೆ ಹನ್ನೆರಡು ನರ್ಷಗಳಾದ ಮೇಲೆ ಯಾವಾತನು ಕನ್ಯೆಯನ್ನು ಲಗ್ನ ಮಾಡಿ 
ಕೊಡುವದಿಲ್ಲವೊ ಪ್ರತಿ ತಿಂಗಳು ಖತುವಾದಾಗ್ಗೆ ತಂದೆ ತಾಯಿಗಳು ಅವಳ ರಜಸ್ಸನು 
ಪಾನಮಾಡಿದಂತಾಗುತ್ತದಡೆ--ತಂದೆ ತಾಯಿ ಮತ್ತು ಹಿರಿಯ ಸಹೋದರನು ಈ ಮೂರು 
ಜನಗಳು ರಜಸ್ವಲೆಯಾದ ಕಕ್ಕೈಯನ್ನು ನೋಡಿ ನರಕವನ್ನು ಹೊಂದುತ್ತಾರೆ. ಇಂತಹ 
ಸಾ ಮದನೋಹಿತನಾದ ಬ್ರಾಹ್ಮಣನು ಲಗ್ನವಾದರೆ ಅನನು ಮಾತನಾಡಲಿಕ್ಕೆ 
ಅಯೊ (ಗ್ಯನಾಗುವ ನನಲ್ಲದೆ ಪಂಕ್ತಿಯಲ್ಲಿ ಬಕನ ನೆ ಈ ತರಹದ ಅಸಂಗತ 
ಗಳಾದ ಅನೇಕ Cd ನಾನಿಲ್ಲಿ ಕೊಡಬಹುದು. ಇದರಿಂದ ತಿಳಿದು 
ಬರುವದೇನೆಂದಕೆ ಸ್ಮೃತ್ಯಾದಿಗಳಲ್ಲಿ ಹೇಳಿದ ವಿಷಯಗಳಲ್ಲಿ ಅನೇಕ ನಿಷಯಗಳು 
ವ್ಯವಹಾರದಲ್ಲಿ 5, A 
ವೇದಗಳಲ್ಲಿ 1 ಗುಣದಿಂದಲೇ ವರ್ಣಗಳನ್ನು ಹೇಳಲಾಗಿದೆ. ಈ ನಿಷಯವನ್ನು 
ಈ ನೊದಲೇ ಹೇಳಿದ್ದೇವೆ. ಗೀತೆಯಲ್ಲಿಯೂ ಕೂಡ ಕ 


ಶನೋದನುಸ್ತಸಶ್ಕೌಚಂ ಕ್ಸಾಂತಿರಾರ್ಜಿನಮೇವಚ | 
ಜ್ಞಾನಂ 1೫1.85 ಕ್ಕಂ ಬ್ರಹ 4 | 


೪೨ ಬಸನತತ್ತ ರತ್ನಾಕರ 


ಶೌರ್ಯಂ ತೇಜೋಧೃತಿರ್ದಾಕ್ಸ್ಯಂ ಯುಂದೆ "ಚಾಪ್ಯಪಲಾಪನಂ ] 

ದಾನಮಿನಾಶ್ಚರಭಾವಶ್ಚ ಕ್ಸಾತ್ರಂ ಕರ್ಮ ಸ್ವಭಾವಜಂ । 

ಕೃಷಿ ಗೋರಕ್ಟ ವಾಣಿಜ್ಯಂ ನೈಶ್ಯಕರ್ಮ ಸ್ವಭಾವಜಂ | 

ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾನಜಂ ॥ 
ಅವರವರ ಗುಣಸ್ವಭಾನದಿಂದಲೇ ಬ್ರಾಹ್ಮಣ ಕ್ಸತ್ರಿಯ ವೈಶ್ಯ ಶೂದ್ರರಾಗುತ್ತಾರೆ. 
ಶಮ, ದಮ, ಸತ್ಯ, ಶಾಂತಿ, ಶೌಚ, ಸರಳತನ, ಜ್ಞಾನ, ವಿಜ್ಞಾನ, ಆಸ್ತಿಕ್ಯ ಮೊದಲಾದ 
ಗುಣಗಳಿರುವದು ಬ್ರಾಹ್ಮಣನ ಲಕ್ಷಣವಾಗಿರುತ್ತದೆ. ಪರಾಕ್ರಮ, ತೇಜಸ್ಸು, ಧೈರ್ಯ, 
ಕೌಶಲ್ಯತನ, ಯುದ್ಧದಲ್ಲಿ ಸರಾಂಜ್ಮಖವಾಗದಿರುವಿಕೆ, ದಾನ, ಔದಾರ್ಯ, ಈಶ್ವರ 
ಭಾವ, ನಿಯಮನ ಇತ್ಯಾದಿ ಗುಣಗಳು ಕ್ಸತ್ರಿಯನಿಗಿರತಕ್ಕದ್ದು. ಪ ಗುಣಗಳುಳ್ಳ ವನೇ 
ಕ್ಸತ್ರಿಯನು. ಕೃಷಿ, ಗೋರಕ್ಷ ವಾಣಿಜ್ಯ ಇವುಗಳು ವೈಶ್ಯಕರ್ಮಗಳು. ಈ ಮೂರು 
ವರ್ಗಗಳ ಸೇವೆಯನ್ನು ಮಾಡುವದು ಶೂದ್ರನ ಕೆಲಸಗಳೆಂದು ಹೇಳಲಾಗಿದೆ. ಈಗಿನ 
ಕಾಲದಲ್ಲಿ ಎಲ್ಲರೂ ಎಲ್ಲ ಕರ್ಮಗಳನ್ನು ಮಾಡತಕ್ಕವರಾಗಿರುವದರಿಂದ ಇವರು ಇದೇ 
ವರ್ಣದನರೆಂದು ಹೇಳುವದು ಅಶಕ್ಯವಾದ ಮಾತಾಗಿರುತ್ತದೆ. ಈಗಿನ ಯುದ್ಧಗಳಲ್ಲಿ 
ಎಲ್ಲ ಜಾತಿಯವರೂ ವಿವಿಧ ಕಾರ್ಯಗಳಲ್ಲಿ ಭಾಗವನ್ನು ವಹಿಸುತ್ತಾರೆ. ಅವರೆಲ್ಲರೂ 
ಯಾನ ವರ್ಣದವರಾಗುತ್ತಾರೆ? ಶೂದ್ರರ ರಾಜ್ಯದಲ್ಲಿ ವಾಸಮಾಡಬಾರದೆಂದು ಮನುವು 
ಹೇಳಿರುತ್ತಾನೆ. ೧೫೦ ವರ್ಷಗಳಿಂದ ಹಿಂದೂಸ್ಥಾನದಲ್ಲಿ ಯಾವ ವರ್ಣದವರ ರಾಜ್ಯ 
ನಿತ್ತು? ಆ ರಾಜ್ಯದಲ್ಲಿ ಇದ್ದವರು ಯಾವ ಪ್ರಾಯಶ್ಚಿತ್ತವನ್ನು ತೆಗೆದುಕೊಂಡಿರುತ್ತಾರೆ? 
ಅಸಂಗತ ಪರಂಪರೆಗಳೇ ನಮ್ಮ ಮುಂದೆ ನಿಲ್ಲುತ್ತವೆ. ಸರಕಾರಿ ನೌಕರಿ ವೃತ್ತಿಯು 
ಸೇವಾವರ್ಗದಲ್ಲಿ ಸೇರುತ್ತದೆ. ಇಂತಹ ಅನವಸ್ಥೆಯು ಬರುತ್ತದೆಂದು ಬಸವಣ್ಣನವರು 
ವರ್ಣಗಳನ್ನು ಚೆನ್ನಾಗಿ ಖಂಡಿಸಿರುತ್ತಾರೆ. ""ಕಾಶಿ ಕಮ್ಮಾರನಾದ ಬೀಸಿ ಮಡಿವಳನಾದ 
ವೇದವನೋದಿ ಹಾರುವನಾದ'' ನೆಂದು ಹೇಳಿರುತ್ತಾರೆ. ದ್ವಿಜನಾದವನು ವೇದಗಳನ್ನು 
ಕಲಿಯಬೇಕೆಂದು ಹೇಳಿರುತ್ತದೆ. ಅವನು ಕದಾಚಿತ್‌ ಕಲಿಯದಿದ್ದಕೆ-- 


| ಮನುಸ್ಮೃತಿ- ಅಧ್ಯಾಯ ೨-೧೬೮ 

ಯೋನಧೀತ್ಯದ್ವಿಜೋನವೇದಂ ಅನ್ಯತ್ರ ಕುರುತೇ ಶ್ರಮಂ | 

ಸಜೀವನ್ನೇವ ಶೂದ್ರತ್ವಂ ಅಶುಗಚ್ಛತಿ ಸಾನ್ವಯಂ ॥ 
ಯಾವಾತನು ವೇದಗಳನ್ನೋದದೆ ಬೇರೆ ವಿಷಯಗಳಲ್ಲಿ ಶ್ರಮವನ್ನು ಪಡುತ್ತಾನೆಯೋ 
ಅವನು ಜೀವಂತನಿರುವಾಗಲೇ ನಂಶಪರಂಸರಾಗತವಾಗಿ ಶೂದ್ರತ್ವವನ್ನು ಹೊಂದು 
ತ್ತಾನೆ. ಅಂದರೆ ಈಗಿನ ಕಾಲದಲ್ಲಿ ಎಷ್ಟು ಜನ ವೇದಗಳನ್ನೋದುತ್ತಾರೆ? ಓದದೆ 
ಇರತಕ್ಕವರು ಶೂದ್ರರಾಗಿರುವಕೊ? ಅವರ ಪುತ್ರ ಶೌತ್ರಾದಿಗಳೆನ್ಲ ಶೂದ್ರರಾದಕೆ 
ಮುಂದೆ ಅವರು ಶೂದ್ರರಾಗಿ ಉಳಿಯುನರೊ? ಅಥವಾ ಅವರು ಮುಂದೆ ವೇದಗಳ 
ನ್ನೋದಿದರೆ ದ್ವಿಜರಾಗುನರೊ? ಒಳ್ಳೇದು, ನೇದವನ್ನು ಓದದೆ ಇದ್ದವನು ಶೂದ್ರನಾದರೆ 
ಶೂದ್ರನಾದವನು ವೇದಗಳನ್ನು ಓದಿದರೆ ದ್ವಿಜನೇಕೆ .ಆಗಲಾರನು? ಮೇಲಿದ್ದವನು 
ಕೆಳಗೆ ಬಿದ್ದರೆ ಕೆಳಗಿದ್ದವನು ಮೇಲಕ್ಕೆ ಹೋಗುವದು ಸ್ವಾಭಾನಿಕವಾದುದಾಗುತ್ತದೆ. 
ಇಂತಹ ನಿಷಯಗಳಲ್ಲಿ ಬಸವಣ್ಣನವರು ನೇದದ ನಿರುದ್ಧ ನಿಂತು ಲೋಕ್ಳೆ ಕನೀರರಂತ್ಸೆ 
ಪ್ರತಿಭಟಿಸಿದರು, ಜೆ | | 


ವೇದಗಳೂ ಬಸವನಣ್ಣನವರೂ ಛಿ 


ಕೆಲವು ಜನಗಳ ಈ ತರಹದ ಧೋರಣದಿಂದ ಹಿಂದೂ ಸಮಾಜವು ಮೇಲು 
ಕೀಳುಗಳ ಕೊಳಚೆಯಲ್ಲಿ ಸಿಕ್ಕಿ ನಡುಗುತ್ತಲಿದೆ, ಆದ್ದರಿಂದ ಉಳಿದ ಸಮಾಜಗಳ 
ಹೊಡತಕ್ಕೆ ತಾಳಲಾರದಷ್ಟು ದುರ್ಬಲವಾಗಿರುತ್ತದೆ. ಇದಕ್ಕೆ ಅನೇಕ ಐತಿಹಾಸಿಕ 
ಸಂಗತಿಗಳ ಉದಾಹರಣೆಗಳನ್ನು ನಾನು ಇಲ್ಲಿ ಕೊಡಬಹುದಾಗಿದೆ. ಇಲ್ಲಿ ಒಂದು 
ಉದಾಹರಣೆಯನು ) ನೋಡೋಣ--ಕಾಶ್ಮೀರ ದೇಶದಲ್ಲಿ ಮೊದಲು ಶಿಕಂದರನೆಂಬುವನು 
ಆಳುತ್ತಿದ್ದನು... ಇವನು ಹಿಂದೂ ಅಥವಾ ಮುಸಲ್ಮಾನ ಧರ್ಮದವನಾಗಿರಲಿಲ್ಲ. 
ಶಕಜಾತಿಯನನಾಗಿದ್ದ ನು. ಆದರೆ ಹಿಂದೂ ಧರ್ಮದ ಮೇಲೆ ಅನನ ಪ್ರೇಮವಿದ್ದಿತು. | 
ಮತ್ತು ಅತ್ತ ಕಡೆಗೆ ಅವನ ಲಕ ಕ್ಸೃನಿದ್ದಿತು. ಅವನು ಒಂದು ದಿನ ಕಾಶ್ಮೀರದ ಒಬ್ಬ 
ಸಂಡಿತನನ್ನು ಕರೆದು ಈ ಸಮಾಚಾರವನ್ನು ನಿಚಾರಿಸಿದನು. ಅಂದರೆ ನನ್ನನ್ನು 
ಹಿಂದೂ ಧರ್ಮದಲ್ಲಿ ತೆಗೆದುಕೊಳ್ಳಿರಿಯೆಂದು ಹೇಳಿದನು. ಅದಕ್ಕೆ ಆ ಪಂಡಿತನು 
ಚ ಸ್ವಧರ್ಮೇ ನಿಧನಂ ಶ್ರೇಯಃ'', ಅಂದರೆ ತನ್ನ ಧರ್ಮದಲ್ಲಿ ತಾನಿದ್ದು ಸಾಯುವದು 
ಶ್ರೇಯಸ್ಮರವಾದುದು; ಸರಧರ್ಮವು ಭಯವನ್ನುಂಟುಮಾಡತಕ್ಕದೆಂತಲೂ ಹೇಳಿದನು. 
ಸಂಡಿತನ ಮಾತನ್ನು ಕೇಳಿ ರಾಜನು ವ್ಯಾಕುಲಚಿತ್ರ ನಾಗಿ ತನ್ನ ಕಾರ್ಯವು ಕೈಗೂಡ 
ಲಿಲ್ಲವೆಂದು ವ್ಯಸನಸಟ್ಟನು. ಕೆಲವು ದಿನಗಳು as ಪುನಃ ಮತ್ತೊಬ್ಬ 
'ಪಂಡಿತನನ್ನು ಕೇಳಲಾಗಿ ಆತನು ಹೀಗೆಯೇ ಉತ್ತರವನ್ನು ಹೇಳಿದನು. ಆಗ es: 
ರರಾಶಕನಾಗಿ ಒಂದು ನಿಶ್ಚಯವನ್ನು ತನ್ನ ಮನಸ್ಸಿನಲ್ಲಿ ಮಾಡಿಕೊಂಡನು. ನಾಳಿನ 
ದಿನ ಪ್ರಾತಃಕಾಲದಲ್ಲಿ ಮೊದಲು ee: ಮನುಷ್ಯನ ನ ಭೆಟ್ಟಿ ಯಾಗುತ್ತದೆಯೋ 
ಆ ಮನುಷ್ಯನ ಧರ್ಮವನ್ನೇ ನಾನು ಸ್ವೀಕರಿಸುತ್ತೇನೆ. ಅದರಂತೆ ಪ್ರಾತಃಕಾಲದಲ್ಲಿ 
ದರ್ಬಾರದೊಳಗಿನಿಂದ ಹೊರಗೆ ಹೆಂಡರು ಒಬ್ಬ ಮನುಷ್ಯ ನ ಭೆಟ್ಟ ಮಿತ: ಆಗ 
ಶಿಕಂದರನು ನಿನ್ನ ಹೆಸರೇನೆಂದು ಕೇಳಲು ಜಾ ತನ್ನ ಹೆಸರನ್ನು ಬನು ಆಮೇಲೆ 
ನೀನು ಯಾವ ಜಾತಿಯವನೆಂದು ವಿಚಾರಿಸಲಾಗಿ ನಾನು ಸಾ ಒನನೆಂದುತ್ತರ 
ಕೊಟ್ಟನು. ಹಾಗಾದರೆ ನನ್ನನ್ನು ನಿಮ್ಮ ಧರ್ಮದೊಳಗೆ ಸೇರಿಸಿಕೊಳ್ಳುತ್ತೀಯಾ 
ಬು ಕೇಳಲು ಆ ಮುಸಲ್ಮಾನನು ಕುಲುಕುಲು ನಗುತ್ತ, ಅವಶ ವಾಗಿ ನಾನು 
ನಿಮ್ಮನ್ನು ನಮ್ಮ ಧರ್ಮದೊಳಗೆ ತೆಗೆದುಕೊಳ್ಳುತ್ತೇನೆ. ಇದಕ್ಕಿಂತಲೂ ಹೆಚ್ಚಿಗೆ 
ಸೌಭಾಗ್ಯವು ನನಗೆ ಬೇರೊಂದು ಯಂಕ. ಎಂದು ಹೇಳಲು ಅದರಂತೆಯೇ 
ಕಾಶ್ಮೀರದ ರಾಜನು ಮುಸಲ್ಮಾನ ಧರ್ಮವನ್ನು ಸ್ವೀಕರಿಸಿದನು. ಅಲ್ಲಿ ಮುಸಲ್ಮಾನರ 


ಸಂಖ್ಯೆಯು ನಿಸರೀತ ಬೆಳೆಯಿತು. ಮುಂದಿನ ಅದರ ಇತಿಹಾಸವು ಬೇರೆಯೇ ಇರುವದು. 


ಅಕ್ಬರನ ಕಾಲದಲ್ಲಿಯೂ ಒಂದು ಸಾರೆ ಇಂತಹ ಪ್ರಸಂಗವು ಬಂದಿತ್ತಂತೆ. 
ಅಕ್ಬರನು ಬೀರಬಲ್ಲನ ಸಮಕ್ಷಮ ಹಿಂದೂ ಪಂಡಿತರನ್ನು ಕರೆಯಿಸಿ ತಾನು ಹಿಂದೂ 
ಧರ್ಮವನ್ನು ಸ್ವೀಕರಿಸಬೇಕೆಂದು ಮಾಡಿರುತ್ತೇನೆಂದು ಕೇಳಲು ಕತ್ತೆಯು ಕುದುರೆಯಾಗ 
ಲಾರದು ಕುದುರೆಯು ಕತ್ತೆಯಾಗಲಾರದೆಂದು ವ್ಯವಹಾರದಲ್ಲಿ ಅನಭಿಜ್ಞ ರಾದ 
ಪಂಡಿತರು ಹೇಳಿದರಂತೆ, ಆ ಕಾಲದಲ್ಲಿ ಅಕ್ಬರ ಭಾಸನ ಇಚ್ಛೆ ಯಂತೆ ಆ ಪಂಡಿತರು 
ಅವನನ್ನು ಹಿಂದೂ ಧರ್ಮದಲ್ಲಿ ತೆಗೆದುಕೊಂಡಿದ್ದೆ ಹಿಂದೂ ರಡ ಇತಿಹಾಸವೇ 
ಬದಲಾಯಿಸಿಹೋಗುತ್ತಿತ್ತು. ಈಗ ಪಾಕಿಸ್ಥಾ ನವನ್ನು ಕೊಡುವ ಪ್ರಸಂಗ ಬರುತ್ತಿ ರಲಿಲ್ಲ, 
ಇಂತಹ ಅನಂತ ಉದಾಹರಣೆಗಳು ಇತಿಹಾಸದಲ್ಲಿ ಸಿಗುತ್ತ ವೆ, 


ಅಳ ಬಸನತತ್ತ ರತ್ನಾಕರ 


ಹಿಂದೂ ಧಾರ್ಮಿಕ ಗ್ರಂಥಗಳಾದ ವೇದೋಪಸಿಷತ್ತುಗಳು ಸಂಸ್ಕೃತದಲ್ಲಿರುವದ 
ರಿಂದಲೂ ಆ ಭಾಷೆಯನ್ನು ಸ್ತ್ರೀ ಶೂದ್ರಾ ದಿಗಳು ಓದಬಾರದೆಂತಲೂ ಕಟ್ಟ ನ್ನು ಮಾಡಿ 
ದರು, ಕ್ಷತ್ರಿ ಯರೂ ವೈಶ್ಯರೂ ಆ ಗೊಡವೆಗೆ ಹೋಗಲಿಲ್ಲ. ಒಂದೇ Grid: ನೇದಾದಿ 
ಗಳನ್ನೊ ಹ್ಯಾ ತನ್ಮಿಚ್ಛೆ ಯಂತೆ ಅನೇಕ ಟೀಕಾತ್ಮಕ ಗ್ರಂಥಗಳನ್ನು ಬರೆದರು. ಎಷ್ಟೋ 
ಕೋಟ. ಜನಗಳನ್ನು. ಧಾರ್ಮಿಕ ಗ್ರಂಥಗಳಿಂದ ದೂರಿಟ್ಟ ರು, ಹಿಂದೂ ಧಣ 
ಟೀಕಾತ್ಮಕ ಗ್ರಂಥಗಳೆಲ್ಲ ಸ್ಲಾ ರ್ಥ ಪರಾಯೇಣರ ಕೈಯ್ಯಲ್ಲಿ ಸ್ತ ಸಿಕ್ಕಿ ಮೂಲಗ್ರ ಂಥಗಳು 
ಬೇರೆ ಬೇರೆ ಆಕಾರಗಳನ್ನು ಧಾನುತ. ಬಂದವು. : ಉಳಿದವರು ವೇದಾದಿಗಳನ್ನು, ಓದಿದರೆ 
ನರಕವಾಗುತ್ತದಂತೆ. ಬೆ ಗ್ರಂಥವನ್ನು ಓದಿದರೆ ಒಬ್ಬರಿಗೆ ಪುಣ್ಯ, ಸುಡ್ತೊಳ ರಿಗೆ 
ಪಾಸನೆಂದು ಹೇಳುವದು ಲೋಕದಲ್ಲಿ ಅನಹಾಸ್ಯದ ಮಾತಾಗಿರುತ್ತದೆ. ಜಾನಾ 
ಜ್ಞಾನಾದಿಗಳನ್ನು ತಿಳಿಸತಕ್ಕದ್ದೇ ವೇದದ ಮುಖ್ಯ ತಾತ್ಸರ್ಯವಾಗಿರುತ್ತದೆಂದು ಅನೇಕ 
ಸಂಡಿತರು ಸಿದ್ಧಾಂತಮಾಡಿರುತ್ತಾರೆ. ಹೀಗಿರುವಾಗ ಜ್ಞಾ ನ ಸಂಪಾ ದನೆಯನ್ನು 
ಮಾಡಬಾರದೆಂದು ಹೇಳುವ ಮಾತು ಪಾಸದಿಂದ ಪ ಸ್ರ ಪೂರಿತವಾದುದಾಗಿರುತ್ತ ದೆ. ಇಲ್ಲಿ 
ನಾನು ಹೀಗೆ ಬರೆಯುವ ಉದ್ದೇಶವು ಜಾತಕ. ವರ್ಗದ ದೂಷಣೆಗಾಗಿ 
ಅಲ್ಲ: ಹಿಂದೂ ಧರ್ಮದ ಮುಖ್ಯ ತತ್ವವು "" ಸರ್ವೇಜನಾಃ ಸುಖಿನೋ ಭವಂತು?” 
ನಿಂಬುವದಾಗಿದೆಯೆಂದು ಹೇಳುವದೇ ಮುಖ್ಯೋಡ್ಡೀಶವಾಗಿರುತ್ತದೆ. ಅನ್ಯಮತಗಳ 
ನಿಂಡೆಗಾಗಿ ಅಲ್ಲ.: ಎಲ್ಲ ಮತಗಳ ಗುರಿಯೂ ಒಂದೇ ಆಗಿರುತ್ತದೆ. 

ಸತ್ಯಧರ್ಮವನ್ನು ಕಂಡುಹಿಡಿದು ಅದನ್ನು ಲೋಕದ ಮುಂದಿಡುವದು ಬಸವಣ್ಣ 
ನವರ ಕಾರ್ಯನಾಗಿದ್ದು ಸ್ತ್ರೀ ಶೂದ್ರಾದಿಗಳನ್ನು ಮೂಲೆಗುಂಪುಮಾಡುವದು ನ್ಯಾಯ 
ದೃಷ್ಟಿಯಿಂದಲೂ ಸತ್ಯದ ದೃಷ್ಟಿಯಿಂದಲೂ ಸರಿಯಾಗಿರುವದಿಲ್ಲವೆಂದು ಅವರು ತಿಳಿದು 
ವರ್ಣಗಳನ್ನು ಜಾತೀಯತ್ವವನ್ನೂ ಖಂಡಿಸಿದರು--ಉಳಿದ ನಿಷಯಗಳಲ್ಲಿ ಅವರು ವೇದ 
ಗಳಲ್ಲಿ ಅನೇಕ ನಿಷಯಗಳನ್ನು ಆಯ್ದುಕೊಂಡಿರುತ್ತಾರೆಂದು ಈ ಮೊದಲೇ ಹೇಳಿದ್ದೇವೆ. 
ಅಂತೂ ಬಸವಣ್ಣ ಿನನರು ಸ ಭಾಗದಲ್ಲಿ ಯಾರ ಹಂಗಿಗೂ ಒಳಗಾಗದೆ ಇದ್ದುದೇ 
ಅವರ ನಿಜ ವ್ಯಕ್ತಿ ತೆ ಶ್ರವನ್ನು ಜಗತ್ತಿನ ಮುಂದೆ ಸ್ಪ ಸ್ಟವಾಗಿ ತೋರಿಸುತ್ತಲಿದೆ. 


ಮೂರನೆಯ ಪ್ರಕರಣ 
ಉಪನಿಷತ್ತುಗಳೂ ಬಸವಣ್ಣ ನವರೂ 


ಕನ್ನಡ ಭಾಷೆಯಲ್ಲಿ ಬಸವಾದಿ ಪ್ರಮಥರ ವಚನಗಳು ಒಳ್ಳೇ ಮೇಲೆ ಯನ್ನು 
ಹೊಂದಿರುತ್ತ ವೆಯಸ್ಟೆ. . ಆಧುನಿಕ ಸೌರ್ವಾತ ಪಾಶ್ಚಾತ್ಯ ಶಾಸ್ತ್ರ ಗಳಲ್ಲಿ ನಾತ 
ಕನ ್ಲಿಡನಾಡಿನ ಪಂಡಿತೆ ಮುಕ್ತ ಹಹ. ವಚನ ನಾಜ್ಮಯವನ್ನು, ಪ್ರಶಂಸಿಸುತ್ತಿರು 
ವರಲ್ಲದೆ, ಈ ವಚನಗಳೆಂದರೆ ಕನ್ನಡ ಉಪನಿಷತ್ತುಗಳೆಂದೇ ಸರ್ವರ ಏಕಾಭಿಪ್ರಾಯ 
ವಾಗಿರುತ್ತದೆ. ಕನ್ನಡ ಭಾಷೆಗೆ ಅತ್ಯ ೦ತ ಶ್ರೇಷ್ಠ ವಾದ ಸೇವೆಯನ್ನು ಸಲ್ಲಿಸಿ ಮೂರು 
ಕವಿಚರಿತ್ರೆ ಗಳನ್ನು ಬರೆದಿರುವ ನಟ ವಿಮರ್ಶನ ವಿಚಕ್ಷಣ, ರಾನ್‌ಬಹದ್ದೂ ರ್‌ 
ಶ್ರೀಮಾನ್‌ ಹಾ ಚಾರ್ಯರು, ಎಂ.ಎ, ಮಹಾಮಹೋಸಾಧ್ಯಾಯ ಇವರು 
ತಮ್ಮ ಕನಿ ಚರಿತ್ರೆಯಲ್ಲಿ ಈ ವಚನಗಳ ಬಗ್ಗೆ 


"" ಪ್ರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಪೂಜ್ಯ ಸ ನವನ್ನು ವತ ಅರ್ಹ 
ವಾನಿಷ್ಟೆ ಇವು asd ವೇದಾಂತ ಡು ಯರನ್ನು, "ಸುಲಭವಾದ ಮಾತುಗಳಿಂದ 
ಬಿಗಿಯಾದ ಶೈಲಿಯಲ್ಲಿ ಮನಮುಟ್ಟುವ ವಂತೆ ಬೋಧಿಸುತ್ತ ವೆ. ಇವನ್ನು ಕನ್ನಡ ಉಪ 
ನಿಷತ್ತುಗಳೆಂದು i | ಶ್ರೀಮಾನ್‌ ನರಸಿಂಪಾಟಸಿನವಕು ಹೀಗೆ 
ಬಕೆದಿರುನದು ನಿಜನಾದ ವಿಷಯವನ್ನು ಜನತೆಯ ಎದುಂಗೆ ಇಟ್ಟಿಂತಾಗಿರುತ್ತದೆ. 
ಇದ್ದ ಸಂಗತಿಯನ್ನು ಸ್ಪಷ್ಟವಾಗಿ ಜ್‌. ಎದುರಿಗೆ ಇಟ್ಟಿದ್ದ ಕಾಗ ಶ್ರೀಮಾನ್‌ 
ಆಜಾರ್ಯರನರಿಗೆ ಸಂತ 'ಧನ್ಯವಾವಗಳನ್ನರ್ಪಿಸಬೇಕಾಗಿದೆ.. 


ಆದರೆ ಆಚಾರ್ಯರವರ ಕಾಲಕ್ಕಿಂತಲೂ ಇತ್ತಿ ಚೆಗೆ ಕನ್ನಡ ಸಾಹಿತ್ಯದಲ್ಲಿ 
ವಚನಗಳು ಹೆಚ್ಚಿನ ಸ್ಥಾನವನ್ನು ಸ ಪಡೆದಿರುವದು ಸಂತೋಷದ ಸಂಗತಿಯಾಗಿರುತ್ತದೆ. 
ಇಂತಹ ಗ ಉಪನಿಷತ್ತುಗಳಿಗೂ ಇರುವ ಸಾಮ್ಯವೇನು? ವೃಷಮ್ಯ 
ಉಂಟಿ? ವೈತಿಷ್ಟ್ಯವೇನು? ಮೊದಲಾದ ನಿಷಯಗಳನ್ನು ಈ ಪ್ರಕರಣದಲ್ಲಿ ಕೂಲಂ 
ಕಷವಾಗಿ  ನಿವೇಚನೆಯನ್ನು ಮಾಡಬೇಕಾಗಿರುತ್ತದೆ. ಕನ್ನಡ ಭಾಷೆಯಲ್ಲಿರತಕ್ಕ 
ವಚನ ವಾಜ್ಮಯದಂತಹ ವಾಜ ಯನು ಜಗತ್ತಿನ ಯಾನ ಸರಳೆ ಲ್ಲಿಯೂ ಇಲ್ಲವೆಂದು 
ದೊಡ್ಡ ದೊಡ್ಡ ಪಂಡಿತರು ಡುತ ಅದರಲ್ಲೇನಾದರೂ ಸತ್ಯಾಂಶವುಂಟಿ? 
ಎಂಬುವದನ್ನು ಒರೆಗಲ್ಲಿಗೆ ಹಚ್ಚಿ ನೋಡಬೇಕಾಗಿರುವದು ಅತ್ಯಂತ ಮಹತ್ವದ್ದಾಗಿರು 
ತ್ತದೆ... ಅದೇ ದೃಷ್ಟಿಯಿಂದ ಉಪನಿಷತ್ತುಗಳಿಗೂ ವಚನಗಳಿಗೂ ತುಲನೆಯನ್ನು 
ನೋಡಬೇಕಾಗಿರುತ್ತದೆ. ನೇದಗಳ ಕಾಲವೆಂತಲೂ, ಉಪನಿಷರ್ತ ಕಾಲನೆಂತಲೂ, 
ಆಗಮ (ತಂತ್ರ) ಪುರಾಣಾದಿಗಳ ಕಾಲವೆಂತಲೂ ಸಾಮಾನ್ಯವಾಗಿ ಹಿಂದೂ ಧಾರ್ಮಿಕ 
ಇತಿಹಾಸದ ಕಾಲವನ್ನು ಮೂರು ಭಾಗಗಳನ್ನಾಗಿ ಮಾಡಬಹುದು. ಇವುಗಳಲ್ಲಿ 
ಉಪನಿಷತ್‌ ಕಾಲಕ್ಕೆ ಬಹಳೇ ಮಹತ್ವವಿರುತ್ತದೆ. ಈ ಉಪನಿಷತ್ತುಗಳು ಬೋಧಿಸುವ 
ವೇದಾಂತದ ತತ್ತ್ವಗಳನ್ನು ನೋಡಿ ಜಗತ್ತಿನ ಎಲ್ಲಾ ತತ್ವಜ್ಞಾನಿಗಳಾದ ಸಂಡಿತರು 
ತಲೆದೂಗುತ್ತಲಿದ್ದಾರೆ. ಈ ಉಪನಿಷತ್ತುಗಳ ಬಗ್ಗೆ ಜಗತ್ತಿನ ಬೇರೆ ಬೇರೆ. ಭಾಗದ 
ಸಂಡಿತರು ಇಲ್ಲಿಯವರೆಗೆ ಬರೆದ ಗ್ರಂಥಗಳೇ ಸಾಕ್ಸಿಯಾಗಿರುತ್ತವೆ. ಬಂದೂ 


೪೬ ಬಸವತತ್ವ ರತ್ನಾಕರ 


ವೇದಾಂತದ ತಿರುಳೇ ಈ ಉಪನಿಷತ್ತುಗಳಾಗಿರುತ್ತವೆ. ಉಪನಿಷತ್ತುಗಳ ಸಂಖ್ಯೆಯು 
ಬಹಳ ಇರುವದಾದರೂ ಅವುಗಳಲ್ಲಿ ೧೦೮ ಉಸನಿಷತ್ತುಗಳೇ ಪ್ರಚಲಿತ ಕಾಲದಲ್ಲಿ 
ರೂಢಿಗೆ ಬಂದಿರುತ್ತವೆ. ಈ ಉಪನಿಷತ್ತುಗಳಲ್ಲಿ ದಶೋಪಥಿಷತ್ತುಗಳೇ ಪ್ರಧಾನತಮ 
ವಾಗಿರುತ್ತವೆ. ಈಶ, ಕೇನ, ಕಠ, ಮಾಂಡುಕ್ಯ, ಛಾಂದೋಗ್ಯ, ಬೃಹದಾರಣ್ಯಕ, 
ತೈತ್ತರೀಯ, ಮುಂಡಕ, ಐತರೇಯ, ಶ್ವೇತಾಶ್ವತರ, ಕೈವಲ್ಯ ಮೊದಲಾದವುಗಳು 
ಪ್ರಾಚೀನಕಾಲದವೂ, ಮಹತ್ತವಾದವುಗಳೂ ಆಗಿರುತ್ತವೆ. ೧೦೮ಉಪನಿಷತ್ತುಗಳಲ್ಲಿ 
ಕೆಲವು ಅತಿ ಚಿಕ ವುಗಳೂ, ನಿರರ್ಥಕವಾದವುಗಳೂ ಇರುತ್ತವೆ. ಇವುಗಳಲ್ಲಿ 
ಕೃಷ್ಣೋಸನಿಷತ್‌, ಹಯಗ್ರೀವೋಪನಿಷತ್‌, ಸೂರ್ಯ, ದತ್ತಾತ್ರೇಯ, ಕಲಿಸಂತರಣ, 
ಮಹಾವಾಕ್ಯೋಸನಿಷತ್‌ ಮೊದಲಾದವುಗಳು ಕನಿಷ್ಠವರ್ಗದಲ್ಲಿ ಬರತಕ್ಕ ವುಗಳಾಗಿರು 
ತ್ತವೆ. ಕೆಲವು ಉಪನಿಷತ್ತುಗಳು ವೇದದ ಭಾಗಗಳಾಗಿಯೂ ಇರುತ್ತ ವೆ. 


ಮುಕ್ಕಿ ಕೋನನಿಷತ್ತಿನಲ್ಲಿ ಮಾರುತಿಯು ಶ್ರೀರಾಮನನ್ನು ಕುರಿತು ಕೈವಲ್ಯ 
ಮುಕ್ತಿಯು ಹೇಗೆ ದೊರೆಯುತ್ತದೆಂದು ಕೇಳಲು, ಮುಮುಕ್ಸುಗಳ ಮುಕ್ತಿಗೋಸ್ಕರ 
ಮಾಂಡೂಕ್ಯೋಪನಿಷತ್‌ 'ಒಂದೇ ಸಾಕು. ಅದನ್ನೊಂದು ಹಿದಿದರೆ ಅವರಿಗೆ 
ಮುಕ್ತಿಯು ಲಭಿಸುವದು. " ತಥಾಸ್ಯಸಿದ್ದಂಚೇತ್‌ ಜ್ಞಾನಂ ದಶೋಪನಿಷದಂ ಪಠ 
ಜ್ಞಾ ನಂ ಲಬ್ಭ್ಯಾ ಚಿರಾದೇವ ಮಾಮಕಂ ಧಾಮಯಾಸ್ಯಸಿ'' » ಮಾಂಡೂಕ್ಯದಿಂದ ಇಷ್ಟ 
ಪೂರ್ತಿಯಾಗದಿದ್ದರೆ ರೆ ದಶೋಪನಿಷತ್ತುಗಳನ್ನು ಓದು; ಸ ನಿನಗೆ ಜ್ಞಾ ನವಾಗಿ ನನ್ನ 
ಸ್ಥಾನವನ್ನು ಹೋಹು: ದ ನಿನಗೆ ದೃಢವಾದ ಜ್ಞಾ 'ನವಾಗದಿದ್ದರೆ 
೩5 ಉಪನಿಷತ್ತುಗಳನ್ನು ಓದು. ಮತ್ತು ವಿದೇಹ ಮುಕ್ತಿಯನ್ನು ಇಚ್ಛ ಸಿದ್ದೇ ಅದರೆ 
೧೦೮ ಉಪನಿಷತ್ತುಗಳನ್ನು ಅಧ ಯನಮಾಡು ಎಂದು ಶ್ರೀರಾಮನು ಅಪ್ಪಣೆ ಕೊಡಿಸಿರು 
ತ್ತಾನೆ. ಅಂತೂ 4" IN ಮಧ್ಯೆ ೯ ಸಾರಮಷ್ಟೊ ೇತ್ತರಂ ಶತಂ? 
ಎಂದು ಹೇಳಿರುವದರಿಂದ ೧೦೮ ಉಪನಿಷತ್ತು Nad ಹೆಚ್ಚಿ ಗೆ ನತ ವೆಂಬುವದು 
ನಿರ್ನಿವಾದ ವಿಷಯವಾಗಿರುತ್ತದೆ. ೨೨೦ ಉಪನಿಷತ್ತುಗಳು ಈಸ ಸಿಕ್ಕಿವೆ. 


ಉಪನಿಷತ್ತುಗಳ ರಚನೆಯು ಹೇಗೆ ಆಯಿತು? ಎಂಬುವ ವಿಷಯ ಬಹಳ ಮಹತ್ವ 
ದ್ದಾ ಗಿರುತ್ತದೆ. ಉಪನಿಷತ್ತುಗಳಲ್ಲಿ ಅನೇಕ ವಿಷಯಗಳ ನಿವೇಚನೆಯು ಆಗಿರುತ್ತ ಡೆ. 
ಅವುಗಳಲ್ಲಿ ಸ ಸತ್ಯ, ಶಾಂತಿ, ದಾಂತಿ, ಬ್ರಹ್ಮಚರ್ಯಸರಿಪಾಲನೆ' ಮೊದಲಾದವುಗಳು 
ಇದ್ದ ರೂ ಮುಖ್ಯ ನಿಷಯವೆಂದರೆ ಆತ್ಮಜ್ಞಾನ ನ. ಆತ್ಮಃ ವೆಂದರೆ ಯಾರು? ಆತನನ್ನು 
ಕಂಡುಹಿಡಿಯುನದು ಹೇಗೆ? ಇದೇ ಕಕ ಬ ನ್ರಾಢಾನೃವಾಗಿರುತ್ತದೆ. ಮುಖ್ಯ 
ವಾಗಿ ಬ್ರಹ್ಮಚಿಂತನವೇ ಎಲ್ಲ ಉಪನಿಷತ್ತುಗಳ ಅಂತಿಮ ಧ್ಯೇಯವಾಗಿರುತ್ತದೆ. 
ಬೇರೆ ಬೇರೆ ಖುಷಿಗಳು ಬೇರೆ ಬೇಕೆ ತರಹದಿಂದ ಸಿದ್ಧಾಂತಪಡಿಸಿರುತ್ತಾರೆ. ಸತ್ಯಾ 
ನ್ತೇಷಿಗಳಾದ ಖುಷಿಗಳ ಅಂತಸ್ಸೂ ರ್ತಿಯಿಂದ ಆಯಾಯ ಕಾಲಕ್ಕೆ ಹೊರಟವುಗಳೇ 
ಉಪನಿಷತ್ತು ಗಳಾಗಿರುತ್ತವೆ. ಈ ae ಗಳು ಯಾವುದಾದಕೊಂದು ಧರ್ಮದ 
ಗ್ರಂಥಗಳಾಗಿರದೆ ಸಾಮಾನ್ಯ ವಾಗಿ ವೇದಾಂತವನ್ನು ಜೋಧಿಸತಕ್ಕವುಗಳಾಗಿವೆ. 
ವೇದದ ಕೊನೆಯಲ್ಲಿರುವಡರಿಂದ ಇವು ಮಿಗಿಲಾದ ಗ್ರಂಥಗಳಾಗಿರುತ್ತವೆ. . ಈ ಉಪ 
ವಿಷತ್‌ ಶಬ್ದ ಕೈ ಬೇರೆ ಬೇರೆ ತತ್ವ ಜ್ಞಾ ನಿಗಳು ಅನೇಕ ತರಹದ ಅರ್ಥವನ್ನು ಮಾಡಿದರೂ, 
5 SAE ಉಪನಿಷತ್‌ ಸ್ರ ಮಾಣಂ?' ಎಂಬುವದು ಪ ಪ್ರಸಿದ್ಧನಾಗಿರುತ್ತದೆ. 


ಉಪನಿಷತ್ತುಗಳೂ ಬಸವಣ್ಣ ನವರೂ ೪8 


ನಾವು ಯಾವದಾದರೊಂದು ಉಪನಿಷತ್ತನ್ನು ತೆಗೆದುಕೊಂಡು ನೋಡಿದರೂ 
ಪ್ರಾರಂಭದಲ್ಲಿ ಸರಬ ಬ್ರಿಹ್ಮುತಂಸ ಕಾಣುವದು. ಜಾಬಾಲೋಸನಿಸತ್ತಿನಲ್ಲಿ:- 
ಔರ ಯನ್ನು ಸೈಪ್ಸಲಾದಿ ಪ್ರ ಪ್ರಶ್ನೆಯನ್ನು ಮಾಡುತ್ತಾನೆ. | 


ಭಗವನ್‌. ಮೇ ಬ್ಳೂಹಿ ಸರಮತತ್ನ ಶ್ರರಹೆಸ್ಯಂ ಕಂ ತತ್ವಂ, ಕೋಜೀವಃ, ಕಃ 
ಪಶುಃ, ko ಈಶಃ, ಕೋಮೋಸಕೊ ನ್ಲ್ನೀಪಾಯಃ > ಎಲೌ ಪೂಜ್ಯನೇ ಸರಮತತ್ವ 'ರಹಸ್ಯ 
ವನ್ನು ನನಗೆ ಹೇಳು. ತತ್ತ ವೆಂದರೇನು? ಯಾವನು ಜೀವನು? ಪಶು ಯ್‌ ಈಶನು 
ಯಾರು? ನೋಕ್ಸೊ! ಸರಾ! ಎಂದು ಕೇಳುತ್ತಾನೆ. ಹೀಗೆಯೇ ಸ ಸಾಮಾನ್ಯ 
ವಾಗಿ ಎಲ್ಲಾ ಉಪನಿಷತ್ತುಗಳಲ್ಲಿಯೂ ಹೇಳಲಾಗುತ್ತದೆ. ಉಪನಿಷತ್ತುಗಳು 
ಸಾಮಾನ್ಯವಾದ ತತ್ತ ವನ್ನು 1.1. ನಗಳಾದರೂ ಅನೇಕ ಜನ ಆಚಾರ್ಯರ: 
ತಮ್ಮ ಪಾಂಡಿತ್ಯದ "ಬಲದಿಂದ ದ್ವೈತ. ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿನಿಶಿಷ್ಟಾ 
ದ್ವೈತ ಮೊದಲಾದ ಮತಗಳ ಸರ ಅರ್ಥವನ್ನು ಸಂಹಿತ ತಿ. ಅನೇಕ ಮತಗಳಿಗೆ 
ಸಮನ ಸ್ವಯವಾಗತಕ್ಕ ತತ್ವಾರ್ಥಗಳನ್ನು ಬೋಧಿಸುವ ಉಪನಿಸತ್ತುಗಳ ಗೌರವವು 
ಜಗತ್ತಿನಲ್ಲಿ ಹಬ್ಬಿ ನಮ್ಮ ಮಾ ಸಂಸ್ಕೃತಿಯ ಬೆಳಕನ್ನು ಎಲ್ಲೆ ಡೆಯಲ್ಲಿಯೂ ಹಬ್ಬಿಸಿದ 
ಕೀರ್ತಿಯು ಅವಿಚ್ಛಿನ್ನ ವಾಗಿ ಇಂದಿಗೂ ಅವುಗಳಿಗೆ ಇರುತ್ತ ಡೆ. ಬೇಕಿ ಯಾವ ಗ್ರಂಥ 
ಗಳಿಗೂ ಇಷ್ಟು ಗೌರವವು ಇರುವದಿಲ್ಲ. ಸಂಸ್ಕೃತ ಸಾಹಿತ್ಯ ದಲ್ಲಿಯೂ ಉಪ ಪಶಿಷತ್ತು 
ಗಳಿಗೆ ಚ್‌ ದೊಡ್ಡ ಸ್ಲಾನನಿದೆ. ಇಂತಹ ಉಪನಿಸತ್ತು ಸ ಶ್ರೀ ಬಸವಾದಿ 
ಶರಣರ ವಚನಗಳಿಗೂ ತುಲನೆಯನ್ನು ಮಾಡಬೇಕಾಗಿದೆ. ಉಪನಿಷತ್ತುಗಳು ಸಂಸ್ಕೃತ 
ಭಾಷೆಯಲ್ಲಿರುವದರಿಂದ ಜಗತ್ತಿನ ತುಂಬೆಲ್ಲ ಅವುಗಳಿಗೆ ಮರ್ಯಾಡೆಯು ಇದೆ. 
ವಚನಗಳಾದರೊ, ಒಂದು ಪ್ರಾಂತಿಕ ಭಾಷೆಯಲ್ಲಿರುತ್ತವೆ. ಹೀಗಿದ್ದರೂ ವಿಷಯಗಳ 
ದೃಷ್ಟಿಯಿಂದ ಅವುಗಳು ಉಪನಿಷತ್ತುಗಳಿಗೆ ಸಮಾನಗಳಾಗಿಯೂ, ಒಂಡೊಂಡು 
ಸಂದರ್ಭದಲ್ಲಿ ಅವುಗಳಿಗೆ ಮಾರಿದವುಗಳೂ ಆಗಿವೆ. 


ಉಪನಿಷತ್‌ಕಾರರ ಸಂಖ್ಯೆಯಂತೆ ಶರಣರ ಸಂಖ್ಯೆಯಾದರೂ ದೊಡ್ಡದಿದೆ. 
ಇಲ್ಲಿಯವರೆಗೆ ದೊರೆತ ವಚನಕಾರರ ಸಂಖ್ಯೆ ೩೦೦ ಎಂದು ಗೊತ್ತಾಗಿರುತ್ತದೆ. 
ಎರಡೆಂಭತ್ತುಕೋಟ ವಚನಗಳನ್ನು ಶರಣರು ರಚಿಸಿರುವರೆಂದು ಪ್ರಮಾಣನಿದ ರೂ, 
ಇದು ಅತಿಶೆಯೋಕ್ತಿಯೆಂದು ತಿಳಿದರೂ ವಚನಗಳ ಸಂಖ್ಯೆಯೂ ಸ್ರ ಇರುತ್ತದೆ. 
ಉಪನಿಷತ್‌ಕಾರರು ಬೇರೆಬೇರೆ ಕಾಲಗಳಲ್ಲಿದ್ದಂತೆ ಶರಣರಾದರೂ ಬೇರೆಬೇರೆ 
ಕಾಲಗಳಲ್ಲಿ ವಚನಗಳ ರಚನೆಯನ್ನು ಮಾಡಿರುತ್ತಾರೆ. ಶಿವಶರಣರ ಹೃದಯದಿಂದ 
ಆಯಾಯ ಸಮಯಕೃನುಸರಿಸಿ ಸ್ಫೂರ್ತಿಯಿಂದ ಬಂದವುಗಳೇ ವಚನಗಳು. ಇವು 
ಧಾರಾಪ್ರವಾಹದಂತೆ ನಿರರ್ಗಳವಾಗಿ ಹರಿದು ಕನ್ನಡ ನುಡಿಯನ್ನು ಪವಿತ್ರಗೊಳಿಸಿರು 
ತ್ತವೆ... ಖುಷಿ ಶಬ್ದದ ಅರ್ಥವು ಸಂಸ್ಕೃತದಲ್ಲಿ ಗಂಭೀರವಾಗಿರುವಂತೆ ಶರಣ: ಶಬ್ದದ 
ಅರ್ಥವಾದರೂ ಬಹಳ ಮೇಲ್ಮೆ ಹೊಂದಿದ್ದಾಗಿರುತ್ತದೆ. ಇಬ್ಬರ ಮಾರ್ಗವೂ ಒಂದೇ 
ಆಗಿರುತ್ತದೆ. ವಿನೇಚನಾಪದ್ದತಿಯು ಮಾತ್ರ ಭಿನ್ನವಾಗಿದೆ. ತತ್ವಗಳ ಸಿದ್ಧಾಂತವು 
ಒಂದೇ ತರಹದ್ದಾಗಿರುತ್ತದೆ. ಮೇಲೆ ಹೇಳಿದಂತೆ ಉಪನಿಷತ್ತುಗಳು ಸಂಸ್ಕೃತ 
ಭಾಷೆಯಲ್ಲಿರುನದರಿಂದ ಜಗತ್ತಿನ ಮಹಾಮಹಾ ಜ್ಞಾನಿಗಳ ಹೃದಯವನ್ನು ಭೇದಿಸಿ 


"ಇಗ 
ಕೇರ್ತಿಶಾಲಿಗಳಾಗಿರುತ್ತವೆ. ವಚನಗಳು ಕನ್ನಡ ಭಾಷೆಯಲ್ಲಿರುವದರಿಂದ ಅಂತಹ 


೧ಗಿ 


ಲ ಬಸವತತ್ವ ರತ್ನಾಕರ 


ಸೌಲಭ್ಯವು ಇವುಗಳಿಗೆ ಸಿಕ್ಕ ರುವದಿಲ್ಲ.. ಇದೊಂದು ವಿಷಯವನ್ನು ಬಟ್ಟರ ಯಾವ 
ವಿಷಯದಲ್ಲಿಯೂ ವಚನಗಳು ಉಸನಿಷತ್ಮುಗಳಿಗಿಂತ ಕೂನೆಯಾರಿತು ಪವಿತ್ರ 
ವಾದ ಆತ್ಮ, ನಿಷ್ಠ ಲಂಕವಾದ ಮನಸ್ಸು, ಸತ್ಯ ೈ ತನದ ನಡೆನುಡಿಗಳು, ನಿಷ್ಕಾಮ ಭಕ್ತಿ, 
ನಿಷ್ಕಾಮ ಹಾ, ಬಹ್ಮತಯ್ಯ 1-೬ ಪರಸ್ತ್ರೀ ಸರದ್ರವ್ಯ ಸರಸಿಂದೆಗಳ 
ನಿರಾಕರಣೆ ಮೊದಲಾದ ಅಸಂಖ್ಯಾತ ಗುಣಗಳಲ್ಲಿ ಇಬ್ಬ ರೂ ಪಳಗಿದ ಕೈವುಳ್ಳವ 
ರಾಗಿರುತ್ತಾರೆ. ಅಂದರೆ ಶುದ್ಧ Br, ಭಯರ ತತ್ವ ಗಳನ್ನು 
ಒರೆ ಹಚ್ಚಿ ನೋಡಿದರೆ ಸಂಶೆಯಗಳೆಲ್ಲ ದೂರಾಗಿ ತೇ ಯ ಗಳ 
ಭಾ ಕಾವ್ಯದ ಭಾಷೆಗಿಂತ ಕ್ಲಿಷ್ಠ ಸ್ಟವಾಗಿರುವದು. ವಚನಗಳ ಕನ್ನಡ ಭಾಷೆಯು 
ಸುಲಭವಾಗಿಯೂ, ಭಕತಾ. ಇದ್ದು ಓದುವವರ ಮೇಲೆ ಭಾಷೆಯ 
ಪರಿಣಾಮವಾಗದಿರದಾಗಿರುತ್ತದೆ. ಕೆಲವು ವಚನಗಳಾದರೂ ಬಹಳ ಕಠಿಣನಿದ್ದು 
ಉಕ್ಕಿನ ಮುಂಡಿಗೆಯಂತಿರುತ್ತವೆ. ಅನೇಕ ಶರಣರು ಬೆಡಗಿನ ವಚನಗಳನ್ನು ರಚಿಸಿರು 
ತ್ತಾರೆ. ಅವು ಸಾಮಾನ್ಯ ಜನಗಳಿಗೆ ಟೇಕೆಯಿಲ್ಲದೆ ಅರ್ಥವಾಗುವದಿಲ್ಲ. ಶ್ರೀ ಬಸವಣ್ಣ 
ನವರು ವಚನ ವಾಜ್ಮಯದ ಆಚಾರ್ಯಪುರುಷರಾದುದರಿಂದ ಮುಖ್ಯವಾಗಿ ಅವರ 
ನಚನಗಳನ್ನೇ ಇಲ್ಲಿ ಹೆಚ್ಚಾಗಿ ಉಪನಿಷತ್ತುಗಳಿಗೆ ಹೋಲಿಸಿ ನೋಡುವೆವು. ಪುಷ್ಟಿ 
ಗಾಗಿ ಉಳಿದ ಶರಣರ ವಚನಗಳನ್ನೂ ಉದಾಹರಿಸಲಾಗುತ್ತದೆ. . ಉಸನಿಷತ್ತುಗಳಲ್ಲಿ 
ದೊಡ್ಡ ದೊಡ್ಡ ಮಂತ್ರಗಳನ್ನು ಬಿಟ್ಟರೂ ಅನೇಕ ಚಿಕ್ಕ ಚಿಕ್ಕ ವಾಕ್ಯಗಳು ಉದ್ಭೋಧಕ 
ಗಳಾಗಿರುತ್ತವೆ. ವಚನಗಳಲ್ಲಿಯೂ ಆ ತರಹದ ಅನೇಕ ವಾಕ್ಯಗಳನ್ನು ನಾವು ಕಾಣ 
ಬಹುದು. ಗುರುಗಳಾದವರು ಅಧ್ಯಯನವನ್ನು ಮಾಡಿಸಿ ಶಿಷ್ಯರು ತಮ್ಮ ಸ್ವಗ್ರಾಮಕ್ಕೆ 
ಹೋಗತಕ್ಕ ಸಮಯದಲ್ಲಿ ಯಾವ ತರಹದ ಜಬೋಧೆಯನ್ನು ಮಾಡಬೇಕೆಂಬುವದು-- 
ತೈ ತ್ತರೀಯೋಪನಿಷತ್ತಿನ ಏಕಾದಶೋನುವಾಕದಲ್ಲಿ ಕೆಳಗಿನ ವಾಕ್ಯಗಳಿರುತ್ತವೆ. 

"" ಸತ್ಯಂ ನದ, ಧರ್ಮಂ ಚರ, ಸ್ವಾಭ್ಯಾಯಾನ್ಮಾಪ್ರಮದಃ 
ಆಚಾರ್ಯಾಯ ಸ್ರಿಯಂಧನಂ ಆಹೃತ್ಯ ಪ್ರಜಾತಂತುಂ ಮಾ ವ್ಯವ 
ಚ್ಛೇತ್ಸೇಃ'' ಸತ್ಯಾನ್ನಪ್ರಮದಿತವ್ಯಂ, 'ನರ್ಮಾನ್ಷಪ್ಪ ಪ್ರಮದಿತವ್ಯಂ, 
ಕುಶಲಾನ್ನಪ್ರಮದಿತವ್ಯಂ, ದೇವಹಿತೃ ಕಾರ್ಯಾಭ್ಯಾಂ ನಪ ಪ್ರಮದಿತವ್ಯಂ, : 
ಮಾತೃದೇವೋಭವ, ನಿತ್ಯದೇವೋಭವ, ಆಚಾರ್ಯದೇವೋಭವ, ಅತಿಥಿ 
ದೇವೋಭವ, ಯಾನಿ ಅನನದಾ ನಿ ಕರ್ಮಾಣಿ ತಾನಿ ಸೇವಿತನಾ ಸ್ಯಾ, 
ನೋ ಇತರಾಣಿ, ಯಾನಿ ಅಸಾ ತಃ ಹುತರಿಕಾಫಿ ತಾನಿ ತ್ನಯೋಸಸ್ಥಾ ನಿ 
ಶ್ರದ್ಧೆಯಾದೇಯಂ, : ಅಶ್ರದ್ಧಯಾದೇಯಂ, ಶ್ರಿಯಾದೇಯಂ, ತಿ 
ದೇಯಂ, 

ಅಂದರೆ ಸತ್ಯ ವನ್ನು ಹೇಳು, ಧರ್ಮವನ್ನಾಚರಿಸು, ಅಧ್ಯಯನದಿಂದ ತಪ್ಪ ಜೇಡ, 
ಗುರುವಿಗೋಸ್ಟರ ಪ್ರಿಯಕರವಾ ದ ದ್ರವ್ಯವನ್ನು ತಂದುಕೊಡು, ಸತ್ಯದಿಂದ ತಪ್ಪಬೇಡ, 
ಧರ್ಮದಿಂದ ತಪ ಬಾರದು, ಕುಶಲತೆಯಿಂದ ತಸ ಬಾರದು, ಐಶ್ವರ್ಯಕ್ಟೋಸ್ಟರ 
ತಪ್ಪಬಾರದು, ₹ ಅಧ್ಯ ಯನ ಪ್ರ ವಚನಗಳಿಂದ ತಪ್ಪಬಾರದು, ಜೀವತೆಗಳ ಮತ್ತು ಪಿತೃಗಳ 
ಜಾರ್ಯಗಳಿದ ತಪ್ಪ ಬರಳು ತಾಯಿಯನ್ನು ಜೇನರೆಂಡು ತಿಳಿ ತಂಜಿಯನ್ನು 
ದೇವರೆಂದು ಭಾವಿ ಸ್ನ ಗುರುಗಳನ್ನು ದೇವರ ಸಮಾನವೆಂದು ತಿಳಿ, ಅತಿಥಿಗಳನ್ನು 


ಉಪನಿಸತ್ತುಗಳೂ ಬಸವಣ್ಣ ನನರೂ ೪೯ 


ಸತ್ಪರಿಸು, ಅನಿಷಿದ್ಧಗಳಾದ ಕಾರ್ಯಗಳನ್ನು ಮಾಡು, ಕೆಟ್ಟಕೆಲಸಗಳನ್ನು ಮಾಡಬೇಡ, 
ನಮ್ಮ ಉತ್ತಮ ಚರಿತ್ರೆಗಳ ಪ್ರಚಾರಮಾಡು, ಶ್ರದ್ಧೆಯಿಂದ. ಕೊಡು. ಇನ್ನೂ ಇದೇ 
ತರಹದ ಸಣ್ಣ ಸಣ ವಾಕ್ಯಗಳನ್ನು ಎಲ್ಲಾ ಉಪನಿಷತ್ತುಗಳಲ್ಲಿಯೂ ಕಾಣಬಹುದು. 
ಮೇಲೆ ಬರೆದ ಉಪನಿಷತ್ತುಗಳ ವಾಕ್ಯಗಳಂತೆಯೇ ವಚನಗಳಲ್ಲಿ ಸಾವಿರಾರು 
ಶ್ರೇಷ್ಠ ತರಗತಿಯ ವಾಕ್ಯಗಳನ್ನು ಕಾಣಬಹುದು. ಅವು ಉಪನಿಷತ್ತುಗಳ ವಾಕ್ಯಗಳಿ 
ಗಿಂತಲೂ ಅತ್ಯಂತ ಮನೋವೇಧಕಗಳಾಗಿರುತ್ತವೆ. ಇಲ್ಲಿ ಕೆಲವುಗಳನ್ನು ನೋಡೋಣ, 
ಶ್ರೀ ಬಸವಣ್ಣನವರ ವಚನಗಳಲ್ಲಿ-- 
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲುಜೇಡ, ಮುನಿಯ 
ಬೇಡ, ಅನ್ಯರಿಗೆ ಅಸಹ್ಯಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು 
ಬೇಡ, ಆಶೆಯಾಮಿಷ, ತಾಮಸ, ಹುಸಿ, ವಿಷಯ ಕುಟಿಲ, ಕುಹಕ, 
ಕ್ಷುದ್ರ, ಕ್ರೋಧ, ಮಿಥ್ಯ, ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆಯಯ್ಯ, 
ಸಶು ನಾನು ಸಶುಪತಿ ನೀನು, ಅಯ್ಯಾ ಅಯ್ಯಾ ಎಂದು ಒರಲುತ್ತಿದ್ದೇನೆ. 
ಓ ಎನ್ನಲಾಗದೆ ಅಯ್ಯ, ನೀನೊಲಿದರೆ ಕೊರಡು ಕೊನರುವದಯ್ಯ, 
ರೀನೊಲಿದರೆ ವಿಷ ಅಮೃತವನಯ್ಯ, ಸಾಧುಗುಣನರಸುವದೇ ಅವ 
ಗುಣಿಯಲ್ಲಿ? ಓಡೆತ್ತಬಲ್ಲುದು ಅವಲಕ್ಕಿಯ ಸವಿಯ, ಎನಿಸು ಕಾಲಕಲ್ಲು 
ನೀರೊಳಗಿರ್ದು ಮೃದುವಾಗಬಲ್ಲುದೇ? ಅಳಿದ ಮನಂಸಗೆ ಶಿವದೀಕ್ಷೆ, 
ಕೊಟ್ಟರೆ ಭಕ್ತಿ ಎಂತಹುದೋ, ಕಂಗಳಿಚ್ಛಗೆ ಪರ ವಧುವನೆರೆನರು, 
ಹಂಡೆಯ ಕೈಯಲ್ಲಿ ಚಂದ್ರಾಯುಧನಿದ್ದು ಫಲವೇನು? ಅಘೋರ ತಪವ 
ಮಾಡಿದರೇನು? ಅಂತರಂಗ ಶುದ್ಧವಿಲ್ಲದನ್ನಕ್ಕ? ಹಸಿದು ಎಕ್ಕೆಯ ಕಾಯ 
ಮೆಲಬಹುದೆ? ಏತ ತಲೆವಾಗಿದರೇನು ಗುರುಭಕ್ತನಾಗಬಲ್ಲುದೇ? ಸಿರಿಗರ 
ಹೊಡೆದವರ ನುಡಿಸಲು ಬಾರದು ನೋಡಯ್ಯ? ಸಾರಸಜ್ಜನರ ಸಂಗ - 
ಲೇಸು ಕಂಡಯ್ಯ? ಶಿವಭಕ್ತನಿದ್ದ ಠಾನೇ ದೇವಲೋಕ, ಹೇಗೆ ಮನ 
ಹಾಗೆ ಘನ, ಕಾಯಕವೇ ಕೈಲಾಸ, ಹಾವಿನ ಡೊಂಕು ಹುತ್ತಕ್ಕೆ ಸಶಿನ, 
ಲಿಂಗವ ನೆರೆನಂಬಿದಾತ ಜಾಣನು. ಲೇಸೆನಿಸಿಕೊಂಡು ೨ದಿನ ಬದುಕಿದ 
ಕೇನು? ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ, ನೀರಜೊಬ್ಬುಳಿಗೆ 
ಕಬ್ಬಿಣದ ಕಟ್ಟು ಕೊಟ್ಟು ಸುರಕ್ಸಿತವಮಾಡುವ ಭರವ ನೋಡಾ, ಸಂಸಾರ 
ವೆಂಬುವದೊಂದು ಗಾಳಿಯ ಸೊಡರು, ಹರನೀವ ಕಾಲಕ್ಕೆ ಶಿರಿಯು ಬೆನ್ನಲಿ 
ಬಕ್ಕು ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ 
ಬೋನನ ಹಿಡಿ ಎಂಬುವರು, ವೇದಘನವೆಂಬೆನೆ ಪ್ರಾಣವಥೆಯ ಹೇಳುತ್ತದೆ. 
ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಸಾತ್ರಕ್ಕೆ ಸಲ್ಲದಯ್ಯ, ಹರಸಿಮಾಡು 
ವದು ಹರಿಕೆಯ ದಂಡ, ಇದ್ದುದ ನಂಚನೆಯ ಮಾಡದಿದ್ದರೆ ಅದು ನೇಮ,: 
ನಡೆದು ತಪ್ಪದಿದ್ದರೆ ಅದು ನೇಮ, ನುಡಿದು ಹುಸಿಯೆದಿದ್ದರೆ ಅದು ನೇಮ, 
ದಿಟಿನ ನುಡಿವುದು ನುಡಿದಂತೆ ನಡೆವುದು, ಸತ್ಯವ ನುಡಿವುದೇ ದೇವಲೋಕ, ' 
ನುಥ್ಯವ ನುಡಿವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ 
ನರಕ, ಅಯ್ಯಾ ಎಂದೊಡೆ ಸ್ವರ್ಗ, ಎಲವೋ ಎಂದಡೆ ನರಕ, ಜಯ 


4 


೫೦ ಬಸವತತ್ವ ರತ್ನಾಕರ 


ಜೀಯ ಎಂಬ ನುಡಿಯೊಳಗೆ ಕೈಲಾಸವುಂಟು. ಬನಿ ಬಂದಿರಿ ಹದುಳನಿದ್ದಿ 
ರೆಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೇ? ಮೃದುವಚನವೇ ಸಕಲ 
ಜಪಂಗಳಯ್ಯ, ದಯವಿಲ್ಲದ ಧರ್ಮವು ಆವುದಯ್ಯ? ಮತಿ ಇಲ್ಲದ ಮರುಳ 
ನಾನಯ್ಯ, ಭಕ್ತಿಯಿಲ್ಲದ ಬಡವ ನಾನಯ್ಯ, ಕುದರನೇಸು ತೊಳೆದರೆಯು 
ಕೆಸರು ಮಾಬುದೇ? ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗ 
ವೆಸನಿ ಜಂಗಮಪ್ರೇಮಿ ಎಂದೆನಿಸಯ್ಯ? ಕಾಣಬಹುದೇ ಪರುಷದ ಗಿರಿ 
ಅಂಧಕಂಗೆ? ಜೆಕೆದೆಕೆಗೆ ಹಂಬಲಿಸದಿರಾಮನವೇ? ಜೇಡಿದವರಿಗೆ. 
ಇಲ್ಲೆನ್ನದಿರಾಮನವೇ? ಹೊತ್ತಿಗೊಂದುಪರಿಗೋಸುಂಬೆಯಂತೆ ಎನ್ನಮನ, 
ಮೂಗ ಕಂಡ ಕನಸಿನಂತಾಯಿತ್ತಯ್ಯ ಎನ್ನ ಭಕ್ತಿ, ಕಾಂಚನವೆಂಬ 
ನಾಯನೆಚ್ಚಿ ನಿಮ್ಮ ನಾನು ಮರೆದೆ, ಹಗೆಯಲ್ಲಿ ಬಿದ್ದವರಿಗೆ ಒರಳ ನೂಂಕು 
ವರೇ? ಮನೆನೋಡಾ ಬಡವರು ಮನನೋಡಾ ಘನ, ತತ್ವದಂತೆ ನಡೆಯು 
ನವರಿಗೆ ತೊತ್ತಾಗಿ ನಡೆವೆ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯ 
ರಿಲ್ಲ, ಭಕ್ತಿಯಿಲ್ಲದ ಬಡುವ ನಾನಯ್ಯ, ಬಳಿದೊತ್ತು ಬಳಗದೊತ್ತು ವಂಶ 
ದೊತ್ತು ನಾನಯ್ಯ? ಎನಗೆ ನಮ್ಮ ಕೂಡಲಸಂಗಮನ ನೆನೆವ ಚಿಂತೆ, 
ಸೂರ್ಯನುದಯ ತಾವರೆಗೆ ಜೀವಾಳ, ಎಳ್ಳಿಲ್ಲದ ಗಾಣವನಾಡಿದ ಎತ್ತಿ 
ನಂತಾಯಿತೆನ್ಸ ಭಕ್ತಿ, ಆತ್ಮಸ್ತುತಿ ಸರನಿಂದೆ ಕೇಳಿಸದಿರಯ್ಯ, ಗುರುವಿನ ಗುರು 
ಜಂಗಮ, ಓಡುವಾತ ಲೆಂಕನಲ್ಲ ಬೇಡುವಾತ ಭಕ್ತನಲ್ಲ, ಪರಧನ ಪರಸ್ತ್ರೀ 
ಎಂಬ ಜೂಬಿಗಂಜುವೈ, ಆವನಾದಡೇನು ಶ್ರೀ ಮಹಾದೇವನ ನೆನೆವನ 
ಬಾಯ ತಂಬುಲನ ಮೆಲುನೆ, ನೀ ಒಲಿಯಿತ್ತೆ ಪುಣ್ಯ, ನೀ ವಲ್ಲುದೇ ಪಾಪ, 
ಸತಿಯಾನು ಸತಿ ನೀನಯ್ಯ, ದೇವ ಒಬ್ಬನೇ ಕಾಣಿರೋ, ಕೂಡಲಸಂಗಮ 
ದೇವನೇ ನಿತ್ಯ ಉಳಿದದೈವನೆಲ್ಲ ಅನಿತ್ಯ, ನರಗುರುವಿಶ್ಚಕ್ಕೆಲ್ಲ ಗಿರಿಜಾ 
ಮನೋವಲ್ಲಭ ಸರನುಕಾರುಣಿಕ, ಹೊಲೆಯೊಳಗೆ ಹುಟ್ಟಿ ಕುಲವನರಸುವೆ, 
ಕೊಲ್ಲುವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ ದೇವನೊಬ್ಬ ನಾಮ 
ಹಲವು, ಕಂಗಳು ತಪ್ಪಿ ನೋಡಿದರೆ ಮಾರಿ, ಮಾತಿನಂತೆ ಮನನಿಲ್ಲದ ಜಾತಿ 
ಡೊಂಬರ ನೋಡಿ ನಗುವನಯ್ಯ, ಮರಣವೇ ಮಹಾನವಮಿ, ಲಿಂಗಕ್ಕಲ್ಲದೆ 
ಮಾಡೆನೀ ಮನವನು, ಯತ್ರ ಜೀವಃ ತತ್ರ ಶಿವ, ಸರ್ವಜೀವದಯಾಪಾರಿ 
ಯಾದರೆ ಕೂಡಲಸಂಗಮದೇವನು ಕೈಲಾಸದಿಂದ ಬಂದು ಎತ್ತಿಕೊಳ್ಳನೇ? 
ಲಿಂಗಕ್ಕೆ ತನ್ನ ಮನನೇ ಭಾಜನ, ಕುಲ ಒಂದೇ ತನ್ನ ತಾನರಿದವಂಗೆ, 


ಹೀಗೆಯೇ ಬೇಕಾದಷ್ಟು ನೀತಿಯ ಮಾತುಗಳನ್ನು ಕೊಡಬಹುದು. ಉಪನಿಷತ್ತುಗಳಲ್ಲಿ 
ಆತ್ಮತತ್ವದ ಹೊರತು ಸತ್ಯ ಬ್ರಹ್ಮಚರ್ಯ ಮೊದಲಾದ ನಿಷಯಗಳನ್ನು ನಿರೂಪಿಸು 
ನಾಗ ವಿದ್ಯೆ, ಅವಿದ್ಯೆ (ಕ್ಸರಾ-ಅಕ್ಸರಾ) ಓಂಕಾರದ ಮಹತ್ವಗಳನ್ನು ನಿರೂಪಿಸುತ್ತ 
ಜ್ಞಾನ ಮತ್ತು ಕರ್ಮಗಳ ವಿವೇಚನೆಯನ್ನು ಮಾಡುತ್ತಾರೆ. ಕೆಲವು ಉಪನಿಷತ್ತು 
ಗಳು ಜ್ಞಾನಕ್ಕೆ ಪ್ರಾಧಾನ್ಯವನ್ನು ಕೊಡುತ್ತವೆ; ಮತ್ತೆ ಕೆಲವು ಉಪನಿಷತ್ತುಗಳು 
ಕರ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟನೆ. ಇನ್ನುಳಿದ ಉಪನಿಷತ್ತುಗಳು ಜ್ಞಾನ 
ಕರ್ಮಗಳೆರಡನ್ನೂ ಪ್ರತಿಪಾದಿಸುತ್ತಲಿನೆ. ಬಸವಾದಿ ಪ್ರಮಥರೂ ಕೂಡ ಕೇವಲ 


ಉಪನಿಸತ್ತುಗಳೂ ಬಸವಣ್ಣನನರೂ ೫೧ 


ಜ್ಞಾನವನ್ನಾಗಲಿ ಕೇವಲ ಕ್ರಿಯೆಯನ್ನಾಗಲಿ ಒಪ್ಪುವದಿಲ್ಲ. ಜ್ಞಾನ ಕ್ರಿಯೆಗಳೆರಡನ್ನೂ 
ಸಮರ್ಥಿಸಿ ಅನೇಕ ವಚನಗಳನ್ನು ಹೇಳಿರುತ್ತಾರೆ. ಬಸವಣ್ಣನವರ ಕ್ರಿಯಾಯೋಗ 
ಎಂಬುವ ಪ್ರಕರಣದಲ್ಲಿ ಇದನ್ನು ವಿಸ್ತಾರವಾಗಿ. ನಿನೇಚನೆ ಮಾಡಿರುವದರಿಂದ ಇಲ್ಲಿ 
ಹೆಚ್ಚಿಗೆ ಹೇಳುವದಿಲ್ಲ. 

ಶ್ರೀ ಬಸವಣ್ಣನವರು ಪ್ರಭುದೇವರನ್ನು ಸ್ತುತಿಸುವ ಕಾಲಕ್ಕೆ ಅವರ ಅಲೌಕಿಕ 
ಶಕ್ತಿಯನ್ನು ವ್ಯಕ್ತಗೊಳಿಸಿ ಪ್ರಭುವು ಜಗತ್ತಿನಲ್ಲಿ ಬಾಹ್ಯೇಂದ್ರಿಯ ನಿರಸೇಶ್ಸನಾಗಿ ವ್ಯವ 
ಹರಿಸುತ್ತಿರುವದನ್ನು ಕೆಳಗಿನ ವಚನದಿಂದ ನಿರೂಪಿಸುತ್ತಾರೆ. ಅರ್ಥಾತ್‌ ದೇವರು 
ಹೇಗಿದ್ದಾನೆ? ಎಲ್ಲಿರುತ್ತಾನೆ? ಮೊದಲಾದ ವಿಷಯಗಳಲ್ಲಿ ಉಪನಿಷತ್ತುಗಳಿಗೂ, 


ಬಸವಣ್ಣನವರ ವಚನಗಳಿಗೂ ಸಾಮ್ಯವಿರುತ್ತದೆ-- 


ಕ ೩೯ 
ಶೂನ್ಯಸಂಪಾದನೆ ಪುಟ ೧೪ 
"" ಕಾಲಿಲ್ಲದೆ ನಡೆವನು ಕ್ಸ ಯಿಲ್ಲದೆ ಹಿಡಿನನು ಕಣ್ಣಿಲ್ಲದೆ ನೋಡುವನು 
ಸಹಜವಾಗಿ ಮೈಯಿಲ್ಲದ ಬಣ್ಣ ಮಥನವಿಲ್ಲದ ಕೂಟ, ಅಲ್ಲಿ ಸೈನೆರಗಾಗಿ 
ಶಿಲೆಯ ಮೇಲಿಹ ವಡಲು ತನ್ನ ತಾನರಿಯದೆ ಬಿಡದೆ ಎಲ್ಲಾ ಬೆಂಬತ್ತಿ 
ಬಂದ ಪರಿಯ ನೋಡಾ, ಜಡನಿಡಿದ ಎನ್ನ ಕಾಯದ ಕಳವಳವ ತಿಳುಹ 
ಲೆಂದು ಅಡಿಗಡಿಗೆ ಅನುಭಾವವ ತೋರುತ್ತಿದ್ದಾನೆ. ಕುಳ್ಳೆಡೆಯಲ್ಲಿ ಕುಂಟ 
ನಿಡ್ಲೆ ಡೆಯಲ್ಲಿ ಹೆಳವ ಎಲ್ಲಿ ನೋಡಿದಡಲ್ಲಿ ಪರಿಪೂರ್ಣನು ಮೆಲ್ಲಮೆಲ್ಲನೆ 
ಒಳಗೆ ನೊರೆದು ತೋರುತ್ತಿದ್ದಾನೆ. ಬಲ್ಲವರೆಲ್ಲ ಬದುಕಿ ಎಂದು ರುಲ್ಲರಿಯ 
ಮೇಲೊಂದು ಬೆಳಗೊಡೆಯ ಹಿಡಿಯನು ಬಲ್ಲಿದನಾನೆಯ ತಡೆದು ನಿಲ್ಲಿಸ 
ಬಲ್ಲನು... ಕೂಡಲಸಂಗನುದೇನರ ಮಹಾಮನೆಯಲ್ಲಿ ಪ್ರಭುದೇವರ 
ಮರೆಹೊಕ್ಕು ಬದುಕಿದೆನು ನಾನು” 
ಖು ವಚನಕ್ಕೆ ಸರಿಯಾಗಿ ಬೇರೆ ಬೇರೆ ಉಸನಿಷತ್ತುಗಳ ಮಂತ್ರಗಳು ಕೆಳಗೆ ಬರೆದ 
ಪ್ರಕಾರ ಇರುತ್ತವೆ. 


(೧) ಶ್ವೇತಾಶ್ವತರೋಪನಿಷತ್‌ ಅಧ್ಯಾಯ ೩, ಶ್ಲೋಕ ೧೯ 


ಅಪಾಣಿಪಾದೋ ಜನನೋಗ್ರಹೀತಾ ಪಶ್ಯತ್ಯಚಕ್ಟುಃ ಸಶೃಣೋತ್ಯಕರ್ಣಃ | 
ಸನೇತ್ತಿವೇದ್ಯಂ ನಚತಸ್ಯಾಸ್ತಿನೇತ್ತಾ ತಮಾಹುರವ್ಯಯಂ ಪುರುಷಂ ಮಹಂತಂ । 


(೨) ಕೈವಲ್ಯೋಪನಿಷತ್‌- ದ್ವಿತೀಯ ಖಂಡ, ಶ್ಲೋಕ ೨ 
ಅಸಾಣಿಸಾದೋಹನಮಚಿಂತ್ಯಶಕ್ತಿಃ ಪಶ್ಯಾಮ್ಯಚಕ್ಟುಃ ಸಶೃಣೋತ್ಯಕರ್ಣಃ । 
ಅಹಂ ವಿಜಾನಾನಿ ವಿವಿಕ್ತರೂಪೋ ನ ಚಾಸ್ತಿವೇತ್ತಾ ಮುನುಚಿತ್‌ ಸದಾಹಂ॥ 

(೩) ಕಕೋಪನಿಷತ್‌-ಪ್ರಥಮಾಧ್ಯಾಯ, ತೃತೀಯ ವಲ್ಲಿ 


ಅಶಬ್ದನಮುಸ್ಪರ್ಶಮರೂಪಮನ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್‌ | 
ಅನಾದ್ಯನಂತಂ ಮಹತಃ ಪರಂ ಧೃವಂ ನಿಚಾಯ್ಯ ತನ್ಮು ತ್ಯ ಮುಖಾರ್‌ । 
ಪ್ರಮುಚ್ಯತೇ | 


#೨ ಬಸವತತ್ವ ರತ್ನಾಕರ 


(೪) ಮಂಡಕೋಪನಿಸತ್‌- ಪ್ರಥಮ ಮುಂಡಕ, ಶ್ಲೋಕ ೭ 
ಯತ್ತದದ್ರೇಶ್ಯ ಮಗ್ರಾಹೃ ಮಗೋತ್ರಮನರ್ಣಮಂಚಕ್ಟುಃ । 
ಶ್ರೋತ್ರಂ ಹ ನ. ನಿತ್ಯ 0 "ಭುತಿ ಸರ್ನಗತಂಿ ಸುಸೂಕ್ಷ ಒರಿ! 
(೫) ಮಾಂಡೂಕ್ಕೋಪನಿಷತ್‌-ಶ್ಲೋಕ ೬ 


ನಾಂತಃಪ್ರಜ್ಞಂ ನ ಬಹಿಃ ಪ್ರಜ್ಞಂ ನೋಭಯತಃ ಪ್ರಜ್ಞಂ ಸ ಪ್ರಜ್ಞಾನ ಘನಂ 
ನ ಪ್ರಜ್ಞಂ ನಾ ಪ್ರಜ್ಞಂ ಅದೃಷ್ಟಮವ್ಯ ವಹಾರ್ಯೇಮಗ್ಸಾ, ಹೈ ಮಲಕ್ಸ? ಣಂ | 
ಅಚಿಂತ್ಸಮುವ್ಯ ಪಡೇಶ್ಸೈಮೇಕಾತ್ತ ಪ್ರತ್ಕಯಸಾರಂ ಪ್ರಪಂಚೋಪಶನುಂ 
ಶಾಂತಂ ಶಿನಂ ಅದ್ವೈತಂ ಚತುರ್ಥಂ ಸ ಆತ್ಮಾಸನಿಜ್ಜೇಯಃ | 


(೬) ಕೇನೋಪನಿಷತ್‌--ಪ್ರಥಮಖಂಡ್ಕ ೩ ಶ್ಲೋಕಗಳಿಂದ 


ನ ತತ್ರ ಚಕ್ಸು ರ್ಗಚತಿನ ವಾಗ್ಗಚ್ಛ ತಿ ನಮುನೋನ ವಿದ್ಮೋ ನ ವಿಜಾನೀಮೋ 
ಯಥ್ಛೈತದನುಶಿಷ್ಕಾ ದನ್ಯದೇವ ತದ ದಿತಾದಥಹೋ ಅನಿದಿತಾದಧಿ | 


ಇತಿ ಶುಶೃ ಮ ಸಾರ ಹತತ ಕೃದ್ವ್ವಾಚ ಚಕ್ಸಿರೇ I 41 
mR ಯೇನವಾಗಭ್ಯುದ್ಯತೇ i 

ತದೇವ ಬ್ರಹ್ಮತ್ವಂ ನಿದ್ದಿನೇದಂ ಯದಿದಮಂಪಾಸತೇ ॥೪॥ 
ಯನ್ಮನಸಾನಮನುತೆ ಯೇನಾಹುರ್ಮನೋ ಮುತಮ್‌ 

ತದೇವ ಬ್ರಹ್ಮತ್ವಂ ನಿದ್ಧಿನೇದಂ ಯದಿದಮುಪಾಸತೇ 1 ೫॥ 
ಯಚ್ಚ ಕ್ಸುಷಾನ ಸಶ್ಯತಿ ಯೇನಚಕ್ಟೂಂಷಿ ಪಶ್ಯತಿ | 

ತದೇ ಜೆ ಬ್ರಹ್ಮತ್ವಂ ವಿದ್ಧಿ ನೇದಂ ಈ ಕರುಪಾಸತೇ ॥ ೬1 
ಯಚ್ಛೊ ತ್ರೇಣ ನಶ್ಯ ತಂಡಿ ಯೇನಶ್ರೋತ್ರಮಿದರ್ಗಂ ಶೃತಂ | 

ತಡೇನ"ಬ ್ರಹ್ಮತ್ವಂ ನಿದ್ದಿ ನೇದಂ ಮಾಸ ತೇ 1 ೭೩1 
ಇ ನಸ್ರಾ ಣಿಕ ಯೇನಪ್ರಾಣಃ ಪ್ರಣೀಯತೇ । 

ತದೇನ ಬ್ರಹ್ಮತ್ವಂ ನಿದ್ಧಿನೇದಂ ಯದಿದಮುಪಾಸತೇ ಬೆ ಚೆ 


ಈ ಉಪನಿಷತ್ತುಗಳ ಅರ್ಥವು ಮೇಲಿನ ವಚನಕ್ಕೆ ಸರಿಯಾಗಿದೆ. ಹೀಗೆ ಆರು 
ಉಪನಿಷತ್ತುಗಳಲ್ಲಿಯೂ ಒಂದೇ ರೀತಿ ಇರುತ್ತದೆ. ಬಸವಣ್ಣನವರು ದೇವರ ಸ್ವರೂಸ 


೪೦ 
4 ಶೃತಿತ ತತಿ ಶಿರದಮೇಲೆ ಅತ್ಯತಿಷ್ಠ ದೃಶಾಂಗುಲನ ನಾನೇನೆಂಬೆನಯ್ಯ 
ಘನಕ್ಕೆ ಘನ ಮಹಿಮನ ಮನಕ್ಕಗೋಚರನ? ಅಣೋರಣೀಯಾನ್‌ 
ಮಹತೋಮಹೀಯಾನ್‌ ಮಹಾದಾನಿ ಕೂಡಲಸಂಗಮದೇವ?' 
ಇನ್ನೊಂದು ವಚನದಲ್ಲಿ-- 
೪೧ 
3 ಹಿರಿದಕ್ಕೆ ಹರಿದು ಕೆರಿದಕ್ಕೆ ಕರಿದು ವಾಜ್ಮುನಕ್ಕ ಗೋಚರ ಕೂಡಲ 
ಸಂಗಮದೇವಾ” 
ಈ ವಚನಕ್ಕೆ ಸರಿಯಾಗಿ ಬೇಕೆ ಬೇರೆ ಉಪನಿಷತ್ತುಗಳಲ್ಲಿ-- 


[we] 
(೧) ಕಠರೋಪನಿಸತ್‌-ಪ್ರಥಮಾಧ್ಯಾಯ, ದ್ವಿತೀಯ ವಲ್ಲಿ, ಶ್ಲೋಕ ೨೦ 
ಅಜಣೋರಣಿೀೀಯಾನ್‌ ಮಹತೋಮಹೀಯಾನಾತ್ಮಾಸ್ಯ ಜಂತೋರ್ನಿಹಿತೋ ಗುಹಾಯಾಮರ್ಮ 
ತನುಕ್ರತು: ಪಶ್ಯತಿ ನೀತಶೋಕೋ ಧಾತುಃ ಪ್ರಸಾದಾನ್ಮಹಿಮಾನಮಾತ್ಮನಃ ॥ 


ಉಪನಿಷತ್ತುಗಳೂ ಬಸನಣ್ಣನವರೂ ೫೩ 


(೨) ಶ್ವೇತಾಶ್ವತರೋಪನಿಷತ್‌ ಮೂರನೆಯ ಅಧ್ಯಾಯ, ಶ್ಲೋಕ ೨೦ 
ಅಣೋರಣೀಯಾನ್‌ ಮಹತೋಮಹೀಯಾನಾತ್ಮಾಗುಹಾಯಾಂ ನಿಹಿತೋಸ್ಯಜಂತೋಃ 
ತನುಕ್ರತುಂ ಸಶ್ಯತಿ ನೀತಶೋಕೋ ಧಾತುಃ ಪ್ರಸಾದಾನ್ಮಹಿಮಾನಮಿಸಾಶಂ ॥ 

(4) ಕೈವಲ್ಕೋಪನಿಷತ್‌- ಪ್ರಥಮಾಧ್ಯಾಯ, ೨ನೇ ಖಂಡ 
ಅಣೋರಣೀಯಾನಹಮೇವ ಹ ಸಂ ನಿಶ್ವನುಹಂ ಪಿಚಿತ್ರಂ । 
ಪುರಾತನೋಹಂ ಪುರುಸೋಹಖಾಶೋ ಹಿರಣ್ಮ ಯೋಹಂ ಶಿನರೂಸ ರಮ್ಮಿ ॥ 

(೪) ನಾರಾಯಣೋಸಪನಿಷತ್‌ 

ಅಣೋರಣಿೀೀಯಾನ್‌ ನುಹತೋನುಹೀಯಾನ್‌ ಅತ್ನಾ ಗುಹಾಯಾಂ ಸು ೦ತೋಃ । 

ತಮಕ್ರತುಂ ಪಶ್ಯತಿ ಫಿ (ತಶೋಕಃ ಧಾತುಃ ಪ್ರಸಾದಾನ ನ್ಮಹಿಮಾನನಾಶಂ 
ಈ ಉಪನಿಷತ್ತಿನ ವಾಕ್ಯಗಳಿಗೂ, ಮೇಲೆ ಬರೆದ ಬಸವಣ್ಣ ನವರ ತೆ ಏನೂ 
ವನತ್ನಾಸ ವದಿಲ್ಲ. 
ಕೃತ್ಯಾಸನಿರುವದಿಲ್ಲ 

೪೨ 
ಸ್ವತಂತ್ರ ಸಿದ್ಧ ಲಿಂಗೇಶ್ವ ರ ದೇವರು 

pe ಅಣು ಮಹತ್ಲಿಂಗೆ ಮಹತ್ತಾಗಿ ಎಣಿಸಬಾರದ ಬಹುಳ 

ಬ್ರಹ ಕ್ಕೆ ಎಣಿಯಾವುದು ಹೇಳಾ? ಅಗ ಸ ಕಯ ಸರ್ವಜೀವ ಮನಃ 

ಪ್ರೇರಕ ಸರ್ವಜ್ಞ ಏಕೋದೇವ ಸಂ ವಿಶ್ರಕಾಶ ನ ಸರಮೇಶ್ವರನ ಮನವೆಂಬ 
ನಟ ೯ಣದೊಳಗೆ" ಬಿಂದ್ರಾಕಾಶ ರೂನನಾಗಿ ಬೆಳಗಿ ತೋರುವ ಶಿವನ ಅಂದವ 
ತಿಳಿದು ನೋಡಿ ಕೂಡಬಲ್ಲಾ ತನೇ ಹರಶಿವಯೋಗಿ, ಆತ ಜನನ ಮರಣ 
ನಿರಹಿತ, ಆತನೇ ಸರ್ವಜ್ಞನು, ಆತನು ನಿಜಗುರು ಸ್ವತಂತ್ರಸಿದ್ಧಲಿಂಗೇ 
ಶ್ವರನು ತಾನೆ. 

ಈ ನಚನವು ಮೇಲಿನ ಉಪನಿಷತ್ತುಗಳಿಗೆ ಸರಿಯಾಗಿದೆ 
೪೩ 

ಶ್ರೀ ಬಸವಣ್ಣನವರು ದೇವರನ್ನು ಹೇಗೆ ಪೂಜಿಸಬೇಕೆಂಬ ನಿಷಯದಲ್ಲಿ-- 

«ಲಿಂಗವ ಪೂಜಿಸಿ ಫಲವೇನಯ್ಯ ಸಮರತಿಕಳೆ ಸಮಸುಖವರಿಯದ 
ನ್ನಕ್ಕ? ಲಿಂಗವ ಪೂಜಿಸಿ ಫಲನೇನಯ್ಯಾ? ಕೂಡಲಸಂಗಮದೇವರ 
ಪೂಜಿಸಿ ನದಿಯೊಳಗೆ ನದಿಯೆ ಬೆರಸಿದಂತಾಗದನ್ನಕ್ಳ?'' 

ಇದಕ್ಕೆ ಸರಿಯಾಗಿ-- 

(೧) ಪ್ರಶ್ನೋಪನಿಷತ್‌--ಆರನೆಯ ಪ್ರಶ್ನ, ಶ್ಲೋಕ ೫ 
ಸಯಥೆಮಾನದ್ಯಃ ಸ್ಕಂದಮಾನಾಃ ಸನುದ್ರಾಯಣಾಃ ಸಮುದ್ರಂ ಪ್ರಾಪ್ಯಾಸ್ತಂ 
ಗಚ್ಛಂತಿ ಭಿದ್ಯೇತೇ ಚಾಸಾಂ ನಾನುರೂಪೇ ಸಮಂದ್ರ ಇತ್ಯೆ (ವಂ ಪ್ರೋಚ್ಯತೇ | 
ಏನೆನೇನಾಸ್ಯ ಪರಿ ದ್ರಷ್ಟುರಿಮಾಃ ಸೋಡಶಕಲಾಃ ಸೂಚಿ ಣಾಃ ॥ 
ಪುರುಷಂ ಸ್ರಾ ಪ್ಯಾಃ $ jd 'ಗಚ್ಛಂತಿ ಭಿದ್ಯೆ (ತೇ ತಾಸಾಂ ನಾನುರೂಪೇ ಪುರುಸ ಇತೈ €ನಂ 
ಪ್ರೋಚ್ಯ ತೇ ಸ ಎಸಳು ಅಕಲಃ ಅನ್ಯುತಃ ಭವತಿ ತದೇಸ ಶ್ಲೋಕಃ 

ಹೇಗೆ ನದಿಗಳು ಸಮುದ್ರಾಭಿಮುಖನಾಗಿ ಹರಿದು ಸಮುದ್ರವನ್ನು ಕೂಡಿ ಅದರೊಳಗೆ 
ಬೆರೆತುಹೋಗುತ್ತವೆಯೋ ಥಾಗೆ ಅವುಗಳ ನಾನುರೂಸಗಳೂ ಅಳಿದು ಸಮುದ್ರವೇ 


೫೪ ಬಸವತತ್ವ ರತ್ನಾಕರ 


ಎಂದು ಹೇಳಲ್ಪಡುತ್ತವೆ. ಅದರಂತೆಯೇ ಸೋಡಶ ಕಲೆಗಳು ಪುರುಷನನ್ನು ಹೊಂದಿ 
ಪುರುಷನೇ ಆಗುತ್ತಾನೆ. ಅವನೇ ಕಲಾರಹಿತ್ತ ಅಖಂಡ, ಅಮೃತ. 


(೨) ವಖಂಡಕೋಪನಿಸತ್‌- ತೃತೀಯ ಮುಂಡಕ, ಶ್ಲೋಕ ೮ 
ಯಥಾ ನದ್ಯಃ ಸ್ಕಂದಮಾನಾಃ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮುರೂಪೇ ನಿಹಾಯ । 
ತಥಾ ವಿದ್ವಾನ್‌ ನಾಮರೂಸಾದ್ವಿಮುಕ್ತಃ ಪರಾತ್ರರಂ ಪುರುಷಮುಶೈತಿ ದಿವ್ಯಂ i 
ಈ ಮಂತ್ರದ ಅರ್ಥವಾದರೂ ಮೇಲಿನ ಮಂತ್ರದ ಅರ್ಥದಂತೆಯೇ ಇರುತ್ತದೆ. 


(೩) ಕಠೋಪನಿಷತ್‌-ಅಧ್ಯಾಯ ೨, ಶ್ಲೋಕ ೧೫ 
ಯಥೋದಕಂ ಶುದೆೇ ಶುದ್ಧಮಾಸಿಕ್ತಂ ತಾದೃಗೇವ ಭನತಿ | 
ಏವಂ ಮುನೇರ್ನಿಜಾನತಃ ಆತ್ಮಾ ಭನತಿ ಗೌತಮ ॥ 
ಅಂದರೆ ಶುದ್ಧೋದಕದಲ್ಲಿ ಶುದ್ಧೋದಕವನ್ನು ಕೂಡಿಸಿದರೆ ಅದು ತದ್ರೂಸವಾಗುವಂತೆ 
ಜ್ಞಾನಿಯ ಆತ್ಮನಾದರೂ ತದ್ರೂಪ ಅಂದರೆ ಸರಬ್ರ ಹ್ಮಸ್ತರೂಪವನ್ನು ಹೊಂಡುವದು. 


೪೪ 
“ಗುರುಶಿಷ್ಯ ಸಂಬಂಧವಾದುದಕ್ಕೆ ಇದು ಚಿನ್ನ ಹಿಂದಬಿಟ್ಟು 
ಮುಂದೆ ಹಿಡಿಯಲೇಬೇಕು. ಕೂಡಲಸಂಗಮದೇವ ಕೇಳಯ್ಯ ಕಿಚ್ಚಿನೊಳಗೆ 
ಕೋಲ ಬಯಚಿಟ್ಟಿಂತಿರಬೇಕು.'' 


ದೇವರನ್ನು ಹೇಗೆ ಪೂಜಿಸಬೇಕೆಂಬುವದನ್ನು ಇಲ್ಲಿಯವರೆಗೆ ಹೇಳಿದ್ದಾಯಿತು. ಆದರೆ 
ಬಸವಣ್ಣನವರು ತಾವ್ರ ಹೇಗೆ ಪೂಜಿಸುತ್ತಿದ್ದರೆಂಬುವದನ್ನೂ ಕೂಡ ಒಂದು ವಚನದಲ್ಲಿ 
ಹೇಳಿರುತ್ತಾರೆ. 
೪೫ 
py ದಶದಿಕ್ಟು ಧರೆ ಗಗನನೆಂಬುದ ನಾನರಿಯೆನಯ್ಯಾ, 4 ಲಿಂಗಮಧ್ಯೇ 
ಜಗತ್ಸರ್ವಂ' ಎಂಬುದ ನಾನರಿಯೆನಯ್ಯಾ, ಲಿಂಗ ಸೋಂಕಿನ ಸುಖದೊಳಗೆ 
ಶಿವಶಿವ ಎನುತಿರ್ದೆನಯ್ಯ, ಅಂಬುಧಿಯೊಳಗೆ ಬಿದ್ದ ವಾರಿಕಲ್ಲಿನಂತೆ ಭಿನ್ನ 
ಭಾವವರಿಯದೆ ಶಿವಶಿವ ಎನುತಿರ್ದೆನು ಕಾಣಾ ಕೂಡಲಸಂಗಮದೇವಾ. 
ಬೇರೆ ಬೇರೆ ಶರಣರೂ ಕೂಡ ದೇವರನ್ನು ಹೇಗೆ ಪೂಜಿಸಬೇಕೆಂದು ಅನೇಕ ಸೊಗಸಾದ 
ನಚನಗಳನ್ನು ಹೇಳಿರುತ್ತಾರೆ. ಅವುಗಳಲ್ಲಿ ಕೆಲವುಗಳನ್ನು ಇಲ್ಲಿ ನೋಡೋಣ. 


೪೬ 
ಸಿದ್ದೇಶ್ವರದೇವರು-- 

« ಚಿನ್ನದಿಂದಲಾದ ಹಲವು ಬಂಗಾರವಳಿದು ಕರಗಿದರೆ ಚಿನ್ನವೇ 
ಆದಂತೆ ಬ ಹಾದ ವಾರಿಕಲ್ಲು ಕರಗಿ ಮುನ್ನಿನ ಉದಕವೇ ಆದಂತೆ 
ಚಿನ್ಮಯ ವಸ್ತುವಿನಿಂದ ಉದಯನಾದ ಚಿತ್ಸೈರೂಪನಾದ ಶರಣನು 
ಆಚಿನ್ನಯ ಸರವಸ್ತುವನೆ ಬೆರಸಿ ಸರವು 'ಸನಯೋಗಿಯಾದನಯ್ಯ 
ನುಹಾಳಿಂಗ ಗುಢುಸಿದ್ದೆ ಶ್ವ ರ್ಯಾ” 


ಉಪನಿಸತ್ತುಗಳೂ ಬಸನಣ್ಣನವರೂ 


೪೭ 
ಅಖಂಡೇಶ್ವರದೇವರು-- 

“ ಆಕಾಶದಲ್ಲಿ ತೋರುವ ಇಂದ್ರಚಾನವಡುಗುವದಕ್ಕೆ ಆಕಾಶವೇ 
ಆಶ್ರಯವಲ್ಲದೆ ಬೇರೆ ಮತ್ತೆ ಆಶ್ರಯವುಂಟಿ ಅಯ್ಯ? ಅಗ್ನಿಯಲ್ಲಿ ತೋರಿದ 
ಕಿಡಿಗಳಡಗುವದಕ್ಕೆ ಅಗ್ನಿಯೇ ಆಶ್ರಯವಲ್ಲದೆ ಬೇರೆ ಮತ್ತೆ ಆಶ್ರಯವುಂಟಿ 
ಅಯ್ಯ? ಆದಿ ಅನಾದಿಯಿಂದತ್ತತ್ತಲಾದ ಸರವಸ್ತುನಿನಲ್ಲಿ ರೂಪಿಸಿ ತೋರಿದ 
ನಿಜೈಕ್ಯವಡಗುವದಕ್ಕೆ ಆ ಸರವಸ್ತು ಅಶ್ರಯನಲ್ಲದೆ ಬೇರೆ ಮತ್ತೆ ಆಶ್ರಯ 
ವುಂಟಿ? ಅಖಂಡೇಶ್ವರ.'' 


೪೮ 
ಪ್ರಭುದೇವರು-- 

ನ ಅಯ್ಯಾ ಚಂದ್ರನಿಂದಾದೆ ಕಲೆ ಚಂದ್ರನ ಬೆರಸಿ ಚಂದ್ರನಾದಂತೆ, 
ಸೂರ್ಯನಿಂದಾದ ಕಿರಣ ಸೂರ್ಯನ ಬೆರಸಿ ಸೂರ್ಯನಾದಂತೆ, ಅಗ್ರಿ 
ಯಿಂದಾದ ಕಾಂತಿ ಅಗ್ನಿಯ ಬೆರಸಿ ಅಗ್ನಿಯಾದಂತೆ, ದೀಪದಿಂದಾದ ಬೆಳಕು 
ದೀಪವ ಬೆರಸಿ ದೀಸವಾದಂತೆ, ಸಮುದ್ರದಿಂದಾದ ನದಿ ಸಮುದ್ರವ ಬೆರಸಿ 
ಸಮುದ್ರವೇ ಆದಂತೆ, ಪರಶಿವ ನಿರವಯಶೂನ್ಯಮೂರ್ತಿ ಸಂಗನ 
ಬಸವಣ್ಣನ ಚಿದ್ರೂಸರುಚಿ ತೃಪ್ತಿಯೊಳಗೆ ಶುದ್ಧ ಸಿದ್ಧ ಪ್ರಸಿದ್ಧವಾಗಿ ಜನಿಸಿ 
ಮತ್ತೆಂದಿನಂತೆ ಗುಹೇಶ್ವರ ಲಿಂಗಪ್ರಭು ಎಂಬ ಉಭಯ ನಾಮವಳಿದು 
ಸತ್ತುಚಿತ್ತಾನಂದ ನಿತ್ಯನರಿಪೂರ್ಣ ಅನಿರಳ ಪರಶಿವ ನಿರವಯಶೂನ್ಯ 
ಮೂರ್ತಿ ಸಂಗನ ಬಸವಣ್ಣನ ಚಿದ್ರೂಪುರುಚಿ ತೃಪ್ತಿ ಸಾದೋದಕ ಪ್ರಸಾದ 
ನಪ್ಪುದು ತಪ್ಪದು ನೋಡಾ ಚನ್ನಬಸವಣ್ಣ.” 


| ೪೯ 
ಸಿದ್ಧೇಶ್ವರದೇವರು-- 

« ಕ್ಪುಶ್ಸಿಸಾಂಶೆ, ಶೋಕ, ಮೋಹ್‌, ಮದ, ಮತ್ಸರವೆಂಬ ಷಡ್ವರ್ಗಂ 
ಗಳು ಇಲ್ಲದೆ ಇರುತಿರ್ಪನು. ನಾಹಂ, ಕೋಹಂ, ಸೋಹಂ ಎಂಬ ಭಾವ 
ನಿರಹಿತನಾಗಿಸ್ಸನು. ಅಷ್ಟನಿಧಾರ್ಚನೆ ಸೋಡಶೋಸಚಾರ ವಿರಹಿತನಾಗಿ 
ರ್ಸನು. ಕರ್ಪೂರ ಅಗ್ನಿಸಂಯೋಗವಾಗಿ ಕರ್ಪೂರದ ಗುಣವಳಿದು 
ಅಗ್ರಿಯಾದಂತೆ ಲಿಂಗವ ನೆನೆನೆನೆದು ಲಿಂಗವೇ ತಾನಾಗಿಪ್ಪುದೀಗ ನಿಜೈಕ್ಯ 
ಸ್ಥಲವೆಂದೆಂಬೆನಯ್ಯ ಮಹಾಲಿಂಗ ಗುರುಸಿದ್ದೇಶ್ವರ ಪ್ರಭುವೇ. 


೫೦ 
ಸ್ವತಂತ್ರಸಿದ್ಧಲಿಂಗದೇನರು-- 

"ನಾನು ನಾನೆಂಬ ಅಹಂಕಾರ ಭಾವವಳಿದು' ಜಾ ನಾನಂದಮುಯ 
ತಾನಾದ ಬಳಿಕ ತನ್ನಿಂದನ್ಯವಾದುದೊಂದಿಲ್ಲವಾಗಿ, ಕಾಣಲೊಂದಿಲ್ಲ, ಕೇಳ 
ಲೊಂದಿಲ್ಲ, ಅರಿಯಲೊಂದಿಲ್ಲ ಅನಾಧಿ ಅನಿದ್ಯಾಮೂಲ ಮಾಯಾಜಾಲ 
ಚರಾಚರ ನಾಸ್ತಿಯಾಯಿತ್ತು. ಇನ್ನೇನ ಹೇಳಲುಂಟೇ ನಿಜೈಕ್ಯಂಗೆ? 


೫೫ 


ಈ ವಾಕ್ಯಕ್ಕೆ ಸರಿಯಾಗಿ ಬಸನಣ್ಣ ನವರೇ ಮೊದಲಾದವರು ನಚನಗಳನ್ನು 


ತ್ತಾರೆ, 


ಬಸನತತ್ವ ರತ್ನಾಕರ 


ನಿಷಯ ವಿಷಯಿಗಳೆಂಬ ಉಭಯ ಭಾವವಡಗಿ ನಿಜಗುರು ಸ್ವತಂತ್ರಸಿ ದ್ರ 
ಲಿಂಗೇಶ್ವರನೇ ತಾನಾಗಿಹನು.'' 


ಉಪನಿಷತ್ತುಗಳಲ್ಲಿ 
4 ದೇಹೋ ದೇವಾಲಯಃ ಪ್ರೋಕ್ಟೋ ಜೀವೋಯಂ ಶಂಕರಸ್ಮ ಎತ '' 


೫೧ 
ಥ್‌ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆನಯ್ಯ? 
ಬಡವಯ್ಯ ಎನ್ನ ಕಾಲೇ ಕಂಭ, ದೇಹನೇ ದೇಗುಲ, ಶಿರ ಹೊನ್ನಕಳಸನಯ್ಯ 
ನೋಡಯ್ಯ ಕೂಡಲಸಂಗಮದೇವಯ್ಗ, ಕೇಳಯ್ಯ ಸ್ಥಾವರಕ್ಕಳಿವುಂಟು 
ಜಂಗಮಸ್ಕಳಿವಿಲ್ಲ.'' 


೫೨ 
«ದೇಹವೆಂಬ ದೇಗುಲದೊಳಗೆ ಭಾವಸಿಂಹಾಸನನನ್ನು ಮಾಡಿ 
ಜೀನದೊಡೆಯನ ಸೂಜಿಸಬಲ್ಲ ದೇವರಿಗೆ ದೇವನೆಂಬೆನಯ್ಯ ಅಖಂಡೇಶ್ವರಾ.'' 


೫೩ 
"« ಎನ್ನು ಪಾದವೇ ಪಾದಶಿಲೆಯಾಗಿ, ಎನ್ನ ಸ ಕಡಹದ ಕಂಭ 
ಗಳಾಗಿ, ಎನ್ನೆ ತೋಳೇ ನಾಗವೇದಿಯಾಗಿ, ಎನ್ನ ಅಸ್ಲಿ ಯೇ ಸುತ್ತಳ 
ಜಂತೆಯಾಗಿ, ಎನ್ನ ಅಧರವೇ ಬಳ್ಳಿ ಹ ಬಾಗಿಲಾಗಿ, ಎನ್ನ ಗುರುಕರುಣವೇ 
ಲಿಂಗವಾಗಿ, ಎನ್ನ ಅಂಗವೇ ರಂಗಮಧ್ಯ ವಾಗಿ, ಎನ್ನ ಹೃದಯಕಮಲನೇ 
ಪೂಜೆಯಾಗಿ, ಎನ್ನ ಕಿವಿಗಳೇ ಕೀರ್ತಿಮುಟ 1 ಎನ್ನ ನೆನೆವ 
ನಾಲಿಗೆಯೇ ಗಂಟೆಯಾಗಿ, ಎನ್ನ ಶಿರವೇ ಸುವರ್ಣ ಕಲಶವಾಗಿ, ಎನ್ನ 
ನಯನವೇ ಕುಂದದ ಜ್ಯೋತಿಯಾಗಿ, ಎನ್ನ ಚರ್ಮವೇ ನಿರ್ಮಲ ಹೊದಿಕೆ 
ಯಾಗಿ, ಎನ್ನ ನೆನಹೇ ನಿನಗೆ ಉಪಹಾರವಾಗಿ, ಗುರುಪುರದಮುಲ್ಲಯ್ಸ 
ನಿಂದನಾಗಿ,'? 
೫೪ 
ಸಿದ್ದೇಶ್ವ ರರು 1 
"" ದೇಹವೇ ದೇಗುಲ, ಕಾಲೇ ಕಂಭ, ಶಿರಸ್ಸೇ ಶಿಖರ ನೋಡಾ 
ಹೃದಯಕಮ ು೮ ಕರ್ಣಿಕಾ ನಾಸನೇ ಸಿಂಹಾಸನ, ಮಹಾಘನ ಸರತತ್ವ 
ವೆಂಬ ಪ್ರಾಣಲಿಂಗ ಮೂರ್ತಿಗೊಳಿಸಿ, ಸರಮಾನಂದಾನ್ನುತ ಜಲದಿಂದ 
ಮಜ್ಜ ನಕ್ಕೆರೆದು, ಮಹಾದಳ ಪದ್ಮದಲ್ಲಿ ಪೂಜಿಸಿ, ಪರಮ ಸರಿಣಾಮವೆಂಬ 
ನೈವೇದ್ಯವ ಗಡಣಿಸಿ, ಪ್ರಾ ಣಲಿಂಗಕ್ಕೆ ಪ್ರಾಣ pe ಪೂಜೆಯ 
ಮಾಡುತಿರ್ದೆನು ಕಾಣಾ ಗ ಗುರುಸಿದ್ದೇಶ್ವರ ಪ್ರಭುವೇ,” 


ಶ್ವೇತಾಶ್ವತರೋಪನಿಷತ್‌ ತೃತೀಯ ಅಧ್ಯಾಯ, ಶ್ಲೋಕ ೩ 
44 ನಿಶ್ಚತಶ್ಚಕ್ಳುರುತ ನಿಶ್ಚತೋ ನುಖೋ ವಿಶ್ವತೋ ಭಾಹುರುತ ಪಿಶ್ವತಸ್ಕಾ ತ್‌ '? 


ಹೇಳಿರು 


ಉಪನಿಸತ್ತುಗಳೂ ಬಸವಣ್ಣಿನನರೂ ೫೭ 


ನಾರಾಯಣೋಸನಿಷತ್‌- ನೊದಲನೆಯ ಅಧ್ಯಾಯ, ಮಂತ್ರ ತಿ 


ಸನಿಜಾಯಮಾನಃ ಸಜನಿಷ್ಕ ಮಾಣಃ ಪ ಪ್ರತ್ಯಜ್ಮಖಾಃ ತಿಸ್ಮ ತಿ 1 
ವಿಶ್ವತೋಮುಖಃ ವಿಶ್ವ ತೆಶ್ಚ್ಯ ಕ ರುತ ವಿಶ್ವತೋಮುಖ 

ವಿಶ ಶೈ ತೋಹಸ್ತಃ ಉತನಿಶ್ವತಸ್ಕಾ ತ್‌ | 
ಸಂಬಾಹುಭ್ಯಾಂ ನಮತಿ ಸಂಪತ್ರೈ ದ್ಯಾವಾ ಪೃಥಿನೀ ಜನಯನ್‌ ದೇವ ಏಕಃ ॥ 


ಸರವ ಮಾತ್ಮನ ನ ನಿಶ್ವ ವ್ಯಾ ನ್ಲಿಯನ್ನು ಹೇಳುವ ವಚನವಿದು. 


೫೫ 
" ಎತ್ತತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ 
ರೂಹು ನೀನೇ ದೇವ, ನಿಶ್ತ ತೋಚಕ್ಸು ನೀನೇ ದೇವ, ನಿಶ್ವತೋಮುಖ 
ನೀನೇ ದೇವ, ' ವಿಶ್ವ ತೋಬಾಹು ನೀನೇ ದೇವ, ನಿಶ್ವತೋಪಾದ ನೀನೇ 
ದೇವ, ಕಣಡಲನಂಗಳುತ. 
ಮೇಲಿನ ಉಸನಿಷದ್ದಾಕ್ಕ ಜ್ರ ವನ್ನು ಇದ ಕೈದ್ದ ಂತೆ ಉಪಯೋಗಿಸಿರುತ್ತಾರೆ. 


ಈಶಾವಾಸ್ಕೋಸಪನಿಷತ್‌ ಪ್ರಾರಂಭದ ಮಂತ್ರದಲ್ಲಿ 
"" ಈಶಾವಾಸ್ಯಮಿದಗ್‌ಂ ಸರ್ವಂ ಯತ್ವಿಂಚಿತ್‌ ಜಗತ್ಕಾಂ ಜಗತ್‌” . 
ಎಂದು ಪರಮಾತ್ಮನು ವಿಶ್ವನ್ಯಾಪಿ ಎಂಬುವದನ್ನು ಉಪನಿಷತ್‌ಕಾರರು ತೋರಿಸಿ 
ಕೊಟ್ಟಿರುತ್ತಾರೆ. ಇದಕ್ಕೆ 
೫೬ 
ಸ್ವತಂತ್ರಸಿ ದ್ಬಲಿ ಂಗಡೇವರು— 

"ಎಲ್ಲೆಲ್ಲಿ ನೋಡಿದಡಲ್ಲಿ ನೀನೇ ದೇವ, ಪಿಂಡಾಂಡಗಳೊಳಗೆಲ್ಲ 
ನೀನೇ ದೇನ, ಮಹದಾಕಾಶರೂಪ ನಿರುಪಾಧಿಕ ಸರಂಜ್ಯೋತಿ ನೀನೇ 
ದೇವ, ಉಪಮಾತೀತ ವಾಜ್ಮನಕ್ಕ ಗೋಚರ ನೀನೇ ದೇವ, ಸ್ವಾನುಭೂತಿ 

ಸ್ವರೂಸಶರಣ ಜ್ಯ: ಮನೋವಲ್ಲಭ ನೀನೇ ದೇನ, ನಿಜಗುರು ಸ್ವತಂತ್ರ 

ಸಿದ್ಧ ಲಿಂಗೇಶ್ವರಾ 

ಮೇಲೆ ಕೆ pe ಎಡ ಚರಣ 
" ತೇನತ್ಯಕ್ಷೇನ ಭುಂಜೀಥಾ ಮಾಗೃಧಃ ಕಶ್ಚಚಿದ್ಧನರ್ಮ'' 

ಎಂದು ಮುಗಿದಿರುವದು.  ತೇನತ್ಯಕ್ತೇನ > ಎನ್ನುವ ವಾಕ್ಯವಂತೂ 
ಬಸವಾದಿ ಪ್ರಮಥರಿಗೆ ಬಹು ಪ್ತಿ ಸ 1100ಜುವದು. ಸರಮಾತ್ಮನು ಕೊಟ್ಟದ್ದನ್ನು 
ಪ್ರಸಾದರೂಪದಿಂದ ಸ್ಪೀಕರಿಸಬೇಕೆಂದು ಬಸವಣ್ಣನವರು ಅನೇಕ ವಚನಗಳನ್ನು 
ಹೇಳಿರುತ್ತಾರೆ. 

ಮುಂಡಕೋಸನಿಸತ್‌- ಎರಡನೆಯ ಮುಂಡಕ, ಪ್ರಥಮ ಖಂಡ, ಶ್ಲೋಕ ೧೦ 

ಪುರುಷ ಏ ನೇದಂ ವಿಶ್ವಂ ಕರ್ಮತಸೋಬ್ರಹ  ಪರಾನ್ಫುತಮ್‌ । 

ನತದ್ಯೊ ನೇದನಿಹಿತಂ Weidss ಖಾ ಆನಿದ್ಯಾ ಗ್ರಂಥಿಂ ನಿಕಿರತೀಹಸೌಮ್ಯ | 
ಅಂದರೆ ನಿಶ್ಚ ವೆಲ್ಲವೊ ಆ ಪುರುಷನೇ; ಕರ್ಮ, ತಸಸ್ಸು, ಬ್ರಹ್ಮ, ಶ್ರೇಷ್ಠವಾದ ಅಮೃತ 
ನಾದರೂ ಅಫನೇ ಆಗಿರುತ್ತಾನೆ... ಈ ಅಂತಃಕರಣದ ಸತ್ಯವನ್ನು ಯಾನನು ತಿಳಿಯ: 


೫೮ ಬಸವತತ್ವ ರತ್ನಾಕರ 


ತ್ತಾನೆಯೋ ಅವನು ಮುಕ್ತನಾಗುವನುಃ: "" ಮಾಗೃಧಃ ಕಶ್ಚಚಿದ್ದನಮ್‌'' ಅಂದಕೆ 
ಯಾರ ದ್ರವ್ಯವನ್ನೂ ಮುಟ್ಟಬೇಡ. 


೫೭ 
ಶ್ರೀ ಬಸವಣ್ಣನವರು 
ಛಲಬೇಕು ಶರಣಂಗೆ ಸರಧನವ ನೊಲ್ಲೆಂಬ'' "" ಸರಸ್ರ್ರೀ ಸರಧನ 
ವೆಂಬುವ ಜೂಬಿಗಂಜುವೆ?' « ಪರಥನದಾಮಿಷನ ತೊರೆಯಿಂಭೋ'' 
2 ಊರ ಮುಂದೆ ಹಾಲಹಳ್ಳಿ ಹರಿಯುತ್ತಿರಲು ಓರೆಯಾನಿನ ಬೆನ್ನಲಿ- 
ಹೆರಿಯಲದೇಕಯ್ಯ ಲಜ್ಜೆಗೆಡಲೇಕೆ? ನಾಣುಗೆಡಲೇಕೆ? ಕೂಡಲಸಂಗಮ 
ದೇವಯ್ಯನುಳ್ಳನ್ನಕ್ಕ ಬಿಜ್ಜಳನ ಭಂಡಾರವೆನಗೇಕಯ್ಯ ?” “ ಪರಧನಕ್ಕಳು 
ಪಿದವರ ಹಿಡಿಖಂಡವ ಕೊಯ್ಯನೇ? ಬಾರದು ಬಾರದು ಭಕ್ತಂಗೆ ಪರಧನ 
ಸರಸತಿ?” "" ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ಇದಾವಂಗಳವಡು 
ವುದಯ್ಯಾ ನಿಧಾನ ತಪ್ಪಿ ಬಂದರೆ ಒಲ್ಲೆ ನೆಂಬುವರಿಲ್ಲ, ಪ್ರಮಾದವಶ 
ಬಂದರೆ ಹುಸಿಯೆನೆಂಬುವರಿಲ್ಲ, ನಿರಾಶ ನಿರ್ಭಯ ಕೂಡಲಸಂಗಮದೇವ 
ನೀನೊಲಿದ ಶರಣಂಗಲ್ಲದಿಲ್ಲ.” 
ಇವೇ ಮೊದಲಾದ ವಚನಗಳಿಂದ ಬಸ ಸವಣ್ಣನವ ವರು ಸರಧನನನ್ನು ಅತ್ಯಂತ ಹೇಯ 
ಬುದ್ದಿಯಿಂದ ಹಳಿದಿರುತ್ತಾರೆ. 


ದೇವರು ಬೇರೆ ಬೇರೆ ವಸ್ತುಗಳಲ್ಲಿ ಹೇಗೆ ಅಡಗಿರುತಾ ಇ,ನೆಂಬುವದಕ್ಕೆ ಉಸನಿಷತ್ತು 

ಗಳಲ್ಲಿ 

ಶ್ರೇತಾಶ್ವತರೋಪನಿಸ ತ್‌- ಮೊದಲನೆಯ ಅಧ್ಯಾಯ, ಶ್ಲೋಕ ೧೫-೧೬ 

ತಿಲೇಸು ತೈಲಂ ದಧೀನೀವಸರ್ಸಿಃ ಆಸಃಸ್ರೋತಸ್ಸ್ವರಣೀಷು ಚಾಗ್ನಿಃ । 

ಏನಮಾತ್ಮಾತ್ಮನಿ ಗೃ ಹ್ಯತೇಸೌ ಸತ್ಕೇನೈಸಂ ತಪಸಾಯೋನು ಪಶ್ಯ ತಿಃ ॥ 

ಸರ್ವವ್ಯಾಪಿನಮಾತ್ಮಾನಂ ಕ್ಸೀರೇಸರ್ನಿರಿವಾರ್ಸಿತಮ್ಮ | 

ಆತ್ಮನಿದ್ಯಾ ತಪೋ ಮೂಲಂ ತದ್ಬ್ರಹ್ಮೋಸನಿಷತ್‌ ಪರಂ ॥ 
ಅಂದರೆ ಎಳ್ಳಿನಲ್ಲಿ ಎಣ್ಣೆ, ಮೊಸರಿನಲ್ಲಿ ತುಪ್ಪ, ಪ್ರವಾಹದಲ್ಲಿ ನೀರು, ಕಟ್ಟಗೆಯಲ್ಲಿ 
ಅಗ್ನಿ, ಕ್ಪೀರದಲ್ಲಿ ತುಪ್ಪ ಇರುವಂತೆ ದೇವರು ಎಲ್ಲ ವಸ್ತುಗಳಲ್ಲಿಯೂ ತುಂಬಿ 
ಕೊಂಡಿರುವನು. 


೫೮ 
ಚನ್ನಬಸವಣ್ಣನವರು 
eR ಬಿಸಿಲಿನಂತೆ ಇದ್ದಿ ತ್ತು, ಕ್ಸೀರದೊಳಗಣ ತುಪ್ಪ 
ದಂತೆ ಇದ್ದಿ ತ್ತು, ಚಿತ್ರಿಕನೊಳಡಗಿದ ಚಿತ್ರದಂ ಇದ್ದಿ ತ್ತು, ನುಡಿಯೊಳಡಗಿದ 
ಅರ್ಥದಂತಿ ಇದ್ದಿ ತ್ತು. ಆಲಿಯೊಳಡಗಿದ ತೇಜದಂತೆ ಇದ್ದಿ ತ್ನು ಕೂಡಲ 
ಭನ್ಸಸಂಗಯ್ಯ ನನ್ನು ನಿಲವು,” 


ಉಪನಿಸತ್ತುಗಳೂ ಬಸವನಣ್ಣನನರೂ ೫೯ 


೫೯ 
ಸ್ರಭುದೇವರು-- 
"ನೆಲದ ಮರೆಯ ನಿಧಾನದಂತೆ ಮುಗಿಲ ಮಕೆಯಲ್ಲಡಗಿರ್ದ 
ಮಿಂಚಿನಂತೆ ಬಯಲ ಮರೆಯಲ್ಲಡಗಿರ್ದ ಮರೀಚಿಯಂತೆ ಕಂಗಳ ಮರೆ 
ಯಲ್ಲಡಗಿರ್ದ ಬೆಳಗಿನಂತೆ ಗುಹೇಶ್ವರ ನಿಮ್ಮ ನಿಲವು'' 


೬೦ 
ಜೇಡರ ದಾಸೀಮಾರ್ಯರು-- 
““ ಹೂವಿನೊಳಗಣ ಕಂಪ ಹೊರಸೂಸಿ ಸುಳಿವ ಅನಿಲನಂತೆ 
ಅನ್ಫುತದೊಳಗಣ ರುಚಿಯ ನಾಲಗೆಯ ತುದಿಯಲ್ಲಿ ಅರಿವನ ಜೇತನದಂತೆ 
ನೆಲನಿಲ್ಲದ ರೂಪ ಕಳೆಯಲ್ಲಿ ನೇಧಿಸುವ ಸರಿ ರಾಮನಾಥಾ.” 


| ಶ್ವೀತಾಶ್ವತಕೋಷಪನಿಷತ್‌- ಮೂರನೆಯ ಅಧ್ಯಾಯ್ಯ ಶ್ಲೋಕ ೧೪-೧೫ 

ಸಹಸ್ಪಶೀರ್ಷಾ ಪುರುಷಃ ಸಹಸ್ರಾಕ್ಸಃ ಸಹಸ್ರಪಾತ್‌ । 

ಸಭೂನಿಂ ವಿಶ್ವತೋ ವೃತ್ವಾತ್ಯತಿಸ್ಮದ್ದಶಾಂಗುಲಂ | 

ಪುರುಷ ಏ ವೇದಗ್‌ಂ ಸರ್ವಂ ಯದ್ಭೂತಂ ಯಚ್ಚಭವ್ಯಂ 

ಉತಾ ಮೃತತ್ವಸ್ಥೇಶಾನೋ ಯದನ್ನೇ ನಾತಿರೋಹತಿ `` ॥ ೧೫॥ 
ಈ ಮಂತ್ರದ ಅರ್ಥವು ಬಹಳ ವಿಸ್ತಾರವಾಗಿರುತ್ತದೆ. ಈ ಮಂತ್ರವು ಯಜುರ್ವೇದದ 
ಪುರುಷಸೂಕ್ತದಲ್ಲಿಯೂ ಉಕ್ತವಾಗಿದೆ. 

ಸಾವಿರ ತಲೆಗಳುಳ್ಳಾ ತನು, ಸಾವಿರ ಕಣ್ಣುಗಳುಳ್ಳಾತನು, ಸಾವಿರ ಪಾದಗಳು 

ಳ್ಳಾತನು, ವಿಶ್ವವನ್ನೆಲ್ಲ ವ್ಯಾಪಿಸಿಗೊಂಡಿರತಕ್ಕವನೂ ಆಗಿರುತ್ತಾನೆ. ““ ಅತ್ಯತಿಷ್ಮ 
ದ್ವಶಾಂಗುಲಂ'' ಎಂದರೆ ಏನು ಎಂಬುವದನ್ನು ಇಲ್ಲಿ ಚೆನ್ನಾಗಿ ನಿವರಿಸಬೇಕಾಗು 
ತ್ತದೆ. ವ್ಯಷ್ಟಿ ಮತ್ತು ಸಮಸ್ಟಿ ಹೀಗೆ ಚೈತನ್ಯವು ಎರಡು ಪ್ರಕಾರವಾಗಿರುತ್ತದೆ. 
ವ್ಯಷ್ಟಿ ಚೈತನ್ಯವು ಸಮಸಿ ಚೈತನ್ಯದ ಒಂದು ಅಂಶಮಾತ್ರವಾಗಿರುತ್ತದೆ. ಸೃಷ್ಟಿಯ 
ಪ್ರಾಣಿಗಳೆಲ್ಲ ವ್ಯಷ್ಟಿ ಚೈ ತನ್ಯಗಳಾಗಿರುತ್ತನೆ. ನಿರಾಟ್‌ ಪುರುಷನಿಗೆ ಮಾತ್ರ 
ಸಮಸ್ಪಿ ಚೈತನ್ಯವೆಂದು ಹೇಳಲಾಗುತ್ತದೆ. ಪ್ರಾಣಿಗಳ ಅತೀತ ಅನಾಗತ ಭೇದಗಳು 
ಅಸಂಖ್ಯಾತಗಳಾಗಿರುತ್ತವೆ. ಪ್ರಾಣಿಗಳ ಮಸ್ತಕಾದಿಗಳೂ ಕೂಡ ಅಗಣಿತಗಳಾಗಿವೆ. 
ಸಮಷ್ಟಿ ಪ್ರಾಣಿಗಳೆಂದರೂ ಹೀಗೆಯೇ ವಿರಾಟ್‌ ಸ್ವರೂಸವಾಗುತ್ತದೆ. ಆದ್ದರಿಂದ 
ಅಸಂಖ್ಯಾತಗಳಾದ ಶಿರಸ್ಸುಗಳು, ನೇತ್ರಗಳು ಮತ್ತು ಚರಣಗಳಿಂದ ಕೂಡಿದ ಪುರುಷನ 
ವರ್ಣನೆ ಮಾಡಲಾಗಿದೆ. ಪೂರ್ವನೇ ಮೊದಲಾದ ಹತ್ತು ದಿಕ್ಕುಗಳು ಸರಮಾತ್ಮನ 
ಹತ್ತು ಅಂಗುಲ ಸದೃಶಗಳಾಗಿವೆ. ಯಾಕೆಂದರೆ ಲೋಕದಲ್ಲಿ ಅಂಗುಲಿದ್ವಾರವೇ 
ಮೇಲಿನ ದಿಕ್ಟೆಂದು ಕಲ್ಪ ನೆಮಾಡಲಾಗಿದೆ. ನಿಜವಾಗಿ ವಿಚಾರಮಾಡಿ ನೋಡಿದರೆ 
ಎಲ್ಲವೂ ಶೂನ್ಯವಾಗಿರುತ್ತದೆ. ಆದ್ದರಿಂದ ಅಂಗುಲಿ ನಿರ್ದಿಷ್ಟವಾದ ದಶದಿಕ್‌ 
ಪದಾರ್ಥವು ಬುದ್ದಿಯ ಕಲ್ಪನಾಮಾತ್ರವಾಗಿರುತ್ತದೆ. ಹೀಗೆ ಕಲ್ಪನೆಯನ್ನು ಮಾಡಿದು 
ದಕ್ಕೆ ದಶಾಂಗುಲನೆಂದು ಹೇಳಲಾಗುತ್ತದೆ. ಈ ಅರ್ಥದಿಂದ ಮೂಲ ಅಜ್ಞಾನ 
ಅಥವಾ ಮಾಯಾ ದಶಾಂಗುಲಶಬ್ದದಿಂದ ಹೇಳಲಾಗಿದೆ. ವಿರಾಟ್‌ ಸ್ವರೂಪನಾದ 
ಆತ್ಮನು ಈ ಮಾಯೆಯ ಅತಿಕ್ರಮುಣಸೂರ್ನಕ ಅರ್ಥಾತ್‌ ಜೀವನ ಅಧೀನನಾಗದ್ದೆ 


೬೦ ಬಸನತತಕ್ನ ರತ್ನಾಕರ 


ಮಾಯೆಯನ್ನು ತನ್ನ ಅಧೀನಮಾಡಿಕೊಂಡು ಮಾಯಾ ಮತ್ತು ಮಹೇಶ್ವರನಾಗಿದ್ದಾನೆ. 
ಸಾಯಣಾಚಾರ್ಯರು ದಶಾಂಗುಲಕ್ಕೆ ಉಸಲಕ್ಷಣಮಾಡಿಕೊಂಡು ಸಮಸ್ತಬ್ರಹ್ಮಾಂಡದ 
ಅರ್ಥವನ್ನು ಮಾಡಿರುತ್ತಾರೆ. ಅಂದರೆ ದೇವರು ಬ್ರಹ್ಮಾಂಡದ ಹೊರಗೂ ಇರುತ್ತಾನೆ. 
ಅಥವಾ ದಶಾಂಗುಲದಿಂದ ಸರಿಮಾಣದ ಅರ್ಥವಿದೆ. ಎಲ್ಲ ಪರಿಮಾಣವು ದಶಾಂಗುಲ 
ದಿಂದ ಕಲ್ಪಿತವಾಗುತ್ತದೆ. ಪರಿಮಿತಿಯ ಸ್ಥಾನವು ಬ್ರಹ್ಮಾಂಡವನ್ನು ಅತಿಕ್ರಮಿಸಿ 
ಇರುತ್ತಲಿದೆ. ಎಲ್ಲ ರೀತಿಯಿಂದಲೂ ಬ್ರಹ್ಮಾಂಡಗೋಲಕದಲ್ಲಿ ವ್ಯಾಪಿಸಿ ಅದರ ಹೊರಗೂ 
ನ್ಯಾಪ್ತವಾಗಿರುತ್ತದೆ. ಸಕ್ಸಾಂತರದಲ್ಲಿ ಯಾವುದಕ್ಕೆ ದಶಾಂಗುಲಗಳಿವೆಯೋ ಅದನ್ನು 
ನ್ಯಾಪಿಸಿಗೊಂಡಿರುತ್ತದೆ. ದಶಾಂಗುಲಶಬ್ದದಿಂದ ಕೈಕಾಲುಗಳ ಅರ್ಥನಾಗುತ್ತದೆ. 
ಸರಮಾತ್ಮನು ನಮ್ಮ ಕೈಕಾಲುಗಳ ಹೊರಗೂ ವ್ಯಾಪಿಸಿದವನಾಗಿರುತ್ತಾನೆ. ಇಲ್ಲಿ 
ಮುಖ್ಯವಾಗಿ ತಿಳಿಯಬೇಕಾದ ವಿಷಯವೇನೆಂದರೆ ಹೊರಗೂ ಪರಮಾತ್ಮನು ವ್ಯಾಪಿಸಿರು 
ವದರಿಂದ ಅರ್ಚನ ಮತ್ತು ಸುಕ್ಟೇತ್ರಗಮುನ ರೂಸಕ್ರಿಯೆಯಿಂದಲೂ ಅದನ್ನು 
ಧಾರಣಮಾಡಲಿಕ್ಕೆ ಅಸಮರ್ಥನಾಗಿರುತ್ತಾನೆ. ಅಥವಾ ಪರಿಮಾಣದ ಅತಿಕ್ರಮಣ 
ಮಾಡಿ ಇರತಕ್ಕವನಾಗಿರುತ್ತಾನೆ. ಎಷ್ಟು ಬ್ರಹ್ಮಾಂಡನಿದೆಯೋ ಅಸ್ಟ್ರೇ ಈತನ ಶರೀರ 
ನಿರುತ್ತದೆ. ಕೇವಲ ಹೀಗೆಯೇ ಅಲ್ಲ; ಆದರೆ ಬಹ್ಮಾಂಡವನ್ನು ವ್ಯಾಪಿಸಿ ಆ ಬ್ರಹ್ಮಾಂಡದ 
ಸರಿಮಾಣನನ್ನು ಮಾರಿ ಬ್ರಹ್ಮಾಂಡದ ಹೊರಗೂ ನ್ಯಾಪ್ತನಾಗಿರುತ್ತಾನೆ. ಅತ್ಯತಿನ್ಮ 
ದ್ವಶಾಂಗುಲವೆಂದರೆ ಪರಮಾತ್ಮನು ಸೃಷ್ಟಿಯ ಒಳಗೂ ಹೊರಗೂ ತುಂಬಾ ವ್ಯಾಪಿಸಿ 
ಕೊಂಡು ವಿರಾಟ್‌ ಸ್ವರೂಪವನ್ನು ಹೊಂದಿದವನಾಗಿದ್ದಾನೆ. ಈ ಸಹಸ್ರಶೀರ್ಷಾ 
ಎಂಬುನ ಶೃತಿಯ ಮಂತ್ರಕ್ಕೆ ಸರಿಯಾಗಿ ಬಸನ ಮಹಾನುಭಾವನು-- 


೬೧ 

" ರುದ್ರಮುಖದಲ್ಲಿ, ನಿಷ್ಣುಭುಜದಲ್ಲಿ, ಜಂಘೆಯಲ್ಲಿ ಅಜನ ಜನನವು, 
ಇಂದ್ರಪಾದದಲ್ಲಿ ಚಂದ್ರಮನದಲ್ಲಿ ಚಕ್ಸುನಿನಲ್ಲಿ ಸೂರ್ಯನ ಜನನ, 
ಮುಖದಲ್ಲಿ ಅಗ್ನಿ, ಪ್ರಾಣದಲ್ಲಿ ವಾಯು, ನಾಭಿಯಲ್ಲಿ ಅಂತರಿಕ 
ಶಿರದಲುದಯವು ತೆತ್ತೀಸಕೋಟದೇವರ್ಕಳು, ಪಾದತಳದಲ್ಲಿ ಭೂಮಿಯ 
ಜನನವು. ಶ್ರೋತ್ರದಲ್ಲಿ ದಶದಿಕ್ಬುಗಳು, ಜಗನ ನಿಕ್ಸೇಪಿಸಿದ ಕುಕ್ಸೆಯಲ್ಲಿ 
ಅಕ್ಸಯನಗಣಿತನು. ಸಾಸಿರತಲೆ, ಸಾಸಿರಕಣ್ಣು, ಸಾಸಿರಕ್ಕೆ, ಸಾಸಿರಪಾದ, 
ಸಾಸಿರಸನ್ನಿಹಿತ ನಮ್ಮ ಕೂಡಲಸಂಗಮದೇವ.?' 

೬೨ 
ಮತ್ತು-- 

"" ವಿಶ್ವಾಧಿಕೋ ರುದ್ರನ ಹೊಗಳುವ ಶೃತಿಗಳು ನಿಶ್ಚರೂಪಾಯವೈ 
ನಮಃ ಪರಮರೂಪಿಣೇ ನಮಃ ಸರತತ್ವಾತ್ಮನೇ ನಮಃ ಆದಿಯಾರೂಢ 
ಭಯಂಕರನೇ ನಮಃ ಹರಿಯನು ಹರಿಸಿದನೆಂದು ಶೃತಿಸಾರುತಿರಲು ಸಂಹಾರ 
ಕಾರಣನೇ ನಮಃ ನಮ್ಮ ಕೂಡಲಸಂಗಮದೇವರ ಮಹಾಮಹಧ್ಥ್ಭ್ಯೋ 
ನಮಃ ಅತ್ಯತಿಷ್ಠದ್ದ ಶಾಂಗುಲಮ್‌ ಬ 

ಎಂದರೆ ಬ್ರಹ್ಮಾಂಡದ ಹೂರಗೂ ಒಳಗೂ ನ್ಯಾಪಿಸಿರತಕ್ಕವನೆಂದು ಅರ್ಥನನ್ನು 
ಮಾಡಿರುತ್ತಾರಷ್ಟೆ ? 


ಉಪನಿಷತ್ತುಗಳೂ ಬಸವಣ್ಣನನರೂ ೬೧ 


೬ಷ್ಟಿ 
ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳ 

ದಿಂದತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ ಶ್ರೀ ಮಕುಟ 

ಅಗಮ್ಯ ಅಪ್ರಮಾಣ, ಅಗೋಚರ. ಅಪ್ರತಿಮ ಲಿಂಗನೇ ಕೂಡಲಸಂಗಮ 

ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚಳುಕಾದಿರಯ್ಯ'' 
ಎಂದು ಬಸವಣ್ಣನವರು ಬಹಳ ಸೊಗಸಾಗಿಯೂ ಸುಂದರವಾಗಿಯೂ ಇರುವ 
ವಚನವನ್ನು ಹೇಳಿರುತ್ತಾರೆ. " ಶೃತಿತತಿ ಶಿರದಮೇಲೆ ಅತ್ಯತಿಷ್ಕದ್ದಶಾಂಗುಲನನೇ 
ನೆಂಬೆನಯ್ಯ'' ಇದರಲ್ಲಿ ಅತ್ಯತಿಷ್ಠದ್ದಶಾಂಗುಲಂ ಎಂದು ಇದ್ದಕ್ಳೆದ್ದ ಹಾಗೆಯೇ 
ಉಚ್ಚಾರಮಾಡಿರುತ್ತಾರೆ. ಬಸವಣ್ಣನವರು ದೇವರ ನಿಶ್ಚವ್ಯಾಪ್ತಿಯ ಬಗ್ಗೆ ಅನೇಕ 
ವಚನಗಳನ್ನು ಹೇಳಿರುತ್ತಾರೆ. ಬೇರೆ ಬೇರೆ ಉಪನಿಷತ್ತುಗಳು ಒಂದೇ ತರಹದಿಂದ 
ಹೇಳುವಂತೆ ಜೇಕೆ ಬೇರೆ ಶರಣರಾದರೂ ಒಂದೇ ನಿಷಯದಲ್ಲಿ ಬೇರೆ ಬೇಕೆ ತರಹದಿಂದ 
ವಿವೇಚನೆ ಮಾಡಿರುತ್ತಾರೆ. 


೬೪ 
ಶ್ರೀ ಬಸವಣ್ಣ ನವರು-- 

"« ಸಹಸ್ರ ಶೀರ್ಷಾನಾದಿ ಪುರುಷನು ವೇದಪುರುಷನೊಬ್ಬ ಪುರುಷನು 
ಜ್ಯೋತಿಪುರುಷನೊಬ್ಬ ಪುರುಷನು ತ್ರಿಪಾದೂರ್ಧ್ವಪುರುಷನೊಬ್ಬ ಪುರುಷನು 
ಉದನ್ಮುಖಪುರುಷನೊಬ್ಬ ಪುರುಷನು ಉದಯಮುಖನೊಬ್ಬ ಪುರುಷನು 
ನಿರಾಟಿಜನನನೊಬ್ಬ ಪುರುಷನು ನಿರಾಜಪುರುಷನೊಬ್ಬ ಪುರುಷನು | 
ಆದಿಪುರುಷನೊಬ್ಬ ಪುರುಷನು ನಿಯತ್ಪುರಷನೊಬ್ಬ ಪುರುಷನು ತದ್ವಿಯತ್‌ 
ಪುರುಷ ಪುರುಷರಿಲ್ಲದ ಪ್ರಭೆಯ ನೋಡಿರೇ ನೇದನಾದಾತೀತ ತುರೀಯ 
ಪರಮಾನಂದ ನಿರವಯಂ ಷಟ್‌ತ್ರಿಂಶತ್‌ ಪ್ರಭಾಸಟಲದ ಬೆಳಗಿದೆ 
ನೋಡಿರೊ ಬೆಳಗಿನೊಳಗಿನ ಮಹಾಬೆಳಗಿನ ಬೆಳಗು ನಮ್ಮ ಕೂಡಲ 
ಸಂಗಮದೇವಯ್ಯ'' 

೬೫ 
ಆದಯ್ಯನವರು-- 

ಫಾತಾಳದಿಂಕೆಳಗೆ ಪಾದ, ಸುವರ್ಲೋಕದಿಂ ಮೇಲೆ ಉತ್ಕುಮಾಂಗ 
ಬ್ರಹ್ಮಾಂಡವೇ ಮಕುಟ, ಗಗನವೇ ಮುಖ, ಚಂದ್ರಾರ್ಕಾಗ್ನಿಗಳೇ ನೇತ್ರ, 
ದಶದಿಕ್ಳುಗಳೇ ಬಾಹುಗಳು,  ಮಹದಾಕಾಶವೇ ಶರೀರ, ತರುಗಳೇ 
ತನೂರುಹ, ಶೂನ್ಯವೇ ಕರಸ ಲದ ಲಿಂಗ, ನಕ್ಸತ್ರಗಳೇ ಪುಷ್ಪ, ನಿತ್ಯವೇ 
ಸೂಜೆ, ಮೇಘವೇ ಜಡೆ, ಬೆಳದಿಂಗಳೇ ವಿಭೂತಿ, ಸರ್ವತಗಳೇ ರುದ್ರಾಕ್ಷಿ, 
ಸಂಚಬ್ರಹ್ಮನೇ ಸಂಚಾಕ್ಟರ, ತತ್ವಂಗಳೇ ಜನಮಾಲೆ, ಮೇರುವೇ ದಂಡ, 
ಜಗವೇ ಕಂಥಾ, ಅನಂತನೇ ಸೌನೀನ ತ್ರಿಗುಣ ಒಂದಾದುದೇ ಕರ್ಪೂರ, 
ಚತುರ್ಯುಗಂಗಳೇ ಗಮನ್ಮ ಮಿಂಚೇ ಅಂಗರುಚಿ, ಸಿಡಿಲೇ ಧ್ವನಿ, 
ವೇದಾಗಮನೇ ವಾಕ್ಯ, ಜ್ಞಾನಮುದ್ರೆಯೇ ಉಪದೇಶ, ಸೃಥ್ವಿಯೇ 


೬೨ ಬಸವತತ್ವ ರತ್ನಾಕರ 


ಸಿಂಹಾಸನ, ದಿವಾರಾತ್ರಿಯೇ ಅರಮನೆ, ಶಿವಜ್ಞಾನವೇ ಐಶ್ವರ್ಯ, 
`ಿರಾಳವೇ ತೃಪ್ತಿ ಇಂಥಾ ಚೈತನ್ಯ ಜಂಗಮಕ್ಕೆ ನಾನು ನಮೋ ನಮೋ 
ಎನುತಿರ್ದೆನಯ್ಯ ಸೌರಾಷ್ಟ್ರ ಸೋಮೇಶ್ವರ.” 


| | ೬೬ 
ಸೊಡ್ಡಳಬಾಚರಸ-- 

«ನೆಲದೀಪದೊಡೆಯನು ಜಲತಂಪಿನೊಡೆಯನು, ಹಿರಿಯಪೆಂಪಿ 
ನೊಡೆಯನು, ಅಗ್ನಿ ಉಷ್ಣದೊಡೆಯನು, ಚಂದ್ರಕಾಂತಜೊಡೆಯನು, 
ಸೂರ್ಯಕಾಂತದೊಡೆಯನು, ಸಕಲ ದೈವಂಗಳಿಗೆ ಆಯುಷ್ಯಭಾಷೆಯ 
ಕೊಟ್ಟ ಭೋಗದೊಡೆಯನು ಜಗತ್ರಭು ಸೊಡ್ಡಳಾ'' 

ಶ್ವೇತಾಶ್ವತರೋಪನಿಷತ್‌ ಎರಡನೆಯ ಅಧ್ಯಾಯ, ಶ್ಲೋಕ ೧೭ 
""ಯೋದೇವೋಂಗ್ನ್‌ ಯೋ$ಪ್ಪುಯೋಪಿಶ್ವಂಭುನನಮಾನಿವೇಶ, ಯಃ ಓಸಧೀಷಂ 
ಯೋನನಸ್ಪತಿಷು ತಸ್ಮೈ ದೇವಾಯ ನಮೋ ನಮಃ”? 


೬೭ 
ಇದಕ್ಕೆ ಸರಿಯಾಗಿ ಅಕೃಮಹಾದೇನಿಯನರು-- 
""ವನವೆಲ್ಲ ನೀವೇ ವನದೊಳಗಣ ದೇವತರುನೆಲ್ಲ ಶೀವೇ ತರುವಿನೊಳ 
ಗಾಡುವ ಮೃಗನೆಲ್ಲ ನೀವೇ ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ 
ಎನಗೆ ಮುಖದೋರಾ' 
ಯಾವ ದೇವನು ಅಗ್ನಿಯಲ್ಲಿಯೂ, ನೀರಿನಲ್ಲಿಯೂ ಇರುವವನಾಗಿ ಸರ್ವ ಜಗತ್ತನ್ನು 
ವ್ಯಾಪಿಸಿರುವನು ಮತ್ತು ಔಷಧಿಗಳಲ್ಲಿಯೂ, ವನಸ್ಸತಿಗಳಲ್ಲಿಯೂ ವಾಸವಾಗಿರು 
ವನು. ಮೇಲೆ ಬರೆದ ಉಸನಿಷತ್ತಿನ ಅರ್ಥದಂತೆಯೇ ವನನೆಲ್ಲ ನೀವೇ ದೇನ 
ವನದಲ್ಲಿರತಕ್ಕ ವೃಕ್ಸಗಳು ನೀವೇ. ಆ ವೃಕ್ಸದೊಳಗಾಡುವ ಮೃಗಗಳೆಲ್ಲ ರೀವೇ ಎಂದು 
ಅಕ್ಕಮಹಾದೇವಿಯವರು ಹೇಳಿದ ವಚನದ ಅರ್ಥವಾದರೂ ಇರುತ್ತದೆ. 

ದೇವರ ನಿಶ್ಚವ್ಯಾಪ್ತಿಯ ಬಗ್ಗೆ ಶ್ರೇತಾಶ್ಚತರೋಪರಿಷತ್ತಿ ನಲ್ಲಿ ಅನೇಕ ಮಂತ್ರ 
ಗಳಿರುತ್ತವೆ. 

ಶ್ರೇತಾಶ್ವತರೋಪನಿಷತ್‌-- ಅಧ್ಯಾಯ ೩, ಶ್ಲೋಕ ೪ 

« ಯೋದೇವಾನಾಂ ಪ್ರಭನಶ್ಚ್ರೋದ್ಭವಶ್ಚ ವಿಶ್ವಾಧಿಪೋ ರುದ್ರೋ ಮಹರ್ಷಿಃ 

ಹಿರಣ್ಯಗರ್ಭಂ ಜನಯಾಮಾಸ ಪೂರ್ವಂ ಸನೋಬುದ್ಧಾ, ಶುಭಯಾಸಂಯುನಕ್ಕು'' 
ಯಾವಾತನು ದೇವತೆಗಳಿಗೆ ಕಾರಣಕರ್ತ್ಕನೊ, ವಿಶ್ವಾಧಿನತಿಯೊ ಮತ್ತು ಬ್ರಹ್ಮನ 
ಉತ್ಪತ್ತಿಗೆ ಕಾರಣಕರ್ತನೊ ಅಂತಹ ದೇವನು ನಮಗೆ ಶುಭವನ್ನು ಕೊಡಲಿ. 


ಶ್ವೇತಾಶ್ವತರೋಸನಿಷತ್‌- ಅಧ್ಯಾಯ ೩, ಶ್ಲೋಕ ೧೧ 

ಸರ್ವಾನನ ಶಿರೋಗ್ರೀನಃ ಸರ್ವಭೂತ ಗುಹಾಶಯಃ । 

ಸರ್ವವ್ಯಾಪೀ ಸಭಗವಾನ್‌ ತಸ್ಮಾತ್ಸರ್ವಗತಃ ಶಿವಃ ॥ 
ಎಲ್ಲ ಕಡೆಗೂ ಮುಖ ಕಂಠಗಳುಳ್ಳ ವನೂ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ವಾಸಿಸು 
ವವನೂ, ಎಲ್ಲವನ್ನೂ ವ್ಯಾಪಿಸಿಕೊಂಡಿರುವದರಿಂದ ಶಿವನು ಸರ್ವಗತನಾಗಿರುವನು. 


ಉಪನಿಸತ್ತುಗಳೂ ಬಸವಣ್ಣನವರೂ ' ೬ತ್ಲಿ 


ಶ್ವೇತಾಶ್ವತಕೋಸನಿಷತ್‌- ಅಧ್ಯಾಯ ೪, ಶ್ಲೋಕ ೧೦ 


ಮಾಯಾಂತು ಪ ಪ್ರಕೃ ತಿಂ pk ಮಾಯಿನಂತು ಮಹೇಶ್ವ ರಮ್‌ | 
ತಸ್ಕ್ಯಾವಯವ ಭೂತ್ಯೈ ಸ್ತು ವ್ಯಾಪ ಕಂ ಸರ್ವಮಿದಂ ಜಗತ್‌ ॥ 


ಪ್ರಕೃತಿಯೇ ಮಾಯೆ; ಮಾಯೆಯುಳ್ಳವನೇ ಮಹೇಶ್ವರ; ಅವನ ಅವಯವಗಳಿಂದಲೇ 
ಈ ಜಗತ್ತು ವ್ಯಾಪಿಸಿರುವದು. 
ಶ್ವೇತಾಶ್ವತರೋಪನಿಷತ್‌ ಅಧ್ಯಾಯ ೫, ಶ್ಲೋಕ ೪ 
«೪ ಸರ್ವಾದಿಶಃ ಊರ್ಧ್ವಮಧಶ್ಚತಿರ್ಯಕ್‌ ಪ್ರಕಾಶಯನ್‌ ಭ್ರಾಜತೇಯದ್ವನಡ್ವಾನ್‌ । 
ಏವಂ ಸದೇವೋ ಭಗನಾನ್‌ವರೇಣ್ಯೊ ಯೋನಿಸ್ಟಭಾವಾನಧಿತಿಷ್ಯತ್ಯೇಕಃ 3 
ಇದೇ ಉಪನಿಷತ್ತಿನ-- 
ಅಧ್ಯಾಯ ೬, ಶ್ಲೋಕ ೭ರಿಂದ 


ತಮಿಾಶ್ವರಾಣಾಂ ಪರಮಂನುಹೇಶ್ವರಂ ತಂ ದೇವತಾನಾಂ ಪರಮಂ ಚ ದೈವತಂ | 


ಪತಿಂ ಪತೀನಾಂ ಪರಮಂ ಪರಸ್ತಾದ್ವಿದಾಮದೇವಂ ಭುನನೇಶಮಿಢ್ಯಂ | ೭॥ 
ನತಸ್ಯ ಕಾರ್ಯಂ ಕರಣಂ ಚ ವಿದ್ಯತೇ ನತತ್‌ ಸಮಶ್ಚಾಭ್ಯ ಧಿಕಶ್ಚ ದೃಶ್ಯತೇ । 
ಪರಾಸ್ಕಶಕ್ತಿರ್ನಿನಿಧೈನಶ್ಛೂಯತೇ ಸ್ವಾಭಾನಿಕೀ ಜ್ಞಾನಬಲಕ್ರಿಯಾ ಚ ಎ. 
ನತಸ್ಕ ಕಶ್ಚಿತ್‌ ಪತಿರಸ್ತಿಲೋಕೇ ನಚೇಶಿತಾನೈವ ಚ ತಸ್ಕಲಿಂಗಂ । 

ಸಕಾರಣಂ ಕರಣಾಧಿಸಾಧಿಪೋ ನಚಾಸ್ತಿ ಕಶ್ಚಿಜ್ಜನಿತಾನಚಾಧಿಪಃ He 


ಒಬ್ಬನೇ ಆದ ಸರಮಾತ್ಮನು ಎಲ್ಲ ದಿಕ್ಕು ವಿದಿಕ್ಟುಗಳನ್ನೂ ವ್ಯಾಪಿಸಿ ಪ್ರಕಾಶಮಾನನಾದ 
ವೃಷಭನಂತೆ ಹೊಳೆಯುತ್ತಲಿದ್ದಾನೆ. ಅವನು ಈಶ್ವರರುಗಳಿಗೆ ಈಶ್ಚರನಾಗಿಯೂ, 
ದೇವತೆಗಳಿಗೆ ಸರಮಮಹೇಶ್ವರನಾಗಿಯೂ, ಪತಿಗಳಿಗೆ ಸತಿಯಾಗಿಯೂ ಇರತಕ್ಕ 
ದೇವನನ್ನು ಭುವನಗಳಿಗೆ ಒಡೆಯನನ್ನಾಗಿ ತಿಳಿಯುತ್ತೇನೆ. ಅವನಿಗೆ ಕಾರ್ಯಕಾರಣ 
ಗಳಿಲ್ಲ. ಅವನಿಗೆ ಸಮಾನರಾಗಲೀ, ಅಧಿಕರಾಗಲೀ ಇರುವದಿಲ್ಲ. ಶ್ರೇಷ್ಠವಾದ 
ಇವನ ಶಕ್ತಿಯು ಎರಡು ಪ್ರಕಾರವಾಗಿರುತ್ತದೆ. ಸಾ ಶಭಾವಿಕವಾದುದೂ, ಜ್ಞಾ ನಬಲ 
ತ್ರಿ ಯೆಗಳಿಂದ Ee ಆಗಿರುತ್ತದೆ. ಲೋಕದಲ್ಲಿ ಅವನಿಗೆ ಯಾರೂ ಒಡೆಯರಿಲ್ಲ ; 
ಅನನನ್ನು ಆಳತಕ್ಕವರಾಗಲೀ ಆವನಿಗೆ ಅಧಿನತಿಗಳಾಗಲೀ ಇರುವದಿಲ್ಲ. 


; ೬೮ 
ಮೇಲಿನ ಉಪನಿಷನ್ಮಂತ್ರಗಳಿಗೆ ಸರಿಯಾಗಿ ಬಸವಣ್ಣನವರು--.: 
“ ಸಕಲ ನಿಷ್ಟಲವ ಕೂಡಿಕೊಂಡಿಪಫೆ ಫ್ರೈ ಯಾಗಿ ಸಹಲ ನೀನೇ. ನಿಷ್ಕಲ 
ನೀನೇ ಕಂಡಯ್ಯ ನಿಶ್ಚತೋಚಕ್ಸು ನೀನೇ ದೇವ ವಿಶ್ವತೋಮುಖ ನೀನೇ 
ದೇವ ಕೂಡಲಸಂಗಮದೇವ”? 


೬೯ 
ಸಣ್ಮುಖದೇನರು ತಮ್ಮ ಅಖಂಡೇಶ್ವರ ವಚನದಲ್ಲಿ-- 
" ವಿಶ್ವದೊಳಗೆಲ್ಲ ನೀನೇ ದೇವ ನಿಶ್ವಭರಿತನು ನೀನೇ ದೇವ 
ವಿಶ್ವರೂಸನು ನೀನೇ ದೇನ ನಿಶ್ವಸತಿ ನೀನೇ ಜೀವ ವಿಶ್ವಾತೀತನು ನೀನೇ 
ದೇವ ಅಖಂಡೇಶ್ವರ'' 


೬೪ ಬಸವತತ್ವ ರತ್ನಾಕರ 


೭೦ 
ಪ್ರಭುದೇವರು-- 

«« ಗಿರಿಗಳ ಗುಹೆಗಳ ಕಂದರದಲ್ಲಿ ನೆಲಹೊಲದಲ್ಲಿ ಇಪ್ಪ ದೇವ ಎಲ್ಲಿ 
ನೋಡಿದಡಲ್ಲಿ ಇಷ್ಟೆ ದೇವ ಮನಕೃಗಮ್ಯ ಅಗೋಚರನಾಗಿ ಅಲ್ಲಲ್ಲಿ 
ಎಲ್ಲಿಯೂ ನೀನೇ ಇ ಸ್ರೈಯಯ್ಯ ಗುಹೇಶ್ವ ಬ್ರ” 

೭೧ 
ಸಿದ್ಧರಾಮ ಶಿವಯೋಗಿಗಳು-- | 

"ನಿಮ್ಮ ನಿಜದಂತ್ಯವನು ಯಾರು ೭ ಬರಯ್ಯ? ಚತುರ್ದಶ 
ಭುವನಂಗಳೆಲ್ಲ ನಿಮ್ಮಾಧೀನವಯ್ಯ ನಿಮಗೆಣೆಯಸ್ಪ ದೇವರುಂಟೆ? 
ಕಪಿಲಸಿದ್ದ ಮಲ್ಲಿಕಾರ್ಜುನ”? 

೭೨ 
ಮತ್ತೊಬ್ಬ ಶರಣರು 

$y ಬ್ರಹ್ಮನಿಷ್ಣ್ಯಾದಿಗಳು ತಾನಿರ್ದಲ್ಲಿ, ರುದ್ರ ಈಶ್ವರರು ತಾನಿರ್ದಲ್ಲಿ, 
ಪಂಚಮುಖ ದಶಭುಜಗಳುಳ್ಳ ಸದಾಶಿವರು ತಾನಿರ್ದಲ್ಲಿ, ನಾಲ್ವತ್ತೆಂಟು 
ಸಾವಿರ ಮುನಿಗಳು ತಾನಿರ್ದಲ್ಲಿ, ಮೂವತ್ತುಮೂರುಕೋಟ ದೇವತೆಗಳು 
ತಾನಿರ್ದಲ್ಲಿ, ತಾನೇ ಅಖಂಡ ಪರಿಪೂರ್ಣವಾಗಿ ಮಹಾಘನವಲ್ಲದೆ 
ತನ್ಲಿಂದಧಿಕವಪ್ಪ ಘನನಿಲ್ಲ ನೋಡಾ ಅಪ್ರಮಾಣ ಕೂಡಲಸಂಗಮದೇವ? 

ಮೇಲಿನ ಉಸನಿಷನ್ಮಂತ್ರಗಳಿಗೆ ಈ ವಚನಗಳು ಸರಿಯಾಗಿರುತ್ತವೆ. 


ಬ್ರಹ್ಮಜ್ಞಾ ನಬಲ್ಲವನು ಬ್ರಹ್ಮನೇ ಆಗುತಾ ಕ 
ಮುಂಡಕೋಪನಿಷತ್‌ ಭೇ ಮುಂಡಕ- ದ್ವಿತೀಯ ಖಂಡ, ಶ್ಲೋಕ ೯ 
" ಸಯೋಹನೈತತ್ಸರನುಂ ಬ್ರಹ್ಮನೇದಬ್ರಹ್ಮೈನ ಭನತಿ ನಾಸ್ಕಾ ಬ್ರಹ್ಮವಿತ್‌ 
ಕುಲೇ ಭವತಿ ತರತಿಶೋಕಂ ತರತಿಸಾಪ್ಕಾನಂ ಗುಹಾಗ್ರಂಥಿಭ್ಯೋ ವಿಮುಕ್ತೊೋ 
ಅಮೃ ತೋ ಭವತಿ? 


ಪರಬ್ರಹ್ಮನನ್ನು ಅರಿತವನು ತಾನೇ ಬ ಬ್ರಹ್ಮನಾಗುವನು ; ಅವನ ಕುಲದಲ್ಲಿ ಬ ಬ್ರಹ್ಮಜ್ಞಾ, ಸ 


ನಿಲ್ಲದವನು. ಯಾವನೂ ಹುಟು ವದಿಲ್ಲ. ಅವನು ಶೋಕ, ಪಾಪಗಳನ್ನು 
ಹೋಗುವನು. ಮಹಾಸ ಖಾ £ ಮುಕ್ತನಾಗಿ ಅಮೃತನಾಗುವನು. 


ಈ ಮಂತ ತ್ರಕ್ಕೆ ಸರಿಯಾಗಿ. 

ಬ ತನ ರಿದಡೆ ತಾನೇ ಗುರ್‌ ತಾನೆಂದರಿದೆ ತಾನೇ ಘ್‌ 
" ತನ್ನ ತಾನರಿದು ತಾನಾರಿಂದು ತಿಳಿದರೆ ತಾನೇ ಡೇನ' ನೋಡಾ'' ಈ 
ಮೊದಲಾದ ವಾಕ್ತಗಳಿರುತ್ತವೆ. 


ಠಿ 
೭೩ 
ಮತ್ತೊಬ್ಬ ಶರಣರು 
«ಅಧಾರ, ಸ್ವಾಧಿಷ್ಠಾನ, ಮಣಿಪೂರಕ ಅನಾಹತ, ನಿಶುದ್ದಿ, ಆಜ್ಞೆ 


೭ 
ಲಿ 
ತ್‌ 
2 
8೬ 
ಜಣ 
(AH 


ಳಗಿನ ದಳ್ಳವರ್ಣ, ಅಕ್ಷ ರ, ಅಧಿದೇವತೆ, ಶಕ್ತಿ, ಭತ್ತ 


| 
ಹ 


ಉಪನಿಷತ್ತುಗಳೂ ಬಸವಣ್ಣನನರೂ ೬೫ 


ಸಾದಾಖ್ಯಂಗಳ ದೇವರೆಂಬರು ಅಲ್ಲಲ್ಲನೋಡಾ ವಾಚಾತೀತ, ಮನೋ 
ತೀತ್ಯ) ವರ್ಣಾತೀತ, ಅಕ್ಸರಾತೀತವಾಗಿ ಸರಶಿವತತ್ವ ತಾನೆಂದರಿದಡೆ 
ತಾನೇ ದೇವ ನೋಡಾ ಅಪ್ರಮಾಣ ಕೂಡಲಸಂಗಮದೇವಾ” 


೭೪ 
“ ಕಲ್ಪ್ಲದೇವರು ದೇವರಲ್ಲ ಮಣ್ಣದೇವರು ದೇವರಲ್ಲ ಮರದೇವರು 
ದೇವರಲ್ಲ ಪಂಚಲೋಹದಲ್ಲಿ ಮಾಡುವ ದೇವರು ದೇವರಲ್ಲ. ಸೇತುಬಂಧ, 
ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮುಂತಾದ ಅಸ್ಟಸಸ್ಟಿ ಪುಣ್ಯ 
ತೀರ್ಥಂಗಳಲ್ಲಿಹ ದೇವರು ದೇವರಲ್ಲ ತನ್ನ ತಾನರಿದು ತಾನಾರೆಂದು 


ತಿಳಿದಡೆ ತಾನೇ ದೇವ ನೋಡಾ ಅಪ್ರಮಾಣ ಕೂಡಲಸಂಗಮದೇವಾ” 


೭೫ 
ಅಯ್ಯ ತನ್ನ ತಾನರಿದು ತನ್ನ ಅಜ್ಜಾ ್ಲಾನ, ಆಶಾಪಾಶ, ಅನಾಚಾರ, 
ಅಸತ್ತ ೈನಡೆನುಡಿಗಳ ತಾನರಿದು ತನ್ನ ಮು ನೀಗಿ ನಿಜದಲ್ಲಿ 
ಸ ತಾನೇ ಮಾಯಾತೀತ, ಜಾನ ಗುಣಾತೀತ, ತಾನೇ ಸಗುಣ 
ನಿರ್ಗಣಕ್ಕಾಧಾರಮೂರ್ತಿ ತಾನೇ ಸಾಕಾರ ನಿರಾಕಾರಕ್ಕೆ ಚೈ ತನ್ಯಮೂರ್ತಿ, 
ನಿಜವಸ್ತು ನೋಡಾ ಅಪ್ರಮಾಣ ಕೂಡಲಸಂಗಮದೇವಾ” 


೭೬ 

ಸಿದ್ಧೆ ಶ್ವ Wr 

ಸ್ವಯಂಲಿಂಗದನುಭಾವ ತನಗೆ ದೊರಕೊಂಡ ಬಳಿಕ ದೇವಲೋಕ 
ಹ್‌ ಮೃ ತ್ಯು ಲೋಕವೆಂಬುದೇನೋ ಆವುದರಲ್ಲಿ ಭೇದವೇನಯ್ಯ? 
ಡರ 1 ಸರ್ವವೂ ನಿನಾದ ಬಳಿಕ ಆಲಸ್ಯವುಂಟಿ? ಟಾಂ 
ಅನಾಚಾರ ಎಂಬುದು ಇಲ್ಲ, ಸೀಮೆ ನಿಸ್ಸೀಮೆ ಎಂಬುದು ಇಲ್ಲ, ಗಮನ 
ನಿರ್ಗಮನವೆಂಬುದಿಲ್ಲವಯ್ಯ ; ಕರ್ಮ, ಧರ್ಮ, ಸುಖ, ದುಃಖ, ಪುಣ್ಣ, 
ಪಾನ, ಭವಮೋಹ, ಇಹಪರ ಎಂಬ ಉಭಯ ಸಂದೇಹ ಇಲ್ಲವಯ್ಯ 
ಏನೂ ಇಲ್ಲದ ಸರಮ ನಿರ್ವಾಣ ನಿರ್ವಯವೇ ಶರಣಲಿಂಗ ಸಮರಸವಯ್ಯ 
ಮಹಾಲಿಂಗ ಗುರು ಸಿದ್ಧೇಶ್ವರ ಪ್ರಭುವೇ'' 


೭೭ 

ಸ ಅಯ್ಯಾ ತನ್ನ ತಾನರಿದಡೆ ತಾನೇ ಚಿನ್ಮಯನಾದ ಸರಬ್ರಹ್ಮ 
ನೋಡಾ, ತಾನೇ ಚಿನ್ನಾ ದ ಚಿದ್ದಿ ಂದು ಚಿತ್ಯಳಾಮೂರ್ತಿ ನೋಡಾ ತಾನೇ 
ಸಕಲ ಚೈತನ್ಯ ಚಿತ್ಸೂತ್ರಧಾರಿ ತನ್ನಿಂದಧಿಕ ಪಥ್ಯ ನೋಡಾ 
ತಾನೇ ಸಚ್ಚಿದಾನಂದಸ್ವ ಸ್ವರೂಪನಾದ ಚಿದ್ದ ನಲಿಂಗ ನೋಡಾ ಅಪ್ರಮಾಣ 
ಕೂಡಲಸಂಬವುತ. 

ಉಪನಿಷತ್ತುಗಳಲ್ಲಿ ? ಮೇಲಿನ ವಚನಕ್ಕೆ ಸರಿಯಾಗಿ 

"" ಅರೇ ಆತ್ಮಾದ್ರಷ್ಟವ್ಯಃ ಮಂತ್ರವ್ಯಃ ನಿಧಿಧ್ಯಾ ಸಿತವ್ಯಃ ?' ಎಂದು ಹೇಳಲಾಗಿದೆ. 


ಶಿ 
5 


೬೬ ಬಸವತತ್ವ ರತ್ನಾಕರ 


ದೇವರು ಎಲ್ಲಿದ್ದಾನೆ 
ಶ್ವೇತಾಶ್ವತಕರೋಪನಿಷತ್‌-- ತೃತೀಯ ಅಧ್ಯಾಯ, ಶ್ಲೋಕ ೧೩ 
"ತ ಅಂಗುಷ್ಕಮಾತ್ರಃ ಪುರುಷೋ90ತರಾತ್ಮಾ ಸದಾ ಜನಾನಾಂ ಹೃದಯೇ 
ಸನ್ನಿವಿಷ್ಟಃ । ಹೃದಾಮುನೀಷೀ ಮನಸಾಭಿಕ್ಸೃಪ್ರೋಯ ಏತದ್ವಿದುರಮೃತಾಸ್ತೇ 
ಭವಂತಿ: 
ಅಂಗುಷ್ಕಮಾತ್ರನಾದ ಪುರುಷನು ಸದಾ ಜನಗಳ ಹೃದಯದಲ್ಲಿ ಇರತಕ್ಕವನಾಗಿರು 
ತ್ತಾನೆ. ಘನ ಬುದ್ಧಿ ವಂತನು ಇವನನ್ನು ತಿಳಿಯುತ್ತಾನೆಯೋ ಅವನು ಅಮರ 
ನಾಗುತ್ತಾನೆ. 
ಶ್ವೇತಾಶ್ವತರೋಪನಿಷತ್‌ “ಅಧ್ಯಾಯ ೪, ಶ್ಲೋಕ ೧೭ 
"" ಏಸನೇದೋ ವಿಶ್ವಕರ್ಮಾ ಮಹಾತ್ಮಾ ಸದಾ ಜನಾನಾಂ ಹೃದಯೇ 
ಸನ್ನಿವಿಷ್ಟಃ | ಹೃದಾಮನೀಷೀ ಮನಸಾಭಿಕ್ಣ ಸಃ ಯ ಏತದ್ವಿದುರಮೃತಾಸ್ತೇ 
ಭವಂತಿ? 
ಮಹಾತ್ಮನಾದ ವಿಶ್ವಕರ್ಮನು ಜನರ ಹೈದಯದಲ್ಲಿ ಯಾವಾಗಲೂ ಇರತಕ್ಕವನಾಗಿರು 
ತ್ತಾನೆ. . ಇವನನ್ನು ತಿಳಿದ ಜನಗಳು ಅಮೃತರು ಅಂದರೆ ಅಮರರಾಗುತ್ತಾರೆ. 


ಕಠೋಪನಿಷತ್‌-ದ್ವಿತೀಯ ಅಧ್ಯಾಯ್ಕ ಚತುರ್ಥಿ ವಲ್ಲಿ ಶ್ಲೋಕ ೧೨-೧೩ 

ಅಂಗುಸ್ಮಮಾತ್ರಃ ಪುರುಷೋ ಮಧ್ಯ ಆತ್ಮನಿ ತಿಸ್ಮತಿ 

ಈಶಾನೋ ಭೂತಭವ್ಯಸ್ಯ ನ ತತೋ ವಿಜಗುಪ್ಸತೇ ಏತದ್ವೈತತ್‌ ॥ 

ಅಂಗುಸ್ಮ ಮಾತ್ರಃ ಪುರುಷೋ ಜೊ ೀತಿರಿವಾಧೂಮಕಃ | 

ಈಶಾನೋ ಭೂತಛಿವೃ ಸ್ಯ ಸ ಏವಾಡ್ಯ ಸ ಉಶ್ವ ಏತದ್ವೆ ತತ್‌ ॥ 
ಮನುಷ್ಯನ ಅಂತಃಕರಣದಲ್ಲಿ ಅಂಗುಷ್ಕ ಪರಿಮಾಣವುಳ್ಳ Sua ಅವನು 
ಭೂತ ಷ್ಟ ಸ್ಯತ್‌ ಜಾಕಿ ಒಡೆತ. ಇವನನ್ನು Sela ಭಯವಿಲ್ಲ. ಅಂಗುಷ್ಕ 
ದಳತೆಯಲ್ಲಿರತಕ್ಕ ಈ ಪುರುಷನು ನಿರ್ಧೂಮ "ಜ್ಯೋತಿಯಂತಿರುವನು. ಮತ್ತು 
44 ಅಂಗುಷ್ಮ ಮಾತ್ರೋ ರವಿತುಲ್ಯರೂಪಃ ಸಂಕಲ್ಪಾಹಂಕಾರ ಸಮಸ್ವಿತೋಯಃ ಮಧ್ಯ 
ಆತ್ಮ ನಿತಿಷ್ಕತಿ'' ಇತ್ಯಾದಿ ವಾಕ್ಯಗಳುಂಟು, 


ಶ್ರೀಕಂಠಭಾಷ್ಯ--ಪುಟ ೪೫೦ 

ಪರಮೇಶ್ವರ ಏವ ಅಂಗುಷ್ಕಮಾತ್ರ ಇತ್ಯುಕ್ತಂ ಈಶಾನೋ ಭೂತಭವ್ಯಸ್ಯ 

ಇತ್ಯಾದಿ ಪರಮೇಶ್ವರಲಿಂಗಶಬ್ದಾತ್‌ ಸರ್ವೈಶ್ವರ್ಯಸಂಪನ್ನಃ i 

ಸರ್ವೇಶ್ವರಃ ಶಂಭುರಾಕಾಶಮಧ್ಯೇ ಇತಿ ತಸ್ಕೈವ ಸರ್ವೇಶ್ವರತ್ವ ಶ್ರವಣಾತ್‌'' 
ಇಲ್ಲಿ ಜಗದ್ವ್ಯಾನಿಯಾದ ಪರಮಾತ್ಮನು ಅಂಗುಷ್ಕಮಾತ್ರನು ಹೇಗೆ ಆಗುತ್ತಾನೆ? 
ಇದರಿಂದ ಅವನ ಅಸರಿಚ್ಛೆನ್ಸತ್ವಕ್ಕೆ ಹಾಠಿಯಾಗುವದಿಲ್ಲವೇ? ಎಂಬುವ ಸಂಶಯ 
ಬರುತ್ತದೆ. 

ಇದಕ್ಕೆ ಶ್ರಿ ಶ್ರೀಕಂಠಭಾಷ್ಯಕಾರರು-- 

“ಹ ದ್ಯ ಸೇಕ್ಸ ಯಾ ಮನುಷ್ಯಾಧಿಕಾರತ್ವಾ ತ್‌” ಎಂಬುವ ಸೂತ್ರ ಕ್ಸ 
ವ್ಯಾಖ್ಯಾನವನ್ನು ಮಾಡುವ ಕಾಲಕ್ಕೆ is ಅಪರಿಚ್ಛಿನ್ನಾಪಿ ಪರಮೇಶ ಸ್ಯ 
ಅಂಗುಷ್ಕಮಾತ್ರತ್ವಂ ಉಪಾಸಕಹೃದಯಾಪೇಕ್ಸಯಾ ಮನುಷ್ಯಾಧಿ 


ಉಪನಿಸತು ಗಳೂ ಬಸನಣ್ಣನನರೂ ೬8 


ಕಾರತ್ವಾತ್‌ ಉಪಾಸನಾಶಾಸ್ತ್ರನಿಧೇಃ ಮನುಷ್ಯಾಣಾಂ ಹೃದಯಂ 
ಯಾವತ್‌ಪ್ರಮಾಣಂ ತದವಚ್ಛಿನ್ನಂ ರೂಪಂ ಸರಮೇಶ್ವರಃ ಸರಮ 
ಕಾರುಣಿಕಃ ಪರಿಗೃಣ್ಣಾತಿ ತದುಸಾಸನಸಿದ್ಧಯೇ ತತಃ ಪರಮೇಶ್ವರೋ 
ಜ್ಯೋತಿರ್ಮಯಃ ಲಿಂಗರೂಪತಯಾ ಉಪಾಸಕಾನಾಂ ಹೃದಯಮಥ್ಯೇ 
ತಿಷ್ಕತೀತಿ ನಿರ್ಣಯಃ'' 
ಅಂದರೆ ಪರಮೇಶ್ವರನು ಅಪರಿಚ್ಛಿನ್ನನಾದರೂ ಅಂಗುಷ್ಮಮಾತ್ರತ್ವವು ಉಪಾಸಕನ 
ಹೃದಯದ ಅಸೇಕ್ಷೆಯಿಂದ ಮನುಷ್ಯನ ಹೃದಯವು ಎಷ್ಟು ಪ್ರಮಾಣವೊ 
ಪರಮೇಶ್ವರನು ಅಷ್ಟೇ ಪ್ರಮಾಣವುಳ್ಳವನಾಗಿರುತ್ತಾನೆ. .. ಪರಮಕಾರುಣಿಕನಾದ 
ಪರಮಾತ್ಮನು ಅವನ ಉಪಾಸನಾಸಿದ್ಧಿ ಗೋಸ್ಕರ ಅಷ್ಟೇ ಪ್ರಮಾಣನಾಗುತ್ತಾನೆ. 
ಇಂತಹ ಪರಮೇಶ್ವರನು ಜ್ಯೋತಿರ್ಮಯ ಲಿಂಗರೂಪದಿಂದ ಉಪಾಸಕರ ಹೃದಯ 
ದಲ್ಲಿರುತ್ತಾನೆ. ಸುಖ 


ಇದಕ್ಕೆ ಟೀಕೆಯನ್ನು ಬರೆಯುವ ಕಾಲಕ್ಕೆ ಶ್ರೀ ಅಪ್ಪ ಯ್ಯದೀಕ್ಷಿತರು-- 
ys ಅಂಗುಷ್ಕ ಸಮಾನಾಕಾರತ್ವಂ ಲಿಂಗಭಾವ ಏವ ಸಂಭವತಿ: 
ಪ್ರಸಿದ್ಧಂ ಚ ಪುರಾಣಾಗಮೇಷು ಶಿನಸ್ಯ ಲಿಂಗರೂಪೇಣ ಇತಿ ಸನ್ನಿಧಾನಂ'' 
ಅತಃ ಲಿಂಗರೂಪ ಏವ ಅತ್ರ ನಿವಕ್ಷಿತಃ 
ಅಂದರೆ ಅಂಗುಷ್ಕ ಸಮಾನಾಕಾರವು ಲಿಂಗರೂಪದಿಂದಲೇ ಇರುವದರಿಂದ ಇದು 
ಪುರಾಣಾಗಮಾದಿಗಳಲ್ಲಿ ಶಿವನು ಲಿಂಗರೂಪದಿಂದ ಇರುವನೆಂಬುವದು ಸುಪ್ರಸಿದ್ಧ ವಿದೆ. 
ಆದ್ದರಿಂದ ಶಿವನು ಲಿಂಗರೂನನಾಗಿಯೇ ಇರುವನು. 


೭೮ 
ಈ ಮೇಲಿನ ಉಪನಿಷತ್ತುಗಳ ಮಂತ್ರಗಳಿಗೆ ಸರಿಯಾಗಿ ಬಸವಣ್ಣನವರ ವಚನ 
« ಸಮುದ್ರ ಘನನೆಂಬಿನೆ ಧರೆಯಮೇಲಡಗಿತ್ತು, ಧರೆ ಘನವೆಂಬೆನೆ 
ನಾಗೇಂದ್ರನ ಫಣಾಮಣಿಯಲ್ಲಡಗಿತ್ತು, ನಾಗೇಂದ್ರ ಘನವೆಂಬೆನೆ 
ಪಾರ್ವತಿಯ ಕಿರುಕುಣಿಯ ಮುದ್ರಿಕೆಯಾಯಿತ್ತು, ಅಂಥ ಪಾರ್ವತಿ 
ಘನವೆಂಬೆನೆ ಸರಮೇಶ್ವರನ ಅರ್ಧಾಂಗಿಯಾದಳು, ಅಂಥ ಪರಮೇಶ್ವರ 
ಘನವೆಂಬೆನೆ ನಮ್ಮ ಕೂಡಲಸಂಗನ ಶರಣರ ಮನದಕೊನೆಯ ಮನೆಯ 
ಮೇಲೆ ಅಡಗಿದನು.'' 


೭೯ 
ಮಡಿವಾಳ ಮಾಚಿದೇವರು 
""ಅಣುರೇಣು ಮಹಾತ್ಮನೆಂಬರು ಅಣುರೇಣು ತೃಣಕಾಷ್ಕದೊಳ 
ಗಿಪ್ಪನೆಂಬರು ಅಮ್ಮೆನಯ್ಯ. ನಾನೆನಲನ್ಮೆನಯ್ಯ ಶರಣಸನ್ಸಿಹಿತನು 
ಭಕ್ತಕಾಯ ಮಮಕಾಯನು ದಾಸೋಹಪರಿಪೂರ್ಣನು ಸದುಹೃದಯದಲ್ಲಿ 
ಸಿಂಹಾಸನನಾಗಿ ಅಗಲದಿಪ್ಪನು ಕಲಿದೇನಯ್ಯನು'' 


೬೮ ಬಸವತತ್ವ ರತ್ನಾಕರ 


ಳಂ 
ಅಖಂಡೇಶ್ವ ರ ದೇವರು. 

ee ರದ ರೂಹು ನಿಮ್ಮೊಃ ಳಡಗಿರ್ಪುದು ಎನ್ನಮನದಲ್ಲಡ 
ಗಿರ್ಥಿರಿ ಅದೆಂತೆಂದೊಡೆ ಕರಿ ಕನ್ನ PAE ನೀನು ಭಕ್ತಜನ 
ಮನೋವಲ್ಲಭನಾದಕಾರಣ ಎನ್ನಪುನದ ಕೊನೆಯಲ್ಲಡಗಿರ್ಪೆಯಯ್ಯಾ 
ಅಖಂಡೇಶ್ವರಾ'' 

೮೧ 
ಮಹಾದೇವಿ. 

""ಮಣ್ಣ ನಿತ್ತು ಕಂಡಿಹೆನೆಂದರೆ ಜಗಭರಿತ ನೀನು ಹೊನ್ನನಿತ್ತು ಕಂಡಿಹೆ 
ನೆಂದರೆ ಹರಣ್ಯಮೂರ್ತಿ ನೀನು ಹೆಣ ನನಿತ್ತು ಕಂಡಿಹೆನೆಂದರೆ ತ್ರಿವಿಧಶಕ್ತಿ 
ಮೂರ್ತಿ ನೀನು ಎನಗೇನು ನಿನಗಿತ್ತ. ಕಾಂಬಕಾಣಿಕೆ? ಸ ಶಿಕ್ಕು 
ವುದಕ್ಕೆ ಕ್ರಿಯೆಯಲ್ಲಿ ನಿರತ ಸದ್ಭಾವದಲ್ಲಿ ಶುದ್ಧ ಹಿಡಿದುದ ಬಿಡದೆ ಬಿಟ್ಟುದ 
ಹಿಡಿಯದೆ ನಿಶ್ಚಯವಾದ ನಿಜಜ್ಞಾ ನದಲ್ಲಿ ಬೆಚ್ಚದಂತಿದ್ದರೆ ಅಲ್ಲಿ ನೀನು 
ತಪ್ಪದಿಸ್ಸೆ ಎನ್ಸ್ಟಯ್ಯ ಪ್ರಿ ಪ್ರಿಯ ಇಮ್ಮಡಿ ನಿಃಕಳಂಕ ಮಲ್ಲಿಕಾರ್ಜುನನು 
ವಿಶ್ವಾ ಸವಿಲ್ಲಿಪ್ಪುದು ಅಲ್ಲಿ ತಪ್ಪದಿನ ನನು, ಸತ 


೮೨ 
ಸ್ವತಂತ್ರಸಿದ್ಧಲಿಂಗದೇವರು- 
«ಭಕ್ತನ ಕಾಯವೇ ಶಿವನ ಕಾಯ ಶಿವನ ಕಾಯವೇ ಭಕ್ತನ ಕಾಯ 
ಸರ ಭಕ್ತ ಬೇರೆಯೇ ಶಿವ ಬೇರೆಯೆ ಒಂದೇ ಕಾಣಿರಣ್ಣಾ ಅಡೆಂತೆಂದೊಡೆ 
ಕ್ಷ ದೇಹಿಕದೇವ ದೇಹಿಭೆಕ್ತ ನೆಂಬ ಶ್ರ ೈತಿಪೊಗಳುವಕಾರಣ ಭಕ್ತಂಗೂ 
ತ ಕಾಯ ಒಂದೇ ಪ್ರಾಣ ಕೇ ಎರಡೆಂಬ ಸರಿಭಾನಿಯ 
ನುಡಿಯಲಾಗದು ನಿಜಭ ಹ ರಾದವರು ನಿಜಗುರುಸ್ವತಂತ್ರಸಿದ್ಧ 


ಲಿಂಗೇಶ್ವರಾ'' 
ಸತಿಪತಿ ಭಾವ 


ಬೃಹದಾರಣ್ಯಕೋಪನಿಷತ್‌ 
ತ್ರದ ಥಾ ಪ್ರಿಯಯಾ ಸ್ತ್ರಿಯಾ ಸಂಪರಿಸ್ಟಕ್ತಃ ನ ಬಾಹ್ಯ ೦ ಕಿಂಚನ 
iiss ಸ್‌ ಸ್ವಾ ಪ್ರಾ ಜೆ ನಾತ ನಾ ಕ ರಿಷ್ಟಕ್ಕೋ 
ಫೆ ಬಾಹ್ಯ ೦ ಕ೦ಚನವೇದನಾಂತರಂ ತದ್ವಾ ಅಸ್ಯ ನಿತಧಾಸ್ತ ಕಾಮಂ ಆತ್ಮ ಕಜ 
ಆಳಾನುಂ ರೂಪಂ”? 
ಪುರುಷನು ತನ್ನ ಪ್ರೆ ಸೇಮದ ಹೆಂಡತಿಯನ್ನು ಕಾಮಿಸಿ ಆಲಿಂಗನಮಾಡಿಕೊಂಡಿರುವಾಗ 
ಒಳಹೊರಗಿನ ಯಾನ ನಿಷಯದ ಜ್ಞಾನವೂ ಅವನಿಗಿರುವದಿಲ್ಲ. ಪ್ರಾಜ್ಞ ಜ್ಞನಾದ ಆತ್ಮನ 
ಕೂಡ ಅಂದರೆ ಪರಮಾತ್ಮನ ಕೂಡ ಬೆರೆತ ಪುರುಷನ ಸಿ ತಿಯಾದರೂ ಹೀಗೆಯೇ 
ಇರುತ್ತದೆ. ಇದು ಅತ್ಮಕಾಷಿ ಅಂದರೆ ತೃಪ್ತಿಯಾಗುವಂತೆ ಎಲ್ಲ ಇಚ್ಛಿ ತಗಳನ್ನು 
ದೊರಕಿಸಿದ ಆತ್ಮಕಾಮ ಅಂದರೆ ಆತ್ಮನನ್ನೇ ದೊರಕಿಸಲು ಇಚ್ಛಿಸುವ ಹಾಗೂ ಅಕಾಮ 
ಅಂದರೆ ಕಾನುಕಾರಸಿತ ಪುರುಷನ ಸ್ಥಿತಿಯು ಮೇಲಿನ ಶ್ಲೋಕಗಳ ಅರ್ಥದಂತೆಯೇ 


ಉಪನಿಷತ್ತುಗಳೂ ಬಸನಣ್ಣನನರೂ ೬೯ 


ಇರುತ್ತದೆ. ಪರಮಾತ್ಮನೇ ಪತಿ; ಆತನನ್ನು ಉಪಾಸಿಸುವ ಪುರುಷನೇ ಸತಿ. ಹೀಗೆ 
ದೇವರಕೂಡ ಸತಿ ಪತಿನ್ಯಾಯದಂತೆ ನಡೆದುಕೊಳ್ಳಬೇಕೆಂಬುವದೇ ಉಪನಿಷತ್ವಾರರ 
ಅಭಿಪ್ರಾಯವಾಗಿರುತ್ತದೆ. ಹೀಗೆ ಶರಣರಾದರೂ ಲಿಂಗವೇ ಪತಿ ತಾನೇ ಸತಿ ಎಂದು 
ಅನೇಕ ವಚನಗಳನ್ನು ಮೇಲಿನ ಉಪನಿಷತ್ತಿನ ವಾಕ್ಯಕ್ಕೆ ಸರಿಯಾಗಿಯೂ ಬಹಳ 
ಸೊಗಸಾಗಿಯೂ ಹೇಳಿಕುತ್ತಾ ಫೆ, 


1. ಲೆಷಿ 
ಶ್ರೀ ಬನ 

"" ಸಂಸಾರವೆಂಬ ಶಾ ್ರಿನನಟ್ಟಿ ಮಾಸಲಬೀಸರ ಮಾಡದಿರಯ್ಯಾ 
ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯಾ ನೀನಲ್ಲದೆ ಮತ್ತೇನನೂ ಚತು 
ಕನ್ಯೆಯಲ್ಲ ಕೈವಿಡಿಜೆನು ನಿಮ್ಮಲ್ಲಿ ನೆರೆದೆನು ಮನ್ನಿಸುಕಂಡಾ ಮಹಾಲಿಂಗವೇ 
ಸತಿಯಾನು ಪತಿ ನೀನು ಮನೆಯೊಡೆ ಯ ಮನೆಯ ಕಾಯ್ಕಿ ಪ್ರುಂತೆ ನೀನೆನ್ನ 
ಮನೆಯ ಕಾಯ್ದಿಪ್ಪು ಗಂಡನು ನಿನಗೋತ ಮನವನನ್ಯಕ್ಕೆ ಹರಿಸಿದರೆ 
Ke” ಹಾಠಿ ಕೂಡಲಸಂಗಮದೇವಾ” 


೮೪ 
"" ಮನಕ್ಕೆ ಮನೋಹರವಲ್ಲದ ಗಂಡರು ಮನಕ್ಕೆ ಬಾರರು ಕೇಳವ್ವ 
ಕೆಳದಿಸನ್ನ ಸಸರ ಗಂಡರು ಇನ್ನೆನಗಾಗದ pS ನೋಡವ್ವ ಕಸ್ಯ 
ಯಂದಿನ ಕೂಟ ಚಿಕ ೈೈಂದಿನ ಬಾಳುವೆ ನಿಮ್ಮ! ಣೆಯಯ್ಯಾ ಗು 
ದೇವಾ” 
೮೫ 
“" ಜಗವೆಲ್ಲ ಅರಿಯಲು ಎನೆಗೊಬ್ಬ ಗಂಡನುಂಟು ಆನುಮುತೆ ತ್ರ್ಟೈದೆ 
ಆನುನಿಟಿ ಸದೆ ಕೂಡಲಸಂಗಯ್ಯ ನಂತಕ್ಸ ಎನಗೊಬ್ಬ ಗಂಡನುಂಟು:' 
ಸತಿಪತಿ ನ್ಯಾಯದಂತೆ ಮೇಲೆ ನ ಮೂರು ವಚನಗಳು ಬಸವಣ್ಣನವರವೇ 
ಆಗಿರುತ್ತವೆ. 
ಇನ್ನು ಬೇರೆ ಬೇರೆ ಶರಣರೂ ಕೂಡ ಈ ನಿಷಯದಲ್ಲಿ ಅನೇಕ ನಚನಗಳನ್ನು 
ಹೇಳಿರುತ್ತಾರೆ. 


೮೬ 
ಅಖಂಡೇಶ್ವರದೇವರು-- 

""ಜೇಳುಕೇಳಿರೆ, ಕೇಳಿರಿ ಎಲ್ಲರು ಮನಕ್ಕೆ ಮನೋಹರವಾದ ಕಂಗಳಿಗೆ 
ಮಂಗಳವಾದ ಶೃಂಗಾರದ ನಲ್ಲ ಬಂದು ಎನ್ನ ತನ್ನೊಳಗೆ ಮಾಡಿಕೊಂಡ 
ಅಂದು ವಿಪರೀತವ ಹೇಳುವೆ ಮನ ಒಲಿದು ಆಲಿಸಿರವ್ವ ಎನ್ನ ತನುವಿನೊಳಗೆ 
ತನ್ನ ತನುವನಿಟ್ಟು ಮಹಾತನುವ ಮಾಡಿದ ಎನ್ನ ಮನದೊಳಗೆ ತನ್ನ 
ಮನವನಿಟ್ಟು ತನ ಮಾಡಿದ ಎನ್ನ ಪ್ರಾ ಣಜೊಳಗೆ ತನ್ನ ಪ್ರಾಣವ 
ನಿಟ್ಟು ಚಿತ್ರಾ ಣವ ಮಾಡಿದ ಎನ್ನ ಜೀನಡೊಳಗೆ ತನ್ನ ಜೀವನನಿಟ್ಟು 


ಸದ್ಭಾನನ ಮಾಡಿದ ಎನ್ನ ಕರಣಂಗಳೊಳಗೆ ತನ್ನ ಕರಣಂಗಳನಿಟ್ಟು 


೭೦ ಬಸವತತ್ವ ರತ್ನಾಕರ 


ಚಿತ್ಕರಣಂಗಳ ಮಾಡಿದ ಎನ್ಸ್ಟಿಂದ್ರಿಯಂಗಳೊಳಗೆ ತನ್ಪಿಂದ್ರಿಯಂಗಳನಿಟ್ಟು 
ತನ್ನಿಂದ್ರಿಯಂಗಳ ಮಾಡಿದ ಎನ್ಸ್ಪ ನಿಷಯಂಗಳೊಳಗೆ ತನ್ನ ನಿಷಯಂಗಳ 
ನಿಟ್ಟು `ರಿರ್ವಿಷಯಂಗಳ ಮಾಡಿದನು. ಆ ಅಖಂಡೇಶ್ವರನೆಂಬ ನಲ್ಲನೊಳಗೆ 
ಉರಿಯ ಪುರುಷನನಸಪ್ಪಿ ತಾಳಿದಂತಾಡೆನಪ್ಪ್ವ ಕೇಳಿರವ್ವ'' 


ಲೆಫ್ಲಿ 
ಉರಿಲಿಂಗಪೆದ್ದಿಗಳು-- 

"ಆರ ಪರಿಯಲ್ಲಿ ನಮ್ಮ ನಲ್ಲನು ವಿಶ್ವವೆಲ್ಲ ಸತಿಯರು ಚೋದ್ಯದ 
ಪುರುಷನು ಅವರವರ ಪರಿಯಲ್ಲಿ ಅವರವರ ನೆರೆನನು ಅವರವರಿಗೆ ಅವರವ 
ರಂತೆ ಸುಖಮಯನು ನೋಡಾ ಅವರೆಲ್ಲರ ವಂಚಿಸಿ ಎನ್ನನಗಲದ ಪರಿಯ 
ಹೇಳಾ ಕೆಳದಿನೀನೊಳ್ಳಿ ದಳಾದರೆ ಮಹಾ ಮಂತ್ರವ ಜಪಿಸಲು ಎನ್ನನಗಲ 
ನಿನ್ನಾಣೆ ಉರಿಲಿಂಗದೇವ ತನ್ನಾಣೆ'' 


ಳ೮ 
"« ನಲ್ಲನ ರೂಪೆನ್ಸ್ನ ನೇತ್ರವ ತುಂಬಿತ್ತು ನಲ್ಲನ ನುಡಿ ಎನ್ನ ಶ್ರೋತ್ರವ 
ತುಂಬಿತ್ತು ನಲ್ಲನ ಸುಗಂಧನೆನ್ನ ಪ್ರಾಣವ ತುಂಬಿತ್ತು ನಲ್ಲನ ಚುಂಬನನೆನ್ಸ 
ಜಿಹ್ಸೆಯ ತುಂಬಿತ್ತು ನಲ್ಲನನಾಲಿಂಗನನೆನ್ನ ಸರ್ವಾಂಗವ ತುಂಬಿತ್ತು ನಲ್ಲನ 
ಪ್ರೇಮವೆನ್ಸ್ನ ಮನವ ತುಂಬಿತ್ತು ನಲ್ಲನು ಅಂತರಂಗ ಬಹಿರಂಗದಲ್ಲಿ ಸುಖಿ 
ಯಾದೆ ಉರಿಲಿಂಗದೇವನಾ?? 


ಅಕ್ಕಮಹಾದೇನಿಯವರು ಈ ತರಹದ ಅನೇಕ ವಚನಗಳನ್ನು ಹೇಳಿರುತ್ತಾರೆ. 


೮೯ 
«ಹರನೇ ನೀನೆನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಸಿದ್ದೆ 
ನೋಡಾ ಹಸೆಯಮೇಲಣಮಾತ ಬೆಸಗೊಳಲಟ್ವಿದರೆ ಶಶಿಧರನ ಹತ್ತಿರಕ್ಕೆ 
ಕಳುಹಿದರೆಮ್ಮನರು ಭಸ್ಮವನೆ ಹೂಸಿ ಕಂಕಣವನೇ ಕಟ್ಟಿದರು ಚನ್ನ 
ಮಲ್ಲಿಕಾರ್ಜುನಯ್ಯ ನನಗೆ ನೀನಾಗಬೇಕೆಂದು?? 
೯೦ 
« ಮಂಗಳವೇ ಮಜ್ಜನವೆನಗೆ ವಿಭೂತಿಯೇ ಒಳಗುಂದದ ಅರಿಸಿನ 
ವೆನಗೆ ದಿಗಂಬರವೇ ದಿವ್ಯಾಂಬರವೆನಗೆ ಶಿವಪಾದರೇಣುವೇ ಅನುಲೇಸನ 
ವೆನಗೆ ರುದ್ರಾಕ್ಷಿಯೇ ಮೈದೊಡಿಗೆ ಎನಗೆ ಶರಣರ ಪಾದಂಗಳೇ ತೊಂಡಿಲ 
ಬಾಸಿಗವೆನಗೆ ಚನ್ನಮಲ್ಲಿಕಾರ್ಜುನನೇ ಗಂಡನೆನಗೆ ಅನು ಚನ್ನಮಲ್ಲಿ 
ಕಾರ್ಜುನಂಗೆ ಮದುವಳಿಗೆ ಎನಗೆ ಬೇರೆ ಶೃಂಗಾರವೇಕೆ ಹೇಳಿರವ್ವ”” 


ದೇವರು ಒಬ್ಬನೇ ಇರುತ್ತಾನೆ 
ಈ ನಿಷಯದಲ್ಲಿ ಉಸನಿಷತ್ಪಾರರಿಗೂ ವಚನಕಾರರಿಗೂ ಕೊಂಚವಾದರೂ 
ವ್ಯಶ್ಯಾಸ ಇರುವದಿಲ್ಲ; ಇಬ್ಬರ ಮಾರ್ಗಗಳೂ ಒಂದೇ ಆಗಿರುತ್ತನೆ. ಉಪನಿಷತ್ಥಾರ 
ರಲ್ಲಿ ಕಲವರು ಅಲ್ಲಲ್ಲಿ ಹಲವು ಧೇವರನ್ನು ಕುರಿತು ರಕ್ಷಿಸಬೇಕೆಂದು ಪ್ರಾರ್ಥಿಸಿರು 


ಉಪನಿಹತ್ತುಗಳೂ ಬಸವಣ್ಣನನರೂ ೭೧ 


ತ್ತಾರೆಯಾದರೂ ಪರಾಶ್ಸರವಾದ ಆ ವಸ್ತುವು ಒಂದೇ ಎಂದು ಒಪ್ಪಿಕೊಂಡಿರುತ್ತಾರೆ. 
ಶರಣರಾದರೂ ಸರಮಾತ್ಮನ ಹೊರತು ಕಿರುಕುಳ ದೇವರುಗಳನ್ನೆಲ್ಲ ಖಂಡಿಸಿರುತ್ತಾರೆ. 
ಆದರೆ ಆ ಪರಾತ್ಸರವಾದ ವಸ್ತುವನ್ನೇ ತಮ್ಮ ಇಷ್ಟದೇವರೆಂದು ಬೇಕೆ ಬೇರೆ ಅಂಕಿತ 
ಗಳಿಂದ ವಚನಗಳನ್ನು ಹೇಳಿರುತ್ತಾರೆ. 


ಈಶಾವಾಸ್ಯೋಪನಿಷತ್‌ ಮಂತ್ರ ೪ 
ಅನೇಜದೇಕಂ ಮನಸೋ ಜನೀಯೋನೈನದ್ದೇವಾ ಅಪ್ಲುವನ್‌ ಪೂರ್ವಮರ್ಶತ್‌ । 
ತದ್ಭಾನತೋರನ್ಯಾನತ್ಯೇತಿ ತಿಸ್ಕತ್ತಸ್ಮಿನ್ನಪೋ ಮಾತರಿಶ್ವಾದಧಾತಿ ॥ 
ಅಂದರೆ ಆತ್ಮನು ಅಚಲವಾದುದು ಮತ್ತು ಒಂದೇ ಆದುದು. ಮನಸ್ಸಿಗಿಂತ ವೇಗವತ್ತರ 
ವಾದುದು. ದೇವತೆಗಳಿಗೆ ಸಹ ಪ್ರಾಪ್ತವಾಗದೆ ತಾನು ನಿಂತಲ್ಲಿಯೇ ನಿಂತು ಓಡುತ್ತಿರುವ 
ಮಿಕ್ಕವಸ್ತುಗಳನ್ನು ದಾಟಹೋಗುವದು. ಆ ಪರವಸ್ತುವಿನಲ್ಲಿ ವಾಯುವು ಜಲ 
ಮೊದಲಾದವುಗಳಿವೆ. ಸರ್ವಶಕ್ತಿಯುಳ್ಳ ಸರಮೇಶ್ವರನೊಬ್ಬನೆ. 


ಶ್ವೇತಾಶ್ವತರೋಪನಿಷತ್‌--ತೃತೀಯ ಅಧ್ಯಾಯ, ಶ್ಲೋಕ ೧ 
ಯ ಏಕೋ ಜಾಲವಾನೀಶತ ಈಶನೀಜಭಿಃ ಸರ್ವಾಗ್‌ಂ ಲೋಕಾನೀಶತ ಈಶನೀಭಿಃ। 
ಇ, ಏವೈಕ ಉದ್ಭವೇ ಸಂಭವೇಚ ಯ ಏತದ್ವಿದುರಮೃತಾಸ್ತೇ ಭವಂತಿ | 
ಏಕೋಹಿರುದ್ರೋನದ್ವಿತೀಯಾಯತುಸ್ಸುರ್ಯಃ ಇಮಾನ್‌ ಳೋಕಾನೀಶತ  ಈಶನೀಭಿಃ ॥ 
ಮತ್ತು-- 
ಅಧ್ಯಾಯ ೪, ಶ್ಲೋಕ ೧೬ 
ವಿಶ್ವಸ್ಥೈಕಂ ಸರಿವೇಸ್ಟಿತಾರಂ ಜ್ಞಾತ್ವಾದೇವಂ ಮುಚ್ಯತೇ ಸರ್ವಪಾಶೈಃ 


ಅಧ್ಯಾಯ ೬ ಶ್ಲೋಕ ೧೦ ರಿಂದ 
ಯೆಸ್ತೂರ್ಣನಾಭ ಇವ ತಂತುಭಿಃ ಪ್ರಧಾನಜೈಃ ಸ್ವಭಾನತಃ ದೇವ ಏಕಃ 


ಸ್ವಮಾವೃಣೋತಿ ಸನೋದಧಾತು ಬ್ರಹ್ಮಾವ್ಕ್ಯಯಮ್‌ Hoon 
ಏಕೋದೇನಃ ಸರ್ವಭೂತೇಷು ಗೂಢಃ ಸರ್ವವ್ಯಾಸೀ ಸರ್ವಭೂತಾಂತರಾತ್ಮಾ । 
ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಸೀಚೇತಾ ಕೇವಲೋ ನಿರ್ಗುಣಶ್ಚ I ೧೧॥ 


ಏಕೋನಶೀ ನಿಷ್ಕ್ರಿಯಾಣಾಂ ಬಹೂನಾಂ ಏಕಂ ಬೀಜಂ ಬಹುಧಾ ಯಃ ಕರೋತಿ । 
ತಮಾತ್ಮಸ್ಥಂ ಯೇ ಅನುಪಶ್ಯಂತಿ ಧೀರಾಸ್ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ॥೧೨॥ 


ನಿತ್ಕೋನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋಬಹೂನಾಂ ಯೋನಿದಧಾತಿ । 

ಕಾಮಾನ್‌ತತ್‌ಕಾರಣಂ ಸಾಂಖ್ಯಯೋಗಾಧಿಗಮ್ಮಂ ಜ್ಞಾತ್ವಾ ದೇವಂ 

ಮುಚ್ಯತೇ ಸರ್ವಪಾಶೈಃ I ೧೩ ॥ 
ಅಂದರೆ ಎಲ್ಲ ಲೋಕಗಳನ್ನು ರಕ್ಷಿಸುವಂಥ ಒಬ್ಬವನೇ ಆದ ಪರಮಾತ್ಮನನ್ನು ಯಾರು 
ತಿಳಿಯುತ್ತಾರೆಯೋ ಅವರು ಅಮೃತರಾಗುತ್ತಾರೆ. ಸರ್ವಲೋಕಗಳನ್ನು ಸುತ್ತುಹಾಕಿರುವ 
ಪರಮಾತ್ಮನನ್ನು ತಿಳಿದರೆ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. 
ಹೇಗೆ ಜೇಡರ ಹುಳವು ಪ್ರಧಾನಗಳಾದ ತಂತುಗಳಿಂದ ಎಲ್ಲ ಕಡೆಗೂ ಸುತ್ಮುಹಾಕು 
ತೃಜಿಯೋ ಹಾಗೆಯೇ ಒಬ್ಬ ದೇವನೇ ಎಲ್ಲಾ ವಸ್ತುಗಳನ್ನು ವ್ಯಾಪಿಸಿಕೊಂಡಿರುತ್ತಾನೆ. 
ಅಂತಹ ದೇವನು ನಾಶರಹಿತವಾದ ನಿತ್ಯಸುಖವನ್ನು ಕೊಡಲಿ. ಒಬ್ಬನೇ ದೇವನು 
ಎಲ್ಲ ಪ್ರಾಣಿಗಳಲ್ಲಿ ಹೇಗೆ ಗೂಢನಾಗಿರುತ್ತಾನೆಯೋ, ಸರ್ನವ್ಯಾಪಿಯೋ ಸರ್ವ 


೭೨ ಬಸವತತ್ವ ರತ್ನಾಕರ 


ಪ್ರಾಣಿಗಳ ಅಂತರಾತ್ಮನಲ್ಲಿರುತ್ತಾನೆಯೋ, ಕರ್ಮಾಧ್ಯಕ್ಷನೋ, ಸಾಕ್ಷಿಭೂತನೋ 
ಮತ್ತು ನಿರ್ಗುಣ ಸ್ವರೂಸನೋ, ಒಬ್ಬನೇ ಶಾಸಕನೋ, ಎಲ್ಲ ಪ್ರಾಣಿಗಳಿಗೆ ಕಾರಣ 
ಇಗಿರುತ್ತಾನೆಯೋ ಮತ್ತು ಅತ್ಮನಲ್ಲಿರತಕ್ಕ ಆತನನ್ನು ಯಾರು ನೋಡುತ್ತಾರೆಯೋ 
ಅವರಿಗೆ ಶಾಶ್ವತವಾದ ಸುಖವು ಸಿಗುತ್ತದೆ. ನಿತ್ಯರಿಗೆ ನಿತ್ಯನೂ, ಚೇತನ ಉಳ್ಳವರಿಗೆ 
ಚೇತನ ಉಳ್ಳವನೂ, ಬೇಡಿದವರಿಗೆ ಬೇಡಿದಿಷ್ಟಾರ್ಥಗಳನ್ನು ಕೊಡುತ್ತಾನೆಯೋ 
ಇಂತಹ ದೇವನನ್ನು ತಿಳಿದು ಎಲ್ಲ ಪಾಸಗಳಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. 
ಇಂತಹ ದೇವನು ಒಬ್ಬನೇ ಇರುತ್ತಾನೆ. 
ನಾರಾಯಣೋಪನಿಷತ್‌--ಅಧ್ಯಾಯ ೧, ಶ್ಲೋಕ ೧ 
ಹ ಯದೇಕಮವ್ಯಕ್ತಮನಂತರೂಪಂ ವಿಶ್ವಂ ಪುರಾಣಂ ತಮಸಃ ಪರಸ್ತಾತ್‌'' 


ಅಂದರೆ ಒಬ್ಬನು ಅವ್ಯಕ್ತನು, ಅನಂತರೂಸನು, ಪ್ರಾಚೇನನು, ತನೋಗುಣಾತೀತನು. 
ಹೀಗೆಯೇ ಎಲ್ಲ ಉಪನಿಷತ್ತುಗಳಲ್ಲಿ ಒಬ್ಬ ದೇವನನ್ನೇ ಪ್ರತಿಪಾದಿಸಿದ್ದುದು ಕಂಡು 
ಬರುತ್ತದೆ. 
೯೧ 
ಈ ಎಲ್ಲ ಉಪನಿಷತ್ತುಗಳ ಮಂತ್ರಗಳಿಗೆ ಸರಿಯಾಗಿ ಶ್ರೀ ಬಸವಣ್ಣ ನವರು-- 
"" ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ 
ಮತ್ತೊ ಂದಕ್ಕೆ ರಗಿದರೆ ಕಿನಿಮೂಗ ಕೊಯ ನು ಹಸ್ತಾ ಸನದ ಎಂಜಲ 


ತಂಬ ಕೂಡಲಸಂಗಮದೇವಾ” 


೯೨ 
"" ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ ನಂಬಬಲ್ಲ ಭಕ್ತಂಗೆ 

ದೇವನೊಬ್ಬ ಕಾಣಿರೋ ಬೇಡಬೇಡ ಅನ್ಯದೈವದ ಸಂಗ ಹೊಲ್ಲ. ಬೇಡ 
ಬೇಡ ಅನ್ಯದೈ ವವೆಂಬುದು ಹಾದರ ಕಾಣಿರೋ ಕೂಡಲಸಂಗಮದೇವ 
ಕಂಡರೆ ಮೂಗಕೊಯ್ವ ಕಾಣಿರೋ’? ಮತ್ತು "" ಇಬ್ಬರು ಮೂವರು 
ದೇವರೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬ ಕಾಣಿರೋ ಇಬ್ಬ 
ರೆಂಬುದು a ಕೂಡಲಸಂಗಮಜೇವನೊಬ್ಬ ನೇ ಅಲ್ಲದೆ ಇಬ್ಬರಿಲ್ಲ 
ವೆಂದಿತ್ತುದಾನೇದ'' 

೯೩ 
ಸ್ವತಂತ್ರ ಸಿದ್ಧಲಿಂಗದೇವರು-- 
ky ಇಬ್ಬ ರು ಮೂವರು ದೇವರೆಂದು ತಬ್ಬು ಬ್ಬಿ ಕೊಂಡು ನುಡಿಯಬೇಡ 
ಒಬ್ಬ ನೇ ದೇನ ಕಾಣಿರಣ್ಣ ಶಿವ ಏಿಕೋದೇನತೊನು ಸಾರುತ್ತಿವೆ ಶೃತಿ 
ಪರಾ ಇದುಕಾರಣ ಶಿವನಲ್ಲದೆ ದೈವನಿಲ್ಲೆಂದರಿದ ಮಹೇಶ್ವ ರನ 


ಹೃದಯವಾಗಿಪ್ಪ ನಮ್ಮ ನಿಜಗುರು ಸ್ನ ಸ್ರೈತಂತ್ರಸಿದ್ದ ನ ಲಿಂಗೇಶ್ವ ರನು” 


೯೪ 
ತೋಂಟಿದ ಸಿದ್ಧಲಿಂಗದೇವರು-- 


“ ಶಿವನಲ್ಲದ ದೇವರಿಲ್ಲ ನೋಡಾ. ಎನಗೆ ಶಿವಮಂತ್ರ ವಲ್ಲದೆ ಬೇಕೆ 
ನುಂತ್ರ ವಿಲ್ಲ ನೋಡಾ ಎನಗೆ ಇದು ಕಾರಣ ಓಂ ನಮಃ ಶಿನಾಯ 


ಉಪನಿಷತ್ತುಗಳೂ ಬಸನಣ್ಣನವರೂ ೭ಕ್ಕಿ 


ಓಂ ನಮಃ ಶಿವಾಯ ಎಂಬ ಷಡಕ್ಷರ ಮಂತ್ರವನೆ ಜಪಿಸುತಿರ್ಜಿನು 
ಕಾಣಾ ಮಹಲಿಂಗ ಗುರುಸಿದ್ದೇಶ್ವರಪ್ರಭುವೇ'' 


೯೫ 
ಶ್ರೀ ಬಸವೇಶ್ವ ರರು 

44ಶ್ವ ತಿಗಗಮ್ಮ ದ್ವಾದಶಾಂತ್ಕ ್ಯನಸ್ರ ತಿಮ ವ ಪ್ರತಿಯುಂಟಿ? 
"ಸೋಮಃಸನತೆ' ' ಕೆ ಕತಿಯನರಿದು ( ಶಿವನೇಕೋಡೇವಃ 
ರುದ್ರನದ್ದಿತೀಯನೆಂದು ನಂಬುವುದು ಕಾಣಿರಣ್ಣ ಕೂಡಲಸಂಗಮ 
ದೇವನಲ್ಲದೆ ಇಲ್ಲವೆಂದು ಎತ್ತಿದೆ ಬಿರುದ ಜಗನೆಲ್ಲರಿಯಲು ಶಿವನೇ 
ಜಗತ ತ್ರಯಕ್ಟೊಡೆಯನೆಂದುದು ವೇದ ಉತ್ಪತ್ತಿ ಸ್ಪಿತಿ ಲಯ ಕಾರಣ 
ನೆಂದುದು ವೇದ " ಈಶ್ವ ರಸ್ಸ ರ್ವಜಗತ್ರ ಚ” 5 ಎಂಬಿ ಶ್ಫ ತಿ ಇದು ಕಾರಣ 
ಕೂಡಲಸಂಗಮನೊಬ್ಬ' ಸ ಚು 


ತೈತ್ತರೀಯೋಸಪನಿಸತ್‌-ಭೃಗು ವಲ್ಲಿ 
"" ಯತೋನಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ 
ಜೀವಂತಿ ಸ್‌ ಯಂತ್ಯಭಿಸಂ ನಿಶಂತಿ-'' 
ಎಂದು ಹೇಳಿದೆ. ಉತ್ಪತ್ತಿ ಸ್ಲಿತಿ ಲಯಗಳಿಗೆ ಕಾರಣಕರ್ತನೆಂದು ಹೇಳುವ ಮೇಲಿನ 
ಬಸವಣ್ಣ ನವರ ಕ ಇದನ್ನೇ ಬೋಧಿಸುತ್ತದೆ. 


೯೬ 
ಶ್ರೀ ಬಸವಣ್ಣನವರು 
K€ ವೇದಸ್ವಯಂಭುನವೆಂಬ ನಾದಿನೀ ಕೇಳೆಲವೊ ಏಕೋರುದ್ರನ 
ದ್ವಿತೀಯನೆಂದು ನಂಬುವದು ಕಾಣಿರಣ್ಣ "ಓಂ ದ್ಯಾವಾ ಭೂಮಾ ಜನಯನ್‌ 
ದೇವ ಏಕಃ? ರುದ್ರನ ದ್ವಿತೀಯವೆಂಬುದು ಕಾಣಿರಣ್ಣ ಚಕಿತಮಭಿದತ್ತೇ 
ಎಂದು ಶೃತಿ ಸಾರುತ್ತಿದೆ ಜಗದ ಕರ್ತ ಕೂಡಲಸಂಗನೊಬ್ಬನೇ ಕಾಣಿರೋ? 


೯೭ 
ಶ್ರೀ ಅಖಂಡೇಶ್ವ ರ ದೇವರು 


« ನುಂಭಸಹೆಸ್ತ ಉದಕದೊಳಗೆ ಬಿಂಬಿಸಿಕೋರುವ ಸ ಸೂರ್ಯನೊಬ್ಬ 
ನಲ್ಲದೆ ಮತ್ತೆ ಹಲಬರುಂಟೇನಯ್ಯ? ಸಕಲದೇಹಗಳೊಳಗೆ ಭ್ರಮಿಸಿ 
ತುಂಬಿಫ್ಸ ಪರವಸ್ತು ನೀನೊಬ್ಬ ನಲ್ಲದೆ ಮತ್ತಾರನೂ ಕಾಣೆನಯ್ಯಾ 
ಅಖಂಡೇಶ್ವರಾ'' 

೯೮ 
ಚಂದಿಮರಸರು-- 

"ಆ ಥಿಜವಸ್ತು ಒಂದೇ ತನ್ನ ಲೀಲೆಯನೆರಡಾಗಬಲ್ಲುದಡೊಂದೆ ತನ್ನ 
ಮರೆಯಬಲ್ಲುದದೊಂದೇ ತಾನಲ್ಲದಕೃವಿಲ್ಲೆ ಂದರಿವು ತಾನೇ ಕುಲಿ 
ಚನ್ನ ರಾಮಾ” 


೭೪ ಬಸವತತ್ವ ರತ್ನಾಕರ 


೯೯ 
ಪ್ರಭ ಬುಡೇವರು— 


"ಆದಿ ಅನಾದಿ ಇಲ್ಲದಂದು ಹಮ್ಮು ಬಮ್ಮುಗಳಿಲ್ಲದಂದು ಸುರಾಳ 
ನಿರಾಳವಿಲ್ಲದಂದು ಶೂನ್ಯ ವಃ 'ಶೂಸ್ಯವಿಲ್ಲತ4 ಸಚರಾಚರವೆಲ್ಲ ರಚನೆಗೆ 
ಬಾರದಂದು ಗುಹೇಶ್ವ ಎ ಬ್ಬನೇ ಇದ್ದಿ ಯಲ್ಲ ಇಲ್ಲದಂತೆ?” 


೧೦೦ 
ಶ್ರೀ ಬಸವೇಶ್ವರದೇವರು-- 


 ಜಾಗ್ರಸ್ವಪ್ನಸುಷುಪ್ತಿಯಲ್ಲಿ ಮತ್ತೊಂದ ನೆನೆದರೆ ತಲೆದಂಡ 
ತಲೆದಂಡ ಹುಸಿಯಾದರೆ ದೇವ ತಲೆದಂಡ ಕೂಡಲಸಂಗಮದೇವ ನೀನಲ್ಲದೆ 
ಅನ್ಯವ ನೆನೆದರೆ ತಲೆದಂಡ ತಲೆದಂಡ'' 


ಹೀಗೆಯೇ ಒಬ್ಬನೇ ದೇವರೆಂಬುವದನ್ನು ಶ್ರೀ ಬಸವಣ್ಣ ನವರು ಬಹಳ ಚನ್ನಾಗಿ 
ಪ್ರತಿಪಾದಿಸಿರುತ್ತಾರೆ. "" ಏಕೇಶ್ವರವಾದ'? ಎಂಬುವ ಪ್ರ ಕರಣದಲ್ಲಿ ವಿಸ್ತಾರವಾಗಿ 
ಈ ವಿಷಯವನ್ನು ವಿವೇಚನೆ ವಸಾಡಿದುಣಾ ಗ ದೆ. 


ಕರ್ಮ ಮತ್ತು ಜ್ಞಾನ 

ಕರ್ಮವನ್ನು ಮಾಡಬೇಕೆಂದು ಉಪನಿಷತ್ತುಗಳಲ್ಲಿ ಚನ್ನಾಗಿ ಪ್ರತಿಪಾದನೆ 
ಇರುತ್ತದೆ. ಕ ಉಪನಿಷತ್ತುಗಳು ಜಾ 2 ನದೋಧಕಗಳಾಗಿಯೂ ಇರುತ್ತವಲ್ಲದೆ 
ಕೆಲವು ಜ್ಞಾನ ಮತ್ತು ಕರ್ಮಗಳೆರಡನ್ನೂ ಬೋಧಿಸುತ್ತ ವೆ. ಶರಣರಾದರೂ ಕೇವಲ ' 
ಜ್ಞಾನವನ್ನಾ ಗಲೀ ಕೇವಲ ಕರ್ಮವನ್ನಾ ಗಲೀ ಪ್ರತಿಸಾದಿಸುವದಿಲ್ಲ. ಮಾನವನು ತನ್ನ 
ಅಂತಿಮ ಧ್ಯೇಯವಾದ ಮುಕ್ತಿಯನ್ನು ಸಾಧಿಸಲಿಕ್ಕ ಜ್ಞಾನ ಕರ್ಮಗಳೆರಡರ ಅವಶ್ಯಕತೆ 
ಉಂಟಿಂದೇ ಹೇಳಿರುತ್ತಾರೆ. ಕ್ರಿಯಾಯೋಗ ಮತ್ತು ಜ್ಞಾನಯೋಗಗಳೆಂಬ ಪ್ರಕರಣ 
ಗಳಲ್ಲಿ ಈ ವಿಷಯವನ್ನು ನಿಸ್ತಾ A: ಬರೆದಿರುತ್ತದೆ. 

ಇಲ್ಲಿ ಕರ್ಮದ ಬೆ a ಉಪನಿಷತ್ತಿನ ಮಂತ್ರಗಳನ್ನು ಉದಾಹರಿಸಿ 
ಅವುಗಳಿಗೆ. ಸರಿಯಾದ ಬಸ ಸವಣ ನವರ ವಚನಗಳನ್ನು ಕೊಡಲಾಗಿದೆ-- 


ಈಶಾನ-ಸ್ಯೋಪನಿಷತ್‌--ಮಂತ್ರ ೨ 
ಕುರ್ನನ್ಸೇವೇಹಕರ್ಮಾಣಿ ಜಿಜೀನಿಸೇಚ್ಛತ ಸಮಾಃ । 
ಏವಂ ತ್ವಯಿ ನಾನ್ಯಥೇ ತೋಸ್ತಿನ ಕರ್ಮಲಿಪ್ಯತೇ ನರೇ॥ 
ಅಂದರೆ-- ಜಗತ್ತಿನಲ್ಲಿ ಕರ್ಮಪರಾಯಣನಾಗಿಯೇ ಒಂದು ನೂರು ವರ್ಷಗಳವರೆಗೆ 
"ಬದುಕುವ ಆಶೆಯುಳ್ಳವನಾಗಿರಬೇಕು ; ಇದೇ ನಿನ್ನ ಮಾರ್ಗವು. ಇದರಿಂದ ಪಾರಾಗ 
ಲಿಕ್ಟೆ ಬೇರೆ ಮಾರ್ಗವೇ ಇರುವದಿಲ್ಲ. ಹೀಗೆ ಮಾಡಿದರೆ ಮನುಷ ನಿಗೆ ಕರ್ನುಲೋಸ 
ವಾಗುವದಿಲ್ಲ, 
| ೧೦೧ 
ಪ್ರಭುದೇವಕು-- 
“ಹ್ರಿಯಾಮಥನನಿಲ್ಲಡೆ ಕಾಣಬಂದುದೇ ಇಕ್ಸುನಿನೊಳಗಣ ಮಧುರ? 
ಕಿ. ಯಾನುಥನನಿಲ್ಲದೆ ಕಾಣಬಂದುದೇ ಕಾಷ್ಕದೊಳಗಣ ಅಗ್ನಿ? ಕ್ರಿಯಾ 


ಉಪನಿಸತ್ತುಗಳೂ ಬಸನಣ್ಣನವರೂ ೭೫ 


ಮಥನವಿಲ್ಲದೆ ಕಾಣಬಂದುದೇ $ ಕ್ಲೀರದೊಳಗಣ ತುಪ್ಪ ಇದುಕಾರಣ 
ಗುಹೇಶ್ವ ರಲಿಂಗವ ತನೊ ಳರಿದೆನೆಂಬ ಮಹಾಂತರಿಗೆ ಸ ei 
ನತ್ತ ಕಾಣಿರೋ??? 
೧೦೨ 

ಶ್ರೀ ಬಸವಣ್ಣ ನವರು 

A ಅಂತರಂಗದಲ್ಲಿ ಅರಿವಾದಡೇನು? ಬಹಿರಂಗದಲ್ಲಿ ಕ್ರಿಯೆ ಇಲ್ಲದ 
ನ್ಸಕ್ಸ ದೇಹವಿಲ್ಲದಿರ್ದಡೆ ಪ್ರಾಣಕ್ಕಾಶ್ರಯವುಂಟಿ? ಕನ್ನ ಡಿ ಇಲ್ಲದಿದ್ದರೆ 
ತನ್ನ ಮುಖಕ್ಕೆ ಆಶ್ರಯವುಂಟಿ? ಸಾಕಾರ ನಿರಾಕಾರ ನಿಕೋದೇನ ನಮ್ಮ 
ವ 

ಸತ್ಯರ್ಮದ ಬಗ್ಗೆ ಬೇಕಾದಷ್ಟು ವಚನಗಳಿರುತ್ತವೆ. 


ಬೃಹದಾರಣ್ಯಕೋಪನಿಷತ್‌ 
ಸಾಧುಕಾರಿ ಸಾಧುಃ ಭವತಿ ಪಾಸಕಾರಿ ಪಾಪೋ ಭವತಿ । 
ಪ್ರಣ್ಯಃ ಪುಣ್ಯೇನ ಕರ್ಮಣಾ ಭವತಿ ಪಾಪಃ ಪಾಪೇನ ॥ 
ಉತ್ತಮ ಕಾರ್ಯಗಳನ್ನು ಮಾಡತಕ್ಕನನು ಉತ್ತಮನೇ ಆಗುತ್ತಾನೆ. ಪಾಪದ ಕಾರ್ಯ 
ಮಾಡತಕ್ಕವನು ಪಾಪಿಯೇ ಆಗುತ್ತಾನೆ. ಪುಣ್ಯಕರ್ಮದಿಂದ ಪುಣ್ಯವೂ, ಪಾಸಕರ್ಮ 
ದಿಂದ ಪಾಪವೂ ಉಂಟಾಗುತ್ತದೆ. 
ಶ್ರೀ ಬಸವಣ್ಣ ನವರಾದರೋ ಇದಕ್ಕೆ ವೈಧರ್ಮದಿಂದ ಸಾಮ್ಯವನ್ನು ಕೊಡುತ್ತಾರೆ. 


೧೦೩ 
“ಸುಖ ಬಂದರೆ ಪ್ರಣ್ಯ ದ ಫಲನೆನ್ನೆನು ದುಃಖಬಂದರೆ ಪಾಪದ ಫಲ 
ವೆನ್ನೆನು ನೀ ನಾಯಿಕ ಂಡೆನ್ನೆನು ಕರ್ಮಕ್ಕೆ ಕರ್ತ್ರ್ರವೇ ಕಡೆ 
ಯೆಂದೆನ್ನೆನು ಉದಾಸೀನನಿಡಿದು ಕರಣೆಂಡಿನ್ನೆ ನು ಕೂಡಲಸಂಗಮದೇವಾ 
ನೀ ಕವ ಎನಗೀ ಪರಿಯಲಿ ದ ಸನಿಯ ಬಳಸು 
NE 
ಇನ್ನು ಶರಣರು ಆಶಾರಹಿತರು ಅಥವಾ ನಿರಾಶಾಭರಿತರು. ಅವರು ಲೋಭಿಯಾದ 
ಮಾನವನನ್ನು ಮತ್ತು ಆಶಾಬುರುಕರನ್ನು ಬಹಳ ತಿರಸ್ಥಾರಬುದ್ಧಿ ಯಿಂದ ಕಂಡದ್ದು 
ಅವರ ಅನಂತ ವಚನಗಳಿಂದ ತಿಳಿಯುತ್ತಲಿದೆ. ಖುಷಿಗಳಾದರೂ ಆಶೆಯಿಲ್ಲದವರು. 
ಆದ್ದರಿಂದಲೇ ನಚಿಕೇತನಂತಹ ಆರು ವರ್ಷದ ಬಾಲಕನು ಯಮಧರ್ಮನು ಬೇಡಿದ 
ಇಷ್ಟಾರ್ಥಗಳನ್ನು ಕೊಡಲು ಪ ಶ್ರತ್ಯಕ್ಸನಾಗಿದ್ದಾಗ ಆ ಬಾಲಕನು ಅದನ್ನು ತಿರಸ್ಕರಿಸಿ 
ಬಿಟ್ಟಿನು. 
ಕಠೋಪನಿಷತ್‌ 
_ಯನುನು-- 
ಯೇ ಯೇ ಕಾಮಾದುರ್ಲಭಾ ಮರ್ತ್ಯಲೋಕೇ ಸರ್ವಾನ್‌ ಕಾಮಾನ್‌ ಛಂದತಃ । 
ಫಾ ೨ರ್ಥಯಸ್ವ ಇಮಾರಾಮಾಃ ಸರಥಾಃ ಸತೂರ್ಯಾನಹೀ ದೃ ಶಾಲಂಭನೀ । 
ಯಾ ಕಕ್ಕ: ಅಭಿಃಮತ್‌ಸ್ಫ ತ್ರ್ಯಾಭಿಃ ಸರಿಚಾರಯಸ್ವ ನಚಿಕೇತೋ ಮರಣಂ 
ಮಾನುಷ್ಛಾ ಕ 1 98 


೬೬ ಬಸವತತ್ವ ರತ್ನಾಕರ 


ಮಾನನಲೋಕದಲ್ಲಿ ದುರ್ಲಭಗಳಾದ ಎಲ್ಲ ವಸ್ತುಗಳನ್ನು ಬೇಡು. ರಥಗಳಿಂದಲೂ, 
ವಾದ್ಯಗಳಿಂದಲೂ ಕೂಡಿದ ಈ ಸುಂದರ % ಸ್ತ್ರೀಯರು ಮಾನವರಿಗೆ ದುರ್ಲಭರು. ನಾನು 
ಕಳಿಸುವ ಈ ಸಿ ಸ್ರೀ ಯರ ಸೇವೆಯನ್ನು ಸಿ ಕೆ ಸ್ವೀಕರಿಸು. ನಚಿಕೇತನೇ ಆ ಮರಣ ವಿಷಯದ 


ಪ್ರಶ್ನೆಗಳನ್ನು ಬಿಡು. ಯಮಧರ್ಮನ ಈ ಮಾತಿಗೆ ನಚಿಕೇತನ ಉತ್ತರ 


ಶ್ಲೋಕ ೨೬ 


ಶೋಭಾನಾಮರ್ತ್ಯಸ್ಯ ಯದಂತಕ್ಕೆತತ್‌ ಸರ್ವೇಂದ್ರಿಯಾಣಾಂ ಜರಯಂತಿ ತೇಜಃ |, 
ಅಸಿಸರ್ವಂ ಜೀನಿತಮುಲ್ಪಮೇನ ತನೈವವಾಹಾಸ್ತನ ನೃತ್ತಗೀತೇ | 
ಯಮಧರ್ಮನೇ ಇವೆಲ್ಲ ಕ್ಷಣಿಕವಾದವುಗಳು; ಇಂದ್ರಿಯ ಬಲವನ್ನು ಕ್ಷೀಣಗೊಳಿಸಿ 
ಬಿಡುವವು. ಈ ಜೀವನವಾದರೂ ಸ್ವಲ್ಪಕಾಲ ಬದುಕುವದು ; ಮನುಸ್ಯ ನು ಸತ್ತಮೇಲೆ 
ಈ ವಾಹನಗಳೂ ನಿನ್ನನೆ. ಹೀಗೆಯೇ ವಾದವಿವಾದ ನಡೆದು ಕಡೆಗೆ ಯಷ. 


ನಚಿಕೇತನ ಇಚ್ಛೆಯಂತೆ ನಡೆಯಬೇಕಾಯಿತು. 
ಶರಣರಲ್ಲಿಯೂ ಇಂತಹ ಅನೇಕ ಸಂದರ್ಭಗಳು ನಡೆದಿರುತ್ತವೆ. 


೧೦೪ 
ಜೇಡರ ದಾಸೀಮಾರ್ಯರು-- 
"ಕರಿಯಥಿತ್ತ ಡೈಒಲ್ಲೆ ಸಿರಿಯನಿತ್ತಡೆ ಒಲ್ಲೆ ಹಿರಿದಪ್ಪ ನ ರಾಜ್ಯವನಿತ್ತ ಡೆ 
ಒಲ್ಲೆ ನಿಮ್ಮ ಶರಣರ "ಸೂಳ್ನುಡಿಯ ಒಂದರಫುಳಿಗೆ ಇತ ಡೆ ನಿಮ್ಮನಿತ್ತೆ 
ಕಾಣಾ ರಾಮನಾಥ 


ಶರಣರ ವಚನಗಳಿಂದಲೇ ಮೋಕ್ಷ ಸಂಪತ್ತು ಸಿಗುವದು. ನಶ್ವರವಾದ ವಸ್ತುಗಳಿಂದ 
ಆವ ಪ್ರಯೋಜನವೂ ಇರುವದಿಲ್ಲ. ಉಪನಿಷತ್‌ ಕಾಲವು ಬಹಳ ಶ್ರೇಷ್ಠನಾದುದೆಂದು 
ಮೇಲೆ ಹೇಳಿರುತ್ತೇನೆಯಷ್ಟೆ? ಆ ಕಾಲದಲ್ಲಿ ಮೇಲು ಕೀಳುಗಳಿಗೆ ಆಶ್ರಯನಿರಲಿಲ್ಲ; 
ಹೆಣ್ಣು ಗಂಡುಗಳೆಂಬ ಭೇಡರಿರಲ್ಲ ಸಣ್ಣ ವರು ದೊಡ್ಡವರು ಎಂಬುವ ತರತಮ 
ಭಾವಕ್ಕೆ ಆಸ್ಸದನಿರಲಿಲ್ಲ. ಬ್ರಾಹ್ಮಣ ಅಥವಾ ಕ್ಸ ತ್ರಿಯರೆಂಬ ಭೇದಭಾವನೆಗಳಿರಲಿಲ್ಲ. 
ಬ್ರಹೈಜ್ಞಾನಸನ್ನು ಮಾಡಿಕೊಳ್ಳಲಿಕ್ಕೆ ಸರ್ವರಿಗೂ 'ಮುಕ್ತದ್ದಾರವಿದ್ದಿತು. ಜಾತಿಭೇದಗಳ 
ಗೊಂದಲವಿಲ್ಲದ್ದರಿಂದಲೇ ಆ ಕಾಲವು ಎಲ್ಲರಿಗೂ ವೇದಾಂತ ನಿದ್ಯೆಯ ರಹಸ್ಯವನ್ನು 
ತಿಳಿಸಿತು. ಯಾವ ಅಧಿಕಾರವೂ ಇಲ್ಲೆಂದು ಹೇಳುವ ಸ್ತಿ ಸ್ತ್ರೀಯರಿಗೆ ನೇದಾಧ್ಯಯನ. 
ಬ್ರಹ ಜಿಜ್ಞಾಸೆ ಮೊದಲಾದ ಕಾರ್ಯಗಳಲ್ಲಿ ಯೋಗ್ಯಸ್ಥಾ ನವು ದೊರೆತು ಗಾರ್ಗೆಯಾ, 
ತೈತ್ರಿ ಯಾ ನೊದಲಾದ ಸ್ತ್ರೀಯರು ನೇದಾಂತ ಚರ್ಚೆಯಲ್ಲಿ ಭಾಗವನ್ನು ವಹಿಸಿದ್ದ ರು. 
ಯಾಜ ದತ್ತ ಶ್ರೆ ಸ್ಟ ಹ ಕೂಡ ವಾದವಿವಾದವನ್ನು, ಮಾಡಿದರು. 
ಜನಕನಂತಹ ಕ್ಸ ತ್ರಿಯನ ಪಾಡದ ಕೆಳಗೆ ಎ ಸೋ ಜನ ಶ್ರಿ ಷ್ಠ ಬಾ ್ರಹ್ಮಣರು ಶಿಷ್ಯತ್ವ 
ವನ್ನು ವಹಿಸಿತು. ಮಹಾಭಾರತದಲ್ಲಿ sds ಆ ಕಾಲದ ಖಯಸಿಗಳಲ್ಲಿ ಅನೇಕರು 
ಕೀಳುಜಾತಿಯವರಿದ್ದ ರು. 


ಇಲ್ಲಿ ಶುಕ್ರನೀತಿಯೊಳಗಿನ ಕೆಲವು ಶ್ಲೋಕಗಳನ್ನು ನೋಡಿದರೆ ಇದರ ನಿಜ 
ಸಂಗತಿಯು ಗೊತ್ತಾ ಗುವದು 


ಉಪನಿಷತ್ತುಗಳೂ ಬಸವಣ್ಣನವರೂ ೭೭ 


ಶುಕ್ರನೀತಿ- ೪-೪-೩೮ 
ನಿಶ್ವಾಮಿತ್ರೋನವಶಿಷ್ಠಶ್ಚ ಮತಂಗೋನಾರದಾದಯಃ । ಸ್ನ 
ತಪೋನಿಶೇಷೈಃ ಸಂಪ್ರಾಪಸ್ತಾ ಉತ್ತಮತ್ತಂ ನ ಜಾತಿತಃ ॥ 
ವಿಶ್ವಾಮಿತ್ರ, ವಶಿಷ್ಠ, ಮತಂಗ, ನಾರದ ಮೊದಲಾದವರು ತಮ್ಮ ತಪೋಬಲದಿಂದಲೇ 
ಶ್ರೇಷ್ಠತೆಯನ್ನು ಹೊಂದಿದರಲ್ಲದೆ ಜಾತಿಯಿಂದಲ್ಲ. 


ಶುಕ್ರನೀತಿ- ಅಧ್ಯಾಯ ೧, ಶ್ಲೋಕ ೩೮ 

ನಜಾತ್ಯಾ ಬ್ರಾಹ್ಮಣಶ್ಚಾತ್ರ ಕೃತ್ರಿಯೋನೈಶ್ಶಯೇವ ಚ। 

ನ ಶೂದ್ರೋ ನ ಚವೈಮ್ನೇಂಛೋ ಭೇದಿತಾ ಗುಣಕರ್ಮಭಿಃ ॥ 
ಅಂದರೆ ಜಾತಿಯಿಂದ ಯಾರೂ ಬ್ರಾಹ್ಮಣರಿಲ್ಲ, ಕ್ಸತ್ರಿಯರಿಲ್ಲ, ವೈಶ್ಯರಿಲ್ಲ, ಶೂದ್ರರಿಲ್ಲ. 
ಈ ಭೇದಗಳುಂಟಾದುದು ಗುಣಕರ್ಮದಿಂದ. ಇದೇ ಸಿದ್ಧಾಂತವನ್ನು ಮಹಾಭಾರತವು 
ಎತ್ತಿಹಿಡಿಯುತ್ತದೆ. | | | 

ಅನುಶಾಸನಪರ್ನ- ಅಧ್ಯಾಯ ೧೪೭ 

ನಯೋನಿರ್ವಾಪಿಸಂಸ್ವಾರೋ ನ ಶೃತಂ ನ ಚ ಸಂತತಿಃ | 

ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ । 

ವೃತ್ತ್ವೇಸ್ಥಿತಶ್ಚ ಶೂದ್ರೋಪಿ ಬ್ರಾಹ್ಮಣತ್ವಂ ಸ ಗಚ್ಛತಿ | | 
ಅಂದರಿ ದ್ರಿಜತ್ತಕ್ಕ ಕಾರಣವು ಯೋನಿಯಲ್ಲ, ಸಂಸ್ಕಾರವಲ್ಲ, ಅಧ್ಯಯನವಲ್ಲ; ಆದರೆ 
ಆಚಾರವೇ ಕಾರಣ. ಸದಾಚಾರಿಯಾಗಿದ್ದವನು ಶೂದ್ರನಾಗಿದ್ದರೂ ಬ್ರಾಹ್ಮಣತ್ವವನ್ನು 
ಹೊಂದುತ್ತಾನೆ. RSE 

್ಠ ಅರಣ್ಯಪರ್ವ- ಅಧ್ಯಾಯ ೨೧೬ 

ಯಸುುಶೂಡ್ರೋದಯೆೇ ಸತ್ಯೇ ಧರ್ಮೇಚ ಸತತಂ ಸ್ಥಿತಃ 
ತಂ ಬ್ರಾಹ್ಮಣನಮಹಂಮನ್ಯೇ ವೃತ್ತೇನ ಹಿ ಭವೇದ್ವಿಜಃ ॥ 
ಅಂದರೆ ಯಾವನು ಶೂದ್ರ ನೆನಿಸಿಕೊಂಡಿದ್ದರೂ ದಯೆ, ಸತ್ಯ, ಧರ್ಮಗಳಲ್ಲಿ ಸದಾ 
ನಿರತನಾಗಿರುತ್ತಾನೆಯೋ ಅವನನ್ನು ನಾನು ಬ್ರಾಹ್ಮಣನೆಂದೇ ತಿಳಿಯುತ್ತೇನೆ. 


ಶ್ರೀ ಸಿದ್ಧರಾಮದೇವರು-- 
ತಪಸಾ ಬ್ರಾಹ್ಮಣೋ ಜಾತಃ ನಿಶ್ಚಾಮಿತ್ರೋ ಮಹಾಮುನಿಃ । 
ತಪಸಾ ಬ್ರಾಹ್ಮಣೋ ಜಾತಃ ಅಗಸ್ತೊ ಹತ್ರ ಮಹಾಮುನಿಃ ॥ 
ತಪಸಾ ಬ್ರಾಹ್ಮಣೋ ಜಾತಃ ಪರಾಶರ ಮಹಾಮುನಿಃ | 
ತಪಸಾ ಬ್ರಾಹ್ಮಣೋ ಜಾತಃ ಭೃಗುರ್ವಾಸೋಹಿ ಮಾಂಡವ್ಯಃ | 
ಎಲ್ಲ ಖುಷಿಗಳೂ ತಮ್ಮ ತಮ್ಮ ಶ್ರೇಷ್ಠಗುಣಗಳಿಂದಲೇ ಲೋಕಸಪೂಜ್ಯರಾಗಿ ಹೋಗಿರು 
ವರು. ಇಂತಹ ಖುಷಿಗಳಿಂದ ಬರೆಯಲ್ಪಟ್ಟ ಉಪನಿಷತ್ತುಗಳಲ್ಲಿ ಬ್ರಹ್ಮಜಿಜ್ಞಾಸೆ, 
ಬ್ರ ಹ್ಮಚಿಂತನೆ, ಬ್ರಹ್ಮಚಿಕಿತ್ಸೆ ಮೊದಲಾದ ಆತ್ಮತತ್ವದ ನಿಷಯಗಳೇ ಇರುತ್ತವೆ. 
ಉಪನಿಷತ್ತುಗಳ ಕಾಲವು ಹಿಂದೂ ಧಾರ್ಮಿಕ ಇತಿಹಾಸದಲ್ಲಿ ಹೇಗೆ ಮಿಗಿ 
ಲಾದದ್ದೋ ಅದರಂತೆಯೇ ೧೨ನೆಯ ಶತಮಾನದಲ್ಲಿ ಆಗಿಹೋದ ಬಸವಾದಿ ಶರಣರ 
ಕಾಲವಾದರೂ ಬಹಳ ಮಿಗಿಲಾದದ್ದೂ, ಐತಿಹಾಸಿಕ ಅತ್ಯದ್ಭುತಕಾರ್ಯಗಳಿಂದ 


೬೮ ಬಸವತತ್ವ ರತ್ನಾಕರ 


ಕೂಡಿದ್ದೂ ಆಗಿರುತ್ತದೆ. ಶಿವಶರಣರ ಧಾರ್ಮಿಕ ಕ್ರಾಂತಿಯು ಭರತ ಖಂಡದ ತುಂಬ 
ವ್ಯಾಪಿಸಿತು. ಎಲ್ಲಿ ನೋಡಿದಡಲ್ಲಿ ಶರಣರ ಸಸ ದಯಾ, ಸತ್ಯ, ಕಾಯಕ 
ಮೊದಲಾದ ನೂರಾರು ಗುಣಗಳ ಶ್ರೇಷ್ಠತೆಯು ಕಂಡುಬರುತ್ತಲಿದೆ. ೧೨ನೆಯ 
ಶತಮಾನವು ಧಾರ್ಮಿಕ ಕ್ರಾಂತಿಯ ಕಾಲವು. ಅಲ್ಲಿಯವರೆಗೆ ಆದ ಧಾರ್ಮಿಕ ಕ್ರಾಂತಿ 
ಗಳನ್ನೆಲ್ಲ ಮಾರಿದುದಾಗಿರುತ್ತದೆ. . ಬಸವ, ಚನ್ನಬಸವ, ಅಲ್ಲಮಪ್ರಭು, ಸಿದ್ದರಾಮ 
ಮೊದಲಾದ ಯೋಗಿನರೇಣ್ಯರೇ ಇದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ್ದರಲ್ಲದೆ 
ನೂರಾರು ಶರಣರು ಇವರ ಕಾರ್ಯದಲ್ಲಿ ಸಹಾಯಕರಾಗಿದ್ದರು. ಇವರ ಧಾರ್ಮಿಕ 
ಚರ್ಚೆಯು ಎಲ್ಲೆಡೆಯಲ್ಲಿಯೂ ಹೆ ಹಬ್ಬಿತು. ಅನೇಕರು ಬೇರೆ ಬೇಕೆ ಸ್ಥಾನಗಳಿಂದ. 
ಕಲ್ಯಾಣ ಪಟ್ಟಣಕ್ಕೆ ಧಾನಿಸಿ “i ಆ ಕಾಲಕ್ಕೆ ಇಂತಹ ೩೦೦ ಜನ ಶಿವಶರಣರು 
ಎರಡೆಂಭತ್ತುಕೋಟ ವಚನಗಳನ್ನು ರಚಿಸಿದರು. ಈ ವಚನಗಳು ಉಪನಿಷತ್ತುಗಳಿಗೆ 
ಸಮಾನವಾದವುಗಳೆಂದು ತಿಳಿಯಲ್ಪಟ್ಟತು. ಉಪನಿಷತ್ತುಗಳು ೧೦೮ ಇದ್ದರೂ ಈಗ 
ಅವುಗಳ ಸಂಖ್ಯೆ ೨೨೦ ಆಗಿರುತ್ತದೆ. ಶರಣರ ಸಂಖ್ಯೆಯು ಅವರಿಗಿಂತಲೂ ಹೆಚ್ಚಾಗಿ 
ಇರುತ್ತದೆ. ಉಪನಿಷತ್ತುಗಳಂತೆ ಇವುಗಳನ್ನೂ ಕೂಡ ಬೇರೆಬೇರೆ ವಚನಗಳಲ್ಲಿ 
ವಿಂಗಡಿಸಬಹುದು. ಅಂತೂ ಇದೊಂದು ತತ್ವಪ್ರಚಾರದ ಪ್ರಚಂಡ ಸಂಘಟನೆಯ 
ಮಹತ್ವದ ಕಾಲವೆಂದು ಹೇಳಬಹುದು. ತಾಯಿಯ ನುಡಿಯಲ್ಲಿ ಇಂತಹ ಶ್ರೇಷ್ಠವಾವ 
ಧಾರ್ಮಿಕ ವಾಜ್ಮಯವನ್ನು ರಚಿಸಿದ್ದುದು ಜಗತ್ತಿನ ಸಾಹಿತ್ಯದಲ್ಲಿ ಎಲ್ಲಿಯೂ 
ಸಿಗುವದಿಲ್ಲ. ಇದು ಒಳ್ಳೆ ಹೊಸ ಕಾರ್ಯವೆಂದು ಆ ಕಾಲದಲ್ಲಿ ಪ್ರಸಿದ್ಧಿಯನ್ನು 
ಹೊಂದಿತಲ್ಲದೆ ಈಗಿನ ಕಾಲದ ಪಂಡಿತರನ್ನು ತಲೆದೂಗಿಸುತ್ತಲಿಜೆ. ಹೀಗೆಯೇ 
ಸಾಮ ವನ್ನು ಕೊಡುತ್ತ ಹೋದರೆ ಇದೊಂದು ಪ್ರಕರಣವೇ, ಒಂದು ಮಹತ್ತರವಾದ 
ಗ್ರಂಥವೇ ಆಗುವದು. ಆದ್ದರಿಂದ ಇನ್ನು ಕೆಲವು ವಿಷಯಗಳನ್ನು ಸಂಕ್ಷೇಪವಾಗಿ 
ಹೇಳುತ್ತೇವೆ... ಉಪನಿಷತ್‌ಕಾರರು ಯಾವದಕ್ಕೆ ಬ್ರಹ್ಮ, ನಿತ್ಯ, ವಿಶ್ವವ್ಯಾಪಿ, 
ಅಜ್ಜೇಯ ಮೊದಲಾದ ಶಬ್ದಗಳಿಂದ ಹೇಳುತ್ತಾರೆಯೋ ಅದಕ್ಕೆ ಶರಣರು ಲಿಂಗವೆಂದು 
ಕರೆಯುತ್ತಾರೆ. " ತಸ್ಮಾಲ್ಲಿಂಗಂ ಪರಂಬ್ರಹ್ಮ ಸಚ್ಚಿದಾನಂದಲಕ್ಸಣಂ'' ಸ ಸಚಿ ಕ್ರಿದಾನಂದ 
ಸ್ವರೂಪನಾದ ಆ ಪರಬ್ರಹ್ಮ ಪರವಸ್ತುನಿಗೇನೇ ಲಿಂಗವೆಂದು ಕರೆಯುತ್ತಾ. 


ಶರಣರ ದೃಷ್ಟಿಯಲ್ಲಿ ಲಿಂಗವು ಪರಬ್ರಹ್ಮ ಸ್ವರೊಸವಾದುದಲ್ಲದೆ ಜಗದ್ವ್ಯಾಪಿ. 
ನಿಂಡಾಂಡ ಬ್ರಹ್ಮಾಂಡಗಳೆಲ್ಲ ಲಿಂಗದಲ್ಲಿ ಟಿ ಲಿಂಗದಲ್ಲಿ ಲಯಹೊಂದತಕ್ಕವುಗಳಾಗಿನೆ. 
ಲಿಂಗಕ್ಕೇನೇ ವಚನಕಾರರು 44 ಅತ್ಮ ತಿಷ್ಮದ್ದ ಶಾಂಗುಲಂ'' ಎಂದು ಕರೆಯುತ್ತಾರೆ. 
ಎಷ್ಟೋ ಉಪನಿಷತ್ತುಗಳ ಶಬ್ದವನ್ನು ಶರಣರು ಇದ್ದಕ್ಕಿದ್ದಹಾಗೆ ಉಪಯೋಗಿಸಿ 
ಕೊಂಡರೂ ತಮ  ನೈತಿಷ್ಟ್ಯ ನನ್ನು ತೋರಿಸಿ ಉಪನಿಷತ್ತುಗಳಿಗಿಂತಲೂ ಕೆಲವು ವಿಷಯ 
ಗಳಲ್ಲಿ ಮುಂದೆ ಹೋಗಿರುವೆ. ಶ್ರೇತಾಶ್ಚತರ, ಕೈವಲ್ಯ, ಜಾಬಾಲ, ನಾರಾಯ 
ಣೋಪನಿಸತ್‌ ಮೊದಲಾದವುಗಳಂತೂ ವಚನಕಾರರ ವಚನಗಳಿಗೆ ಶಬ್ದ ಶಃ ಹೋಲ 
ತಕ್ಕವುಗಳಾಗಿರುತ್ತ ವೆ. ಇಂತಹಕ್ಸಿ ಸ್ಟ ಗಳಾದ ಉಪನಿಷತ್ತುಗಳ ನೇದಾಂತದ ತಿರುಳನ್ನು 
ಸುಲಭವಾಗಿ ಕನ್ನಡ ನುಡಿಯಲ್ಲಿ "ಜು. ಪ್ರ ತ್ಯೇಕವಾದ ಧರ್ಮಕ್ಕೆ ಅನ್ವಯಿಸಿ ಹೇಳು 
ವದು ಸಾಮಾನ್ಯನಾದುದಲ್ಲ. ಆದುದರಿಂದಲೇ ಶರಣರಿಗೆ ಸೂ ರವಾಡ 
ಕೀರ್ತಿಯು ಪ್ರಾಪ್ತಿಯಾಗಿರುವದಲ್ಲದೆ ಕನ್ನಡ ಭಾಷೆಯು ಅಸ್ತಿತ್ವದಲ್ಲಿರುವವರೆಗೆ 


ಉಪನಿಸತ್ತುಗಳೂ ಬಸವಣ್ಣನವರೂ ೭೪ 


ಅವರ ಕೇರ್ತಿಯು ತೇಜಃಪುಂಜವಾಗಿ ಮೆರೆಯುವದರಲ್ಲಿ ತಿಲಮಾತ್ರವಾದರೂ 
ಸಂಶಯನಿರುವದಿಲ್ಲ. ಉಪನಿಷತ್ತುಗಳನ್ನು ಅವರು ನಿಂದಿಸಿದ್ದುದು ಎಲ್ಲಿಯೂ ಕಂಡು 
ಬರುವದಿಲ್ಲ. ಉಪನಿಷತ್ತುಗಳು ಸಾಮಾನ್ಯವಾಗಿ ಜನಗಳಿಗೆ ಆತ್ಮತತ್ವವನ್ನು ಬೋಧಿಸ 
ತಕ್ಕವುಗಳಾಗಿದ್ದರೂ ಅನೇಕ ಮತಸ್ಥಾಸನಾಚಾರ್ಯರು ಅವುಗಳ ಅರ್ಥವನ್ನು ಜಗಿ 
ತಮ್ಮ ಪಾಂಡಿತ್ಯದ ಬಲದಿಂದ ತಮ್ಮ ತಮ್ಮ ಮತಸರಸಿದಾ ಂತಗಳನ್ನು ಸ್ಥಾಸಿಸಿ 
ತಾವು ಬರೆದ ಅರ್ಥವೇ ಶ್ರೇಷ್ಠವಾದುದೆಂದು ಎಲ್ಲರೂ ಹೇಳುತ್ತಲಿದ್ದಾರೆ. ವೀರಶೈವ 
ಸಮಾಜದ ಪಂಡಿತರೂ ಕೂಡ ದಶೋಪಸನಿಷತ್ತುಗಳಲ್ಲಿ ಕೆಲವುಗಳಿಗೆ ಲಿಂಗಧಾರಣ 
ಪರಸಿದ್ಧಾಂತವನ್ನು ಮಾಡಿ ಬರೆದಿರುತ್ತಾರೆ. ಅಂತೂ ಬಸವಾದಿ ಶರಣರಿಗೆ ಉಪನಿಷ 
ದ್ವಾಕ್ಯಗಳು ನಿಷೇಧನರವಾದವುಗಳಾದದ್ದು ಎಲ್ಲಿಯೂ ಕಂಡುಬರುವದಿಲ್ಲ. ಇತ್ತೀಚಿನ 
ಟೀಕೆಗಳನ್ನು ಅವರು ಒಪ್ಪುವದಿಲ್ಲ. ಶರಣರು ಕೇವಲ ಸೃಷ್ಟಿ, ಜೀವ, ಜಗತ್ತು, 
ಆತ್ಮತತ್ವ ಮೊದಲಾದವುಗಳನ್ನು ಹೇಳದೆ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ. 
ಮೊದಲಾದ ಅನೇಕ ವಿಷಯಗಳನ್ನು ಹೇಳಿರುತ್ತಾರೆ. ವಿಷಯಗಳ ಗಾಂಭೀರ್ಯದಲ್ಲಿ 
ಉಪನಿಷತ್ತುಗಳಿಗಿಂತಲೂ ಕೆಲವು ಸಂದರ್ಭಗಳಲ್ಲಿ ಶರಣರು ಮುಂದೆ ಹೋಗಿರುತ್ತಾರೆ. 
ಕೆಲವು ಉಪನಿಷತ್ತುಗಳಲ್ಲಿ ರುದ್ರಾಕ್ಷಿ ಮತ್ತು ಭಸ್ಮಗಳ ಪ್ರಶಂಸೆಯು ಚನ್ನಾಗಿ ವರ್ಣಿಸ 
ಲ್ಪಟ್ಟಿರುತ್ತದೆ. ಆ ಉಪನಿಷತ್ತುಗಳಿಗೆ ಸರಿಯಾಗಿಯೂ, ಕೆಲವು ಪ್ರಸಂಗಗಳಲ್ಲಿ 
ವಿಶೇಷ: ರೀತಿಯಿಂದಲೂ ಬಸವಣ್ಣ ನವರು ಅನೇಕ ವಚನಗಳನ್ನು ಹೇಳಿರುತ್ತಾರೆ. 
ಉಪನಿಷತ್‌ಕಾರರು.- 
ನಿರ್ಗುಣ ಬ್ರಹ್ಮಸ್ವರೂಪ | 
ಸರ್ವೇಂದ್ರಿಯ ಗುಣಾಭಾಸಂ ಸರ್ಮೇಂದ್ರಿಯ ನಿವರ್ಜಿತಂ । 
ಸರ್ವಸ್ಯ ಪ್ರಭುವಿತಾಶಾನಂ ಸರ್ವತ್ರ ಶರಣಂ ಬೃಹತ್‌ ॥ 
ಅಂದರೆ ಎಲ್ಲ ಚಕ್ಸುರಾದಿ ಇಂದ್ರಿಯಂಗಳ ಗುಣಗಳಾದ ಆಕಾರಾದಿಗಳಲ್ಲಿ ಆಯಾಯ 
ಆಕಾರದಿಂದ ಹೊಳೆಯತಕ್ಕ ಮತ್ತು ನೋಡತಕ್ಕವನಾಗಿದ್ದರೂ ಎಲ್ಲಾ ಇಂದ್ರಿಯಗಳಿಲ್ಲ 
ದವನೆಂದೂ ವಿರೋಧಾಭಾಸದಿಂದ ವರ್ಣಿಸಿರುತ್ತಾರೆ. ಎಷ್ಟೋ ಕಡೆ ಸಗುಣ 
ಬ್ರಹ್ಮದ ವರ್ಣನೆಯೂ ಬಂದಿರುತ್ತದೆ. ಶರಣರಾದರೂ ಕೇವಲ ಸಾಕಾರವನ್ನಾಗಲೀ 
ನಿರಾಕಾರವನ್ನಾಗಲೀ ನಂಬುವದಿಲ್ಲ. ನಿರ್ಗುಣ ಸ್ವರೂಪನಾದ ದೇವನನ್ನು ವಚನ 
ಕಾರರು ಅನಂತರೀತಿಯಿಂದ ಪ್ರಶಂಸಿಸಿದರೂ ಸಗುಣ ಬ್ರಹ್ಮನನ್ನು ಅವರು ಬಿಟ್ಟಿರುವ 
ದಿಲ್ಲ. ಮೊದಲು ಸಗುಣ ಆಮೇಲೆ ನಿರ್ಗುಣನೆಂದೇ ಅವರ ಸಿದ್ಧಾಂತವು. ವಚನ 
ಕಾರರಿಗೂ ಉಸನಿಷತ್‌ಕಾರರಿಗೂ ಕೆಲವು ನಿಷಯಗಳಲ್ಲಿ ಮಾತ್ರ ವ್ಯತ್ಯಾಸವಿರುವ 
ದಲ್ಲದೆ ಉಳಿದ ಕಡೆ ಏಕಾಭಿಪ್ರಾಯನಾಗಿರುತ್ತದೆ. 
ಒಂದು ಉಪನಿಷತ್ತಿನಲ್ಲಿ ಹೇಳಿದ ವಿಷಯವೇ ಬೇರೆ ಬೇಕೆ ಉಪನಿಷತ್ತುಗಳಲ್ಲಿ 
ಅನೇಕ ಸಾರಿ ಬಂದಿರುತ್ತದೆ. "" ಅಪಾಣಿಪಾದೋ ಜವನೋ ಗೃಹೀತಾ'' ಎನ್ನುವ 
ಮಂತ್ರವು ಆರೇಳು ಉಪನಿಷತ್ತುಗಳಲ್ಲಿಯೂ ಬಂದಿರುತ್ತದೆ. ಅದರಲ್ಲಿ ಕೆಲವು ಶಬ್ದಗಳ 
. ವ್ಯತ್ಯಾಸ ಮಾತ್ರ ಇರುತ್ತದೆ. ಶರಣರಲ್ಲಿಯೂ ಒಬ್ಬರು ಹೇಳಿದ್ದನ್ನೇ ಉಳಿದವರೂ 
ಕೂಡ ಹೇಳಿದ್ದುದು ಕಂಡುಬರುತ್ತದೆ. ಉಪನಿಷತ್ತುಗಳಲ್ಲಿ ಮೊದಲನೆಯ ವರ್ಗದಲ್ಲಿ 
ಕೆಲವು ಬರುತ್ತದೆ. ಶರಣರಲ್ಲಿಯೂ ಬಸವ, ಚನ್ನಬಸವ, ಪ್ರಭುದೇವ, ಅಕ್ಕಮಹಾ 


೮೦ ಬಸವತತ್ವ ರತ್ನಾಕರ 


ದೇವಿ, ಸಿದ್ದರಾ ಮ ಮೊದಲಾದ ಕೆಲವು ಶರಣರ ವಚನಗಳು ಮೊದಲನೆಯ ವರ್ಗದಲ್ಲಿ 
ಬರುತ್ತ ವಲ್ಲದೆ ಉಳಿದ ವಚನಗಳು ಎರಡನೆಯ ವರ್ಗಕ್ಕೆ ಸೇರುತ್ತವೆ. ಉಪನಿಷತ್ತು 
ಗಳಲ್ಲಿ ದಶೋಪನಿಷತ್ತುಗಳನ್ನು ಬಿಟ್ಟ ಕೆ ಉಳಿದ ಎನೊ ಣ್ಯ ಉಪನಿಷತ್ತುಗಳು ಎರಡನೆಯ 
ವರ್ಗಕ್ಕೂ ಮೂರನೆಯ ವರ್ಗಕ್ಕೂ `ೇರತಕೃಪುಗಳಾಗಿನೆ. ಉಪನಿಷತ್ತುಗಳು ಸಂ ಸ್ಕೃತ 
ಭಾಷೆಯಲ್ಲಿರುವದರಿಂದ ಜಗತ್ತಿನ ಮೂಲೆ ಮೂಲೆಗಳಲ್ಲಿರತಕ್ಕ ಎಲ್ಲ ಪಂಡಿತರಿಗೂ 
ಅವುಗಳ ಸಾರವು ಎಷ್ಟರಮಟ್ಟಿಗಿರುತ್ತದೆಂದು ತಿಳಿದಿರುತ್ತದೆ. ಜಗತ್ತಿನ ಪ ಸಿದ್ಧ 
ಭಾಷೆಗಳಲ್ಲೆಲ್ಲ ಉಪನಿಷತ್ತುಗಳ ಅಚ್ಚಾಗಿರುತ್ತವೆ. ಆದರೆ ವಚನಗಳಿಗೆ ಈ ಪ್ರಾಶಸ್ಯ್ಕೃವು 
ದೊರೆತಿಲ್ಲ. ಕೇವಲ ಕನ್ನಡ ಭಾಷೆಯಲ್ಲಿರುವದರಿಂದ ಭರತಖಂಡದ ಅಥವಾ ಜಗತ್ತಿನ 
ಪಂಡಿತರ ಮಾತು ಒತ್ತಟ್ಟ ್ಬಿಗಿರಲಿ ನಮ್ಮ ನೆರೆಪ್ರಾಂತದ ಭಾಷೆಗಳ ಜನಗಳಿಗೂ ಕೂಡ 
ಅವುಗಳ ತಿರುಳು ತಿಳಿಯ ಸಾಧ್ಯವಿಲ್ಲ; ಅಂದಮೇಲೆ ಅವುಗಳಲ್ಲಿರತಕ್ಕ ಶ್ರೇಷ್ಠಗುಣ 
ಗಳು ಕನ ಡಿಗರ ಹೊರತು ಇಲ್ಲಿಯವರೆಗೆ ಅನ್ಯ ರಿಗೆ ತಿಳಿದಿರುವದಿಲ್ಲ. ಈ ಕಾರ್ಯದ 
ಭಾರವು ನೀರಶೈವ ಸಮಾಜದ ಮೇಲಿರುತ್ತ ಜಟಾ ಸುಧೆ ಪ್ರಸಿದ್ಧ ಭರತಖಂಡದ ಭಾಷೆಗಳಲ್ಲಿ 
ಮೊದಲು ಅ ಅಚ್ಚಾಗಬೇಕು; ಅಂದರೆ ಅವುಗಳ ಮೇಲ್ಮೆಯು ಅಖಂಡ ಭೂಮಂಡಲದಲ್ಲಿ 
ಹಬ ನಿಲಿಕ್ಸೆ ಸಾಧನವಾಗುತ್ತದೆ. ಈ ವಚನಗಳು ಸಂಸ್ಕೃತ ಭಾಸೆಯಲ್ಲಿದ್ದರೆ ಅವುಗಳ 
ಗೌರವವು ಇಂದಿಗೆ ಜಗತ್ತಿನ ತುಂಬ ಹಬ್ಬುತ್ತಿದ್ದಿ ತು. 


ಜಾಬಾಲೋಪನಿಷತ್ತಿನ ಪ್ರಾರಂಭದಲ್ಲಿ 

«6 ಶಂ ತತ್ವಂ ಕೋ ಜೀವಃ ಕಃ ಪಶುಃ ಕಃ ಈಶಃ ಕೋ ಮೋಕ್ಸೋ 
ಪಾಯ ಇತಿ ಪಶುಪತಿಃ ಅಹೆಂಕಾರಾನಿಷ್ಟಃ ಸಂಸಾರೀಜೀವಃ ಸ ಯೇವ 
ಪಶುಃ : "ಸರ್ವಜ್ಞಃ ಸಂಚಕೃತ್ಯ ಸಂಪನ್ನಃ ಸರ್ವೇಶ್ವರ ಈಶಃ ಪಶುಸತಿಃ 
ಕೇ ಸಶವಃ ಇತಿ ಪುನಃ ಸ ತಮುವಾಚ ಜೀವಾಃ ಪಶವಃ ಉಕ್ತಾಃ ತತ್ಪತಿ 
ತ್ವಾತ್‌ 8 ಪಶುಪತಿಃ ಸ ಪುನಃ ತಂ ಹೋವಾಚ ಕಥಂ ಜೀವಾಃ ಪಶವಃ ಇತಿ 
ಈ ತತ್ಪತಿರಿತಿ ಸ ತಂ ಉವಾಚ ಯಥಾ ತೃಣಾಶಿನೋ ನಿವೇಕಹೀನಾಃ 
ಸರಪ್ರೇಷ್ಠಾ ಷ್ಯಾಃ ಕೃಷ ಸ್ಯಾದಿಕರ್ಮಸು ನಿಯುಕ್ತಾಃ ಸಕಲದುಃಖಸಹಾಃ 
ಸ್ಪಸ್ನಾ ಮಿಬಧ್ಯಮಾನಾ: ಗವಾದಯಃ ಪಶವಃ ಯಥಾತತ್‌ ಸ್ವಾಮಿನ 
ಇವ ಸರ್ವಜ್ಞಃ ಈಶಃ ಪಶುಪತಿಃ? 
ಅಂದಕೆ- -ತತ್ತ್ವನೆಂದಕೇನು? ಜೀವನು ಯಾರು? ಯಾವನು ಪಶು? ಈಶನು ಯಾರು? 
ಮೋಕ್ಷವನ್ನು ಹೊಂದಲಿಕ್ಕೆ ಮಾಡತಕ್ಕ ಉಪಾಯವೇನು? ಅಹಂಕಾರದಿಂದ ಕೂಡಿದ 
ಸಂಸಾರಿಯಾದ ಜೀವನೇ ಪಶು. ಸರ್ವಜ್ಞನು ಸಂಚಕ ೈತ್ಯಗಳಿಂದ ಕೂಡಿದವನೂ 
ಸರ್ವೇಶ್ವರನಾದ ಈಶ್ವರನೇ ಪಶುಪತಿಯು. ಸಶುಗಳೆಂದರೆ ಯಾರು ಎಂದು ಪುನಃ 
ಪ್ರಶ್ನೆಯನ್ನು ಮಾಡಲು ಜೀವರೇ ಸಶುಗಳೆಂದು ಹೇಳಲಾಗಿದೆ. ಅವುಗಳಿಗೆ ಒಡೆಯ 
ನಾದುದರಿಂದ ಪಶುಪತಿಯೆಂದು ಹೆಸರು. ಜೇನರುಗಳು ಹೇಗೆ ಪಶುಗಳಾಗುತ್ತಾರೆಂದು 
ಪುನಃ ಪ್ರಶ್ನಿಸಲು ಉತ್ತರವನ್ನು ಹೇಳುತ್ತಾನೆ. ಹುಲ್ಲುಗಳನ್ನು ತಿನ್ನತಕ್ಕ, ನಿವೇಕ 
ಶೂನ್ಯಗಳಾದ, ಅನ್ಯರಿಂದ ಪ ೈಷ್ಯಾದಿ ಕಾರ್ಯಗಳಲ್ಲಿ ಪ್ರೆ ೇರಿಸಲ್ಪ ಟ್ರ ಎಲ್ಲ ದುಃ ಖಗಳನ್ನು 
ಸಹಿಸತಕ್ಕಂಥ, ತಮ್ಮ ಹಾರ ಕಟ್ಟ ನಕೊಳ್ಳ ತ ತಕ್ಕಂಥ KA ಗಳೇ ಟಾಟ 
ಪಶುಗಳಿಗೆ ಅನುಸರ ಒಡೆಯನು , ಸ್ಟ್ರಾ aR > ನೆಯೋ ಹಾಗೆಯೇ 


i 


ಉಪನಿಸತ್ತುಗಳೂ ಬಸವಣ್ಣನನರೂ. ೮೧ 


ಸರ್ವಜ್ಞ ನಾದ ಪರಮಾತ್ಮನು ಸಂಸಾರದಲ್ಲಿ ತೊಳಲಿ ಬಳಲುವ ಜೀವರುಗಳಿಗೆ 
ಸಶುಪತಿಯಾಗುತ್ತಾನೆ. 
೧೦೫% 
ಇದಕ್ಕೆ ಸರಿಯಾಗಿ ಸ್ವತಂತ್ರಸಿದ್ಧಲಿಂಗದೇವರು-- 
“ ಮಹಾಕರ್ತನು ತನ್ನ ಶಕ್ತಿಯ ವಿನೋದಕ್ಕೆ ಜಗವ ನಿರ್ಮಿಸಿದ 
ನಲ್ಲದೆ ಅನಂತ ಲೋಕಗಳನ್ನೂ, ಚಂದ್ರ ಸೂರ್ಯ ನಕ್ಷತ್ರ ಮಿಂಚುಗಳನ್ನು 
ಕಾಲ ಕರ್ಮ ಪ್ರಳಯಗಳನ್ನು ಹೆಣ್ಣು, ಗಂಡು ಜಾತಿ ಹ ಹಾದ 
ನರಸುರ ತಿರ್ಯಗ್ಬಾತಿ ಸ ; ಲಭೋಗ ಆಯುಷ್ಯ ನಿದ್ರೆ ಮೊದಲಾದ ಸಮಸ್ತ 
ಪ್ರಸಂಚಗಳನ್ನು ಎಂಭತುನ ನಿನಾಲ್ಪು ಜೀವರಾಶಿಗಳನ್ನು ಹುಟ್ಟ ಸಿದ ತನ್ನ 
ವಿನೋದಕ್ಕೆ ಯಂತ್ರವಾಹೆಕನು ಮಾಡಿದ ಕಟ್ಟ Ms ತಿಳಿಯ 
ಬಾರದು bE ಸರ್ವ ಆತ್ಮರು eS ಬಂಧಿಸಿಕೊಂಬ 
ಪಶುಗಳಾದರು ತಾ ಪಶುಪತಿಯಾದ ನಮ್ಮ ನಿಜಗುರು ಸ್ವತಂತ್ರಸಿದ್ದ 
ಲಿಂಗೇಶ್ವರನು.'' ಬಸವಣ ನವರು" ಅನು ಪಶು ಹ್‌ ಜು 
ಯಯ್ಯ”” ಎಂದು ಹೇಳಿರುತ್ತಾರೆ. 


ಮುಂಡಳೋಪನಿಷತ್‌- ದ್ವಿತೀಯ ಮುಂಡಕ, ದ್ವಿತೀಯ ಖಂಡ, ಶ್ಲೋಕ ೨ 
ಧನುರ್ಗ್ಗಹೀತೌಸನಿಸದಂ ಮಹಾಸ್ತ್ರಂಶರಂ ಹ್ಯುಪಾಸಾನಿ ನಿಶಿತಂ ಸಂಧಯಾತ । 
ಆಯನ್ಯುತದ್ಭಾನಗತೇನ ಚೇತಸಾ ಲಕ್ಷ್ಮಂತದೇವಾಕ್ಸರಂ ಸೌಮ್ಯವಿದ್ಧಿ | 
ಪ ಗ್ರಣವೊ ಧನು: ಶರೋಹ್ಯಾತ್ಮಾಬ್ಬ ಬ್ರಹ್ಮ ತಲ್ಲ ಕ ಫ್‌ ಮಂಚ್ಛತೇ 
ಅಪ್ರ ಮುತ್ತೇನ ಬೋದ ಚ ಶರನತ್‌ "ಇನ್ನ ಹೋ ಭವೇತ್‌ ॥೪.॥ 


ಮಹಾ ಅಸ್ರ್ರ ವಾದ ಉಪನಿಷತ್ತೆಂಬ ಬಿಲ್ಲನ್ನು ಎತ್ತಿ ಉಪಾಸನೆಯಿಂದ ತೀಕ್ಬ ಎವಾದ 
ನೆಂಬ ಬಾಣವನ್ನು ಅದಕ್ಕೆ ಹೂಡು. ಚಿತ್ರವನ್ನು ಪರಮಾತ್ಮನಲ್ಲಿ ಏಕೀಕೃತ 
ವಾದುದನ್ನಾಗಿ ಮಾಡಿ ಆ ಅಕ್ಷ ಕ್ಸರವನ್ನ್ನೇ ಲಕ ಕ್ಸ್ಯವಾಗಿಟ್ಟು ಕೊಂಡು ನತ. ಬಾಣವನ್ನು 
ಬಿಡು. ಮತ್ತು ತತ್ವರೂಪವನ್ನು ಹೊಂದು. ಓಂಕಾರವು ಧನಸ್ಸು, ನಿನ್ನ ಆತ್ಮನೇ 
ಬಾಣ, ಬ್ರಹ್ಮನೇ ಲಕ್ಷ್ಯ; ತಪ್ಪದೇ ವೇಧಿಸಿ ಬಾಣದಂತೆ ತನ್ಮಯನಾಗು. 
ಆಗಮಗಳಲ್ಲಿಯೂ ಈ ವಿಷಯವು ವಿಸ್ತಾರವಾಗಿಯೇ ಹೇಳಲ್ಪಟ್ಟರುತ್ತದೆ. 


ಪಾರನೇಶ್ವರಾಗಮ-ಪುಟ ೧೯೧ 


ಬ್ರಹ್ಮಾದ್ಯಾಃ ಸ್ಥಾನರಾಂತಾಶ್ಚ ದೇನದೇವಸ್ಯ ಶೂಲಿನಃ | 
ಪಶವಃ ಪರಿಕೀರ್ತ್ಯಂತೇ ಸಂಸಾರ ಪರಿವರ್ತಿನಃ ! 

ತೇಷಾಂ ಪತಿತ್ವಾದ್ದೇವೇಶಿ ಹ್ಯಯಂ ಪಶುಪತಿಃ ಸ್ಮೃತಃ ॥ 
ಮಲನಾಯಾದಿಭಿಃ ಪಾಶ್ಮೈರ್ಬದ್ದಾ ತಿ ಸ ಪಶೂನ್ಸತಿಃ । 
ಸಯೇನ ನೋಚಕಸ್ತೇಷಾಂ ಭಕ್ತ್ಯಾ ಸಮ್ಮಗುಸಾಸಿತಃ ॥ 
_ಚತುರ್ನಿಂಶತಿ ತತ್ವಾನಿ ಮಾಯಾ ಕರ್ಮ ಗುಣಾ ಅನಿ | 
ವಿಷಯಾ ಇತಿ ಕಥ್ಯಂತೇ ಪಾಶಜೀವ ನಿಬಂಧನಾತ್‌ ॥ 
ಬ್ರಹ್ಮಾದಿ ಸ್ಪಂಭಪರ್ಯಂತಾನ್‌ ಪಶೂನ್‌ಬಧ್ಯಾ ಮಹೇಶ್ವರಿ । 
ಸಾಶೈರೇತೈಃ ಸತಿಶ್ವಾಹಂ ಕಾರ್ಯಂ ಕಾರಯತಿಸೃಕನು್‌ ॥ 
ಇಂದ್ರಿಯಾಣ್ಯನಿ ತಸ್ಕೈನ ಮದಾಜ್ದಾ ವಶಗಾನಿತು | 
ಕಾರಯಂತಿ ನರಂ ಕಾರ್ಯಂ ನಶಂ ಚ ಸ್ವೇಚ್ಛಯಾಸಶೂನ್‌ | 


ಳ೨ ಬಸವತತ್ವ ರತ್ನಾಕರ 


ತಸ್ಮಾತ್ಸಶುಪತಿಂ ಮಾಂತು ಜ್ಞಾತ್ವಾ ಲಿಂಗಾರ್ಚಕಃ ಶಿವೇ । 

ಚ್ಛಿ ತ್ರಾ 'ಸಾಶಾನವಿದ್ಯೊ ತಾನ್‌ ರ ನಿರ್ವಾಣಮೃ ಚ್ಛತಿ ॥ 

ಭು “ಮುಕ್ತಿ ಪ್ರದೋ (ದೇವಿ ಪಶುತ್ವನಿನಿವರ್ತಕಃ ; 

ಪೂಜಸೀಯಃ ಜರು ಯಥಾ ಶ್ರ | ದ್ಧ್ಬ ೨ ಯಥಾ ವಿಧಿಃ ॥ 
ಪರಮಾತ್ಮನು ಹೇಗೆ ಸಶುಸತಿಯಾದ, ಬ್ರಹ್ಮಾದಿ ದೇವತೆಗಳು ಹೇಗೆ ಸಶುಗಳಾದರೆಂಬು 
ವದನ್ನು ಹೆ ಶ್ಲೋಕಗಳು ಪ್ರತಿಪಾದಿಸುತ್ತವೆ. ಬ್ರಹ ಒನೇ ಮೊದಲುಮಾಡಿ ಸ್ಥಾವರ 
ಸರ್ಯುಂತರವಾಗಿ ಎಲ್ಲ ಪ್ರಾ ಆ ದೇವರ ಊತ pe ಸಶುಗಳೆಂದು ಕತೆಯ 

ಲ್ಪಡುತ್ತಾರೆ. ಅವರುಗಳಿಗೆ ನಾನು ಸ್ವಾ ನಿಯಾದ ಕಾರಣ ನಾನು ಪಶುಪತಿ ಎಂದು 

ಹೇಳಿಸಿಕೊಳು ತ್ತೇನೆ. ಪತಿಯಾದವನು ಆ ಪಶುಗಳನ್ನು ಮಲಮಾಯಾದಿ ಪಾಶಗಳಿಂದ ' 
ಕಟ್ಟುತ್ತಾನೆ." ಭಕ್ತಿಯಿಂದ ಚನ್ನಾಗಿ ಉಪಾಸನೆಯನ್ನು ಮಾಡಿದರೆ ಅವನೇ ಅವುಗಳ 
ಮೋಚಕನಾಗುತ್ತಾನೆ. ಇಪ್ಪತ್ತುನಾಲ್ಕು ತತ್ವಗಳು ಮಾಯಾ ಮತ್ತು ಕರ್ಮಗುಣ 
ಗಳೂ ವಿಷಯಗಳೆಂದು ಹೇಳಿಸಿಕೊಳ್ಳುತ್ತನೆ. ಎಲೌ ಪಾರ್ವತಿಯೆ ಬ್ರಹ್ಮಾದಿ ಸ್ತಂಭ 
ಪರ್ಯಂತರವಾಗಿ ಎಲ್ಲ ಪಶುಗಳನ್ನು ಪಾಶಜೀವ ನಿಬಂಧನೆಯಿಂದ ಬಂಧಿಸಿ ಪತಿಯಾದ 
ನಾನು ಕಾರ್ಯಗಳನ್ನು ಮಾಡಿಸಿಕೊಳ್ಳು ತ್ತೇನೆ. ಬ್ರಹ್ಮಾದಿ ಪಶುಗಳ ಇಂದ್ರಿಯ 
ಗಳಾದರೂ ನನ್ನ ವಶವಾದವುಗಳು. ಸ್ವೇಚ್ಛೆ ಯಿಂದ ಆ ಸಶುಗಳನ್ನು ವಶಮಾಡಿಕೊಳ್ಳು 
ತ್ಕೇನೆ. ಆದ್ದ ರಿಂದ ಎಲೌ blr padded ನನ್ನನ್ನು ಸತಿ 
ಯೆಂದು ತಿಳಿದುಕೊಳ್ಳ ಬೇಕು. ಅವಿಡೈ ಗಳಿಂದ ಉತ್ಸನ್ನಗಳಾದ ಪಾಶಗಳನ್ನು ಛೇದಿಸಿ 
ಶ್ರೇಷ್ಠವಾದ ಮೋಕ್ಷ... Aes ನೆ. ಭುಕ್ತಿ pd ಸ್ರದನಾದ ಮತ್ತು ಸಶುತ್ವ 
ವನ್ನು ಹೋಗಲಾಡಿಸತಕ್ಕ ನನ್ನನ್ನು ಶ್ರದ್ಧೆಯಿಂದ ಯಾವ ಅರ್ಚಿಸ ಸತಕೃದ್ದು. 


ಹ ಷ್ಟ ೨೦, ಶ್ಲೋಕ ೨೧ 

ದಿ ಸ್ತಂಭಪರ್ಯಂತಂ ಪಶವಃ ಪರಿಕೀರ್ತಿತಾಃ | 
ol ಇತಿ ಪ್ರೋಕ್ತಃ ಪಾಶಃ ಕರ್ಮ ಮಲಾದಿಕಮ್‌ | 

ಪಶುರಸೌಸರ್ವಃ ಪಾಶಮುಕ್ತಃ ಪತೆರ್ಬಲಾತ್‌ ॥ 

ಬ್ರಹ್ಮಾದಿ ಸ್ತಂಭನರ್ಯಂತವಾಗಿ ಪಶುಗಳೆಂದು ಹೇಳಿಸಿಕೊಳ್ಳು ತ್ತವೆ... ಪತಿಯು 
ಶಿವನೆಂಬುದಾಗಿಯೂ ಹೇಳಲ್ಬ ಟ್ಟ ರುತ್ತದೆ. ಉಳಿದ ಪ್ರಾಣಿಗಳು pS ಬದ 
ರಾಗಿರುತ್ತಾರೆ. ಇವನು ಪ ನಾದ ಕಾರಣ ಎಲ್ಲ ಪ್ರಾಣಿಗಳಿಗೂ | ಸತಿಯೆಂದು 
| ಹೇಳಿಸಿಕೊಳ್ಳು ತ್ತಾನೆ. 

ಮ ಉಸನಿಷನ್ಮಂತ್ರ ಕ್ಟ ಸರಿಯಾಗಿ ಘನಲಿಂಗಿಯ ವಚನ-- ನಿರಕ ಕೃನಾದವನು 

ಹೇಗಿರಬೇಕೆಂಬುವದನ್ನು ಹೇಳುತ್ತ, 


ಈ ಆಲ 


೧೦೬ 
" ಬಿಲುಕೋಲ ಹಿಡಿದು ಮನಬಂದ ಪರಿಯಲ್ಲಿ ಎಚ್ಚಾ ಡುವಾತ 
ಅರ್ಥಿಕಾರನಲ್ಲದೆ ಬಿಲ್ಲುಕಾರನಲ್ಲವಯ್ಯ, ಹೊನ್ನು ಹೆಣ್ಣು ಮಣ್ಣು ಬಿಟ್ಟು 
ಚನ್ನಾಗಿ ಮಂಡೆಯ ಬೋಳಿಸಿಕೊಂಡು ಹಾಡಿದ ನಚನಂಗಳಕೆ ಹಾಡಿ 
ಕೊಂಡು ಮುಂಡೆ ವಸ್ತುವ ಸಾಧಿಸಿಕೊಳ್ಳ ದೆ ಹಸಿದರೆ ತಿರಿದುಂಡು ಮಾತಿನ 
ಮಾಲೆಯನು ಕಲಿತಾತ ವಿರಕ್ತನೆಂಬ ನಾಮಕ್ಕರುಹನಲ್ಲದೆ ಸಂಧಾನಕ್ಕರುಹ 


ಉಪನಸಿಸತ್ತುಗಳೂ ಬಸನಣ್ಣನನರೂ ಲೆ 


ನಲ್ಲ ಅದೇನು ಕಾರಣವೆಂದರೆ--ಮುಕ್ತಿಯೆಂಬ ಬಿಲ್ಲಹಿಡಿದು ಸನ್ನುಜ್ಞಾನ 
ವೆಂಬ ಹೆದೆಯನೇರಿಸಿ, ಲಂಗಕೈಸ್ಮೆಯೆಂಬ ಬಾಣವ ತೊಟ್ಟು ಆಕಾಶದ 
ಮೇಲಣ ಮುಪ್ಪುರದ ಮಧ್ಯ ವ "ಮಾಣಿಕದ ಕಂಭ ಮುಳುಗಲೆಚಿದು 

ಮಾಯಾಬಲೆಯ ಗೆಲಿದ ೪೪೫೪ ಲಿಂಗಸ ೦ಧಾನಿಯಯ್ಯ ಘನಲಿಂಗಿಯ 
ಮೋಹದ ಚನ್ನಮಲ್ಲಿಕಾರ್ಜುನಾ'' ಕಿಂ 


ಮೇಲಿನ ಉಪನಿಷತ್ತಿನ ವಾಕ ೈಕ್ಟೂ ಈ ನಚನಕ್ಕೂ ಬಹಳ ಸಾಮ್ಯನವಿರುತ್ತ ಇಕೆ 
ರೂಪಕಾಲಂಕಾರದಿಂದ Ws ಹೇಳಿದಂತೆ ವಚನಕಾರರಾದರೂ ರೂಸಕಾ 
ಲಂಕಾರದಿಂದಲೇ ಅತ್ಯುತ್ತ ತ್ತಮ ರೀತಿಯಿಂದ ಹೇಳಿರುವದು ಶರಣರ ಅನುಭಾನದ ಹಿರಿಮೆ 
ಯನ್ನು ವ್ಯಕ್ತಗೊಳಿಸುತ್ತ ಲಿದೆ. 


ಕೇನೋಪನಿಷತ್‌ ಮೊದಲನೆಯ ಅಧ್ಯಾಯ 


ಓಂ ಕೇನೇಷಿತಂ ಸತತಿಪ್ರೇಷಿತಂ ಮನಃ | 

ಕೇನ ಪ್ರಾಣಃ ಪ ರ್ರಥಮಃ "ಸೈತಿಯುಕ್ತ: 8 1 

ಕೇನೇಷಿತಾಂ ಫಾ ನದಂತಿ ಚಕ್ಸುಃ ಶ್ರೋತ್ರಂಕ ಉದೇವೋಯುನಕ್ತಿ 

ಶ್ರೋತ್ರಸ್ಕ ಶ್ರೋತ್ರಂ ಮನಸೋ ನತ 

ಜಾಡು ಸ ಉಪ್ರಾಣಸ್ಯ ಪ್ರಾಣಃ । 

ಚಕ್ಸುಷಶ್ಚಕ್ಸುರತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾರ್ತ ಅಮೃತಾ ಭವಂತಿ | 

ಯತ್ರಾಣೇನ ನ ಪ್ರಾಣಿತಿ ಯೇನ ಪ್ರಾಣಃ ಪ್ರ ಯತ್ತೇ 

ತದೇನಬ್ರಹ್ಮತ್ವಂ ನಿದ್ದಿನೇದಂ ಯದಿದನುಶಾಸತೇ | | 
ಯಾರ ಇಚ್ಛೆಗೆ ಅನುಸರಿಸಿ ಯಾರ ಪ್ರೇರಣೆಯಿಂದ ಈ ಮನಸ್ಸು ತನ್ನ ನಿಷಯಗಳಲ್ಲಿ 
ತೊಡಗುತ್ತದೆಯೋ, ಪ್ರಾಣವು ಮೊಟ್ಟ ಸೂ ಯಾರ ಅಸ್ಪಣೆಯಿಂದ ತನ್ನ ಕರ್ಮವನ್ನು 
ಆರಂಭಿಸುತ್ತದೆಯೋ, pe ಇಚ್ಛೆ ಯಿಂದ ಜನರು ಸ ವಾಟೆ ಹುಡಿಯ: 
ತ್ತಾರೆಯೋ ಮತ್ತು ಕಣ್ಣು ಕವಿಗಳಿಗೆ ಆಜ್ಞೆಯನ್ನು ಮಾಡುವ ದೇವರು ಯಾರು? 
ಇದಕ್ಕೆ ಉತ್ತರವೆಂದರೆ ಯಾವದು *ಿವಿಗಳ ಕೆನಿಯೋ, ಮನಸ್ಸಿನ ಮನಸ್ಸೋ, ವಾಣಿಯ 
ವಾಣಿಯೋ ಅದು ಪ್ರಾಣದ ಪ್ರಾಣವು ಕಣ್ಣುಗಳ ಕಣ್ಣು. ಧೀರರು ಇನವುಗಳಾಚೆಗೆ 
ಹೋಗುವರು, ಹಾಗು ಈ ಲೋಕದಿಂದ ತೆರಳಿ ಅಮೃತ ಪದವಿಯನ್ನು ಸಡೆಯುವರು. 
ಅಂದರೆ ಯಾವದು ಮನಸ್ಸು, ಪ್ರಾಣ, ಮಾತು ಇವುಗಳಿಗೆ ಪ್ರೇರಕವಾಗಿದ್ದು ಅವು 
ಗಳಿಂದ ಕೆಲಸಮಾಡಿಸಿಕೊಳ್ಳುತ್ತದೆಯೋ, ಕಣ್ಣು ಕಿವಿಗಳಿಗೆ ಯಾವುದು ಆಜ್ಞೆ ಮಾಡು 
ತ್ತದೆಯೋ ಅದೇ ಸರಬ್ರಹ್ಮ; ಅದೇ ಪ್ರಾಣಕ್ಕೆ ಪ್ರಾಣ; ಕಿವಿಗೆ ಕಿನಿ; ಕಣ್ಣಿಗೆ ಕಣ್ಣು. 
ಇದಕ್ಕೆ ಸರಿಯಾಗಿ ವಚನಗಳು-- 


೧೦೭ 


ಸ್ವತಂತ್ರಸಿದ್ಧಲಿಂಗೇದೇವರು-- 


" ತನುವಿಂಗೆ ತನುರೂಪಾಗಿ ತನುನಿಂಗಾಧಾರವಾಜಿ ಮನಕ್ಕೆ 
ಮನ ರೂಪಾಗಿ ಮನಕ್ಕೆ ನೆನಹಿನ ಶಕ್ತಿಯನಿತ್ತು ಮನಕ್ಕಾಧಾರನಾಜಿ 
ಪ್ರಾಣಕ್ಕೆ ಪ್ರಾಣರೂಪಾಗಿ ಪ್ರಾಣಕ್ಕಾಧಾರವಾದೆ ನಿಜಗುರು ಸ್ವತಂತ್ರ 
ಸಿದ ಲಿಂಗೇಶ್ವರಾ'' 

[4] 9.) 


ಲಳ ಬಸವತತ್ವ ರತ್ನಾಕರ 


೧೦೮ 
ಬಸವಣ್ಣನವರು 
" ಕಣ್ಣೊಳಗೆ ಕಣ್ಣಿದ್ದೂ ಕಾಣಲರಿಯರಯ್ಯಾ? ಕಿವಿಯೊಳಗೆ ಕಿವಿ 

ಯಿದ್ದೂ ಕೇಳಲರಿಯರಯ್ಯಾ? ಘ್ರಾಣದೊಳಗೆ ಘ್ರಾಣವಿದ್ದೂ ಹ 
ಲರಿಯರಯ್ಯಾ? ಜಿಹ್ವೆ ಯೊಳಗೆ ಜಿಹ್ವೆ ಇದ್ದೂ ರುಚಿಸಲೇಕರಿಯರ 
ತ ಕ್ಕಿ ನೊಳಗೆ ತ ಹರ್ದ ಸ್ಪ ಸ್ಪರ್ಶನವ ಮಾಡಲರಿಯರಯ್ಯಾ? ಪ್ರಾ ಟೊಂಕ 
ಪ್ರಾಣನಿದ್ದೂ 'ೆತೆಯಲೇಕಂಯರಯ್ಯಾ? ಕಾಯದೊಳಗೆ ಕಾಯವಿದ್ದೂ 
ಜಾ ಬೇರಾಗದು ಕೂಡಲಸಂಗಮದೇವಾ ನೀವಿಕ್ವಿದ ಅಣಕದ ತೊಡಕಿನ 
ಭೇದವ ಭೇದಿಸಬಾರದಯ್ಯಾ ಕೂಡಲಸಂಗಮದೇವಾ” 

ಈ ಎರಡೂ ವಚನಗಳು ಮೇಲಿನ ಉಪನಿಷತ್ತಿನ ಶ್ಲೋಕಕ್ಕೆ ಶಬ್ದಶಃ ಹೋಲುತ್ತವೆ. 

ಕಠೋಪನಿಷತ್‌- ದ್ವಿತೀಯ ಅಧ್ಯಾಯ, ಆರನೆಯ ವಲ್ಲಿ, ಶ್ಲೋಕ ೨ 


ಭಯಾದಸ್ಯಾ ಗ್ನಿಸ್ತಪತಿ ಭಯಾತ್ರಪತಿ ಸೂರ್ಯಃ । 
ಭಯಾದಿಂದ್ರ ಚ 'ನಾಯುಶ್ಚ ಮೃ ತ್ಯುರ್ಧಾವತಿ ಪಂಚಮಃ ॥ 


| ೧೦೯ 
ಸೊಡ್ಡಳಬಾಚರಸರು-- 

"4 ನೆಲದೀಪದೊಡೆಯನು ಜಲತಂಪಿನೊಡೆಯನು ಹಿರಿಯ ಪೆಂಪಿ 
ನೊಡೆಯನು ಅಗ್ನಿ ಉಷ್ಕ್ಣೃದೊಡೆಯನು ಚಂದ್ರಕಾಂತದೊಡೆಯನು 
ಸೂರ್ಯಕಾಂತದೊಡೆಯನು ಸಕಲ ದೈವಂಗಳಿಗೆ ಆಯುಷ್ಯ ಭಾಷೆಯ 
ಕೊಟ್ಟು ಭೋಗದೊಡೆಯನು ಜಗತ್ತಭು ಸೊಡ್ಡಳಾ'' 

ಕಠೋಪನಿಷತ್‌- ಪ್ರಥಮಾಧ್ಯಾಯ, ದ್ವಿತೀಯ ವಲ್ಲಿ 
ನಾನಿರತೋದುಶ್ಚರಿತಾ ನಾಶಾಂತೋ ನಾಸಮಾಹಿತಃ ।- 

ನಾಶಾಂತ ಮಾನಸೋ ವಾಸಿ ಪ್ರಜ್ಞಾನೇ ನೈನಮಾಪ್ನಯಾತ್‌ ॥ 

ಯಾವನು ದುಷ್ಕರ್ಮಂಗಳನು ಬಿಟ್ಟಲ್ಲವೊ, ಯಾವನು ಅಶಾಂತನೊ, ಯಾನನು ಏಕಾಗ್ರ 
ಚಿತ್ತವಿಲ್ಲದವನೊ, ಯಾವಾತನ ಮನಸ್ಸಿನಲ್ಲಿ ಶಾಂತಿಯು ನೆಲೆಗೊಂಡಿರುವದಿಲ್ಲವೊ 
ಅನನಿಗೆ ಆತ್ಮಜ್ಞಾನವಾದರೂ ಆತ್ಮ ಸಾಕ್ಸಾತ್ಕಾರವಾಗಲಾರದು. 


೧೧೦ 

ಕ್ಕ ಬ್ರಹ್ಮದ ಮಾತನಾಡಿ ಕನ್ಯೆಯರ ಕಾಲದೆಸೆಯಲ್ಲಿ ಕುಳಿತಲ್ಲಿ 

ಬ್ರಹ್ಮದ ಮಾತು ಅಲ್ಲಿಲ್ಲೆಂದ ಅಂಬಿಗರ ಚೌಡಯ್ಯ 
೧೧೧ : 
ಶ್ರೀ ಬಸವಣ್ಣ ನ್ಞಿನವರು-- 

«« ಶ್ರರಣಸ ಸನ್ಮತವಪ್ಪ ನಿಜಗುಣಭರಿತನಪ್ಪಡೆ ಸತ್ವರಜತಮೋಕ್ರೋಧ 
ಬಿಡದನ್ನಕ್ಕ ಅನುಭಾವವೆಲ್ಲಿಯದೊ ಆತ್ಮಸ್ತುತಿ ಜ್‌ ಬಿಡದನ ಕ್ಕ 
ಅರಿಷಡ್ವರ್ಗ ದಶವಾಯು ಬೆರಸಿರ್ಪ 'ಕಳೆಂಕವಪ್ಪ ತನುಬಿಡದನ ಸ 
ಸಂಸಾರ ಮಾಣ್ಣಲ್ಲಜೆ ಶರಣಸಜ್ಜ ನಿಕೆ ಸ ಸಮ್ಯ ! ನಿಜವ್ರತವು ದುರಾ 
ಚಾರಿಗಳಿಗಳನಡದು ನಮ್ಮ ಕೂಡಲಸಂಗನ ಶರಣರಿಗಲ್ಲದೆ 


ಉಸನಿಸತ್ತುಗಳೂ ಬಸನಣ್ಣನವರೂ ೮೫ 


ಕಠೋಪನಿಷತ್‌ ದ್ವಿತೀಯ ಅಧ್ಯಾಯ, ತೃತೀಯ ವಲ್ಲಿ, ಶ್ಲೋಕ ೧೪-೧೫ 


ಯದಾಸರ್ವೆೇ ಪ್ರ ಮುಚ್ಕ ತೇ Wh ಹೃದಿಸ್ಸಿ ತಾಃ । 


ಅಥಮತ್ಕೊ ನು ಫತೋಭನತ ತ್ರ ಬ್ರಹ್ಮಸಮಶ್ನುತೇ'। 

ಜಾಹೀ ಪ ಭದ ೦ತೇ ಹ | ದಯಸ್ಸೇಷೆಗ್ರ ೦ಥಯಃ । 

ಅಥನಮತ್ಕೊ ನೀನು ತೋಭವತ್ಯೆ (ತಾನದನುಶಾಸನಮ್‌ । 

ಹೃದಾಮನೀಷೀ ಹಸಾತ ಪೊ ೀಯ ಏತದ್ಧಿ ದುರಮೃತಾಸ್ತ್ವೇ ಭನಂತಿ॥ 
ಅಂದರೆ ಮನುಷ್ಯನ ಅಂತಃಕರಣದಲ್ಲಿರುವ ಕಾಮನೆಗಳು ಅಳಿದುಹೋದವೆಂದರೆ 
ಅವನು ಅಮ ಿತನಾಗುವನು. ಇಲ್ಲಿಯೇ ಬ್ರಹ್ಮಸದನಿಯನ್ನು ಪಡೆಯುವನು. 
ಅಂತಃ ಕರಣದಲ್ಲಿ ಮನೆಮಾಡಿರುವ ಎಲ್ಲ ಮಿಥ್ಯ ಹಿಂಧುನಗಳು ನಷ್ಟವಾದವೆಂದರೆ 
ಬ ನಾದ ಮನುಷ್ಯ ನು ಅಮೃ ಫಷ: 


೧೧೨ 
ಇದಕ್ಕೆ ಸರಿಯಾಗಿ ಆದಯ್ಯನವರು-- 

"" ಮನಸ್ಸು ಬಹಿರ್ಮುಖವಾದರೆ ಮಾಯಾಸ್ರಸಂಚ ಮನಸ್ಸು 
ಅಂತರ್ಮುಖವಾದರೆ ಅವಿರಳಜ್ಞಾನಿ ಮನ ಮಹದಲ್ಲಿ ನಿಂದಕೆ ಮುಕ್ತ 
ಮನೋಲಯವಾದರೆ ಸೌರಾಷ್ಟ್ರ ಸೋಮೇಶ್ವ ರಲಿಂಗದಲ್ಲಿ ಅಭೇದ್ಯ ೫೫೪೫ 


೧೧೩ 
ಸಭ 
ಬ್‌ 


ಭುದೇವರು.- 
ಧ್ಯಾನ ಆಧ್ಯಾತ್ಮಿಕದಲ್ಲಿ ಕಂಡೆನೆಂಬುದು ಜೀವವಲ್ಲದೆ ಸರಮನಲ್ಲ 
ಜಸತಪನೇಮನಿತ್ಯಗಳಿಂದ ಕಂಡೆನೆಂಬುದು ಪ್ರಕೃತಿಯಲ್ಲದೆ ಚಿತ್ರವಲ್ಲ 
ಭಾವದಿಂದ ಪ್ರಮಾಣಿಸುವುದೇ ಏಕರೂಪ ಗುಹೇಶ್ವರಲಿಂಗವು ತಾನೆ” 
ಈ ಲೋಕದಲ್ಲಿ ಇದ್ದಾಗಲೇ ಮುಕ್ತಿಯನ್ನು ಗಳಿಸಬೇಕಲ್ಲದೆ ಪರಲೋಕದಲ್ಲಿ ಮುಕ್ತಿ 
ಯನ್ನು ಗಳಿಸುತ್ತೇನೆಂದರೆ ಅಲ್ಲೇನೂ ದೊರೆಯಲಾರದು ಎಂದು ಶರಣರ ವಾದ 
ನಿರುವದು. ಉಪನಿಷತ್ತುಗಳೂ ಕೂಡ ಇದನ್ನೇ ಬೋಧಿಸುತ್ತವೆ. 


ಕೇನೋಸನಿಸತ್‌-ಖಂಡ ೨, ಶ್ಲೋಕ 9 
ಇಹಚೇದನೇದೀದಥ ಸತ್ಯನುಸ್ತಿ ನಚೇದಿಹಾನೇದೀನ್ಮಹತೀವಿನಷ್ಟಿಃ ॥ 
ಅಂದರೆ ಇದನ್ನು ಈ ಲೋಕದಲ್ಲಿಯೇ ಅರಿತುಕೊಂಡರೆ ಅದು ಸತ್ಯಜ್ಞಾ ನವು. ಜಃ ಜ್ಞಾನ 
ವನ್ನು ಇಲ್ಲಿಯೇ ಅರಿತುಕೊಳ್ಳದಿದ್ದರೆ ಮಹಾನಷ್ಟಕ್ಕೆ ಗುರಿಯಾಗುವಿರಿ. 


ಕಠೋಪನಿಷತ್‌--ಆರನೇ ವಲ್ಲಿ, ಶ್ಲೋಕ ೪ 


ಇಹಚೇದಶಕದ್ಟೋದ್ಧುಂ ಪ್ರಾಕ್‌ಶರೀರಸ್ಕ ನಿಸ್ರಸಃ ತತಃ । 
ಸರ್ಗೇಸು ಲೋಕೇಷು ಶರೀರತ್ವಾಯ ಕಲ್ಪತೇ ॥ 


ಅಂದರೆ ಈ ಶರೀರವು ಸ ಪತನವಾಗುವದಕ್ಕಿಂತಲೂ ಮೊದಲು ಜ್ಞಾನಮಾಡಿಕೊಳ್ಳು ನಡು 
ಮೇಲು. ಇಲ್ಲದಿದ್ದರೆ ಸೃಷ್ಟಿಯಲ್ಲಿ ಬೇರೆ ಬೇರಿ ಛೋಕಗಳಲ್ಲಿ ಜನ್ಮನನ್ನು ಹೊಂದ್ರ 
ಭೇಕಾಗುತ್ತದೆ, 


೬ ಬಸನತತ್ವ ರತ್ನಾಕರ 


೧೧೪ 
ಪ ದ್ರ ಭುದೇವರು 


"«« ಸತ್ತ ಬಳಿಕ ಮುಕ್ತಿ ಯ ಹಜೆದಿಹೆನೆಂದು ಪೂಜಿಸಹೋದರೆ 
ಆ ದೇವರೇನ ಕೊಡುವರೊ ಸಾಯದೆ ನೋಯಹಜಿ ಸ್ವತಂತ್ರವಾಗಿ ಸಂದು 
ಭೇದವಿಲ್ಲದಿರ್ಪ ಗುಹೇಶ್ವರಾ ನಿಮ್ಮ ಶರಣ” 


೧೧೫ 
6 ತತ್ವವೆಂಬುದ ನೀನೆತ್ತ ಬಲ್ಲೆಯೋ? ಸತ್ತು ಮುಂದೆ ನೀನೇನ 
'`ಕಾಂಬೆಯೋ ಗುಹೇಶ್ವರನ ಕೂಡಿದ ಕೂಟ ಇಂದು ಸುಖ ಮುಂದೆ ಲೇಸು” 


೧೧೬ 
ಶ್ರೀ ಬಸವಣ್ಣ ನವರು 


ಬ ಹೊತ್ತಾ ಥೆ ಎದ್ದು ಅಗೃವಣಿ ಪತ್ರೆಯ ತಂದು ಹೊತ್ತುಹೋಗದ 
ಮುನ್ನ ಪೂಜಿಸು ಲಿಂಗವ ಹೂ ಹೋದ ಬಳಿಕ ನಿನ್ನನಾರುಬಲ್ಲರು? 
ತೊತ್ತು ಹೋಗದ ಮುನ್ನ ಮೃತ್ಯುವೊಯ್ಯದ ಮುನ್ನ ತೊತ್ತುಗೆಲಸವ 
ಮಾಡು RN ಮ ಚ ಸ ಇಂದು "ಮತ್ತೊಂದೆನಬೇಡ 
ದಿನ ಒಂದೇ ಶಿವ ಶರಣೆಂಬುವಂಗೆ ದಿನ ಒಂದೇ ನಮ್ಮ ಕೂಡಲಸಂಗನ 
ಮಾಣದೆ ನೆನೆನಂಗೆ'' 


ಓಂಕಾರದ ಮಹಾತ್ಮ್ಯೆಯು 
ನಾರಾಯಣೋಪನಿಷತ್ತಿನಲ್ಲಿ-- 
4 ಮಿಕ್ಕೇಕಾಕ್ಚರಂ ಬ್ರಹ್ಮ'' ಓಂ ಎಂಬುದು ಒಂದೇ ಅಕ್ಷರದ 
ಬ್ರಹ್ಮ. 
ತೈತ್ತ ರೀಯೋಪನಿಷತ್‌ ಎಂಟಿನೆಯ ಅನುವಾಕದಲ್ಲಿ-- 
ಕತಿ ಬ್ರಹ್ಮ, ಓಮಿತಿದಗ್‌ಂ ಸರ್ವಂ, ಒಮಿತ್ಯೇದನುಕೃತಿ 
ಹಸ್ಮನಾ ಅಸ್ಯೊಂ ಶ್ರಾವಯೇತ್ಯಾ ಶ್ರಾವಯಂತಿ, ಹತ್ಯಾ ಸಾಮ 
ಗಾಜು! ಓಮಿತಿ ಶಾಸ್ತ್ರಾಣಿ ತಸ. ಓಮಿತ್ಯದ್ವ ರ್ಯುಃ ಪ್ರತಿನರಂ 
ಪ್ರತಿಗೃಹ್ಣಾತಿ, *ಹಓಿನಿತಿ ಬ್ರಹ್ಮಾ ಪ್ರಸೌತಿ, ಕ್ಯಾ ಶೈ ಗ್ನಿಹೋತ್ರ ಮನು 
ಜಾಸ್‌ 14 ಬ್ರಾಹ್ಮಣಃ ಪ್ರವಕ್ಷ ಕನ್‌ ಆಹ ಬ್ರಹ್ಮೋ ಪ್ರಾಸ್ಟ 
ವಾನೀತಿ, ಬ್ರಹೆ ನೋ ಪಾ ಾಪ್ನೋತಿ 
ಅಂದರೆ ಓಂ ಎಂಬುದು ಬ್ರಹ್ಮ. ಓಂ ಎಂಬುವದಿದೆಲ್ಲವು ಓಂ ಎಂದು ಅನುಕರಣ 
ಮಾಡುತ್ತಾರೆ. ಅಥವಾ ಓಂ ಕೇಳಿರೆಂದು ಹೇಳುತ್ತಾರೆ. ' ಓಂ ಎಂದು ಸಾಮಗಳನ್ನು 
ಹಾಡುತ್ತಾರೆ. ಓಂ, ಓಂ, ಶೋಮ್‌ ಎಂದು ಶಸ್ತ್ರವೆಂಬ ಮಂತ್ರ ಗಳನ್ನು ಹೇಳು 
ತ್ತಾರೆ... ಓಂ ಎಂದು ಯಜ್ಞದ ಖುತ್ತಿಜನು ಪ್ರಶ್ನೆ ಕಿ ಗಳಿಗೆ ಉತ ತ್ರರವನ್ನು ಕೊಡುತ್ತಾನೆ. 
ಓಂ ಎಂದು-ಖುತಿ ಜನ್ನು ಅನುಜ್ಞೆ ತ ಗಳನ್ನೀಯುತ್ತಾನೆ. ಓಂ ರು. ಆಹುತಿಯನ್ನು 
ಕೊಡಲಿಕ್ಕೆ ಅನುನುತಿಸುತ್ತಾನೆ. ಗು ಎನ್ನು ತ್ರ ಬಾ ತ್ರಹ್ಮಣರು ಬ್ರ ಹ್ಮನನ್ನು ಸಂಪಾದಿಸು 


ಉಪನಿಸತ್ತುಗಳೂ ಬಸನಣ್ಣನನರೂ ೮೭ 


ವವರಾಗಿರೆಂದು ಹೇಳುತ್ತಾನೆ. ಬ್ರಹ್ಮನನ್ನು ಅವನು ಸಂಪಾದಿಸುತ್ತಾನೆ. ಓಂಕಾರದ 
ಮಹಾತ್ಮೆಯು ನೀರಶೈವ ಧರ್ಮಗ್ರಂಥಗಳಲ್ಲಿ ವಿವಿಧರೀತಿಯಿಂದ ಪ್ರಶಂಸಿಸಲ್ಪಟ್ಟಿರುತ್ತದೆ. 

“ ಓಂಕಾರನೆಂಬ ಪ್ರಣಮದಲ್ಲಿ ಅಕಾರ ಉಕಾರ ಮಕಾರ 
ಈ ಮೂರು ಬೀಜಾಕ್ಸರ ಅಕಾರವೇ ನಾದ ಉಕಾರವೇ ಬಿಂದು ಮಕಾರವೇ 
ಕಳೆ, ಮತ್ತಂ' ಅಕಾರವೇ ರುದ್ರ, ಉಕಾರವೇ ಈಶ್ವರ, ಮಕಾರವೇ 
ಸದಾಶಿವ, ಇಂತೀ ಅಕಾರ ಉಕಾರ ಮಕಾರಕ್ಕೆ ನಾದಬಿಂದು ಕಳೆಯೇ 
ಆಧಾರ, ಆ ನಾದಬಿಂದು ಕಳೆಗೆ ಪ್ರಕೃತಿಯೇ ಆಧಾರ ಆ ಪ್ರಕೃತಿಗೆ 
ಪ್ರಾಣವೇ ಆಧಾರ ಆ ಪ್ರಾಣಕ್ಕೆ ಲಿಂಗವೇ ಆಧಾರ, ಅ ಎಂದಡೆ 
ಅನಾಹತ ಉ ಎಂದಡೆ ನಾದ ಉಳಿಯಿತ್ತು ಮ ಎಂದಲ್ಲಿ ಬಿಂದು ಕೂಡಲು 
ಶಿವಶಕ್ತಿಯಾಗುತ್ತ ಇಂತಹ ಓಂಕಾರವಾಯಿತ್ತು?? 

« ಅಕಾರವೆಂಬ ಪ್ರಣಮದಲ್ಲಿ ಅಗ್ನಿಶ್ಚ ರುಗ್ಗೇದಸ್ತಥಾ ಅಕಾರೇ 
ಚ ಲಯೆಂ ಯಾತಿ ಪ್ರಥಮೇ ಪ್ರಣವಾಂಶಿಕೇ, ಉಕಾರನೆಂಬ ಪ್ರಣಮದಲ್ಲಿ 
ಅಂತರೀಕ್ಷೆ ಯಜುರ್ವೇದೋ ಭವೇತ್‌ ಓಂ ಈಶ್ವರೋ ದೇವತಾಃ ಉಕಾರೇ 
ಚಲಯಂ ಯಾತಿ ಪ್ರಥಮೇ ಪ್ರಣನಾಂಶಿಕೇ, ಮಕಾರವೆಂಬ ಪ್ರಣಮದಲ್ಲಿ 
ನಿದ್ಯೇಷು ಸಾಮವೇದೋ ಭನೇತ್‌ ಓಂ ಸದಾಶಿಮೋ ದೇವತಾಃ 
ಮಕಾರೇ ಚ ಲಯಂ ಯಾತಿ ತೃತೀಯೇ ಪ್ರಣವಾಂಶಿಕೇ, ಅಕಾರೇ ಚ 
ಉಕಾರೇಚ ಮಕಾರೇಚ ತೃತೀಯಕೇ, ಇದಮೇಕಂ ಸಮುತ್ಸನ್ನಂ, ಓಮಿತಿ 
ಜ್ಯೋತಿರೂಪಕಂ ಓಂಕಾರ ಪ್ರಭವಾನೇದಂ, ಓಂಕಾರಾತೇಭವಾಸ್ತರಂ 
ಓಂಕಾರಾತ್ರ್ರ ಭವಂ ಸರ್ವಂ, ತ್ರೈಲೋಕ್ಯಂ ಸಚರಾಚರಂ ಸರ್ವವ್ಯಾಸಕ 
ಮೋಂಕಾರಂ ಮಂತ್ರೋತನ್ಯತ್ರ ನ ಶೋಭಯೇತ್‌, ಪ್ರಣವನೋಹಿ ಸರಬ್ರಹ್ಮ 
ಪ್ರಣಮಂ ಪರಮಂ ಪದಂ ಓಂಕಾರಂ ನಾದರೂಪಂ ಚ ಓಂಕಾರಂ ಬಿಂದು. 
ರೂಪಕಂ ಓಂಕಾರಂ ವಾನಿ ಸರ್ವತ್ರ, ಓಂಕಾರಂ ಗೋಸ್ಯಮಾನಸಂ, 


೨೨ 
ಎಂದಿದು ಪ್ರಣಮದುತ್ಬತ್ತಿ 


ಉಪನಿಷತ್ತುಗಳಲ್ಲಿ ಹೇಳಿದಂತೆ ಓಂಕಾರವೇ ಪರಬ್ರಹ್ಮ ಸ್ವರೂಪವಾಗಿರುವದು 
ಎಂಬುವದು ಮೇಲೆ ಬರೆದ ವಚನದಿಂದ ಅತ್ಯಂತ ಸ್ಫುಟವಾಗುತ್ತದೆ. ಜಗತ್ತಿನ 
ಸೃಷ್ಟಿ ಸ್ಥಿತಿ ಲಯಗಳಿಗೆ ಓಂಕಾರವೇ ಕಾರಣವಾಗಿರುವದು. ಅದು ನಾದಬಿಂದು ಕಲಾ 
ಸ್ವರೂಪವಾದುದು. ತ್ರೈ ಲೋಕವೆಲ್ಲ ಓಂಕಾರದಿಂದಲೇ ಉತ್ಪತ್ತಿಯಾದುದೆಂದೂ 
ಶರಣರ ಸಿದ್ದಾಂತವಾಗಿರುವದು. ಮತ್ತು ಶಿನಾಗಮಗಳಲ್ಲಿಯೂ ಓಂಕಾರದ ವಿಷಯ 
ದಲ್ಲಿ "ಶಮಿತೈೇಕಾಕ್ಸರಂ ಬ್ರಹ್ಮ ವದಂತಿ ಶಿವಯೋಗಿನಃ?' ಹೀಗೆಯೇ ಅನೇಕ 
ತರಹದಿಂದ ಓಂಕಾರದ ವರ್ಣನೆಯು ಉಪನಿಷತ್ತುಗಳಲ್ಲಿ ಬಂದಿರುವಂತೆ ವಚನಕಾರರ 
ವನಚನಗಳಲ್ಲಿಯೂ ಬರುತ್ತದೆ. 
"« ಅಕಾರವೆಂಬ ಪ್ರಣಮವು ಉಕಾರವೆಂಬ ಪ್ರಣಮವು ಮಕಾರ 
ನೆಂಬ ಪ್ರಣಮವು ಈ ತ್ರಿನಿಧ ಪ್ರಣಮಂಗಳು ಒಂದೇಯಾಗಿ ಸ್ವಯಂ 
ಜೊ (ತಿಸ್ವರೂಪವಾದ ಓಂ ಓಂ ಎಂಬ ಊರ್ಧ್ವ ಸ್ವರೂಸವನುಳ್ಳಿ ಷಟ್‌ 
ಕೃತಿಗಳು ಸಂಪೂರ್ಣನಾದ ಸಾಕಲ್ಯ ಪ್ರಣಮವು, ಈ ಪ್ರಣನದತ್ವಣಿಂದೇ 


ಲೆಲೆ ಬಸವತತ್ವ ರತ್ನಾಕರ 


ನಾಲ್ಕು ನೇದಂಗಳು, ನಾಲ್ಕು ಉಪವೇದಂಗಳು, ಮತ್ತಂತುಮಲ್ಲದೆ 
ನೂರೊಂದು ನೇದ ಹದಿನಾರು ಸಾವಿರ ಶಾಸ್ತ್ರ ಮುಂತಾದ ಸಕಲನಿಗಮಂ 
ಗಳು ಉತ್ಪತ್ತಿಯಾದವು. ಸಪ್ತಸ್ವರಂಗಳು ನಾಲ್ಕು ವೇದಂಗಳನೋದುವ 
ಸ್ವರಂಗಳು ೮೪ ಲಕ್ಷ್ಮ ಪ್ರಕಾರಮಾದ ಸ್ವರಭೇದಂಗಳು ಉತ್ಪತ್ತಿಯಾದವು. 
ಸಚರಾಚರ ಮೂರು ಭವನಂಗಳು ಸಪ್ತಭುವನಗಳುತ್ಪತ್ತಿಯಾದವು. 
ಅಕಾರ ಪ್ರಣಮದಿಂದ ಸ್ವರಾಕ್ಸರ ಹದಿನಾರು, ಉಕಾರ ಪ್ರಣಮದಿಂದ 
ನಿಪಲಾಕ್ಷರ ಇಪ್ಪತ್ತುನಾಲ್ಕು, ಮಕಾರ ಪ್ರಣಮದಲ್ಲಿ ಹುಟ್ಟದ ವ್ಯಾಸ 
ಕಾಕ್ಚರ ಹನ್ನೊಂದು ಇಂತೀ ಐವತ್ತೆರಡಕ್ಸರಗಳಿಂದಾದ ಸಕಲ ವೇದಶಾಸ್ತ್ರ 
ಪುರಾಣಶಾಸ್ತ್ರಗಳು ಅನೇಕ ಬ್ರಹ್ಮಾಂಡಗಳ ನಂತರ ಮೂರ್ತಿಗಳು ಷಡಧ್ವ 
ಷಡ್ಗುಣ ವಸ್ತುತತ್ವಸಂಚಕವು. ಸೃಷ್ಟಿಯಾಗುತ್ತಿರ್ದಕಾರಣ ಈ ಮೂರು 
ಕಾರಣ ಸ್ವರೂಪಮಾದ ಪ್ರಣಮಂಗಳು ಉತ್ಪತ್ತಿಯಾದವು'' 
೧೧೭ 

ಶ್ರೀ ಬಸವಣ್ಣನವರು-- 

"" ಎನ್ನ ಮನದಲ್ಲಿ ಮತ್ತೊಂದನರಿಯೆನಯ್ಯಾ ಓಂ ನಮಃ ಶಿವಾಯ 
ಓಂ ನಮಶ್ಶಿವಾಯ ಎಸುತಿರ್ದೆನಯ್ಯ ಎನಗಿದೇ ಮಂತ್ರ ಎನಗಿದೇ ತಂತ್ರ 
ಎನಗಿದೇ ಜಪ ಕೂಡಲಸಂಗಮದೇವ ನೀನೇ ಬಲ್ಲೆ ಎಲೆ ಲಿಂಗನೆ” 


೧೧೮ 
ಸ್ಸ ನಮಶ್ಶಿವಾಯ ಎಂಬ ಮಂತ್ರವ ಮಿಾರಲಮ್ಮದೆ ನಿಂದುವು 
ವೇದ ಓಂ ನಮಃ ಶಿವಾಯ ಎಂಬ ಮಂತ್ರವ ಮಾರಲಮ್ಮದಡೆ ನಿಂದುವು 
ಶಾಸ್ತ್ರ ಓಂ ನಮಃ ಶಿನಾಯ ಎಂಬ ಮಂತ್ರವ ವಿಶಾರಲಮ್ಮದೆ ನಿಂದುವು 
ತರ್ಕ ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ ತಂತ್ರ ಶಿವನಂತುವನರಿಯಜೆ 
ಚಿಂತಿಸುತ್ತಿದ್ದಿತು ಲೋಕ ಕೂಡಲಸಂಗಮದೇವ ಶ್ವಸಚ ಮೆರೆದಕೆ ಜಾತಿ 
ಭೇದವ ಮಾಡಲಮ್ಮವು'' 

ಈ ಮೊದಲು ಓಂಕಾರದ ಮಹತ್ವದ ಬಗ್ಗೆ ಎರಡು ಉಪನಿಷತ್ತುಗಳ ಉದಾಹರಣೆ 
ಯನ್ನು ಕೊಡಲಾಗಿಡೆಯಷ್ಟೆ? ಇನ್ನೂ ಕೆಲವು ಮಂತ್ರಗಳನ್ನು ಇಲ್ಲಿ ನೋಡೋಣ-- 
ಉಪನಿಷತ್ತುಗಳಲ್ಲಿ ಕೆಲವು ಕಡೆಗೆ ""ಓಂ ತತ್‌ಸತ್‌'' ಎಂಬುವ ವಾಕ್ಯವು ಬಂದಿರು : 
ತ್ತಥೆ. ಓಂ ಎಂದರೆ ಬ್ರಹ್ಮ, ತತ್‌ ಎಂದರೆ ಬ್ರಹ್ಮ, ಸತ್‌ ಅಂದರೆ ಬ್ರಹ್ಮ ಹೀಗೆ 
ಅರ್ಥ ಮಾಡಿರುತ್ತಾರೆ. ಅರ್ಥಾತ್‌ ಓಂಕಾರವು ಸರ್ವ ಶಾಸ್ತ್ರಕಾರರ ದೃಷ್ಟಿಯಿಂದಲೂ 
ಮಹತ್ವದ್ದಾಗಿರುತ್ತದೆ. 


ಕಠೋಪನಿಷತ್‌--ಪ್ರಥಮ ಅಧ್ಯಾಯ, ದ್ವಿತೀಯ ವಲ್ಲಿ, ಶ್ಲೋಕ ೧೫ 
ಸರ್ವೇ ವೇದಾಃ ಯತ್ಛದಮಾನುನಂತಿ ತಸಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ 
ಬ್ರಹ್ಮಚರ್ಯಂ ಚರಂತಿ ತತ್ತ್ವೇಪದಗ್ಗಂ ಸಂಗ್ರಹೇಣ ಬ್ರನೀಮ್ಕೊೋ ಮಿತ್ಕೇತತ್‌ I 
ಸಕಲ ವೇದಗಳು ಯಾವ ಸರಮಸದವನ್ನು ಪ್ರತಿಸಾದಿಸುವವೊ, ಯಾವುದನ್ನು ತಮ್ಮ 
“ಇದಗ ಟೌ 
ಧ್ಯೇಯನೆಂದು ಎಲ್ಲ ತನಸ್ಸುಗಳು ಇಟ್ಟುಕೊಂಡಿರುನವೊ, ಯಾನ ಸದದ ಅಸೇಕ್ಸ್ಸೆ 


ಉಪನಿಸತ್ತುಗಳೂ ಬಸವಣ್ಣನನರೂ ೮೯ 


ಯಿಂದ ಜನರು ಬ ಬ್ರ ಹ್ಮಚರ್ಯವ್ರ ತವನ್ನು ಪ ಪಾಲಿಸುವರೊ ಆ ಸರಮಗತಿಯ ಹುತ್ತು 
ನಾನು ಸಂಕ್ಸೇಸದಿಂದ ಹೇಳುವೆನು: ಜಂ ಎಂಬುದೇ ಅದು. ಮತ್ತು-- 
ಏತದೇವಾಕ್ಬರಂ ಬ್ರಹ್ಮ ಏತದೇವಾಕ್ಬರಂ ಪರಂ । 
ಏತದೇವಾಕ್ಷ ರಂ ಜ್ಞಾತ್ವಾ ಯೋಯದಿಚ್ಛ ತಿ ತಸ್ಯ ತತ್‌ ॥ ೧೬ ॥ 

ಇದಕ್ಕೆ ಬ್ರಹ್ಮನೆಂದು ಹೆಸರು. ಶ್ರೇಷ್ಠವಾದ ಅಕ್ಷರವಾದರೂ ಇದೇ ಆಗಿರುತ್ತದೆ. 
ಈ ಅಕ್ಷರದ ಜ್ಞಾನವನ್ನು ಸಡೆದವನು ತನ್ನ ಮನಸ್ಸಿನ ಇಚ್ಛೆ ತ ಪದನಿಯನ್ನು 
ರಾಟ್‌ 

ಇಲ್ಲಿಯವರೆಗೆ ಉಪನಿಷತ್ತುಗಳಿಗೂ ವಚನಗಳಿಗೂ ಅನೇಕ ನಿಷಯಗಳಲ್ಲಿ 
ಸಾಮ್ಯವನ್ನು ತೋರಿಸಿದ್ದಾಯಿತು. ಹೀಗೆಯೇ ಇನ್ನೂ ಅನೇಕ ವಿಷಯಗಳಲ್ಲಿ 
ಇದರಂತೆ ತೋರಿಸಲು ಶಕ್ಯವಿದೆ. . ಮುಖ್ಯವಾಗಿ ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ 
ಹೇಳಿದ ನಿಷಯಗಳಿಗೆಲ್ಲ ವಚನಗಳ ಸಾಮ ವನ್ನು ತೋರಿಸಿದ್ದೇವೆ. ಕೆಲವು ವಿಷಯ 
ಗಳಲ್ಲಿ ಉಪಸಿಷತ್ತುಗಳಿಗಿಂತಲೂ ಶರಣರು ಈತ ಹೋಗಿರುತ್ತಾರೆ. ವೈಶಿಷ್ಟ್ರ್ಯವೂ 
ಅಲ್ಲಲ್ಲಿ ಕಂಡುಬರುತ್ತದೆ. ಉಪನಿಷತ್ವಾರರು ಹೇಳುವ ಬ್ರಹ್ಮಕ್ಕೆ ಬಸವಣ್ಣನವರೇ 
ಮೊದಲಾದ ಶರಣರು ಲಿಂಗವೆಂದು ಕರೆಯುತ್ತಾರೆ. ಶ್ರೀಮತ್‌. ರಾವ್‌ಬಹದ್ದೂರ್‌ 
ನರಸಿಂಹಾಚಾರ್ಯರು ವಚನಗಳನ್ನು ಕನ್ನಡ ಉಪನಿಷತ್ತುಗಳೆಂದು ಬಂಡು 
ಬರೆದಿರುವ ಮಾತು ಸತ್ಯವಾಗಿರುತ್ತದೆ. ಅದನ್ನೇ ನಾನಿಲ್ಲಿ ಸಿದ್ಧಮಾಡಿ ತೋರಿಸಿದ್ದಾ 
ರುತ್ತದೆ. ಇದೊಂದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿರುತ್ತದೆ. 
ಭಾಷೆಯಲ್ಲಿ ಇಂತಹ ವಾಜ್ಮಯವಿರುವದು ನಿಜವಾಗಿಯೂ ಅಭಿಮಾನಪಡತಕ್ಕ ಸಂಗತಿ 
ಯಾಗಿರುತ್ತದೆ. ತ ಹಾಕಕ್ಕೆ ಆಚಾರ್ಯ ಪುರುಷರಾದ ಬಸವಣ್ಣ ನ್ಲನವರು 
ಎಂತಹ ದೂರದರ್ಶಿಗಳೆಂಬುವದು ಸ್ಪ ಸ್ಟವಾಗಿ ತಿಳಿಯುತ್ತದೆ. 

ಉಪನಿಷತ್ತುಗಳಿಗೆ ಸರಿಯಾಗಿ ವಚನಗಳನ್ನು ಬರೆದು ಬಸವಾದಿ ಶರಣರು ಕನ್ನಡ 
ಸಾಹಿತ್ಯದಲ್ಲಿ ಅದ್ಭುತತಮವಾದ ಕ್ರಾಂತಿಯನ್ನು ಮಾಡಿದರು. ಆದ್ದರಿಂದಲೇ ಕನ್ನಡ 
ನಾಡಿನ ಸಂಡಿತರೆಲ್ಲ ಬಸವಣ್ಣನವರಿಗೆ ಕನ್ನಡ ಭಾಷಾ ಜನಕನೆಂದು ಸಂಬೋಧಿಸುತ್ತಾರೆ. 
ಉಪನಿಷತ್ತುಗಳೆಂದರೆ ಈ ಮೊದಲು ಬರೆದಂತೆ ತತ್ವಜ್ಞಾ ನದಲ್ಲಿ ಜಗತ್ತಿನೊಳಗೆ ಶ್ರೇಷ್ಠ 
ಗಳಾಗಿರುತ್ತವೆ. ಅಂತಹ ಉಪನಿಷತ್ತುಗಳಿಗಿಂತಲೂ ಗೂಢವಾದ ವಿಷಯಗಳನ್ನು 
ತಿಳಿಗನ್ನಡದಲ್ಲಿ ಬರೆದಿರುವದು ಶ್ರೇಷ್ಠವಾದ ಮಾರ್ಗವಾಗಿರುತ್ತದೆ. 


ನಾಲ್ಕನೆಯ ಪ್ರಕರಣ 


ಭಗವದ್ಗೀತೆಯೂ ಬಸವಣ್ಣನವರೂ 


ಈ ಮೊದಲು ಉಪನಿಷತ್ತುಗಳಿಗೂ, ಬಸವಾದಿ ಪ್ರಮಥರ ವಚನಗಳಿಗೂ ತುಲನೆ 
ಯನ್ನು ಮಾಡಲಾಗಿದೆ. ಈಗ ಭಗವದ್ಗೀತೆಗೂ ಬಸವಗೀತೆಗೂ ಸಾದೃಶ್ಯವನ್ನು 
ಈ ಪ್ರಕರಣದಲ್ಲಿ ನೋಡಬೇಕಾಗಿರುತ್ತದೆ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ 
ವೇದೋಪನಿಷತ್ತುಗಳನ್ನು ಬಿಟ್ಟರೆ ಸಂಸ್ಕೃತ ವಾಜ್ಮಯದಲ್ಲಿ ಭಗವದಿ ನ (ತೆಯಷ್ಟು 
ಸುಪ್ರ ಸಿದ್ಧ ವಾದ ಗ್ರಂಥವು “ed ಂದಿಲ್ಲವೆಂದು ಧಾರಾಳವಾಗಿ ಹೇಳಬಹುದು. ಹಿಂದು 
ಸ್ಥಾನದಲ್ಲಿ ಪ್ರಸಿದ್ಧಗಳಾದ ಮತದ ಪಂಡಿತರೆಲ್ಲ ಭಗವದ್ಗೀತೆಗೆ ತಮ್ಮತನ್ಮು ಮತ 
bic ಪರ ಅರ್ಥವನ್ನು ಬರೆದಿರುತ್ತಾರೆ. ಭಗವದ್ದಿ (ತೆಯು ಪ್ರಚಂತೆ ಎಲ್ಲ 

ಪ್ರಸಿದ್ಧ ಭಾಷೆಗಳಲ್ಲಿಯೂ ಭಾಷಾಂತರವಾಗಿ ಅಚ್ಚಾಗಿದೆ. ಈ ಗ್ರಂಥದ ಗೌರವವು 
ಸ ತ.ನಲ್ಲೆಲ್ಲ ಹಬ್ಬಿರುವದೆಂದು ಹೇಳಿದರೆ ತಪ್ಪಾಗಲಾರದು. ಹಿಂದೂಮತದಲ್ಲಿ 
ಭಗವದ್ಗೀತೆ, PE ಸತು ಗಳು, ವ್ಯಾಸ ಸೂತ್ರ ಪಿ ಪ್ರ ಮೂರಕ್ಕೆ ಸ್ರಸ್ಥಾ ನತ್ರ ಯ 
ವೆಂದು "ಹೆಸರು. ಗೀತೆಯು ಎಲ್ಲಾ ಕಡೆಗೂ 'ಬಳಕೆಯಲ್ಲಿ ಬಂದಿರುವ ಸೃಂಘವಾಗಿರೆ 
ತ್ತದೆ. ' ನಮ್ಮ ದೇಶದ ಪ್ರಾಂತಿಕ ಭಾಷೆಗಳಲ್ಲಿ ಭಗವದ್ಗೀತೆಗೆ ಅನೇಕ ಜನ ಪಂಡಿತರು 
ಬೇರೆ ಬೇರೆ ಟೀಕೆಗಳನ್ನು ಬರೆದಿರುತ್ತಾರೆ. ಇವುಗಳಲ್ಲಿ ರೋಕಮಾನ್ಯ ಬಾಲಗಂಗಾಧರ 
ತಿಲಕರವರು ಬರೆದ ಗೀತಾರಹಸ್ಯವೂ ಸುಪ ಪ್ರಸಿದ್ಧವಾಗಿರುತ್ತದೆ. ಇವರಂತೆಯೇ 
ಅನೇಕರು ಗೀತೆಗೆ ವ್ಯಾಖ್ಯಾನಗಳನ್ನು ಬರೆದಿರುತ್ತಾರೆ. ಈ ಗ್ರಂಥವು ಜನಪ್ರಿಯ 
ವಾಗಲಿಕ್ಕೈ ಅದರಲ್ಲಡಗಿದ ತತ್ವಗಳೇ ಕಾರಣಗಳಾಗಿವೆ. ಅವುಗಳು ತ್ರಿಕಾಲಾಬಾಧಿತ 
ವಾಗಿ. ಇರುವದರಿಂದ ಸರ್ವಜನಗಳ ಲಕ್ಷ್ಯವನ್ನು ಈ ಗ್ರಂಥವು ಎಳೆದಿರುವದೆಂದು 
ಹೇಳಬಹುದು. ಗೀತೆಯನ್ನು ಪುನಃ ಪುನಃ ಓದಿದರೂ ಮತ್ತೆ ಓದಬೇಕೆಂದು 
ಮನಸ್ಸಾಗುತ್ತದೆ. ಇದೇ ರಮಣೀಯತ್ತದ ಲಕ್ಷಣವಾಗಿರುತ್ತದೆ. ವ್ಯಾಸ ಮಹರ್ಷಿಗಳ 
ಬರೆಹವು ಅಷ್ಟು ಸುಂದರವಾದುದು; ಅದರಲ್ಲಿಯೂ ಭಗವದ್ಗೀತೆಯಲ್ಲಿ ಅವರ 
ಪಾಂಡಿತ್ಯ ಪ್ರದರ್ಶನವು ಜನಮನಾಕರ್ಷಿಸಿದೆ. ಗೀತೆಯ ಕಾಲವು ಮಹಾಭಾರತದ 
ಕಾಲವೆಂದು . ಹೇಳುವದು ಸರಿಯಾದುದಾಗಿರುತ್ತಡೆ. ಮಹಾಭಾರತದ ಕಾಲವು 
ಇಂತಹ ಸಂವತ್ಸರವೆಂದು ಹೇಳದೆ ಇದ್ದರೂ ಕ್ರಿಸ್ತನಿಗಿಂತ ಒಂದೆರಡು ಶತಮಾನ 
ಮೊದಲಿನದೆಂದು ಅನೇಕ ವಿದ್ವಾಂಸರ ಅಭಿಪ್ರಾಯವಾಗಿರುತ್ತದೆ. 

ಶ್ರೀ ಬುದ್ಧ ದೇವನ ತರುವಾಯ ಒಂಜಿ ಶತಮಾನಗಳಾದನಂತರ ಗೀತೆಯು 
ಹುಟ್ಟರಬಹುಡೆಂದು ಪಂಡಿತರ ತರ್ಕನಿರುತ್ತದೆ. ಗೀತೆಯು ಶ್ರೀ ಕೃ ಷ್ದ ನಿಂದ ಅರ್ಜುನ 
ನಿಗೆ 'ಜೋಧಿಸಲ್ಪ ಟ್ವರುವದರಿಂದಲೂ ಅದಕ್ಕೆ ಹೆಚ್ಚು ಬೆಲೆ Hk ಕಾರಣಗಳಲ್ಲಿ 
ಒಂದಾಗಿರುತ್ತ ky ಗೀತೆಯಲ್ಲಿ ೧೮ ಅಧ್ಯಾ ಯಗಳಿದ್ದು ಶ್ಲೋಕಗಳ ಸಂಖ್ಯೆ ೭೦೦ 
ಮಾತ್ರ ಇರುತ್ತದೆ. ಶ್ಲೋಕಗಳ ಸಂಖ್ಯೆಯು ಸ್ಟೇ ಇದ್ದ ರೂ 'ಅವುಗಳ ಮೇಲೆ ಬರೆದ 
ಟೀಕಾತ್ಮಕ ಗ್ರಂಥಗಳು ಜಾವಿರಾರು ಪುಟಿಗಳಿಂದ ಕೊಡಿರುತ್ತ ಜೆ, ಭಗವದ್ಗೀತೆಯಂತೆ 
ಶಿವಗೀತೆ, ರಾಮಗೀತೆ, ಗೋವಿಂದಗೀತೆ ನೊಡ ಅನೇಕ ಗೀತೆಗಳಿದರೂ 


ಭಗನದ್ದಿ (ತೆಯಸ್ಟು ಪ್ರ ಸಿದ್ದಿ ಯನ್ನು ಅವುಗಳು ಸಡೆದಿರುವದಿಲ್ಲ. ಕೌರವನ ಸಾಂಡನ 


ಭಗವದ್ಗೀತೆಯೂ ಬಸನಣ್ಣನನರೂ ೯೧ 


ರಿಬ್ಬರೂ ಯುದ್ದಕ್ಕೆ ಸನ್ನ ದ್ದರಾಗಿ ತಮ್ಮ ತಮ್ಮ ಸೇನೆಗಳನ್ನು ಸಿದ ಪಡಿಸಿಕೊಂಡು 
ಆತ ಅರ್ಜುನನು ರಥದಲ್ಲಿ ಕುಳಿತ ಕೌರವಸೇನೆಯನ್ನು ನೋಡಿ 
ದಾಕ್ಚಣ ಗುರುಗಳನ್ನೂ, ಬಂಧುಗಳ ನ್ನೂ, ಹಿರಿಯರನ್ನೂ ಕೊಂದು ನಾವು ರಾಜ್ಯವಾಳ 
ಬೇ ಕೆ? ಎಂಬುವ ಕರ್ತವ್ಯಚ್ಯುತಿಯು ಅವನನ್ನು ವ್ಯಾ ಪಿಸಿ ಭ್ರಾಂತನನ್ನಾಗಿ ಮಾಡಿತು. 
ಆವಾಗ ಶ್ರೀ ಕೃಷ್ಣನು ಗೀತೆಯನ್ನು ಬೋಧಿಸಿ ನಿವೃತ್ತಿ ಮಾರ್ಗವನ್ನು ಹಡಿದಿದ್ದ 
ಅರ್ಜುನನನ್ನು ಪ್ರವ ತ್ರಿ ಮಾರ್ಗಕ್ಕೆ ಹಚ್ಚಿ ದುಡೇ ಗೀತೆಯ ಸಾಕಾಂಶನಾಗಿರುತ್ತೆ. 
ಯುದ್ದ ಕಾಲದಲ್ಲಿ ಅದರಲ್ಲಿಯೂ KS ಸೈನ್ಯವು ಯುದ್ಧಕ್ಕೆ ಸಿದ್ಧ ವಾಗಿ ಸಿಂಹನಾದವನ್ನು 
ಮಾಡುವ ಕಾಲಕ್ಕೆ ಇಂತಹ ಗೀತೆಯನ್ನು ಸಂತರ ಸಾಧ್ಯ ವೇ? ಮಾಜ 
ಪ್ರಶ್ನೆಯು ಹೊರಡುತ್ತದೆ. ಅದು ಅಷ್ಟು ಮಹತ್ವ ಚಾಗರುವದಿಲ್ಲ ಮುಖ್ಯವಾಗಿ 
ಯುದ್ಧ ಮಾಡಲು ಭಯಚಕಿತನಾದ ಅರ್ಜುನನನ್ನು” ಧೀರೋದಾತ್ತನನ್ನಾಗಿ ಮಾಡಿ 
ಹುರಿದುಂಬಿಸಿ ಯುದ್ಧಮಾಡಲು ಉದ್ಯುಕ್ತನನ್ನಾಗಿ ಮಾಡಿದುದು ಅತ್ಯಂತ ಮಹತ್ವದ 
bg ಹಿಂದೂ ಧರ್ಮದಲ್ಲಿ ಅನೇಕ ಶ್ರೇಷ್ಠತರಗತಿಯ ಧಾರ್ಮಿಕ 

ಗ್ರಂಥಗಳಿದ್ದರೂ ನಿವೃತ್ತಿ ಮಾರ್ಗವನ್ನು ಬೋಧಿಸತಕ್ಕವುಗಳೇ ಹೆಚ್ಚಾ ಗಿರುತ್ತವೆ. 
ಭಗವದ್ದಿ ತೆಯು ಮುಖ್ಯವಾಗಿ ಪ್ರವೃತ್ತಿ "ಮಾರ್ಗವನ್ನು ಹೇಳತಕ್ಕ ಗ್ರಂಘವಾಗಿರುವದ 
ರಿಂದ ಅದಕ್ಕೆ ಹೆಚ್ಚಿನ ಪಾ ್ರಾಶಸ್ತ್ರವಿರುತ್ತದೆ. ಈ ನ ಸಾಮಾನ್ಯ ವಾಗಿ ಯಾವು 
ಹಣ ಜಾತಿಯನ್ನು ಎತ್ತಿ ಹಿಡಿಯತಕ್ಕ ಗ್ರಂಥವಾಗಿರುವದಿಲ್ಲ. ಅದು 
ತತ್ವಗಳನ್ನು ಹೇಳುತ್ತಲಿದೆ. ಅನೇಕ ಮತಾಚಾರ್ಯರುಗಳು ಇದಕ್ಕೆ ತಮ್ಮತನ್ಮು 
ಧರ್ಮಪರವಾದ ಅರ್ಥವನ್ನು ಬರೆದಿರುತ್ತಾರೆ. ಇದರಲ್ಲಿ ಭಕ್ತಿ, ಸಾ ಜ್ಞಾನ, 
ಧ್ಯಾನ ಮೊದಲಾದ ಮಾರ್ಗಗಳಿರುತ್ತವೆ. ಆತ್ಮ ಸರಮಾತ್ಮ Meine ತತ್ವಗಳ 
ವಿವೇಚನೆಯೂ ಚನ್ನಾಗಿ ಪ್ರತಿಸಾದಿತವಾಗಿರುತ್ತದೆ. ಇಂತಹ ಗೀತೆಯಲ್ಲಿ ಹೇಳಿದ 
ತತ್ವಗಳಿಗೂ ಬಸವಗೀತೆಗೂ ಸಾಮ್ಯ, ಭಾ: ವೈಶಿಷ್ಟ್ಯ ಮೊದಲಾದವುಗಳನ್ನು 
ಬಂಕ ನೋಡಬೇಕಾಗಿರುತ್ತದೆ. ಸಂಸ್ಥ ತದಲ್ಲಿದ್ದ ರೆ ಜೆ ಹೆಚ್ಚು , ಕನ್ನಡದಲ್ಲಿದ್ದರೆ 
ಬೆಲೆ ಕಡಿಮೆಯೆಂದು ಯಾರೂ ಅಧೈರ್ಯನಡುವ. ಕಾರಣವಿಲ್ಲ. “ಕೊಳ್ಳು ನಿಷಯ 
ಗಳು ಸಂಸ್ಕ ತದಲ್ಲಿದ್ದರೂ ಅಷ್ಟೆ? ಉಳಿದ ಭಾಷೆಗಳಲ್ಲಿದ್ದರೂ ಅಷ್ಟೆ? ಸಂಸ್ಕೃತದಲ್ಲಿ 
ಬರೆದುದೆಲ್ಲ ಉತ್ಕೃಷ್ಟವಾದುದೆಂದು ಹೇಳಲು ಬರುವದಿಲ್ಲ. ಪ್ರಾಂತಿಕ ಭಾಷೆಯಲ್ಲಿ 
ಶ್ರೇಷ್ಠ ನಿಷಯಗಳು ಉಕ್ತ ವಾಗಿದ್ದರೆ ಅವು ಕನಿಷ್ಠವಾದವುಗಳೆಂದು ತಿಳಿಯಲೂ 
ಬರುವದಿಲ್ಲ. ಕೇವಲ ಭಾಷಾಜೇದದಿಂದ ಅವುಗಳಲ್ಲಿ ತರತಮಭಾವಗಳನ್ನು ಕಲ್ಪಿಸಲು 
ಬರುವದಿಲ್ಲ. ಮತ್ತು ಅದು ಒಪ್ಪ ತಕ್ಕ ಮಾತಾಗಿರುವದಿಲ್ಲ. ಸಂಸ್ಕೃತ ಭಾಷೆಯಲ್ಲಿದ್ದ 
ಜಗತ್ತಿನ ತುಂಬ ಇರತಕ್ಕ ಸಂಡಿತರಿಗೆ ಓದಲು ಯೋಗ್ಯವಾಗುವದು. ಕನ್ನಡದ ಮಾತು 
ಹಾಗಿರದೆ ನಮ್ಮ ಪ್ರಾಂತದ ಮಟ್ಟಿಗೆ ಮಾತ್ರ ಅದರ ಸರಿಮಿತಿಯಾಗಿ ಆ ಪ್ರಾಂತದ 
ಜನಸಾಮಾನ್ಯರಿಗೂ ಸಂ NR EE ಜನ್‌ ಬಸವಣ್ಣನವರ ವಚನಗಳಿಗೆ 
ಕೆಲವು ಕವಿಗಳು ಮಾತ್ರ ಅಲ್ಲಲ್ಲಿ ಬಸನನ ಗೀತೆಗಳೆಂದು ಪ್ರಯೋಗಮಾಡಿದ್ದುದು 
ಕಂಡುಬರುತ್ತದೆ. 


ಶ್ರೀ ಕೃಷ್ಣನು ಅರ್ಜುನನಿಗೆ ಬೋಧಿಸಿದುದು ಯುದ್ಧ ಸಮಯದಲ್ಲಿ. ಆದರೆ 
ಬಸವಣ್ಣನವರು ಯಾವದಾದರೊಂದು ಸಮಯದಲ್ಲಿ ಈ ವಚನಗಳನ್ನು ಬರೆದಿರುವದಿಲ್ಲ 


೯೨ ಬಸವತತ್ತ ರತ್ನಾಕರ 


ತಮಗೆ ಸ್ಫೂರ್ತಿ ಬಂದಾಗ್ಗೆ ಆಯಾಯ ವಚನಗಳನ್ನು ಹೇಳಿರುತ್ತಾರೆ. ಅವುಗಳೆಲ್ಲ 
ಷಟ್‌ಸ್ಪಲ ಮತ್ತು ಅಷ್ಟಾನರಣಗಳನ್ನು ಹೊಂದಿಕೊಂಡಿದ್ದರೂ ಕ್ರಿ ಕಯಾಮಾರ್ಗ, ಧ್ಯಾನ 
ಮಾರ್ಗ, ಭಕ್ತಿ ಮತ್ತು ಜ್ಞಾನಮಾರ್ಗಗಳು ಇವರ ವಚನಗಳಲ್ಲಿ ಅಡಗಿದ್ದು--ದೇವರು 
ಹೇಗಿದ್ದಾನೆ? ಎಲ್ಲಿರುತ್ತಾನೆ? ಹೇಗೆ ದೊರೆಯುತ್ತಾಕೆ? ಮನುಷ್ಯನು ಸದ್ಗತಿಯನ್ನು 
ಹೊಂದಬೇಕಾದರೆ ಅವನ ಆಚರಣೆಗಳು ಹೇಗಿರಬೇಕು? ನಡೆನುಡಿಗಳು ಹೇಗಿದ್ದರೆ 
ಆ ಮನುಷ್ಯ ನು ಇಹಲೋಕದಲ್ಲಿ ಸುಖವನ್ನೂ, ಪರದಲ್ಲಿ ಸದ್ಗ ತಿಯನ್ನೂ ಹೊಂದುವನು? 
ಇವೇ ಮೊದಲಾದ ವಿಸಯಗಳು ಅವರ ಸಾವಿರಾರು 'ನಚನಗಳಲ್ಲಿ ಅಡಕವಾಗಿರುತ್ತವೆ. 
ಗೀತೆಯಲ್ಲಿಯೂ ೧೮ ಅಧ್ಯಾಯಗಳಿದ್ದರೂ ಬೇರೆ ಬೇರೆ ವಿಷಯಗಳು ಅದರಲ್ಲಿ ಪ್ರತಿ 
ಪಾದಿತಗಳಾಗಿನೆ. ಮೊದಲು ತತ್ವಜ್ಞಾನದ ವಿಷಯವನ್ನು ತೆಗೆದುಕೊಂಡು ಬಸವಣ್ಣ 
ನವರ ವಚನಗಳಿಗೂ, ಭಗವದ್ಗೀತೆಗೂ ಸಾಮ್ಯವನ್ನು ನೋಡೋಣ. ಭಗವದ್ಗೀತೆಯ 
೧೩ನೆಯ ಅಧ್ಯಾಯದಲ್ಲಿ ತತ್ವಜ್ಞಾನವನ್ನು ಹೇಳಲಾಗಿದೆ. | 

ಆರಂಭದಲ್ಲಿ ಭೋಗಕ್ಕೆ ಸ್ಥಾನವಾದ ಶರೀರವು ಕ್ಲೇತ್ರವೆಂತಲೂ, ಅದನ್ನು 
ತಿಳಿದವನಿಗೆ ಶ್ಷೇತ್ರಜ್ಞನೆಂತಲೂ, ಲೌಕಿಕ ಸಂಸಾರಿಗಳ ಉದಾಹರಣೆಯನ್ನು ಹೇಳಿ. 
ಮುಂದೆ ಪಾಕಮಾರ್ಥಿಕ ಸಂಸಾರದ ಸ್ವರೂಪವನ್ನು ವರ್ಣಿಸಿರುತ್ತಾನೆ. “ ಕ ಫೇತ್ರ ಜ್ಞಂ 
ಜಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಟಚ್‌ ಎಲ್ಲ ಕ್ಲೇತ್ರಗಳಲ್ಲಿಯೂ ಇರತಕ್ಕವನು 
ನಾನೇ ಎಂದು ತಿಳಿ. ತಕ ಜ್‌ ಮೂಸಿ” ಇತ್ಯಾದಿ ಕೃತಿಗಳಿಂದ ಹೇಳಲ್ಪಟ್ಟ 
ಚಿದಂಶವು ನನ್ನ ಸ್ವರೂಪವನ್ನೇ ಹೇಳು ಫ್ಸೇತ ತ್ರ ಕ್ಷೇತ್ರಜ್ಞರ ಜ್ಞಾನವೆಂದರೆ 
ನನ್ನ ಸ ಸ್ವರೂಪವನ್ನು, ತಿಳಿಯುವದೇ ಆಗಿರುತ್ತದೆ. ಮೋಕ್ಷತ್ತ ಅದೇ ಕಾರಣವಾಗು 
ನಡನ ನನ್ನ ಜ್ಞಾನವೆಂದು ತಿಳಿಯತಕ್ಕದ್ದು. 

ಕ್ಷೇತ್ರಜ್ಞನ ಜ್ಞಾನಸಾಧನೆಗಳನ್ನು ಈಗ ಹೇಳುತ್ತಾನೆ. ಅದಕ್ಕಾಗಿ ಗೀತೆಯಲ್ಲಿ | 
೫ ಶ್ಲೋಕಗಳು ಮಾಸಲಾಗಿರುತ್ತನೆ. 


ಅಧ್ಯಾಯ ೧೩, ಶ್ಲೋಕ ೭ರಿಂದ 


ಅಮಾನಿತ್ವಮದಂಭಿತ್ವಮಹಿಂಸಾ ಕ್ಸಾಂತಿರಾರ್ಜವಮ್‌ । 
ಆಚಾರ್ಯೋಪಾಸನಂ ಶೌಚಂ ಸ್ಮೈರ್ಯಮಾತ್ಮನಿನಿಗ್ರಹಃ ॥ 
ಇಂದ್ರಿಯಾರ್ಥೇಷು ವೈರಾಗ್ಯಮುನಹಂಕಾರ ಏವ ಚ । 
ಜನ್ಮಮುತ್ಯು ಜರಾವ್ಯಾಧಿ ದುಃ ಖದೋಷಾನು ದರ್ಶನಮ್‌ ॥ 
ಅಸಕ್ಕ್ತಿರನಭಿಷ್ಟಂಗಃ ಪುತ್ರದಾರ ಗೃಹಾದಿಷು 

ನಿತ್ಯಂ ಚ ಸಮಚಿತ್ರತ್ವಮಿಷ್ಟಾನಿಷ್ಟೋಸಪತ್ತಿಸು ॥ 
ಮಯಿಚಾನನ್ಶ್ಯಯೋಗೇನ ಭಕ್ತಿರವ್ಯಭಿಚಾರಿಣೀ । 
ವಿನಿಕ್ತದೇಶಸೇವಿತ್ವಮರತಿರ್ಜನ ಸಂಸದಿ ॥ . 

ಅಧ್ಯಾತ್ಮ ಜ್ಞಾ ನನಿತ್ಯ ತ್ವಂ ತತ್ವಜ್ಞಾನಾರ್ಥ ದರ್ಶನನು್‌ । 
ಏತಜ್ಞ್ವಾನನಿತಿ ಪ್ರೋಕ್ತಮಜ್ಜಾನಂ ಯದತೋನ್ಯಥಾ ॥ 


ಈ ಐದು ಶ್ಲೋಕಗಳಿಂದ ೨೦ ಗುಣಗಳು ಹೊರಡುತ್ತವೆ. ತನ್ನನ್ನು ತಾನೇ ಹೊಗಳಿ 
ಕೊಳ್ಳದಿರುವಿಕೆ, ಡಂಭಾಚಾರ ಮಾಡದೆ ಇರುವದು, ಅಹಿಂಸಾ, ಸಹನಶೀಲತಾ, 
ಸರಳೆತನ್ನ ಸದು ) ರುಸೇವಾ, ಬಾಹ್ಯಾಭ್ಯಂತರಗಳ ಶೌಚ, ಬಾಹ್ಯಶೌಚಗಳೆಂದರೆ 
ಸ್ನಾನಾದಿಗಳನ್ನು “ಮಾಡುವದು, ಅಂತರ ಶೌಚನೆಂದರೆ ರಾಗಾದಿನುಲಗಳ ಷೌಲನ್ಗೆ 


ಭಗವದ್ಗೀತೆಯೂ ಬಸವಣ್ಣನವರೂ ೯೩ 


ಮಾಡುವದು, ಸ್ಟೈರ್ಯ, ಶರೀರಸಂಯಮ, ವಿಷಯಾದಿಗಳಲ್ಲಿ ವೈರಾಗ್ಯ, ಅಹಂಕಾರ 
ಇಲ್ಲದಿರುವಿಕೆ, ಜನ್ಮ, ಮೃತ್ಯು, ಜರಾ, ವ್ಯಾಧಿ ದುಃಖ, ದೋಷ ಇವುಗಳ ಬಗ್ಗೆ 
ಆಲೋಚನೆ ಮಾಡದಿರುವಿಕೆ, ಪುತ್ರದಾರಾದಿಗಳಲ್ಲಿ ಸ್ರೀತಿತ್ಯಾಗ, ಪುತ್ರದಾರಾದಿಗಳಿಗೆ 
ಸುಖಬಂದರೆ ನಾನೇ ಸುಖಿ ಎನ್ನುವದು, ಅವರಿಗೆ ದುಃಖ ಬಂದರೆ ನಾನೇ ದುಃಖಿ 
ಯೆಂದು ಹೇಳದೇ ಇರುವದು, ಇಷ್ಟಾ ನಿಷ್ಟ ವಸ್ತುಗಳಲ್ಲಿ ಸಮಾನವಾದ ಚಿತ್ತ, 
ಸರಮೇಶ್ವರನಲ್ಲಿ ಅನನ್ಯವಾದ ಭಕ್ತಿಯಿಂದಿರುವಿಕೆ,, ಜನರಹಿತವಾದ ಸ್ಥಾನದಲ್ಲಿ 
ವಾಸಮಾಡುವದು, ಪ್ರಾಕೃತ ಜನಗಳ ಸಭೆಯಲ್ಲಿ ಪ್ರೇಮ ಇಲ್ಲದೆ ಇರುವದು, ಆಧ್ಯಾತ್ಮ 
ಜ್ಞಾನದಲ್ಲಿ ನಿತ್ಯತ್ವವು, ಮೋಕ್ಷದ ಆಲೋಚನೆ ಈ ಇಪ್ಪತ್ತು ಗುಣಗಳೇ ಕ್ಲೇತ್ರಜ್ಞನಿಗೆ 
ಸಾಧಕಗಳಾಗಿರುತ್ತವೆ. ಇಲ್ಲಿ ಈ ಗುಣಗಳಿಗೆ € ಬಸವಣ್ಣನವರ ವಚನಗಳನ್ನು 
ನೋಡೋಣ. 

೧. ತನ್ನನ್ನು ತಾನೇ ಹೊಗಳಿಕೊಳ್ಳದಿರುನಿಕೆ--ಇದಕ್ಕೆ ಸರಿಯಾಗಿ ಬಸವಣ್ಣ 
ನವರು ತಮ್ಮದೊಂದು ವಚನದಲ್ಲಿ | 

ಭ್ಯ ತನ್ನ ಬಣ್ಣಿಸಬೇಡ, ಮತ್ತೊಂದು ನಚನದಲ್ಲಿ ಆತ್ಮಸ್ಮುತಿ ಸರ 
ನಿಂದೆಯ ಕೇಳಿಸದಿರಯ್ಯ'' ಎಂತಲೂ ಹೇಳಿರುವರು. 


ಶ್ರಿ 


| ೧೧೯ 
೨. ಡಂಭಾಚಾರ ಮಾಡಬೇಡ 


"ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದುಸರಿ ಎನ್ನೊಳಗೇನೂ 
ಶುದ್ಧವಿಲ್ಲ ನೋಡಯ್ಯ, ನುಡಿಗೆ ತಕ್ಕ ನಡೆ ಕಂಡರೆ ಕೂಡಲಸಂಗಮದೇವ 
ನೊಳಗಿರ್ಪನಯ್ಯಾ?'' 

೧೨೦ 

"" ಎರಡೆಲೆಯಂತೆ ಒಳಗೊಂದು ಹೊರಗೊಂದಾದರೆ ಮೆಚ್ಚುವನೇ 
ಶಿವನು? ಬಾರದ ಭವಂಗಳಲ್ಲಿ ಬರಿಸುವನಲ್ಲದೆ ಮೆಚ್ಚುವನೇ? ಅಘೋರ 
ನರಕವನುಣಿಸುವನಲ್ಲದೆ ಮೆಚ್ಚುವನೇ? ಉಡುಹಿನ ನಾಲಿಗೆಯಂತೆ 
ಎರಡಾದರೆ ಕೂಡಲಸಂಗಯ್ಯ ಮೆಚ್ಚುವನೇ?'' 

೧೨೧ 
೩, ಅಹಿಂಸಾ 

«'ದಯವಿಲ್ಲದ ಧರ್ಮವದಾವುದಯ್ಯ? ದಯವೇ ಬೇಕು ಸಕಲ 
ಪ್ರಾಣಿಗಳೆಲ್ಲರಲ್ಲಿಯೂ ದಯನೇ ಧರ್ಮದ ಮೂಲವಯ್ಯ ಕೂಡಲಸಂಗಮ 
ದೇವ ನಂತಲ್ಲದೊಲ್ಲನಯ್ಯ'' ಮತ್ತೊಂದು ವಚನದಲ್ಲಿ “ ಕೊಲ್ಲೆನಯ್ಯ 
ಪ್ರಾಣಿಗಳ'' ಎಂದು ಅಂದಿರುವರು. 

೧೨೨ 
೪, ಸಹನಶೀಲತಾ-- 

"« ಹೊಯಿದವರೆನ್ನ ಹೊರೆದನರೆಂಬೆನು. ಚ್ಛ ದವರೆನ್ಸ ಬಂಧು 
ಗಳೆಂಬೆನು. ಸಿಂದಿಸಿದವರೆನ್ನ ತಾಯಿತಂದೆಗಳೆಂಬೆ. ಅಳಿಗೊಂಡವರು 
ಆಳ್ಚರೆಂಬೆ. ಜರಿದವರೆನ್ನ ಜನ್ಮಬಂಧುಗಳೆಂಬೆ. ಕೊಂಡಾಡಿದವರೆನ್ನ 


ತಡ. ಇ 


೯೪ ಬಸವತತ್ವ ರತ್ನಾಕರ 


ಹೊನ್ನ ಶೂಲದಲ್ಲಿಕ್ಕಿದವರು ಕೂಡಲಸಂಗಮದೇವಾ'' ಮತ್ತು "ಇರಿಸಿ 
ಕೊಂಡು ಭಕ್ತರಾದರೆಮ್ಮನರು ತರಿಸಿಕೊಂಡು ಭಕ್ತರಾದರೆಮ್ಮವರು 
ಕೊರೆಯಿಸಿಕೊಂಡು ಭಕ್ತರಾದರೆಮ್ಮನರು ಜರೆಯಿಸಿಕೊಂಡು ಭಕ್ತರಾದ 
ರೆಮ್ಮನರು ಕೂಡಲಸಂಗನ ಶರಣರಿಗೆ ಮುಳಿಸತಾಳಿ ಎನ್ನಭಕ್ತಿ 
ಅರೆಯಾಯಿತ್ತು 

ಸಹನಶೀಲತೆಯ ಬಗ್ಗೆ ಶ್ರೀ ಸಿದ್ದರಾಮದೇವರು ಒಂದು ಸುಂದರವಾದ ವಚನ 

ವನ್ನು ಹೇಳಿರುತ್ತಾರೆ. 
೧೨೩ 

« ಆರೇನೆಂದರೂ ಓರಂತಿಪ್ಪುದೇ ಸಮತೆ ಆರು ಜರಿದರೂ ಅನಕೆನ್ನ 
ಮನದ ಕಾಳಿಕೆಯ ಕಳಿದರೆಂಬುದೇ ಸಮತೆ ಆರು ಸ್ತೋತ್ರವ ಮಾಡಿದರೆನ್ನ 
ಜನ್ಮದ ಹಗೆಗಳೆಂಬುದೇ ಸಮತೆ ಇಂತಿದು ಗುರುಕಾರುಣ್ಯ ಮನನಚನ 
ಕಾಯದಲ್ಲಿ ಅಹಿತನಿಲ್ಲದೆ ಕನಿಲಸಿದ್ದ ಮಲ್ಲಿಕಾರ್ಜುನಯ್ಯ ನಿನ್ನ ವರ ನೀ 
ಎಂಬುದೇ ಸಮತೆ”? 

೧೨೪ 
೫. ಸರಳತನ-- 

"«" ಹುತ್ತವ ಬಡಿದರೆ ಹಾವು ಸಾಯಬಲ್ಲುದೇ ಅಯ್ಯ ಅಘೋರ 
ತಪವ ಮಾಡಿದರೇನು? ಅಂತರಂಗ ಆತ ಯುದ್ದಿಯಿಲ್ಲದವರನೆಂತು ನಂಬುವ 
ನಯ್ಯ. ಕೂಡಲಸಂಗಮದೇವ? 

j ೧೨೫ 
೬, ಸದ್ಗುರು ಸೇವಾ-- 

"" ನಾನು ಆರಂಭಮಾಡುವೆನಯ್ಯ ಗುರುಪೂಜೆಗೆಂದು- ವ್ಯವಹಾರ 
ಮಾಡುವೆನಯ್ಯ ಲಿಂಗಾರ್ಚನೆಗೆಂದು'? » 
ಸದ್ಗುರುಗಳ ಸೇವೆಯನ್ನು ಬಸವಣ್ಣನವರು ಮಾಡಿದಷ್ಟನ್ನು ಈ ಲೋಕದಲ್ಲಿ 

ಯಾರೂ ಮಾಡಿರಲಿಕೈಲ್ಲ. ಲಕ್ಷಾಂತರ ಜಂಗಮರಿಗೆ ಸ್ರ ಪ್ರತಿನಿತ್ಯ ಭಕ್ತಿಯಿಂದ ಅವರ 
ಸೇನೆಯನ್ನು ಮಾಡುತ್ತ ತಮ್ಮ ಪ್ರವ್ಯವನ್ನೆಲ ) ಅವರ ಸೇನೆಗೆ ಸಲ್ಲಿಸಿರುತ್ತಾರೆ. 


೭. ಶೌಚ ಶೌಚದಲ್ಲಿ ಬಾಹ್ಯಾಭ್ಯಂತರ ಶೌಚಗಳೆಂದು ಎರಡು ಪ್ರಕಾರಗ 
ಗಿವೆ. ಬಾಹ್ಯದಲ್ಲಿಯೂ, ಆಂತರಿಕದಲ್ಲಿಯೂ ಬಸವಣ್ಣ ನವರು ಶೌಚದ ಬಗ್ಗೆ ಅನೇಕ 
ವಚನಗಳನ್ನು ಹೇಳಿರುತ್ತಾರೆ-- 

೧೨೬ 
" ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಲಾಂಛನಕ್ಕೆ ತಕ್ಕ 
ಆಚರಣೆ ಇಲ್ಲದಿದ್ದ ರೆ ನೀ ಸಾಕ್ಷಿಯಾಗಿ ಛೀ ಎಂಬೆ” 
ಪ್ರಾತಃಕಾಲದಲ್ಲಿ ಸೂರ್ಯೋದಯಕ್ಕಿಂತಲೂ ಮೊದಲು ಎದ್ದು ಶೌಚಾಚಮನಾ 


ಗಳನ್ನು ಮಾಡಿ ಸ್ನಾನ ಶಿವಾರ್ಚನೆಗಳನ್ನು ಮಾಡದವನ ಜನ್ಮವು" eae 
ಅನೇಕ ನಚನಗಳಲ್ಲಿ ಹೇಳಿರುವರು. 


ಭಗನದ್ಗೀತೆಯೂ ಬಸವಣ್ಣನನರೂ ೯೫ 


೧೨೭ 
"" ಹೊತ್ತಾರೆ ಎದ್ದು ಶಿವಲಿಂಗದೇವನ ದ ಷ್ಟಿ ಯಾರೆ ನೋಡದವನ 
ಸಂಸಾರವೇನವನ? ಬಾಳುನೆಣನೆ, ಫೋನ ಸಜೆನೆಣನ: ನುಡಿವೆಣನ, 
ಸಂಸಾರವೇನವನ ಕರ್ತು ಕೂಡಲಸಂಗಮದೇವ ನಿಮ್ಮ ತೊತ್ತುಗೆಲಸವ 
ಮಾಡದವನ ಸಂಸಾರವೇನವನ” 
ಬಸವಣ್ಣ ನವರು ಅಂತರಂಗ ಶುದ್ಧಿ ಯ ಮೂರ್ತಿಗಳಾಗಿದ್ದ ರು. ಅವರು ಅಂತರಂಗ 
ಶುದ್ಧಿ ಕ. ಬಗ್ಗೆ ಅನೇಕ ವಚನಗಳನ್ನು ಹೊ 


೧೨೮ 
"" ಹೀಳಿಂಗೆ ಬಸುರಾಯಿತ್ತೆ ಕಡೆ ಬಾಳಿಗೆ ಫಲವಾಯಿತ್ತೆ ಕಡೆ 
ನೋಡಾ ರಣರಂಗದಲ್ಲಿ ಕಾದುವ ಓಲೆಕಾರಂಗೆ ಓಸರಿಸಿತ್ತೆ ಕಡೆ ಮಾಡುವ 
ಭಕ್ತಂಗೆ 1. ೫೫ಸವಾಣಕೆ ಅದೇ ಕಡೆ ಕೂಡಲಸಂಗಮದೇವಾ” 
ಅಂತರಂಗ ಶುದ್ಧಿಯಿಲ್ಲದಿದ್ದರೆ ಯಾವ ಕಾರ್ಯವೂ ಆಗಲಾರಡೆಂದು ಬಸವಣ್ಣನವರ 
ಮೇಲಿನ ವಚನದ ತಿರುಳಾಗಿರುತ್ತದೆ. ಬೇರೆ ಬೇರೆ ಶರಣರ ವಚನಗಳನ್ನು ನೋಡೋಣ. 


' ೧೨೯ 
ಸ್ವತಂತ್ರಸಿದ್ಧಲಿಂಗದೇವರು-- 

“ ಅಂತರಂಗ ಶುದ ವಿಲ್ಲದವರು ಬಹಿರಂಗದಲ್ಲಿ ಸದಾಚಾರ 
ಸತ್ಕ್ರ್ರಿಯೆಯ ಸರ್ವಜನ ಮೆಚ್ಚು ಮಾಡುತ್ತಿದ್ದರೇನು? ಅದು ಲೋಕದ 
ರಂಜನೆಯಲ್ಲದೆ ಶಿವ ಮೆಚ್ಚ ಶಿವಶರಣರು. ಮೆಚ್ಚರು ಬಿತ್ತಿದ. ಬೆಳೆಯ 
ನುಂಬಂತೆ ಮಾಡಿದ ಸತ್ಯರ್ಮ ಫಲವನುಂಬ ಕ್ಕ ಕೂಲಿಕಾರಂಗೆ ಮುಕ್ತಿ 
ಯುಂಟೇ ನಿಜಗುರು ಸ್ವತಂತ್ರಸಿದ್ಧಲಿಂಗೇಶ್ವರಾ'' 


೧೩೦ 
"" ಅಂತರಂಗ ಶುದ್ಧ ನಿಲ್ಲದವರೊಳಗು ಅತ್ತಿಯ ಹಣ್ಣಿ ಕೈನಂತೆ ಕ 
ಬಿಡದು ನೋಡಯ್ಯ ಅಂತರಂಗ ಶುದ ವುಳ್ಳ "ರೊಳಗೆ ಬಾಳೆಯ ಮ 
ನಂತೆ ಸುಗುಣ ಕುಜ. ನೋಡಯ್ಯ. ಇದುಕಾರಣ ಅತಕೆಂಗ 
ಶುದ್ಧ ನಿಲ್ಲದವರ ಸಂಗದಲ್ಲಿ ಇರಬಾರದು ಶರಣರು ನಿಜಗುರು ಸ್ವತಂತ್ರ 
ಸ ಸಿದ್ಧಲಿಂಗೇಶ್ವರಾ 1 
| ೧೩೧ 
ಹಾವಿನ ಹಾಳ ಕಲ್ಲಯ್ಯ ನವರು 
<f ಹಟ ಸದ, ನಿರ್ಮಲಲಿಂಗ ತನ್ನಂಗದಮೇಲೆ ಇರುತಿರಲು 
ಅಂಗಶುದ್ಧ ಸೌಕರ್ಯ ಇಲ್ಲದವರ ಮುಖವ ನೋಡಲಾಗದು ಅವನ 
ಮುಟ್ಟಿಲೆಂತೂ ಆಗದು ಮನದ ಮಲಿನವ ಕಳದು ಪ್ರಾಣಲಿಂಗವ ಧರಿಸ 
ಜೇಕು ತನುವಿನ ಮಲವ ಕಳೆದು ಇಷ್ಟಲಿಂಗವ ಧರಿಸಬೇಕು ಜೀವತ್ರಯಂ 
ಗಳ ಮಲನ ಕಳೆದು ಪ್ರಸಾದವ ಧರಿಸಬೇಕು ಮನದ ಮಲಿನವಾವುದೆಂದಡೆ 
ತನುಗುಣವ್ಯಾವ್ತಿ ತನುತ್ರಯದ ಮಲಿನನಾನುದೆಂದಡೆ ಮನವ್ಯಾಕುಲ 


೯೬ ಬಸವತತ್ವ ರತ್ನಾಕರ 


ತನುವಿನ ಮಲಿನವಾವುದೆಂದಡೆ ಈಕ್ಚಣತ್ರಯ ಜೀವತ್ರಯದ ಮಲಿನ 
ವಾವುದೆಂದಡೆ ಅವಸ್ಥಾತ್ರಯ ಕರಣಂಗಳ ಮಲಿನವಾವುದೆಂದಡೆ ಸಂಕಲ್ಪ 
ವಿಕಲ್ಪ, ಅಸತ್ಯ, ನಿಂದೆ, ಮಿಥ್ಯೆ ವಾದ ಮಾಡುವದು ಲಿಂಗನಿಸ್ಪ ಸುಕ್ಸೇತ್ರ 
ಕಾಯದ ಮಲಿನನ ಕಳೆದು ಪ್ರಸಾದವ ಧರಿಸದಿರ್ದಡೆ ಭವಮಾಲೆ ಹಿಂಗದು 
ನರಕತಫ ಪ್ಪದಯ್ಯ ಸುಹಾಗ್‌ ಕಲ್ಲೆ ೇಶ್ವರಾ'' 


೧೩೨ 
ಶ್ರೀ ಬಸವಣ್ಣನವರು 
"" ಸದಾಚಾರ ಸದ್ಭಕ್ತಿ ಇಲ್ಲದವರನೊಲ್ಲನಯ್ಯ ಅವರಾರಾಧನೆ 
ದಂಡ ನಿಚ್ಚ ನಿಚ್ಚ ಪ್ಪಾ ತ್ರಾಯಶ್ಚಿ ತ್ತರನೊಲ್ಲನಯ್ಯ-- ಕೂಡಲಸಂಗಮದೇವಾ 
ಭೂಮಿ ಭಾರಕರಾ?' 


ಇದು ಬಹಿರಂಗ ಶುದ್ಧಿಯ ವಚನವು-- ಇನ್ನು ಅಂತರಂಗ ಶುದ್ಧಿಯ ವಚನ 


[ತ 


೧೩೩ A 


ನೂರ ನೋದಿ ನೂರ ಕೇಳಿದರೇನು? ಆಶೆ ಹರಿಯದು ಕೋಷ 
ಬಿಡದು ಮಜ್ಜ ನಕ್ಕೆರೆದು ಫಲವೇನು? ಮಾತಿನಂತೆ ಮನವಿಲ್ಲದ ಜಾತಿ 
ಡೊಂಬರ ನೋಡಿ ನಗುವ ನಮ್ಮ ಕೂಡಲಸಂಗಮದೇವಾ'' 
೮..ಸೆ ಸ್ಟೈರ್ಯ--ಈ ಗುಣವಿಲ್ಲದಿದ್ದ ರೆ ಮಾನವನು ಯಾವ ಮಹತ್ಕಾರ್ಯವನ್ನೂ 

ಮಾಡಲಾರನು. 
೧೩೪ 
ಶ್ರೀ ಬಸವಣ್ಣನವರು-- 

““ ಅಂಜಿದರಾಗದು ಅಳುಕಿದರಾಗದು ವಜ್ರ ಸಂಜರದೊಳಗಿದ್ದರೆ 
ಆಗದು ತಪ್ಪದೆಲವೋ ಲಲಾಟಲಿಖಿತ ಕಕ್ಕುಲತೆಗೆ ಬಂದರಾಗದು ನೋಡಾ 
ಧೃತಿಗೆಟ್ಟು ಮನಧಾತುಗೆಟ್ಟರೆ ಅಪ್ಪುದು ತಪ್ಪದು ಕೂಡಲಸಂಗಮ 
ದೇವಾ? ಮತ್ತು 

೧೩೫ 

ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಭಾಷೆ ತೀರಿದಲ್ಲದೆ 
ದಾರಿದ್ರ್ಯವಿಲ್ಲ ಅಂಜಲಜೀಕೋ ಲೋಕ ನಿಗುರ್ಬಣೆಗೆ ಅಂಜಲೇಕೋ 
ಕೂಡಲಸಂಗಮದೇವಾ ನಿಮ್ಮಾಳಾಗಿ?'' 


೧೩೬ 
ತ ಮನಕ್ಕೆ ಮನವೊಂದಾಗಿ ಧನಕ್ಕೆ ಧನನೊಂದಾಗಿ ನಚ್ಚಿ ದ ಮಚ್ಚು 
ಅಚ್ಚೊತ್ತಿದಂತೆ ಇರಬೇಕು ಪ್ರಾಣಕ್ಕೆ ಪ್ರಾಣವೊಂದಾಗಿ ಶುಭ. 
ದ ನಚ್ಚು ಮೆಚ್ಚು ಪ ಪಾರವೆ 5 ವುಪೇ ಸಿರ ಹರಿದರೇನು? ಕರುಳು 
ಕುಪ್ಪ ಳಿಸಿದರೇನು? “ತನ್ನ ಸಮಸ್ತ ವಸ್ತುವೂ ಹೋದರೇನು? ಚಿತ್ತ 
ನು ಬುದ್ಧಿ ಯೊಂದಾದ ಮಚ್ಚು ಬಿಚ್ಚಿ ಬೇರಾಗದಿದ್ದ ರೆ ಮೆಚ್ಚು ವ ನಮ್ಮ 
ಕೂಡಲಸಂಗಮದೇವಾ? 


ಭಗನದ್ಗೀತೆಯೂ ಬಸನಣ್ಣನವರೂ ೯& 


೧೩೭ 
ಈ ಹುಟ್ಟಿ ದ ಬಳಿಕ ಕೊಟ್ಟ ಭೋಗಂಗಳ ತಪ್ಪಿ ಸಿಹೆನೆಂದರೆ ತಪ್ಪ ದು 
ನೋಡಯ್ಯ ಎನಗಿನ್ನೆಂತೋ ಎನೆಗಿನ್ನೆ ತೋ ಎಂದೆನ್ನ ಬೇಡ. 
"ಸರ « ಕ್ಲೀಯತೇ ಕರ್ಮ? ಇ ಶೃತಿ ತಪ್ಪದು ಹಿನ 
ಸಂಗಮದೇವಾ?” 
೧೩೮ 
ಜು ಲಿಂಗ ನಶದಿಂದ ಬಂದ ನಡೆಗಳು ಲಿಂಗ ವಶದಿಂದ ಬಂದ ನುಡಿಗಳು 
ಲಿಂಗವಂತರು ತಾವು ಅಂಜಲೇಕೆ? ಲಿಂಗವಿರಿಸಿದಂತೆ ಇಪ್ಪು ದಲ್ಲದೆ 
ಕೂಡಲಸಂಗಮದೇವ ಭಕ್ತರಭಿಮಾನ ತನ್ನದೆಂಬನಾಗಿ'' 
ಈ ಐದು ವಚನಗಳು ಬಸವಣ ನವರ ಸ್ಥೈರ್ಯವನ್ನು ಕೊಂಡಾಡತಕ್ಕವುಗಳಾಗಿರು 
ತ್ತವೆ. ಇದಕ್ಕಿಂತಲೂ ಹೆಚ್ಚಿನ ಸಿನ ಸೆ ಕರ್ಯಗುಣವು ಬೇರೆ ಯಾವುದುಂಟು? 


೯, Rp Sa ಬಸವಣ್ಣನವರು ಧ್ಯಾನಯೋಗಿಗಳೂ, ಕರ್ಮ 
ಯೋಗಿಗಳೂ, ಭಕ್ತಿ-ಜ್ಞಾನ ಯೋಗಿಗಳೂ ಆಗಿರುವದರಿಂದ ಅವರ ಸಂಯೆಮನನು 
ಲೋಕದಲ್ಲಿ ಉಪಮಾತೀತವಾಗಿರುತ್ತದೆ. ಸರಮಾತ್ಮ ನೇ ಶ್ರೆ (ಸ್ಮ ನು, ಆತನ ಹೊರತು 
ಉಳಿದ ಪದಾರ್ಥಗಳೆಲ್ಲ ತುಚ್ಛ ಎಂಬುವ ಭಾವನೆಯಿಂದ ಗಲೂ ಇದ್ದು ಕೊಂಡು 
ಕಾಮಕ್ರೊ ೇಧಾದಿಗಳನ್ನು ತ್ಯಜಿಸಿದವನಾಗಿ ಸರಮಾತ್ಮದಧ್ಯಾ ನದಲ್ಲಿ ಸತ್ಯಾರ್ಯಗಳನ್ನು 
ಮಾಡುತ್ತ ಮಗ ನಾಗಿರತಕ್ಕದ್ದು. ಆತ್ಮ] RE  ್ಗ| ಅನೇಕ ವಿಷಯಗಳಲ್ಲಿ 
ನಿಗ್ರಹಮಾಡಬೇಕಾಗುತ್ತದೆ. | 

೧೩೯ 
ಶ್ರೀ ಬಸವಣ್ಣ ನವರು | 
“ ಒಡಲ ಕಳವಳಕ್ಕೆ ಬಾಯಸವಿಗೆ ಬಯಸಿ ಉಂಡೆನಾದರೆ ನಿಮ್ಮ 
ತೊತ್ತಿನ ಮಗನಲ್ಲಾ ಬೇಡೆ ಬೇಡೆ ನಿಮ್ಮ ನಂಬಿದ ಸದ್ಭಕ್ತ ಕ್ಷರ ನನಸಕ್ಳೂಡ 
ಉಂಬೆ ಅಸಕಯತಿ ಎಂಬೆ ಎನ್ನೊ ಡೆಯ ಕೂ 1 ಸುಜೇಪ ನೀನೊಲ್ಲ 
ದವರ ಹಿಡಿದೆನಾದರೆ ನಿಮ್ಮ ಪಾದದಾಣೆ'' 


೧೪೦ 
ಬಸವಣ್ಣನವರು ಆತ್ಮಸಂಯನಮಿಗಳಾಗಿರುವರು-- 
" ಲಿಂಗಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡನಾದಡೆ 
ನಿಮ್ಮಾಣೆ ಣೆ ನಿಮ್ಮ ಪ್ರಮಥರಾಣೆ ರಿಂಾರಿತವಲತೆ ಹುಲ್ಲುಕಡ್ಡಿ ಯಕೊಂಡರೆ 
ಸ ಬಲ್ಲೆ ಸು! ಭವಘೋರ ನರಕನೆಂಬುದ ಲಿಂಗಾರ್ಪಿತವಲ್ಲಿಕೆ ಉದಕವ 
ಮುಕ್ಕುಳಿಸಿಜಿನಾದರೆ ಸಲ್ಲೆನು ನಿಮ್ಮ ಗಣಾಚಾರಕ್ಕಯ್ಯ ನಿಮಗೆತ್ತಿದ 
ಕರದಲ್ಲಿ ಮತ್ತೊ ಂದಕ್ಕೆ ಕೈಯಾನೆನು ಅಳವರಿಯದೆ ನುಡಿದೆನು ಕಡೆಮುಟ್ಟಿ 
ಸಲೀಸದಿದ ಡೆ ತ್ರಕೆದಡ ತಲೆದಂಡ ಕೂಡಲಸಂಗಮದೇವ'? 
ಸರಸ್ರ್ರೀ, ಸರಭನ, ಸರಠಿಂಜೆ ಮೊದಲಾದ ಎಲ್ಲ ವಿಷಯಗಳಲ್ಲಿ ಸಂಯಮಿಗಳು 
ತಮ್ಮ ರ” ಯ NE (ct ಕಳ್ಳನು ಬಂದರೆ ಹತ್ತಿ ಯನ್ನ! ಬ್ಬ ವ 


7 


೯೮ ಬಸವತತ್ವ ರತ್ನಾಕರ 


೧೦. ಭೋಗಗಳಲ್ಲಿ ವೈರಾಗ್ಯ--ವೈರಾಗ್ಯವು ಮುಖ್ಯವಾಗಿ ಸ್ಪಕ್‌ಚಂದನ ವನಿತಾದಿ 
ಗಳಲ್ಲಿರುವದು. ಈ ವೈರಾಗ್ಯವು ಮೊದಲು ಅಂಕುರವಾದರೆ ಉಳಿದ ನೈರಾಗ್ಯಗಳೆಲ್ಲ 
ಬರುತ್ತನೆ. ತ್ರಿಕಾಲದಲ್ಲಿ ಶಿನಾರ್ಚನೆಯಲ್ಲಿ ನಿಷ್ಕನಾಗಿ ಸತ್ಯ ಸದಾಚಾರಗಳಲ್ಲಿ ತೊಡಗಿ 
ದವರಿಗೆ ಸ್ಪಕ್‌ಚಂದನ ವನಿತಾದಿಗಳಲ್ಲಿ ವೈರಾಗ್ಯ ಹುಟ್ಟುವದು ಸಹಜವೂ, ಸ್ವಾಭಾ 
ನಿಕವೂ ಆದುದಾಗಿರುತ್ತದೆ. 

೧೪೧ 
ಬಸವಣ್ಣ ನವರು 
4 'ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ನಿಷಯನೆಂಬ 
ನಿಷದಿಂದೆ ಆನು ಮುಂದುಗೆಟ್ಟಿ ನಯ್ಯ ಆನು ಹೊರಳಿ ಬೀಳುತ್ತಿರ್ದೆನಯ್ಯ 

ಓಂ ನಮಃ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿರ್ದೆನಯ್ಯ'' ಮತ್ತು 

« ಕಾಮವೇಕೋ ಲಿಂಗಪ್ರೇಮಿ ಎನಿಸುವಂಗೆ? ಕ್ರೋಧವೇಕೋ ಶರಣ 

ವೇದ್ಯನೆನಿಸುವಂಗೆ? ಲೋಭವೇಕೋ ಭಕ್ತಿಯ ಲಾಭ ಬಯಸುವಂಗೆ? 

ಮೋಹವೇಕೋ ಪ್ರಸಾದ ವೇದ್ಯನೆನಿಸುವಂಗೆ? ಮದ ಮತ್ಪರವುಳ್ಳವಂಗೆ 
ಹೃದಯ ಶುದ್ಧವೆಲ್ಲಿಹುದೊ? "ಹೆದುಳಿಗಾದನರಲ್ಲಿಸ್ಪ ಕಟ ಜು 
ದೇವ” 
«ಸಂಸಾರವೆಂಬುವದೊಂದು ಗಾಳಿಯ ಸೊಡರೆಂದು?? ಹೇಳಿ ನಿಷಯಗಳಿಗೆ ಮೂಲಭೂತ 
ವಾದ ಸಂಸಾರವನ್ನೇ ಅಲ್ಲಗಳೆದಿರುವರು. 
೧೪೨ 

ಚಂದಿಮರಸು—- 

"" ಸಾವು ತಡವಿಲ್ಲ ನರಕ ದೂರವಿಲ್ಲ ದೇಹದಿಚ್ಛೆ ಗೆ ಹರಿದು ಕೆಮ ನೆ 
ಕೆಡಬೇಡ ರುಷ ಬಿಡು ಸ ಸುರರ ನಂಬು ನನ್ನು 
ಸಿಮ್ಮಲಿಗೆಯ ಚನ್ನರಾಯನಲ್ಲಿ ನೀನು ಸುಖಿಯಸ್ಸೆ ಮರುಳೇ?” 


ಅನೇಕ ಶರಣರು ವಿಷಯ ವೈರಾಗ್ಯದ ವಿಷಯದಲ್ಲಿ ಬೇಕಾದಷ್ಟು ವಚನಗಳನ್ನು 
ಹೇಳಿರುತ್ತಾರೆ. 


೧೧. ಅನಹಂಕಾರ--ಅಂದರೆ ಅಹಂಕಾರವಿಲ್ಲದಿರುವಿಕೆ--ನಾನು ಮಾಡುತ್ತೇನೆ, 
ಅಥವಾ ಮಾಡಿದ್ದೇನೆ, ಎಂಬ ಇವೇ ಮೊದಲಾದ ಕರ್ತೃತ್ವಾದಿಗಳು ತನ್ನದಲ್ಲವೆಂದು 
ನಿಶ್ಚಯವಾಗಿ ತಿಳಿದುಕೊಳ್ಳುವಿಕೆಯೇ ಅನಹಂಕಾರವು. ಸಾಮಾನ್ಯ ಜನಗಳಲ್ಲಿ 
ಈ ಗುಣವು ಬಹಳ ಮನೆಮಾಡಿಕೊಂಡಿರುತ್ತದೆ. 

೧೪೩ 
ಶ್ರೀ ಬಸವಣ್ಣ ನನವರು-- 
« ಅನವರತ ಮಾಡಿಹೆನೆಂದು ಉಸ್ಸರ ಗುಡಿಯ ಕಟ್ಟ ಮಾಡುವ 
ಕ್ಷನ ಮನೆಯದು ಅಂದಣಗಿತ್ತಿಯ ಮತೆ. ಸವ ದಯಾಪಾರಿ 
ಅಷ್ಟ ಭೂತದಯಕ್ಸಿಕ್ಟುವಾತನ ಮನೆ ಸುಯಿಧಾನದ ಕೇಡು ಸೂಳೆಯ 
ಮಗ ಮಾಳವ ಮಾಡಿದರೆ ತಾಯ ಹೆಸರಾಯಿತ್ತು ತಂದೆಯ ಹೆಸರಿಲ್ಲ 
ಕೂಡಲಸಂಗಮದೇವಾ? ಸೀ 


ಭಗನದ್ಗೀತೆಯೂ ಬಸವಣ್ಣನನರೂ ೯೯ 


೧೪೪ 
" ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ 
ಡಂಗುರ ಮಾಡಿದೆನೆನ್ನದಿರಾಲಿಂಗಕ್ಕೆ ಮಾಡಿದೆನೆನ್ನದಿರಾಜಂಗಮಕ್ಕೆ ಮಾಡಿ 
ದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದನ್ನೀವ ಕೂಡಲಸಂಗಮದೇವ? 

೧೨. ಜನ್ಮ ಮರಣಾದಿಗಳಲ್ಲಿ ಆಸಕ್ತಿ ಇಬ್ಲದಿರುವಿಕೆ--ಅಂದಕೆ ಪ್ರಾಣಿಯು 
ತಾಯಿಯ ಗರ್ಭದಲ್ಲಿರುವಾಗ್ಗೆ ಅಲ್ಲಿ ಮಲಮೂತ್ರಗಳಿಂದ ಕೂಡಿರುವ ಇಕ್ಕಟ್ಟಾದ 
ಸ್ಥಲದಲ್ಲಿ ವಾಸವನ್ನು ೯ ತಿಂಗಳವರೆಗೆ ಮಾಡಿ ಆ ಗರ್ಭಕೋಶದಲ್ಲಿರುವ ಕ್ರಿಮಿಗಳ 
ಬಾಧೆಯನ್ನು ಸಹಿಸಿ ತಾಯಿಯು ಊಟಮಾಡಿದ ಷಡ್ರಸಗಳ ಸಂಬಂಧದಿಂದುಂಟಾದ 
ದುಃಖ, ಪ್ರಸವಕಾಲದಲ್ಲಿ ಆಗತಕ್ಕ ಅನೇಕ ತರಹದ ಯಾತನೆ ಇವುಗಳೆಲ್ಲ ಜನ್ಮದೋಷ 
ಗಳಾಗುತ್ತವೆ. ಮರಣಕಾಲದಲ್ಲಿ ಯಮದೂತರು ಬಂದು ಪಾಶವನ್ನು ಹಾಕಿ ಶೆಳೆಯು 
ವಾಗ ಸತಿ ಸುತಾದಿಗಳನ್ನು ಅಗಲಿಹೋಗಲಾರದೆ ಪ್ರಾಣಹೋಗುವ ಕಾಲಕ್ಕೆ ತಾನು 
ಅನುಭನಿಸುವ ಹೇಳಲಸಾಧ್ಯವಾದ ದುಃಖವೇ ಮೃತ್ಯುಜೋಷನೆಂಡೆನ್ನಿಸಿಕೊಳ್ಳುವದು. 
ಕೈಕಾಲುಗಳಲ್ಲಿ ಶಕ್ತಿಗುಂದಿ ಅನೇಕ ಕಷ್ಟಗಳನ್ನು ಅನುಭವಿಸುವದೇ ಮುಪ್ಪಿನ ದೋಷವು. 
ವ್ಯಾಧಿಗಳು ಮನುಷ್ಯನನ್ನು ಹೇಗೆ ವೀಡಿಸುತ್ತವೆಯೆಂಬುವದನ್ನು ಎಲ್ಲರೂ ಬಲ್ಲರು. 
ಜ್ಞಾನಾಭಿಲಾಸಿಯಾದ ಮಾನವನು ಈ ವಿಷಯಗಳ ಕಡೆಗೆ ಲಕ್ಷ್ಯವನ್ನು ಕೊಡಕೂಡದು. 


೧೪೫ 
ಶ್ರೀ ಬಸ ಸವಣ ನವರು 
« ಜನಿತಕ್ಕೆ ತಾಯಾಗಿ ಹೆತ್ತಳು ಡು ಮೋಹಕ್ಕೆ ಮಗುವಾಗಿ 
ಹುಟ್ಟ ದಳು ಮಾಯಿ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಡೆ ಇದಾವ 
ಪರಿಯಲ್ಲಿ ಕಾಡಿತು ಮಾಯೆ ಈ ಮಾಯೆಯ ಕಳೆವೊಡೆ ಎನ್ನಳನಲ್ಲ 
ನೀವೇ ಬಲ್ಲಿರಿ ಕೂಡಲಸಂಗಮದೇವಾ”? 


೧೪೬ 
"" ಅರಿಯದೆ ಜನನಿಯ ಜಠರದಲ್ಲಿಬಾರದ ಭವಂಗಳಲ್ಲಿ ಬರಿಸಿದೆ 
ತಂಡೆ ಹುಟ್ಟಿತ್ತೆ ತಪ್ಪಾಯಿತ್ತೆ? ಎಲೆ ಲಿಂಗವೇ ಮುನ್ನ ಹುಟ್ಟದುದಕ್ಕೆ 
ಕೃಪೆಮಾಡು ಎಲೆ ಲಿಂಗವೇ ಇನ್ನು ಹುಟ್ಟಿ ದೆನಾದೊಡೆ ಕೂಡಲಸಂಗಮ 
ದೇನ ನಿಮ್ಮಾಣೆ” 
೧೪೭ 
«ನಾಳೆ ಬಪ್ಪುದು ನಮಗಿಂದೇ ಬರಲಿ ಇಂದು ಬಪ್ಪುದು ನಮ 
ಗೀಗಲೇ ಬರಲಿ ಇದಕಂಜುವರಾರು? ಇದಕಳಕುವರಾರು? « ಜಾತಸ್ಯ 
ಮರಣಂ ಧೃವಂ' ಎಂಬುದಾಗಿ ನಮ್ಮ ಕೂಡಲಸಂಗಮದೇವರು ಬರೆದ 
ಬರೆಹವ ತಸ್ಪಿಸುವರೆ ಹರಿಬ್ರಹ್ಮಾದಿಗಳಿಗಳವಲ್ಲಾ ಕಾಯದ ಕಳವಳಕ್ಕಂಜಿ 
ಕಾಯಯ್ಯಾ ಎನ್ನೆನು ಜೀವನೋಪಾಯಕ್ಕಂಜಿ ಈಯಯ್ಯಾ ಎನ್ನೆನು 
ಯದ್ಭಾ ವಂತ ತದ್ಭವತಿ ಉರಿಬರಲಿ ಶಿರಿಬರಲಿ ಬೇಕುಬೇಡೆನ್ನೆನು ಮಾನನರ 
ಬೇಡೆನು ಆಣೆ ನಿಮ್ಮಾಣೆ ಕೂಡಲಸಂಗಮದೇವಾ” 


೧೦೦ ಬಸವತತ್ವ ರತ್ನಾಕರ 


ಹೀಗೆಯೇ ಬಸವಣ್ಣನವರು ಜನನ-ಮರಣಾದಿಗಳಿಗಾಗಲಿ, ಸುಖ-ದುಃಖಗಳಿಗಾಗಲಿ 
ಅವರು ಕಿಂಚಿತ್ತಾದರೂ ಆಲೋಚನೆ ಮಾಡುತ್ತಿರಲಿಲ್ಲ. ಎಲ್ಲವೂ ಶಿವಕೃಪೆ, ಇಂದು 
ಏಕ ಈಗಲೇ ಮರಣ ಬರಲಿ ಎಂದು ಸ್ಪ ಷ್ಟ ವಾಗಿ ನುಡಿದಿರುತ್ತಾರೆ. 


೧೩. ಅಸಕ್ತಿ--ಪುತ್ರಾದಿಗಳಲ್ಲಿ ಪಿ ್ರೀತಿತ್ಯಾ ಗವು--ಬಸವಣ್ಣ ನವರು 
«" ಹೊತ್ತಾ ರೆಯೆದ್ದು ಕಣ್ಣ ಹಸ ಎನ್ನ ಒಡಲಿಂಗೆ ಒಡನೆಗೆ 
ಎನ್ನ ಮಡದಿ ಮಕ್ಕಳಿಗೆಂದು “ಕುದಿಜೆನಾಶ್‌ ಎನ್ನ ಮನಕ್ಕೆ ನಾಸಾ 
ಸಾಕ್ಷಿ 81 
ಎಂದು ಪುಠ ದಾರಾದಿಗಳ ಸಲುವಾಗಿ ಅವರು ನಿರ್ದಾಕಿ ಕ್ಲಿಣ್ಯಿವಾಗಿ ಅಂದಿರುವರು. 


೧೪. 'ಅನಭಿಷ್ಟಂಗ-- ಅಂದರೆ ತನ್ನ ಬಂಧು ಬಳಗದವರಲ್ಲಿ ಯಾರಿಗಾದರೂ 
ಕಷ್ಟ ಪ್ಪಾ ತತಾ ಅದು ತನಗೇ ಬ ತಿಳಿಯದೆ ಇರುವದಕ್ಕೆ ಅನಭಿಷ್ಟ ೦ಗೆ 
ಎಂದು `ತಿಸರು. ಶ್ರೀ ಬಸವಾದಿ ಪ್ರಮಥರು ಈ ತರದ ವ್ಯವಹಾರವನ್ನು ಹ್‌ 
ಮಾಡಿರುವದಿಲ್ಲ. ಇವರು ನಮ್ಮವರು, ಇವರು ಅನ್ಯರು ಎಂಬುವ ಭಾವನೆಯನ್ನು 
ಸಮೂಲವಾಗಿ ಶರಣರು ನಾಶಮಾಡಿರುತ್ತಾರೆ. ಯಾರು ಷಟ್‌ಸ್ಟ ನ ಲಗಳನ್ನು ಚನ್ನಾಗಿ 
ಆಚರಣೆಯಲ್ಲಿ ತರುತ್ತಾರೆಯೋ ಅವರನ್ನೆಲ್ಲ ಅಪ್ಪಿ ಗೊಂಡಿರುತ್ತಾ ಕೆ ಈತ ಸಂಸಾರಿ 
ಗಳಾಗಿದ್ದಾಗ್ಯೂ ನಿರ್ಶಿಸ್ತರಾಗಿ ಈ ಕಾಸ್‌ ವ್ಯವಹಾರವನ್ನು ಸಾಗಿಸಿಕೊಂಡು 
ಹೋದದ್ದು ತಿಳಿದುಬರುತ್ತದೆ. 


೧೪೮ 
ಶ್ರೀ ಬಸವಣ ನವರು 


"ಅತ್ತ. ಲಿತ್ರ್ತಲು ಹೋಗದಂತೆ ಹೆಳವನ ಮಾಡಯ್ಯಾ. ತಾತ 
ಸುಳಿದು ನೋಡದಂತೆ ಅಂಧಕನ ಮಾಡಯ್ಯಾ ತಂದೆ ಮತ್ತೊ ಚ 
ಕೇಳದಂತೆ ಕಿವುಡನ ಮಾಡಯ್ಯಾ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ 
ವಿಷಯಕ್ಕೆ ಳೆಸದಂತೆ ಇರಿಸು ಕೂಡಲಸಂಗಮ 
ಹೀಗೆ ಇರತಕ್ಕ EE ಶರಣರು ಪುತ್ರ ದಾರಾದಿಗಳ ಸುಖದುಃ ಖವನ್ನು ತಮ ದೆಂದು 
ತಿಳಿಯಲು ಸಾಧ್ಯ ವೇ ಇರುವದಿಲ್ಲ. 


೧೫. ಇಷ್ಟಾನಿಷ್ಟ ವಸ್ತುಗಳಲ್ಲಿ ಸಮಚಿತ್ತತ್ವ- ಅಂದರೆ ಸುಖ ಬಂದರೆ ಹಿಗ್ಗು 
ನದು ದುಃಖ ಬಂದರೆ ಕುಗ್ಗು ವದನ್ನು ಮಾಡದೆ ಯಾವಾಗಲೂ ಪ್ರಸನ್ನತೆಯಿಂದ ಇರು. 
ವದಕ್ಕೆ ಸಮಚಿತ್ತತ್ವನೆಂದು "ಹೆಸರು. ಶ್ರೀ ಬಸವಣ್ಣ ್ಲಿನವರು ಯಾವಾಗಲೂ ಸಮಾನ 
ನಾದ ಮನಸ್ಸಿನ. ಇರತಕ್ಕವರು. ಒಂದುಸಾರೆ ಅವರ ಆಕಳ ಹಿಂಡಿಗೆ ಕಳ್ಳರು ಬಿದ್ದು 
ಕೆಲವು ಆಕಳುಗಳನ್ನು ತೆಗೆದುಕೊಂಡುಹೋದರು.. ಆಗ ಅವರ ಸೇವಕರು ಗದಲ 
ಮಾಡಲು ಬಸವಣ್ಣ ie. TR K 

$i ೧೪೯ 
೪«ಆಕಳ ಕಳ್ಳರು ಕೊಂಡೊಯ ರೆನ್ನ ್ಲದಿರಿಂಭೋ ನಿಮ್ಮ ಧರ್ಮ, 
ಬೊಬ್ಬಿ ಡಿದಿರಿಂಭೋ ನಿಮ್ಮ ಧರ್ಮ, ಆರಡದಿರಿಂಭೋ ನಿನ್ನ ಧರ್ಮ 

ಅಲ್ಲಿ ಉಂಬರೆ ಸಂಗ ಇಲ್ಲಿ lg ಸಂಗ ಕೂಡಲಸಂಗಮದೇವನೇಕೊ 

ಭಾನ ಕಾಣಿರೊ? 


ಭಗವದ್ಗಿ ೇೀತೆಯೂ ಬಸವಣ್ಣ ನನರೂ ೧೦೧ 


ತೆಗೆದುಕೊಂಡು ಹೋದಿರೆಂದು. ವ್ಯಸನಸಡುವ ಕಾರಣವಿಲ್ಲ. - ಅಲ್ಲಿಯೂ ಸಂಗನೇ 
ಉಣ್ಣು ವನು, ಇಲ್ಲಿಯೂ ಸಂಗನೇ ಉಣ್ಣುವನು ಎಂದು ಹೇಳಿರುವ ಅವರೆ ಮಾತುಗಳು 
ಮಾನ ಪರಿಗೆ ಅಮೃ ತಪ್ರಾ ಯವಾಗಿವೆ. ಭನ ಸಮಾಧಾನದ ಗುಣವು ಲೋಕದಲ್ಲಿ 
ಬೇರೊಬ್ಬ ರಿಗೆ ಬರುವದು ಶಕ್ತ ್ಯವಿರುವದಿಲ್ಲ. ' 'ತಮ್ಮ ವಸ್ತುವು ನಷ್ಟನಾದಾಗ್ಗೆ ಕಳವಳ 
24 ಸ್ವಾಭಾವಿಕ. ಆಕೆ ಇಂತಹ ನನಹುದಲಿ RE ನಿರುವದು ಬಹು 
bb ಕಷ 


ಪರಮೇಶ್ವರನಲ್ಲಿ ಅನನ್ಯವಾದ ಭಕ್ತಿ ಭಕ್ತಿಸಾಮ್ರಾಜ್ಯವೈಭವಧುರೀಣ 
ರಾದ ok ನವರ ಇಚನಗಳಲ್ಲಿ ಬಹಳ ಹ ಭಕ್ತಿಯ ಪ್ರಚ ಜಟ 44! 
ಇರುತ್ತವೆ. 
೧೫೦ 
""ಎನಗೆ ನಿಮ್ಮ ನೆನಹಾದಾಗಲೇ ಉದಯ ಎನಗೆ ನಿಮ್ಮ ಮರ 
ಹಾದಾಗಲೇ ಅಸ್ತಮಾನ ಎನಗೆ ನಿಮ್ಮ ನೆನಹಮೇ ಜೀನನ ಎನೆ ನಿಮ್ಮ 
ನೆನಹವೇ ಪ್ರಾಣ ಕಾಣಾ ತಂದೆಸಾ ಮಿ ಕ ಹೃ ದಯದಲ್ಲಿ ನಿಮ್ಮ Bs 
ಜೆ. ಶಿಗೆಯತೊತ್ತ ಯ್ಯ ವದನದಲ್ಲಿ ಸಡಕ್ಸ ಬ ಬರೆಯಯ್ಯಾ "ಕೂಡಲ. 
. ಸಂಗಮದೇವ” 
೧೫೧ 
« ಎನ್ನ ಕಾಯವ ದಂಡಿಗೆಯ ಮಾಡಯ್ಯಾ ಎನ್ನ ಶಿರವ ಸೋರೆಯ 
ಮಾಡಯ್ಯಾ. ಬನ್ನ ನರವ ತಂತಿಯ ಮಾಡಯ್ಯಾ ಎನ್ನ ಬೆರಳ ಕಡ್ಡಿಯ 
ಮಾಡಯ್ಯಾ ಬತ್ತೀಸರಾಗವ ಹಾಡಯ್ಯಾ ಉರದಲೊತ್ತಿ ಬಾರಿಸು ಕೂಡಲ 
ಸಂಗಮದೇವಾ 


೧೭. ವಿವಿಕ್ತ ದೇಶ ಸೇನಿತ್ವ ಅಂದರೆ ಜನರಹಿತವಾದ ಸ್ಟಾ ನದಲ್ಲಿರುವದು. 
ಏಕಾಂತವಾಸಿಯಾಗಿದ್ದರೆ ಅವನ ಹೃದಯವು ಪನಿತ್ರವಾಗಿ ಜ್ಜ ನೋದಯಕ್ಕೆ 
ಸಾಧನನಾಗುವದು. ಆದ್ದರಿಂದಲೇ ಬಸವಣ್ಣ ನವರು. ತಮ್ಮ ಚಿಕ್ಕ ವಯಸ್ಸಿ 
ನಲ್ಲಿಯೇ ಕಪ್ಪಡಿಸಂಗಮಕ್ಕೆ ಹೋಗಿ ಅಲ್ಲಿ ತನ್ನ ಸ್ವಾಮಿಯಾದ ಕೂಡಲಸಂಗನಲ್ಲಿ 
ವಾಸವಾಗಿದ್ದರು. 


೧೮. ಅರತಿರ್ಜನ ಸಂಸದಿ ಪಾ ಕೃ ತಗಳಾದ ಜನಗಳ ಗುಂಪಿನಲ್ಲಿ ಸೇರದಿರುನಿಕೆ. 
ಆದ್ದ ರಿಂದ ಬಸ ಸವಣ್ಣ ನವರು yh ಸತಿ ಲ್‌ಿ ಶಿವಭಕ್ತರಕೂಡ?' ಎಂದು ಒಂದು 
ಕಡೆಗೆ ಹೇಳಿರುವರು. 

೧೫೨ 
| ಸಾರಸಜ್ಜ ನರ ಸಂಗ ಲೇಸು ಕಂಡಯ್ಯಾ ದೂರ. ದುರ್ಜನರ 
ಸಂಗವದು ಭಂಗವಯ್ಯಾ ಸಂಗವೆರಡುಂಟು ಒಂದು ಬಿಡು ಒಂದು ಹಿಡಿ 
ಮಂಗಳಮೂರ್ತಿ ನಮ್ಮ ಕೂಡಲಸಂಗಮದೇವರ?” 


೧೯. ಆಧ್ಯಾ ತ್ಮಜ್ಞಾ ನ ಅಂದರೆ ಆತ್ಮ ಒನಾತ್ಮ ನಿನೇಚನೆಯಲ್ಲಿಯೇ ನಿರಂತರವೂ 
ಮನಸ್ಸನ್ನು ಸ್ಕಿರಗೊಳ ತ ತತ್ಥ ವರ್ಸು್ರ ನಾದ ಸರಮಾತ್ಮನನ್ನೇ ನಿರಂತರವೂ 


೧೦೨ ಬಸವತತ್ವ ರತ್ನಾಕರ 


ಅನಿಚ್ಛಿನ್ನವಾದ ಭಾವನೆಯಿಂದ ಚಿಂತಿಸುತ್ತ ಆತನೊಬ್ಬನೇ ನಿತ್ಯ; ಉಳಿದವುಗಳೆಲ್ಲ 
ಅನಿತ್ಯವೆಂಬುನ ಭಾವನೆಯಿಂದ ತಿಳಿಯುವದೇ ತತ್ವಜ್ಞಾನ. 


೧೫೩ 
ಶ್ರೀ ಬಸವಣ್ಣನವರು 
ಭೆ ವರಗುರುವಿಶ್ಚಕ್ಕೆಲ್ಲ ಗಿರಿಜಾ ಮನೋವಲ್ಲಭ ಪರಮಕಾರುಣಿಕ 
ನಮ್ಮ ಕೂಡಲಸಂಗಮದೇವ?” ಮತ್ತು "" ಕೂಡಲಸಂಗಮದೇವನೇ ನಿತ್ಯ 
ಉಳಿದ ದೈವವೆಲ್ಲ ಅನಿತ್ಯಕಾಣಿಭೋ?' 


೨೦. ತತ್ವಜ್ಞಾನಾರ್ಥ ಚಿಂತನಂ--ಅಂದರೆ ಮೋಕ್ಸವೇ ಸರಮಪುರುಷಾರ್ಥ 
ವೆಂತಲೂ ಅಂತಹ ಮೋಕ್ಷ ಸಂಪಾದನೆಗೆ ಸಾಧನವೆನಿಸಿದ ನರಜನ್ಮನು ತಾನು ಹಂದೆ 
ಮಾಡಿದ ಸುಕೃತ ವಿಶೇಷದಿಂದ ದೊರೆತಿದ್ದರೂ ತಾನು ಅಂತಹ ನಿಶ್ರೇಯಲಾಭಕ್ಕೆ 
ಸ್ರಯತ್ನಮಾಡದಿದ್ದರೆ ತನಗೆ ಆತ್ಮಹತ್ಯವು ಪ್ರಾಪ್ತವಾಗುವಕಾರಣ ಆ ಮೋಕ್ಟ 
ಸಾಮ್ರಾಜ್ಯವನ್ನು ತಾನು ಪಡೆಯಬೇಕೆಂಬ ದೃಢಸಂಕಲ್ಪನಾಗಿ ತತ್ವಗಳನ್ನು ತಿಳಿದು 
ಸಚ್ಚಿದಾನಂದ ಸ್ವರೂಪನಾದ ಆ ಪರಮಾತ್ಮನೇ ತಾನೆಂಬುದಾಗಿ ನಿರಂತರವೂ ಮನನ 
ಮಾಡುವಿಕೆಯೇ ತತ್ವಜ್ಞಾ ನಾರ್ಥ ಚಿಂತನವೆನಿಸಿಕೊಳ್ಳುವದು. ಶ್ರೀ ಬಸವಣ್ಣನವರು 
ಯಾವಾಗಲೂ ಪರಮಾತ್ಮ ಧ್ಯಾನದಲ್ಲಿ ಅಭೇದ ಭಾವನೆಯನ್ನು ತಾಳಿ ಸಂಗನನ್ನು 
ಕೂಡಬೇಕೆಂಬ ಹಂಬಲವುಳ್ಳವರಾಗಿದ್ದರು. ; 


೧೫೪ 
"" ಸುರರು ಕಿನ್ನರರು ಕಿಂಪುರುಷರೆಂಬವರನಾರು ಬಲ್ಲರು? ಎನ್ನ 
ಚಿತ್ತವು ನಿಮ್ಮುಮೇಲೆ ಲಿಂಗಯ್ಯಾ ಎನ್ನ ಭಾವವು ನಿಮ್ಮಮೇಲೆ ಸಂಗಯ್ಯಾ 
ಕೂಡಲಸಂಗಮದೇವಾ ನಾನನ್ಯವೆಂಬುದನರಿಯೆನಯ್ಯಾ?' 


೧೫೫ 
ನಿಜಗುರು ಸ್ವತಂತ್ರಸಿದ್ದಲಿಂಗದೇವರು-. 

«« ಶಿವಕಥೆಗಳ ಕೇಳಿ ಕೇಳಿ ಸಂತೋಷಿಸಿ ಶಿವಕೀರ್ತನೆಗಳ ಮಾಡಿ 
ಮಾಡಿ ದಣುನಿಲ್ಲದೆ ಶಿವನ ನೆನೆನೆನೆದು ಶಿವಸೇವೆಯ ಮಾಡುತ್ತ 
ಶಿವಪೂಜೆಯ ನೋಜೆಯಲ್ಲಿ ವಿಸ್ತರಿಸಿ ಶಿವಶರಣೆಂದು ಶಿವನೊಡವೆಯ 
ಶಿವನವರಿಗೆ ಅರ್ಪಿಸಿ ಶಿವನೇತಾನಾದ ಭವರಹಿತ ಭಕ್ತನ ನೋಡಾ ನಿಜಗುರು 
ಸ್ಪತಂತ್ರಸಿದ್ಧಲಿಂಗೇಶ್ವರಾ'' 

ಕ್ಲೇತ್ರಜ್ಞನ ಜ್ಞಾನಕ್ಕೆ ಕಾರಣಗಳಾದ ಗೀತೆಯ ೨೦ ಮಾತುಗಳಿಗೆ ಬಸವಣ್ಣ ನವರ 
ಸರಿಯಾದ ವಚನಗಳನ್ನು ಇಲ್ಲಿಯವರೆಗೆ ಹೇಳಿದುದಾಯಿತು. ಈ ಇಪ್ಪತ್ತು ಗುಣಗಳು 
ಜ್ಞಾನಕ್ಕೆ ಕಾರಣವಾದವುಗಳೆಂದು ಗೀತೆಯಲ್ಲಿ ಪ್ರತಿಪಾದಿಸಲ್ಪಟ್ಟಿ ರುತ್ತದೆ. ಈ ಇಪ್ಪತ್ತು 
ಗುಣಗಳ ಬಗ್ಗೆ ಬಹಳ ಶ್ರೇಷ್ಠಗಳಾದ ಸಾನಿರಾರು ವಚನಗಳನ್ನು ಬಸವಾದಿ ಶರಣರು 
ಉತ್ತಮರೀತಿಯಿಂದ ಗೀತೆಗಿಂತಲಛೂ ಸರಸನಾಗಿ ಮಾನನನ ಜ್ಞಾನಕ್ಕೆ ಸಾಧಕಗಳಾದವು 
ಗಳೆಂಬುದಾಗಿ ಹೇಳಿರುತ್ತಾರೆ, | 


ಭಗವದ್ಗೀತೆಯೂ ಬಸನಣ್ಣನನರೂ ೧೦೩ 


ಇಲ್ಲಿಯವರೆಗೆ ಹೇಳಿದ ಸಾಧನೆಗಳಿಂದ ತಿಳಿಯತಕೃಷ್ಣೇನಂದಕೆ-- 
; ಭ॥ ಗೀತೆ- ಅಧ್ಯಾಯ ೧೩, ಶ್ಲೋಕ ೧೨ 

ಜ್ಞೇಯಮ್‌ ಯತ್ತತ್‌ಪ್ರವಕ್ಸ್ಸಾಮಿ ಯಜ್ಞ್ವಾತ್ವಾಮೃತಮಶ್ನುತೇ 

ಅನಾದಿನುತ್ಸರನು್‌ ಬ್ರಹ್ಮ ನಸತ್ತಾನ್ನಾವದುಚ್ಕತೇ ॥ 
ತಿಳಿಯಬೇಕಾದ ವಸ್ತುವನ್ನು ಹೇಳುವೆನು. ಯಾವ ವಸ್ತುವನ್ನು ತಿಳಿದು ಅಮೃತವನ್ನು 
ಊಟಮಾಡುವರೊ ಅದಕ್ಕೆ ಅನಾದಿ ಸರಬ್ರಹ್ಮನೆಂದು ಹೆಸರು. ಕಾರ್ಯರೂಪನೆನಿಸಿದ 
ಸತ್ಸದಾರ್ಥವೂ ಅಲ್ಲ; ಕಾರಣರೂಸನೆನಿಸಿದ ಅಸತ್ಸದಾರ್ಥವೂ ಅಲ್ಲ. ಅರ್ಥಾತ್‌ 
ಸರಬ್ರ ಹ್ಮನಸ್ತುವು. 


ಹಾಗಾದರೆ ಆ ಸರಬ್ರಹ್ಮನ ಸ್ವರೂಪವೇನಂದರೆ-- 
ಗೀತೆ- ಅಧ್ಯಾಯ ೧೩, ಶ್ಲೋಕ ೧೩ 
ಸರ್ವತಃ ಪಾಣಿಪಾದಂ ತತ್ಸರ್ವತೋಕ್ಲಿ ಶಿಶೋನೂಖಂ । 
ಸರ್ವತಃ ಶೃತಿಮಲ್ಲೋಕೇ ಸರ್ನಮಾವೃತ್ಯ ತಿಸ್ಮತಿ ॥ 
ಆತನಿಗೆ ಎಲ್ಲ ಕಡೆಗೆ ಕೈ ಕಾಲುಗಳೂ, ಎಲ್ಲ ಕಡೆಗೂ ಕಣ್ಣು ತಲೆಗಳೂ, ಎಲ್ಲ ಕಡೆಗೆ 
ಕಿನಿಗಳೂ ಇದ್ದು ಎಲ್ಲವನ್ನೂ ವ್ಯಾಸಿಸಿಕೊಂಡಿರುತ್ತಾನೆ. ಮೇಲಿನ ಶ್ಲೋಕವು 
ಶ್ರೇತಾಶ್ವತರೋಪನಿಷತ್ತಿನಲ್ಲಿಯೂ ಇರುತ್ತದೆ. 


೧೫೬ 
ಶ್ರೀ ಬಸವಣ್ಣ ನವರು-- 


"" ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವಾ ಸಕಲನಿಸ್ತಾರದ ರೂಹು 
ನೀನೇ ದೇವಾ, ನಿಶ್ಚತಶ್ಚಕ್ಸು ನೀನೇ ದೇವಾ ವಿಶ್ವತೋಮುಖ ನೀನೇ ದೇವಾ 
ವಿಶ್ವಶೋಬಾಹು ನೀನೇ ದೇವಾ, ನಿಶ್ಚತೋಪಾದ ನೀನೇ ದೇವಾ ಕೂಡಲ 
ಸಂಗಮದೇವಾ”? 

ಶ್ರೀ ಭಗವದ್ಗೀತೆಯ ಶ್ಲೋಕಕ್ಕೂ, ಬಸವಣ್ಣನವರ ವಚನಕ್ಟೂ ಕಿಂಚಿತ್ತಾದರೂ 
ನ್ಯತ್ಯಾಸ ಇರುವದಿಲ್ಲ; ಶಬ್ದಶಃ ಒಂದೇ ಆಗಿರುತ್ತದೆ. 


ಗೀತೆ-ಅಧ್ಯಾಯ ೧೩, ಶ್ಲೋಕ ೧೪ 

ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿನರ್ಜಿತಂ । 

ಅಸಕ್ತಂ ಸರ್ವಭೃಚ್ಛೆ ತನ ನಿರ್ಗುಣಂ ಗುಣಭೋಕ್ತು ೫. 
ಈ ಶ್ಲೋಕದ ಎರಡನೆಯ ಚರಣವು ಶ್ರೇತಾಶ್ವತರೋಪನಿಷತ್ತಿನಲ್ಲಿಯೂ ಇರುತ್ತದೆ. 
ಅವನಿಗೆ ಜ್ಞಾನೇಂದ್ರಿಯಗಳಾಗಲೀ ಮತ್ತು ಕರ್ಮೆಂದ್ರಿಯಗಳಾಗಲೀ ಇರುವದಿಲ್ಲ. 
ಹೀಗಿದ್ದರೂ ಇಂದ್ರಿಯಗಳೂ ಅವುಗಳ ಗುಣಗಳೂ ಇರುವಂತೆ ತೋರುತ್ತದೆ. ಸಂಗ 
ಶೂನ್ಯನಾದರೂ ಎಲ್ಲವನ್ನೂ ಧರಿಸಿರುತ್ತಾನೆ. ಸತ್ವಾದಿ ಗುಣರಹಿತನಾದರೂ ಅವುಗಳ 
ಭೋಕ್ತ್ಯುನಾಗಿರುತ್ತಾನೆ. ಆದ್ದರಿಂದಲೇ ನೇದದಲ್ಲಿ-- 


4 ಅಸಾಣಿಸಾದೋ ಜನನೋಿಗೃಹೀತಾ ಪಶ್ಶತ್ಯಚಕ್ಕ್ಳುಃ ಸಶೃಣೋತ್ಯ ಕರ್ಣ! 31 


೧೦೪ ಬಸನತತ್ವ ರತ್ನಾಕರ 


ಪ್ರ ಶೃತಿಗೆ ಸರಿಯಾಗಿ ಬಸವಣ್ಣನವರು 
ಕಾಲಿಲ್ಲಡೆ ನಡೆವನು ಕಣ್ಣಿಲ್ಲದೆ ನೋಡುವನು ಕಿನಿಯಿಲ್ಲದೆ ಕೇಳು 
ನನು'' 
ಎಂಬುವ ವಚನವನ್ನು ಹೇಳಿರುವರು. ಇದೇ ವಿಷಯದಲ್ಲಿ ಶ್ರೀ ಪ್ರಜ ಭುದೇವರು ಸರಸವಾದ 
ಒಂದು ವಚನವನ್ನು ಹೇಳಿರುವರು. 


೧೫೭ 
« ಕಣ್ಣಿ ಕಾಂಬಡೆ ರೂಪಿಬ್ಲ ಕೈಗೆ ಶಿಲುಕುವಡೆ ದೇಹಿಯಲ್ಲ ನಡೆದಡೆ 
'ಗಮನಿಯಲ್ಲ ನುಡಿದಡೆ ವಾಚಾಳನಲ್ಲ ಸಿಂದಿಸಿದವಗೆ ಹಗೆಯಲ್ಲ ಹೊಗಳಿ 
ದವರಿಗೆ ಕೆಳೆಯಲ್ಲ ಗುಹೇಶ್ವರನ ನಿಲವು ಮಾತಿನ ಮಾಲೆಗೆ ಶಿಲುಕುವುದೆ? 
ಸಿದ್ಧರಾಮಯ್ಯ ನೀನು ಮರುಳಾಡೆಯಲ್ಲ'' 


ಗೀತೆ- ಅಧ್ಯಾಯ ೧೩, ಶ್ಲೋಕ ೧೫ 

ಬಹಿರಂತಶ ಶಭೂತಾನಾಮಚರಂ ಚರಮೇನ ಚ । 

ಸೂಕ ಕ್ಸ ತ್ವ್‌ತ್ರದನಿಜ್ಞಿ ೀಯಂ ದೂರಸ್ಥ ೦ ಚಾಂತಿಕೇಚತತ್‌ ॥ 
ಅಂದರೆ--ಸಮುದ್ರದ ತೆರೆಗಳು ನೀರಲ್ಲದೆ ಬೇರೆಯಲ್ಲ ಲವೋ, ಭಂಗಾರದ ಆಭರಣಗಳು 
ಬಂಗಾರವಲ್ಲದೆ ಜೀಕೆಯಲ್ಲವೋ ಹೀಗೆಯೇ ಸಕಲ ಭೂತಗಳಲ್ಲಿಯೂ ಆತನೇ ಒಳಗೂ 
ಹೊರಗೂ ನೆಲಸಿರುನಕಾರಣ ಕಂಗೊಳಿಸುತ್ತಿರುವನು; ಅಂದಕೆ ಚರಾಚರಾತ್ಮಕಗಳಾದ 
ಎಲ್ಲ ಪ್ರಾಣಿಗಳಲ್ಲಿಯೂ ಕಂಗೊಳಿಸುತ್ತಿರುವನು. ಆತನೇ ಸೃಷ್ಟಿಗಿಂತ ಪೂರ್ವದಲ್ಲಿ 
ಸೂಕ್ಷ್ಮನಾಗಿರುವ ಕಾರಣ ದೃಷ್ಟಿಗೆ ಗೋಚರನಾಗುವದಿಲ್ಲ. ಆ ವಸ್ತುವು ದೂರ 
ದಲ್ಲಿಯೂ ಹತ್ತಿರದಲ್ಲಿಯೂ ಇರತಕ್ಕದ್ದಾಗಿದೆ. ಅಂತೂ ಎಲ್ಲ ವಸ್ತುಗಳ ಹೊರಗೂ 
ಒಳಗೂ ವ್ಯಾಪಿಸಿರುತ್ತದೆ. ಇದಕ್ಕೆ ಪ್ರಮಾಣವು ಶೃತಿಯಲ್ಲಿಯೂ ಕೂಡ ಇರುತ್ತದೆ. 

6" ತಡೇಜತಿ ತನ್ನೈಜತಿ ತದ್ದೂರೇ ತದ್ವದಂತಿಕೇ ತದಂತರಸ್ಕ ಸರ್ವಸ್ಯ ತದ್‌ 
ಸರ್ವಸ್ಯಾಸ್ಯಬ್ಯಾಹ್ಯತಃ'' 

ಅಂದರೆ--ಆ ವಸ್ತುವು ಚಲಿಸುತ್ತದೆ. ಅದು ಚಲಿಸುತ್ತಿದ್ದರೂ ಇಂದ್ರಿಯ ಶಕ್ತಿರಹಿತ 
ವಾದುದು. ಅದು ದೂರದಲ್ಲಿಯೂ ಹೆತ್ತಿರದಲ್ಲಿಯೂ ಇರತಕ್ಕದ್ದಾಗಿದೆ. ಅದು ಎಲ್ಲ 
ವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸಿಕೊಂಡಿರುವುದು. ಮೇಲಿನ ಭಗವದ್ಗೀತೆಯ 
ಶ್ಲೋಕವೂ, ಈ ವೇದ ನಾಕ್ಯವೂ ಸಮಾನಗಳಾಗಿರುತ್ತವೆ. 


೧೫೮ 
ಚಂದಿಮರೆಸು-- 


4 ಘನಗಂಭೀರ ಮಹಾವಾರಿಧಿಯಲ್ಲಿ ಫೇನತರಂಗ ಬುದ್ದು ದಗಳು 
ದಯವಲ್ಲದೆ ಬೇರಾಗಬಲ್ಲವೇ? ಆತ್ಮ ನೆಂಬ ಅಂಬುಧಿಯಲ್ಲಿ ಸಕಲ 
ಬ್ರಹ್ಮಾಂಡ ಕೋಟಗಳಾದವಲ್ಲದೆ ಜೇರಾಗಬಲ್ಲವೇ? ಇದು ಬೇಕೆಂಬ ಅಕೆ 
ಮರುಳುಗಳನೇನೆಂಜಿ ನಿಶ್ವ ವನರಿದು ಸ ಸಿಮ ಬಲಿಗೆಯ ಚನ್ನ ಸಾಡು 
ನೆಂಬ ಲಿಂಗವು ಬೇರೆಯಲ್ಲ 


ಭಗವದ್ಗೀತೆಯೂ ಬಸನಣ್ಣನನರೂ ೧೦೫ 


೧೫೯ 
ನಟ್ಟ ರರು-- 

“ ಚಿನ್ನದಿಂದಲಾದ ಹಲವು ಬಂಗಾರವಳಿದು ಕರಗಿದರೆ ಚಿನ್ನ ವೇ 
ಆದಂತೆ ಉದಕದಿಂದಲಾದ ವಾರಿಕಲ್ಲು ಕರಗಿ ಮುನ್ನಿನ ಉದಕವೇ ತೆ 
ಚಿನ್ಮಯವಸ್ತುವಿನಿಂದ ದ ಚಿತ್ಸ ಎರೂಪನಾದ ಶರಣನು 
ಆ ಚಿನ್ಮಯ ಸರವಸ್ತುವನೇ ಬೆರಸಿ ಪರಮ `ನಯೋಗಿಯಾದನಯ್ಯ 
ಮಹಾಲಿಂಗಗುರು ಸಿದ್ಧೇಶ್ವ ರ ಪ್ರಭುವೇ” 


ಗೀತೆ--ಅಧ್ಯಾಯ ೧೩, ಶ್ಲೋಕ ೧೬ 


ಅವಿಭಕ್ತಂ ಚ ಭೂತೇಷು ನಿಭಕ್ತನಿವ ಚ ಸ್ಥಿತಂ | 
ಕೌ ಭೂತಭರ್ತೃ ಚ ತಜ್ಞೇಯಂ ಗ್ರ ಸಿಷ್ಣು ಸ್ರಭನಿಷ್ಣು ಚ ॥ 


೧೬೦ 
ಉರಿಲಿಂಗಪೆದ್ದಿ ಗಳು-- 


"ಶಿವ ತನ್ನ ನಿನೋದಕ್ಕೆ ರಚಿಸಿದನು ಅನಂತವಿಶ್ಚವನು ರಚಿಸಿದವನು 
ನಿಶ್ವಕ್ಕೆ ಹೊರಗಾಗಿದ್ದ ನೇ ಇಲ್ಲ ನಿಶ್ವ ಮಯ ಹಂ ವಿಶ ಶವೆಲ್ಲವೂ 
ನ ವಿಶ್ವ ದುತ್ಪತ್ತಿ ಸ್ದಿತಿ 'ಲಯಕ್ಕೊಳಗಾದನೇ ಇಲ್ಲ ಫು 
ಕಾರಣವೆಂದರೆ ಎಚ ಉತ್ಪ ತ್ರಿಯಿಲ್ಲ ಕರ್ಮರಹಿತನಾಗಿ ಸಿ ತಿಗೊಳ 
ಗಾಗಿಲ್ಲ ಮರಣರಹಿತನಾಗಿ ಲಯಕ್ಕೊಳಗಲ್ಲ ಇಂತೀ ಗುಣತ್ರ 'ಯಂಗಳ 
ಹೊದ್ದಲರಿಯ ತಾನಲ್ಲದೆ ವಿಶ್ವ ಶ್ರ ಕ್ಟಾಧಾರ ಎಲ್ಲಾಗಿ ದೂರಸ್ಸ ನಲ್ಲ ತನ್ನಲ್ಲಿ 
ತಾನಲ್ಲದೆ ಅನ್ಯವು ತೋ 1 1 ಗಾಗ ಇದಿರಿಲ್ಲ ಇದಿರಿಲ್ಲಾಗಿ ವಿಶ್ವಮಯ. 
ತಾನಾದುದೇ ಸತ್ಯ ಅರಸು ಬಲ್ಲ ತನ್ನ ನಿನೋದಕ್ಕೆ ಮರಳಿ 
ಅರಸಾಗಬಲ್ಲ ನಮ್ಮ ಉರಿಲಿಂಗಪೆದ್ದಿ ಪ್ರಿ ಭಯ ವಿಶ್ವೇಶ್ವರನು ಜಗವಾಗಲೂ 
ಬಲ್ಲ ಆಗದಿರಲೂ ಬಲ್ಲನಯ್ಯ'' 


ಆ ವಸ್ತುವು ಚರಾಚರ ಭೂತಗಳಿಂದ ವಿಭಾಗವನ್ನು ಪಡೆಯದೆ ಎಲ್ಲೆಲ್ಲಿಯೂ ವ್ಯಾಪಿಸಿ 
ಕೊಂಡಿರುತ್ತದೆ. ಕಾರ್ಯರೂಪದಿಂದ ವಿಭಾಗವನ್ನು ಪಡೆದಂತೆ ತೋರುತ್ತದೆ. 
ವ್ಯಾ ವಹಾರಿಕ ದೆಶೆಯಲ್ಲಿ ನಿಖಿಲಚರಾಚರ ಭೂತಗಳಿಗೆ ಸೃಷ್ಟಿಸ್ಥಿ ಸತಿಲಯಗಳನ್ನುಂಟು 
SN ಥೆ. ಇದಕ್ಕೆ ಸರಿಯಾಗಿ ಶರಣರು ಸವಡಿ 


೧೬೧ 
«ಶಿವ ಜಗವಾಗಲೂ ಬಲ್ಲ ಶಿವ ಜಗವಾಗದಿರಲೂ ಬಲ್ಲ ಶಿವ 
ರೂಪಾಗಲೂ ಬಲ್ಲ ರೂಪಾಗದಿರಲೂ ಬಲ್ಲ ಶಿವ ಅಜಾಂಡ ಕೋಟಗಳ 
ಮಾಡಬಲ್ಲ ಮಾಡದಿರಲೂ ಬಲ್ಲ'' 
೧೬೨ 
ಶ್ರೀ ಬಸವಣ್ಣನವರು-- 
"ಶಿವನೇ ಜಗತ್ತ ಯಕ್ಕೊ ಡೆಯನೆಂದುದು ಮೇದ ಉತ್ಪತ್ತಿ, ಸ್ಥಿತಿ 
ಲಯಕ್ಕೆ Ping ನೇದ. ಈಶ್ವರಸ್ಸ ಸ್ಸರ್ವಜಗತ್ಸ ಭೂ? ಸ 


೧೦೬ ಬಸವತತ್ವ ರತ್ನಾಕರ 


ಗೀತಾ- ಅಧ್ಯಾಯ ೧೩, ಶ್ಲೋಕ ೧೭ 


ಜ್ಯೋತಿಷಾನುಸಿತಜ್ಯೋತಿಸ್ತಮಸಃ ಪರನುಂಚ್ಯತೇ । 
ಜ್ಞಾನಂ ಜ್ಞೇಯಂ ಜ್ಞಾನಗನ್ಯುಂ ಹೃದಿಸರ್ವಸ್ಯ ವಿಷ್ಮಿತಮ್‌ | 
ಅಂದರೆ-- ಲೋಕದಲ್ಲಿ ಪ್ರಕಾಶಮಾನಗಳಾದ ಚಂದ್ರಸೂರ್ಯರಿಗಿಂತಲೂ 
ಈ ಪರಮಾತ್ಮವಸ್ತುವು ಅತ್ಯಂತ ಪ್ರಕಾಶಮಯವಾದುದು; ಈ ವಸ್ತುನಿಗಿಂತಲೂ 
ಅಧಿಕ ತೇಜಸ್ಸುಳ್ಳ ಅಥವಾ ಅದಕ್ಕೆ ಸಮಾನವಾದುದು ಮತ್ತೊಂದಿರುವದಿಲ್ಲ. ಸ 
ರಿಂದಲೇ ವೇದದಲ್ಲಿಯೂ ಕೂಡ 
"" ಯೇನಸೂರ್ಯಸ್ತಪತಿ ತೇಜಸೇದ್ಧಃ ನ ತತ್ರ ಸೂರ್ಯೋಭಾತಿ ನ ಚಂದ್ರ 
ತಾರಕಂ ನೇವಾಾವಿದ್ಯು ತೋಭಾಂತಿ ಕುತೆಸೇಯನುಗ್ಗಿಃ ತಮೇವ ಭಾಂತಮನು! 
ಭಾಂತಿ ಸರ್ವಂ ತಸ್ಕ MIRE ವಿಭಾತಿ? 
ಇವೇ ಮೊದಲಾದ ವೇದವಾಕ್ಯಗಳಿಂದ ಆ ಸರಮಾತ ನ ತೇಜಸ್ಸಿನ ಒಂದು ಅಂಶದಿಂದ 
ಸೂರ್ಯನು ಸ್ರಕಾಶಿಸುತ್ತಾನೆ. ಮತ್ತು ಆತನ he ಸೂರ್ಯ, ಚಂದ್ರ, 
ನಕ್ಷತ್ರ, ನಿಂಂಚುಗಳು ಮೊದಲಾದುವುಗಳು ಪ್ರಕಾಶಿಸಲಾರವು. ಅಗ್ನಿಯ ವಿಷಯಕ್ಕೆ 
ಹೇಳುವದೇನು? ಅರ್ಥಾತ್‌ ಆತನ ತೇಜಸ್ಸಿನಿಂದಲೇ ಇವುಗಳೆಲ್ಲವೂ ಬೆಳಗುತ್ತಿರು 
ವವು. ಆ ವಸ್ತುವಿಗೆ ಅಜ್ಜಾ ನವೆಂಬುವ ಕತ್ತಲೆಯ ಸಂಪರ್ಕವು ಲನಲೇಶವಾದರೂ 
ಇರುವದಿಲ್ಲ. ಇಂತಹ ಅಜ್ಞಾ ನಾಂಧಕಾರವನ್ನು ಅವನು ತನ್ನ ಜ್ಞಾನವೆಂಬುವ ದೀಪ 
ದಿಂದ ನಾಶಪಡಿಸಿದಬಳಿಕ ಕೋಟ ಸೂರ್ಯರಂತೆ ಪ್ರಕಾಶಿಸುವನು. ಆದ್ದ ರಿಂದಲೇ 
ವೇದವೂ ಕೂಡ--"" ಆದಿತ್ಯವರ್ಣಂ ತಮಸಃ ನ ತ್‌” ಎಂದು ಹೇಳುತ್ತ ಲಿದೆ. 
ಬುದ್ದಿ ವೃತ್ತಿಯಲ್ಲಿ ಹೊಳೆಯುವ ಜ್ಞಾನವೆಂಬುವ ಪದಾರ್ಥವೂ ಆ ವಸ್ತುವೇ ಆಗಿರು 
ವದು. ಅದನ್ನು ತಿಳಿಯಲಿಕ್ಕೆ ಎಲ್ಲ ವಿಜ್ಞಾನಿಗಳೂ ಪ್ರಯತ್ನಪಡುತ್ತಲಿದ್ದಾರೆ. 
೧೬೩. 
ಸ್ವತಂತ್ರ ಸಿದ್ದಲಿಂಗೇಶ್ವರ 
 ಮಹಾಕರ್ತನು ತನ್ನ ಶಕ್ತಿಯ ನಿನೋದಕ್ಕೆ ಜಗವ ನಿರ್ಮಿಸಿದ 
ಅನಂತ ಲೋಕಗಳನ್ನು ಚಂದ್ರ ಸೂರ್ಯ ನಕ್ಷತ್ರ ಸಿಡಿಲು ಮಿಂಚುಗಳನ್ನು 
ಕಾಲಕರ್ಮ ಪ್ರಳಯಂಗಳನು ಹೆಣ್ಣು ಗಂಡು ಜಾತಿ ವಿಜಾತಿಗಳನ್ನು 
ಎಂಭತ್ತುನಾಲ್ಕು ಲಕ್ಷ್ಮ ಜೀವರಾಶಿಗಳನ್ನು ಹುಟ್ಟಿಸಿ ತನ್ನ ವಿನೋದಕ್ಕೆ 
ಯಂತ್ರವಾಹಕನು ಮಾಡಿದ ಕಟ್ಟಣೆಯದಾರಿಗೂ ತಿಳಿಯಬಾರದು 
ನೋಡಾ ಸರ್ವ ಆತ್ಮರು ಮಲಪಾಶದಿಂದ ಬಂಧಿಸಿಕೊಂಬ ಪಶುಗಳಾದರು 
ತಾ ಸಪಶುಪತಿಯಾದ ನಮ್ಮ ನಿಜಗುರು ಸ್ವತಂತ್ರಸಿದ್ಧಲಿಂಗೇಶ್ವರನು'' 
ಭಗವದ್ಗೀತೆಯ ೧೩ನೆಯ ಅಧ್ಯಾಯವು ಸಂಪೂರ್ಣವಾಗಿ ಆತ್ಮ ಸರಮಾತ್ಮ ತತ್ವವನ್ನು 
ಬೋಧಿಸುತ್ತದೆ. ಈ ಅಧ್ಯಾಯದ ಪ್ರತಿಯೊಂದು ಶ್ಲೋಕಕ್ಕೂ ಸರಿಯಾಗಿ ವಚನಗಳನ್ನು 
ಹೇಳಲು ಶಕ್ಯನಿರುತ್ತದೆ. ಹೀಗೆ ಹೇಳಿಕೊಳ್ಳುತ್ತ ಹೋದರೆ ಈ ಪ್ರಕರಣವೇ ಒಂದು 
ಗ್ರಂಥವಾಗುವದೆಂಬುವದನ್ನು ತಿಳಿದು ಮುಖ್ಯ ನಿಷಯಗಳನ್ನು ಮಾತ್ರ ಒರೆಹಚ್ಚಿ 
ನೋಡುವದು ಸರಿಯಾಗಿರುವದು. ಆದುದರಿಂದ ಗೀತೆಯ ಉಳಿದ ಅಧ್ಯಾಯಗಳ 


ಕ್ಕಿ 
ವಿಷಯವನ್ನು ಮುಂದೆ ಕೊಡುತ್ತೇನೆ, ್ಯ 


ಭಗನದ್ಗೀತೆಯೂ ಬಸನಣ್ಣನನರೂ ೧೦೭ 


ಗೀತೆ-೧೬ ನೆಯ ಅಧ್ಯಾಯ 
ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಆಸುರೀ ಸಂಸತ್ತು ಮತ್ತು ದೈವೀ ಸಂಪತ್ತಿನ 
ವಿಷಯಗಳನ್ನೇ ಹೇಳಲಾಗಿದೆ. 
ಗೀತೆಯಲ್ಲಿಹೇಳಿದ ದೈನೀ ಸಂಪತ್ತು 
ಇ ಅಭಯಂ ಸತ್ವಸಂಶುದ್ಧಿರ್ಜ್ಜಾನಯೋಗವ್ಯ ವಸ್ಥಿತಿಃ 

ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಅರ್ಜನವಮ್‌ ॥ 

ಅಹಿಂಸಾ ಸತ್ಯಮುಕ್ರೋಧಸ್ತ್ವ್ಯಾಗಃ ಶಾಂತಿರಪೈಶುನಮ್‌ | 

ದಯಾಭೂತೇಷ್ಟಲೋಲುಪ್ತಂ ಮಾರ್ದವಂಹ್ರೀರಚಾಪಲನು್‌ ॥ 

ತೇಜಃ ಕ್ಷಮಾ ಧೃತಿಶ್ಯೌಚಮುದ್ರೋಹೋನಾತಿಮಾನಿತಾ । 

ಭವಂತಿ ಸಂಪದಂ ದೈನೀಮಭಿಜಾತಸ್ಕ ಭಾರತ ॥ 
ಎಲೌ ಅರ್ಜುನನೇ--ಭಯವಿಲ್ಲದಿರುವಿಕೆ, ಚಿತ ಶುದ್ದಿ ಯು, ಆತ್ಮಜ್ಞಾ ನಮಾಡಿ 
ಕೊಳ್ಳುವ ವ್ಯವಸ್ಥೆಯು, ದಾನಮಾಡುವಿಕೆ, ಬಾಹೆ ್ಯೇಂದ್ರಿಯಗಳೆ ಸಂಯಮನ, ಯಜ್ಞ, 
ಸ್ವಾಧ್ಯಾಯ ತಪೋಯಜ್ಞ, ಜಪಯಜ್ಞ, ಚ ಅಹಿಂಸಾ, ಸತ್ಯ, ಅಕ್ರೊ ಸ್ಯ 
ಅಂದರೆ ಒಬ್ಬರು ಹೊಡಿದರೂ ಕೂಡ ಮನಸ್ಸಿನಲ್ಲಿ ಕ್ಲೊ ಕ್ಸೋಭೆಯಾಗದಿರುವಿಕೆ, ಜ್‌ ಟ್ರ 
ಶಾಂತಿ, ಡಿ ಹೇಳದಿರುವಿಕೆ, ದೀನರಲ್ಲಿ ದಯಾ, ತೋಲ ಜಾ ಕ್ಳೂರತನ 
ಇಲ್ಲದಿರುವಿಕೆ, ಕೆಟ್ಟಿಕಾರ್ಯದಲ್ಲಿ ಜನರಿಗೆ ನಾಚುನಿಕೆ, ವ್ಯರ್ಥಗಳಾದ er 
ಗಳನ್ನು ಕೆ, ತೇಜಸ್ಸು ಅಂದರೆ ಫ್ರಾಗಲ ತ? ಸ ದುಃಖಾದಿಗಳಿಂದ 
ನಷ ಸೈ ವಾಗತಕ್ಕ ಮನಸ್ಸಿನ ಸ್ಪಿರೀಕರಣವು, ಶೌಚ, ಸೂ ಮಾಡ ತಾನು 
ಒಳ್ಳೇ ಪೂಜ್ಯವಂತನೆಂಬುವ "ಅಭಿಮಾನ ಇಲ್ಲದಿರುವಿಕೆ, ಈ ಇಪ್ಪತ್ತ ರು ಲಕ್ಷಣಗಳು 
ಕೈವೀ ಸಂಸತ್ತಿನ ಗುಣಗಳಾಗಿವೆ. ದೇವಯೋಗ್ಯ ನಾದ ಸಾತ್ವಿ ಕ ಸಂಪತಿ 3 ಗೇನೇ' ದೈನೀ 
ಸಂಪತ್ತೆಂದು ಹೆಸರ 

ಈ ದೈವೀ ಕ್ಷ ತ್ರಿನಲ್ಲಿ ಶರಣರಷ್ಟು ಮುಂದೆ ಹೋದವರು ಶಿಗುವದು ದುರ್ಲಭ 

ನೆಂಬುವದು ಅವರ ನಡೆನುಡಿ 2. .1ಓ|& ಸ್ಪಷ,ವಾಗಿ ತಿಳಿದು ಬರುತ್ತದೆ. 
o} ನೀ ಸಂಪತ್ತಿನ ಬಗ್ಗೆ ಶರಣರ ಸಾವಿರಾರು ಗರುವ. ವೆ. ೪-೫ ವಚನಗಳನ್ನು 


ಇ ಇಲ್ಲಿ ದೈನೀಸ ಸಂಪ ಸತ್ತಿನ ೨೬ ಗುಣಗಳಿಗೆ ಹೋಲಿಸಿ ತೋರಿಸುತ್ತೇವೆ. 


೧೬೪ 
"" ಹುಸಿಯ ನುಡಿಯನು ಭಕ್ತ ವೆಸನಕ್ಕೆಳಸನು. ಭಕ್ತ, ನಿಷಯಂಗಳಾ 


ಅಂ) 

ತಂಗೆ ತೃಣವು ನೋಡಾ, ಬಯಸುವವಲ್ಲ ಭಕ್ತ, ದಯವೆಂಬುದು ತನ್ನ 
ಕೈಯ್ಯ ಷ್ಟ ಸೈರಣೆಯೆಂಬುದು ತನಗೆ ತಾಗಿದ ರ್ರ್ರಿದು, ಕೋಪವೆಂತಹ 
ದೆಂದರಿಯ, ತಾಪತ್ರಯಂಗಳು ಮುಟ್ಟಿಲಮ್ಮವು, ವ್ಯಾಪ್ತಿ ಚತ್ರ. 
ಕಂಡ್‌ ಪರಿಣಾನಿ 44 ಪಥ ಲೋಕಕ್ಕೆ ಹೊಸತ 

ಲೋಕದ ಸಥವಾತಂಗೆ ಹೊಸತು, ತನಗೊಮ್ಮೆಯೂ "ಅಂಗಧ್ಯಾ ೫ 
ಲಿಂಗಕ್ಕೊ ಮಯೂ ತನ್ನ ಧ್ಯಾನ, ಆತನ ಘನ ನಹಿ 3ರ ಹೊಗಳ 
ಲೆನ್ಸ್‌ ಫಷ ಸನ್ನಗಧರ ಕೇಳಯ್ಯ ಚನ್ನ ಹಂಪೆಯ ನಿರುನಯ್ಯ ನಿಮ್ಮ ನಂಬಿದ 


ಸತ್ಯಶರಣ ಸರಿಣಾಮಿ'' 


೧೦೮ 


ಬಸವತತ್ವ ರತ್ನಾಕರ 


೧೬೫ 


ಸ 
ಕರ್ಚಿ ಸ ವಿವೇಕ, ವೈರಾಗ್ಯ, ಪರಿಪೂರ್ಣಭಾವ, ಶಾಂತಿ, 
ಚ ಶ್ರ ದ್ದೆ ಸತ್ಯ ಸದ್ಭಕ್ತಿ, ಶಿವಜ್ಞಾನ, ಶಿವಾನಂದ ಉದಯ 
ವಾದ ಮಹಾ ಭಕ ಕನ ಹ ಶೈ ದಯದಲ್ಲಿ ಶಿವನಿಪ್ಪ ಆತನ ದರ್ಶನ, ಸ್ಪರ್ಶನ, 
ಸಂಭಾಷಣೆಯಿಂದ ತು ಮುಕಿ ಕ್ಷಿಯಪ್ಪ ದು ತಪ್ಪ ದಯ್ಯ ಜ್‌ ಯ 

ಸ್ವತಂತ್ರ ತ್ರಸಿದ್ಧಲಿಂಗೇಶ್ವರಾ ಕ 

೧೬೬ 

ಉರಿಲಿಂಗಸೆದ್ದಿಗಳು 
“ ಶಿವನೇ ದೈವ, ಕೊಲ್ಲದಿಪ್ಪುದೇ ಧರ್ಮ, ಅಧರ್ಮದಿಂದ ಬಂದುದ 


 ನೊಲ್ಲದಿಪ್ಸುದೇ ನೇಮ, ಆತೆಯಿಲ್ಲದಿಪ್ಪುಡೇ ತನ, ರೋಷನವಿಲ್ಲದಿಪ್ಪುದೇ 


ಜನ, ವಂಚನೆಯಿಲ್ಲದಿಪ್ಪುದೇ ಭಕ್ತಿ, ಹೆಚ್ಚು ಕುಂದಿಲ್ಲದಿಪ್ಪುದೇ 
ಸಮಯಾಚಾರ, ಇದು ಸತ್ಯ ಶಿವಬಲ್ಲ ಶಿವನಾಣೆ ಉರಿಲಿಂಗಪೆದ್ದಿ ಪ್ರಿಯ 
ನಿಶ್ವೇಶ್ವರಾ'' 

| ೧೬೭ 
ಚನ್ನಬಸವಣ್ಣನವರು 

"" ಹೊರಗನೇ ಕೊಯ್ದು ಹೊರಗನೇ ಪೂಜಿಸಿದಡೆ ಪರಿಣಾಮವಿಲ್ಲ 
ಪ್ರಯೋಜನವಿಲ್ಲ ಸುಖದೊರಕೊಳ್ಳ ದು ನೋಡಾ ಅದೆಂತೆಂದೊಡೆ ಸರ್ವ 
ಜೀವಂಗಳಲ್ಲಿ ಹಿಂಸೆಯ ಮಾಡದಿಪ್ಪುದೇ ಪ್ರಥಮಪುಷ್ಪ ಸ ಸರ್ವೇಂದ್ರಿ 
ಯಂಗಳ ನಿಗ್ರಹಿಸಿಕೊಂಡಿರಬಲ್ಲಡೆ ದಿ ್ರಿತೀಯಪುಷ್ಪ ಸರ್ವಾಹಂಕಾರವರಿತು 


 ಶಾಂತನಾಗಿರಬಲ್ಲಡೆ ತೃ ತೀಯ ಪುಷ್ಪ ಸರ್ವವ್ಯಾಪಾರವಳಿದು ನಿರ್ವ್ಯಾಪಾರಿ 


ಯಾಗಿರಬಲ್ಲಡೆ ಚತುಃಪುಪ್ಪ ದುರ್ಭಾವಪ್ರಕೃಕಿಯಳಿದು ಸದ್ಭಾವ ಎಡೆ 
ಗೊಂಡಿರಬಲ್ಲಜಿ ಸಂಚಮಪುಸ್ಪ ಉಂಡು SN ಬಳಸಿದ ಬ ಬ್ರಹ್ಮಚಾರಿ | 
ಇರಬಲ್ಲಡೆ ಸಷ್ಟಪ್ಪ ಪುಷ್ಪ , ಅನೃ ತವ ಮರೆದು ಸತ್ಯವ ನುಡಿಯಬಲ್ಲಡೆ ಸಪ್ತಮ 
ಪುಷ್ಪ, 43 ಪಸಂಚವಳ ಶಿವಜ್ಞಾನ ಸಂಪನ್ನವಾಗಿರಬಲ್ಲಡೆ - 
ಅಷ್ಟಮಪುಸ್ಸ ಇಂತೀ ಅಷ್ಟದಳ ಕುಸುಮದಲ್ಲಿ ಸಹಸ್ರ ಪೂಜೆಯ ಮಾಡಬಲ್ಲ 
ಶರಣರು ನಿಮ್ಮ ಪ್ರತಿಬಿಂಬದಂತಿಪ್ಸರು ಕಾಣಾ ಕೂಡಲಚನ್ನಸಂಗಮೆ 
ದೇವಾ? 
೧೬೮ 

ಸಿದ್ಧರಾಮದೇವರು-- 

“ ಜ್ಞಾನಿಗಳು ತಾವಾದಬಳಿಕ ಮುಕುರದ ಬಿಂಬದಂತಿರಬೇಕು, 
ಜ್ಞಾನಿಗಳು ತಾವಾದಬಳಿಕ ಜ್ಞಾನದಲ್ಲಿ ಕನಕದಂತಿರಬೇಕು, ಜ್ಞಾ ್ಲಾನಿಗಳು 
ತಾವಾದಬಳಿಕ ಸಂಶಯರಹಿತನಾಗಿರಬೇಕು, ಜ್ಞಾ ್ಲೌನಿಗಳು ತಾನ್ರಾದಬಳಿಕ 
ಪರಿಪೂರ್ಣ ಜಗತ್ತೆಂದು ಅರಿಯಬೇಕು, ಜ್ಞಾನಿಗಳು ತಾನಾದಬಳಿಕ ಪಾಪ 
ವಾಸನೆ ತೋರದಿರಬೇಕು, ಜ್ಞಾನಿಗಳು ತಾನಾದಬಳಿಕ ಅನ್ಯರ ನುಡಿಗೆ 


ಭಗನದ್ಗೀತೆಯೂ ಬಸನಣ್ಣನವರೂ 


ಒಳಗಾಗಬಾರದು, ಜ್ಞಾನಿಗಳು ತಾವಾದಬಳಿಕ ಅನ್ಯರ ನಿಂಡೆಗೆ ಒಳಗಾಗ 
ಬಾರದು, ಜ್ಞಾನಿಗಳು ತಾವಾದಬಳಿಕ ಗುರು ಹಿರಿಯರಿಗಂಜಿ ನಡೆಯ 
ಬೇಕು, ಜ್ಞಾನಿಗಳು ತಾವಾದಬಳಿಕ ನಿಶ್ವಾಸಘಾತವ ಮಾಡಬಾರದು, 
ಜಾ ್ಲಾನಿಗಳು ತಾವಾದಬಳಿಕ ಅನ್ಯ ರ ದೊಷಣೆಮಾಡಬಾರದು, ಜಾ ್ಲಾನಿಗಳು 
ತಾನಾದಬಳಿಕ ಪರದ್ರ ವ್ಯವ ವ ಆ. ಜ್ಞಾನಿಗಳು ತಾನಾದಬಳಿಕ 
ಲಿಂಗಪೂಜೆ ಇ ಸಾರ್‌ ಬಿಡಬಾರದು, ಜ್ಞಾನಿಗಳು ತಾವಾದ 
ಬಳಿಕ ಕೊಟ್ಟ ಮಡಿಗೆ ತಪ್ಪಬಾರದು, ಜ್ಞಾನಿಗಳು ತಾನಾದಬಳಿಕ ಅನ್ಯರ 
ಹಂಗಿನೊಳಗಾಗಬಾರದು, ಜ್ಞಾನಿಗಳು ತಾವಾದಬಳಿಕ ವಚನವ ಕೊಡ 
ಬಾರದು, ಜ್ಞಾನಿಗಳು ತಾವಾದಬಳಿಕ ಅಸತ್ಯವ ನುಡಿಯಬಾರದು, ಜ್ಞಾನಿ 
ಗಳು ತಾವಾದಬಳಿಕ ರಾಜರ ಮುಂದೆ ಅಸತ್ಯಸಾಕ್ಸಿಯ ನುಡಿಯಬಾರದು, 
ಜ್ಞಾನಿಗಳು ತಾವಾದಬಳಿಕ ಜನರಪವಾದಕ್ಕೆ ಒಳಗಾಗಬಾರದು, ಜ್ಞಾನಿ 
ಗಳು ತಾವಾದಬಳಿಕ ಮತಾಭಿಮಾನನ ತೋರಬಾರದು, ಜ್ಞಾನಿಗಳು 
ತಾವಾದಬಳಿಕ ಕಪಿಲಸಿದ್ದ ಮಲ್ಲಿಕಾರ್ಜುನಗೆ ಆವ ಮಾರ್ಗದಿಂ ಚ್ಯುತನಾಗ 
ಬಾರದು, ಇದರಂತೆ ವರ್ತಿಸಬೇಕು ಕೇಳಾ '' 


೧೬೯ 
ಷಣ್ಮು ಖಸ್ನಾ ್ರಿಮಿಗಳು- 


".. ಶರೆಣಸ್ವಲದ ಕುರುಹಿನ ಮಾರ್ಗವನರಿಯದೆ ನಾನು ಶರಣ 
ತಾನು ಶರಣ ಎಂದು ನುಡಿವ ಕರ್ನುಜೀನಿಗಳ ಮುಖವ ನೋಡಲಾಗದು ; 
ಅದೇನು ಕಾರಣವೆಂದೊಡೆ ತಾವು ಶರಣರಾದೊಡೆ ತಮ್ಮ ಚಿತ್ತದ 
ಕೊನೆಯಲ್ಲಿ ಮುಸುಕಿದ ಕತ್ತಲೆಯನೆಲ್ಲ ಕಳೆಯಬೇಕು. ತಾವು ಶರಣ 


`` ರಾಜೊಡೆ ತಮ್ಮ ಆತ್ಮನ ಸುತ್ತಿದ ಅಷ್ಟಮದಂಗಳ ಕತ್ತಲೆಯ ಕಡಿಯ 


ಬೇಕು. ಹ ಶರಣರಾದೊಡೆ ಸ್ರ ಹರಿದಾಡುವ ತಮ್ಮ ಮನನ 
ಹಿಡಿತಂದು ಲಿಂಗದಲ್ಲಿ ನಿಕ್ಸೇಸನಾಡಬೇಕು. ತಾವು ತಕಟಿರಾಡೆೊಿಡೆ 
; ನಿತ್ಯಾನಿತ್ಯವನರಿದು ತತ್ತಾತತ್ವಂಗಳ ವ್ಯತೀಕರಿಸಿ ಮಹಾಜ್ಞಾನ ಮೊತ್ತದಲ್ಲಿ 


ಸುಳಿಯಬೇಕು. ಇಂತೀ ಜಭೇದವನರಿಯದೆ ತುತ್ತು ಸವಿದುಂಡು ಮರ್ತ್ಯದ | 


ವಿಷಯ ಪ್ರಸಂಚಸುಖದಲ್ಲಿ ವ್ಯವಹರಿಸಿ ಅಜ್ಞಾನದ ಕತ್ತಲೆಯಲ್ಲಿ 


ಸೆರೆಯಸಿಕ್ಕಿ ಮುಂದುಗಾಣಡೆ ಮುಕ್ತಿಯ ಹೊಲಬು ತಪ್ಪಿಹೋಗುವ 


ವ್ಯರ್ಥಪ್ರಾಣಿಗಳ ಕಂಡು ನಗುತಿರ್ದನು ನೋಡಾ ನಮ್ಮ ಅಖಂಡೇಶ್ವರಾ” 


ಗೀತೆಯಲ್ಲಿ ಹೇಳಿದ ಆಸುರೀ ಸಂಪತ್ತು 


ದಂಭೋ ದರ್ಪೊಂಭಿಮಾನಶ್ಚ ಕ್ರೋಧಃ ಪಾರುಷ್ಕಮೇನ ಚ | 
ಅಜ್ಜಾ ನಂಚಾಭಿಜಾತಸ್ಕ ಪಾರ್ಥಸಂಪದನಾಸುರಿೀಂ ॥ 
ಪ್ರವೃತ್ತಿಂ ಚ ನಿವೃ ತ್ತಿಂ ಚ ಜನಾನನಿದುರಾಸುರಾಃ | 

ನ ಶೌಚಂ ನಾವಿ ದ ನ ಸತ್ಯ ೦ ತೇಷು ವಿದ್ಯ ತೇ ॥ 
ಅಸತ್ಯ ಮಸ್ರ ತಿಸ್ಮ ತೇ ಜಗದಾಹುರಸೀಶ್ವ ರಮ । 


ಅಸರಸ್ಪ ಸಂಭೂತಂ ಕಿಮನ್ಯತ್ಕಾ ಮಹೈ ಎಳ | 


೧೦೯ 


೧೧೦ ಬಸವತತ್ವ ರತ್ನಾಕರ 


ಏತಾಂ ದೃಷ್ಟಿಮನಸಷ್ಟಭ್ಯ ನಷ್ಟಾತ್ಮಾನೋಲ್ಬಬುದ್ಧಯಃ 
ಪ್ರಭವಂತ್ಯುಗ್ರಕರ್ಮಾಣಃ ಕ್ಸಯಾಯ ಜಗತೋ ಂಹಿತಾಃ॥ 
ಕಾಮಮಾಶ್ರಿತ್ಯ ದುಷ್ಬೂರಂ ದಂಭಮಾನಮದಾಸ್ವಿತಾಃ । 
ನೋಹಾದ್ಸೃಹೀತ್ವಾ ಸದ್ಲಾ ಹಾನ್‌ ಪ್ರವರ್ತಂತೇ ಶುಚಿವ್ರತಾಃ ॥ 
ಚಿಂತಾನುಸರಿಮೇಯಾಂ ಚ ಪ್ರಲಯಾಂತಾಮುಪಾಶ್ರಿ ತಾಃ । 
ಕಾಮೋಪಭೋಗಸರಮಾ ಏತಾವದಿತಿನಿಶ್ಚಿ ತಾಃ | 
ಆಶಾಪಾಶಶತ್ಸೆರ್ಬದಾ 8 ಕಾಮಕ್ರೋಧಪರಾಯಣಾಃ | 

ಈಹಂತೇ ಕಾನುಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್‌ ॥ 
ಇದನುದ್ಯ ಮಯಾಲಬ್ಧಮಿದಂ ಪ್ರಾಪ್ಸೇ ಮನೋರಥಮ್‌ । 
ಇದಮಸ್ತೀದಮಹಿ ಮೇ ಭವಿಷ್ಯತಿ ಪುನರ್ಧನಮ್‌ ॥ 
ಅಸೌಮಯಾಹತಃ ಶತ್ಯುರ್ಹಹನಿಸ್ಯೇ ಚಾಪರಾನಸಿ । 
ಈಶ್ವರೋಹಮಹಂ ಭೋಗೀ ಸಿದ್ಧೋಹಂ ಬಲವಾನ್ನುಖೀ ॥ 
ಆಢ್ಕ್ಯೋಂಭಿಜನವಾನಸ್ಮಿ ಕೋನ್ಕೋಸ್ತಿ ಸದೃಶೋ ಮಯಾ । 
ಯಕ್ಸೈೇದಾಸ್ಕಾಮಿ ಮೋದಿಸ್ಯೇ ಇತ್ಯಜ್ಞಾನ ವಿಮೋಹಿತಾಃ ॥ 
ಅನೇಕಚಿತ್ತನಿಭ್ರಾಂತಾ ನೋಹಜಾಲ ಸಮಾವೃತಾಃ | 

ಪ್ರಸಕ್ತಾಃ ಕಾಮಭೋಗೇಷಂ ಪತಂತಿ ನರಕೇಂಶುಚ್‌ೌ ॥ 


ಅಂದರೆ--ಇತರರು ನನ್ನನ್ನು ಮಹಾಧಾರ್ಮಿಕನೆಂದು ತಿಳಿಯಲೆಂಬುವ ಉದ್ದೇಶದಿಂದ 
ಧರ್ಮವನ್ನಾ ಚರಿಸುವದೇ ದಂಭವೆಂದೆಸ್ಸಿಸಿಕೊಳ್ಳುವದು. ದರ್ಷ, ಅಭಿಮಾನ, ಕ್ರೋಧ, 
ಕಾಠಿಣ್ಯ, ಅಜ್ಞಾನ, ಧರ್ಮದಲ್ಲಿ ಪ್ರವೃತ್ತಿ, ಅಧರ್ಮದಲ್ಲಿ ಅಪ್ರವೃತ್ತಿಯನ್ನು 
ಆಸುರೀ ಸ್ವಭಾವದ ಜನರು ತಿಳಿಯುವದಿಲ್ಲ. ಆದ್ದರಿಂದ ಶೌಚ, ಆಚಾರ, ಸತ್ಯ 
ಮೊದಲಾದುವುಗಳು ಅವರಲ್ಲಿರುವದಿಲ್ಲ. ಜಗತ್ತು ಅಸತ್ಯವಾದುದು. ಧರ್ಮಾಧರ್ಮ 
ಗಳಿಲ್ಲದ್ದೆಂದು ಹೇಳುತ್ತಾರೆ. ಈ ಜಗತ್ತು ಸ್ತ್ರೀಪುರುಷರ ಮಿಥುನದಿಂದಾದುದು. ಇದಕ್ಕೆ 
ಬೇರೆ ಯಾವ ಕಾರಣವೂ ಇರುವದಿಲ್ಲ. ಈ ತರಹದ ದೃಷ್ಟಿಯಿಂದ ಮಲಿನಚಿತ್ತವುಳ್ಳವ 
ರಾಗುವರು. ಅಲ್ಪಬುದ್ಧಿಯುಳ್ಳ ವರೂ, ಉಗ್ರಕರ್ಮಗಳನ್ನು ಮಾಡತಕ್ಕವರೂ ಆಗಿ 
ಲೋಕದ ಕ್ಸಯಕ್ಕೆ ಕಾರಣರಾಗುವರು. ಅತಿಶಯವಾದ ಕಾಮವನ್ನಾಶ್ರಯಿಸಿ ದಂಭಾದಿ 
ಗುಣಗಳಿಂದ ಕೂಡಿದವರಾಗಿ ಕ್ಷುದ್ರದೇವತೆಗಳ ಆರಾಧನೆಯಲ್ಲಿ ತೊಡಗುತ್ತಾರೆ. 
ಈ ಮಂತ್ರಗಳಿಂದ ಈ ದೇವತೆಯನ್ನು ಆರಾಧಿಸಿದರೆ ನಿಧಿನಿಕ್ಸೇಪಗಳು ಸಿಗುತ್ತವೆ. 
ಇತ್ಯಾದಿ ದುರಾಗ್ರಹೆವುಳ್ಳವರಾಗಿ ಮೋಹವನ್ನು ಹೊಂದಿದವರಾಗುತ್ತಾರೆ. : ಮದ್ಯ 
ಮಾಂಸಾದಿಗಳೇ ಅವರ ವ್ರತಗಳಾಗುತ್ತವನೆ. ನಿತ್ಯದಲ್ಲಿಯೂ ಚಿಂತಾಪರಾಯಣರಾಗಿ 
ಕಾಮೋಸಭೋಗನೇ ಮಹಾ ಪುರುಷಾರ್ಥವೆಂಬುವದಾಗಿಯೊೂ ತಿಳಿಯುತ್ತಾರೆ. ಆತೆ 
ಗಳೆಂಬ ಪಾಶಗಳಿಂದ ಕಟ್ಟದವರಾಗಿ ಕಾಮಕ್ರೋಧಾದಿಗಳಲ್ಲಿ ತೊಡಗಿ ಕಳ್ಳತನವೇ 
ಮೊದಲಾದವುಗಳಿಂದ ದುಡ್ಡಿನ ರಾಶಿಯನ್ನು ಅಸೇಕ್ಸಿಸುತ್ತಾರೆ. ಇದನ್ನು ನಾನು 
ಪಡೆದಿದ್ದೇನೆ. ಮತ್ತು ಈ ಮನೋರಥವನ್ನು ಹೊಂದುನೆನು. ಇದು ನನಗೆ ಇದೆ, 
ಇದು ನನಗೆ ಆಗುವದು ಎಂಬುವ ಅಜ್ಞಾನದಲ್ಲಿ ತೊಡಗಿ ನರಕವನ್ನು ಹೊಂದುತ್ತಾರೆ. 
ಇವನನ್ನು ಕೊಂದಿರುತ್ತೇನೆ. ಇವನನ್ನಾದರೂ ಕೊಲ್ಲುವೆನು. ನಾನೇ ಸ್ವಾಮಾ, 
ನಾನೇ ಭೋಗೀ. ನಾನು ಸಿದ್ಧನೂ, ಬಲವಂತನೂ, ಸುಖಿಯೂ ಆಗಿರುತ್ತೇನೆ. ನಾನು 
ಧನಾದಿ ಸಂಸನ್ನನು, ಉತ್ತಮ ಕುಲದಲ್ಲಿ ಹುಟ್ಟಿದವನು. ಯಜ್ಞಮಾಡುವೆನು. 
ಎಲ್ಲರಿಂದ ಅಗ್ರತಾಂಬೂಲ ಹೊಂದುವೆನು. ಕೊಡುವೆನು. ಹರ್ಷವನ್ನು ಹೊಂದುವೆನು. 


ಭಗವದ್ಗೀತೆಯೂ ಬಸನಣ್ಣನನರೂ ೧೧೧ 


ಅಜ್ಞಾನದಿಂದ ಮೂಢರಾಗಿ ಹೀಗೆ ಮಾತನಾಡುವರು. ಅನೇಕ ಮುನೋರಥಗಳಲ್ಲಿ 
ಚಿತ್ತಭ್ರಾಂತರಾಗಿ ಮೋಹವೆಂಬ ಬಲೆಯಲ್ಲಿ ಹಿಡಿಯಲ್ಪಟ್ಟವರಾಗಿ ಕಾಮಭೋಗಗಳಲ್ಲಿ 
ಪ್ರವೃತ್ತಿಯುಳ್ಳ ವರಾಗಿ ನರಕದಲ್ಲಿ ಬೀಳುತ್ತಾರೆ. ತಮ್ಮಿಂದಲೇ ತಾವು ಸನ್ಮಾನಿತರಾಗಿ i 
ನಮ್ರತೆಶೂನ್ಯರಾಗಿ ಧನ ಮಾನ ಮದಗಳಿಂದ ಕೂಡಿದವರಾಗಿ ದಂಭದಿಂದ ಯಾವದಾದ 
ಕೊಂದು ವಿಧಿಯಿಲ್ಲದೆ ಯಜ್ಞವನ್ನು ಮಾಡುವರು. 

ಇನ್ನು ಶರಣರ, ನಡೆನುಡಿಗಳು ಶುದ್ದವಾಗಿರುವವು. ಅವರ ಆಚರಣೆಯಲ್ಲಿ 
ಆಸುರೀ ಸಂಪತ್ತಿನ ಒಂದಾದರೂ ಉದಾಹರಣೆಗಳು ಸಿಗುವದು ಶಕ್ಯವೇ ಇರುವದಿಲ್ಲ. 
ಮೇಲೆ ಶರಣರ ದೈನೀ ಸಂಪತ್ತಿನ ಕೆಲವು ವಚನಗಳನ್ನು ಕೊಟ್ಟರುತ್ತೇನೆ. ಆ ವಚನ 
ಗಳನ್ನು ಪರಿಶೀಲಿಸಿದರೆ ಬಸವಣ್ಣನವರ ದೈನೀ ಸಂಪತ್ತು ಮಿಗಿಲಾದುದಾಗಿರುತ್ತದೆ. 
ಆಸುರೀ ಸಂಪತ್ತೆಂಬುವದು ಬಸವಾದಿ ಪ್ರಮಥರ ಸಮಿಸಾಪಕ್ಕೆ ಬರಲು ಶಕ್ಯವಿಲ್ಲ. 
ಆಸುರೀ ಸಂಪತ್ತಿನ ಗುಣಗಳನ್ನು ಶರಣರು ನಾನಾ ಪ್ರಕಾರವಾಗಿ ಹಳಿದಿರುತ್ತಾರೆ. 


ಗೀತೆಯ ಈ ಅಧ್ಯಾಯದ ಕೊನೆಗೆ 
ತ್ರಿನಿಧಂ ನರಕಸ್ಕೇದಂ ದ್ವಾರಂ ನಾಶನಮಾತ್ಮನಃ 
ಕಾನುಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರ್ವಯಂ ತ್ಯಜೇತ್‌ ॥ | 
ಕಾಮ, ಕ್ರೋಧ, ಲೋಭ ಈ ಮೂರುಗಳು ನರಕದ್ವಾರಗಳಾಗಿರುತ್ತನೆ. ' ಜ್ಞಾನಿ 
ಯಾದವನು ಇವುಗಳನ್ನು ತ್ಯಜಿಸಬೇಕು. 


೧೭೦ 
ಶ್ರೀ ಬಸವಣ್ಣ ನವರು-- 

« ಕಾಮವೇಕೋ ಲಿಂಗಪ್ರೇಮಿಯೆನಿಸುವಂಗೆ? ಕ್ರೋಧನೇಕೋ 
ಶರಣನೇದ್ಯನೆನಿಸುವಂಗೆ? ಲೋಭವೇಕೋ ಭಕ್ಕಿಲಾಭವನರಸುವಂಗೆ? 
ಮದಮತ್ಸರ ಉಳ್ಳವರಿಗೆ ಹೈದಯಶುದ್ಧ ವೆಲ್ಲಿಯದೋ? ಹದುಳಿಗರಾದಲ್ಲಿಪ್ಪ 
ಕೂಡಲಸಂಗಮದೇವಾ”? 

೧೮ ನೆಯ ಅಧ್ಯಾಯ ಈ ಅಧ್ಯಾಯದಲ್ಲಿ ೭೮ ಶ್ಲೋಕಗಳಿದ್ದು ಇದೇ ಗೀತೆಯಲ್ಲಿ 
ದೊಡ ಅಧ್ಯಾಯ. ಆರಂಭದಲ್ಲಿ ಕಾಮ್ಯಕರ್ಮಗಳ ಮತ್ತು ಸರ್ವಕರ್ಮ ಫಲ ತ್ಯಾಗ 
ಇ 
ಗಳನ್ನು ಹೇಳಿ-- | 


ತ್ಯಾಜ್ಯಂ ಡೋಷನದಿತ್ಯೇಕೇ ಕರ್ಮುಪ್ರಾಹುರ್ನುನೀಷಿಣಃ 


ಯಜ್ಞ ದಾನತಪಃಕರ್ಮ ನ ತ್ಯಾಜ್ಯಮಿತಿ ಚಾಪರೇ ॥ 


ಅಂದರೆ--ಹಂಸೆಯಿಂದ ಕೂಡಿದ ಎಲ್ಲಾ ಕಾರ್ಯಗಳನ್ನು ಬಿಡಬೇಕೆಂದು ಕೆಲವರ 
ಅಭಿಪ್ರಾಯವಾಗಿದ್ದರೆ-- ಯಜ್ಞ, ದಾನ, ತಪಸ್ಸು ಈ ಕಾರ್ಯಗಳನ್ನು ಬಿಡಬಾರದು. 
ಎಲ್ಲ ಕರ್ಮಗಳನ್ನೂ ಬಿಡಬೇಕೆಂದು ಸಾಂಖ್ಯಶಾಸ್ತ್ರಕಾರರು ಹೇಳುತ್ತಾರೆ. ಅವರ 
ಅಭಿಪ್ರಾಯನಿಷ್ಟೆ ಇರುವದು. "ಮಾ ಹಿಂಸ್ಯಾತ್‌ ಸರ್ವಭೂತಾನಿ” ಯಾವ ಪ್ರಾಣಿ 
ಗಳನ್ನೂ ಒಂಸಿಸಬಾರದೆಂದು ಶಾಸ್ತ್ರವು ಇರುವದರಿಂದ ಹಿಂಸೆಯು ಪುರುಷನಿಗೆ ಅನರ್ಥ 
ವನ್ನುಂಟುಮಾಡತಕ್ಕದ್ದಾಗಿರುತ್ತದೆ. ಆದರೆ ಕರ್ಮದಲ್ಲಿ ನಿಷ್ಠರಾದ ನಿಖಾಮಾಂಸಕರು- 


ಮಾ ಹಿಂಸ್ಯಾತ್ಸರ್ವಭೂತಾಸಿ'' ಎಂಬುವ ವಾಕ್ಯ ಸಾಮಾನ್ಯವಾದುದು. ಸಾಮಾನ್ಯ 


೧೧೨ ಬಸವತತ್ವ ರತ್ನಾಕರ 


ಶಾಸ್ತ್ರಕ್ಕೆ ವಿಶೇಷ ಶಾಸ್ತ್ರದಿಂದ ಬಾಧೆಯು ಬರುವದರಿಂದ " ಅಗ್ನೀಷೋಮಿನಾಯಮ್‌ 
ಸಶುವಾಲಭೇತ?'' ಎಂಬುನ ವಿಶೇಷ ಶಾಸ್ತ್ರವೇ ಪ್ರಬಲವಾದುದು. ನ್ಯ ವಿಶೇಷ ಶಾಸ್ತ್ರವು 
ಯಜ್ಞ ದಲ್ಲಿ ಪಶುಗಳನ್ನು ಕೊಂದದ್ದೇ ಆದರೆ ದೋಷವಿಲ್ಲವೆಂದೇ ಹೇಳುವ ಊಟಿ 
ಮನುಷ್ಯನು ತನ್ನ ಕರ್ಮ ಬಿಡಬಾರದು. ಆದ್ದ ರಿಂದ ಯಜ್ಞ ದಾನ ತಪೋರೂಪವಾಡ 
ಕರ್ಮವು ಶಾಸ್ತ್ರವಿಹಿತನಾಗಿರುವದರಿಂದ ೪ ಅವುಗಳನ್ನು ಮಾಡಲೇಬೇಕೆಂದು ಅವರು 
ಹೇಳುತ್ತಾರೆ. 

ಶರಣರಾದರೂ-- ಕರ್ಮಗಳು ಯಾವಾಗಲೂ ಮನುಷ್ಯನನ್ನು ಬಿಡುಪದಿಲ್ಲ. 
ಆದರೆ ಸತ್ಸರ್ಮಂಗಳನ್ನು ಮಾತ್ರ ಮಾಡಬೇಕು. ಯಾಕಂದರೆ ಕರ್ಮಗಳನ್ನು ಮಾಡ 
ಬೇಕಾದರೆ ನಿರ್ಮಲಜ್ಞಾ ನಿಯಾಗಿರಬೇಕು. 


೧೭೧ : 


"" ಸಂಚಿತ, ಪ್ರಾರಬ್ಧ, ಆಗಾಮಿ, 'ಕರ್ಮಂಗಳು ಜೆನ್ನಬಿಡವು 
ನೋಡಾ ಆರನಾದರೂ ಮೂಗರಮಾಡಿ ಕಾಡಿ ಕೊಲ್ಲುತ್ತಿಹವು ನೋಡಾ, 
ಹೀಂಗೆಮಾಡಿದ ಕರ್ಮಬಿಡೆಂದರೆ ಬಿಡುವದೇ? ಮುಂದೆ ಉಂಡಲ್ಲದೆ 
ತೀರದು ನಿಜಗುರು ಸ್ವತಂತ್ರಸಿದ್ಧ ಲಿಂಗೇಶ್ವರನು ಕಡೆಗಣ್ಣಲಿ ನೋಡುವನ್ನಕ್ಕ 
ಉಂಡು ತೀರದು ಕರ್ಮ”? 


೧೭೨ 
ಈ ಕರ್ಮಗಳನ್ನು ಹೇಗೆ ನಾಶಮಾಡಬೇಕೆನ್ನುವ ಬಗ್ಗೆ 
“ ಶಿವಭಕ್ತಿ ತತ್ಸರನಾದ ಮಹಿಮನು ನಿಷಯಭ್ರನೆ ಪುರುಷ 
ಪ್ರಯತ್ನವನ್ನು ಬಿಟ್ಟಾಗಳೇ ಆಗಾಮಿ ಕರ್ಮ ನಾಶವಾಯಿತ್ತು. ಸಂಚಿತ 
ಕರ್ಮ ನಿಷಯಾಸಕ್ತಂಗೆ ಪ್ರಾರಬ್ಧ ವೆನಿಸುವದು. ಶಿವಧ್ಯಾನೈಕ ಚಿತ್ತಂಗೆ 
ಸಂಚಿತ ಕರ್ಮವಿಲ್ಲ ಅದೇನು ಕಾರಣವೆಂದಡೆ ಶಿವಜ್ಞಾ ನಾಗ್ನಿ ಯಿಂದ ಅದು 
ಬೆಂಡುಹೊಹುದಾಗಿ ಇಚ್ಛಾಪ್ರಾ ರಬ್ಧ ವೆಂದೂ ಅನಿಚ್ಛಾಪ್ರಾ ರಬ್ಧ ನೆಂದೂ 
ಪಾ ತ್ರಾರಬ್ಧವೆರಡಾಗಿ ಹುದು. ಪ್ರಾ ೫. ಕರ್ಮವು ಭೋಗಾದಿಗಳಿಂದ ಕ್ಷ ಯ 
ಹೊಂದುವದಾಗಿ ಅದು ಭೋಗಿಸಲಿಲ್ಲೆ ತೀರದು, ಅನಿಚ್ಛಾಪ್ರಾ ಬ್ಬ 
ದಿಂದ ಮುಂದೆ ಸುಖವಹುದು. ಇಚ್ಛಾಪ್ಟಾ ತ್ರಾರಬ್ದದಿಂದ ದುಃ Fr, 
ಆ ದುಃಖದಿಂದ ಸಂಸಾರವೃಕ್ಸ ಜೀಶಿನಪುಹಿ ಸಂಸಾರ ವಿರಕ್ತಂಗೆ 
ಹುರಿದ ಬೀಜದಂತೆ WB, ನಷ್ಟ ವಾಗಿಹುದು. ಆ ಶಿವನೊಡನೆ ಕೂಡಿ 
ಭೋಗಿಸುವನಾಗಿ ನಿಜಗುರು ಸ ಸ್ಟ ತಂತ್ರ ಸಿದ್ಧ ಲಿಂಗೇಶ್ವರನೆಂಬ ನಿಜವನೈದು 
ವನು” 
ಹೀಗೆ ಕರ್ಮವಿಜ್ಛೆ ೀದನ ಮಾಡುವದನ್ನು ಹೇಳುತ್ತ ಸತ್ಯರ್ಮಂಗಳನ್ನು ಮಾತ್ರ ಮಾಡು 
ತ್ತಲೇ ಇರಬೇಕೆಂದು ಬಸವಾದಿ ಪ ಪ್ರಮಥರು ಪ ಪ್ರತಿಸಾದಿಸಿರುವರು. ಕರ್ಮ ಬಿತಜೆಂಬುತೆ 
ಬಗ್ಗೆ ಬಸವಣ್ಣನವರು-- 


ಭಗವದ್ಗೀತೆಯೂ ಬಸನಣ್ಣನನರೂ ಛಿ೧ಕ್ಮ 


೧೭೩ 
 ಪಂಡಿತನಾಗಲಿ, ಮೂರ್ಬನಾಗಲಿ, ಸಂಚಿತ ಕರ್ಮ ಉಂಡಲ್ಲಡೆ 
ಬಿಡದು ಪಾ ್ರಿರಬ್ದ ಕರ್ಮ ಭೋಗಿಸಿದಲ್ಲದೆ ಹೋಗದೆಂದು ಶೃತಿ ಸಾರು 
ತ್ರೈದಾನೆ ನೋಡಾ ತಾನಾವ ಲೋಕದೊಳಗಿದ್ದ ಡೆಯೂ ಜ್‌ ಕರ್ಮ 
ಫಲಗೂಡಿ ಕೂಡಲಸಂಗಮದೇವಂಗೆ ಆತ ಕೈನೇದ್ಯವ ಮಾಡಿದವನೇ 
ಧನ್ಯನು'' 


೧೭೪ 
ಸತ್ಕರ್ಮ ಮಾಡಬೇಕೆನ್ನು ವದಕ್ಕೆ ಸಿದ್ದ ಶಾನುದೀವರ 
“ ದುಷ್ಕರ್ಮಂಗಳ ವಾ ಸತ್ಯರ್ಮಂಗಳ 
ಮಾಡುವವರೊಬ್ಬ ರೂ ಇಲ್ಲ ನೋಡಯ್ಯಾ ದುಸ್ಪರ್ಮಗಳೆಂದರೆ ನಿಷಯ 
ಹ ಸತ್ಯರ್ಮಗಳೆಂದರೆ ಕಫಿಲಸಿದ್ಧ ರನನ ಕೂಡುವ 
ಇಷ್ಟಡ್ಟೆ?? 
೧೭೫ 
ಬಸವಣ ನವರು 
ಬ ಚ ರ್ಯಾ ಲೋಕವೆಂಬುವದೊಂದು ಕರ್ತಾರನ ಕಮ ಒಟಿವಯ್ಯಾ ಇಲ್ಲಿ 
ಸಲ್ಲುವವರು ದ ಸಲ್ಲುವರಯ್ಯ ಇಲ್ಲಿ ಸು ಅವ 
ಸಲ್ಲರಯ್ಯ ET 


ಅಂದರೆ ಸತ್ಸರ್ಮಂಗಳನ ಥಿ ಮಾಡಿದ ಮಾನವನು ಮಾತ್ರ ದೇವರ ಪ್ರೇರಣೆ 
ನಾಗುತ್ತಾ ನದೇ ಬಸವಣ್ಣ ನನರ ಅಭಿಪ್ರಾಯವಾಗಿರುವದು. 


೧೭೬ 
ಸಿದ್ಧರಾಮದೇನ ವರು 
ವೇದ ವೇದಾಂತವನೋದಿದರೇನು? ಮನಸೂತಕವಳಿಯದನ್ನ ಕೃ: ? 
ಸಿದ್ದ ಸಿ ಸಿದ್ಧಾ ೦ತವ ಶ್ರಮಪಟ್ಟಿರೇನು? ಸಾಧಿಸಿ - ಹಡೆಯದನ್ನ ತ್ತ! 
ಇವೆಲ್ಲ ಹೊರಗಣ" ಮಾತು ಮಾತ ನಮ್ಮ ಕವಪಿಲಸಿದ್ದ ಮಲ್ಲೇಶನಲ್ಲಿ 
ಸದಾಚರಣ ಸನ್ಮಾರ್ಗವಯ್ಯ'? | 
ಜಲ್ಲಿ ಮುಖ್ಯವಾಗಿ ತಿಳಿಯತಕ್ಕ ಮಾತೇನಂದರೆ-- ಸಾಂಖ್ಯರು ಯಾನ ಕರ್ಮಗಳನ್ನೂ 
ಮಾಡಬಾರದು. ಆ ಕರ್ಮಗಳಲ್ಲಿ ಹಿಂಸೆಯು ಕೂಡಿರುತ್ತದೆಂದು ಹೇಳಿದರೆ ಮಾಮಾಂಸ 
ಕರು ಯಜ್ಞ ದಲ್ಲಿ ಸಶುಗಳನ್ನು ಕೊಂದರೂ ದೋಷನವಿಲ್ಲವಾದುದರಿಂದ ಯಜ್ಞ ತಸಸ 
ದಾನ ಇವುಗಳನ್ನು ದು ಹೇಳುತ್ತಾರೆ. ಆದರೆ ಗೀತಾಕಾರರು ಯಜ್ಞ ತ ತಪಸ 
: ಹಾನ ಇವುಗಳನ್ನು ನಿಸಾ ್ರಿಮಬುದ್ದಿಯಿಂದ ಮಾಡಬೇಕೆಂದು ಹೇಳಿರುತ್ತಾರೆ. 
ಶರಣರಾದರೂ ಯಾನಾಗಲೂ ನಿಷ್ಕಾನುಕರ್ಮದ ಪ್ರ ಪ್ರತಿಪಾದನೆಯನ್ನು ಮಾಡಿರು 
ತ್ತಾರೆ. ಬಸವಣ್ಣ ನವರ ಕ್ರಿಯಾಯೋಗ ಎಂಬುವ ಪ್ರಕರಣದಲ್ಲಿ ಈ ನಿಷಯದ 
ನಿನೇಚನೆಯನ್ನು ವಿಸ್ತಾರವಾಗಿ ಮಾಡಲಾಗಿದೆ. 
8 


ಸಿ 
ಸಿ 


೧೧೪ ಬಸವತತ್ವ ರತ 


ಯಜ್ಞ ದಾನ ತಪಸ್ಸುಗಳನ್ನು ಮಾಡಬೇಕೆಂದು ಹೇಳಿದ ಮಾತಿಗೆ ಶರಣರ 
"ಇ 

ಒಪ್ಪಿಗೆ ಇದ್ದರೂ ಯಜ್ಞ ವೆಂದರೆ. ಸಶುಗಳನ್ನು ಕೊಂಡೇ ಮಾಡಬೇಕೆಂದು ಅರ್ಥ 

ವಾಗುವದಿಲ್ಲ. ಈ ಮಾರ್ಗವನ್ನು ಶರಣರು ಒಪ್ಪುವದಿಲ್ಲ. ಗೀತೆಯಲ್ಲಿಯೂ 


ಯಜ್ಞದಲ್ಲಿ ಪಶುಗಳನ್ನು ಕೊಲ್ಲಬೇಕೆಂದು ಹೇಳಿಲ್ಲ. ಯಜ ಧಾತುವಿನಿಂದ ಯಜ್ಞ 
ವಾಗಿದೆ. ಯಜ ಧಾತುವಿನ ಅರ್ಥ--ಯಜ--ದೇವಪೂಜಾ, ಸಂಗತಿಕರಣ್ಯ, 
ದಾನೇಷು. ಯಜ ಧಾತುವಿಗೆ ಮೂರು ಅರ್ಥಗಳಿದ್ದು ಅದರಲ್ಲಿ ಮೊದಲನೆಯ 
ಅರ್ಥವು ದೇವಪೂಜೆಯೆಂದಿರುತ್ತದೆ. ಯಜ್ಞ ವೆಂದರೆ ದೇವಪೂಜೆಯೆಂದೇ ಅರ್ಥ 
ವಾಗುವದು. ಮುಂದೆ ದಾನ ಎಂಬುವ ಪದವೂ ಇರುತ್ತದೆ. ಹೀಗೆ ಸತ್ಸರ್ಮಂ 
ಗಳನ್ನು ಬಿಡಬಾರದೆಂದು ಹೇಳಿ ಕರ್ಮತ್ಯಾಗವು ಗೀತೆಯಲ್ಲಿ ಮೂರು ವಿಧವಾಗಿ 
ಕಲ್ಪಿಸಲ್ಪ ಟ್ಟರುತ್ತದೆ. ಕಾಮ್ಯಕರ್ಮಗಳು ಮನುಷ್ಯನಿಗೆ ಬಂಧಕವಾಗುವದರಿಂದ 
ಅಫುಗಳನ್ನು, ಬಿಡತಕ್ಕದ್ದು ಯೋಗ್ಯವಾಗಿರುವದು. ನಿತ್ಯ ಕರ್ಮಗಳು ಅವಶ್ಯ ಮಾಡ 
ತಕ್ಕವುಗಳಾದುದರಿಂದ ಮೋಹದಿಂದ ಅವುಗಳನ್ನು ಬಿಟ್ಟರೆ ತಾಮಸವೆಂದು ಹೇಳಿಸಿ 
ಕೊಳ್ಳುವದು. ಈ ಕಾರ್ಯವನ್ನು ಮಾಡುವದು ಕಷ್ಟದಾಯಕವಾದುದೆಂದು 
ತಿಳಿದುಬಿಟ್ಟದ್ದೇ ಆದರೆ ಅದಕ್ಕೆ ರಾಜಸ ತ್ಯಾಗವೆಂತಲೂ ಜೇಸವತು. ನೀರಶೈವ 
ಹ, ನಿತ್ಯ ಕರ್ಮಗಳಾದ ಶಿವ ಪೂಜಾದಿಗಳನ್ನು ಬಿಡಲಿಕ್ಕೆ ಬರುವದಿಲ್ಲ; ಬಿಟ್ಟರೆ 
ei 


ಗೀತಾ ಅಧ್ಯಾಯ ೧೮, ಶ್ಲೋಕ ೧೧ 


ನಹಿದೇಹಭೃತಾ ಶಕ್ಯಂತ್ಯಕ್ತುಂ ಕರ್ಮಾಣ್ಯ ಶೇಷತಃ । 
ಯಸ್ತುಕರ್ಮಫಲತ್ಯಾಗೀ ಸತ್ಯಾಗೀತ್ಯಭಿಧೀಯತೇ i 


ಅಂದರೆ ದೇಹವನ್ನು ಧರಿಸಿರುವ ಮನುಷ್ಯ ನಿಗೆ ಎಲ್ಲ ಕರ್ಮಗಳನ್ನು ಬಿಡಲು ಶಕ್ಯ ವಿಲ್ಲ. 
ಶೃ ತಿಯಲ್ಲಿಯೂ ಕೂಡ--""ನಹಿ ಕತಿ ತ್ರ ಮಸಿ ಜಾತುತಿಷ ಓತ್ಯಕರ್ಮಕೃ ಫ್‌? ಹ 
ನಿಲೆ ಯಾವಾತನಾದರೂ ಕ ಕ ಣಹೊತ್ತು ಅರಲಾರನು. ಯಾವನು ಕರ್ಮಗಳನ್ನು 
ಮಾಡುತ್ತ ಕರ್ಮಫಲತ್ಯಾಗಿಯೋ ಅವನೇ ಮುಖ್ಯತ್ಯಾಗಿಯೆಂದು ತಿಳಿಯತಕ್ಕದ್ದು. 
ಕರ್ಮಪ್ರವರ್ತನೆಯು ಜ್ಞಾನ, ಜ್ಲೇಯ, ಸರಿಜ್ಞಾತೃಗಳೆಂಬ ಭೇದದಿಂದ ಮೂರು ಬಗೆ 
ಯಾಗಿರುವದು: ಕರಣ, ಕರ್ತ, ಕರ್ಮ ಇವುಗಳೇ ಕರ್ಮಕ್ಕೆ ಆಶ್ರಯಗಳಾಗಿರುವವು.. 
ಮುಂದೆ ಜ್ಞಾನದಲ್ಲಿ ಸಾತ್ವಿಕ, ರಾಜಸ, ತಾಮಸನವೆಂದು ಮೂರು ಪ್ರಕಾರ ಗೀತೆಯಲ್ಲಿ 
ಹೇಳಿದೆ. 


ಸರ್ವಭೂತೇಷು ಯೇನೈಕಂ ಭಾವಮನ್ಯಯಮಿಾಾಕ್ಟತೇ 
ಅನಿಭಕ್ತಂ ನಿಭಾಗೇಷು ತಜ್ಞಾನಂ ನಿದ್ದಿಸಾತ್ತಿಕಮ್‌ | 


ಎಲ್ಲ ಪ್ರಾಣಿಗಳಲ್ಲಿಯೂ ಒಬ್ಬನೇ ದೇವನಿದ್ದಾನೆಂದು ಅರ್ಥಾತ್‌ ನಿಭಾಗಗಳಾದ ಸಕಳ 
ಪ್ರಾಣಿಗಳಲ್ಲಿಯೂ ಏಕರೂಪನಾದ ದೇವನನ್ನು ಕಾಣುವದು. ಶ್ರೀ ಬಸವಣ್ಣನವರು-- 
"ಯತ್ರ ಟೀವ:ಃ ತತ್ರ ಶಿವಃ'' ಎಂದು ಹೇಳಿರುವರು. ಅಂದಮೇಲೆ ಇವರ ಸಾತ್ವಿಕ 


ಜ್ಞಾನವು ಉಪಮಾತೀತವಾಗಿರುವದು. 


ಈ 


ಭಗವದ್ಗೀತೆಯೂ ಬಸನಣ್ಣಸವರೂ ೧೧೫ 


೧೭೭ 
ದಾಸೀಮಾರ್ಯರು-- 

“ ಮಣಿಗಳ ಸೂತ್ರದಂತೆ ತ್ರಿನಯನೇ ನೀಸಿಪ್ಸೆ ಯಯ್ಯ ಎಣಿಸುವಡೆ 
ತನುಭಿನ್ನ ಆತ್ಮನೊಬ್ಬನೇ ಅಣುರೇಣು ಮಧ್ಯದಲ್ಲಿ ನಯ ನೀನೆಂದು 
ಮಣಿವುತಿರ್ನನಯ್ಯ ರಾಮನಾಥ? 
ದಾಸೀಮಾರ್ಯರು. 

“" ಅಡಗನೊಳೆಗಣ ಹಾಲು ಅಡಗಿ ಗಿಪ್ಪ ಭೇದವನು ಬ ತುಸ್ಪದ 
ಕಂಪಿನ ಸರಿಯಂತೆ ಎಲೆ ಮೃ ಡನೇ ನೀನು ಪ ಉಪ್ರಕ್ಕ ತಿಗಳೂಳಗೆ ಅಡಗಿಹ 
ಭೇದವ ಲೋಕದ ಬಡರೆತ. ಬಲ್ಲರೈ ರಾಮನಾಥ”? 


ಫೆ 


೧೭೮ 
ಚನ್ನಬಸವಣ್ಣನವರು 
« ಮರೀಚಿಯೊಳಗಣ ಬಿಸಿಲಿನಂತೆ ಇದ್ದಿತ್ತು ಕ್ಸೀರದೊಳಗಣ 

ತುಪ್ಪದಂತೆ ಇದ್ದಿತ್ತು ಚಿತ್ರಿಕನೊಳಡಗಿದ ಚಿತ್ರದಂತೆ ಇದ್ದಿತ್ತು ಆಲಯೊ 

ಳಡಗಿದ ತೇಜದಂತೆ ಇದ್ದಿತ್ತು ನುಡಿಯೊಳಡಗಿದ ಅರ್ಥದಂತೆ ಇದ್ದಿತ್ತು 

ಕೂಡಲಚನ್ನಸಂಗಯ್ಯ ನಿಮ್ಮ ನಿಲವು” 

ರಾಜಸ ಜ್ಞಾನವೆಂದರೆ ಅಧಿಕಾರಿಯು ಪ್ರತಿ ಶರೀರದಲ್ಲಿಯೂ ಬೇಕೆ ಬೇರೆಯಾಗಿ 
ರುವ ಜೀವರನ್ನು ಪರಸ್ಪರ ಭೇದಯುಕ್ತರನ್ನಾಗಿಯೂ, ನಾನಾವಿಧ ಲಕ್ಷಣ ಸಂಸನ್ನ 
ರನ್ನಾಗಿಯೂ ತಿಳಿಯುವದಕ್ಕೆ ರಾಜಸ ಜ್ಞಾನವೆಂದು ಹೆಸರು. 

ಇನ್ನು ತಾಮಸ ಜ್ಞಾನವೆಂದರೆ ಪ್ರಾಣಿಗಳ ಶರೀರವು ಎಷ್ಟು ಪರಿಮಾಣಯುಕ್ತ 
ವಾಡುದೋ ಜೀವನೂ ಕೂಡ ಆ ದೇಹಕ್ಕೆ ತಕ್ಕಂತೆ ಅದೇ ಪ್ರಮಾಣಯುಕ್ತನಾಗಿ 
ಆಯಾಯ ದೇಹಗಳಲ್ಲಿ ಕಂಗೊಳಿಸುವನು. ಈ ಮಾತು ಯುಕ್ತಿರಹಿತವಾದುದರಿಂದ 
ನಿರುಪಪತ್ತಿಕವೆನಿಸಿ ತತ್ವಾರ್ಥ ವಿಷಯರಹಿತವಾಗಿಯೂ, ಅಲ್ಲ ವೂ, ಅಲ್ಪಫಲವುಳ್ಳದ್ದೂ 
ಆಗಿರುವದು. ಆದ್ದ | ಇದಕ್ಕೆ ತಾಮಸ ಜ್ಞಾ ನನೆಂದು ಡಿಸಿ. 

ಈ ಎರಡೂ ತರಹದ ಜ್ಞಾನಗಳನ್ನು 1 ಶರಣರು ಒಫ್ಪಿರುವದಿಲ್ಲವೆಂಬು 
ವದು ಅವರು ಸಾತ್ರಿಕ ಜ್ಞಾನದ ಬಗ್ಗೆ ಹೇಳಿದ ವಚನಗಳೇ ಸಾಕ್ಸಿಯಾಗಿರುತ್ತವೆ. 
ಕರ್ಮಗಳಲ್ಲಿಯೂ ಸಾತ್ವಿಕ, ರಾಜಸ, ತಾಮಸವೆಂದು ಇರುತ್ತವೆ. 


ಗೀತೆಯ ಸಾತ್ಮಿಕ ಕರ್ಮ 


ನಿಯತಂ ಸಂಗರಹಿತಂ ಅರಾಗದ್ವೇಷತಃ ಕೃತಂ । 
ಅಫಲಪ್ರೇಪ್ಪುನಾಕರ್ಮ ಯತ್ತ ತ್ಸಾತ್ವಿಕಮುಚ್ಯತೇ ॥ 


CL 


ಆಂದರೆ ಯಾವಾಗಲೂ ನಿತ್ಯಕರ್ಮಗಳನ್ನು ಫತೆ ಭೋಕ್ಟುತ್ವಗಳಾದ ಅಭಿನಿವೇ 
ಗಳನ್ನು ಬಿಟ್ಟು ರಾಗ ದ್ವೇಷ ಶೂನ್ಯನೆಫಿಸಿ ಅಂದರೆ ಪುತ್ರಾದಿಗಳಲ್ಲಿ ಪ್ರೀತಿ ಶತ್ಛಗಳ[ 
ದ್ವೇಷವನ್ನು ಬಿಟ್ಟು ಸಲಾಶೇಕ್ಷೆ ಯಿಲ್ಲದೆ ಮಾಡುವ ಕರ್ಮಕ್ಕೆ ಸಾತ್ರಿ lsd ಹೇ 
ಬೇಕು. 


ತ್ನ ಡ್ಯ 


೧೧೬ 


ಬಸವತತ್ವ ರತ್ನಾಕರ 


೧೬೯ 


ಶ್ರೀ ಬಸವಾದಿ ಪ್ರಮಥ ಪುಂಗವರು ಸಾತ್ವಿಕ ಕರ್ಮಗಳ ವಿಷಯಕ್ಕೆ 

"4 ಹರಸಿ ಮಾತಿ ಹರಕೆಯ ದಂಡ ನೆರಹಿ ಮಾಡುವದು 
ಡಂಭಿನ ಭಕ್ತಿ ಹರಸಬೇಡ ನೆರಹಬೇಡ ಬಂದ ಬರವನರಿದಡೆ ಕೂಡಿ 
ಕೊಂಡಿಪ್ಪ ನಮ್ಮ ಕೂಡಲಸಂಗಮದೇವಾ”? 


೧೮೦ 
ಷಣ್ಮುಖಸ್ವಾಮಿಗಳು-- 
"" ಫಲಸದದ ಆಶೆ ಮಾಡಲಾಗದು ನಿನ್ನ ಕ್ರಿಯೆಯಲ್ಲಿ ಅದೇನು 
ಕಾರಣವೆಂದಡೆ ಬಯಕೆಯ ಭಕ್ತಿಯ ಪೂರ್ವ ಪುರಾತನರು ಮೆಚ್ಚರು 


ನಮ್ಮ ಅಖಂಡೇಶ್ವರದೇವರು ಹಂಗಿನ ಭಕ್ತರನೊಲ್ಲ ನೋಡಾ” 


೧೮೧ 
ಬಸವೇಶ್ವರರು-- 

"« ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿನನ 
ಡಂಗುರ ಮಾಡಿದೆನೆನ್ನದಿರಾಲಿಂಗಕ್ಕೆ ಮಾಡಿದೆನೆನ್ನದಿರಾಜಂಗಮಕ್ಕೆ 
ಮಾಡಿದೆನೆಂಬುವದು ಮನದಲ್ಲಿ ಇಲ್ಲದಿರ್ದಡೆ ಬೇಡಿದ್ದನೀವ ನಮ್ಮ 
ಕೂಡಲಸಂಗಮದೇವಾ”? 


೧೮೨ 
ಸಣ್ಮುಖಸ್ತಾಮಿಗಳು-- 
"ಲಿಂಗ ಜಂಗಮಕ್ಕೆ ಮಾಡಿದ ಭಕ್ತಿ ಮನಕ್ಕೆ ಮನಸ್ಸಾಕ್ಸಿಯಾಗಿರ 


` ಬೇಕಲ್ಲದೆ ಇದಿರಿಟ್ಟು ನುಡಿಯಲಾಗದು ಅದೇನು ಕಾರಣವೆಂದರೆ ಬಡವನಿಗೆ 


ನೀರಶೈ ವನಿಗೆ ತ್ರಿಕಾಲದಲ್ಲಿ ಶಿವಾರ್ಚನೆಯೂ ಮತ್ತು ಜಂಗಮಾರ್ಚನೆಯೂ ನಿತ್ಯಕರ್ಮ 


ಭಾಗ್ಯ ದೊರಕೊಂಡಂತಿರಬೇಕಲ್ಲದೆ ಎನ್ನ ಸದಾರ್ಥವ ನಾನು ಮಾಡಿದೆನು. 
ಅವರು ಕೈಕೊಂಡಕೆಂದು ತನ್ನ ಖ್ಯಾತಿಭಕ್ತಿಯನು ಮನಹಿಗ್ಗಿ ಅನ್ಯರೊಡನೆ 
ಹೇಳಿಕೊಂಡರೆ ಶಿವನೊಪ್ಪುಗೊಳ್ಳನು. ಪುರಾತನರು ಮೆಚ್ಚರು ಅಂತಪ್ಪ 
ಖ್ಯಾತಿಭಕ್ತಿ ಎಂತಾಯಿತ್ತೆಂದರೆ ಹಾವಸೆಗಲ್ಲ ಮೆಟ್ಟಿ ಜಾರಿಬಿದ್ದು ಕೊಡ 


ಠಿ 
ನೊಡದಂತಾಯಿತ್ತು ಕಾಣಾ ಅಖಂಡೇಶ್ವರಾ” 


ಗಳಾಗಿರುತ್ತವೆ. ಆದ್ದರಿಂದ, 


೧೮೩ 
ಬಸವಣ್ಣ ನವರು 


"'ತೊತ್ತಾರೆ ಎದ್ದು ಅಗ್ರವಣಿ ಪತ್ರೆಯ ತಂದು ಹೊತ್ತುಹೋಗದ 
ಮುನ್ನ ಪೂಜಿಸು ಲಿಂಗವ ತ ಕೊಡು ನಿನ್ನನಾರು ಬಲ್ಲರು? 
ಹೊತ್ತು ಹೋಗದ ಮುನ್ನ ಮ ಿತ್ಯುವೊಯ್ಯದ ಮುನ್ನ ತೊತ್ತುಗೆಲಸವ 
ಮಾಡು ಕೂಡಲ 


ಭಗವದ್ಗೀತೆಯೂ ಬಸವಣ್ಣನನರೂ ೧೧೭ 


೧೮೪ 
"ಸುಪ್ರ ಭಾತ ಸಮಯದಲ್ಲಿ ಅರ್ತಿಯಲ್ಲಿ ಶಿವಲಿಂಗವ ನೆನೆದಕಿ 
ತಪ್ಪುವುವು ಅನಮೃತ್ಯು ಕಾಲಕರ್ಮಂಗಳಯ್ಯಾ ದೇವಪೂಜೆಯ ಮಾಟ 
ದುರಿತ ಬಂಧನದೋಟ ಶಂಭು ನಿಮ್ಮಯೆ ನೋಟ ಹೆರೆಹಂಗದ ಕಣ್ಣೆ ೬ 
ಸದಾ ಸನ್ನಿಹಿತನಾಗಿ ಶರಣೆಂಬುವದು ನಂಬುವುದು ಜಂಗಮಾಜ 1 
ಮಾಟ ಕೂಡಲಸಂಗಯ ನ ಕೂಟ? 


ಫಲಾಪೇಕ್ಷೆ ಯಿಂದಲೂ, ಜ್‌. ಈ ಮಾಡುವ ಕ್ಲೇಶದಾಯಕ ಕರ್ಮ ಕ್ರೈ 
ರಾಜಸವೆಂದು ಹೆಸರು. ಮುಂದೆ ಆಗತಕ್ಕ ಶುಭಾಶುಭವನ್ನು ನಿಚಾರಿಸಜೆ ವತ ತ್ರವ್ಯಯ 
ದಿಂದಲೂ, ಹಿಂಸೆಯಿಂದಲ್ಕೂ ಸ್ವಸಾಮಥ್ಯ ೯ವನ್ನು Wi ಕೇವಲ ಮೋಹ 
ದಿಂದಲೂ ಮಾಡುವ ಕರ್ಮಕ್ಕೆ ತಾಮಸವೆಂದು ಹೇಳಬೇಕು. 

ಈ ಎರಡೂ ಜಟ ಶಿವಶರಣರು ಬಹಳ ದೂಷಿಸಿರುತ್ತಾರೆ. 


೧೮೫ 
ಸೊಡ್ಡ ಳಬಾಚರಸರು-- | 
“ಈ ಸತ್ಪ್ರ್ರಿಯೆಗೆ ಈ ಫಲ ಈ ಪುಷ್ಪಕ್ಕೀ ಫಲ ಎಂಬ ಕ್ಸ ಕೂಲಿ 
ಕಾರರು ಅವರಲ್ಲ ಕರ್ಮಿಗಳಯ್ಯಾ ಪುಣ್ಯಪಾಸವನುಂಬ ಕರ್ಮಿಗಳಯ್ಯ 
ಸ್ವರ್ಗನರಕವನುಂಬ ಕರ್ಮಿಗಳಯ್ಯ ಒಡಲೊಡವೆ ಪಡೆದರ್ಥ ಮೃಡದೇವ 
ಸೊಡ್ಡಳನಿಗೆಂಬಾತ ಬೆಡಗಿನ ಶಿವಪುತ್ರ ಉಳಿದವರೆಲ್ಲ ಜಗದ ಮಿತ್ರರು” 


೧೮೬ 
ಶ್ರೀ ಬಸವಣ್ಣನನರ ನಿಸ್ಯಾಮಭಕ್ತಿ 
«ತರುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ, 
ಕಣ್ಣ ಬೇಡಿದಡೀವೆ, ತಲೆಯ ಬೇಡಿದಡೀವೆ ನಿಮ್ಮ ಶರಣರಿಗೆ ಎನಗೆ 
ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ ಘನಮಹಿಮ ನಿಮ್ಮ ಶರಣರ 
ಪಾದದಾಣೆ ಮನವಚನ ಕಾಯದಲ್ಲಿ ನೀನಲ್ಲಡಿ ಮತ್ತೊಂದನರಿದಡೆ 
ಕೂಡಲಸಂಗಮದೇವ ಮತ್ತೆ ಮರಳಿ ಭವವೆಂಬ ಘೋರದಲ್ಲಿಕ್ಕಯ್ಯ'' 
ತಾಮಸಕರ್ಮವನ್ನು ಶರಣರೆಂದಿಗೂ ಒಪ್ಪು ವದಿಲ್ಲ. ಗೀತೆಯಲ್ಲಿ ತ್ರಿನಿಧ ಕರ್ತ್ಚುಗಳ 
ನಿಷಯಕ್ಕೆ-- 
ನುಕ್ತಸಂಗೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ | 
ಸಿದ್ಧ ಸಿಧ್ಯೊ « ನಿರ್ನಿಕಾರಃ ಕರ್ತಾ ಸಾತ್ವಿ ತೆ ಉಚ್ಯ ತೇ॥ 
ಅಂದರೆ ನಾನು ಕರ್ತೃವು ಎಂಬುವ ಅಭಿನಿವೇಶಶೂನ್ಯನಾಗಿ ಗರ್ವಯುಕ್ತಗಳಾದ 
ಮಾತುಗಳನ್ನಾ ಡದೆ ಸಕಲ ಕಾರ್ಯಗಳಲ್ಲಿಯೂ ಮತ್ತ ಷ್ಟು ಆಸಕ್ತಿಯನ್ನು ವೃ ದ್ರಿ 
ಗೊಳಿಸುವ ತಾತ ಧೈರ್ಯ, ಉತ್ಪಾಹೆಗಳಿಂದ ಕೂ ಸ ಕಾರ್ಯ ಕೈಗೂಡಿನರೆ 
ಜಗ್ಗದೆ ಕಾರ್ಯಕೆಟ್ಟಿರೆ ಕುಗ್ಗಡೆ ಯಾವಾಗಲೂ ಸಂತೋಷದಿಂದ ಕಾರ್ಯಮಾಡು 
ನನನಿಗೆ ಸಾತ್ವಿ ಕ್ರ ಕತ್ಯು ವು ನಿಂದು ಹೇಳಬೇಕು, 


೧೧೪ ಬಸನತತ್ತ ರತ್ನಾಕರ 


೧೮೭ 
ಆಯ್ದ ಕೈಮಾರಯ್ಯ-- 
«ಕಂಗಳ ಮುಂದಣ ಗೊತ್ತುಹರಿಯದು ಕಾಮ್ಯದ ಮುಂದಣ ಚಿತ್ರ 


ಹರಿಯದು ಮಾಡಿಹೆನೆಂಬ ಮಾಟ ಕೂಟದ ಚಿತ್ತ ನಿಂದಲ್ಲದೆ ಸ್ವಸ್ಥವಿಲ್ಲ 
ಹಾಗಲ್ಲದೆ ಲಿಂಗವ ಕಾಣಬಾರದು ಆಯ್ತೆ _ಕಿಮಾರಯ್ಯ 


ಇದು ಮುಕ್ತಸಂಗಕ್ಕೆ ಅ ಅಂದರೆ ಅಭಿನಿವೇಶ ಅಹೆಂಕಾರಶೂನ್ಯತೆಗೆ ಉದಾಹರಣೆಯಾಗಿದೆ. 

ಅಹಂಕಾರಶೂನ್ಯ ತೆಗೆ ಬಸವಣ ನವರು" ಮೃದು. ವಚನಂಗಳೇ ಸಕಲ ಜಪಂ 
ಗಳಯ್ಯ ಮೃದು ವಜತವೇ ತಪಂಗಳಯ್ಯ 3 ಜಿ ಶ್ರೇಷ್ಠ ನಚನವನ್ನು ಅವರು 
ಹೇಳಿರುವರು.  ""ಉರಿಬರಲಿ ಸಿರಿಬರಲಿ ತೆ ಧೃತಿಗೆಡೆನಯ್ಯ ೆ ಎಂದೆನ್ನುತ್ತಾರೆ. 
ಮತ್ತು "" ನಮಗಿಂದೇ ಮರಣ ಬರಲಿ ಈಗಲೇ ಹೊ ಅಡ್ಡಿ ಯಲ್ಲ ಇದಕ್ಕೆ ಅಂಜು 


ವದಿಲ್ಲ ಅಳುಕುವದಿಲ್ಲ'' ವೆಂದು ಹೇಳುವ ಧೈರ್ಯವು ಬರುವದು ಎಲ್ಲರಿಗೂ ಶಕ್ಯ 


ವಾದುದಲ್ಲ. 
೧೮೪ 


"" ನೀನಿರಿಸಿದ ಮನದಲ್ಲಿ ನಾನಂಜೆನಯ್ಯಾ ಮನವು ಮಹಾಘಕಕ್ಕೆ 
ಶರಣುಗತಿವೊಕ್ಳುದಾಗಿ ನೀನಿರಿಸಿದ ಧನದಲ್ಲಿ ನಾನಂಜೆನಯ್ಯ ಧನವು ಸತಿ 
ಸುತ ಮಾತಾನಿತರಿಗೆ ಹೋಗದಾಗಿ ನೀನಿರಿಸಿದ ತನುವಿನಲ್ಲಿ ನಾನಂಜೆನಯ್ಯ 

"ತನುವು ಸರ್ವಾರ್ಪಿತದಲ್ಲಿ ನಿಯತಪ್ರಸಾದ ಭೋಗಿಯಾಗಿ ಇದು ಕಾರಣ 
ನೀರಧೀರ ಸಮಗಾ ೨ ಹಕನಾಗಿ ನಿಮಗಾನಂಜೆ, ಕೂಡಲಸಂಗಮದೇವಾ” 


ಈ ವಚನದಲ್ಲಿ ಧೃತಿ, ಉತ್ಸಾಹ, ಫಲಾಪೇಕ್ಸೆ ಶೂನ್ಯತೆ ಮೊದಲಾದ ಗುಣಗಳು 
ಚನ್ನಾಗಿ ಅಡಕವಾಗಿರುತ್ತವೆ. ಮತ್ತು ಬೇರೆಬೇರೆ ವಚನಗಳಲ್ಲಿ "" ಅಹಂಕಾರವೆಂಬ 
ಮದಗಜವನೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ'' ಆರಂಭಮಾಡುವೆನಯ್ಯ 
ಗುರುಪೂಜೆಗೆಂದು. "" ಹೊತ್ತಾರೆ ಎದ್ದು ಕಣ್ಣು ಹೊಸೆಯುತ್ತ- ನನ್ನ ಮಡದಿಮಕ್ಕಳಿಗೆ 
ಕುದಿಯುವದಿಲ್ಲ'' ಮೊದಲಾದ ಮಾತುಗಳನ್ನು ಹೇಳಿರುತ್ತಾರೆ... ಕಾರ್ಯವನ್ನು 
ಮಾಡುವ ಕಾಲಕ್ಕೆ ಹೆದರಬಾರದೆಂಬುವ ಬಗ್ಗೆ 
೧೮೯ 
ದೇವರದಾಸೀಮಾರ್ಯರು-- 

«ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ 
ಸುವರ್ಣದ ಚಿನ್ನ ದಂತೆ, ಅರೆದು ನೋಡುವ ಚಂದನದಂತೆ, ಅರಿದು 
ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರನಿಡಿದು 
ಎತ್ತಿಕೊಂಬ ನಮ್ಮ ರಾಮನಾಥನು'' 


೧೯೦ 
ಅಹಂಕಾರನನ್ನು ಜರೆದು ಬಸವಣ್ಣ ನವರು 
"ಶೆಟ್ಟ ಎಂಜಿನೆ ಶಿರಿಯಾಳನ? ಮಡಿವಾಳಯ ;ನೆಂಬೆನೆ ಮಾಚಯ್ಯನ? 
ಡೋಹರನ್ನಂಬೆಸೆ ಕಕ್ಕಯ್ಯ ನ? ಮಾದರನೆಂಬಿನೆ" ಚನ ಯ್ಯನ 9 ಅನು 
ಹಾರುವ ಸೆಂದಡೆ ಕೂಡಲನಂ1 ನಗ್ಗುಷನಯ್ಯಾ 


x 
SN ಡು ಹೊಟಟ ಕು ಟಟೇಡರ ಕು ಜಪ 


ಎತ 


ತ್‌ CE ್‌್‌ ಚ ್‌ಸ್‌6 


Doni Sa 


ಭಗವದ್ಗೀತೆಯೂ ಬಸನಣ್ಣನನರೂ ೧೧೯ 


೧೯೧ 
ಸಕಲೇಶಮಾದರಸ-- 


“ ಬಲೀಂದ್ರನ ಸಿರಿಯಿಂದಧಿಕರ ನಾನಾರನೂ ಕಾಣೆ, ಅಂತಹ 
ಸಂಪತ್ತು ಮೂರಡಿಗೈ ದಡೆ ಹೋಯಿತ್ತು ಕೆಡುವಂತಿದ್ದಿತೇ ಕೌರವನ ರಾಜ್ಯ? 
ಮಡಿನಂತಿದ್ದಿತೇ ರಾವಣನ ಬಲ್ಲಾಳಿಕೆ? ಸರಸ್ರ್ರೀ ಲಕ್ಷ್ಮೀದೇನಿಗೊಲಿದು 
ಒಂದು ನಿಮಿಷದಲ್ಲಿ ಮಡಿದ ಇದು ಸತ್ಯ ಇದು ಸತ್ಯ ನಿರಿ ಸೌಕರ್ಯ 
ವೆಂಬುದು ಆಕಾಶರಚನೆ, ಇದನರಿದು ದೇಹದಿಚ್ಛೆಯನತಿಗಳೆದು ನಮ್ಮ 
ಸಕಲೇಶದೇವರಿಗೋತು ನಾನೆಂಬ ಭ್ರ ಮೆಯನಳಿಯಾ ಮರುಳೇ?” 
ಇನ್ನು ರಾಜಸ ಮತ್ತು ತಾಮಸ ಕಾರ್ಯಗಳನ್ನು ಮಾಡುವ ಅಧಿಕಾರಿಯ ಗುಣ 
ಗಳನ್ನು ವಿವರಿಸುತ್ತಾನೆ. ಪುತ್ರಾದಿಗಳಲ್ಲಿ ಪ್ರೀತಿಯುಳ್ಳ ವನಾಗಿಯೂ, ಕರ್ಮ ಫಲ 
ವನ್ನಪೇಕ್ಷಿಸುವನಾಗಿಯೂ, ಪರದ್ರನ್ಯಾಸಹೆರಣದಲ್ಲಿ ಮನಸ್ಸುಳ್ಳ ವನಾಗಿಯೂ, ಹಿಂಸೆ 
ಯನ್ನು ಮಾಡುವನಾಗಿಯೂ, ಬಾಹ್ಯಾಭ್ಯಂತರ ಶೌಚಶೂನ್ಯನಾಗಿಯೂ, ಲಾಭ 
ವಾದರೆ ಹರ್ಷವುಳ್ಳನನಾಗಿಯೂ, ಅಲಾಭದಲ್ಲಿ ದುಃಖಿಯಾಗಿಯೂ ಇರತಕ್ಕವನು 
ರಾಜಸ ಕರ್ತ್ಮೃವೆಂದೆನ್ನಿಸಿಕೊಳ್ಳು ತ್ತಾನೆ. ಯೋಗ್ಯನಾಗದೆ ಇರುವಿಕೆ, ನಿವೇಕಶೂನ್ಯ, 
ನಮ್ರತೆ ಇಲ್ಲದಿರುವವನು, ದುಷ್ಟ, ಎರಡನೆಯವರಿಗೆ ಅವಮಾನ ಮಾಡತಕ್ಕವನು. 
ಉದ್ಯೋಗರಹಿತ, ಶೋಕಶೀಲ, ಇಂದು ಮಾಡತಕ್ಕ ಕೆಲಸವನ್ನು ಒಂದು ತಿಂಗ 
ಳಾದರೂ ಮಾಡದಿರುವಿಕೆ ಇಂಥವನಿಗೆ ತಾಮಸ ಕರ್ತೃವೆಂದು ಹೇಳಬೇಕು. ಇವರಿಬ್ಬರ 
ಗುಣಗಳನ್ನು ಶರಣರು ಅನಂತ ವಚನಗಳಿಂದ ಖಂಡಿಸಿರುತ್ತಾರೆ. 

ಬುದ್ಧಿ ತ್ರಯ--ಸಾತ್ತಿಕೀ ಬುದ್ಧಿ-ಧರ್ಮದಲ್ಲಿ ಪ್ರವೃತ್ತಿ ಅಧರ್ಮದಲ್ಲಿ ಅಪ್ರವೃತ್ತಿ 
ಕಾರ್ಯಾಕಾರ್ಯಗಳ ಮತ್ತು ಭಯಾಭಯಗಳನ್ನು ನಿಚಾರಮಾಡುವಿಕೆ, ಬಂಧ 
ನೋಕ್ಸಗಳ ಪರಿಶೀಲನೆಮಾಡುನಿಕೆ ಇವುಗಳಿಗೆ ಸಾತ್ವಿಕ ಬುದ್ಧಿಯೆಂದು ಹೆಸರು. 
ರಾಜಸೀ--ಧರ್ಮವನ್ನು ಅಧರ್ಮವನ್ನಾಗಿಯೂ, ಕಾರ್ಯವನ್ನು ಅಕಾರ್ಯವನ್ನಾಗಿ 
ಮತ್ತು ಸಂದೇಹಾಸ್ಸ ದವಾಗಿಯೂ ತಿಳಿಯುವ ಬುದಿ ಗೆ ರಾಜಸವೆಂದು ಹೆಸರು. ತಾಮಸೀ 
೨ -ಅಧರ್ಮವನ್ನು ಧರ್ಮವನ್ನಾಗಿಯೂ, ಮತ್ತು ಎಲ್ಲ ವಿಷಯಗಳಿಗೂ ವಿಪರೀತವಾದ 
ಅರ್ಥವನ್ನು ಮಾಡುವ ಬುದ್ದಿಗೆ ತಾಮಸ ಬುದ್ದಿ ಯೆಂದು ಹೆಸರು. 

ಧೃತಿತ್ರಯ- ಸಾತ್ವಿಕ ಧೃತಿ- ಮನುಷ್ಯನು ಚಿತ್ರೈಕಾಗ್ರತೆಯನ್ನು ಹೊಂದಿ 
ನಿರಂತರವೂ ಯೋಗಸಮಾಧಿಯನ್ನಗಲದೆ ಸ್ಲಿರವಾದ ಧೈರ್ಯದಿಂದ ಕೂಡಿಕೊಂಡು 
ಮನಸ್ಸು, ಪ್ರಾಣ, ಇಂದ್ರಿಯಗಳ ವ್ಯಾಪಾರ ನಿರೋಧವನ್ನು ಮಾಡಿ ಕೇವಲ ಆತ್ಮ 
ಮತ್ತು ಮನದಲ್ಲಿಯೇ ತತ್ರರವಾಗಿರುತ್ತದೆಯೋ ಅದಕ್ಕೆ ಸಾತ್ವಿಕ ಧೃತಿಯೆಂದು ಹೆಸರು. 
ಹೀಗೆಯೇ ಇನ್ನೂ ಕೆಲವು ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಹೇಳುತ್ತ 

«« ಈಶ್ವರಸ್ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಸ್ಕೃತಿ'' 

ಎಲೌ ಅರ್ಜುನನೇ ಈಶ್ವರನು ಎಲ್ಲ ಪ್ರಾಣಿಗಳ ಹೈದಯದಲ್ಲಿರುತ್ತಾನೆ. 


ಶ್ರೇತಾಶ್ವತರೋಪನಿಷ ತ್‌ 


ಏಕೋದೇನಃ ಸರ್ವಭೂತೇಸುಗೂಢಃ ಸರ್ವವ್ಯಾಪಿ ಸರ್ನಭೂತಾಂತರಾತ್ಮಾ । 
ಕರ್ಮಾಧ್ಯಕ್ಸಃ ಸರ್ವಭೂತಾಧಿನಾಸಃ ಸಾಕ್ಸೀಚಜೇತಾ ಕೇನಲೋನಿರ್ಗುಣಶ್ಶ್ಚ | 


೧೨೦ ಬಸನತತ್ವ ರತ್ನಾಕರ 


ಎಂದು ಹೇಳಲಾಗಿದೆ. ಅಂದರೆ ಒಬ್ಬನೇ ದೇವರು; ಎಲ್ಲರ ಹೃದಯದಲ್ಲಿ ಗೂಢವಾಗಿ 
ನಾಸಿಸಿರುತ್ತಾನೆ. ಈ ವಿಷಯವನ್ನು ಉಪನಿಷತ್ತುಗಳೂ--ಬಸವಣ್ಣನನರೂ ಎಂಬುವ 
ಪ್ರಕರಣದಲ್ಲಿ ವಿಸ್ತಾರವಾಗಿ ವರ್ಣಿಸಲಾಗಿರುತ್ತದೆ. ಮೇಲಿನ ಗೀತಾವಾಕ್ಯಕ್ಕೆ 
ಸರಿಯಾಗಿ ಶರಣರಲ್ಲಿ ಅನೇಕರು ಪರಮಾತ್ಮನು ಸತ್ಪುರುಷರ ಹೃದಯದಲ್ಲಿ ವಾಸ 


ವಾಗಿರುತ್ತಾನೆಂದು ಹೇಳಿರುತ್ತಾರೆ. ಇಲ್ಲಿ ಒಂದು ವಚನ ಮಾತ್ರ ಕೊಡುತ್ತೇವೆ. 


೧೯೨ 
"" ಸಕಲ ವಿಸ್ತಾರದ ರೂಹು ನಿಮ್ಮೊಳಡಗಿರ್ಪುದು, ನೀವು ಎನ್ನ 
ಮನದಲ್ಲಿ ಅಡಗಿರ್ಪಿರಿ, ಅದೆಂತೆಂದೊಡೆ ಕರಿ ಕನ್ನಡಿಯೊಳಡಗಿರ್ಪಂತೆ 
ನೀನು ಭಕ್ತಜನಮನೋವಲ್ಲಭನಾದಕಾರಣ ಎನ್ನ ಮನದ ಕೊನೆಯಲ್ಲಿ 
ಅಡಗಿರ್ನೆಯಯ್ಯಾ ಅಖಂಡೇಶ್ವರಾ”? 
ಗೀತೆಯಲ್ಲಿಯೂ ಸರ್ವಾರ್ಪಣಾಭಾವವನ್ನು ಕೆಳಗಿನ ಶ್ಲೋಕಗಳು ತಿಳಿಸುತ್ತವೆ 
ತಮೇವ ಶರಣಂಗಚ್ಛ ಸರ್ವಭಾವೇನ ಭಾರತ | 
ತತ್ವಸಾದಾತ್ಸರಾಂ ಶಾಂತಿಂ ಸ್ಥಾನಂ ಪ್ರಾಪ್ಯಸಿ ಶಾಶ್ವತಂ ॥ 
ಮನ್ಮನಾಭವನಮದ್ಭಕ್ತೊ ಮದ್ಯಾಜೀ ಮಾಂ ನಮಸ್ಕುರು 
ಮಾಮೇವೈಷ್ಯಸಿ ಸತ್ಯಂತೇ ಪ್ರತಿಜಾನೇ ಪ್ರಿಯೋಸಿಮೇ ॥ 
ಸರ್ವಧರ್ಮಾನ್‌ ಪರಿತ್ಯಜ್ಯ ಮಾಮೇಕಂ ಶರಣಂವ್ರಜ | 
ಅಹಂ ತ್ವಾಂ ಸರ್ನಪಾಪೇಜಭ್ಯೋ ನೋಕ್ಬಯಿಷ್ಯಾಮಿ ಮಾಶುಚಃ ॥ 
ಅತಿಗಂಭೀರವಾದ ಈ ಗೀತಾ ಶಾಸ್ತ್ರವನ್ನು ಸಂಪೂರ್ಣವಾಗಿ ಓದಲು ಅಶಕ್ತರಾದವರು 
ಗೀತೆಯ ಸಾರವಾದ ಈ ಮೂರು ಶ್ಲೋಕಗಳನ್ನಾದರೂ ಓದಬೇಕು. ಅರ್ಥಾತ್‌ 
ಈ ಮೂರು ಶ್ಲೋಕಗಳು ಗೀತೆಯ ಮುಖ್ಯ ತತ್ವವನ್ನು ಜೋಧಿಸತಕ್ಕವುಗಳಾಗಿರು 
ತ್ತವೆ. ಹೀಗೆ ಸಕಲ ಪ್ರಾಣಿಗಳೂ ಕೂಡ ಆ ಪರಮಾತ್ಮನ ಶಕ್ತಿಗೆ ಒಳಪಟ್ಟಿರುವ 
ಕಾರಣ ಈ ಲೋಕದಲ್ಲಿ ಆತನನ್ನು ಬಿಟ್ಟು ಬೇರೆ ಯಾರೂ ಸ್ಪತಂತ್ರರಿರುವದಿಲ್ಲ. 
ಆದುದರಿಂದ ಇಂತಹ ಪಾರತಂತ್ರ್ಯವನ್ನು ನೀಗಿಕೊಂಡು ಸ್ಪತಂತ್ರರಾಗಜೇಕಾದರೆ 
ಸಕಲ ಪ್ರಾಣಿಗಳಿಗೂ ಆಶ್ರಯಭೂತನೆನಿಸಿದನನೂ, ಸರ್ವಾಂತರ್ಯಾಮಿಯೂ, 
ಸಕಲಶಕ್ತಿ ಸರಿಪೂರ್ಣನೂ, ನಿರ್ವಿಕಾರನೂ ಎನಿಸಿದ ಮತ್ತು ಸರ್ವಗುಣಗಳಿಂದ 
ಅಲಂಕೃತನಾದ ಆ ಪರಮಾತ್ಮನನ್ನೇ ಸರ್ವಭಾವನೆಯಿಂದಲೂ ಮಠೆಹೋಗಬೇಕು. 
ಹೀಗೆ ನೀನು ಮರೆಹೊಕ್ಕರೆ ಆತನು ನಿನಗೆ ಅನುಗ್ರ ಹಮಾಡುವನು... ಆಮೇಲೆ 
ಶ್ರೇಷ್ಠವಾದ ಶಾಂತಿಯನ್ನು ಪಡೆದು. ಸರ್ವದಾ ಆನಂದಸ್ವೆರೂಸನಾಗಿರುವಕಾರಣ 
ಎಂದಿಗೂ ನಾಶವಾಗದ ಆ ಸರಮಾತ್ಮನ ಸ್ಥಾನವನ್ನೇ ನೀನು ಸಡೆಯುವಿ. 
« ಬ್ರಹ್ಮೆನಿದ್ದ್ರಹ್ಮೈವ ಭವತಿ'' ಎಂಬುವ ವೇದಪ್ರಮಾಣದಂತೆ ನೀನೂ ಆ 
ಸರಮಾತ್ಮನೇ ಆಗುನಿ. ನಿರಂತರದಲ್ಲಿಯೂ ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಸರ್ವದಾ 
ನನ್ನನ್ನೇ ಧ್ಯಾನಿಸು. ನನ್ನಲ್ಲಿಯೇ ದೃಢವಾದ ಭಕ್ಕೆಯನ್ನಿರಿಸು. ನೀನುಮಾಡಿದ 
ಕರ್ಮದ ಫಲವನ್ನೂ ಕೂಡ ನನಗೇ ಅರ್ಪಿಸು, ನನಗೋಸ್ಕರ ಯಜ್ಞಯಾಗಾದಿಗಳನ್ನು 
ಮಾಡು. ನನಗಿಂತ ಬೇರೆ ವಸ್ತುನಿಲ್ಲವೆಂದು ತಿಳಿದು ನನ್ನನ್ನೇ ನಮಸ್ಕರಿಸು, 
ಸರ್ನವೂ ನಾನೇ ನಂದು ತಿಳಿದು ಆಚರಿಸು, ಮನುಷ್ಯನು ಯಾನ ಥೇವರನ್ನು 


ಭಗನದ್ಗೀತೆಯೂ ಬಸನಣ್ಣನನರೂ ೧೨೧ 
ಪೂಜಿಸುತ್ತಾನೆಯೋ ಅವನು ಆ ದೇವರ ಸ್ವರೂಪವನ್ನು ಹೊಂದುತ್ತಾನೆ. ನೀನೂ 
ಕಡೆಗೆ ನನ್ನನ್ನೇ ಹೊಂದಿ ನನ್ನ ಸ್ವರೂಸವನ್ನು ಸಡೆಯುನಿ. ನಾನು ನಿನಗೆ ಸುಳ್ಳನ್ನು 
ಹೇಳದೆ ಸತ್ಯವಾಗಿ ಹೇಳುತ್ತೇನೆ. ನೀನು ನನಗೆ ಅತ್ಯಂತಪ್ರಿಯಕರನಾಗಿರುವಿ. ಎಲ್ಲ. 
ಧರ್ಮಗಳನ್ನು ಬಿಟ್ಟು ನನ್ನನ್ನೇ ಶರಣಾಗತನಾಗು. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ 
ಮುಕ ಕೃನನ್ನು ಮ ಬ ಮೋಕ್ಷಃ ವನ್ನು ಕೊಡುವೆನು. 

ಶರಣರು ಈ ಸರ್ವಾರ್ಪಣಾಭಾನವನ್ನು ಗೀತೆಗಿಂತಲೂ ಚನ್ನಾಗಿ ವರ್ಣಿಸಿರುತ್ತಾರೆ. 
ಈ ಸರ್ವಾರ್ಪಣಾಭಾವವೇ ಮುಂದೆ ಲಿಂಗಾಂಗ ಸಾಮರಸ್ಯವಾಗಿ ಪರಿಣಮಿಸುತ್ತದೆ. 
ಇದಕ್ಕೆ ಜೀವ-ಸರಮರ ಐಕ್ಯವೆಂತಲೂ ಹೇಳುವರು. ಈ ವಿಷಯೆವು ಬಹಳ ಮಹತ್ವ 
ದ್ಹಾಗಿರುತ್ತದೆ. 
೧೯೩ 
ಶ್ರೀ ಬಸವಣ್ಣನವರು-- 
$$ ದಶದಿಕ್ಕು ಧರೆ, ಗಗನವೆಂಬುದ ನಾನರಿಯೆನಯ್ಯಾ "ಲಿಂಗ ಮಧ್ಯೇ 
ಜಗತ್ಸರ್ವಂ? ಎಂಬುದ ನಾನರಿಯೆನಯ್ಯಾ, ಲಿಂಗಸೋಂಕಿನ ಸುಖದೊಳಗೆ 
ಕೂಡಲಸಂಗಮದೇವಯ್ಯ ಅಂಬುಧಿಯೊಳಗೆ ಬಿದ್ದಆಲಿಕಲ್ಲಿನಂತೆ ಭಿನ್ನಭಾನ 
ವರಿಯದೆ ಶಿವಶಿನ ಎನುತ್ತಿದ್ದೆ ನಾನು” 
ಮೇಲೆ ಹೇಳಿದ ಗೀತೆಯ ಮೂರು ಶೊ (ಕಗಳು ಇದನ್ನೇ ಬೋಧಿಸುತ್ತವೆ. ಶ್ರೀ ಕೃಷ್ಣನು 
ಅರ್ಜುನನಿಗೆ ನನ ನ್ನೇ ಹೊಂದು ಬೇಕೆ ಏನೂ Re ಸ ತ ನನ್ನ 
ಸ್ವರೂಪವನ್ನು ಹೊಂದುವಿ. ಎಂದು ಹೇಳಿದಂತೆ ಬಸವಣ್ಣ ನನರು--ಸಾಗರೊಳಗೆ' 
ಬಿದ್ದ ಆಣೆಯಕಲು ಹೇಗೆ ಕರಗಿ ಕೊನೆಯಲ್ಲಿ ಸಮುದ್ರದ ಸ್ವರೂಪವನ್ನು ಹೊಂದು 
ತ್ರದೆಯೋ ಅರ್ಥಾತ್‌ ಸಾಗರದ ನೀರಿನ ಕೂಡ ತಾದಾತ್ಮ್ಯವನ್ನು ಹೊಂದುವಂತೆ 
ನಾನು ಶಿವನಲ್ಲಿ ಭಿನ್ನಭೇದವನ್ನು ತಿಳಿಯದೆ ಆ ಶಿವನಲ್ಲಿ ಕೂಡುನೆನೆಂದು ಹೇಳುವ 
ಬಸವಣ್ಣನವರ ವಚನವು ಅನರ್ಫ್ಯರತ್ನದಂತಿರುತ್ತದೆ. ಈ ವಚನವು ಭಗವದ್ಗೀತೆಯ 
ಸಾರವಾಗಿರುತ್ತದೆಂದು ಪ್ರಾಜ್ಞರೆಲ್ಲರೂ ಒಪ್ಪದಿರಲಾರರು. 


೧೯೪ 
«ಏನೆಂಬೆನೇನೆಂಬೆ ಒಂದೆರಡಾದುದ? ಎಏನೆಂಚೆನೇನೆಂಬೆ ಎರಡೊಂ 
ದಾದುದ? ವಿನೆಂಬೆನೇನೆಂಬೆನನಿರಳಘನನ ಮಹದಾನಿ ಕೂಡಲಸಂಗಮ 
ದೇವಯ್ಯ ತಾನೇ ಬಲ್ಲ?” 
ಇದು ನೀರಶ್ಸೈನ ತತ್ವದ ಭೇದಾಭೇದನನ್ನು ಹೇಳುತ್ತದೆ. ಮತ್ತು ಐಕ್ಯವನ್ನು ಬೋಧಿಸ 
ತಕ್ಕ ವಚನವಾಗಿರುತ್ತದೆ. ಮತ್ತು-- 


೧೯೫ 
ಸ ಸ್ರಯಲಿಂಗದನುಭಾವ ತನಗೆ ದೊರೆಕೊಂಡ ಬಳಿಕ ದೇವಲೋಕ 
ನೆಂಬುನಡೇನೋ, ಮತ್ತ ಶನ ಲೋಕವೆಂಬುವದೇನೋ ಆವುದರಲ್ಲಿಯೊ 
ಭೇದನೆ ಫಲ ? ಕೂಡಲಸಂಗಮದೇನ ಬಳಿಕ ಆಲಸ ವುಂಟಿ 


ಗ೧ಗಿ೨೨ 


ದೇವರಲ್ಲಿ ಸುಮರಸವಾದಬಳಿಕ ಆ ಲೋಕ ಈ ಲೋಕನೆಂಬುದಿಲ್ಲ; ಲಿಂಗದೊಳಗೆ 


ಬಸನತತ್ವ ರತ್ನಾಕರ 


ಬೆರತನನು ಲಿಂಗಸ್ತರೂಪನೇ ಆಗುವನು. 


ಐಕ್ಯವಾಗುವದು ಹೇಗೆಂಬುವದನ್ನು ತಿಳಿದುಕೊಂಡು 
ಜೀವ ಶಿವೈಕ್ಯವು ಸಾಧಿಸಬಲ್ಲುದು. 


೧೯೬ 
ಸ್ನತಂತ್ರಸಿ ದ್ವಲಿಂಗೇಶ್ವ ರ 


ಆತ ಒ ಸರಮಾತ ಒಯೋಗವನರಿದೆನೆಂಬುವ ಮಾತಿನ ಮೊದಲು 


ಜ್ಯೋತಿಯೊ ಸಿ ಆತ ಒಜ್ಯೋತಿಯನರಿದು ಮಾತಿನೊಳಗಣ ಪರಮಾತ್ಮನ: 
ನರಿದಂಗಲ್ಲದೆ ಆತ್ಮ ಸರಮಾತ್ಮಯೋಗವನರಿಯಬಾರದು ಆತ್ಮ ಪರಮಾತ್ಮ 


ಯೋಗವನರಿದಂಗಲ್ಲದೆ ಅರಿನೆಮರನೆಗಳು ನಷ್ಟವಾಗವು. ಅರಿವುಮರವೆ 


ಗಳು ನಷ್ಟವಾದಲ್ಲದೆ ಮಾಯೆ ಹಿಂಗದು ಮಾಯೆ ಹಿಂಗಿದಲ್ಲದೆ ಹಮ್ಮು 


ನಷ್ಟವಾಗದು ಹಮ್ಮು ನಷ್ಟವಾದಲ್ಲದೆ ಮಾಯೆ ಹಿಂಗದು ಮಾಯೆ ಹಿಂಗಿ 
ದಲ್ಲದೆ ಹಮ್ಮು ನಷ್ಟವಾದಲ್ಲದೆ ನಿಜಗುರು ಸ್ವತಂತ್ರಸಿದ್ದಲಿಂಗೇಶ್ವರನಲ್ಲಿ 
ಆದೇ ಜೀವ ಸರಮೆ ಕ್ಯವು'' 


ಹೊಂದಿದರೆ ಸಾಕ್ಸಾತ್‌ ದೇವನಾಗುತ್ತಾನೆಂಬುದು ಮೊದಲನೆಯ ಮೆಟ್ಟಲಾಗಿದೆ. 


; ೧೯೭ 

ಚನ್ನಬಸವೇಶ್ರರ | 
ತನು ನಿಮ್ಮನಪ್ಪಿ ಮಹಾತನುವಾದಬಳಿಕ ತನುವೆಂಬುವದು 

ಮತ್ತೆಲ್ಲಿಯದು? ಮನ ನಿಮ್ಮನನ್ಪಿ ಘನಮನವಾದಬಳಿಕ ಮನವೆಂಬುವದು 

ಮತ್ತೆಲ್ಲಿಯದು? ಭಾವ iN ಓನಪ್ಪಿ ನಿರ್ಭಾವವಾದಬಳಿಕ ಭಾವವೆಂಬು 

ವದು ಮತ್ತೆಲ್ಲಿಯದು? ಇಂತೀತ್ರಿ per ಲಿಂಗದಲ್ಲಿ ನಿರ್ಲೇಪವಾಗಿ 

ಮೈ ದೋರದಿರುವ ಕೂಡಲಚನ್ನಸಂಗಯ್ಯ ತಾನೇ ಬಲ್ಲ” 


೧೯೮ 

ಆದಯ ನವರು 

ಸ್ಯ ಹೆರಣವಿದ್ದು ಹರಣವಿಲ್ಲ ಹರಣ ಲಿಂಗದಲ್ಲಿ ನಿರಿಯಾಣವಾಯಿ 
ತ್ತಾಗಿ ಮನವಿದ್ದು ಮನವಿಲ್ಲ ಮನವು ಮಹ ದಲ್ಲಿ ಲೀಯನವನೆಯ್ದಿತ್ತಾಗಿ 
ಜೀವನಿದ್ದು ಜೀವವಿಲ್ಲ ಜೀವವು ಸಜೀನವಾಯಿತ್ತಾಗಿ ಕರಣಂಗಳಿದ್ದು 
ಕರಣಂಗಳಿಲ್ಲ ಲಿಂಗಕರಣಂಗಳಾಗಿ ಇಂತೀಸರ್ವವೂ ಇದ್ದು ಸರ್ವವೂ ಇ 
ಇದುಕಾರಣ ಸೌರಾಷ್ಟ್ರ ಸೋಮೇಶ್ವ ರಾ ನಿಜಶರಣರು "ಉಂಡು ಉಪ್ಪ 
ವಾಸಿಗಳು ಬಳಸಿ ಬ ಬ ಕಾರಿಗಳು] 


ಅಹಂಕಾರವನ್ನು ನಾಶಮಾಡಿದರೆ 
ಗೀತೆಯಲ್ಲಿಯೂ ಮೊದಲು ಸಾತ್ವಿಕ ಕರ್ತೃವಿನ 
ಗುಣಗಳನ್ನು ಹೇಳಿ ಅದರಂತೆ ನಡೆದುಕೊಂಡು ಕೇವಲ ಭಕ್ತಿಯಿಂದ ನನ್ನನ್ನು ಹೊಂದ 
ಬೇಕೆಂದು ಅರ್ಜುನನಿಗೆ ಬೋಧಿಸಿರುತ್ತಾನೆ. ಈ ವಚನದಲ್ಲಿ ಅವನು ಐಕ್ಯವನ್ನು 


; 


ತ 1 
ಇತ್‌ ಸಸ ಸ Rak ad ad 


ಭಗನದ್ಗೀತೆಯೂ ಬಸವಣ್ಣನನರೂ 


೧೯೯ 
ಉರಿಲಿಂಗಪೆದ್ದಿ ಗಳು-- 

" ನಲ್ಲನ ರೂಪೆನ್ಸ್ನ ನೇತ್ರವ ತುಂಬಿತ್ತು ನಲ್ಲನ ನುಡಿಯೆನ್ನ ಶ್ರೋತ್ರವ 
ತುಂಬಿತ್ತು ನಲ್ಲನ ಸುಗಂಧವೆನ್ಸ್ನ ಘ್ರಾಣನ ತುಂಬಿತ್ತು. ನಲ್ಲನ ಚುಂಬನ 
ವೆನ್ಸ್ನ ಜಿಹೈಯ ತುಂಬ್ಳಿತ್ತು ನಲ್ಲನಾಲಿಂಗನನೆನ್ನ ಸರ್ವಾಂಗವ ತುಂಬಿತ್ತು 
ನಲ್ಲನ ಅಂತರಂಗ ಬಹಿರಂಗದಲ್ಲಿ ಕೂಡಿ ಸುಖಿಯಾದೆ ಉರಿಲಿಂಗದೇವಾ'' 

೨೦೦ 
ಸ್ವತಂತ್ರಸಿದ್ದ ಲಿಂಗೇಶ್ವರ 

ತೆ ಅಯ್ಯಾ ನಿಮಗೆ ಪತ್ರಪುಷ್ಪದಲ್ಲಿ ಪೂಜೆಯ ಮಾಡುತ್ತಿದ್ದರೇನು? 
ಸರ್ವೇಂದ್ರಿಯಂಗಳು ಸೋಂಕಿದವೆಲ್ಲ ನಿಮ್ಮ ಪೂಜೆಯಾಗಿ ಮಾಡದನ್ನಶ್ಕರ? 
ಅಯ್ಯಾ ನಿಮ್ಮ ನೆನವುತ್ತಿದ್ದರೇನು? ನೆನೆವ ಮನದಲ್ಲಿ ನಿಮ್ಮ ನೆಲೆಗೊಳಿಸಿ 
ಮನ ನಿಮ್ಮಲ್ಲಿ ಲೀಯವಾಗದನ್ನಕ್ಕರ? ಅಯ್ಯಾ ನಿಮಗೆ ಸಕಲ ಸುಯಿ 
ಧಾನವನರ್ಪಿಸುತ್ತಿದ್ದರೇನು? ಅರ್ಸ್ಪಣದೊಳಗೆ ತನ್ನ ನಿಮ್ಮಲ್ಲಿ ಅರ್ಪಿಸಿ 
ನಿಮ್ಮೊಳಗಾಗದನ್ನಕ್ಕರ? ಅದುಕಾರಣ ತನುಗುಣವಿಡಿದು ಲಿಂಗವ ಮುಟ್ಟ 
ಪೂಜೆಯ ಮಾಡಿದವರೆಲ್ಲ ನಿಮಗೆ ಮುನ್ನವೇ ದೂರಾದರು ನಾನಿದನರಿದು 


ಅನಿರಳಲಿಂಗಾರ್ಚನೆಯ ಮಾಡಿ ನಿಮ್ಮೊಳಗಾದೆನಯ್ಯ ನಿಜಗುರು ಸ್ವತಂತ್ರ. 


ಸಿದ್ಧಲಿಂಗೇಶ್ವರಾ 44 
೨೦೧ 
ಖಸಷಣ' ನವರು 
“ ಅನ್ಯನಿಚಾರವ ಮರೆದು ನಿಮ್ಮ ನಿಚಾರ ಎಡೆಗೊಂಡಿತ್ತಾಗಿ 
ಪ್ರಾಣದ ನೆಲೆಗಟ್ಟಿತ್ತಯ್ಯ ದಶವಾಯುಗಳ ಸಂಚು ತಪ್ಪಿತ್ತಯ್ಯ ಕರಣಂಗಳ 
ಲಿಂಗದ ಕಿರಣಂಗಳು ನುಂಗಿದವಯ್ಯ ಒಳಗೆ ಕರತಳಾಮಳೋಕ್ಯಗೊಂಡೆ 
ನಯ್ಯ ಹೊರಗನೆಂದರಿಯದೆ ನೀನೇ ಗತಿಯೆಂದಿರ್ದೆ ಕೂಡಲಸಂಗಮ 
ದೇವಾ”? 
೨೦೨ 
ಹವು ನಿಮ್ಮದೆಂದಬಳಿಕ ಎನಗೆ ಬೇರೆ ತನುನಿಲ್ಲ ಮನ ನಿಮ್ಮದೆಂದ 
ಬಳಿಕ ಎನಗೆ ಬೇರೆ ಮನವಿಲ್ಲ ಧನ ನಿಮ್ಮದೆಂದಬಳಿಕ ಎನಗೆ ಬೇರೆ ಧನನಿಲ್ಲ 
ಇಂತೀತ್ರಿವಿಧವೊ ನಿಮ್ಮದೆಂದಬಳಿಕ ಎನಗೆ ಬೇರೆ ನಿಚಾರವುಂಟೆ? ಕೂಡಲ 
ಸಂಗಮದೇವಾ” 
೨೦೩ 
ಪ್ರಭುದೇವರು-- 
« ಫರಣಾದಿಗುಣಂಗಳಳಿದು ನವಚಕ್ರಂಗಳು ಭಿನ್ನವಾದಬಳಿಕ 
ಇನ್ನೇನೋ ಇನ್ನೇನೋ ಸ್ವರ್ಗವಿಲ್ಲ ನರಕನಿಲ್ಲ ಇನ್ನೇನೋ ಇನ್ನೇನೋ 
ಗುಹೇಶ್ವರಲಿಂಗನೇಧಿಸಿ ಸುಖಿಯಾದಬಳಿಕ ಇ ನೋ ಇನ್ನೇನೋ?” 


೧೨ತ್ಲಿ 


೧೨೪ ಬಸವತತ್ವ ರತ್ನಾಕರ 


೨೦೪ 
"" ಎನ್ನ ನಾಮಕ್ಲೇಮ ನಿಮ್ಮದಯ್ಯ ಎನ್ನ ಹಾನಿ ವ್ಸ ದ್ಧಿ ನಿಮ್ಮ ದಯ್ಯ 
ಎನ್ನ ಮಾನಾಸಮಾನ "ನಿಮ್ಮ ದಯ್ಯ ಬಳ್ಳಿಗೆ 'ಉಾಯಿದಿಮ್ಮಿತ್ತ? Ae 
ಸಂಗಮದೇವಾ”? 
ಈ ಮೇಲಿನ ವಚನಗಳನ್ನು ಓದುಗರು ಧಾ ನದೃಷ್ಟಿ ಸಿ ಯಿಂದ ಓದಿನೋಡಿದರೆ ಗೀತೆಯ 
ಬೋದಧೆಗಿಂತಲೂ ಶರಣರ ಜಃ ಹಂಡೆ ಸೋಗದೆನ್ನ ಬಹುದು. ಶ್ರೀ ಬಸವಣ್ಣ 
ನವರು ದೇವರಿಗೆ ಎನ್ನ ವಾಮಕ್ಸೇಮ ಹಾನಿ ವೃ ದ್ದ ಗಳು ಮಾನಾಸಮಾನಗಳೆಲ್ಲ ನಿಮ್ಮ] ನೇ 
ಆಗಿರುತ್ತನೆಂದು ಹೇಳಿದ್ದಾರೆ. ಶ್ರೀ ಕೃಷ್ಣ ಜೆ ಅರ್ಜುನನಿಗೆ ನಿನ್ನ ಯೋಗಕ್ಗೆ ಶಮ 
ವನ್ನು ನಾನು ನಹಿಸುತ್ತೆ A ಹ ನ. ಶ್ರೀ ಬಸವಣ್ಣನವರು ತಾವು iro 
ಭಕ್ತರಾಗಿ ಅನನ್ಯಭಾವನೆಯಿಂದ ದೇವರನ್ನು ಅಂಗಲಾಚಿ ಬೇಡಿಕೊಂಡಿರುತ್ತಾರೆ. 
ಇಲ್ಲಿ ಗೀತೆಗೂ ಬಸವಣ್ಣ )ನವರಿಗೂ ಇರುವ ತಾರತಮ್ಯವಿಷ್ಟೆ ಯಾಗಿದೆ. 
ಈ ಅಧ್ಯಾಯದ. ಕೊನೆಗೆ ಸುಖತ್ರಯಂಗಳನ್ನು ಹೇಳಿ ಸಹಜವಾದ ಅಥವಾ 
ಕ್ರಮವಾಗಿ ಬಂದ ಕಾರ್ಯವನ್ನು ಮಾಡುವದು ದೋಷವಲ್ಲವೆಂದು-- 
ಸಹಜಂ ಕರ್ಮಕೌಂತೇಯ ಸಡೋಸನುಪಿ ನ ತ್ಯ ಜೇತ್‌ । 
ಸರ್ವಾರಂಭೋಹಿದೋಷೇಣ ಧೂಮೇನಾಗ್ನಿ ರಿವಾವೃತಃ | 
ಅಂದರೆ ಎಲೌ ಅರ್ಜುನನೇ ಸಹಜವಾದ ಕರ್ಮವು ದೋಷದಿಂದ ಕೂಡಿರುವದಾದರೂ 
ಅದನ್ನು ಬಿಡಬಾರದು. ಕಾರ್ಯಗಳೆಲ್ಲ ಯಾವದಾದರೊಂದು ದೋಷದಿಂದಲೇ ಕೂಡಿರು 
ತ್ತವೆ. ಹೇಗಂದರೆ ಸಹಜವಾದ ಧೂಮದಿಂದ ಅಗ್ವಿಯು ಹೇಗೆ ವ್ಯಾಸಿಸಲ್ಪಟ್ಟಿರು 
ತ್ತದೆಯೋ ಅದರಂತೆಯೇ ಎಲ್ಲ ಕಾರ್ಯಗಳನ್ನೂ ತಿಳಿ, ಧೂಮರೂಸಜೋಷವನ್ನು ಬಿಟ್ಟು 
ಅಗ್ನಿಯು ಹೇಗೆ ಕತ್ತಲೆ ಶೀತ ಮೊದಲಾದುವುಗಳನ್ನು ನಿವೃತ್ತಿಮಾಡುವದಕ್ಕೋಸ್ಕರ 
ಉಪಯೋಗಿಸಲ್ಪಡುತ್ತಡೆಯೋ ಹಾಗೆಯೇ ಮಾನವನು ತನ್ನ ಕುಲಕ್ರಮವಾಗಿ ಬಂದ 
ಕಾರ್ಯಗಳು ದೋಷದಿಂದ ಕೂಡಿದವುಗಳಿದ್ದ ರೂ ಅವುಗಳನ್ನು ಬಿಡಬಾರದು-- 
ಅರ್ಜುನನು ಕ್ಪತ್ರಿಯನಾಗಿರುವದರಿಂದ ಅವನ ಸಹಜವಾದ ಕಾರ್ಯ ಯುದ್ಧ ಮಾಡು 
ವದೇ ಆಗಿದ್ದಿತು. ಈ ಕರ್ಮದ ವಿಷಯದಲ್ಲಿ ಶರಣರು ಬಹಳ ಮುಂದೆ ಹೀಗಿ 
ತ್ತಾರೆ, ಕಾಯಕವೇ ಕೈಲಾಸವೆಂದು ಅವರು ಸಾರಿಸಾರಿ ಹೇಳಿ ಅದರಂತೆಯೇ ಆಚರಿಸಿ 
ಕೃತಿಗಿಳಿಸಿದರು. ನೀರಶೈವನಾದವನು ಬೇಕಾದ ಕಾಯಕಗಳನ್ನು ಕೈಕೊಳ್ಳ ಬಹುದು; 
ಅವುಗಳಲ್ಲಿ ಮೇಲು ಕೀಳುಗಳೆಂಬುವದಿಲ್ಲ. ಆ ಕಾಯಕದಲ್ಲಿ ವಂಚನೆಯಿಲ್ಲದೆ ಗುರು 
ಲಿಂಗ ಜಂಗಮರಿಗೆ ತನುಮನಧನಗಳನ್ನು ಅರ್ಪಿಸಬೇಕು. ಕ್ರಿಯಾಯೋಗ ಎಂಬುವ 
ಪ್ರಕರಣದಲ್ಲಿ ಈ ವಿಷಯವನ್ನು ಹೆಚ್ಚಿಗೆ ನಿವೇಚನೆ ಮಾಡಲಾಗಿದೆ. 


ಗೀತೆಯ ಹನ್ನೆರಡನೆಯ ಅಧ್ಯಾಯ 
ಈ ಅಧ್ಯಾಯದಲ್ಲಿ ಕೇವಲ ೨೦ ಶ್ಲೋಕಗಳು ಮಾತ್ರ ಇರುತ್ತವೆ. ಇದರಲ್ಲಿ 
ಸಗುಣಬ್ರಹೊ ೀಪಾಸನೆಯನ್ನೂ ಮತ್ತು ನಿರ್ಗುಣಬ್ರಹ್ಮೋಪಾಸನೆಯನ್ನೂ ಹೇಳ 
ಲಾಗಿದೆ. ಈ ಎರಡರಲ್ಲಿ ಯಾವದು ಶ್ರೇಷ್ಠವಾದುದೆಂದು ನಿರ್ಣಯಮಾಡುವದೇ 
ಈ ಅಧ್ಯಾಯದ ಸಾರಾಂಶನಾಗಿದೆ, ಗೀತೆಯಲ್ಲಿ ಇದಕ್ಕೆ ಭಕ್ತಿಯ ಯೋಗದ ಅಧ್ಯಾಯ 


ಭಗವದ್ಗೀತೆಯೂ ಬಸವಣ್ಣನನರೂ ೧೨೫ 


ವೆಂದು ಹೇಳುತ್ತಾರೆ. ಮೊದಲಿನ ಹತ್ತು ಶ್ಲೋಕಗಳ ಸಾರಾಂಶವು ಕೆಳಗೆ ಬರೆದಂತೆ 
ಇರುತ್ತದೆ. 

ಪರಮೇಶ್ವರನಾದ ನನ್ನಲ್ಲಿ ಮನಸ್ಸಶ್ನಿರಿಸಿ ಏಕಾಗ್ರಚಿತ್ತನಾಗಿ ಶ್ರದ್ಧೆಯಿಂದ 
ನನ್ನನ್ನು ಆರಾಧಿಸಿದವನು ನನಗೆ ಸಮ್ಮತನಾಗುವನು. ಯಾವಾಗಲೂ ನಿಷ್ಠಾನು 
ಬುದಿ ಯಿಂದ ಕರ್ಮಗಳನ್ನಾಚರಿಸಿ ಅನನ್ಯಭಕ್ತಿಯಿಂದ ನನ್ನನ್ನೇ ಭಜಿಸುತ್ತ ಸಗುಣೋ 
ಪಾಸಕರೆನಿಸಿಕೊಂಡಿರುವರು. ಮತ್ತೆ ಕೆಲವರು ಸರ್ವ ಉಪಾಧಿಗಳಿಂದ ಬಿಡುಗಡೆ 
ಯನ್ನು ಹೊಂದಿದವರಾದುದರಿಂದ ಶಾಶ್ವತವಾಗಿಯೂ ಗುಣಶೂನ್ಯರಾಗಿರುವದರಿಂದಲೇ 
ಸರ್ವೇಂದ್ರಿಯಗಳಿಗೆ ಅಗೋಚರವಾಗಿಯೂ ಇರುವ ಪರತತ್ವವನ್ನು ಧ್ಯಾನಿಸುತ್ತ 
ನಿರ್ಗಣೋಪಾಸಕಕರೆಂದೆನ್ಸಿಸಿಕೊಂಡಿರುವರು. ಇವರಲ್ಲಿ ಯಾರು ಅತಿಶಯವಾದ 
ಯೋಗವನ್ನು ತಿಳಿದಿರುವರು? ಹೇಳು ಎಂದು ಅರ್ಜುನನು ಕೇಳಲು, ಶ್ರೀ ಕೃಷ್ಣನು 
ಇಂದ್ರಿಯಗಳಿಗೆ ಗೋಚರವಾಗದೆ ಇರತಕ್ಕ ರೂಪಾದಿಗಳಿಲ್ಲದೆ ಇರುವ, ಸರ್ವವ್ಯಾಪಿ 
ಯಾದ, ಅಚಿಂತ್ಯನಾದ ಶಬ್ದದಿಂದ ತೋರಿಸಲಶಕ್ಕನಾದ, ಮಾಯಾಪ್ರಪಂಚದಲ್ಲಿರ 
ತಕ್ಕ, ವೃದ್ಧ್ಯಾದಿರಹಿತನಾದ, ನಿತ್ಯನಾದ, ಇಂದ್ರಿಯಗಳ ಸಮುದಾಯವನ್ನು 
ತನ್ನಿ ಸ್ವಾಧೀನದಲ್ಲಿಟ್ಟುಕೊಂಡು ಎಲ್ಲ ಕಡೆಗೂ ಸಮಾನವಾದ ಬುದ್ಧಿಯುಳ್ಳವ 
ನಾಗಿಯೂ, ಸರ್ವಪ್ರಾಣಿಗಳಿಗೂ ಹಿತಮಾಡುವರಾಗಿಯೂ, ಇರತಕ್ಕವರೇ ನನ್ನನ್ನು 
ಹೊಂದುತ್ತಾರೆ. 

ಇದೆಲ್ಲ ನಿರ್ಗುಣೋಪಾಸಕರನ್ನು ಕುರಿತು ಹೇಳಲಾಗಿದೆ. ಸನಿರ್ಗುಣೋಪಾಸನೆ 
ಯನ್ನು ಮಾಡುವವರಿಗೆ ಕ್ಲೇಶವು ಅಧಿಕವಾಗಿರುತ್ತದೆ. ಯಾಕಂದರೆ ರೂಪಾದಿಹೀನ 
ವಾದ ನಿಷಯೈಕನಿಷ್ಕೆಯು ದೇಹಾಭಿಮಾನಿಗಳಿಂದ ದುಃಖದಿಂದ ಕೂಡೋಣ ಹೇಗೋ 
ಹಾಗೆ ಹೊಂದೋಣವಾಗುತ್ತದೆ. ಆದ್ದರಿಂದ ಈ ಮಾರ್ಗವು ಕ್ಲೇಶಕರನಾದುದು. 

ಯಾರು ಸರ್ವಕರ್ಮಗಳನ್ನೂ ನನ್ನಲ್ಲಿಟ್ಟು ನನ್ನ ಪರವಾಗಿ ಎಏಕಾಂತವಾದ 
ಭಕ್ತಿಯೋಗದಿಂದ ನನ್ನ್ನ ಉಪಾಸನೆಯನ್ನು ಮಾಡುತ್ತಾರೆಯೋ ಅವರನ್ನು ನಾನು 
ಮೃತ್ಯುಸಾಗರದಿಂದ ಉದ ರಿಸುತ್ತೇನೆ. ಆದ್ದರಿಂದ ನೀನು ನನ್ನಲ್ಲಿಯೇ ಮನಸ್ಸನ್ನಿಡು. 
ಅಧ್ಯವಸಾಯಾತ್ಮಕ ಬುದ್ಧಿಯನ್ನೂ ನನ್ನಲ್ಲಿಡು. ಹೀಗೆ ಮಾಡಿದರೆ ಮರಣಾನಂತರದಲ್ಲಿ, 
ನನ್ನ ಪ್ರಸಾದದಿಂದ ಜ್ಞಾನವನ್ನು ಪಡೆದು ನನ್ನಲ್ಲಿಯೇ ನಾಸಮಾಡುನಿ; ಇದರಲ್ಲಿ 
ಸಂಶಯವಿಲ್ಲ. 

ಶೃತಿಯೂ ಕೂಡ ಇದನ್ನೇ ಬೋಧಿಸುತ್ತದೆ. " ದೇಹಾಂತೇದೇವಃ ತಾರಕಂ 
ಸರಬ್ರ ಹ್ಮನ್ಯಾಚಸ್ಪೆ'' ಎಂದು ಹೇಳುತ್ತಲಿದೆ. ಮೇಲೆ ಹೇಳಿದ ಕ್ರಮದಂತೆ ಆಚರಿಸ 
ಲಿಕ್ಟಾಗದಿದ್ದವರು ಅಭ್ಯಾಸಯೋಗದಿಂದ ನನ್ನನ್ನು ಕೂಡುವದಕ್ಕೋಸ್ಟರ ಪ್ರಯತ್ನಿಸ 
ಬೇಕು. ಅದರಲ್ಲಿಯೂ ಅಶಕ್ತನಾದರೆ "" ಮತ್ಕರ್ಮ ಸರಮೋಭವ?' ನನ್ನ ಪ್ರೀತಿ 
ವಿಷಯಕಗಳಾದ ಉಪಾಸನೆಗಳನ್ನಾದರೂ ಮಾಡು. ಅಂದರೆ ಮೋಕ್ಸವನ್ನು ಹೊಂದುವಿ, 
ಇದನ್ನೂ ಮಾಡಲಿಕ್ಕೆ ಅಶಕ್ತನಾದರೆ ನನ್ನನ್ನೇ ಶರಣಾಗತಿಕನೆಂದು ತಿಳಿ. ಸರ್ವಕರ್ಮ 
ಫಲಾಸಕ್ತಿಯನ್ನು ಬಿಟ್ಟು ಕೃತಕೃತ್ಯನಾಗುನಿ. ಅಭ್ಯಾಸಕ್ಕಿಂತಲೂ ಜ್ಞಾನವು ಶ್ರೇಷ್ಠ 
ವಾದುದು. ಇದಕ್ಕಿಂತಲೂ ಧ್ಯಾನವು ಅಧಿಕನಾದುದು. ಇದಕ್ಕಿಂತಲೂ ಕರ್ಮಫಲ 
ಅಧಿಕನಾದುದು. ಆಮೇಲೆ ಶಾಂತಿಯುಂಟಾಗುವದು. 


೧೨೬ ಬಸವತತ್ವ ರತ್ನಾಕರ 


ಗೀತೆ- ಅಧ್ಯಾಯ ೧೨, ಶ್ಲೋಕ ೧೩ರ ರಿಂದ 


ಅದ್ವೇಷ್ಟಾ ಸರ್ವಭೂತಾನಾಂ ಮೈತ್ರಃ ಕರುಣಯೇವ ಚ । 
ನಿರ್ಮಮೋ ನಿರಹಂಕಾರ: ಸಮದುಃಖ ಸುಖಃ ಕ್ಟ ವಿಶಾ ॥ 
ಸಂತುಷ್ಟಃ ಸತತಂ ಯೋಗಿಃ ಯತಾತ್ಮ್ಮಾ ದೈ ಢಿ ಯಃ । 
ಮಯ್ಯರ್ಸಿತ ಮನೋಬಂದಿ ರ್ಯೋಮದಡ್ಟ ಕಃ ಹ ಪ್ರಿಯಂ ॥ 
ಯಸ್ಮಾನ್ನೊ ದ್ವಿಜತೇಲೋಕೋ ಲೋಕಾನ್ನೋ ದ್ವಿಜತೇ ಸ ಯಃ । 
ಹರ್ಷಾಮರ್ಹ್ಷಭಯೋದ್ವೇಗೈನರ್ಬಕ್ಟೋಯಃ ಸಚಮೇಪ್ರಿಯಃ!॥ 
ಅನಸೇಕ್ಬ£ಃ ಶುಚಿರ್ದಕ್ಷಃ NN | 
ಸರ್ವಾರೆಂಭಸರಿ ತ್ಯಾ ಗೀ ಯೋ ಮಡ್ಬ ಕ್ರ ಸಮೇಪ್ರಿ ಯಃ ॥ 
ಯೋನ ಹೃಷ್ಯತಿ ಓತ ಷ್ಟಿ ನ ಶೋಚತಿ ನ ಕಾಂಕ್ಷ ತಿ। 
ಶುಭಾಶುಭಪರಿತ್ಕಾಗೀ "ಭತ ಮಾನ್‌ ಯಃ ಸಮೇ ಸ್ರಿಯಃ॥॥ 
ಸಮಃ ಶತ್ರೌಚ ನಂತ್ರೇಚ ತಥಾ ನೆಣಾ | 
ಶೀತೋಷ್ಠಸಮದುಃಖೇಷು ಸಮಃ ಸಂಗಪಿವರ್ಜಿತಃ ॥ 
ತುಲ್ಕನಿಂದಾಸ್ತುತಿರ್ಮಾನೀ ಸಂತುಷ್ಟೊ € ಏನಕೇನಚಿತ್‌ । 
ಅನಿಕೇತಃ ಸಿ ಬರಮತಿಃ ಭಕಿನಾನ್‌ pT: ಪ್ರಯೋ ನರಃ ॥ 


ಅಂದರೆ ಸರ್ವಪ್ರಾಣಿಗಳನ್ನು ದ್ರೇಷಿಸದೆ ಇರತಕ್ಕವನು, ಉತ್ತಮರಲ್ಲಿ ದ್ವೇಷಶೂನ್ಯನು, 
ತನಗೆ ಸಮಾನರಾದವರಲ್ಲಿ ಮಿತ್ರತ್ವವನ್ನು ಮಾಡತಕ್ಕವನು, ಬಡವರಲ್ಲಿ ದಯೆಯುಳ್ಳ 
ವನು, ಮಮಕಾರಶೂನನು, ಗರ್ವರಹಿತನು, ಸುಖದುಃಖಗಳಲ್ಲಿ ಸಮಾನಬುದ್ಧಿ 
ಬಳ್ಳೆ ವನು, ಕ್ಲಮಾಶೀಲನು, ಲಾಭಾಲಾಭಗಳಲ್ಲಿ ಸಂತುಷ್ಟನು, ಇಂದ್ರಿಯನಿಗ್ರಹ 
ವುಳ್ಳವನು, ಸರಮಾತ್ಮನಲ್ಲಿ ದೃಢವಾದ ಭಕ್ತಿಯುಳ್ಳವನು, ನನ್ನಲ್ಲಿರಿಸಲ್ಪಟ್ಟ ಬುದ್ಧಿ 
ಯುಳ್ಳವನು, ಯಾವಾತನಿಂದ ಜನರು ಭಯಗೊಳ್ಳುವದಿಲ್ಲವೊ, ಜನರಿಂದ ಯಾವಾ 
ತನು ಭಯಪಡುವದಿಲ್ಲವೊ, ಇಷ್ಟಾರ್ಥಲಾಭದಲ್ಲಿ ಉತ್ಸಾಹ, ಪರರ ಲಾಭದಲ್ಲಿ ಅಸಹನ, 
ಭಯಗಳಿಂದ ಉತ್ಪನ್ನವಾದ ಚಿತ್ತಕ್ಲೋಭ, ಈ ಮೂರು ಗುಣಗಳಿಲ್ಲದಾತನು, 
ತನ್ನಷ್ಟಕ್ಕೆ. ತಾನೇ ಬಂದ ಪದಾರ್ಥಗಳಲ್ಲಿಯೂ ಆಶಾರಹಿತನು, ಬಾಹ್ಯಾಭ್ಯಂತರ 
ಶೌಚ ಸಂಸನ್ನನು, ಆಲಸ್ಯ ಇಲ್ಲದವನು, ಸಕ್ಸಪಾತರಹಿತನು, ಮಾನಸಿಕ 
ಶೂನ್ಯನು. ಇಹಲೋಕ ಪರಲೋಕ ಫಲವನ್ನು ಕೊಡತಕ್ಕ ಆರಗ. 
ದಿರುವಿಕೆ, ಪ್ರಿಯಕರಗಳಾದ ವಸ್ತು ಗಳನ್ನ ಸೇಕ್ಷಿಸ ಸಿ ರತು ಗ... 
ದಿಲ್ಲವೊ, ಅಪ್ರಿಯನಾಗಿ ಯಾವಾತನು ಪ ಹಿಸುವದಿಲ್ಲವೊ, ಇಷ್ಟಾರ್ಥ ನಾಶವಾದರೂ 
ವ್ಯಸನಪಡದೆ ಇರುವವನು, ಪ್ರಾಪ್ತವಾಗಣೆ ಇರತಕ್ಕ ವಸ್ತು ನವನ್ನು ಯಾವಾತನು 
ಅಪೇಕ್ಸೈಸುವದಿಲ್ಲವೊ, ಸುಖದುಃಖ ಸಾಧನಗಳಾದ ಶುಭಾಶುಭ ಕರ್ಮಗಳನ್ನು ಮಾಡ 
ದಿರುವವನು, ಶತೃಮಿತ್ರರಲ್ಲಿ ಸಮಾನ ಬುದ್ಧಿ ಯುಳ್ಳವನು ಮಾನಾಪಮಾನ 
ಗಳಲ್ಲಿಯೂ ಸಮಾನತೆಯುಳ್ಳ; ವನು ಅಂದರೆ ಹರ್ಷೆ Ke ಶೂನ್ಯ ನು, ಶೀತೋಷ್ನ 
ಸುಖದುಃಖಗಳಲ್ಲಿ ಸಮಾನನು, ಯಾವದರಲ್ಲಿಯೂ ಅಸಕ್ತಿ ಇರ ಇರತಕ್ಕವನ್ನು 
, ಸಿಂದಾಸ್ತುತಿಗಳಲ್ಲಿ ಸಮಾನನು, ಮೌನಿ, ಅಯತನಾಷ ಶೂನ್ಯ ನು. ಸ್ಥಿರವಾದ ಬುದ್ಧಿ 
ಯುಳ್ಳವನು, ಇಂತಿಷ್ಟು ಗುಣಗಳುಳ್ಳ ಭಕ್ತಿವಂತನೇ ನನಗೆ ಪಿ ಬ್ರಯಕರನು. 


ಮೇಲೆ ಹೇಳಿದ ಗುಣಗಳಿಂದ ಕೂಡಿದವನೇ ನನಗೆ ಫ್ರಿಯಕರನೆಂದು ಗೀತೆಯು 
ಹೇಳುತ್ತದೆ. ಕರ್ಮ, ಧ್ಯಾನ, ಜ್ಞಾನ, ಯೋಗಗಳನ್ನು ಬಿಡದೆ ಆವುಗಳಿಂದ ಕೂಡಿದ 


ರ. 
3 


ಭಗವದ್ಗೀತೆಯೂ ಬಸವಣ್ಣನವರೂ | ೧೨೭೬ 


ಭಕ್ತಿಯ ಮಾರ್ಗವನ್ನು ಶ್ರೀ ಬಸವಣ್ಣನವರು ಬೋಧಿಸಿ ಲೋಕದಲ್ಲಿ ಭಕ್ತಿಯ ಭಂಡಾರಿ 
ಗಳೆಂಬುವ ಹೆಸರನ್ನು ಹೊಂದಿದರು. ಶ್ರೀ ಬಸವಣ್ಣನವರ ಅವತಾರದ ಮುಖ್ಯೋ 
ದ್ಹೇಶವಾದರೂ ಭೂಲೋಕದಲ್ಲಿ ಶಿವಭಕ್ತಿಯನ್ನು ಪ್ರಸಾರಗೊಳಿಸುವದೇ ಅಸೆರುತ್ತದೆ. 
ಶ್ರೀ ಬಸವಣ್ಣನವರು ಮೇಲೆ ಹೇಳಿದ ಗೀತೆಯ ಪ್ರತಿಯೊಂದು ವಾಕ್ಯಕ್ಕೂ ಸಮಾನ 
ಗಳಾದ ಅನೇಕ ವಚನಗಳನ್ನು ಹೇಳಿರುತ್ತಾರೆ. ತಮ್ಮ ನಡೆನುಡಿಗಳಿಂದ ಲಕ್ಷಾಂತರ 
ಜನರನ್ನು ತಮ್ಮ ಮಾರ್ಗಗಾಮಿಗಳನ್ನಾಗಿ ಮಾಡಿಕೊಂಡಿರುತ್ಕಾರೆ. ಮೇಲೆ ಬರೆದ 
ಗೀತೆಯ ಪ್ರತಿಯೊಂದು ಮಾತಿಗೂ ಬಸವಣ್ಣನವರ ವಚನಗಳನ್ನು ನೋಡೋಣ 
" ಅದ್ವೇಷ್ಟಾ ಸರ್ವಭೂತಾನಾಂ” ಯಾರನ್ನೂ, ದ್ವೇಷಿ ಸಬೇಡ. ಬಸವಾದಿ ಪ್ರಥಮ 
ಪುಂಗವರು ಎಲ್ಲ ಪ್ರಾಣಿಗಳನ್ನೂ ಸಮಾನತೆಯಿಂದ ಕಂಡವರಾಗಿರುತ್ತಾರೆ. ಮನುಷ್ಯನು 
-ಎರಡನೆಯನರ ಕೂಡ ನಡೆಯಬೇಕಾದರೆ ದ್ರೇಷದಿಂದ ದ್ರೇಷವೂ ಪ್ರೇಮದಿಂದ 
ಪ್ರೇಮವೂ ಹುಟ್ಟು ತ್ತದೆಂಬುವದನ್ನು ತಿಳಿದಿರಬೇಕು. 


೨೦೫% 
ಶ್ರೀ ಅಖಂಡೇಶ್ವರದೇವರು-- 


"ತಾನು ಒಳ್ಳೆ ಯವನಾಗಿದ್ದರೆ ತನಗೆ ಎಲ್ಲರೂ ಒಳ್ಳೆಯವರಾಗಿ ' 
ರ್ಹರು, ತಾನು ಹೀನನಾದರೆ ತನಗೆ ಸರ್ವರೂ ಹೀನರಾಗಿರ್ಹರು. ತಾನು: 
ಒಳ್ಳೆಯವನಾಗಿ ತನಗೆ ಸರ್ವರೂ ಹೀನರಾದರೆ ಅದು ತನ್ನ ಪೂರ್ವದ 
ಕರ್ಮ, ತಾ ಹೀನನಾಗಿ ತನಗೆ ಸರ್ವರೂ ಒಳ್ಳೆಯವರಾದರೆ ಅದು ತನ್ನ 
ದೈವದ ಬಲವು ನೋಡಾ ಅಖಂಡೇಶ್ವರಾ ge 


೨೦೬ 
ಪ್ರಭುದೇನರು-- 
«ನಾನು ಘನ ತಾನು ಘನವೆಂಬ ಹಿರಿಯರುಂಟಿ? ಜಗದೊಳಗೆ 
ಒರಿಯರ ಹಿರಿಯತನದಿಂದೇನಾಯಿತ್ತು ಹಿರಿದುಕಿರಿದೆಂಬ ಶಬ್ದವಡಗಿದರೆ 
ಆತನೇ ಶರಣ ಗುಹೇಶ್ವರಾ'' | 


ಎಂದು ಶ್ರೀ ಪ್ರಭುದೇವರು ಸಮಾನತ್ವವನ್ನು ಬೋಧಿಸಿರುತ್ತಾರೆ. 


೨೦೭ 
ದಸರಯ್ಯ-- 

. ""ಸರ್ವವನರಿದಲ್ಲಿ ಸರ್ವಜ್ಞನಾದಲ್ಲಿ ಇದಿರೆಲ್ಲ ತನ್ನಲ್ಲಿ ತಾನೆಲ್ಲ 
ಇದಿರಲ್ಲಿ ತನ್ನ ಭಿನ್ನಭಾವ ಅನ್ಯರಲ್ಲಿ ತೋರಿ ಆ ಗುಣ ತನಗೆ ಅಸ್ಯನೆನಿಸು 
ವುದು ತನ್ನಯ ಶಾಂತಿ ಅನ್ಯರಲ್ಲಿ ತೋರಿ ಅಲ್ಲಿ ಭಿನ್ನಭಾವನಿಲ್ಲದಿರೆ 
ಅವರನ್ಯ ರಲ್ಲ ಎಮ್ಮವರೆಂಬರು ಅದು ತನ್ನ ಗುಣ ಅನ್ಯ ನಿಲ್ಲವೆಂಬುದನರಿದು 
ತಾಫೊಬ್ಸು ದರ್ನಣದಲ್ಲಿ ತೋರುವಂತೆ ಇದಕ್ಕೆ 4S ದಸರೇಶ್ವ ರಲಿಂಗ 
ನಂಪುದಕ್ಥೆ (i 

ಈ ವಚನದ ಸೊಬಗು ಹೇಳಲಸಾಧ್ಯವಾಗಿರುತ್ತದೆ. ಇದರ ಅರ್ಥವು ಕೂಂಚ ಕ್ಲಿಷ್ಠ 


೧೧ 


ವಾದುದಾಗಿರುತ್ತದೆ. ಸರ್ವವೂ ಶಿವಸ್ತರೂಪವೆಂದು ತಿಳಿದು ಮತ್ತು ತಾನು ಜ 


ಜ್ಭ್ರ 
ನಿ 


೧೨೮ ಬಸವತತ್ವ ರತ್ನಾಕರ 


ಯಾಗಿ ಪರರ ಆತ್ಮಗಳಲ್ಲಿಯೂ ಮತ್ತು ತನ್ನ ಆತ್ಮನಲ್ಲಿಯೂ ಭಿನ್ನವಿಲ್ಲೆಂದು ತಿಳಿದು 
ಅರ್ಥಾತ್‌ ಅವರು ಬೇರೆ ತಾ ಬೇರೆಯಲ್ಲವೆಂಬುವದು ತನ್ನ ನಿಶ್ಚಯವಾದ ಭಾವನೆ 
ಯಾಗಿರಬೇಕು. ಆತ್ಮರುಗಳಲ್ಲಿ ಕಾಣಿಸಿದ ಖಂಡಿತ ಭಾವವು ತನ್ನನ್ನೇ ಭಿನ್ನನೆನಿಸು 
ವದು. ತನ್ನ ಕ್ಷಮಾಗುಣವು ಆ ಆತ್ಮರುಗಳಲ್ಲಿ ಕಾಣಿಸಿ ಆ ಆತ್ಮರುಗಳಲ್ಲಿ ಖಂಡಿತ 
ಭಾವ ತನಗಿಲ್ಲದಿರಲು ಆ ಆತ ರುಗಳು ತನಗೆ ಸರರಲ್ಲ ಎಮಗೆ ಹಿತನಹರು. ತೆತ್ತಿಗರು 
ಅಪ್ತರೆಂದೇ ಭಾವಿಸಬೇಕು. ಅದು ತನ್ನ ಶಾಂತಿ ಗುಣವು... ಅವರಿಗೂ ತನಗೂ 
ಭಿನ್ನವಿಲ್ಲದೆಂಬುವದನ್ನು ತಿಳಿದು ತನ್ನ ಒಳ್ಳೆ ಮತ್ತು ಕುರೂಪಗಳು ಕನ್ನಡಿಯನ್ನು 
ನೋಡಿದರೆ ಸುರೂಪಿಯಾದರೆ ಹರೋ ಕುರೂಪಿಯಾದರೆ ಕುರೂಪಿಯಾಗಿ 
ಕಾಣಿಸುವದು ಎಂಬ ಹಾಗೆ ತನ್ನಲ್ಲಿ ಭಿನ್ನಭಾನ ತೋರಿದರೆ ಅವರಲ್ಲಿ ಭಿನ್ನಭಾವ 
ತೋರುವದು. ತನ್ನಲ್ಲಿ ಸಮರಸಭಾವ ತೋರಿದರೆ ಅವರಲ್ಲಿ ಸಮರಸಭಾವ ತೋರು 
ವದು. ಇದಕ್ಕೆ ಕರಣಮಥನ ಕರ್ಕಶಬೇಡ. ಲಿಂಗದ ಕರುಣವ ಸಡೆಯುವದಕ್ಕೆ ಸರ್ವ 
ಜೀನ ದಯವೇ ಕಾರಣ. ಸರ್ವರುಗಳನ್ನು ಸಮಾನತೆಯಿಂದ ಕಾಣುವದೇ ಮುಖ್ಯ 
ಮಾರ್ಗವಾಗಿರುವದು. ಹೀಗೆ ಸಮಾನತೆ ಎಲ್ಲರನ್ನೂ ಕಂಡರೆ ದ್ವೇಷವೆನ್ಲಿ ತ 
ಬರುವದು? ಅದಕ್ಕೆ ಸ್ಥಾ ನವೇ ಸಿಕ್ಳು ವದಿಲ್ಲ. 


೨೦೮ 
“ ಒಂದನಹುದೆನಬೇಡ ಒಂದನಲ್ಲ ಎನಬೇಡ ಉಭಯ ಉಳ್ಳನ್ನಕ್ಕ 
ಬಹು ದುಃಖದೊಡಲು ಅಮೃತವ ಕುಡಿಯಕೊಟ್ಟು, ನಿಷನ ಕುಡಿದೆನೆನ 
ಬೇಡ ವಿಷವ ಕಟ್ಟು ಅಮೃತವ ಕುಡಿದೆನೆನಬೇಡ ಆ ಗುಣ 
ತಮ್ಮಲ್ಲಿಯೇ ದೃ ದಪ್ಪ ವಾಗಿ ಶವವನಿರಿದು ಹಗೆಯ ಹೊರಬೇಡ ಇಂತೀಗುಣವ 
ನಿನ್ನ ನೀ ಕೇಳಿ ಡೆ ನಿನಗದು ಅನ್ಯಭಿನ್ನ ನಿಲ್ಲ ಅದು ತನ್ನಃ ಯ ಮೂರ್ತಿ 
ದಸಶೇಶ್ವ ರಲಿಂಗವು?'' 


ಯಾರಿಗಾದರೂ ಇವರು ಸನಾ ರ್ಗವುಳ್ಳ ವರು, ಇವರು ದುರ್ಮಾರ್ಗ 
ವುಳ್ಳವರು ಎಂದು ಅನ್ನಬೇಡ. ಇತು ಸದರ ಇವರು ದುರಾಜಾರಿ 
ಗಳು ಎಂಬುವ ಎರಡು ಭಾವ ಉಂಟಾಗಿರುವ ಪರ್ಯಂತರ ಬಹಳವಾದ 
ಧಾವತಿಗೊಳವು. ಊಟಿ ಮಾಡಲಿಕ್ಕೆ ಅನ್ನ ಹೊದೆಯುವದಕ್ಕೆ ವಸ್ತ್ರ 
ತೊಡುವುದಕ್ಕೆ ಆಭರಣಗಳನ್ನು ಕೊಟ್ಟು ಸುಖದಲ್ಲಿಟ್ಟು ಕೊಂಡಿದ್ದ ರೆ 
ಮುಂದೆ ಇದರಿಂದ ಕಂಟಕ ಬಸ ತ್ರೈ ನಚೇಡ, ಒಬ ರನ್ನು BE ಅವರ 
ದೇಶ ಕೋಶಗಳನ್ನು ತೆಗೆದುಕೊಂಡು ಉಂಡುಟ್ಟು ೨, ಸುಖದಿಂದಿದ್ದೆನೆನಬೇಡ, 
ಆ ದುರ್ಗುಣವು ತನ್ನಲ್ಲಿ ತಾರ್ಕಣೆಯಾಗಿ ed ನಿಂದು ದೂರ ಹೊರ 
ಬೇಡ ಎಂಬ ಹಾಗೆ ರಾಜಭಯ, ಜೋರಭಯಗಳಿಂದೆ ಐಶ್ವರ್ಯನೆಲ್ಲ ಹೋಗಿ 
ದರಿದ್ರರಾದವರನ್ನು ಕಂಡು ಹಾಗೆ ಆದದ್ದು ನೆಟ್ಟ ದು ಕೆಟ್ಟ ತನುಡಿ 
ಯನ್ನು ಹುಬ. ಅಂತೀ ದುರ್ಗುಣಗಳನ್ನು ಬಲ್ಲವರಿಂದ ತು 
ಬಿಟ್ಟ ಜಿ ನಿನಗೂ ಅವರಿಗೂ ಭಿನ್ನಭೇದವಿಲ್ಲ. ಆತ್ಮಕರ್ತೃವಾದ ಲಿಂಗವದು 
ಅವರಲ್ಲಿ ತನ್ನಲ್ಲಿ ಪೂರ್ಣವಾಗಿ ಕಾರಣವಾಗಿರ್ಪುದು'' 


ಚೊ ಚಯ 


ಭಗವದ್ಗೀತೆಯೂ ಬಸನಣ್ಣಸವರೂ ೧೨೯ 


ಈ ವಚನಗಳಿಂದ ಮುಖ್ಯವಾಗಿ ತಿಳಿದುಬರುವದೇನಂದರೆ ಮಾನವನು ಯಾರಿಗೂ 
ಭಿನ್ನಭೇದಗಳನ್ನು ಮಾಡದೆ ಸರ್ವರಕೂಡ ಸಮಾನವಾಗಿ ವರ್ತಿಸತಕ್ಕದ್ದು. ಇದನ್ನು 
ಶರಣರು ತಮ್ಮ ವಚನಗಳಲ್ಲಿ ಬಹಳ ಅತ್ಯುತ್ತಮ ರೀತಿಯಿಂದ ಮಂಡಿಸಿರುತ್ತಾರೆ. 

ಬಸವಣ್ಣನವರು--" ಯತ್ರ ಜೀವಃ ತತ್ರ ಶಿವಃ? ಎಂದು ಹೇಳಿ ಎಲ್ಲ 
ಪ್ರಾಣಿಗಳಲ್ಲಿ ಶಿವನಿದ್ದಾನೆ. ನಾವು ಯಾವದಾದರೊಂದು ಪ್ರಾಣಿಗೆ ದ್ರೇಷಮಾಡಿದರೆ 
ಅಲ್ಲಿ ಶಿವನನ್ನೇ ದ್ವೇಷಿಸಿದಂತೆ ಆಗುತ್ತದೆಂದು ಬಹಳ ಹೃದಯಂಗಮವಾಗಿ ಈ ವಿಷಯ 
ವನ್ನು ವರ್ಣಿಸಿರುತ್ತಾರೆ. ಯಾರನ್ನೂ ದ್ವೇಷಿಸಬಾರದೆಂಬುವದಕ್ಕೆ ಬಸವಣ್ಣನವರ | 
ಒಂದು ವಚನವನ್ನು ಮಾತ್ರ ಇಲ್ಲಿ ಕೊಡುತ್ತೇನೆ. 

೨೦೯ 
“ ಅರಿದರಿದು ಸಮಗಾಣಿಸಬಾರದು ತ್ರಾಸಿನ ಕಟ್ಟಳೆಯಂತಿನಿತಿನಿತು 

ವೆಗ್ಗಳವಾದರೆ ಈಶ್ವರನು ಒಡೆ ಇಕೃದೆ ಮಾಣುವನೆ? ಪಾತ್ರಾಪಾತ್ರವೆಂದು 

ಕಂಡರೆ ಶಿವನೆಂತು ಮೆಚ್ಚುವನು? ಜೀವಜೀನಾತ್ಮನ ಸರಿಯೆಂದು ಕಂಡರೆ 

ಸಮನೇದಿಸದಿಪ್ರನೇ ಶಿವನು? ತನ್ನ ಮನದಲ್ಲಿ ಯತ್ರ ಜೀವಸ್ತತ್ರ ಶಿವ 

ನೆಂದು ಸರ್ವಜೀವದಯಾಪಾರಿಯಾದರೆ ಕೂಡಲಸಂಗಮದೇವನು ಕೈಲಾಸ 

ದಿಂದ ಬಂದು ಎತ್ತಿಕೊಳ್ಳದಿಪ್ಪನೇ?'' | 

ಮೈತ್ರ--ಅಂದರೆ ಉತ್ತಮರ ಕೂಡ ದ್ವೇಷ ಇಲ್ಲದಿರುವಿಕೆ, ತನಗೆ ಸಮಾನ 
ರಾದವರಲ್ಲಿ ಸ್ನೇಹದಿಂದಿರುವಿಕೆಯು. 

೨೧೦ 
ಬಸವಣ್ಣನವರು 
" ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ ದುರುಳ ದುರ್ಜನರ ಸಂಗ 

ವದು ಭಂಗವಯ್ಯ ಸಂಗವೆರಡುಂಟು ಒಂದು ಬಿಡುವದು ಹಿಡಿ ಮಂಗಳ 

ಮೂರ್ತಿ ನಮ್ಮ ಕೂಡಲಸಂಗನ ಶರಣರ'' 

(ಕರುಣಿಸಿ ಹೀನರಲ್ಲಿ ದಯಾತೋರುವದು) ಬಸವಣ್ಣನವರು-- ದಯವೇಬೇಕು 
ಸಕಲ ಪ್ರಾಣಿಗಳೆಲ್ಲರಲ್ಲಿ'' ಎಂದು ಕೃಪೆಯನ್ನು ಪ್ರಾಣಿಗಳಲ್ಲಿ ತೋರಿಸಿರುತ್ತಾರೆ. 
ನಿರ್ಮಮ--ನನ್ನದಲ್ಲವೆಂಬುದನ್ನು ಬಿಡುವದು. ನಿರಹಂಕಾರ-- ಅಹಂಕಾರ ಇಲ್ಲ 
ದಿರುನಿಕೆ. ಬಸವಾದಿ ಪ್ರಮಥರು ಮಹಾ ಸಾತ್ತಿಕಗುಣಸಂನನ್ನರು- ಆದ್ದರಿಂದಲೇ 
ಇವರು ಅಹಂಕಾರ ಮಮಕಾರಗಳನ್ನು ಬಹಳವಾಗಿ ಜರಿದು ಖಂಡಿಸಿರುತ್ತಾರೆ. ಎನಗಿಂತ 
ಕಿರಿಯರಿಲ್ಲವೆಂದು ಹೇಳುವ ಬಸವಣ್ಣನವರಿಗೆ ಅಹೆಂಕಾರ ಮಮಕಾರಗಳು ಬರಲು 
ಕಾರಣವೇ ಇರುವದಿಲ್ಲ. ಅವರು ಅವುಗಳನ್ನು ಖಂಡಿಸಿರುತ್ತಾರೆ. 


೨೧೧ 

ಸಿದ ರಾಮದೇವರು-- ' 
” ಸೋಹಂ ಎಂಬುವದು ಅಂತರಂಗದ ಮದ ನೋಡಯ್ಯ, 

ಶಿವೋಹಂ ಎಂಬುವದು ಬಹಿರಂಗ ಮದ ನೋಡಯ್ಯ, ಈ ದ್ರಂದ್ರವನಳಿದು 

ದಾಸೋಹಂವೆಂದೆನಿಸಯ್ಯ ಕಪಿಲಸಿದ್ಧಮ ಲ್ಲಿಕಾರ್ಜುನಾ ಡೆ 

1 


6೩6 ಬಸವತತ್ವ ರತ್ನಾಕರ 


ಎಂದು ಹೇಳಿರುವರು. " ಸಮದುಃಖಸುಖ?''  ಸುಖದುಃಖದಲ್ಲಿ ಸಮಾಧಾನಿ 
ಯಾಗಿರುವದು. ಈ ನಿಷಯಕ್ಕೆ ಬಸವಣ್ಣನವರು-- 

"«ಉರಿಬರಲಿ ಶಿರಿಬರಲಿ ಬೇಡಬೇಕು ಎಂದೆನು'' 
ಅಂದರೆ ಜೇಕಾದದ್ದು ಬಂದರೂ ಬರಲಿ ಅದಕ್ಕೆ ಅಂಜಲಾರೆನೆಂದು ಹೇಳುತ್ತಾರೆ. 


೨೧೨ 
ಜೇಡರ ದಾಸೀಮಾರ್ಯರು.- 
"« ಇಂದಿಂಗೆಂದು ನಾಳಿಂಗೆಂದು ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ 
ಬಡತನನೇ ರಾಮನಾಥ” 
೨೧೩ 
ಸಿದ್ದರಾವ ಪುಡೇನರ್ಶಾೂ 
"« ಸಿರಿಯಾಯಿತ್ತೆಂದು ಉಚ್ಚಹದಿಂದುಬ್ಬದೆ ಕೆಟ್ಟಿತೆಂದು ಮನ 
ನೊಂದು ಭಿ ಓನಾದಂತಿರಬೇಡ ಹಿರಿಯರ ಮನವಿಸ್ಕಂದವಾಗದೊಂದೀ 
ಯಂದದಲ್ಲಿಪ್ಟಂತಪ್ಪ ನಿಮ್ಮದೊಂದು ಸಮತಾಗುಣ ಎನ್ನನೆಂದು ಬಂದು 
ಸೊಂದಿರ್ಪುದು ಹೇಳಾ ಕಪಿಲಸಿದ್ಧಮಲ್ಲಿಕಾರ್ಜುನಾ'' 
ಅಂದರೆ ಸಂಸತ್ತು ಬಂದರೆ ಹಿಗ್ಗಬೇಡ; ಅದು ಹೋದರೆ ಕುಗ್ಗಬೇಡ. ಸುಖದುಃಖ 
ಗಳಲ್ಲಿ ಸಮತಾಭಾವನೆಯಿದ್ದರೆ ಅವನು ಶ್ರೇಷ್ಠನಾಗುನನು. ಅಂತಹ ಗುಣವು ನನಗೆ 
ಎಂದಿಗೆ ಬರುತ್ತದೆಂದು ಶ್ರೀ ಸಿದ್ಧರಾಮದೇವರು ಬೇಡಿಕೊಂಡಿರುತ್ತಾರೆ. 


೨೧೪ 
ಸ್ವತಂತ್ರಸಿದ್ದ ಲಿಂಗದೇವರು 
ಸುಖದುಃಖ ಮೋಹದೊಡಲುಗೊಂಡು ಹುಟ್ಟಿ ತೀಜಗನವೆಲ್ಲ 
ಆ ಜಗದಂತೆ ಭಕ್ತನಾದಡೆ ಅವರ ಕುಂದೇನು? ತನ್ನ ಹೆಜ್ಜೇನು? ಜಗವು 
ಮಾಯೆಯಂತೆ ಅದ ಬೇರುವಾಡಿ ತಾ ಶಿವನಂತೆ ಇದ್ದವನ ಇರವು ಶುದ್ಧ 
ಜಗದೀಶನು ಅವರೊಳಗೆ ತೆರಹಿಲ್ಲದಿಪ್ಸನು ಇದು ಸತ್ಯ ನಿಜಗುರು ಸ್ವತಂತ್ರ 
ಸಿದ್ಧಲಿಂಗೇಶ್ವರಾ'' 
ಕನಾ ಅಂದರೆ ಸಹನಶೀಲತೆ ಇದನ್ನೂ ಕೂಡ ಬಸವಾದಿ ಪ್ರಮಥರು ಬಹಳ 
ಕೊಂಡಾಡಿರುತ್ತಾರೆ. | 
೨೧೫ 
ಬಸವಣ್ಣ ನವರು 
" ತನಗೆ ಮುನಿದರಿಗೆ ತಾ ಮುನಿಯಲೇಕಯ್ಯಾ ? ತನಗಾದ ಆಗೇನು 
ಅನರಿಗಾದ ಬೇಗೇನು? ತನುವಿನ ಕೋಪ ತನ್ನ” ಹಿರಿಯತನದ ಕೇಡು 
ಮನದ ಕೋಸ ತನ್ನ ಅರುಹಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ 
ಸುಟ್ಟ ಲದೆ ನೆರೆಮನೆಯ ಸುಡದು ಕೂಡಲಸಂಗಮದೇವಾ: 


ಭಗವದ್ಗೀತೆಯೂ ಬಸನಣ್ಣಿನನರೂ ಹಿರಿಯ 


ಹುಟ್ಟ 


೨೧೬ 


4 
3 


ಅಕ್ಕಮಹಾದೇವಿಯವರು-- 
« ಬೆಟ್ಟದ ಮೇಲೊಂದು ಮನೆಯಮಾಡಿ ಮೃಗಂಗಳಿಗಂಜಿದಡೆಂ 
ತಯ್ಯ, ಸಂತೆಯೊಳಗೊಂದು ಮನೆಯಮಾಡಿ ಶಬ್ದಕ್ರೆ ನಾಚಿದಡೆಂತಯ್ಯ 
ಸಮುದ್ರದೊಳಗೊಂದು ಮನೆಯಮಾಡಿ ನೊರೆತೆರೆಗಳಿಗಂಜಿದಡೆಂತಯ್ಯ 
ಚನ್ನಮಲ್ಲಿಕಾರ್ಜುನಯ್ಯ ಕೇಳಯ್ಯ ಲೋಕದೊಳಗೆ ಹುಟ್ಟದಬಳಿಕ ಸ್ತುತಿ 
ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ 
ಬೇಕು” 
; ಸಂತುಷ್ಟಃ ಸತತಂ ಯೋಗೀ ಯೋಗಿಗಳಾದವರು ಯಾವಾಗಲೂ ಸಂತೋಷ 
ವುಳ್ಳವರಾಗಿರಬೇಕು. 
೨೧೭ 
ಬಸವಣ್ಣನವರು 
(8 ಹೊಯಿದವರೆನ್ನ ಹೊರೆದನರೆಂಬೆನು ಬ್ಬೆದವರೆ ನ್ಟ ಬಂಡುಗಳೆಂಬೆನು 
ನಿಂದಿಸಿದವರೆನ್ನ ತಂತೆತಾಯಗಿಕುತೆ ಅಳಿಗೊಂಡವರು ಆಳ್ಬರೆಂಜೆ ಜರಿದವ 
ಕನ್ನ ಜನ್ಮ! ಬಂಧುಗಳೆಂಬೆ ಕೊಂಡಾಡಿದವರೆನ್ನ ಹೊನ್ನ | ಶೂಲದಲ್ಲಿಕ್ಟಿದರು 
RE 
ಯತಾತ್ಮಾ ದೃಢನಿಶ್ಚಯ-ಜಿತೇಂದ್ರಿಯನಾಗಿಯೂ, ದೃಢನಿಶ್ಚಯ ಉಳ್ಳವ 
ನಾಗಿಯೂ ಇರಬೇಕು. 
| ೨೧೮ 
ಬಸವಣ್ಣನವರು 
" ಹಸಿವು ತೃಷೆ ನಿದ್ರೆ ನಿಷಯಂಗಳ ಮರೆದೆ ನೀವು ಕಾರಣ ಕಾಮ, 
ಕ್ರೋಧ, ಲೋಭ, ನೋಹ, ಮದ, ಮತ್ಸರಂಗಳ ಮರೆದೆ ನೀವು ಕಾರಣ 
ಪಂಚೇಂದ್ರಿಯ, ಸಪ್ತಧಾತು ಅಷ್ಟ ಗಳ ಮರೆದೆ ನೀವು ಕಾರಣ 
ಕೂಡಲಸಂಗಮಡೇವಯ್ಯಾ ನಿಮ್ಮ 'ರಣರಿಗೆ ಆಪಸ್ಯಾಯನವಾದರೆ ಎನಗೆ 
ತೃಪ್ತಿಯಾಯಿತ್ತು'' 
೨೧೯ 
ಬಸವಣ್ಣ ನವರ ದ ಢನಿಶ್ಚ ಯ 
ಬ ಲಂಗವತರಿಂನಬಂದ ನಡೆಗಳು ಲಿಂಗವಶದಿಂದಬಂದ ನುಡಿಗಳು 


ಲಿಂಗವಂತರು ತಾವು ಂಜಲೇಕೆ? ಲಿಂಗವಿರಿಸಿದಂತೆ ಇಸ್ಪ್ಪದಲ್ಲದೆ 
ಕೂಡಲಸಂಗಮದೇವಾ ರಭಿಮಾನ ತನ್ನದೆಂಬನಾಗಿ'' 
ಮಯ್ಯರ್ಷಿತ :; ಮನೋಬುದ್ಲಿ ನನ್ನಲ್ಲಿ ಅರ್ಪಿಸಿದ ಮನೋಬುದ್ದಿ ಯುಳ್ಳ 


ಭಕ್ತ ನೇ ನನಗೆ ಪ್ರಿಯನೆಂದು ಗೀತೆಯು ಹೇಳುತ್ತದೆ. ಇಲ್ಲಿ ಗೀತೆಯ ವಾಕ್ಯಕ್ಕೂ 
ಶರಣರಿಗೂ ಇರುವ ' ಜೀಡವೇನಂದಕೆ ಗೀತೆಯಲ್ಲಿ ಶ್ರೀ ಕೃ ನಾನೇ ಪರಮಾತ್ಮನು, 
ನನ್ನಲ್ಲಿಯೇ ಭಕ್ತಿಯನ್ನಿಡಬೇಕೆಂದು ಅರ್ಜುನನಿಗೆ ಬೊ ಬಸವಣ್ಣ ನವ 


ರಾದರೋ ತಾವು ಭಕ್ತರಾಗಿ ಪರಮಾತ್ಮನಿಗೆ ಮೊರೆಹೋಗಿದ್ದಾ , ಸರ್ವಾರ್ಹಣಭಾನದಲ್ಲಿ 


೧೧ 


ತ್‌ 
ಕೆ 
“21 


೧೩೨ ಬಸವತತ್ವ ರತ್ನಾಕರ 


ಅನೇಕ ವಚನಗಳನ್ನು ಈ ಬಗ್ಗೆ ಹೇಳಿರುತೇವೆ., "" ಯಸ್ಮ್ಮಾನ್ಸೋ ದ್ವಿಜತೇ ಲೋಕೋ 
ಲೋಕಾನ್ನೋ ದ್ವಿಜತೇ ಚ ಯಃ” ""ಯಾವನನ್ನು ನೋಡಿ ಲೋಕದ ಜನರು ಭಯ 
ಗೊಳ್ಳುವದಿಲ್ಲವೋ, ಯಾವಾತನು ಲೋಕದಿಂದ ಭಯಗೊಳ್ಳುವದಿಲ್ಲವೋ ಅಂದರೆ 
ಸದಾಚಾರಿಯಾಗಿ ಸತ್ಕಾರ್ಯದಲ್ಲಿ ತೊಡಗಿದ ಯೋಗಿಯನ್ನು ಕಂಡರೆ ಯಾರಿಗೂ ಭಯ 
ವಾಗಲಾರದು ಮತ್ತು ಇಂತಹ ಸತ್ಕಾರ್ಯಗಳನ್ನೇ ಮಾಡುವ ಯೋಗಿಯು ಜನರಿಗೂ 
ಅಂಜಲಾರನು. ಶರಣರೂ ಕೂಡ ಕ್ಳೂರ ಕರ್ಮಗಳನ್ನು ಮಾಡತಕ್ಕ ಮಾನವರನ್ನು 
ಅನೇಕ ತರಹದಿಂದ ಖಂಡಿಸಿ ಅವರ ಮಾರ್ಗವು ನರಕಸಮಾನವಾದುದೆಂದು ಸಿಂದಿಸಿರು 
ತ್ತಾರೆ.  ಹರ್ಷಾಮರ್ಷ ಭಯೋದ್ವೇಗೈರ್ಮುಕ್ತಃ'' ಆನಂದ, ಈರಾ, ಭಯೆ 
ಇವುಗಳಿಂದ ಮುಕ್ತನಾಗಿರಬೇಕು. ಶರಣರು ಯಾವಾಗಲೂ ಈರ್ಕ್ಯಾದಿಗಳಿಂದ 
ಮುಕ್ತರು. 
ಅನಪೇಕ್ಸ--ತನ್ನಷ್ಟಕ್ಕೆ ತಾನೇ ಬಂದ ಅರ್ಥದಲ್ಲಿಯೂ ಆಶಾರಹಿತ, ಶರಣರು 
ಈ ನಿಷಯದಲ್ಲಿ ಅನೇಕ ಸೊಗಸಾದ ವಚನಗಳನ್ನು ಹೇಳಿರುತ್ತಾರೆ. 


೨೨೦ 
ಉರಿಲಿಂಗಪೆದ್ದಿಗಳು-- ಬ 
"« ಅಶೆಯುಳ್ಳನ್ನಕ್ಕ ಒಬ್ಬರ ಆಶ್ರಯಿಸುವದು ಆಶ್ರಯದಾಶೆ ಕಷ್ಟ 
ಕಾಣಿರಯ್ಯಾ ಆಕೆಯೇ ದಾಸತ್ವ ನಿರಾಶೆಯೇ ಈಶತ್ವ ದಾಸತ್ವದ ಈಶತ್ವದ 
ಈ ಅನುವ ವಿಚಾರಿಸಿ ನಿರಾಶೆಯಾಗಿಪ್ಪುದೇ ಈಶಪದವಯ್ಯ ಉರಿಲಿಂಗ 
ಸೆದಿ ಪಿಯ ನಿಶ್ವೇಶ್ವರಾ'' 


ಸಾ ಆ 
೨೨೧ 
ಸ್ವತಂತ್ರಸಿದ್ಧಲಿಂಗೇಶ್ವರ-- 
"« ಆಶೆಯೆಂಬ ಸ್ತ್ರೀಗೆ ಮನಸೋತನರೆಲ್ಲ ಕೆಟ್ಟ ಕೇಡನೇನೆಂಜಿನಯ್ಯ? 


ಯತಿಗಳಾಗಲಿ, ವೇದಾಧ್ಯಾಯಿಗಳಾಗಲಿ, ವ್ರತಿಗಳಾಗಲಿ, ಸರ್ವವಿದ್ಯಾ 
ಕಲಾನಂತರಾಗಲಿ ನರರೊಳಗಾಗಲಿ, ಸುರರೊಳಗಾಗಲಿ ಇವರೆಲ್ಲರೂ 
ಧನವುಳ್ಳವರ ಬಾಗಿಲ ಕಾಯಿಸಿದಳು ನೋಡಾ ಇವಳಿಗಾರೂ ಮರುಳಾಗರು 
ನಿಜಗುರು ಸ್ವತಂತ್ರಸಿದ್ಧಲಿಂಗೇಶ್ವರಾ ಶೆರಣರಲ್ಲದವರ ಕಿವಿಯಹಿಡಿದು 
ಕುಣಿಸಿದಳು ನೋಡಾ”? | 


೨೨೨ 
ಬಸವಣ್ಣನವರು 
"« ಆಶೆಗೆ ಹುಟ್ಟಿದ ಪ್ರಾಣಿ ಆಶಯನೆ ಕಲಿತು ಪುಣ್ಯಸದನಿಯ 
ಬಯಸಿದರೆ ಭವಮಾಲೆಯ ಬರವು ತಪ್ಪದು. ಬೇಡಲು ಹುಟ್ಟದ ಪ್ರಾಣಿಗೆ 
ಬೇಡಲು ವಿಧಿಯೇ ಸೂಳೆಗೆ ಹುಟ್ಟಿದ ಪ್ರಾಣಿಗೆ ನಿಜಗುಣಸಜ್ಜನನವಪ್ಪುದೆ? 
ಲಿಂಗ-ಉದಯ, ಶರಣನಿಸ್ತಾರವು ಬಯಸಿದರೊಳವೆ ಕೂಡಲಸಂಗಮ 
ದೇವಾ ೨೨ 


ಭಗವದ್ಗೀತೆಯೂ ಬಸವಣ್ಣ ನವರೂ ೧ಕ್ಕಿಕ 


೨೨.೩ 
ಮತ್ತೊಂದು ಕಡೆಗೆ ಬಸವಣ್ಣ ನವರು 
""ನೂರನೋದಿ ಸೂರ” ಕೇಳಿದರೇನು? ಆತೆ ಹರಿಯದು ರೋಷ 
ಬಿಡದು ಮುಜ ನಕ್ಕೆಕೆದು ಫಲವೇನು? ಮಾತಿನಂತೆ ಮನನಿಲ್ಲದ ಜಾತಿ 
ಡೊಂಬರ ನೋಡಿ ನಗುವ ನಮ್ಮ ಕೂಡಲಸಂಗಮದೇವಾ” 
ಶುಚಿಃ ಇದರ ಬಗ್ಗೆ ಈ ಮೊದಲೇ ಬಸವಣ್ಣನವರ ಕೆಲವು ವಚನಗಳನ್ನು 
ಹೇಳಲಾಗಿದೆ. 


೨೨೪ 
ಯತಾತ್ಮಾ--ಬಸವಣ್ಣನವರು-- 
 ಕಾಮನೇಕೋ ಲಿಂಗಪ್ರೇಮಿಯೆನಿಸುವಂಗೆ ಕ್ರೋಧವೇಕೋ 
ಶರಣವೇದ್ಯನೆನಿಸುವಂಗೆ? ಲೋಭವೇಕೋ ಭಕ್ತಿಯ ಲಾಭವ ಬಯಸು 
ವಂಗೆ? ಮೋಹವೇಕೋ ಪ್ರಸಾದವೇದ್ಯನೆನಿಸುವಂಗೆ? ಮದಮತ್ಸರ 
ವುಳ್ಳವಂಗೆ ಹೃದಯಶುದ್ಧವೆಲ್ಲಿಯದೊ? ಹದುಳಿಗರಾದಲ್ಲಿಪ್ಸ ಕೂಡಲ 
ಸಂಗಮದೇವಾ”? 


೨೨೫ 
"" ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲುಬೇಡ, ಮುನಿಯ 
ಬೇಡ, ಅನ್ಯರಿಗೆ ಅಸಹ್ಯಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ 
ಹಳಿಯಲುಬೇಡ ಇದೇ ಅಂತರಂಗಶುದ್ದಿ, ಇದೇ ಬಹಿರಂಗಶುದ್ದಿ, ಇದೇ 
ನಮ್ಮ ಕೂಡಲಸಂಗನನೊಲಿಸುವ ಪರಿ” 
ದಕ್ಷ ಆಲಸ್ಯರಹಿತನು-ಆಲಸ್ಯರಾದವರನ್ನು ಬಸವಣ್ಣ ನವರು ಬಹಳ ವಚನ 
ಗಳಲ್ಲಿ ಜರಿದಿರುತ್ತಾರೆ. 
ಲಿಂಗಕ್ಳ್ಯಾದರೂ ಕಾಯಕದಿಂದಲೇ ಮುಕ್ತಿಯೆಂದು ಒಂದು ಕಡೆಗೆ ಹೇಳಿದ್ದಾರೆ. 
ಇದರಿಂದ ತಿಳಿಯುವದೇನಂದರೆ ಆಲಸ್ಯ ಕ್ರೈ ಎಡೆಯಿಲ್ಲದೆ ಮಾನವನು ತನ್ನ ಕಾಯಕದಲ್ಲಿ 
ದುಡಿಯಬೇಕು. 
ಯೇತುಧರ್ಮಾಮೃತನಿಂದಂ ಯಥೋಕ್ತಂ ಪರ್ಯುಪಾಸತೇ | 
ಶ್ರದ ಸಧಾನಾ ಮತ್ತ ಳೂ ಭಕ್ಕಾಸ್ತೇ5ತೀನ ಮೇ ಪ್ರಿಯಾಃ ॥ 
ಯಾರು ಈ ನ ತನನ್ನು ಯಥೇಚ್ಛ ಚ್ಛವಾಗಿ ಪಾನಮಾಡುತ್ತಾರೆಯೋ ಅವರೇ 
ನನಗೆ ಪ್ರಿಯರಾದ ಭಕ್ತರಾಗುವರು. ಇಲ್ಲಿಗೆ ಹನ್ನೆರಡನೆಯ ಅಧ್ಯಾಯವು ಮುಗಿ 
ದಿರುತ್ತದೆ 


ಭಗವದ್ಗೀತೆ-೧೦, ೧೧ನೆಯ ಅಧ್ಯಾಯಗಳು 
ಈ ಎರಡು ಹಚ್ಯಾಯನಳಲ್ಲಿ ಶ್ರೀ ಕೃಷ್ಣನು ಅರ್ಜುನನಿಗೆ ದೇವರ ವಿರಾಟ್‌ 
ಸ್ವರೂಸವನ್ನು ವರ್ಣಿಸಿರುತ್ತಾನೆ. ಹತ್ತನೆಯ ಅಧ್ಯಾಯದಲ್ಲಿ ೪೨ ಶ್ಲೋಕಗಳೂ, 
೧೧ನೆಯ ಅಧ್ಯಾಯದಲ್ಲಿ ೫೫ ಶ್ಲೊ ಕಗಳೂ ಇರುತ್ತ ವೆ, 


೧೩೪ ಬಸನತತ್ವ ರತ್ನಾಕರ 


ನಾನು ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ರುದ್ರರಲ್ಲಿ ಶಂಕರ, 
ವೃಕ್ಷಗಳಲ್ಲಿ ಅಶ್ವತ್ಥ, ದೇವತೆಗಳಲ್ಲಿ ನಾರದ, ಮಹರ್ಸಿಗಳಲ್ಲಿ ಭ ಸೈಗು, ಗಂಧರ್ವರಲ್ಲಿ 
ಚೈತ್ರರಥ, ಅಕ್ಷರಗಳಲ್ಲಿ ಅಕಾರ--ಇರುತ್ತೆ "ನೆ. ಹೀಗೆಂದು ಸೇವಕ ನರ್ಣನೆಯಲ್ಲಿಯೇ 
ಹತ್ತನೆಯ ಅಧ್ಯಾಯವು ಮುಗಿದಿರುತ್ತದೆ. 


ದ್ಯಾನಾ ಪ ಥಿಪ್ಕೊೋರಿದವೂಂತರಂ | ಹಿ ವಾ ಪ್ತಂ ತ್ವಯ್ಸೆ ಕೇನ ದಿಶಶ್ಚಸರ್ವಾಃ | 


ದೃಷ್ಟಾ ಎದ್ದು ತಂ ರೂಸನುಗ್ರಂ ತನೇ ತಥ ಲೋಕತ್ರಯಂ ಪ್ರವೃಥಿತಂ ಮಹಾತ್ಮನ್‌ ॥ 


ಅಂದರೆ ಆಕಾಶ ಪೃಥ್ವಿಗಳು ನಿನ್ನೊಬ್ಬವನಿಂದಲೇ ನ್ಯಾಪಿಸಲ್ಪಟ್ಟಿರುತ್ತವೆ. ಎಲ್ಲ ದಿಕ್ಕು 
ಗಳನ್ನೂ ನೀನೊಬ್ಬನೇ ನ್ಯಾಪಿಸಿರುವೆ. ನಿನ್ನ ಅದ್ಭುತವಾದ ರೂಪವನ್ನು ನೋಡಿ 
ಲೋಕತ್ರಯಂಗಳು ಭಯಭೀತನಾಗಿರುತ್ತ ತೆ 

ಶ್ರೀ ಬಸವಣ್ಣ ನವರು ದೇವರ ವಿರಾಟ್‌ ಸ್ವರೂಪವನ್ನು ಅನೇಕ ವಚನಗಳಲ್ಲಿ 
ವರ್ಣಿಸಿರುತ್ತಾರೆ. ಒಂದೆರಡು ವಚನಗಳನ್ನು ಮಾತ್ರ ಇಲ್ಲಿ ಕೊಡಬೇಕೆ 


HA 
ಒಂದು ಸಾರಿ ಪ್ರಭುದೇವರು ಭೋಜನಕ್ಕೆ ಕುಳಿತಾಗ ಬಸವಣ ೧ ನವರು 
“ ಗೇವ ಡೇರೆ ಈ ಹಾಪ್ರ ಸಾದ ಅವಧರಿಸಯ್ಯ ಎನ್ನ." ಬಿನ್ನಸ ಸವ 


ಅತಳ, ವಿತಳ, ಸುತಳ, ತ ರಸಾತಳ, ಮಹೀತಳ, ಸಾತಾಳಾದಿ 
ರೋಕದಿಂದತ್ತತ್ತ ನಿಮ್ಮ ಶ್ರೀ ಚರಣ ಭೂಲೋಕ, ಭುವರ್ಲೋಕ, 

ಸ್ವರ್ಲೊೋಕ, ಮಹಾಲೋಕ, ರಾಟ್‌ ತಪೋಲೋಕ, ಸತ್ಯಲೋಕ 
ದಾಟಿತು ನಿಮ್ಮುತ್ತಮಾಂಗ ತನುವಿನೊಳಗೆ ಅನಲಭರಿತವಾಗಿರ್ದು 
ಮಹನದಿಂ ತೋರಿ ಆಹುತಿಗೊಂಬಂತೆ ಸರ್ವಕರ್ತ ನಿತ್ಯಾನಂದಮಯನೆ 
ಭಕ್ತಲೀಲಾನಿನೋದನೆ ಕೂಡಲಸಂಗಮದೇವಾ ಸುಚಿತ್ತದಲ್ಲಿ ಮನಮಿಾಾಸಲ 
ಬೋನನನಾರೋಗಿಸಯ್ಯಾ ಸಿ «ಸ್ಟಾ ಮಿ ನೀನು ಶಾಶ್ವತ ನೀನು ಎತ್ತಿದೆ. 
ಬಿರುದ ಜಗನೆಲ್ಲರಿಯಲು ಮಹಾಡೇನ ಫುಪಾದೇವೆ ಇಲ್ಲಿಂದ ಮುಂದೆ 
ಶಬ್ದವಿನ್ಲ ಸಶುಸತಿ ಜಗಕ್ಕೇಕೋದೇವ ಸ್ವರ್ಗ ಮರ್ತ್ಯ ಪಾತಾಳಡೊಳಗೆ 
ಒಬ್ಬನೇ ದೇವ ಕೂಡಲಸಂಗಮದೇವ”? 


ಅನೇಕ ಬಾಹೂದರ ವಕ್ರ್ರನೇತ್ರಂ ಪಶ್ಯಾನಿಂ ತ್ವಾಂ ಸರ್ನತೋನಂತರೂಸಂ | 


ನೂಂತಂ ನ ಮಧ್ಯಂ ನ ಪುನಸ್ತನಾದಿಂ ಸಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ ॥ 
ಅಂದರೆ ಅನೇಕ ಭುಜಗಳು, ಅನೇಕ ಹೊಟ್ಟಿಗಳು, ಮುಖಗಳು, ನೇತ್ರಗಳುಳ್ಳ ಆದ್ಯಂತ 
ಶೂನ್ಯವಾದ ವಿಶ್ವ ರೂಸನಾದ ವಿಶ್ವೆ ಶ್ವ ರನೇ ನಿನ್ನ ನ್ನು ನೋಡುತ್ತೇನೆ. 

ಇದಕ್ಕೆ 1ಬ ಬಸನಣ್ಣ ೧ ಸವರು--ಸಾಸಿರ ಭುಜ, ಸಾಸಿರ ತಲೆ, ಸಾಸಿರ 
ನೇತ್ರಗಳೆಂದು ಹೇಳಿ ದ್ದಾರೆ. ಶ್ರೀ "ಶೃಷ್ಣ ಷ್ಣ ನು ಅರ್ಜುನನಿಗೆ ನಾನೇ ದೇವರೆಂದು ಹೇಳು 
ವಂತೆ ಅರ್ಥಾತ್‌ ದೇವ 5ರ ಸುಡ ಸ ವರ್ಣನೆ ಮಾಡಿದಂತೆಯೆ ಬಸವಣ್ಣ ನವರು 
ಶಿವನೇ ಇಂತಹ ವಿರಾಟ್‌ ಸ್ವರೂಸನೆಂದು ಹೇಳಿ ಆ ಶಿವನೇ ರಂಗೇ ಅವರ 
ಭನ ನೆ ಇರುತ್ತದೆ. ಈ ಎರಡು ಅಧ್ಯಾಯಗಳಲ್ಲಿಯ ಪ್ರ ಸೃತಿಯೊಂದು ಶ್ಲೋಕಕ್ಕೂ | 
ುಸ ವರ ವಚನಗಳಿರುತ್ತ ವೆ, ; | k 


“ಕ್ಲಂ 


ಭಗನದ್ಗೀತೆಯೂ ಬಸನಣ್ಣನನರೂ ೧೩೫ 


೯ನೆಯ ಅಧ್ಯಾಯದಲ್ಲಿ ೩೪ ಶ್ಲೋಕಗಳಿದ್ದು ದೇವರ ಐಶ್ವರ್ಯದ ವರ್ಣನೆ 
ಇರುತ್ತದೆ, 
ಮಯಾತತಮಿದಂ ಸರ್ವಂ ಜಗದನ್ಯಕ್ತಮೂರ್ತಿನಾ 
ಮತ್ಸಾನಿ ಸರ್ನಭೂತಾನಿ ನ ಚಾಹಂ ತೇಷ್ಟವಸ್ಥಿತಃ | 
ಅತೀಂದ್ರಿಯ ಸ್ವರೂಪನಾದ ನನ್ನಿಂದ ಈ ಜಗತ್ತು ನ್ಯಾಪಿಸಲ್ಪಟ್ಟಿರುತ್ತದೆ. ನನ್ನಲ್ಲಿಯೇ 
ಚರಾಚರಾತ್ಮಕಗಳಾದ ಪ್ರಾಣಿಗಳೆಲ್ಲ ಇರುತ್ತವೆ. ನಾನು ಮಾತ್ರ ಅವುಗಳಲ್ಲಿರುವದಿಲ್ಲ. 


೨೨೭ 
"« ವಿಶ್ವದೊಳಗೆಲ್ಲ ನೀನೇ ದೇವ, ನಿಶ್ಚಭರಿತನು ನೀನೇ ದೇವ, ವಿಶ್ವಸತಿ 
ನೀನೇ ದೇವ, ನಿಶ್ವಾತೀತನು ನೀನೇ ದೇವ” 
ಬಸವಾದಿ ಶಿನಶರಣರು ಮುಕ್ತಿಯ ಹೊರತು ಬೇರೆ ಯಾವ ಸುಖನನ್ನೂ ಬೇಡ 
ತಕ್ಕವರಲ್ಲ. ಸುಖಗಳಲ್ಲಿ ಹೆಚ್ಚಿನ ಸುಖನೆಂದೆನ್ನಿಸಿಕೊಳ್ಳುವ ಸ್ವರ್ಗಸುಖವನ್ನೂ ಕೂಡ 
ಬಹಳ ಜರೆದಿರುತ್ತಾರೆ. ಸಕಾಮಿಗಳಾಗಿ ಉತ್ಸ ಸ್ಚಗಳಾದ ಯಜನಾದಿ ಕಾರ್ಯಗಳನ್ನು 
ಮಾಡಿದರೆ ಸ ಸ್ವರ್ಗಾದಿಸುಖಗಳು ಸಿಗುತ್ತ ವೆಯಷ್ಟೆ ? ಆದರೆ ಇವುಗಳು ಸ್ಹ ರವಾದ ನ 
ಗಳಲ್ಲ. ಜ ಬೆನ್ನು ಹತ್ತಿದರೆ ಸರಮಾತ ¥ ನಿಜ ಸ್ವರೂಸನಾದ ನೋಕ್ಟ ವೆಂದಿಗೂ 
ಸಿಗಲಾರದೆಂದು ಕೇಳ 2. ಈ ವಿಷಯದಲ್ಲಿ ನ ಬಸವಣ್ಣ ನನರ ಮಾರ್ಕ 
ಕ್ಕಿಂತ ಯತ್ಕಿಂಚಿತ್ತಾ ದರೂ ಭಿನ್ನನಾಗಿರುವದಿಲ್ಲ. 


ತೆ ವಿದ್ಯಾಮಾಂ ಸೋಮಸಾಃ ಪೂತಸಾಸಾ ಯಚಜ್ಞೈರಿಷ್ಟ್ಯಾ ಸ್ಪರ್ಗತಿಂ ಸ್ಟಾ pe | 


ತೇ ಪುಣ್ಯ ಮಾಸಾದ್ಯ ಸುರೇಂದ್ರ ಲೋಕಮಶ್ಚ 08. ನಿನ್ನಾ ಸ ಪಿ a 


ತೇ ತಂ ಭುಕ್ಹ್ಯ್ಯಾ ಸ್ವ ಹ ಲಾ ತ್ರ ೪ ಣೇಪುಣ್ಣ ಗ್ಗ ಮರ್ತ್ಯಲೋಕಂ ವಿಶಂತಿ ॥ 
ಏನಂ ತ್ರಯಾ ಭರ ಮನುಸ್ರಪನ್ನಾ ತಾರಕ ತಾರು ತಕ ಲಭಂತೇ ॥ 


ಅಂದರೆ ನೇದತ್ರ ಯಗಳಲ್ಲಿ ಹೇಳ ಲ್ಬಟ್ಟಿಂತಹ ಕರ್ಮದಲ್ಲಿ ತತ್ಪ ರರಾದವರು ಸೋ ಘಿ 
ರಸಾದಿಗಳನ್ನು ಜಾ 18 ವಿಶ ಈ ಸ ರ್ಗವನ್ನು 7» ತ್ತಾಕ ಅವರು 
ಸ್ನರ್ಗದ ಸುಖವನ್ನು ವಿಫುಲವಾಗಿ ಸ 'ಪ್ರಣ್ಯ ತ ಮತ ರ್ತ್ಯಲೋಕಕ್ಕೆ 
ಬರುತ್ತಾರೆ. ಮತ್ತು ಪುಣ್ಯಕಾರ್ಯಗಳನ್ನು ಮಾಡಿ ಪುನಃ ಸ್ವರ್ಗಕ್ಕೂ ಸ್ವರ್ಗದಿಂದ 
ಮರ್ತ್ಯಕ್ಕೂ ಗಮನಾಗಮನಾದಿಗಳನ್ನು ಮಾಡುತ್ತಲೇ ಇರುತ್ತಾರೆ 


೨೨೮ 
ಪ್ರಭ ಬುದೇನರ— 
ಭವ ವಶಿಕ್ಕಿ ನನ್ನಿಯ ನುಡಿದು ಅರವಟಿ ಸ ಗೆಯನಿಕ್ಸಿ ಕೆರೆಯ 
ಕಟ್ಟಿ ಸಿದರೆ A ಗ ಮೇಲೆ ಸ ೈರ್ಗವುಂಟಲ್ಲದೆ ವನ ನಿಜವು ಸಾಧ್ಯ 
ನಾಗಳಾರನ ಗುಹೇಶ್ವರನ ಅರಿದ ನೆ ಆವ ಫಲವೂ ಇಲ್ಲ” 


೨೨೯ 
"ಕಿರಿ ದೇಗುಲಂಗಳೆಲ್ಲವೂ ಹಿಂದಣ ಅಡಿನಜ್ಜೆ ಗೊಳಗು ಕರ್ಮ 
ಕಾಂಡ ಯೋಗಂಗಳೆಲ್ಲವೂ ಭವದ ತೆಕ್ರೆಗೆ ಒಳಗು ಇ ಮುಂದಣ 
ಸಂದನಳಿದು ಗುಹೇಶ್ವರಲಿಂಗದಲ್ಲಿ ರ್‌ ನಡ ತು 


೧೩೬ ಬಸವತತ್ವ ರತ್ನಾಕರ 
" ಎ 


3೩0 
ಮೋಳಿಗೆಯವಫಾರಯ್ದ 


" ಕಾಯ ಸಮಾಧಿಯನೊಲ್ಲೆ ಜೀವನೆನಹು ಸಮಾಧಿಯನೊಳ್ಗೆ 
ಕೈಲಾಸವೆಂಬ ಭವಸಾಗರವನೊಲ್ಲೆ ನೀ ನ್ನ ಅಲ್ಲಿಗೆ ಇಲ್ಲಿಗೆ ಎಳೆಯದೆ 
ನಿನ್ನಲ್ಲಿ ಕೂಟಸ್ಥಾನ ಮಾಡಾ ಥೀಃಕಳಂಕ ಮಲ್ಲಿಕಾರ್ಜುನಾ” 

೨೩೧ 
ಬಾಚರಸರು-- 
"« ಈ ಕ್ರಿಯೆಗೆ ಈ ಫಲ ಈ ಪುಷ್ಪಕ್ಕೀ ಫಲ ಎಂಬ ಕೈ ಕೂಲಿಕಾರರು 
ಅವರೆಲ್ಲ ಕರ್ಮಿಗಳಯ್ಯ ಪುಣ್ಯಪಾಪಗಳನುಂಬ ಕರ್ಮಿಗಳಯ್ಯ ಒಡಲೊಡನವೆ 
ಸಡೆದರ್ಥ ಮೃಡದೇವಸೊಡ್ಡ ನಿಗೆ ಎಂಬಾತ ಬೆಡಗಿನ ಶಿವಪುತ್ರ ಉಳಿದವ 
ರೆಲ್ಲರು ಜಗದ ಮಿತ್ರರು ಸ್ವರ್ಗನರಕವನುಂಬ ಕರ್ಮಿಗಳೆಯ್ಯ”” 
ಈ ನಾಲ್ಕು ವಚನಗಳನ್ನು ವಿಚಾರಪೂರ್ವಕ ಓದಿ ನೋಡಿದರೆ ಕೆರೆ ದೇಗುಲ, ಅನ್ನ 
ಛತ್ರ, ಅರನಟ್ಟಿಗೆ ಮೊದಲಾದ ಪುಣ್ಯಕರ್ಮಗಳನ್ನು ಮಾಡಿದವರಿಗೆ ಸ್ವರ್ಗಸುಖವಾಗು 
ತ್ತದೆ. ಶಿವನ ನಿಜವಾದ ಸಾನ್ನಿಧ್ಯವು ಆಗಲಾರದು. ಪರಮಾತ್ಮನ ನಿಜಸ್ಟರೂಪವನ್ನು 
ತಿಳಿದ ಶರಣನಿಗೆ ಯಾವ ಫಲವೂ ಆಗಲಾರದು. ಆದ್ದರಿಂದ ಗುಹೇಶ್ವರಲಿಂಗದಲ್ಲಿ 
ಕೂಡಿಕೊಂಡಿರಬೇಕು. ಈ ಕಾರ್ಯವನ್ನು ಮಾಡಿದರೆ ಇಷ್ಟು ಫಲ ಆ ಕಾರ್ಯವನ್ನು 
ಮಾಡಿದರೆ ಅಷ್ಟು ಫಲ. ಈ ಪುಷ್ಪವನ್ನು ದೇವರಿಗೆ ಅರ್ಪಿಸಿದರೆ ಇಷ್ಟು ಫಲವೆಂದು 
ಹೇಳುವವರೆಲ್ಲ ಪುಣ್ಯಸಾಪಗಳನ್ನುಣ್ಣುವ ಕರ್ಮಿಗಳು ಮತ್ತು ಸ್ವರ್ಗನರಕಗಳನ್ನು 
ಉಣ್ಣತಕ್ಕವರು. ಆದ್ದರಿಂದ ಶರಣರು ಕಾಯಸಮಾಧಿ ಒಲ್ಲೆ ಜೀವಸಮಾಧಿ ಒಳ್ಳೆ 
ಕೈಲಾಸದ ಹಂಗೂ ನಮಗೆ ಬೇಡ ಅಲ್ಲಿಗೂ ಇಲ್ಲಿಗೂ ಕಳಿಸದೆ ಇರತಕ್ಕ ನಿನ್ನಲ್ಲಿ ಕೂಡಿಸಿ 
ಕೊಳ್ಳು ಎಂದು ಹೇಳುತ್ತಾರೆ. ಸಕ್ಸಣಿಕ ಸುಖಗಳಾದ ಸ್ವರ್ಗಾದಿ ಫಲಗಳು ಅವರಿಗೆ 
ಎಷ್ಟೂ ಬೇಕಾಗಿರುವದಿಲ್ಲ. ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದುವದೇ ಅವರ 
ಜೀವನದ ಗುರಿ. 

ಸೂಕ್ಸ್ಮ್ಮಾಗಮದಲ್ಲಿಯೂ ಕೂಡ-- " ಕೈಲಾಸಾದಿ ಸದಾಕಾಂಕಾ,ಂ ತ್ನಜೇ 
ಲಿಂಗಾಂಗ ಯೋಗಭಾಕ್‌'' ಎಂದು ಹೇಳಿದೆ. ಲಿಂಗಾಂಗ ಸಾಮರಸ್ಯವನ್ನು ಹೊಂದ 
ಬೇಳೆಂಬುವವನು ಕೈಲಾಸಾದಿ ಪದವಿಗಳ ಅಸೇಕ್ಸ್ಷೆಯನ್ನು ಮಾಡಬಾರದು. 

ತಿಷ್ಠ 

ಪ್ರಭುದೇವರು-- 

“ಸತ್ತು ಹುಟ್ಟಿ ಕೆಟ್ಟಿ ವರೆಬ್ಲರೂ ದೇವಲೋಕಕ್ಕೆ ಹೋದರೆಂಬ ಬಾಲ 
ಭಾಷೆಯ ಕೇಳಲಾಗದು ಸಾಯದ ಮುನ್ನ ಸ್ತಯವನರಿದಡೆ ದೇವನೊಲಿವ 
ನಮ್ಮ ಗುಹೇಶ್ವರನು'' 

೨೩, 
« ಸತ್ತಬಳಿಕ ಮುಕ್ತಿಯ ಹೆಡೆದಿಹೆನೆಂದು ಪೂಜಸಹೋದರೆ 
ಆ ದೇವರೇನ ಕೊಡುವನೋ? ಸಾಯದೆ ನೋಯಡೆ ಸ್ವತಂತ್ರನಾಗಿ 
ಸಂದುಭೇದವಿಲ್ಲದಿರ್ಪ ಗುಹೇಶ್ವರಾ ನಿಮ್ಮ ಶರಣ? 


ಭಗವಡ್ಗೀತೆಯೂ ಬಸನಣ್ಣನನರೂ ೧೩೭ 


ಈ ಎರಡು ವಚನಗಳಲ್ಲಿ ಪ್ರಭುದೇವರು ಹೇಳುವದೇನಂದರೆ--ಸತ್ತಮೇಲೆ ಪುಣ್ಯ 
ಲೋಕಗಳು ದೊರೆಯುತ್ತನೆಂದು ತಿಳಿದು ಕಾರ್ಯವನ್ನು ಮಾಡತಕ್ಕವರೇ ಬಹಳ. 
ಆದಕೆ ಮನುಷ್ಯನು ಆ ಹುಚ್ಚು ತನಕ್ಕೆ ಹೋಗದೆ ಜೀವಂತನಿದ್ದಾಗ ಜ್ಞಾನವನ್ನು ಪಡೆದು. 
ಐಕ್ಕದ ಅನುಭವವನ್ನು ಮಾಡಿಕೊಂಡು ಜೀವನ್ಮುಸ್ತ ನಾಗಬೇಕು. 

ಅನನ್ಯಾಶ್ಚಿಂತಯಂತೋ ಮಾಂ ಯೋ ಜನಾಃ ಪರ್ಯುಪಾಸತೆ । 
ತೇಷಾಂ ನಿತ್ಕಾ ಭಿಯುಕ್ಕಾನಾಂ ಯೋಗಕ್ಸೆ €ಮಂ ನಹಾನ್ಯುಹಂ | 
ಅನನ್ಯಮನಸ್ಸ ನಾಗಿ ಯಾನಾತನು ನನ್ನ ಚಿಂತನೆಯನ್ನು ಮಾಡುತ್ತ ಉಪಾಸನೆಯ ನ್ನು 
ಮಾಡುತ್ತಾ ನೆಯೋ ಆ ತನ ಕೆ ತ ಸೀಮಲಾಭಗಳನ್ನು ನಾನು ವಹಿಸುತ್ತೇನೆ. 
ಅನನ್ಯಮನಸ್ಕನಾಗಿ ಯಾವಾತನು ಪರಮಾತ ೬ ಧ್ಯಾನವನ್ನು » ಮಾಡುತಾ _ನೆಯೋ 
ಆತನಿಗೆ ಯಾರ ಹಂಗೂ ಇರುವದಿಲ್ಲನೆಂಬುವ ಬತ 


೨ಶ್ಮಿ೪ 
ಪ್ರಭುದೇವರು-- 

"" ಪ್ರಣ್ಯಪಾಪವಿಲ್ಲವಾಗಿ ಯಮನ ಹಂಗಿಲ್ಲ ಬಂದುದನುಂಬನಾಗಿ 
ಮಾನವರ ಹಂಗಿಲ್ಲ ಭವಗೆಟ್ಟ ನಾಗಿ ದೈವದ ಹಂಗಿಲ್ಲ ಸತ್ಯಜ್ಞಾ ನಾನಂದವೇ 
ತಾನಾಗಿ ಇನ್ನಾರ ಹಂಗಿಲ್ಲ ಟ್‌ ಹಂಗಿಲ್ಲದಾತ ಗುಹೇಶ್ವರ ನಲ್ಲಯ್ಯ 
ನೊಬ್ಬ ನೇ”? 

೨೩೫ 

"" ಕರಣಾದಿ ಗುಣಂಗಳಳಿದು ನವಚಕ್ರಂಗಳು ಭಿನ್ನವಾದಬಳಿಕ 
ಇನ್ನೇನೋ ಇನ್ನೇನೋ ಸ್ವರ್ಗವಿಲ್ಲ ನರಕವಿಲ್ಲ ಇನ್ನೇನೋ ಇನ್ನೇನೋ 
ಪುಣ್ಯವಿಲ್ಲ ಪಾಪವಿಲ್ಲ ಇನ್ನೇನೋ ಇನ್ನೇನೋ ಗುಹೇಶ್ವರ ಲಿಂಗವೇಧಿಸಿ 
ಸುಖಿಯಾದಬಳಿಕ ಇನ್ನೇನೋ ಇನ್ನೇನೋ?” 

ಹೀಗೆಯೇ ಸ್ವಾರಸ್ಯವಾಗಿ ಅನೇಕ ವಚನಗಳನ್ನು ಹೇಳಿರುತ್ತಾರೆ. 
ಗೀತೆ-ಅಧ್ಯಾಯ ೯, ಶ್ಲೋಕ ೨೬ 
ಪತ್ರಂ ಪುಷ್ಪಂ ಫಲಂತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ 
ತದಹಂ ಭಕ್ಕ್ಯುಪಹೃತಮುಶ್ನಾನಿ ಪ್ರಯತಾತ್ಮನಃ ॥ 
ಅಂದರೆ ಒಂದು ಪತ್ರೆಯನ್ನೇ ಆಗಲಿ ಪುಷ್ಪ ಫಲ ನೀರನ್ನೇ ಆಗಲಿ ಯಾರು ನನಗೆ 
ಭಕ್ತಿಯಿಂದ ಅರ್ಪಿಸುತ್ತಾರೆಯೋ ಅದನ್ನು ನಾನು ಪ್ರೇಮದಿಂದ ಸ್ವೀಕರಿಸುತ್ತೇನೆ. 


೨೩೬ 
ಬಸವಣ್ಣ ನವರು-- 
(8 ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟಿ ಆ ಪೂಜೆಯು ಆ ಮಾಟವು 


ಚಿತ್ರ ದ ರೂಹು 'ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ, ಅಫ್ಲಿ ದರೆ ಸುಖವಿಲ್ಲ 
ಮೆಲಿದರೆ ಸ ಸನಿಯಿಲ್ಲ ಕೂಡಲಸಂಗಮದೇನ ಶ್ರೋ ರನನ ಭಕ್ತಿ 


೧ತ್ಲಿಲೆ ಬಸವತತ್ವ ರತ್ನಾಕರ 


೨೩೭ 
4 ಗೀತವ ಹಾಡಿದರೇನು? ಶಾಸ್ತ್ರಪುರಾಣಗಳ ಕೇಳಿದರೇನು? ವೇದ 
ವೇದಾಂತವನೋದಿದರೇನು? ಮನವೊಲಿದು ಲಿಂಗಜಂಗಮ ಪೂಜಿಸ 
ಲರಿಯದವರು ಎಲ್ಲರಲ್ಲಿ ಅನುಭಾವಿಗಳಾದರೇನು? ಭಕ್ತಿಯಿಲ್ಲದನರನೊಲ್ಲ 
ನಮ್ಮ ಕೂಡಲಸಂಗಮದೇವ'' 


ಗೀತೆ 
ಯತ್ನರೋಷಿ ಯದಶ್ನಾಸಿ ಯಜ್ಞಾ ಹೋಷಿ ದದಾಸಿಯತ್‌ । 
ಯೆತ್ತಪಸ್ಯ್ಕಸಿ ಕೌಂತೇಯ ತತ್ಕುರುಸ್ವ ಮದರ್ಪಣಂ ॥ 
ಅರ್ಜುನನೇ ನೀನು ಯಾವುದನ್ನು ಮಾಡುವಿ, ತಿನ್ನುವಿ, ತಪಸ್ಸನ್ನು ಮಾಡುವಿ ಅವೆಲ್ಲವು 
ಗಳನ್ನೂ ನನಗೆ ಅರ್ಪಿಸು. 
ಬಸವೇಶ್ವರಾದಿ ಮಹಾ ಶಿವಶರಣರೆಲ್ಲರೂ ಶಿವನಿಗರ್ನಿತವಾಗದ ಯಾವ ಪದಾರ್ಥ 
ಗಳನ್ನೂ ಮುಟ್ಟಿ ಲಾರರು. 
೨೩೮ 
ಬಸವಣ್ಣ ನವರು-- 
""ಲಿಂಗಮುಖದಿಂದ ಬಂದ ಸ್ರಸಾದವಲ್ಲದೆ ಕೊಂಡೆನಾದಡೆ 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಲಿಂಗಾರ್ಪಿತವಲ್ಲದೆ ಉದಕವ ಮುಕ್ಕ್ಫುಳಿಸಿ 
ದರೆ ಸಲ್ಲೆನು ನಿಮ್ಮ ಗಣಾಚಾರಕ್ಕಯ್ಯ, ಲಿಂಗಾರ್ಪಿತವಲ್ಲದೆ ಹಲ್ಲುಕಡ್ಡಿಯ 
ಕೊಂಡರೆ ಬಲ್ಲೆ ಮುಂದೆ ಭನಘೋರ ನರಕವೆಂಬುದ ನಿಮಗೆತ್ತಿದ ಕರದಲ್ಲಿ 
ಮತ್ತೊಂದಕ್ಕೆ ಕೈಯಾನೆನು ಅಳವನರಿಯದೆ ನುಡಿದೆನು. ಕಡೆಮುಟ್ಟ 
ಸಲಿಸದಿದ್ದಡೆ ತಲೆದಂಡ ತಲೆದಂಡ ಕೂಡಲಸಂಗಮದೇವ? 
ಶ್ರೀ ಕೃಷ್ಣನು ನೀನು ಮಾಡಿದ್ದನ್ನು ನನಗೆ ಅರ್ಪಿಸು ಎಂದು ಹೇಳಿದರೆ ಶ್ರೀ ಬಸವಣ್ಣ 
ನವರು ನಾನು ಮಾಡಿದ್ದನ್ನು ನಿನಗೆ (ಜೀವರಿಗೆ) ಅರ್ಥಿಸದಿದ್ದರೆ ನನ್ನ ಮನವು ನಾಚುನ 
ದೆಂದು ದೇವರಿಗೆ ಬೇಡಿಕೊಳ್ಳುತ್ತಾರೆ. 


೨೩೯ 
"" ಒಡೆಯರಿಗೊಡನೆಯವೊಫ್ಪಿ ಸಲಾರದೆ ಮೊರೆ ಇಡುವ ಮಾನವ 
ನಾನೇನೆಂಬೆ? ನೆತ್ತಿಯಲ್ಲಿ ಅಲಗತಿರುಹುವಂತಪ್ಪ ವೇದನೆಯೆಹುದೆನಗೆ 
ಕೊಯ್ದ ಮೂಗಿಂಗೆ ಕನ್ನಡಿಯ ತೋರಿದಂತಪ್ಪ ವೇದನೆಯಹುದೆನಗೆ 
ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವಂತಪ್ಪ ವೇದನೆಯಹುದೆನಗೆ ಕೂಡಲ 
ಸಂಗಮದೇವ ಮಾಡಿನೋಡುವ ಹಗರಣವ ನಾ ಮಾಡಿಹೆನೆಂದಕೆ ಮನಕ್ಕೆ 
ಮನ ನಾಚದೇ ಅಯ್ಯ” 
ಒಡೆಯರ ಪದಾರ್ಥವನ್ನು ಒಡೆಯರಿಗೆ ಒದ್ಪಿ ಸದಿದ್ದ ಮನುಷ್ಯರಿಗೆ ನಾನೇನೆಂದುಹೇಳಲಿ., 
ನೆತ್ತಿಯಲ್ಲಿ ಅಲಗನ್ನು ಚುಚ್ಚಿ ತಿರುವಿದರೆ ಆಗುವಷ್ಟು ನೋವು ನನಗಾಗುತ್ತದೆ. 
pe Ki ಕನ್ನಡಿಯನ್ನು ಕೊಟ್ಟರೆ ಅವನಿಗೆಷ್ಟು ವ್ಯಥೆಯಾಗುತ್ತದೆಯೋ | 
ಷ್ಟ ನೊವು ಒಡೆಯರ ಒಡನೆಯನ್ನು ಒನ್ಪಿ ಸದಿದ್ಧರೆ ನನಗೆ ವ್ಯಥೆಯಾಗುತ್ತದೆಂದು 


ಭಗನಡ್ಲೀತೆಯೂ ಬಸವಣ್ಣನವರೂ ೧೩೯ 


ಬಸವಣ್ಣನವರು ಕಳವಳಗೊಂಡಿರುತ್ತಾರೆ. ಸರಮಾತ್ಮನ ನಿಷಯದಲ್ಲಿ ಅವರಿಗೆ 
ಅದೆಷ್ಟು ದೃಢತರವಾದ ಪ್ರೇಮನಿರಬಹುಡೆಂಬುನದನ್ನು ತೋರಿಸಿಕೊಡುತ್ತದೆ. 

ಸದಾರ್ಥಗಳನ್ನು ಪರಮಾತ್ಮನಿಗೆ ಹೇಗೆ ಅರ್ಪಿಸಿ ತಾನು ಭೋಗಮಾಡಬೇಕೆಂಬುವ 
ನಿಷಯದಲ್ಲಿ ಶರಣರ ವಚನಗಳು ಮನಕರಗುವಂತಿರುತ್ತವೆ. 


೨೪೦ 
ಉರಿಲಿಂಗಪೆದಿ ಗಳು. 


"ಹೊನ್ನು ಹೆಣ್ಣು ಮಣ್ಣು ಅನ್ನ ಉದಕ ದ್ರವ್ಯಂಗಳು ಧರ್ಮ 
ದಾಸ್ಯಕಾರಣ ಸಾಲೋಕ್ಯ, ಸಾಮಾಪ್ಯ, ಸಾರೂಪ್ಯ, ಸಾಯುಜ್ಯ, 
ದಾಶೆಕಾರಣ ಪಂಚಮಹಾಪಾತಕಂಗಳಮಾಡಿದ ದೋಷಂಗಳ ಕಾರಣ 
ಆಧಿಕಾರಣ, ನ್ಯಾಧಿಕಾರಣ, ಕೀರ್ತಿಕಾರಣ, ವಾರ್ತೆಕಾರಣ, ಸರ್ವವನು 
ನಿರಂತರ ಕೊಡುವರು, ನಿಷ್ಕಾರಣವಾಗಿ ನಿರುಪಾಧಿಕರಾಗಿ ನಿರಾಶ್ರಿತರಾಗಿ, 
ಶ್ರೀ ಗುರುಕರುಣವಾಗಿ, ಲಿಂಗಕಾರಣವಾಗಿ, ಜಂಗಮಕಾರಣನಾಗಿ, 
ಪ್ರಸಾದಕಾರಣವಾಗಿ ಈ ನಾಲ್ಕನು. ಒಂದುಮಾಡಿ ಸದ್ಭಕ್ತಿಯಿಂದ 
ದ್ವಿವಿಧವು ಸರಿಣನಿಸುವಂತೆ ಕ್ಷಣಮಾತ್ರದಲ್ಲಿ ಅಣುಮಾತ್ರ ದ್ರವ್ಯವ 
ಕೊಡುವನರಾರನು ಕಾಣೆ ನಿರ್ವಂಚಕರಾಗಿ ಆನು ವಂಚಕರು ಎನಗೆ 
ಭಕ್ತಿಯಿಲ್ಲ ಶಿನಶಿನ ಸಂಗನ ಬಸವಣ್ಣ ನಿರ್ವಂಚಕನು, ನಿರಾಶಾಭರಿತನು 
ಸುಚರಿತ್ರನು ಸದ್ಭಕ್ತಿ ಪುರುಷನು, ಮಹಾಪುರುಷನು ಎನಗೆ ಮಹಾ 
ಶ್ರೀ ಗುರುಲಿಂಗ ಜಂಗಮ ಪ್ರಸಾದ ಈ ಚತುರ್ನಿಧವು ಬಸವಣ್ಣನು 
ಪ್ರ ಬಸವಣ್ಣನ ಭೃತ್ಯರ ಭೃ ನಾಗಿ ಎನ್ನ್ಸನಿರಿಸಯ್ಯಾ ಉರಿಲಿಂಗಪೆದ್ದಿ 
ಪ್ರಿಯ ನಿಶ್ವೇಶ್ವರಾ'' 

ನಂಚನೆಯಿಲ್ಲದಡೆ ಭಕ್ತಿಯಿಂದ ಡೇವರಿಗೆ ಬಸವಣ್ಣನವರ ಹೊರತು ಅರ್ಪಿಸು 
ವನರಾರನೂ ಕಾಣೆನು. ಆದ್ದರಿಂದ ನನ್ನನ್ನು ಬಸವಣ್ಣನವರ ಭೃತ್ಯರ ಭೃತ್ಯರನ್ನಾಗಿರಿ 
ಸೆಂದು ತನ್ನ ಇಷ್ಟಲಿಂಗಸ್ಟಾಮಿಗೆ ಬೇಡಿಕೊಳ್ಳುತ್ತಾನೆ. 


೨೪೧ 
ಪ್ರಭುದೇವರು-- 

"" ಹಸಿವಾಯಿತ್ತೆಂದು ಹಸಿದು ಮಜ್ಜನಕ್ಕೆರೆವರಯ್ಯ ತೃಷೆಯಾಯಿ 
ತ್ರೆಂದು ಅರ್ಪಿತವ ಮಾಡುವರಯ್ಯ ಇದೆಂತು ಭಕ್ತಿ ಸಂಬಂಧ ಕಾರಣ 
ನಿಲ್ಲದ ಭಕ್ತಿಯ ಕಂಡಡೆ ಹೊರಗೆ ನೂಕುವನು ಮಹೇಶ್ವರಾ'' 

ಯಾವದಾದರೊಂದು ಸದಾರ್ಥವನ್ನು ಭಕ್ತಿಯಿಂದ ಅರ್ನಿಸಬೇಕೆಂಬುನದೇ ಈ ವಚನದ 
ತಾತ್ರರ್ಯ. 
ಗೀತೆ 
ಅಸಿಚೇತ್ಸದುರಾಚಾರೋ ಭಜತೆೇೇಮಾಮುನನ್ಯಭಾಕ್‌ | 


ಸಾಧುರೇವಸಮಂತವ್ಯಃ ಸನ್ಯುಗ್ವ್ಯನಸಿತೋಹಿ ಸಃ ॥ 


ಮಾಂಹಿ ಪಾರ್ಥವ್ಯಪಾಶ್ರಿತ್ಯಯೇೇಿಸ್ಕುಃ ಪಾಸಯೋನಯಃ । 
ಸ್ತ್ರಿಯೋನೈಶ್ಯಾಸ್ತಥಾ ಶೂದ್ರಾಸ್ಕೇಸಿಯಾಂತಿ ಸರಾಂಗತಿಂ ॥ 


೧೪೦ ಬಸವತತ್ವ ರತ್ನಾಕರ 


ಅಂದರೆ ದುರಾಚಾರಿಯಾದವನೂ ಕೂಡ ನನ್ನನ್ನು ಅನನ್ಯಭಕ್ತಿಯಿಂದ ಭಜಿಸಿದರೆ 
ಅವನು ಸಾಧುವೆಂದೇ ತಿಳಿಯಬೇಕು.  ಪಾಸಯೋನಿಗಳಲ್ಲಿ ಜನನವಾದವರಾಗಲಿ, 
ಪ್ರೀಯರಾಗಲಿ, ಶೂದ್ರರಾಗಲಿ, ವೇಶ್ಯಾಸ್ತ್ರೀಯರೇ ಇರಲಿ ನನ್ನನ್ನು ಸೇವಿಸಿದರೆ ಅವರು 
ಶ್ರೇಷ್ಠವಾದ ಸ್ಥಾನವನ್ನು ಅಂದರೆ ಮೋಕ್ಷವನ್ನು ಹೊಂದುತ್ತಾರೆ. 

ಈ ಗೀತೆಯ ಮುತ್ತಿನಂತಹ ಮಾತು ಲೋಕದೊಳಗೆ ಬಸವಣ್ಣನವರ ಹೊರತು 
ಬೇರೆ ಯಾರಲ್ಲಿಯೂ ಕೃತಿಯಲ್ಲಿ ಬಂದಿರುವದಿಲ್ಲವೆಂದು ಧಾರಾಳವಾಗಿ ಹೇಳಬಹುದು. 
ಶರಣರು ಜಗತ್ತಿನ ಮಾನವರಿಗೆ ಈ ವಿಷಯದಲ್ಲಿ ಉತ್ತಮವಾದ ಮಾರ್ಗವನ್ನು ಹಾಕಿ 
ಕೊಟ್ಟದ್ದಾರೆ. ಯಾವ ಜಾತಿಯವನೇ ಇರಲಿ ಅವನು ಶಿವಭಕ್ತಿ ಸಂಪನ್ನನಾಗಿದ್ದಕೆ 
ಅವನು ಶ್ರೀಷ್ಠಸ್ಥಾನವನ್ನು ಹೊಂದುತ್ತಾನೆಂದು ಹೇಳಿ ಕೃತಿಯಲ್ಲಿಯೂ ತಂದಿರುತ್ತಾರೆ. 
ಗೀತೆಯ ಅನುಯಾಯಿಗಳಲ್ಲಿ ಗೀತೆಯ ಈ ಮಾತು ಕೃತಿಯಲ್ಲಿ ಬಂದಿದ್ದರೆ ಆರು ಕೋಟ 
ಅಸ್ಪೃಶ್ಯರು ಇಂದಿಗೆ ಕೊಳೆಯುತ್ತ ಇರುತ್ತಿರಲಿಲ್ಲ. ಬಸವಣ್ಣನವರು ವೀರಶೈವ ಸಮಾಜ 
ವನ್ನು ಈ ವಿಷಯದಲ್ಲಿ ಜೀವಂತ ಸಮಾಜವನ್ನು ಮಾಡಿರುತ್ತಾರೆ. ನುಡಿಯಂತೆ ನಡೆ 
ಇದ್ದ ಸಮಾಜವೇ ಜೀವಂತ ಸಮಾಜವೆಂದು ಹೇಳಬಹುದು. 


೨೪೨ 
ಬಸವಣ್ಣ ನವರು-- 
ಉಡದ ಕೈಯಲ್ಲಿ ಕತ್ತಿ ಬಲದ ಕೈಯಲ್ಲಿ ಮಾಂಸ ಬಾಯಲಿ 
ಸುರೆಯಗಡಿಗೆ ಕೊರಳಲಿ ದೇವರಿರಲು ಅವರ ಲಿಂಗವೆಂಬೆ ಸಂಗನೆಂಬೆ 
ಕೂಡಲಸಂಗಮದೇವನ ಅವರ ಮುಖಲಿಂಗಿಗಳೆಂಬೆನು?? 


ಇದರ ಅರ್ಥವೇನಂದರೆ ಎಂತಹ ದುರಾಜಾರಿಯೇ ಇರಲಿ ಅವನು ಲಿಂಗಧಾರಣಮಾಡಿ 
ಕೊಂಡರೆ ಅವನಿಗೆ ನಾನು ಸಂಗನೆಂದು ತಿಳಿಯುತ್ತೇನೆಂದು ಬಸವಣ್ಣನವರು ಹೇಳು 
ತ್ತಾರೆ. ದುರಾಚಾರಿಗಳನ್ನು ಅನೇಕ ತರಹದಿಂದ ಖಂಡಿಸಿದ ಬಸವಣ್ಣ ನವರು ಹೀಗೇಕೆ 
ಹೇಳುತ್ತಾರೆಂದು ಕೆಲವರು ಕೇಳಬಹುದು. ದುರಾಚಾರಿಯಾಗಿದ್ದವನು ಸದಾಚಾರಿ 
ಯಾಗಿ ಸದ್ಭಕ್ತಿಯಿಂದ ಕೂಡಿಕೊಂಡರೆ ಅವನ ದುರಾಜಾರಗಳೆಲ್ಲ ನಾಶವಾಗಿಹೋಗು 
ತ್ತವೆ. ಸ್ತ್ರೀಯರಾಗಲಿ, ಪಾಪಯೋನಿಗಳಲ್ಲಿ ಜನಿಸಿದವರಾಗಲಿ, ಶೂದ್ರರಾಗಲಿ ನನ್ನ ನ್ನು 
ಜಜಿಸಿದಿ ಉತ್ತಮ ಗತಿಯನ್ನು ಹೊಂದುತ್ತಾರೆಂದು ಗೀತೆಯು ಹೇಳಿದರೆ ಶರಣರು 


ಬಹಳ ಮುಂದೆ ಹೋಗಿ ಈ ಕಾರ್ಯವನ್ನು ಯಶಸ್ವಿಯನ್ನಾಗಿ ಮಾಡಿರುತ್ತಾರೆ. 
ವೀರಶೈವರಲ್ಲಿ ಸ್ರೀ ಪುರುಷರೆಂಬುವ ಭೇದವಂತೂ ಮೊದಲೇ ಇರುವದಿಲ್ಲ. 
ಹುಟ್ಟಿದ ಕೂಡಲೇ ಸ್ತ್ರೀಯರಿಗೂ ಕೂಡ ಲಿಂಗದೀಕ್ಷಾ ಸಂಸ್ಥಾರವಾಗುತ್ತದೆ. ಶೂದ್ರ 
ರಾಗಲಿ ಅಥವಾ ಯಾನ ಜಾತಿಯವನೇ ಆಗಲಿ ಸದಾಚಾರಿಯಾಗಿದ್ದರೆ ಅನನು ಶಿವ 
ದೀಕ್ಷೆಗೆ ಯೋಗ್ಯನಾಗುತ್ತಾ ನೆಂಬುವದಕ್ಕೆ ಮಧುವಯ್ಯನೆಂಬುವ ಬ್ರಾಹ್ಮಣನಿಗೂ, 
ಹರ ್ಯನೆಂಬುವ ಮೊಜೆ ಕೈಗಾರನಿಗೂ ಶಿವಲಿಂಗದೀಕೆ ಕೈಯನ್ನು ಮಾಡಿ ಅವರಲ್ಲಿ ಬೀಗತನ 
ವನ್ನು NEE ಭಾ ಕು ಬಸವಣ್ಣನವರ pA ನಡೆಗೆ ಒರೆಗಲ್ಲಾಗಿ 
ಇರುತ್ತವೆ. «ಅವ ಕುಲದನನಾದಕೇನು? ಶಿನಲಿಂಗವಿದ್ದವನೇ ಕುಲಜನೆಂದು”' 


ಹೇಳಿರುವರು, 


ಭಗವದ್ಗೀತೆಯೂ ಬಸವಣ್ಣನವರೂ ೧೪೧ 


ಸೂಕ್ಸಾ ಗಮ--ಪುಟ ೩೨, ಪಟಲ ೩ 


ಏವಂ ಸಮರಸಾದ್ಭಾನಾದಂಗಷಟ್ಟಿ ಲಯೋಗತಃ ॥ ೬೮ ॥ 
ಯಃ ಪೂಜಯತಿ ಮಾಂ ದೇವಿ ನೀರಶೈನಃ ಸ ಉಚ್ಯತೇ | 
ತಸ್ಮಾಲಿಂಗಾರ್ಚನಂಕುರ್ಯಾದ್ವೃಥಾಯೋಗಮತಂದ್ರಿತಃ | 
ಲಿಂಗೇಸಂಪೂಜಿತೇ ತಸ್ಮಿನ್ಪೂಜಿತಾಃ ಸರ್ವದೇನತಾಃ | 

ಕೃತ್ವಾ ಸೋಡಶದಾನಾನಿ ಯತ್ಸಲಂ ಪ್ರತಿಸದ್ಯತೇ | 

ತತ್ಸಲಂ ಸನುವಾಪ್ನೋ ತಿ ಲಿಂಗನೃಸ್ಲೈಕಪುಷ್ಟಕಃ । 
ಮುಹಾಸಾತಕಯುಕ್ರೋನಾ ಯುಕ್ತೋವಾ ಸರ್ವಪಾತಕೈಃ | 
ಜಸನ್ಸಂಚಾಕ್ಟರಂ ಮಂತ್ರಂ ಲಿಂಗಂ ಸ್ಪ)ಷ್ಟಾ ನಿಮುಚ್ಛತೇ | 
ದರ್ಶನಾತ್ಸರ್ವಪಾಸಫ್ನುಂ ಸ್ಪರ್ಶನಾದಖಿಲಾರ್ಥದಂ ॥ 


ಅಂದರೆ ಸಮರಸಭಾವನೆಯಿಂದ ಲಿಂಗವನ್ನು ಷಟ್‌ಸ್ಥಲಕ್ಕನುಸರಿಸಿ ಯಾನನು ಪೂಜೆ 
ಯನ್ನು ಮಾಡುತ್ತಾನೆಯೋ ಅವನಿಗೆ ನೀರಶೈವನೆಂದು ಹೆಸರು, ಆದ್ದರಿಂದ ಆಲಸ್ಯ 
ವಿಲ್ಲದೆ ಲಿಂಗವನ್ನು ಪೂಜಿಸಬೇಕು. ಹಾಗೆ ಪೂಜಿಸಿದರೆ ಎಲ್ಲ ದೇವತೆಗಳನ್ನೂ ಪೂಜಿಸಿ 
ದಂತೆ ಆಗುತ್ತದೆ. ಲಿಂಗಕ್ಕೆ ಒಂದು ಪುಷ್ಪವನ್ನು ಧರಿಸಿದರೆ ಷೋಡಶದಾನಗಳನ್ನು 
ಮಾಡಿದ ಫಲವು ಬರುತ್ತದೆ. ಮಹಾಪಾತಕ ಅಥವಾ ಸರ್ವಪಾತಕಗಳಿಂದ ಕೂಡಿದ್ದರೂ 
ಅವನು ಲಿಂಗವನ್ನು ಪೂಜಿಸಿದರೆ ಆ ಪಾತಕಗಳಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು 
ಸಂಪಾದಿಸುತ್ತಾನೆ. 


ಗೀತೆ--೧, ೨ನೆಯ ಅಧ್ಯಾಯಗಳು 


ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ನಿಶೇಷ ಸಂಗತಿಗಳೇನೂ ಇರುವ 
ದಿಲ್ಲ. ಉಭಯ ಸೈನ್ಯಗಳನ್ನು ನೋಡಿ ಬಂಧು ಬಾಂಧವರನ್ನೂ, ಗುರುಹಿರಿಯರನ್ನೂ 
ಕೊಂದು ನಾನು ರಾಜ್ಯಸಡೆಯಬೇಕೆ? ಎಂದು ಭಯಚಕಿತನಾಗಿ ಅರ್ಜುನನು ತನ್ನ 
ರಥದಲ್ಲಿ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಸುಮ್ಮನೇ ಕುಳಿತುಕೊಳ್ಳುತ್ತಾನೆ. 

ಎರಡನೆಯ ಅಧ್ಯಾಯದಲ್ಲಿ  ಆತ್ಮತತ್ವವನ್ನು ಶ್ರೀ ಕೃಷ್ಣನು ಅರ್ಜುನನಿಗೆ 
ಬೋಧಿಸುತ್ತ ಆತ್ಮವು ಅಮರವಾದುದು. 


ನ ಜಾಯತೇ ನ ಮ್ರಿಯತೇ ಕದಾಚಿನ್ನಾಯಂ ಭೂತ್ವಾಭನಿತಾ ನಾ ನ ಭೂಯಃ । 
ಅಜೋ ನಿತ್ಕೋ ಶಾಶ್ವತೋ$ ಯನು ಪ್ರರಾಣೋನಹನ್ಯಮಾನೇ ಶರೀರೇ ॥ 


ಆತ್ಮನು ಹುಟ್ಟುವದಿಲ್ಲ, ಸಾಯುವದಿಲ್ಲ, ಅಜನು, ನಿತ್ಯನು, ಶಾಶ್ವತನು ಎಂದು 
ಹೇಳುತ್ತ ಈ ಅಧ್ಯಾಯದ ಕೊನೆಯಲ್ಲಿ--ಹುಟ್ಟದ ಮನುಷ್ಯನು ಸಾಯುವದೂ ಸತ್ತ 
ಮನುಷ್ಯನು ಹುಟ್ಟುವದೂ ನಿಶ್ಚಯವಾದುದು. ಅದರಿಂದ ಅಪರಿಹಾರ್ಯವಾದ 
ಈ ಕಾರ್ಯದಲ್ಲಿ ನೀನು ವ್ಯಸನಪಡಬಾರದು. ಮನುಷ್ಯನು ಹಳೆಯ ಬಟ್ಟೆಗಳನ್ನು 
ಬಿಟ್ಟು ಹೊಸ ಬಟ್ಟೆಗಳನ್ನು ಹೇಗೆ ಧರಿಸುತ್ತಾನೆಯೋ ಹಾಗೆಯೇ ಆತ್ಮನು ಹಳೆಯ 
ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಸ್ರವೇತಿಸುತ್ತಾನೆ. ಇನನನ್ನು ಶಸ್ತ್ರಗಳು ಭೇದಿಸು 
ವದಿಲ್ಲ, ಅಗ್ನಿಯು ಸುಡುವದಿಲ್ಲ, ನೀರು ಕ್ಲೇಶಗೊಳಿಸುವದಿಲ್ಲ ಗಾಳಿಯು ಒಣಗಿಸು 
ವದಿಲ್ಲ... ಧರ್ಮಕ್ಕಿಂತ ಯುದ್ಧವು ಶ್ರೇಷ್ಠವಾದುದು. ಕ್ಲತ್ರಿಯರಿಗೆ ಇದಕ್ಕಿಂತಲೂ 
ಹೆಚ್ಚಿನ ನಿಷಯ ಯಾವದೂ ಇರುವದಿಲ್ಲ. ಈ ಧಾರ್ಮಿಕ ಯುದ್ಧನನ್ನು ನೀನು ಮಾಡದೆ 


೧೪೨ ಬಸವತತ್ವ ರತ್ನಾಕರ 


ಇದ್ದರೆ ಪಾಪವನ್ನು ಹೊಂದುವಿ. ಸತ್ತಕೆ ಸ್ವರ್ಗ ಸಿಗುವದು; ಗೆದ್ದರೆ ಪೃಥ್ತಿಯನ್ನಾಳುವಿ. 
ಆದ್ದರಿಂದ ಅರ್ಜುನನೇ ಯುದ್ಧಕ್ಕೆ ಸಿದ್ದನಾಗು. ಹರ್ಷದವಿಷಾದಗಳಿಂದ ಶೂನ್ಯನಾಗಿ 
ಈ ಕಾರ್ಯವನ್ನು ಮಾಡಬೇಕೆಂದು ಹೇಳುತ್ತ ಅರ್ಜುನನಿಗೆ ಕರ್ಮಯೋಗಿಯಾಗು 
ಎಂದು ಉಪದೇಶಿಸುತ್ತಾನೆ.. ಮತ್ತು ಫಲಾಪೇಕ್ಷೆಯಿಲ್ಲದೆ ಕರ್ಮಗಳನ್ನು ಮಾಡಲು 
ಹೇಳುತ್ತಾನೆ. 
ಕರ್ಮಣೈ ವಾಧಿಕಾರಸ್ತೇ ಮಾಫಲೇಷು ಕದಾಚನ । 
ಮಾಕರ್ಮಫಲಹೇತುರ್ಮಾತೇ ಸಂಗೋಂಸ್ತ್ವಕರ್ಮಣೆ | 
ನಿನಗೆ ಕೆಲಸವನ್ನು ಮಾತ್ರ ಮಾಡಲಿಕ್ಕೆ ಅಧಿಕಾರನಿರುತ್ತದೆ. ಫಲವನ್ನು ಮಾತ್ರ 
ಎಂದೂ ಆಶಿಸಬೇಡ; ಅದನ್ನಸೇಕ್ಷೆಸಿದರೆ ಬದ್ಧ ನಾಗುವಿ. 
ಯೋಗಸ ತ ಃ ಕುರುಕರ್ಮಾಣಿ ಸ ಕ್ರಾ ಧನಂಜಯ । 
ಸಿಧ್ಯ ಸಿಧ್ಯೊ € ಸಮೋಭೂತ್ವಾ ಸಮತ್ವ ಜ್ಞ ಹೋಗ ಉಚ್ಕ ತೇ॥ 
ಪರಮೇಶ್ವರನಲ್ಲಿ ನಿಷ್ಕಾವಂತನಾಗಿ ಕರ್ಮವನ್ನು ಮಾಡು. ಸಿಧೃಸಿದ್ಧಿಗಳಲ್ಲಿ ಸಮಾನ 
ನಾದ ಮನಸ್ಸುಳ್ಳವನಾಗಿ ಕರ್ಮವನ್ನು ಮಾಡು. ಇದಕ್ಕೆ ಯೋಗವೆಂದು ಹೆಸರು. 
ಇಂತಹ ಕರ್ಮಯೋಗನನ್ನಾಚರಿಸು. "ಯೋಗಃ ಕರ್ಮಸು ಕೌಶಲಂ'' ಕೇವಲ 
ಈಶ್ವರನ ಸಲುವಾಗಿ ಕರ್ಮವನ್ನು ಮಾಡತಕ್ಕ ಬುದ್ದಿವಂತರು ಸರ್ಮೋಸದ್ರವರಹಿತ 
ವಾದ ಮೋಕ್ಷವನ್ನು ಹೊಂದುತ್ತಾರೆ. ನೀನು ಈ ಮೋಹಮಯವಾದ ಮಾರ್ಗವನ್ನು 
ಬಿಟ್ಟರೆ ವೈರಾಗ್ಯವನ್ನು ಹೊಂದುವಿ. ಆಗ ಅರ್ಜುನನು ಕೊಂಚ ಚೇತರಿಸಿಕೊಂಡು 
ಸ್ಥಿತಪ್ರಜ್ಞನ ಲಕ್ಷಣಗಳೇನೆಂದು ಕೇಳುತ್ತಾನೆ. 
ಪ್ರಜಹಾತಿ ಯದಾ [1.1.8 3% ಶನ ಉಪ 
ಆತ್ಮ ನ್ನ £ವಾತ್ಮ ನಾತುಷ ಸ್ಚಃ ಸ್ಹಿತಪ್ಪ ಜ್ಞ ಸ್ತದೋಚ್ಯ ತೇ॥ 
ಡುಃ 'ಖೇಷ್ವ ನುದ್ದಿ ಗ್ದ ಮನಾಃ ಸ ನಿಗತಸ್ಪ ಎಹೆ₹ | 
ನೀತರಾಗಭಯಕೊ, ೀಥಃ ಸ್ಥಿತಧೀಮ್ಮುನಿರುಚ್ಛತೇ ॥ 
ಯಃ ಸರ್ವತ್ರಾನಭಿಸೆ ೇಹಸ್ತತ್ವ್ರಾ ಪೃ ಶುಭಾಶುಭಮ್‌ । 
ನಾಭಿನಂದತಿ ಸಡ್ಜೇಷಿ ತಸ ಪ್ರಜ್ಞಾ ಪ್ರತಿಷ್ಠಿತಾ । 
ಯದಾ ಸಂಹರತೇಚಾಯಂ ಕೂರ್ಮಾಂಗಣಾನೀವಸರ್ವಶಃ | 


ಇಂದ್ರಿಯಾಣಿಂದಿ ಶಿ ಯಾರ್ಥೇಭ್ಯ ಸ್ವಸ್ಯ ಪ್ರ ಜ್ಞಾ ಪ್ರ ತಿಹ್ಮಿತಾ 


ಯಾವಾತನು ಮನಸ್ಸಿ ನಲ್ಲಿರತಕ್ಕ ಇಚೆ ಗಳನ್ನೆಲ್ಲ ಬಿಟ್ಟು ತನ್ನಾತ ತ್ಮನಲ್ಲಿ ತಾನು ಸಂತುಷ್ಟ 
ನಾಗಿರುತ್ತಾ ಕೋ ದ ೨೪ ಬದಲ್ಲಿ ಉದ್ದಿ ಗೆ ಮನಸ್ಸ ಸ ಸುಖದಲ್ಲಿ ಆಶಾರಹಿತನಾಗಿ, 
ಸಾಗ ಕ್ರೋಧಾದಿಗಳಿಲ್ಲದೆ ಹ ತೂ ANS ಪುತ್ರಮಿತ್ರಾದಿಗಳಲ್ಲಿ 
ಸ್ನೇಹಶೂನ್ಯ ನಾಗಿಯೂ, ಶುಭವಾದರೆ ಹಿಗ್ಗದೆ ಅಶುಭವಾದರೆ ಕುಗ್ಗದೆ--ಆನೆಯು ತನ್ನ 
ಅವಯವಗಳನ್ನು ಹೇಗೆ ಸ ಕ್ಸ್ಮನಾಗಿ ಒಳಗೆ ಎಳೆದುಕೊಳು ತ್ತಜೆಯೋ, ಶಬ್ದ, ಕೊಪ 
ರಸ್ಕ ಗಂಧ ಕದಲದ ಹ ತನ್ನ ಇಂದ್ರಿ ಚ ಗಳನ್ನು ಬಿಡದೆ 'ನ್ನಾಧೀನ 
ದಲ್ಲಿಟ್ಟುಕೊಳ್ಳು ವವನಿಗೆ ಸಿತಪ ಪ್ರಜ್ಞನೆಂದು ಹೆಸರು. ಇ ಂದ್ರಿಯ ರಗಳ ಸಂಯಮನ 


ಛ ಈ 
ನಿಲ್ಲದೆ ಸ್ಲಿ ತಪ್ಪ ನ್ರತಿಜ ತೆಯು ಸಂಭವಿಸುವದಿಲ್ಲ. ಸಾಧಕಾವಸ್ಥೆಯ ಲ್ಲಿ ಬಹಳ ಪ್ರಯತ್ನ 


ಗಿಗಿ 


ವನ್ನು ಹೊಡನೇಕಾಗುತ್ತದೆ: ಪ್ರಯತ್ನಮಾಡಿದರೂ ಕೂಡ ಇಂದ್ರಿ ಯಸಳು. ಬಲಾ 
ತ್ವಾರವಾಗಿ ಮನಸ್ಸನ್ನು ಹರಣಮಾಡುತ್ತನೆ. ಆ ಇಂದ್ರಿಯಗಳ ನೇಯ ಮಾಡಿ 


ಭಗವದ್ಗೀತೆಯೂ ಬಸವಣ್ಣನವರೂ ೧೪ನ್ನಿ 


ಕೊಂಡು ನನ್ನ ಧಾ ಬನಾಸಕ್ತನಾಗಬೇಕು. ಇಂದ್ರಿಯಗಳು ವಶವಾದವನ ಬುದ್ಧಿಯು 
ಸ್ಥಿರವಾಗಿರುವದು. ವಿಷಯಗಳನ್ನು ಧ್ಯಾನಿಸತಕ್ಕ ಪುರುಷನಿಗೆ ಆ ವಿಷಯಗಳ 
ಸಹವಾಸವಾಗುತ್ತದೆ. ವಿಷಯಗಳ ME ಕಾನುವೂ, ಕಾಮದಿಂದ ಕ್ರೋಧವೂ, 
ತಾ ೀಧದಿಂದ ie: ಕಾರ್ಯಗಳ ವಿವೇಕದ ಅಭಾವವೂ ಇದರಿಂದ ಸ್ಮೃತಿ 
ಭ್ಹ್ವಂಶವೂ, ಸ್ಕ್ರೃತಿಭ್ರಂಶದಿಂದ ಬುದ್ಧಿ ನಷ್ಟವೂ, ಇದರಿಂದ ಕೊನೆಗೆ ನಾಶವೂ ಸಂಭನಿ 

|. ಮನುಷ್ಯ ಘಾ ಪ್ರಶಾಂತಚಿತ್ರನಾನಿದ್ದರೆ ಅನನ ಬುದ್ದಿಯು ಚನ್ನಾಗಿರುತ್ತದೆ. 
ಮಾನವನು ಅಕ್‌ ಅವನಿಗೆ ಸುಖವೇ ಸಿಗುವದಿಲ್ಲ. 

ವಿಹಾಯ ಕಾಮಾನ್‌ ಯಃ ಸರ್ವಾನ್‌ ಪುಮಾನ*ತರತಿನಿಸ್ಸೃಹಃ । 

ನಿರ್ಮಮೋ ನಿರಹಂಕಾರಃ ಸಶಾಂತಿಮಧಿಗಚ್ಛತಿ | 
ಯಾವಾತನು ಎಲ್ಲ ನಿಷಯಗಳನ್ನು ಬಿಟ್ಟು ಆಶಾರಹಿತನಾಗಿ ನುಮಕಾರ ಅಹಂಕಾರ 
ಗಳನ್ನು ತ್ಯಜಿಸಿರುತ್ತಾ ಇ_ನೆಯೋ ಅವನಿಗೆ ಶಾಂತಿಯು ಸಿಗುತ್ತದೆ. ಇನ್ನು ಮೂರನೇ 
ತ್ತು. ನಾಲ್ಯಕೆಯ ಅಧ್ಯಾಯಗಳೂ ಕೂಡ ಕರ್ಮಯೋಗವನ್ನೇ € ಪ್ರತಿಪಾದಿಸುತ್ತ 
೨-೩-೪ ಈ ಮೂರು ಅಧ್ಯಾಯಗಳು ಕರ್ಮಯೋಗ ಸ್ರತಿಪಾದಕಗಳಾಗಿರುತ್ತನೆ. 
೩-೪ ಅಧ್ಯಾಯಗಳ ವಿಷಯವನ್ನು ಕೆಲಮಟ್ಟಿಗೆ ಇಲ್ಲಿ ವಿವರಿಸಿ ೨-೩-೪ ಈ ಅಧ್ಯಾಯ 
ಗಳ ಬಗ್ಗೆ ಶರಣರ ಅಭಿಪ್ರಾಯಗಳನ್ನು ವಿವರಿಸುತ್ತೇನೆ. 


ಗೀತೆ- ಅಧ್ಯಾಯ ೩, ಶ್ಲೋಕ ೫ 


ನಹಿ ಕಶ್ಚಿಕ್ಸೃ ಇನವುಪಿ ಜಾತು ತಿಸ ತಸನತ 
ಕಾರ್ಯತೇಹ್ಯ ವಶಃ ಕರ್ಮ ಸರ್ವಃ ಪ್ರ ಕೃ ತಿಜೈ ರ್ಗುಣೈ 1 


ಅಂದರೆ ಯಾವನೇ ಆಗಲಿ ಕರ್ಮನಿಲ್ಲದಲೆ ಕ್ಸಣಹೊತ್ತಾ ದರೂ ಇರಲಾರನು. ಸ್ವಭಾವ 
ಸಿದ್ದಗಳಾದ ಗುಣಗಳಿಂದ ಎಲ್ಲರೂ ಕರ್ಮದಲ್ಲಿ ಪ್ರವೃತ್ತರಾಗುತ್ತಾರೆ. ಕರ್ಮವನ್ನು 
ಮಾಡದೆ ಇರುವದಕ್ಕಿಂತ ಕರ್ಮ ಮಾಡುವದೇ ಮೇಲಾದುದು. ಕರ್ಮಶೂನ್ಯನಾದರೆ 
ನಿನ್ನ ಶರೀರದ ಕಾರ್ಯ ನಿರ್ವಹಣವೇ ಆಗುವದಿಲ್ಲ. ಕರ್ಮವನ್ನು ಫಲಸಂಗರಹಿತ 
ವಾಗಿ ಮಾಡು. ಕರ್ಮದಿಂದಲೇ ಗಲ್ಲು ಸಿದ್ದಿ ಯನ್ನು ಹೊಂದಿರುತ್ತಾರೆ. 
ಒಟ್ಟ ತ್ವಿನಮೇಲೆ ಈ ಮೂರು ಅಧ್ಯಾಯಗಳಲ್ಲಿ ಕರ್ಮಯೋಗದ ನ ಪ್ರತಿಪಾದನವೇ ಇರುತ್ತದೆ. 
ಡಕ ನಾಲ್ಕನೆಯ ಅಧ್ಯಾ ಯದ ಕೊನೆಯಲ್ಲಿ ಕೆಲವು ಶ್ಲೋಕಗಳು ಮಾತ್ರ ಜ್ಞಾನಯಜ್ಞ 
ತ ತಿಪಾದಕಗಳಾಗಿರುತ್ತ ನೆ. 

ಈ ಮೂರು ಅಧ್ಯಾಯಗಳ ಸಾರಾಂಶವು-- ಯಾವಾಗಲೂ ಕರ್ಮವನ್ನು ಮಾಡ 
ಬೇಕು, ಫಲಸಂಗರಹಿತನಾಗಿರಬೇಕು, ಮಾಡಿದ ಕರ್ಮವನ್ನು ಪರಮಾತ್ಮನಿಗೆ ಅರ್ನಿಸ 
ಬೇಕು, ಸುಖದುಃಖಗಳಲ್ಲಿ ಸಮಾನನಾಗಿರಬೇಕು. 

4 ಶ್ರೀ ಬಸ ಸವಣ್ಣ ನವರೂ ಕ್ರಿ ಕ್ರಿಯಾಯೋಗವೂ?'' ಎಂಬುವ ಪ್ರಕರಣದಲ್ಲಿ ಈ 
ನಿಷಯದ ಬಗ್ಗೆ ಹೆಚ್ಚಿಗೆ ವಿವೇಚನೆ ಮಾಡಲಾಗಿದೆ. ಕೆಲವು ವಚನಗಳನ್ನು ಮಾತ 
ಇಲ್ಲಿ ಸಕು ಗೀತೆಯ ಕರ್ಮಯೋಗಕ್ಕೆ ಸರಿಯಾಗಿ ನೀರಕೈವರ. ಪ್ರಸಾದಿ 

ಸ್ಥಲವನ್ನು ಹೇಳಬಹುದು. 


೧೪೪ 


ಬಸವತತ್ವ ರತ್ನಾಕರ 
೨೪೩೩ 
ಚನ್ನಬಸವಣ್ಣನವರು-- 
"“ ಅಂತರಂಗದಲ್ಲಿ ಅರಿವಾದಡೇನಯ್ಯ ಬಹಿರಂಗದಲ್ಲಿ ಕ್ರಿಯೆ 
ಇಲ್ಲದನ್ನಕ್ಕರ? ದೇಹನಿಲ್ಲದಿದ್ದರೆ ಪ್ರಾಣಕ್ಕೆ ಆಶ್ರಯ ಉಂಟಿ? ಕನ್ನಡಿ ಇಲ್ಲ 


ದಿದ್ದರೆ ತನ್ನ ಮುಖವು ಕಾಣಬಹುದೆ? ಸಾಕಾರ ನಿರಾಕಾರ ಏಕೋ 


ದೇವ ನಮ್ಮ ಕೂಡಲಚನ್ನಸಂಗಯ್ಯ 


೨೪೪ 
ಬಸವಣ್ಣನವರು 
"" ಮಾಡುವಲ್ಲಿ ಎನ್ನ ನಾನರಿದು ಮಾಡಿದೆನಾದಡೆ ನೀಡುವಲ್ಲಿ 
ಎನ್ನ ನಾನರಿದು ನೀಡಿದನಾದಡೆ ನೀಡುವಲ್ಲಿ ರುಚಿಗೆ ಮನವೆಳಸಿ 
ಹಾರೈಸಿದೆನಾದಡೆ ನಿಮಗಂದೇ ದ್ರೋಹವಯ್ಯ ಮಾಡುವಲ್ಲಿ ನೀಡುವಲ್ಲಿ 
ಶುದ್ಧನಲ್ಲದಿರ್ದಡೆ ನೀನಂದೇ ಮೂಗ ಕೂಯ್ಯ ಕೂಡಲಸಂಗಮದೇವಾ” 


೨೪೫ 
"" ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ 
ಡಂಗುರ ಮಾಡಿದೆನೆನ್ನದಿರಾಲಿಂಗಕ್ಕೆ ಮಾಡಿದೆನೆನ್ನದಿರಾಜಂಗಮಕ್ಕೆ 
ಮಾಡಿದೆನೆಂಬುದು ಮನದಲ್ಲಿಲ್ಲದಿರ್ದಡೆ ಬೇಡಿದ್ದನೀವ ನಮ್ಮ ಕೂಡಲ 
ಸಂಗಮದೇವಾ”? 


ಪರಮಾತ್ಮನ ಸಲುವಾಗಿ ಕಾರ್ಯವನ್ನು ಮಾಡೆಂಡು ಗೀತೆಯು ಹೇಳಿದರೆ, 


೨೪೬ 

ಬಸವಣ್ಣನವರು 

"ಲಿಂಗಕ್ಕೆಂದೇ ನೆನೆವೆ ಲಿಂಗಕ್ಕೆಂಜೇ ಮಾಡುವೆ ಲಿಂಗಕ್ಸೆಂದೇ 
ಕೂಡುನೆನು ನಾನಯ್ಯ ಸಕಲ ಪದಾರ್ಥಂಗಳ ಲಿಂಗಕ್ಕೆಂದೇ ಭಾವಿಸುವೆ 
ಅಂಗಗುಣಂಗಳನರಿಯೆನಯ್ಯ ಲಿಂಗಕ್ಕೆಂದೇ ಕಾನಿಸುವೆನು. ನಿಃಕಾಮಿ 
ಯಾಗಿ ಎನ್ನ ದೇಹೇಂದ್ರಿಯ ಮನ ಪ್ರಾಣಾದಿಗಳು ಲಿಂಗದ ಸತಿಯರಾಗಿ 
ಲಿಂಗಕ್ಕೆಂದೇ ಬಯಸಿ ಲಿಂಗಪ್ರಾಣಿಗಳಾದಕಾರಣ ಲಿಂಗಕ್ಕೆಂದೇ 
ಕೈಕೊಂಬೆನು ಅನರ್ಪಿತನನರಿಯೆ ಕೂಡಲಸಂಗಮದೇವಾ”? 


೨೪೭ 
ಮರುಳುಶಂಕರದೇವರು-- 


" ಇಷ್ಟಲಿಂಗಕ್ಕೆ ಅಂಗವನರ್ನಿತವ ಮಾಡಬೇಕು ಪ್ರಾಣಲಿಂಗಕ್ಕೆ 
ಮನವ ಸಮರ್ಪಿಸಬೇಕು ಭಾವಲಿಂಗಕ್ಕೆ ತೃಪ್ತಿ ಯನರ್ಪಿತನ ಮಾಡಬೇಕು 
ಈ ಮರ್ಮವನರಿಯಬಬ್ಲಡೆ ಪ್ರಸಾದಿ ಅದೆಂತೆಂದೊಡೆ " ಇಷ್ಟಲಿಂಗಾರ್ಪಿತಂ 
ಅಂಗಂ ಪ್ರಾಣಲಿಂಗಾರ್ಪಿತಂ ಮನಃ ಭಾವಲಿಂಗಾರ್ಹಿತಂ ತೃಪ್ತಿರ್ಯಿತಿ 


ಭಗೆವದ್ಗೀತೆಯೂ ಬಸವಣ್ಣ ನವರೂ ವಿ೪ ಹ 


ಭೇದಂ ವರಾನನೇ ಎಂಬುದಾಗಿ ಲಿಂಗಕ್ಕೆಯೂ ತನಗೆಯೂ ಎಡೆತೆರ 
ಹಿಲ್ಲದೆ ಲಿಂಗಸಹಿತನಾಗಿಯೇ ಕೇಳುವ, ಲಿಂಗಸಹಿತವಾಗಿಯೇ ಘ್ರಾಣಿ 
ಸುವ, ಲಿಂಗಸಹಿತವಾಗಿಯೇ ರುಚಿಸುವ ಲಿಂಗಸಹಿತವಾಗಿಯೇ ನೋಡುವ 
ಲಿಂಗಸಹಿತವಾಗಿಯೇ ತೊಳಗುವ, ಇಂತಪ್ಪ ಮಹಾಮಹಿಮ ಸದ್ಭಕ್ತನ 
ಅಂಗವೆಲ್ಲವೂ ಲಿಂಗ ಲಿಂಗವೆಲ್ಲವೂ ಅಂಗ ಅಂಗಸಂಗವೆಲ್ಲವೂ ಲಿಂಗಸಂಗ 
ವಾದಕಾರಣ ಅಂಗಕ್ರಿಯೆಗಳೆಲ್ಲ ಲಿಂಗಕ್ರಿಯೆಗಳಾದಕಾರಣ ಅಂಗಭೋಗ 
ವೆಲ್ಲವೂ ಲಿಂಗಭೋಗವಾದಕಾರಣ ಇಂತಪ್ಪ ಮಹಾಮಹಿಮ ಸದ್ಭಕ್ತನ 
ಪ್ರೀ ಚರಣಕ್ಕೆ ಎನ್ನ್ನ ಶಿರವನರ್ಪಿಸಿ NR ಶುದ್ಧ ಸಿದ್ದ ಪ್ರ ಸಿದ್ಧ 
ಪ್ರಭುವೆ ಶಾಂತ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಸದ್ಭಕ್ತನ” ನಿಲವಿಲ 
ಪರಿ ನೀವೇ ಬಲ್ಲಿದರಲ್ಲದೆ ನಾನೆತ್ತ ಬಲ್ಲೆನಯ್ಯ ನಿಮ್ಮ, ಸಾ ನಿಮ್ಮ 
ಧರ್ಮ ನಿಮ್ಮ ಧರ್ಮ'' 
ಈ ವಚನವು ಬಹಳ ದೊಡ್ಡದಾಗಿರುತ್ತದೆ, ಅದರ ತಾತ್ಪರ್ಯವಿಫ್ಟೆ. ಭಕ್ತನು ತನ್ನ 
ಶರೀರ, ಮನಸ್ಸು, ತ್ನ ಹ್ತಿಗಳನ್ನು ಅನನ್ಯ ಭಾವನೆಯಿಂದ ನಪ ದೇ ಆಗಿರು 
ವದು. ಇಂತಹ ಬದ ಭಾನನೆಯ ಉಕ ನೀರಶೈ ವಶರಣರಲ್ಲಿ ಅತ್ಯ ೦ತ ಕೊನೆಯ 
ಮಟ್ಟವನ್ನು ಮುಟ್ಟಿದೆ ಎಂದು ಹೇಳಲು ಯಾವ ಅಭ್ಯಂತರವೂ ಜಾ ಹೀಗೆ 
ಅರ್ಸಣಮಾಡತಕ್ಕ ಸದ್ಭಕ್ತನೇ ಶ್ರೇಷ್ಠನು. ಅರ್ಥಾತ್‌ ಆತನು ದೇವರ ಸ್ವರೂಪ 
ನಾಗುವನು. ಗೀತೆಯಲ್ಲಾ ದರೂ ಅನನ್ಯಭಾವನೆಯಿಂದ ಕರ್ಮವನ್ನೆಸಗುವ ಭಕ್ತನು 
ತನ್ನ ಸ್ವರೂಪನಾಗುತ್ತಾನೆಂದು ಶ್ರೀ ಕೃಷ್ಣನು ಹೇಳಿರುವನು. ಕರ್ಮವನ್ನು ಮಾಡದೆ 
ಇರತಕ್ಕ ಮನುಷ್ಯನು ಕ್ಲಣಮಾತ್ರವಾದರೂ ನಿಲ್ಲಲಾರನೆಂತಲೂ, ಸ್ವಾಭಾನಿಕಗಳಾದ 
ಕರ್ಮಗಳು ತಮ್ಮುಸ್ವಕ್ಸೆ ತಾವೇ ಬರುತ್ತನೆಂತಲೂ ಗೀತೆಯಲ್ಲಿ ಹೇಳಿದೆ. 


೨೪೮ 
ಸ್ವತಂತ್ರ ಸಿದ್ಧ ಲಿಂಗದೇವರು-- 


1 ಸಂಚಿತ, ಪ್ರಾ ರಬ್ಧ, ; ಆಗಾಮಿ, ಕರ್ಮಗಳು ಬೆನ್ನಬಿಡವು ನೋಡಾ 
ಆರನಾದರೂ ಮೂಗ! ಕಾಡಿ ಕೊಲುತ್ತಿಹವು ನೋಡಾ ಹಿಂದೆ 
ಮಾಡಿದ ಕರ್ಮ ಬಿಡೆಂದರೆ ಬಿಡುವುದೇ? ಡೆ ಉಂಡಲ್ಲದೆ ತೀರದು 
ನಿಜಗುರು ಸ್ವತಂತ್ರ ಸಿದ್ದ ಲಿಂಗೇಶ್ವರನು ಕಡೆಗಣ್ಣಿಲಿ ನೋಡುನನ್ನಕ್ಸ ಉಂಡು 
ತೀರದು ಕರ್ಮ”: 

೨೪೯ 

« ಮನೋವಾಕ್ಕ್ಯಾಯದಿಂದ ಹುಟ್ಟಿದ ಕರ್ಮ ತೊಟ್ಟನೆ ತೊಳಲಿಸಿ 
ಬಳಲಿಸಿದಲ್ಲದೆ ಬಿಡದು ಕರ್ಮವ ಮಾರಿ ನಡೆವ ಬಲ್ಲಿದರನಾರನೂ ಕಾಣೆ 
ಬೊಮ್ಮನಾಡದಿಗಳೆಲ್ಲ ಕರ್ಮಸ್ಸೀಡಾದರು. ಕರ್ಮವು ಅಜಹರಿಗಳ ಭಾರದ 
ಭವದಲ್ಲಿ ಬರಿಸಿತ್ತು ಕಾಣದ ದುಃಖವ ಕಾಣಿಸಿತ್ತು ಇನ್ನು ಳಿದವರ ಹೇಳಲೇ 
ನುಂಟು? ನಿಜಗುರು ಸ್ವತಂತ್ರ ಸಿದ್ಧ ಲಿಂಗೇಶ್ವರನ ಅಧೀನನಿಡಿದು ಕಾಣುವ 
ಕರ್ಮದ ಬಲುಹ ಸಾಗ 
10 


ಎ೪೬ ಬಸವತತ್ವ ರತ್ನಾಕರ 


೨೫೦ 
ಬಸವಣ ನವರು— 


"" ಫಂಡಿತನಾಗಲಿ ಮುೂರ್ಬನಾಗಲಿ ಸಂಚಿತಕರ್ಮ ಉಂಡಲ್ಲದೆ 
ಬಿಡದು ಪ್ರಾ ರಬ್ಧ ಕರ್ಮ ಭೋಗಿಸಿದಲ್ಬದೆ. ಹೋಗದೆಂದು ಶೃತಿ ಸಾರು 
ತ್ರೈದಾವೆ ಭಾಸ ತಾನಾವ ಲೋಕದೊಳಗೆ ಇದ್ದ ಗೂ ಬಿಡದು, 
ಕರ್ಮಫಲಗೂಡಿ ಕೂಡಲಸಂಗಮದೇವಂಗೆ ಆತ ನೈವೇದ್ಯ ದ್ನವ ಮಾಡಿ 
ದಾತನೇ ಧನ್ಯನು'' 

ಗೀತೆಯ ೫ನೆಯ ಅಧ್ಯಾಯದಲ್ಲಿ ಮುಕ್ತಿಯ ನಿಷಯವೇ ಹೆಚ್ಚಾಗಿ ಪ್ರ ಪ್ರತಿಪಾದಿಸಲ್ಪ ಟ್ಟ ರು 
ತ್ತದೆ. ಆರಂಭದಲ್ಲಿ ಕರ್ನುದ ಬಗ್ಗೆ ಕೆಲವು ಶ್ಲೋಕಗಳಿವೆ. ಕರ್ಮವನ್ನು ಸೊ” 
ದಾಗ್ಯೂ ಅದರಿಂದ ನಿರ್ಲಿಸ್ತನಾಗುತ್ತಾನೆಂಬುವದು ವಿರೋಧವಾಗುವದೆಂದು ಸಂಶಯ 
ಗೊಂಡು ಕರ್ತ್ನೃತ್ಥಾ ಸಭಿಮಾನ ಇಲ್ಲದೆ ಇರುವದರಿಂದ ವಿರೋಧವಾಗಲಾರದೆಂದು 


ನೈವಕಿಂಚಿತ್ಯ as ಯಂಕ್ತೋಮನ್ಯೇತ ತತ್ವವಿತ್‌ | 
ಸತ್ನಾ ನ್‌ ಸ್ಪೃಶರ್ನಜಿಫುನ್ನಶ್ನನ್‌ ಗಚ್ಛನ್‌ ಶ್ವಸನ್‌ ಶ್ವಸನ್‌ ॥ 
ಪ್ರಲಪರ್ನನಿಸೃಜನ್‌ ಗೃಣ್ಣನ್‌ ಉನ್ಮಿಸನ್ನಿನಿಷನ್ನಪಿ | 

ಇಂದ್ರಿಯಾಣಿಂದ್ರಿಯಾರ್ಥೇಷು ವರ್ತಂತೇ ಇತಿ ಧಾರಯನ್‌ ॥ 
ಅಂದರೆ ಕರ್ಮ ಯೋಗದಿಂದ ಮುಕ್ತನಾದರೂ ದರ್ಶನ, ಭಾಷಣ, ಶ್ರವಣಾದಿಗಳನ್ನು 
ಮಾಡತಕ್ಕನನಾದರೂ ಕೂಡ ಅಭಿಮಾನವಿಲ್ಲದೆ ಇರುವದರಿಂದ ಕರ್ಮಬದ್ಧ ನಾಗುವಷ್ಟ. 
ಪರಮೇಶ್ವ ರನಲ್ಲಿ ತಾನು ಮಾಡತಕ್ಕ ಕರ್ಮವನ್ನು ಅರ್ಪಿಸಿ ಮಾಡಿದರೆ ಸೀರಿನಲ್ಲಿರತಕ್ಕ 
ಪದ್ಧ; ಸತ್ರ ತೆ ದೋಷಯುಕ್ತನಾಗುವದಿಲ್ಲ. 

ವಿದ್ಯಾ ವಿನಯಸಂಪನ್ನೇ ಬ್ರಾಹ್ಮಣೇ ಗನಿಹೆಸ್ತಿನಿ । 

ಶುನಿಚೈ ವಶ್ವಪಾಕೇಚ ಪಂಡಿತಾಃ ಸಮದರ್ಶಿನಃ ॥ 

ಇಹೈ ನತ್ಯ se ಯೇಷಾಂ ಸಾಮ್ಕೆ e ಸ್ಥ ತಂ ಮನಃ । 


NR ಹಿ ಸಮಂ ಬ ಹ್ಗ  ತಸ್ಮಾದ್ಭ ಹ್ಮ | ತೇ ಸ್ಥಿ ತಾಃ ॥ 


ನಿದ್ಯಾ ನಿನಯಸಂಪನ್ಮ್ನನಾದ ಬ್ರಾಹ್ಮಣನಲ್ಲಿ ಆಕಳು, ನಾಯಿ, ಆನೆ, ನಾಯಿಯ 
ಪಾಕಮಾಡತಕ್ಕ ಮನುಷ್ಯ ನಲ್ಲಿ ಅರ್ಥಾತ್‌ ಅತ್ಯ ೦ತ ನೀಚಾತ್ಮನಾದವನಲ್ಲಿ ಪಂಡಿತ 
ರಾದವರು ಅಂದರೆ ಜ್ಞಾನಿಗಲಾದವರು ಸಮಾನಬುದ್ಧಿ ಯಿಂದ ಕಾಣುತ್ತಾರೆ. ಯಾರ 
ಮನಸ್ಸು ಸರ್ವಪ್ರಾಣಿಗಳಲ್ಲಿ ಸಮಾನಭಾವನೆಯುಳ್ಳ ದ್ದಾ ಗಿರುತ್ತದೆಯೋ ಅವರು ಇದೇ 
ಲೋಕದಲ್ಲಿ ಸಂಸನಿರನನ್ನು ಸಿದ್ದ ವಕೆಂಡೆನ್ನಿಸಿಕೊಳ್ಳು ತ್ತಾರೆ ಅವರೇ ಬ್ರಹ್ಮಭಾವವನ್ನು 
ಹೊಂದಿದವರೆಂಡೆನ್ಸಿಸಿಕೊಳ್ಳುತ್ತಾರೆ. 

ಬಸವಣ ನವರು ಅನೇಕ ವಚನಗಳಲ್ಲಿ ಸಮಾನಭಾವನೆಯನ್ನು ತೋರಿಸಿರು 
ತ್ತಾರೆ" ಕಿಟ್ಟ ಯೆಂಬೆನೆ ಶಿರಿಯಾಳನ? ಮಾದರನೆಂಜೆನೆ ಚನ್ನಯ ಸನ? ಆನು ಹಾರುವ 
ನೆಂದಕೆ Won ನಗುವ?” ನೆಂದು ಹೇಳಿರುತ್ತಾರೆ. 

೨೫೧ 
ದೇವರ ದಾಸೀಮಾರ್ಯರು-- 
"" ಮಡದಿಯ ಪ್ರಾಣಕ್ಕೆ ಮೊಲೆ ಮುಡಿ ಇದ್ದಿತ್ತೇ? ಒಡೆಯನ 
ಪ್ರಾಣಕ್ಕೆ ಇದ್ದಿತ್ತೇ ಯಜ್ಞೋಸನೀತ ಕಡೆಯಲ್ಲಿದ ಅಂತ್ಯಜನು ಹಿಡಿ 


ಹ್‌ le a 


ಭಗನದ್ಗೀತೆಯೂ ಬಸವಣ್ಣನನರೂ ೧೪೬೭ 


ದಿದ್ದನೇ ಪ್ರಾಣದಲ್ಲಿ ಹಿಡಿಗೋಲ ನೀ ತೊಡಕಿಕ್ಸಿದ ತೊಡಕನೀಲೋಕದ 
ಜನರೆತ್ತ ಬಲ್ಲರೈ ರಾಮನಾಥ? 


ಅಂದರೆ ಸಿ ಸ್ತ್ರೀಯಳ ಶರೀರದಲ್ಲಿ ಕೂದಲು ಮೊಲೆಗಳಿದ್ದ ತೆ ಅವಳ ಪಾ ತ್ರಾಣಲಿಂಗಕ್ಕೆ ಕಚ 
ಕುಚಗಳುಂಟಿ? ಇಲ್ಲ ನಿಪ್ರನ ಶರೀರದಲ್ಲಿ ಚ್‌ ಯಜ್ಞೋಪಗಳಿದ್ದ ಹಾಗೆ ಅವನ 
ಪ್ರಾಣದಲ್ಲಿ ಶಿಖಾ ಯಜ್ಞೋಪವೀತಗಳುಂಟಿ? ಇಲ್ಲ ಊರಿಂದ ಹೊರಗಿರ್ದ ಹೊಲೆಯನು 
ಕೈಯ್ಯಲ್ಲಿ ಒಂದಾಯುಧವ ಹಿಡಿದಹಾಗೆ ಆತ್ಮನಲ್ಲಿ ಹಿಡಿದಿಪ್ಪನೇ? ಇಲ್ಲ ಸರಶಿವನು 
ತನ್ನಂಶವಾದ ಆತ್ಮಂಗೆ ಶರೀರಸಂಬಂಧವ ಮಾಡಲು ಹೆಣ್ಣೆಂದು, ಗಂಡೆಂದು, 
ವಿಪ್ರನೆಂದು, ಹೊಲೆಯನೆಂದು ನೂರೊಂದು ಕುಲ ಹದಿನೆಂಟು ಜಾತಿಯನ್ನುಂಟು 
ಮಾಡಿ ಒಬ್ಬರಿಗೊಬ್ಬರು ಹೋರಾಡುವ ಬಂಧನವ ಈಜಡ ಅಚೇತನವಾದ ಜೀವರೆತ್ತ 
ಬಲ್ಲರು? ಅಂದರೆ ತಿಳಿಯಲಾರರು. ರ. ಹೆಚಿ ಕಿನ ಸಾಮ್ಯವಾದ ಲೋಕದಲ್ಲಿ 
ದೊರೆಯಲಾರದು. 

ಗೀತೆಯ ೬ನೆಯ ಅಧ್ಯಾ ಯದಲ್ಲಿ ಧಾ )ನಯೋಗವು ಪ್ರಾ ಧಾನ್ಯ ವಾಗಿರುತ್ತದೆ. 
ಕರ್ಮಫಲನವನ್ನಸೇಕ್ಷಿಸದೆ ಸ” ಮಾಡತಕ್ಕ ಕರ್ತವ್ಯ ವೆಂದು ತಿಳಿದು ಮಾಡತಕ್ಕವನೇ 
ಸನ್ಯಾಸಿ ಅಥವಾ ಇಕಿ ಇಂತಹ ಜೀಜಿ ಶಾಂತಚಿತ್ತನಾಗಿಯೂ, 
ಇಂದ್ರಿಯಗಳಿಗೆ ಭೋಗ್ಯಗಳಾದ ಶಬ್ದರೂಪರಸಗಂಧಾದಿಗಳಲ್ಲಿ ಆಸಕ್ತಿಯನ್ನು ಮಾಡದೆ 
ಇರತಕ್ಕವನಾಗಿಯೂ ಇರುವವನಿಗೆ ಯೋಗಾರೂಡನೆಂದು ಹೆಸರು. ನಿರ್ನಿಕಾರ 
ಚಿತ್ತನಾಗಿ ಮೃತ್ವಿ ತ್ಲಿಂಡ್ಗ, ಪಾಷಾಣ, ಸುವರ್ಣಾದಿಗಳಲ್ಲಿ ಸಮಾನಬುದಿ ಿಯುಳ್ಳವನಾಗಿರ 
ಬೇಕು. ಸದಾಚಾರಿ ಮತ್ತು ದುರಾಚಾರಿಗಳಲ್ಲಿಯೂ ಸಮಾನತೆ" ತೋರಿಸಬೇಕು. 
ಭಯರಹಿತನಾಗಿ, ಬ್ರಹ್ಮಚಾರಿಯಾಗಿ, ಮನಸ್ಸನ್ನು ಸಂಯಮನಮಾಡಿ ನನ್ನಲ್ಲಿ ಧ್ಯಾನಾ 
ಸಕ್ತನಾಗಿರಬೇಕು. ವಾತರಹಿತಸ್ಥಾ ನದಲ್ಲಿದ್ದ ದೀಪದಂತೆ ನಿಶ್ಚಲನಾಗಿರತಕ್ಕವನೇ 
ಯೋಗಿ ಎಂದೆನ್ಸಿಸಿಕೊಳ್ಳು ತ್ತಾನೆ. ಮುನಸ್ಸು “ಮಾನವನ ಸ್ವಾಧೀನದಲ್ಲಿರುವದು ಬಹಳ 
ಕ್ಲೇಶಕರವಾದ ಕಾರ್ಯವಾಗಿರುವದರಿಂದ ಅದನ್ನು ಅಭ್ಯಾಸದಿಂದಲೂ, ನೈರಾಗ್ಯ 
ದಿಂದಲೂ ಸ್ವಾಧೀನದಲ್ಲಿಟ್ಟುಕೊಳ್ಳಬೇಕು. ""ನಹಿ ಸಲ್ಯಾಣಕೃತೃಶ್ಚಿತ್‌ ದುರ್ಗತಿಂ 
“ತಾತ ಗಚ್ಛತಿ” ಶುಭ ಕಾರ್ಯಗಳನ್ನು ಮಾಡತಕ್ಕವನಿಗೆ. ಎಂದಿಗೂ ದುರ್ಗತಿಯು 
ಬರಲಾರದು--ಹೀಗೆ ೬ನೆಯ ಅಧ್ಯಾ ಯ ಮುಗಿದಿದೆ. 

ಗ ಬಸವಣ್ಣ ನವರೂ ಧ್ಯಾ ನೆಯೋಗವೂ ಎಂಬುವ ಪ್ರಕರಣದಲ್ಲಿ ಬಸವಣ್ಣ ನವ 
ಧ್ಯಾ ಸಹೋಗಡ' ಕುಹು ಹೇಳಲಾಗಿದೆ. ಜ್‌ ವಚನಗಳನ್ನು. ಇಲ್ಲಿ 
ಸ ಕೆನಡ 

೨೫೨ 
ಸ್ವತ ತಂತ್ರ ಸಿದ್ದ ಲಿಂಗದೇವರು 
ಇ ಹರಿವ ಮನವಾಯುವನೊಂದು ಹುರಿಮಾಡಿ ಮನವ ಸಿ ರಗೊಳಿಸಿ 
ಸಗುಣಧ್ಯಾ ನದಲ್ಲಿ ಮನವ ಸವಿದು ನಿರ್ಗುಣದಲ್ಲಿ ನಿಂದು ಆ "ನಿರ್ಗುಣ 
ಧ್ಯಾನ ಜಿ ಸಗುಣ ನಿರ್ಗುಣದಲ್ಲಿ ಅಡಗಿ ಆ ನಿರ್ಗುಣನಿಂದ pe 

ಮರೋಳ 1 1 ನಿಜಗುರು ಸ್ವತಂತ್ರ ಸಿದ್ದ ಲಿಂಗೇಶ್ವರನ ಮ 

ರಾಜಯೋಗ”? 


೧೪೮ ಬಸವತತ್ವ ರತ್ನಾಕರ 


೨೫೩ 
ಬಸವಣ್ಣನವರು 


"ಜಗವ ಸುತ್ತಿಪ್ಪುದು ನಿನ್ನ ಮಾಯೆಯಯ್ಯಾ ನಿನ್ನ ಸುತ್ತಿಪ್ಪುದು 
ಎನ್ನ ಮನ ನೋಡಯ್ಯಾ, ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು 
ಕಂಡಯ್ಯ ಜಗವು ನಿನ್ನೊಳಗೆ ನೀನು ಎನ್ನೊಳಗೆ ಕರಿಯು ಕನ್ನಡಿಯೊಳಗೆ 
ಅಡಗಿದಂತಯ್ಯಾ ನೀನೆನ್ನೊಳಗಡಗಿಡೆ ಕೂಡಲಸಂಗಮದೇವಾ” 
ಈ ಅಧ್ಯಾಯದ ಕೊನೆಯಲ್ಲಿ" ನಹಿ ಕಲ್ಯಾಣಕೃತ್‌ ಕಶ್ಚಿತ್‌ ದುರ್ಗತಿಂ ತಾತ 
ಗಚ್ಛತಿ” ಉತ್ತಮ ಕೆಲಸಮಾಡುವನನಿಗೆ ದುರ್ಗತಿಯು ಬರಲಾರದು. 


೨೫೪ 
ಬಸವಣ ನವರು... 
ಫಿಜಿ ನಡೆಯದೆ ಕೆಜೆ ನುಡಿಯಜಿ ಅನ್ಯರ ಪ್ರತಿಪಾದಿಸದಿದ್ದರೆ ಏನ 

ಮಾಡನಯ್ಯ ಲಿಂಗವು ಏನ ಕೊಡನಯ್ಯ ಲಿಂಗವು? ತಾನೇನ ಬೇಡಿದನೀವ 

ನಾಗಿ ನಂಬಿಕೆಯುಳ್ಳ ಶಿವಭಕ್ತಂಗೆ ಇದೇ ದಿವ್ಯ ಕೂಡಲಸಂಗಮದೇವಾ?” 
ಸಾಧಾರಣವಾಗಿ ಇಲ್ಲಿಯವರೆಗೆ ಗೀತೆಯ ಒಂದೊಂದೇ ಅಧ್ಯಾಯದಲ್ಲಿ ವಿಷಯಗಳನ್ನು 
ತೆಗೆದುಕೊಂಡು ಬಸವಣ್ಣನವರ ವಚನಗಳನ್ನು ಹೋಲಿಸಿ ನೋಡಿದ್ದಾಯಿತು. ಆದರೆ 
ಗೀತೆಯಲ್ಲಿದ್ದ ಎಲ್ಲ ವಿಷಯಗಳೂ ಬಸವಣ್ಣನವರ ವಚನಗಳಲ್ಲಿ ಬಂದಿರುತ್ತವೆ. 
ಗೀತೆಗೂ ಬಸವಣ್ಣನವರ ವಚನಗಳಿಗೂ ಇನ್ನೂ ಹೆಚ್ಚಿನ ಸಾಮ್ಯವನ್ನು ಒರೆಹಚ್ಚಿ ನೋಡ 
ಬಹುದಾಗಿದ್ದಿತು. ಇದೊಂದೇ ಪ್ರಕರಣವು ಒಂದು ದೊಡ್ಡ ಹೊತ್ತಿಗೆ ಆಗಬಹು 
ದೆಂದು ತಿಳಿದು ಸಂಕ್ಲೇಸಗೊಳಿಸಿರುತ್ತೇನೆ. ಗೀತೆಯ ಎಲ್ಲ ಶ್ಲೋಕಗಳಿಗೂ ಶರಣರ 
ಬೇಕಾದಷ್ಟು ವಚನಗಳು ಸಿಗುತ್ತವೆ. ಭಗವದ್ಗೀತೆಗೆ ಸ್ಪತಂತ್ರರೀತಿಯಿಂದ ನೀರಶೈವಪರ 
ಒಂದು ಗ್ರಂಥವನ್ನೇ ಬರೆಯಲಿಕ್ಕೆ ಶಕ್ಯವಿದೆ. ಆದರೆ ಇಲ್ಲಿ ಮುಖ್ಯವಾಗಿ ಗೀತೆಯ 
ನಿಷಯಗಳನ್ನು ಶರಣರು ಎಷ್ಟು ಹೃದಯಂಗಮವಾಗಿ ಮನಕರಗುವಂತೆ ಪ್ರತಿಪಾದಿ 
ಸಿರುತ್ತಾರೆ. | 

ಶರಣರ ತತ್ವಗಳು ಎಷ್ಟು ಮನೋಹರವಾಗಿವೆಯೆಂಬುವದನ್ನು ತೋರಿಸುವದೇ 
ಈ ಪ್ರಕರಣದ ಉದ್ದೇಶವಾಗಿರುತ್ತದೆ. ಕೆಲವರು ಶರಣರ ವಚನಗಳ ಮಹತ್ವವನ್ನು 
ಅರಿತಿರುವದಿಲ್ಲ. ಅಂಥವರು ಓದಿ ಕೃತಾರ್ಥರಾಗಲೆಂದೇ ಭಗವದ್ಗೀತೆಗೆ ಹೋಲಿಸಿ 
ಬರೆಯಬೇಕಾಯಿತು. 


ಕ್‌ 


ಐದನೆಯ ಪ್ರಕರಣ 


ಶ್ರೀ ಬಸವಣ್ಣನವರೂ ಶಿವಾಗಮಗಳೂ 


ಶಿವಾಗಮಗಳೂ ಶರಣರ ವಚನಗಳೂ ನೀರಶೈವರಿಗೆ ಪವಿತ್ರಗಳಾದ ಧಾರ್ಮಿಕ 
ಗ್ರಂಥಗಳಾಗಿರುತ್ತವೆ. ಇಲ್ಲಿ ಬಸವಣ್ಣನವರ ತತ್ವಗಳಿಗೂ ಶಿವಾಗಮಗಳ ತತ್ವಗಳಿಗೂ 
ಹೋಲಿಕೆಯನ್ನು ತೋರಿಸುತ್ತೇವೆ. ಶಿವಾಗಮಗಳು ವೇದಗಳಂತೆ ಸವಿತ್ರವಾದವುಗಳೆಂದು 
ನಂಬುತ್ತಾರೆ. ಆಗಮಗಳೆಂದರೇನು? ಅವುಗಳ ಕಾಲ ಯಾವದು? ಅವುಗಳಿಗೂ 
ವೀರಶೈವ ಮತಕ್ಕೂ ಇರುವ ಸಂಬಂಧವೇನು? ಆಗಮಗಳೆಷ್ಟು? ಅವುಗಳಲ್ಲಿರತಕ್ಕ 
ಪರಸ್ಪರ ಭೇದಗಳೇನು? ಮೊದಲಾದ ವಿಷಯಗಳ ನಿನೇಚನೆಮಾಡಿ ಮೊದಲು 
ನೋಡುವದು ಮಹತ್ವದ ಕಾರ್ಯವಾಗಿರುತ್ತದೆ. ವೇದಗಳು ಅಪೌರುಷೇಯನಾದವು 
ಗಳೆಂದು ಕೆಲವರು ಹೇಳುವಂತೆ ಆಗಮಗಳೂ ಅಪೌರುಷೇಯವಾದವುಗಳೆಂತಲೂ ಶಿನನ 
ವಚನಗಳೆಂತಲೂ ಹೇಳಲಾಗುತ್ತದೆ. ಈ ಎರಡರ ನಿಷಯದಲ್ಲಿಯೂ ಹಿಂದೂಸ್ಥಾನದ 
ಪಂಡಿತರುಗಳಲ್ಲಿ ಇಲ್ಲಿಯವರೆಗೆ ಏಿಕಾಭಿಪ್ರಾಯವಾಗಿರುವದಿಲ್ಲ. ಆಗಮಗಳು ಪ್ರಾಚೀನ 
ಕಾಲದವುಗಳಾಗಿರುತ್ತವೆ. ಆದರೆ ಅವುಗಳ ಕಾಲಥಿರ್ಣಯವನ್ನು ಇಲ್ಲಿಯವರೆಗೆ 
ಯಾವ ಪಂಡಿತರೂ ನಿಶ್ಚಯವಾಗಿ ಇಂತಹ ಕಾಲವೆಂದು ಹೇಳಿರದಿದ್ದರೂ ಅನೇಕ 
ತತ್ವಶಾಸ್ತ್ರವೇತ್ರರುಗಳು. ೨೦೦೦ ವರ್ಷಕ್ಕಿಂತಲೂ ಮೊದಲಿನವುಗಳೆಂದು ಹೇಳಿರು 
ತ್ತಾರೆ. ಇದಕ್ಕೆ ನಿರೋಧವಾಗಿ ಕೆಲವರು ಆಗಮಗಳ ಭಾಷಾಸರಣಿಯನ್ನು ನೋಡಿ 
ಆಗಮಗಳು ಪ್ರಾಚೀನ ಕಾಲದವುಗಳಲ್ಲ, ಅರ್ವಾಚೀನವೆಂದು ವಾದಿಸುತ್ತಾರೆ. ಕೇವಲ 
ಭಾಷೆಯೊಂದರಿಂದಲೇ ಹಾಗೆ ಹೇಳಲು ಬರುವದಿಲ್ಲ. ಒಬ್ಬೊಬ್ಬ ಪಂಡಿತರೇ ಸಂಸ್ಕೃತ 
ಭಾಷೆಯಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ತರಹದ ಭಾಷೆಗಳನ್ನು ಪಯೋಗಿಸಿ 
ದ್ಹುದು ಕಂಡುಬಂದಿರುತ್ತದೆ. ವ್ಯಾಸಮಹರ್ಷಿಗಳು ತಮ್ಮ ಹದಿನೆಂಟು ಪುರಾಣಗಳಲ್ಲಿ 
ಉಪಯೋಗಿಸಿದ ಭಾಷೆಗೂ, ಬ್ರಹ್ಮಸೂತ್ರಗಳನ್ನು ರಚಿಸಿದಾಗ ಉಸಯೋಗಿಸಿದ 
ಭಾಷೆಗೂ ಮಹದಂತರವಿರುತ್ತದೆ. ಬ್ರಹ್ಮಸೂತ್ರಗಳು ಉಕ್ಕಿನ ಕಡಲೆಯಷ್ಟು ಕಠಿಣ 
ವಾಗಿಯೂ, ಪುರಾಣಗಳು ಅರಳಹಿಟ್ಟಿ ನಂತೆ ಮೃದುಭಾಷೆಯುಳ್ಳವುಗಳೂ ಆಗಿರುತ್ತವೆ. 
ನಿಗಮಾಗಮಗಳು ಎಂಬ ಉಕ್ತಿಯು ರೂಢಿಯಲ್ಲಿರುವದರಿಂದ ವೇದಗಳ ತರುವಾಯ 
ಆಗಮಗಳ ಹೆಸರೇ ಉಲ್ಲೇಖವಾಗಿರುತ್ತದೆ. ಆಗಮಗಳಲ್ಲಿ ಜೈನ, ಬೌದ್ಧ, ಚಾರ್ವಾಕ 
ಮತಗಳ ಉಲ್ಲೇಖನಿರುವದರಿಂದ ಬೌದ್ಧಮತದ 'ತರುವಾಯ ಆಗಮಗಳ ಉತ್ಪತ್ತಿ 
ಯಾಗಿರಲಿಕ್ಟೇಬೇಕೆಂದು ಊಹಿಸುವದು ತಪ್ಪಾಗಲಾರದು. ಆಗಮವೆಂದರೇನು? 
ಆಗಮವೆಂದರೆ ಶಾಸ್ತ್ರ ಮತ್ತು ಬಂದದ್ದು ಆಜ. ಉಪಸರ್ಗಪೂರ್ವಕ ಗಮಧಾತುನಿ 


ಅ 
ನಿಂದ ಸಿದ್ದವಾಗಿರುತ್ತದೆ... ಆಗಮಗಳಿಗೆ ತಂತ್ರಗಳೆಂಬುವ ಹೆಸರೂ ಉಂಟು. ತಂತ್ರ 


ಛ 
ಶಬ್ದ ದ ವ್ಯಾಖ್ಯಾನವನ್ನು-- 
| 44 ತನೋತಿ ವಿಪುಲಾನರ್ಥಾನ್‌ ಮಂತ್ರತಂತ್ರಪ್ರಕಾಶಕಾನ್‌ । 
ತ್ರಾಣನಂ ಕುರುತೇ ಪುಂಸಾಂ ತಂತ್ರಮಿತ್ಯಭಿಧೀಯತೇ ॥ 
ಇದು ಸುಪ್ರಭೇದಾಗಮದಲ್ಲಿ ಹೇಳಿರುತ್ತದೆ. ಅಂದರೆ ಮಂತ್ರತಂತ್ರಗಳ ನಿ 
ಗಳಾದ ಅರ್ಥಗಳನ್ನು ಪ್ರಕಾಶಸಡಿಸಿ, ನಿರ್ದೋಷಗಳಾದ ಅರ್ಥಗಳನ್ನು ಸ್ಸಷ್ಟ ನಡಿಸಿ 


ರಿ೫೦ ಬಸವತತ್ವ ರತ್ನಾಕರ 


ಮಾನನರುಗಳನ್ನು ರಕ್ಷಿಸತಕ್ಕವುಗಳಾಗಿರುವದರಿಂದ ಇವುಗಳಿಗೆ ತಂತ್ರಗಳೆಂದು 
ಹೆಸರು. 
ಆಗತಂ ಶಿವವಕ್ರೇಭ್ಯೊ ಗತಂ ಚ ಗಿರಿಜಾಶೃತೌ | 
ಮತಂ ಚ ವಾಸುದೇವಸ್ಯ ತಸ್ಮಾದಾಗಮ ಉಚ್ಯತೇ ॥ 
ಶಿವನ ಮುಖಗಳಿಂದ ಬಂದವುಗಳೂ, ಪಾರ್ವತಿಯ ಶ್ರವಣಗಳನ್ನು ಹೊಂದಿದವುಗಳೂ, 
ಇದರಲ್ಲಿ ವಾಸುದೇವನ ಮತವೂ ಕೂಡ ಇರುವದರಿಂದ ಇವುಗಳಿಗೆ ಆಗಮಗಳೆಂದು 
ಹೆಸರು. ಮತ್ತು ಇವುಗಳ ಅರ್ಥದ ಬಗ್ಗೆ-- 
4 ಅಗಮಾರ್ಥಾನುಸಂಧಾನಾತ್‌ ರಾಗದ್ವೇಷ ನಿಭಂಜನಾತ್‌ ಧ್ಯಾನಜ್ಞ್ಯಾನ 

ದ್ವಯಾನ್ನಿತ್ಯಂ ಆರಾಧ್ಯ ಇತಿ ಕಥ್ಯತೇ?” 
ಆಗಮಗಳ ಅರ್ಥವನ್ನು ಅನುಸಂಧಾನಮಾಡುವದರಿಂದ ಜ್ಞಾನ ಮತ್ತು ಧ್ಯಾನಗಳಿಂದ 
ಅವನು ಪೂಜ್ಯನಾಗುತ್ತಾನೆ. ಶ್ರೀಯುತ ಸಿದ್ದರಾಮಸ್ಸ ಪಾವಟೆ, ಬಿ.ಎ., ಎಲ್‌ಎಲ್‌.ಬಿ., 
ಇವರು ಶಿವಾಗಮಂಗಳ ಅರ್ಥವನ್ನು ""ನೀರಶೈವ ತತ್ವ ಪ್ರಕಾಶಿಕಾ'' ಎಂಬುವ ಗ್ರಂಥದ 
ಪುಟ ೨೮ ರಲ್ಲಿ | 

ಶಿವಾಗಮಂಗಳು ತಮ್ಮ ಧ್ಯೇಯ ಪದಾರ್ಥವನ್ನು ಶಿವನೆಂದು ಕರೆದುವು. 
ಮತ್ತು ಆ ಧ್ಯೇಯ ವಸ್ತುವನ್ನು ಗೋಚರಿಸಲು ಬೇಕಾದ ವಿಶಿಷ್ಟವಾದ ನಡತೆಯನ್ನು 
ಶಿವಧರ್ಮವೆಂದು ಕರೆದುವು.  ಆಗಮವೆಂದರೇನು? ಒಂದೊಂದು ಶಬ್ದದ ಎಲ್ಲ 
ತಿರುಳನ್ನರಿಯಲು ಆ ಶಬ್ದದ ವ್ಯಾಕರಣಾನುಸಾರವಾದ ವ್ಯ್ಯತ್ಸತ್ತಿಯಾವದು? ಆ ಶಬ್ದ 
ಪ್ರಯೋಗವನ್ನು ಅದನ್ನಾವ ಅರ್ಥದಲ್ಲಿ ಬಳಸಿದರು? ಎಂಬುವದನ್ನು ತಿಳಿಯಬೇಕಾ 
ಗಿದೆ. ಆಗಮ ಶಬ್ದದಲ್ಲಿ "ಆ' ಎಂಬುವ ಉಪಸರ್ಗವೂ "ಗಮ? ಎಂಬುವ ಧಾತುವೂ 
ಆ ಧಾತುವಿಗೆ "ಅ' ಎಂಬುವ ಪ್ರತ್ಯಯ ಸೇರಿ ಆಗಿರುತ್ತದೆ. ಅಂದರೆ "ಆ' ಎಂಬುವ 
ಉಪಸರ್ಗವು ವ್ಯಾಪ್ತಿಯಲ್ಲಿಯೂ, ಸೂಕ್ಷ್ಮ ಎಂಬುವ ಅರ್ಥದಲ್ಲಿಯೂ, ಮರ್ಯಾದೆ 
ಯಲ್ಲಿಯೂ ವರ್ತಿಸುತ್ತದೆ. ಆದುದರಿಂದ ಶಿವಾಗಮವೆಂದರೆ ಪೃಥ್ವಿ ಮೊದಲುಗೊಂಡು 
ಶಿವತತ್ವದವರೆಗೆ ಎಲ್ಲವನ್ನೂ ವ್ಯಾಪಿಸಿ ತಿಳಿಸುವ ಶಾಸ್ತ್ರನೆಂದರ್ಥ. ಈ ಶಿನಾಗಮಗಳ 
ಕರ್ತೃ್ಯವಾರು? ಅವು ಎಂದಿನಿಂದ ಬಳಕೆಯಾದವು? ಎಂಬುವ ವಿಚಾರವೂ ಇಲ್ಲಿ 
ತಲೆಯೆತ್ತುವುದು. ಶಿನಜ್ಜಾನ ಚಿಂತಕರು ಈ ಶಿವಾಗಮಗಳು ಶಿವನಿಂದಲೇ ಸೃಷ್ಟಿ 
ಕಾರ್ಯದಲ್ಲಿ ಇವುಗಳ ಪ್ರವೃತ್ತಿಯೆಂದು ಹೇಳುವರು. 

ಆಗಮಶಬ್ದಕ್ಕೆ ಅನೇಕ ಅರ್ಥಗಳಾಗುತ್ತವೆ. ಆಗಮನೆಂದಕಿ ಶಾಸ್ತ್ರ ಮತ್ತು 
ಬಂದದ್ದು ಗತ್ಯರ್ಥಕಧಾತುಗಳು ಗಮನಾರ್ಥಕವಾಗುವದರಿಂದಲೂ, ಆಜ ಎಂಬುವ 
ಉಪಸರ್ಗವಿರುವದರಿಂದಲೂ, ಆಗಮವೆಂದರೆ ಜ್ಞಾನಬೋಧಕ ಅಥವಾ ತತ್ವ ಪ್ರತಿ 
ಪಾದಕ ಶಾಸ್ತ್ರವೆಂದೂ ಅರ್ಥವಾಗುತ್ತದೆ. ಆಗಮನೆಂದರೆ ಶಿವಶಕ್ತಿಗಳನ್ನು ಪೂಜಿ 
ಸುವ ತಂತ್ರ ಹೀಗೆ ಅನೇಕ ಅರ್ಥಗಳಾಗುತ್ತವೆ. ಒಟ್ಟಿನ ಮೇಲೆ ಆಗಮಗಳೆಂದರೆ 
ತತ್ವ ಪ್ರತಿಪಾದಕಗಳಾದ ಗ್ರಂಥರಾಶಿಯೆಂದು ಹೇಳಬಹುದು. ಅಥವಾ ಬ್ರಹ್ಮ 
ಎಂಬುವ ಪುಷ್ಪದಿಂದ ಮಕರಂದವನ್ನು ತೆಗೆದುಕೊಂಡು ಪ್ರಣವದ್ವಾರದಿಂದ ಸಾಧಕರಿಗೆ 
ಕೊಡೋಣವಾಗುತ್ತಡೆಯೋ ಅದಕ್ಕೆ ಆಗಮಶಾಸ್ತ್ರವೆನ 
ಧಳ್ಲಿ- ಭೋಗ ಮೋಕ್ಸಗಳೆರಡನ್ನೂ ಕೊಡುವ ಶಾಸ್ತ್ರಕ್ಕೆ ಆಗಮನೆಂದು ಹೆಸರು, 


| 


ಸ್ಲಿತ್ತಾರೆ. ವಾಚಸ್ಸತಿಯ ಮತ 


a Th a a 


ಬಸನಣ್ಣನವರೂ ಶಿವಾಗಮಗಳೂ ೧೫೧ 


ಅಂದರೆ ಮೋಕ್ಸಸುಖ ವ್ಯವಹಾರಸುಖಗಳೆರಡೂ ಆಗಮಗಳಿಂದ ದೊರೆಯುತ್ತನೆಂದು 
ವಾಚಸ್ಸತಿಯ ಅಭಿಪ್ರಾಯವಾಗಿರುವದು. 

ವಚನಶಾಸ್ತ್ರಸಾರ- ಪುಟ ೨೮೮--ಆಗಮ ಸಂಸ್ಕೃತ ಶಬ್ದದ ಅರ್ಥವು ಬರು. 
ಎಂದಾಗುತ್ತದೆ. ಇಲ್ಲಿ ಆಗಮ ಗ್ರಂಥಗಳೆಂದರೆ ಪರಂಪರೆಯಿಂದ ಬಂದ ಶಾಸ್ತ್ರ 
ಗಳೆಂದು ಅರ್ಥವಾಗುತ್ತದೆ. "ಗಮ? ಧಾತುವು ಗತ್ಯರ್ಥಕವನಿರುವದರಿಂದ ಅದು ಸಂಸ್ಕೃತ 
ವ್ಯಾಕರಣದ ನಿಯಮದ ಪ್ರಕಾರ ಜ್ಞಾನ ಎಂಬುವ ಅರ್ಥವನ್ನು ಕೊಡುತ್ತದೆ. 
"ಆ' ಎಂಬುವ ಉಪಸರ್ಗವು ಹತ್ತಿದರೆ ಪೂರ್ಣಜ್ಞಾ ನವೆಂಬರ್ಥವು. "" ಆಪೋಕ್ಕೆರಾಗ 
ಮಸ್ಸೋಸಿ'' ಆಪ್ತನ ಉಕ್ತಿಯೇ ಆಗಮನೆಂದು ಪೌಷ್ಟರ ಸಂಹಿತೆಯು ಹೇಳುತ್ತದೆ. 
ಇಲ್ಲಿ ಆಪ್ತ ಎಂದರೆ ಪರಶಿವ ಎಂದರ್ಥವಾಗುತ್ತದೆ. ಇದು ಮೃಗೇಂದ್ರಾಗಮದ 
ಪ್ರಸ್ತಾವನೆಯಲ್ಲಿಯೂ ಇರುತ್ತದೆ. ಈ ಆಗಮಗಳಲ್ಲಿ ಅನೇಕ ಭೇದಗಳುಂಟು. ಕೆಲವು 
ವೈದಿಕ; ಕೆಲವು ಅವೈದಿಕ. ವಾಮಾಚಾರಗಳನ್ನು ಹೇಳುವ ಆಗಮಗಳಿಗೆ ಅವೈದಿಕ 
ವೆಂದು ಹೆಸರು. ಇವುಗಳಲ್ಲಿ ವೈಷ್ಣವಾಗಮಗಳೂ, ಶೈವಾಗಮಗಳೂ ಇರುತ್ತವೆ. 


೮೬ 


ಕೂರ್ಮಪುರಾಣ--೧೫ ನೆಯ ಅಧ್ಯಾಯ 


ಕಾಪಾಲ, ವಾಕುಲ, ನಾಮ, ಭೈರವ, ಪೂರ್ವ, ಪಶ್ಚಿಮ, ಪಾಂಚೆರಾತ್ರ, 
ಪಾಶುಪತ, ಇತ್ಯಾದಿ ಆಗಮಗಳು ಅವೈದಿಕವೆಂದು ಹೇಳಲ್ಪಟ್ಟಿವೆ. ಅರ್ಥಾತ್‌ ಕ್ರೂರ 


ಗಳಾದ ನಡವಳಿಕೆಗಳನ್ನು ಹೇಳುವ ಆಗಮಗಳನ್ನು ಆ ವರ್ಗದಲ್ಲಿ ಸೇರಿಸಿದ್ದಾರೆ. 


೧ಿಗಿ 


ವಾಯನೀಯ ಸಂಶಿತೆ--೨೮ ನೆಯ ಅಧ್ಯಾಯ 
ಶೈವಾಗನೋವಿ ದ್ವಿವಿಧಃ ಶ್ರೌತೋಶ್ರೌತಶ್ಚ ಸಂಸ್ಕೃತಃ | 
ಶೃತಿಸಾರಮಯಃ ಶ್ರೌತಃ ಸ್ವತಂತ್ರಸ್ತಿತರೋಮತಃ ॥ 
ಶೈವಾಗಮಗಳಲ್ಲಿ ೨೮ ಮುಖ್ಯವಾಗಿರುತ್ತವೆ. 
ಶಿವತತ್ವ ರಕ್ಸಾಕರ-ಸುಪ್ರಭೇದಾಗಮತಂತ್ರಾನತಾರ, ಪಟಲ ೩-೬ 
ಕಾನಿಂಕಂ ಯೋಗಜಂ ಕಾರಣಂ ಅಜಿತಂ ತಥಾ । 
ದೀಪ್ತಂ ಸೂಕ್ಟ್ಮಂ ಸಹಸ್ರಂ ಚ ಅಂಶುಮಾನ್ಸು ಸುಪ್ರಭೇದಕಂ | 
ವಿಜಯಂಚೈವನಿಶ್ಚಾಸಂ ಸ್ವಯಂಭೂಮತಾನಲಂ ಲಲಿತಂ ತಥಾ । 
ಸಿದಂ ಸಂತಾನ ಸರ್ವೋಕ್ತಂ ಪಾರಮೇಶ್ವರಮೇವ ಚ । 
ಕಿರಣಂ ವಾತುಲಂಚೈವ ಅಷ್ಟಾವಿಂಶತಿ ಸಂಹಿತಾಃ ॥ 


ಆಗಮಗಳ ಸಂಖ್ಯೆಯು ಅಪರಿಮಿತವಾಗಿರುತ್ತದೆ. 

« ಸಪ್ತಸಪ್ತಸಹಸ್ರಾಣಿ ಸಂಖ್ಯಾತಾನಿಮನೀಸಿಭಿಃ'' ಹದಿನಾಲ್ಕು ಸಾವಿರ ಆಗಮ 
ಗಳುಂಟೆಂದು ಪ್ರಮಾಣಗಳು ಸಿಗುತ್ತವೆ. ಒಂದು ಕೋಟ ಸಂಖ್ಯೆಯುಳ್ಳ ಆಗಮಗಳೂ 
ಕೂಡ ಕೆಲವು ಇರುತ್ತದೆಂದು ತಿಳಿದುಬಂದಿದೆ. ಆದರೆ ಈ ಆಗಮಗಳೆಲ್ಲ ಅಚ್ಚಾಗಿರು 
ವದಿಲ್ಲ. ಸಂಪೂರ್ಣ ಎಲ್ಲಿಯೂ ದೊರೆತಂತೆ ಕಾಣುವದಿಲ್ಲ. ದಕ್ಷಿಣ ದೇಶದಲ್ಲಿಯೇ 
ಇವುಗಳ ಪ್ರಚಾರವುಂಟು, ತಮಿಳು ಲಿಪಿಯಲ್ಲಿ ಕೆಲವು ಆಗಮಗಳು ಅಚ್ಚಾದದ್ದು ಕಂಡು 
ಬರುತ್ತದೆ... ಆದರೂ ಪೂರ್ತಿಯಾಗಿ ಯಾವ ಆಗಮವೂ ದೊರೆತು ಅಚ್ಚಾಗಿರುವದಿಲ್ಲ. 
ನೀರಶೈನ ಮತವನ್ನು ಭೋಧಿಸುವ ಆಗಮಗಳ ಸೇಖ್ಯೆಯಂತೂ ಅತ್ಯಲ್ಛ ೪ಜಿಸ್ಸಿದಿನೆ, 


೧೫೨ ಬಸವತತ್ವ ರತ್ನಾಕರ 


ಈ ಆಗಮಗಳಲ್ಲಿ ಪ್ರಾರಂಭಕ್ಕೆ ಸಸ ಸ್ರವಿಧಶೈವವನ್ನು ಬೋಧಿಸಿದ್ದು ಕೊನೆಗೆ ಕೊಂಚ 
ಪಔಿ್ಸಿವ ಮತ ಪ್ರಜೋಷೆ ದ ಮಾಡುತ್ತವೆ. ವೇದಗಳ ತರುವಾಯ ಹಿಂದೂ 
ಸಂಸ್ಕೃ ತಿಯನ್ನು ಪರಿಪೂರ್ಣವಾಗಿ 'ಜೀಳತಕ್ಕ ಈ ಗ್ರಂಥಗಳ ವಿಷಯಕ್ಕೆ ಇಷ್ಟ ರಮಟ್ಟ ಗೆ 
ಜಿತಾ ಬುದ್ಧಿ ಯು ಹುಟ್ಟ ರುವದು ಬಹಳ ರಾಯ ನಿಷ 4 
$ನಾಗಸುಗಳಲ್ಲಿರತತ್ಕ ಎಷ್ಟೋ ಶ್ಲೋಕಗಳು ಭಗವದ್ದಿ (ತೆಯಲ್ಲಿ ಸಿಗುತ್ತವೆ. 
ಆದ್ದ ರಿಂದಲೇ ಪಾವಟೆ ಸಿದ್ದರಾಮಪ್ಪ Hin ಭಗನದ್ದಿ ತೆಗೆ ಶ್ಲಿವಾಗಮಗಳೇ ಮೂಲ 
ಹದು ಒಂದು ಗ್ರಂಥವನ್ನು ಬರೆದಿರುತ್ತಾರೆ. ಈ ಆಗಮಗಳ ಬಗ್ಗೆ ಶ್ರಿ ನಟ್ಟ 
ಶಿವಾಚಾರ್ಯರು ತಮ್ಮ "ಶ್ರೀಕಂಠಭಾಷ್ಯದಲ್ಲಿ ಚೆನ್ನಾಗಿ ಪ್ರತಿಪಾದಿಸಿರುತ್ತಾ ಕೆ 


ಶ್ರೀಕಂಠಭಾಷ್ಯ--ಪುಟ ೧೧೯, ಅಧ್ಯಾಯ ೨, ಸಟಿಲ ೨, ಸೂತ್ರ ೩೮ 
ಪ್ರಥಮಸಂಭೂತಾ ಶಾಂತ್ಯತೀತ ಸದೋತ್ತರಾ । 
ತತೋ ಮಾಯಾ ತತೋಂವ್ಯಕ್ತಂ ಶಿವಾಚ್ಛಕ್ತಿಮುತಃ ಪ್ರಭೋಃ। 
ಶಾಂತ್ಯತೀತ ಪದಂ ಜಜ್ಞೇ ತತಃ ಶಾಂತಿಪದಂ ಕ್ರಮಾತ್‌ ॥ 

SE ೦ ಧ್‌ [) 
ಇತ್ಯಾದಿನಾಮಾಯಾದಿ ಪ್ರಸಂಚೇ ಶಕ್ತಿಮತಃ ಶಿವಶ್ಚೈವ ಉಪಾದಾನತ್ವಂ ಅವಗಮ್ಯತೇ 
ವಾಯುಸಂಹಿತಾಯಾಂ ಪುನಃ 

ಶಕ್ತ್ಯ್ಯಾದಿ ಸೃಥಿವ್ಯಂತಂ ಶಿವತತ್ವ ಸಮುದ್ಭವಂ | 

ತೇ ನೈ ಕೇನತು ತದ್ವಾ ಪ್ತಂ ಮೃ ದಾ ಕುಂಭಾದಿಕಂ ಯಥಾ ॥ 
ಇತ್ಯಾದಿನಾ ತತ್ಯೈವ ತ್ಯಾ ಪ್ರಮಾಣಾತ್‌ ಎಂದು ಆಗಮದ ಪ್ರಮಾಣವನ್ನು 
ಅಂಗೀಕರಿಸಿ ಮುಂದೆ 


೨೫೫ 

"ವಯಂ ತುವೇದಶಿವಾಗನುಯೋರ್ಛೀದಂ ನ ಸಶ್ಯಾಮಃ ವೇದೇಫಿ 
ಶಿವಾಗಮ ಇತಿ ವ್ಯವಹಾರೋಯುಕ್ತಃ ತಸ್ಯ ತತ್‌ ಕತ್ಛ ತ್ವಾ ತ್‌” 
ಮತ್ತು "" ಸಂಚಬ್ರಹ್ಮ ಪ್ರಣವಪಂಜಾಕ್ಸರೀ ಪ್ರಾ ಪ್ರಾಸಾದಾಔ ಮಂತ್ರಾ ಣಾಂ 
ಪಶುಪತಿಪಾಶಾದಿ ವಸು ಸ ವ್ಯವಹಾರಾಣಾಂಿ, ಭಸ್ಮೋದ್ಧೂಲನ ತಿ 3 ಪುಂಡ್ರ 
ನಾರಣ ಲಿಂಗಾರ್ಚನ ರುದಾ ಿಕ್ಷಧಾರಣಾದಿ ಸರಧರ್ಮಾಣಾಂ ಅಸ್ಯೇಷಾಂ 
ಚ ಸರ್ವೇಷಾಂ ವ್ಯವಹಾರಾಣಾಂ ಉಭಯತ್ರಾನಿ ಸಮಮೇವ 
ದರ್ಶನಾತ್‌ ಉಭಾನನಿ ಪ್ರಮಾಣಭೂತೌ ವೇದಾಗಮೌ'' 


ಹೀಗೆ ಆಗಮ ಪ್ರಮಾಣವನ್ನು ಸ್ವೀಕರಿಸಿ ನಾವು ವೇದ ಶಿವಾಗಮಗಳಲ್ಲಿ ಭೇದವನ್ನು 
ಕಾಣುವದಿಲ್ಲ. ವೇದದಲ್ಲಿಯೂ ಶಿವಾಗಮಗಳಂತೆ ವ್ಯವಹಾರವು ಯುಕ್ತವಾಗಿರುವದು. 
ಒಬ್ಬನೇ ಕರ್ತನಾಗಿರುತ್ತಾನೆ. ಪಂಚಬ್ರಹ್ಮ ಪ್ರಣಮಸಂಜಾಕ್ಟರೀ ಮಂತ್ರಗಳ ಮತ್ತು 
ಪಶು, ಸತಿ, ಪಾಕಾದಿ ವಸ್ತುವ್ಯವಹಾರಗಳ ಭಸ್ಮೋದ್ಧೂಳನ, ತ್ರಿಪುಂಡ್ರಧಾರಣ, 
ಲಿಂಗಾರ್ಚನ, ರುದ್ರಾಕ್ಸಧಾರಣಾದಿ ಅನ್ಯಧರ್ಮಗಳ ಉಳಿದವರ ಎಲ್ಲಾ ವ್ಯವಹಾರ 
ಗಳನ್ನು ಎರಡೂ ಕಡೆಗೆ ಸಮಾನವಾಗಿಯೇ ಕಾಣಬಹುದು, ಈ ನೇದಾಗಮಗಳೆರಢೂ 
ಪ್ರಮಾಣಭೂತಗಳಾದ ಗ್ರಂಥಗಳಾಗಿರುತ್ತವೆ, | 


ರ್ಸ್‌ ್‌ಟೀೇಂ್ಛಚ್‌್‌ ಲ್ಸ ಲ್‌ 


ಬಸನಣ್ಣನವರೂ ಶಿವಾಗಮಗಳೂ ೧೫೩ 


ಹೀಗೆ ಶ್ರೀಕಂಠತಿವಾಚಾರ್ಯರು ತಮ್ಮ ಭಾಷ್ಯೆ ಯಲ್ಲಿ ಶಿವಾಗಮಗಳನ್ನು ಮುಕ್ತ 
ಕಂಠದಿಂದ ಹೊಗಳಿರುತ್ತಾರೆ. ಆಗಮ ಪಾ ತ್ರಮಾಣ್ಯವನ್ನ ಂಗೀಕರಿಸಿರುತ್ತಾರೆ. ಪ್ರಕಾಂಡ 
ಪಂಡಿತರೂ, ಪರಮಶೈವರೂ, ನೂರಾರು ಶೈವಗ್ರಂಥಗಳನ್ನು Seti ಆದ 
ಶ್ರೀ ಅಪ್ಪಯ್ಯದೀಕ್ಷಿತರು ತಮ್ಮ ""ಶಿವಾರ್ಕಮಣಿದೀಸಿಕೆ?' ಎಂಬುವ ಟೀಕೆಯಲ್ಲಿ ಆಗಮ 
ಪ್ರಾಮಾಣ್ಯವನ್ನು ಚನ್ನಾಗಿ ಅಂಗೀಕರಿಸಿರುತ್ತಾರೆ. ಈ ಶಿವಾಗಮಗಳೂ ಕೂಡ ಶಿವನ 
ಈಶಾನ್ಯ ಮುಖದಲ್ಲಿ ಹುಟ್ಟಿರುತ್ತವೆಂದು ಕೆಲವು ಕಡೆಗೆ ಪ್ರಮಾಣವು ಶಿಕ್ಕರೂ 
ಶಿವನ REE, ಇವುಗಳ ಉದ್ಭ ವವಾಯಿತೆಂದು ಅನೇಕ ಕಡೆಗೆ ಹೇಳಲಾಗಿದೆ. 
ಸೂತಸಂಹಿತೆಯಲ್ಲಿ- 


"" ಅಷ್ಟಾದಶ ಪುರಾಣಾನಾಂ ಕರ್ತಾ ಸತ್ಯವತೀ ಸುತಃ ಕಾಮಿಕಾದಿ 
ಪ್ರಭೇದಾನಾಂ ಯಥಾ ದೇವೋ ಮಹೇಶ್ವರಃ'' 


' ವೇದವ್ಯಾಸನೇ ಕರ್ತನೆಂದು ಕಾಮಿಕಾದಿ ಆಗಮಗಳಿಗೆ ಹೇಗೆ ಶಿವನು ಕರ್ತನೋ 


ಹಾಗೆಯೇ ವ್ಯಾಸನೂ ಕೂಡ ೧೮ ಪುರಾಣಗಳಿಗೆ ಕರ್ತನೆಂದು ಹೇಳಲಾಗಿದೆ. 


ಶಿವರಹಸ್ಯ- ಪುಟ ೫೧೪ 
ಶೈವಾಗನೋದಿತೋ ಧರ್ಮೊೋ ವರಿಷ್ಕೋ ನೈವ ಸಂಶಯಃ | 
ಶೈವಾಗನೋದಿತೋ ಧರ್ಮೋ ದ್ವಿಧಾಸೂರ್ನಮಂಡದೀರಿತಃ । 
ಅಧಃಶ್ರೋತೋದ್ಭನಸ್ತ್ವೇಕಃ ಊರ್ಧ್ವಶ್ರೋತೋದ್ಭವಃ ಪರಃ । 
ಅಧಃಶ್ರೋತೋದ್ಭವಾದ್ಧರ್ಮಾತ್‌ ಊರ್ಧ್ವಶ್ರ್ರೋತೋದ್ಭವೋ ಪರಃ । 
ಕಾಮಿಕಾದಿ ಪ್ರಭೇದೇನ ಸ ಭಿನ್ನೋ9ನೇಕಧಾದಿಜಾಃ॥ 
ಅಂದರೆ ಶೈವಾಗಮಗಳಲ್ಲಿ ಹೇಳಿದ ಧರ್ಮವು ಶ್ರೇಷ್ಠವಾದುದು. ಇದರಲ್ಲಿ ತಿಲಮಾತ್ರ 
ಸಂಶಯವಿಲ್ಲ. ಮತ್ತು ಶೈವಾಗಮಗಳಲ್ಲಿ ಹೇಳಿದ ಧರ್ಮವು ಎರಡು ಪ್ರಕಾರವಾಗಿರುವ 
ದೆಂದು ಈ ಮೊದಲೇ ಹೇಳಲಾಗಿದೆ. ಅಧಃಶ್ರೊ (ತೋದ್ಭ ಪಟಿಕ, ಊದ್ದ ಕ 
ಶ್ರೊ (ತೋದ್ಬ ವನೆಂತಲೂ ಎರಡು ಪ್ರ ಕಾಕವಾಗಕ4 ೫ ಅಧಃಕ್ರೊ ತೋದ್ದ ವ 
ಕೈಿಂತಲೂ ಉಡ ೯ಶ್ರೊ (ತೋದ್ಭ ವ ತ್‌್‌ ಶ್ರೇಷ್ಠವಾದುದು. ಕಾನಿಕಾದಿ ಭೇದ 
ದಿಂದ ಊದ್ದ ತೊ ತೋದ್ಫ ೫ ಅನೇಕ ಪ್ರ ರಮಣ ಆದ ರಿಂದಲೇ ಸೂತ 
ಸಂಹಿತೆಯ ಯನ್ನು ನವ ಕಾಲತ್ಸೆ ವಿದ್ಯಾರಣ್ಯರು ಉಕ್ತ ಥ್‌ ಚ ಆಗಮಿ ಕಃ 
ಎಂದು ಅನ್ನು ತ್ತ್ವ 
ಸದ್ಯೊ (ಜಾತಮು ಖಾಜ್ಞಾ ತಾಃ ಪಂಚಾದ್ಮಾಃ ಕಾಮಿಕಾದಯಃ । 
ವಾಡ. ಮುಖಾಜ್ಞಾ ತಾಃ ದೀಪ್ತಾದ್ಯಾಃ ಪಂಚಸಂಹಿತಾಃ । 
ಅಘೋರವಕ್ತ್ರ್ರಾದುದ್ಭೂತಾಃ ಪಂಚಾಪ್ತಿ ನಿಜಯಾದಯಃ । 
ಪುಂವಕ್ತಾದನಿ ಚೋದ್ಭೂತಾಃ ಸಂಚವೈ ರೌರವಾದಯಃ | 
ಈಶಾನವದನಾಜ್ಜಾ ತಾಃ ಸ್ರೋದ್ಲಿ ತಾದ್ಯ ಷ್ಟ ಸಂಹಿತಾಃ ॥ 
ಸದ್ಯೋಜಾತಮುಖದಿಂದ-- ಕಾಮಿಕಾದಿ ಆಗಮಗಳು ಜನಿಸಿದವು. ವಾಮದೇವ 
ಮುಖದಿಂದ ದೀಪ್ರನೇ ಮೊದಲಾದ ಪಂಚಸಂಹಿತೆಗಳು ಹುಟ್ಟಿದವು. ಅಘೋರ 
ಮುಖದಿಂದ ವಿಜಯ ಮೊದಲಾದ ಐದರ ಉತ್ಪತ್ತಿಯಾಯಿತು. ರೌರವಾದಿಗಳು 
ತತ್ಪುರುಷಮುಖದಿಂದಲೂ ಫಶಾನ್ಯಮುಖದಿಂದ ಪ್ಯೊಢ್ಗ (ತ ಮೊದಲಾದವುಗಳ 
ಉತ್ಪು ತ್ರ ಯಾಯಿತು, 


೧೫೪ ಬಸವತತ್ವ ರತ್ನಾಕರ 


ಅಧಃ ಶ್ರೋತೋದ್ಭವೋಪಿ ಧರ್ಮಃ । 

ಕಾಸಾಲಾದಿ ಮತಭೇದೇನ ಬಹುಧಾ ಭೇದಿತಃ ॥ 
ಅಧಃ ಶ್ರೋತೋದ್ಭವ ಧರ್ಮವಾದರೂ ಕಾಪಾಲಾದಿ ಮತಭೇದದಿಂದ ಅನೇಕ ಪ್ರಕಾರ 
ವಾಗಿರುತ್ತದೆ. 


ಶ್ರೀಕರಭಾಷ್ಯ- ಪುಟ ೯೪ 
ಕಾಮಿಕಾದಿ ಶಿವಾಗಮಾನಾಂ ವೇದವತ್ರ ಮಾಣವತ್ವಾತ್‌ ತದುಭಯಸಪ್ರತಿಪಾದ್ಯತ್ವೇನ 
ಶೈವಮತಂವೈ ದಿಕಮೇನ -ತದುಕ್ತ ಸಿದ್ಧಾ ಂತಾಗಮೇ 


ಸಾಂಖ್ಯಯೋಗಃ ಪಾಂಚರಾತ್ರಂ ವೇದಾಃ ಪಾಶುಪತಂ ತಥಾ । 

ಏತಾನಿಮಾನಭೂತಾನಿ ನೋಪಹನ್ಯಾನಿ ಯುಕ್ತಿಭಿಃ । 

ವೇದಃ ಪ್ರಧಾನಂ ಸರ್ವೇಷಾಂ ಸಾಂಖ್ಯಾದೀನಾಂ ಮಹಾಮುನೇ । 

ನೇದಾನುಸರಣಾದೇಷಾಂ ಪ್ರಾಮಾಣ್ಯ ನಿತಿ ನಿಶ್ಚಿತಂ | 

ಸಾಂಚೆರಾತ್ರಸ್ಯ ಸಾಂಖ್ಯಸ್ಯ 'ಹೋಗಸ್ಯ ಚ ಮಹಾಮುನೇ । 

ನೇದೈಕ ದೇಶಪರ್ತಿತ್ತ 0 ಶೈವಂ ಚಟಡರುಯಂ ಮತಂ । 

ನೇದೈಕ ದೇಶವರ್ತಿಭ್ಯೋ ಸಾಂಖ್ಯಾದಿಭ್ಯೋ ಮಹಾಮುನೇ । 

ಸರ್ವನೇದಾನುಸಾರಿತ್ವಾತ್‌ ಶೈವತಂತ್ರಂ ವಿಶಿಷ್ಯತೇ | 

ಸರ್ವವೇದಾನುಸಾರಿತ್ವಾತ್‌ ಪ್ರಮಾಣಂ ವೇದವತ್ಸದಾ ॥ 
ಅಂದರೆ ಕಾಮಿಕಾದಿ ಶಿವಾಗಮಗಳು ವೇದದಂತೆ ಪ್ರಾಮಾಣಿಕ ಗ್ರಂಥಗಳಾಗಿರುವದ 
ರಿಂದಲೂ ಮತ್ತು ವೇದಾಗಮಪ್ರತಿಪಸಾದಕವಾದುದರಿಂದಲೂ ಶೈವಮತವು ವೈದಿಕ 
ವಾಗಿರುತ್ತದೆ. ಆದ್ದರಿಂದ ಸಿದ್ಧಾಂತಾಗಮದಲ್ಲಿ-- ಸಾಂಖ್ಯ, ಯೋಗ, ಪಾಂಚರಾತ್ರ, 
ಪಾಶುಪತ ಪ್ರಮಾಣ ಭೂತಗಳಾದಂಥವುಗಳಾದುದರಿಂದ ಯುಕ್ತಿಗಳಿಂದ ಖಂಡಿಸಲು 
ಬರುವದಿಲ್ಲ. ಇವುಗಳಿಗೆಲ್ಲ ವೇದವೇ ಪ್ರಾಮಾಣಿಕ ಗ್ರಂಥವಾಗಿರುತ್ತದೆ. ವೇದಾನು 
ಸರಣವನ್ನು ಇವುಗಳು ಮಾಡುವದರಿಂದ ವೇದಗಳಂತೆ ಪ್ರಾಮಾಣ್ಯವೆಂಬುದಾಗಿ ತಿಳಿಯ 
ಬೇಕಾಗುತ್ತದೆ. ಪಾಂಚರಾತ್ರ, ಸಾಂಖ್ಯ, ಯೋಗ ಇವುಗಳು ವೇದದ ಒಂದು 
ಭಾಗದಲ್ಲಿ ಹೇಳಿರುವದರಿಂದಲೂ, ಶೈವವಾದರೂ ವೇದಮಯವಾಗಿರುವದರಿಂದೂ ಇದು 
ಶೆ ಶ್ರೇಷ್ಠ ವೆನಿಸಿಕೊಳ್ಳು ತ್ತದೆ. ಎಲ್ಲ ವೇದಗಳನ್ನು ಅನುಸರಿಸುವದರಿಂದ ವೇದಗಳಂತೆ 
ಸದಾ "ಪ್ರಾಮಾಣ್ಯ ಗ್ರಂಥವಾಗಿರುತ್ತದೆ. 


ಅಪಿ ಚ ಸೂತ ಸಂಶಿತಾಯಾಂ-- 

ದನವ ಚತುಷ್ಬಾ ದಂ ಮಹಾತಂತ್ರಂ ಜಗತ್ಪತಿಃ । 

ಪ್ರೋಕ್ಕವಾನ್ನಿ ಮತ್ತು ತ್ರೈ! ಧರ್ಮುಮೋಕ್ಸೆ, €ಕ ಸಾಧನಮ್‌ ॥ 
ಜಗತ್ಸ ತಿಯಾದ ಶಂಕರನು ಮಹಾತಂತ್ರವನ್ನು ಹಿಮವಂತನ ಮಗಳಾದ ಪಾರ್ವತಿಗೆ 
ಹೇಳಿದರು. ಈ ತಂತ್ರವು ಧರ್ಮ ಹ್ತ ಮೋಕ್ಷ ಗಳಿಗೆ ಮುಖ್ಯ ಸಾಧನವಾಗಿರು 
ನದು. (ಇತಿ ಶಿವಾಗಮಾನಾಂ ಧರ್ಮಬ್ರಹ್ಮ "ಸಾಧನತ್ವಂ ನಿರ್ದಿಷ್ಟ ೦) ಹೀಗೆ 
ಶಿವಾಗಮಗಳಿಗೆ ಧರ್ಮರೂನಿ ಬ್ರ ಹ್ಮನ ಸ ಸಾಧನತ್ತ ವು ನಿರ್ದಿಷ್ಟ ಸ್ಪೊಂಸಲಾಗಿಕ 

ಅಸಿ ಚ ವೇದ ಹು ಕೇಚನ ಶಿವಾಗಮಾಃ ! 


ಪತಿ, ಪಾಶ ಪಶುರೂಪ ತತ್ವತ್ರಯ ಪ್ರತಿಪಾದಕಾಃ । 
ಕೇಚನ ಪಂಚಬ್ರಹ್ಮ ಪ್ರತಿಪಾದನಪರಾಃ | 


ಟೋ ಟ್‌ ಟ್‌ ಚ್‌ ಾ ಾ್‌್‌ಾ್‌ ಚ್‌ 1೪ 


ES ಚ ಶಿಸು ಚಟು ಒಟ ಚಟ. ಸತುತ 
1 ಹ ಹ್‌ " "ೆ pe ಕ್‌ 


ಟ್‌ 


ಬಸವಣ್ಣನನರೂ ಶಿನಾಗನಮುಗಳೂ ೧೫೫ 


ಕೇಚನ ಜ್ಯೋತಿಷ್ಟೋಮಾದ್ಯಾಗ ಕುಂಡಮಂಟಪ ವಿಧಾಯಕಾಃ । 

ಕೇಚನ ಶಿನಪೂಜಾ ಪ್ರತಿಪಾದಕಾಃ | 

ಕೇಚನ ಭಸ್ಮ ರುದ್ರಾಕ್ಟ ಶಿವಲಿಂಗಧಾರಣ ಪ್ರತಿಸಾದಕಾಃ । 

ಕೇಚನ ಆಲಯೋಕತ್ಸನಸಪ್ರತಿಷ್ಠಾ ಪ್ರತಿಪಾದಕಾಃ ॥ 
ಅಂದರೆ ಕೆಲವು. ಶಿವಾಗಮಗಳು ವೇದ ನೇದಾಂತಗಳಂತೆ ಸತಿ, ಪಾಶ, ಪಶುರೊಪ 
ತತ್ವತ್ರಯ ಪ್ರತಿಸಾದಕಗಳಾಗಿರುತ್ತವೆ. ಹಲವು ಪಂಚಬ್ರಹ್ಮ ಪ್ರತಿಸಾದಕಗಳಾಗಿವೆ. 
ಕೆಲವುಗಳು ಜ್ಯೋತಿಷ್ಟೋಮಾದಿ ಯಜ್ಞ ಗಳಿಗೆ ಅಂಗಭೂತಗಳಾದ ಕುಂಡಮಂಟಪ 


ನಿಧಾಯಕಗಳಾಗಿರುತ್ತವೆ. ಕೆಲವುಗಳು. ಶಿವಪೂಜೆಯನ್ನು ಹೇಳುತ್ತವೆ. ಕೆಲವು 
ಭಸ್ಮ-ರುದ್ರಾಕ್ಸಿ ಲಿಂಗಧಾರಣಪರವಾದವುಗಳಿವೆ. ಕೆಲವು ಆಲಯ ಮತ್ತು ಉತ್ಸವಾದಿ 
ಗಳನ್ನು ಹೇಳುತ್ತವೆ. 


ಏತಾನಂತೋ ವೈ ಪಶವಃ ತದ್ದಿಪಾದಶ್ವತುಷ್ಪಾದ ಇತಿ ಏಸಾಂಮಿಸಾಶೋಪತಿಃ । 
ಪಶೂನಾಂ ಚತುಷ್ಪದಾಮುತ ದ್ವಿಸದಾನಿತಿ । 

ತಸ್ಮಾದ್ರುದ್ರಃ ಪಶೂನಾಮಧಿಪತಿಃ ಜ್ಞಾತ್ವಾ ದೇವಂ ಸರ್ವಪಾಶಾಪಹಾನಿಃ । 
ಧ್ಯಾನನಿರ್ಮಥನಾಭ್ಯಾ ಸಾತ್‌ ಪಾಶಂ ದಹತಿ ಪಂಡಿತಃ ಇತ್ನಾದಿ ವಾಕ್ಯಾನಾಂ | 


ಕಿ 


ಪ್ರಾತ್ಯಕ್ಸಿತ ವೇದವೇದಾಂತೇಷು ದರ್ಶನಾತ್‌ ಪತಿಪಾಶ ಪಶುಷದಾರ್ಥತ್ರಯ । 


ಪ್ರತಿಪಾದಕಾನಾಂ ಶೈವಾಗಮಾನಾಂ ವೈದಿಕತ್ವಂ ಘಂಟಾಘೋಷಃ ॥ 


ಶ್ರೀಕರಭಾಷ್ಕ--ಪುಟ ೩೭ 
ಅಷ್ಟಾದಶಾನಾಂ ಏತಾಸಾಂ ನಿದ್ಯಾನಾಂ ಬ್ರಹ್ಮವರ್ತ್ನನಾಂ 
ಆದಿಕರ್ತಾ ಶಿನಸ್ಸಾಕ್ಪಾತ್‌ ಶೂಲಪಾಣಿರಿತಿ ಶೃತಿಃ 


ಸದ್ಯೋಜಾತೇನ ಖಯಗ್ವೇದಂ ವಾಮದೇವೇನ ಯಾಜುಷಂ | 

ಅಘೋರೇಣ ತಥಾ ಸಾಮ ಪುರುಷೇಣತ್ವಥರ್ವಣಂ । 

ಈಶಾನೇನ ಮುಖೇನೈನ ಕಾಮಿಕಾದ್ಯಾಗಮಸ್ತಥಾ । 

ಜನಯಾಮಾಸ ಪಿಶ್ವ್ಚೇಶಸ್ಸರ್ವಸಿದ್ದಿಪ್ರದಾಯಕಃ । 

ವಿಮರ್ಶರೂಪಿಣೀ ಶಕ್ತಿಶ್ಶಿನಸ್ಕ ಪರಮಾತ್ಮನಃ | 

ನಿಗಮಾಗಮರೂಸಸ್ಕಾ ತ್‌ ಸರ್ವತತ್ವಪ್ರಕಾಶಿನೀ । 

ತಸ್ಮಾದ್ವೇದಾಗಮಾರ್ಥೇಷು ಯಃ ಕುರ್ಯಾದ್ಭೇದಭಾವನಂ 

ಸ ಸಹಸ್ರಕುಲಂ ಘೋರೆನರಕೇ ಪತತಿ ಧೃವಂ | 

ಇತಿ ಪರಮೇಶ್ವರಸ್ಕ ನಿಗಮಾದಿ ಸರ್ವನಿದ್ಯಾ ಕರ್ತೃತ್ವ ಪ್ರತಿಸಾದನಾತ್‌ । 
ಸೃಷ್ಟೇಃ ಪ್ರಾಕ್‌ ಸ್ವಾತ್ಮನಿಲೀನಭೂತ ಸ್ವಶಕ್ರ್ಯಾತ್ಮಕ ವೇದಾಗಮಾದೀನ್ನಿ ಶ್ಚಸಿತ । 
ನದಯತ್ನೇನ ಪೂರ್ವಾನುಪೂರ್ವ ವರ್ಣರೂಪ ರಚನಯಾ ಬಹಿರಾನಿಷ್ಯರೋತಿ i 
ತಸ್ಮಾನ್ನಿಗಮಾದೀನಾಂ ಅಸೌರುಸೇಯತ್ವಂ ಈಶ್ವರಕಾರ್ಯತ್ವಂ ಚ ಯುಕ್ತ ಮೇವ ॥ 


ಅಂದರೆ-- ಹದಿನೆಂಟು ನಿದ್ಯೆಗಳಿಗೆ ಸಾಕ್ಸಾತ್‌ ಶೂಲಪಾಣಿಯು ಆದಿಕರ್ತನು. ಸದ್ಯೋ 
ಜಾತಮುಖದಿಂದ ಖುಗ್ರೇದವೊ, ವಾಮದೇವಮುಖದಿಂದ ಯಜುರ್ನೇದವೂ, 
ಅಘೋರಮುಖದಿಂದ ಸಾಮನೇದವೂ, ತತ್ತುರುಷಮುಖದಿಂದ ಅಥರ್ವಣವೇದವೂ, 
ಈಶಾನಮುಖದಿಂದ ಕಾಮಿಕಾದ್ಯಾಗಮಗಳೂ ಹುಟ್ಟದವು. ಶಿವನ ವಿಮರ್ಶರೂಪಿಣೀ 
ಶಕ್ತಿಯು ನಿಗಮಾಗಮರೂಪವಾಗಿ ಸರ್ವತತ್ವಗಳನ್ನು ಪ್ರಕಾಶಸಡಿಸತಕ್ಕದ್ದಾಗಿರುತ್ತದೆ. 
ಆದ್ದರಿಂದ ವೇದಾಗಮಾರ್ಥಗಳಲ್ಲಿ ಯಾವನು ಭೇದ ಭಾವನವನ್ನು ಮಾಡುತ್ತಾನೆಯೋ 
ಅನನು ಸಾವಿರ ನರ್ಷಗಳನರೆಗೆ ಘೋರವಾದ ನರಕದಲ್ಲಿ ಬೀಳುತ್ತಾನೆ. ಹೀಗೆ 


೧೫೬ ಬಸವತತ್ವ ರತ್ನಾ ಕರ 


ಪರಮೇಶ್ವ ರನಿಗೆ ನಿಗಮಾಗಮಾದಿ ಸರ್ವ ವಿದ್ಯೆ ಗಳ ಕತ್ಛ ತ್ರ ನಿರುವದರಿಂದ-ಸೃಷ್ಠಿ ಸ್ಟಿಗಿಂತ 
ಪೂರ್ವದಲ್ಲಿ ತನ್ನ ಲಡಗಿದ ಮತ್ತು ತನ್ನ ಶಕ್ಕ್ಯಾತ್ಮ್ಸ ಸತ! ವೇಡಾಗಮಾದಿಗಳನ್ನು 

ನಿಶ್ಚಾ ಸದಂತೆಪ ತ್ರಯತ್ನ ವಿಲ್ಲದಲೆ ಪೂರ್ವಾನು ಪೂರ್ವ ರಾಜೆ ರಚನೆಯಿಂದ ಹೊರಗೆ 
ಆವಿಷ್ಯಾ BO ಇ. ಆದ್ದರಿಂದ ನಿಗಮಾಗಮಾದಿಗಳಿಗೆ ಅಪೌರುಷೇಯತ್ವವೂ, 


ಈಶ್ವರಕಾರ್ಯತ್ರವೂ ಸಿದ್ದಿಸುವದು. 


ಸಿದ್ಧಾಂತ ಶಿಖಾಮಣಿ 
ವೇದಸಿದಾ ಂತಯೋರೈಕ್ಕಂ ಏಕಾರ್ಥ ಪ್ರತಿಪಾದನಾತ್‌ | 
ಪ್ರಾಮಾಣ್ಯಂ ಸದೃಶಂ ಜ್ಞೇಯಂ ಸಂಡಿತೈರೇತಯೋಃ ಸದಾ ॥ 
ವೇದಾಗಮಗಳು ಏಕಾರ್ಥ ಪ್ರತಿಸಾದಕಗಳಾಗಿರುವದರಿಂದ ಸಮಾನವಾಗಿ ಪ್ರಾಮಾಣ್ಯ 
ಉಳ್ಳವುಗಳೆಂದು ತಿಳಿಯಬೇಕು, 


ಕ್ರಿಯಾಸಾರ 


ಶಿನನಿಶ್ವಾಸಶೃತಿಭ್ಯಸ್ತೇ ಶಿವಾಗಮಾಃ । 
ಅಧಿಕಾ ಶಿವವಕ್ತ್ವೇಭ್ಯೋ ಸಾಕ್ಸಾದೇವ ವಿನಿರ್ಗತಾಃ । 
ಪರಸ್ಪರಾ ವಿರುದ್ಧಾರ್ಥಾಃ ಶಿವೋಕ್ತಾ ನಿಗಮಾಗಮಾಃ । 


ಅಲ್ಪ 'ಬುದ್ಧಿ ಭಿರನ್ಕೊ ನ್ಯಂ ನಿರೋಧಃ ಪರಿಕಲ ತೇ | 


NE ಸೋ! 'ನರಮಾಪೊ, (ಪದೇಶತಃ | 
ಪ್ರಾಮಾಣ್ಯಂ ಅನಿಶೇಷೇಣ ಜ್ಞಾ ತವ್ಯ ೦ ತತ್ತ್ವದರ್ಶಿಭಿಃ ॥ 

ವೇದಗಳು ಶಿವನ ಥಿಶ್ವಾಸಗಳು; ಸಾಕ್ಸ್ರಾತ್‌ ಶಿವನ ಮುಖದಿಂದ ಆಗಮಗಳು ಹುಟ್ಟಿರುವ 
ಕಾರಣ ಹೆಚ್ಚಿನ ಪ್ರಾಮಾಣ್ಯಗಳುಳ್ಳವುಗಳಾಗಿರುತ್ತವೆ. ವೇದಾಗಮಗಳು ಪರಸ್ಪರ 
ವಿರುದ್ಧಗಳಾಗದೆ ಇರುವ ಅರ್ಥವುಳ್ಳವುಗಳಾಗಿರುತ್ತವೆ. ನಿಗಮಾಗಮಗಳನ್ನು 
ಶ್ರೇಷ್ಠವಾದ ಆಪ್ರೋಪದೇಶದಿಂದ ಸಾಸವವಾಣ್ಯ ಪುಳ್ಳವುತ 3 ತತ್ವದರ್ಶಿಗಳು 
ತಿಳಿಯಬೇಕು. ಅನೇಕ ಗ್ರಂಥಗಳಲ್ಲಿ ನಿಗಮಾಗಮಗಳೆರಡೂ ಸಮಾ ೫ ಸ್ರಮಾಣ್ಯ 
ಗ್ರಂಥಗಳಾಗಿರುತ್ತನೆ. 

ಆಗಮಗಳಲ್ಲಿಯೇ ವೀರಶೈವ ಮತವು ಹೇಳಲ್ಪ ಟ್ರ ತರುವದೆಂದರೆ--ಶ್ರೀ ಬಸವಣ್ಣ 
ನವರು ಏಕೆ ಅವತಾರ ತಾಳಿ ನೀರತೈನ ಮತವನು ದ್ವ ರಿಸಬೇಕಾಯಿತೆಂಬುವ ಪ್ರಶ್ನೆಯು 
ಹೊರಡುವದಿಲ್ಲ. ವೇದಗಳಲ್ಲಿಯೇ ಎಲ್ಲ ಧರ್ಮಗಳೂ ಅಡಕವಾಗಿದ್ದ ಕಾರಣ 
ಶ್ರೀ ಶಂಕರಾಚಾರ್ಯರೂ, ಶ್ರೀ ರಾಮಾನುಜಾಚಾರ್ಯರೂ, ಶ್ರೀ ಮಧ್ವಾಚಾರ್ಯರೂ 
ಬೇರೆ ಬೇರೆ ಮತಗಳನ್ನು ಪ್ರಚಾರಮಾಡಲು ಏಕೆ ಬೇಕಾಗಿದ್ದಿ ತು? ವಮೇದಾಗಮಗಳಲ್ಲಿ 
ಸಾಮಾನ್ಯ ತತ್ವ ಗಳಿದ್ದ ತ ಜೀಕೆ ಬೇರೆ ತರಹೆದಿಂದ ಟೀಕಾತ್ಮಕ ಗ ಗ್ರಂಥಗಳನ್ನು ಬರೆದು 
ತಮ್ಮತಮ್ಮ LAR ಗೆ” ಹೊಳೆದಂತೆ ಆಚಾರ ವಿಚಾರಗಳ ನಿರೂಪಣೆಮಾಡಿ ತಮ್ಮತಮ್ಮ 
ಮತಗಳನ್ನು, ಸಿದ್ಧಾ ೦ತಪಡಿಸಿದರು. ಆಗಮಧರ್ಮವೆಲ್ಲ ನಶಿಸಿಹೋಗಿತ್ತು. ಶಿವಭಕ್ತಿಯು 
ಎಂದುಹಾಗಿತು. ಕಾರಣ ಪುರುಷರು ಬರರೇಜೀಕಾಗಿದ್ದಿ ತು. ಆದ್ದರಿಂದ 
ಬಸವಣ್ಣನವರು ಆಗಮೋಕ್ತಿಗಳಿಗೆ ವಿರುದ್ಧ ವಾಗದೆ, ತಮ್ಮ ಧರ್ಮೋದಾ ರದ ಕಾರ್ಯ 
ವನ್ನು ಹೊಸ ಪದ್ಧತಿಯಿಂದ ಪ ಪ್ರಾರಂಭಿಸಿದರು. ತಮ ದೇ ಆದ ರೀತಿಯಿಂದ ಅವರ. 
ಕಾರ್ಯ ಪ್ರಾರಂಭವಾಯಿತು, ಬಸವಣ್ಣನವರ ಧರ್ಮವು ಆಗಮೋಕ್ತಧರ್ಮನೆೇ 


ಬಸವಣ್ಣ ನನರೂ ಶಿವಾಗಮಗಳೂ ೧೫ ೬ 


ಆಗಿರುವದಲ್ಲದೆ ಅದರಲ್ಲಿ ಕಾಲಕ್ಕೆ ತಕ್ಕಂತೆ ಕೆಲವು ನಿಷಯಗಳಲ್ಲಿ ಮಾತ್ರ ಕೊಂಚ 
ಭಿನ್ನವಾಗಿರುವದು ಕಂಡುಬರುತ್ತದೆ. ವೇದಾಗಮಗಳಿಗೂ ಬಸವಣ್ಣನವರ ಧರ್ಮಕ್ಕೂ 
ಸಂಬಂಧವೇ ಇಲ್ಲವೆಂದು ಕೆಲವರ ವಾದ. ಆದರೆ ಇದು ಸರಿಯಾದುದಾಗಿರುವದಿಲ್ಲ. 
ಷಟ್‌ಸ ನಲ ಪಂಚೌರ್ಕ ಅಷ್ಟಾ ವರಣಗಳೆಲ್ಲ ಆಗಮದಲ್ಲಿ ಹೇಳಿದವುಗಳೇ ಇರುತ್ತವೆ. 
ಒಾಜಿರೆಡು ಕಡೆಯಲ್ಲಿ ಜೂ ನವರು ಅಗಮಗಳತ ತಮ್ಮ ವಚನದಲ್ಲಿ ಹಳಿದದ್ದು 
ಕಂಡುಬರುತ್ತದೆ. 

ಮತ್ತು ಆಗಮಗಳು ಅನೇಕ ಪ್ರಕಾರ ಇರುತ್ತವೆ. ಕೆಲವು ಅವೈದಿಕಗಳೆಂದು 
ಹೇಳಿಸಿಕೊಳ್ಳುತ್ತವೆ. ಮತ್ತೆ ಕೆಲವು ಆಗಮಗಳಲ್ಲಿ ಕ್ಕೂರಕರ್ಮಗಳ ವರ್ಣನೆಯು 
ಬಂದಿರುತ್ತದೆ. ಕ್ಷುದ್ರದೇವತೆಗಳನ್ನು ಪೂಜಿಸುವದೂ, ಕುಕರ್ಮಗಳನ್ನು ಮಾಡುವದೂ, 
ಮಧ್ಯಮಾಂಸಾದಿಗಳನ್ನು ಶೇನಿಸುವುದೂ ಹೇಳಲಾಗಿರುತ್ತದೆ. ಇಂಥವುಗಳನ್ನು ಖಂಡಿಸಿರು 
ವದು ಸ್ರಾಭಾನಿಕವಾದುದಾಗಿದೆ. ಆಗಮಗಳಲ್ಲಿ ಅನೇಕ ಧರ್ಮಗಳ ವಿಷಯ ಬಂದಿರು 
ವದರಿಂದ ಶುದ್ಧ ನೀರಶೈವ ಧರ್ಮತತ್ವಗಳ ತಳಹದಿಯಮೇಲೆ ಅವರು ವಚನಗಳನ್ನು 
ರಚಿಸಿದರು. 

ಆಗಮಗಳಲ್ಲಿ ಹೋಮ ne ವಿಷಯ ಅಲ್ಲಲ್ಲಿ ಬರುತ್ತವೆ. ಬಸವಾದಿ 
ಪ್ರಮಥರು ತಮ್ಮ ' ವಚನಗಳಲ್ಲಾ ಗಲೀ, ನಡೆನುಡಿಗಳಲ್ಲಾ ಗಲೀ ಅವುಗಳಿಗೆ: ಸ್ಥಾನವನ್ನು 
ಕೊಟ್ಟಿ ರುವದಿಲ್ಲ. ಲಿಂಗ ಹೋದರೆ ಸಾ ತ್ರಾ ಣಹತ್ಯ ಮಾಡಿಕೊಳ್ಳ ಬೇಕೆಂದು ಕೆಲವು ಆಗಮ 
ಗಳಲ್ಲಿ ಹೇಳಿದೆ. ಬಸವಾದಿ ಶರಣರು ಅದನ್ನು ಅಲ್ಲಗಳೆದಿರುವರು. ಪ್ರಾಣಹತ್ಯ 
ಮಾಡಿಕೊಳ್ಳ ಕೂಡಬೆಂದೇ ಪ್ರತಿಪಾದಿಸಿರುವರು. ನೀರಾಗಮ, ಸೂಕ್ಸ್ಟ್ಮಾಗಮ, 
ಪಾರಮೇಶ್ವರಾಗಮ ಮೊದಲಾದವುಗಳಲ್ಲಿ ನಡಧ್ವಶೋಧನಾಪೂರ್ನಕವಾಗಿ ಲಿಂಗ 
ಧಾರಣವು ಗುರುವಿನಿಂದ ಆದಮೇಲೆ ಅವನ ಪೂರ್ವ ಜಾತ್ಯಾದಿಗಳು ನಷ್ಟವಾಗಿ ಅವನು 
ಶ್ರೇಷ್ಠತೆಯನ್ನು ಹೊಂದುವನೆಂದು ಹೇಳಿದೆ. ಶ್ರೀ ಬಸವಣ್ಣನವರು ಪ್ರಚಾರಮಾಡಿದ 
ತತ್ವಗಳಲ್ಲಿ ಇದು ಬಹಳ ಪ್ರಾಮುಖ್ಯವಾಗಿರುತ್ತದೆ. ಆಗಮಧರ್ಮವು ನಶಿಸಿಹೋಗಿತ್ತು. 
ಈ ತತ್ವವು ಕೃತಿಯಲ್ಲಿ ಬರಲು ಬಸವಣ್ಣನವರ ಅತ್ಯದ್ಭುತವಾದ ಸಾಹಸವೇ ಕಾರಣ 
ವಾಗಿರುವದು. ನೀರಶೈವರ ರೀತಿನೀತಿಗಳು ಆಗಮಗಳಲ್ಲಿ ಬಹಳ ಚನ್ನಾಗಿ ವರ್ಣಿಸ 
ಲೃಟ್ಟದೆ. ಆದರೆ ಅತ್ಯಲ್ಪವಾಗಿರುತ್ತದೆ. 


ಸೂಕ್ಷ್ಮತಂತ್ರ--ಪುಟ ೯೦ 
ಷಟ ಕಲ ಜ್ಞಾ ನಸಂಪನ್ನಃ ಸಡಂಗಾಂಗ ಸಮಾಧಿನಾನ್‌ | 


ಆತ್ಮಸತ್ಪರಿದ್ರೆಷ್ಟಾ ಚ ಸ ಯೇ ನಾಹಂ ನ ಸಂಶಯಃ ।॥ ೯೪ ॥ 
ವೀರಶೈವ ಸರೋಯಸ್ತು ಯತ್ರ ತಿಷ್ಮತಿ ಪಾರ್ವತಿ | 

ತತ (ರ್ಥ ತತ್ತಪಃ ಶಾಂತಿಸ್ತತ್ತ ತಿಸ್ಮಾನಿಂ ಸರ್ವದಾ ॥ ೯೫॥ 
ತೀರ್ಥಯಾತ್ರಾದಿಕಂ ತೇಷಾಂ ನಾಸ್ತಿಚಾನ್ಯತ್ರ ಪಾರ್ವತಿ | 

ಕೈಲಾಸಾದಿ ಪದಾಕಾಂಕ್ಸ್ಪಾಂ ತ್ಯಜೇಲ್ಲಿಂಗಾಂಗ ಯೋಗಭಾಕ್‌ ॥ ೯೬॥ 
ಯತ್ರಾನ್ಯದೇವತಾಪೂಜಾ ತತ್ಸ್ಯಾನಂ ಪರಿವರ್ಜಯೇತ್‌ । 

ಶಿನಭಕ್ತಿ ವಿಹೀನಂ ಚ ಜನಂ ನೈವ ಸಮಾಶ್ರಯೇತ್‌ ೯೭ ॥ 


ನ ತಿಥಿರ್ನ ಚ ನಕ್ಸತ್ರಂ ನ ಯೋಗ ಕರಣಾದಿಕಂ | 
'ಸಾಮುದ್ರಿಕಂ ಚ ಭಕ್ತಾನಾಂ ನಾಸ್ತಿ ಲಿಂಗಾಂಗ ಸಂಗಿನಾಂ ॥ ೯೮॥ 


೧೫೮ ಬಸವತತ್ವ ರತ್ನಾಕರ 


ಸರ್ವಂ ಶಿನಮಯಂ ಪಶ್ಯ್ಕೇದನ್ಯಭಾವೋ ನ ವಿದ್ಯತೇ । 
ಲಿಂಗಾಂಗ ಸಂಬಂಧ ಪದಾರ್ಥ ಜ್ಞಾನಂ ಮೋಕ್ರಸಾಧನಂ 1 ೯೯॥ 

ಷಟ್‌ಸ್ಟ ಲಜ್ಜಾ ನಸಂಪನ್ನ ನೂ, ಷಡಂಗಾಂಗಗಳನ್ನು ತಿಳಿದವನೂ, ತನ್ನ ತೆ ಪರರನ್ನು 
ನೋಡ ತಕ್ಕವನೂ ಆ. ನನ್ನ ಸ್ತ ಸರೂಸನಾಗುವನು. ನಾನೇ ಅವನೆಂದು ತಿಳಿಯ 
ಬೇಕು. :. ಇದರಲ್ಲಿ ಯತ್ವಿಂಚಿತ್ತೂ ಸಂಶಯವಿಲ್ಲ. ನೀರಶೈವ ಧರ್ಮಪರಾಯಣ 
ನಾದವನು ಎಲ್ಲಿ ವಾಸಮಾಡುತ್ತಾನೆಯೋ ಎಲೌ ಪಾರ್ವತಿಯೇ! ಅದೇ ತೀರ್ಥವೆಂದು 
ತಿಳಿಯಬೇಕು ಮತ್ತು ಅದೇ ತಪಸ್ಸು, ಅದೇ ಅವನಿಗೆ ಶಾಂತಿಯ ಸ್ಥಾನವು. ಲಿಂಗಾಂಗ 
ಸಾಮರಸ್ಯವನ್ನು ಹೊಂದಿದೆ ಮನುಷ್ಯನು ಕೈಲಾಸಾದಿ ಸದಗಳ ಆಕಾಂಕ್ಲೆಯನ್ನು 
ಮಾಡಕೂಡದು. ಎಲ್ಲಿ ಅನ್ಯದೇವತೆಗಳ ಪೂಜೆಯು ನಡೆಯುತ್ತದೆಯೋ ಅಲ್ಲಿ ಕ್ಸಣ 
ಕಾಲವಾದರೂ ಲಿಂಗಾಂಗಿಯು ವಾಸವನ್ನು ಮಾಡಕೂಡದು. ಶಿನಭಕ್ಕೆನಿಹೀನರಾದ 
ಜನಗಳ ಸಂಗವನ್ನು ಮಾಡಕೂಡದು. ಹಾಗೆ ಮಾಡುವದು ಬಹು ದೂಷಿತ ಕಾರ್ಯ 
ವೆಂದು ಗಣಿಸಲ್ಪಟ್ಟರುತ್ತದೆ. ಯೋಗ, ತಿಥಿ, ನಕ್ಷತ್ರ, ಕರಣಾದಿಗಳು ಮತ್ತು 
ಸಾಮುದ್ರಿಕ ಶಾಸ್ತ್ರವು ಲಿಂಗಾಂಗಿಗಳಿಗಿರುವದಿಲ್ಲ. ಅವನು ಎಲ್ಲವನ್ನೂ ಶಿವಮಯ 
ವಾಗಿಯೇ ಕಾಣಬೇಕು. ಲಿಂಗಾಂಗ ಸಾಮರಸ್ಯವೇ ಅವನಿಗೆ ಮೋಕ್ಸವೆಂದು ತಿಳಿಯ 
ಬೇಕು. ಆದ್ದರಿಂದ ಯಾವಾಗಲೂ ಲಿಂಗಾರ್ಚನೆಯನ್ನು ಮಾಡತಕ್ಕದ್ದು. ಲಿಂಗಾ 
ರ್ಚನೆಯು ಎಲ್ಲ ಧರ್ಮಗಳಿಗಿಂತಲೂ ಶ್ರೇಷ್ಠವಾದ ಧರ್ಮವಾಗಿರುತ್ತದೆ. ಇಂದ್ರಿಯ 
ಗಳಲ್ಲಿ ಸಾಮರ್ಥ್ಯ ಇರುವವರೆಗೆ ಮುಪ್ಪಿನಲ್ಲಿಯೂ ಕೂಡ ಮನಸ್ಸಿನಿಂದ ಸ್ಮರಣೆಯನ್ನು 
ಮಾಡತಕ್ಕದ್ದು. ಲಿಂಗಾಂಗ ಸಾಮರಸ್ಯ ಜ್ಞಾನವು ಮೋಕ್ಸಕ್ಷೆ ಕಾರಣವಾಗಿರುತ್ತದೆ. 
ಸೂರ್ಯ ಚಂದ್ರರುಗಳು ಯಾವಾಗಲೂ ಜನಗಳ ಆಯುಷ್ಯವನ್ನು ನಾಶಮಾಡತಕ್ಕವ 
ರಾದುದರಿಂದ ಲಿಂಗಾರ್ಚನೆಯನ್ನು ನಿತ್ಯವೂ ಆಲಸ್ಯವಿಲ್ಲದೆ ಮಾಡತಕ್ಕವನಾಗು. 
ಉತ್ತರಕ್ಷಣದಲ್ಲಿ ಮಾನವನು ಬದುಕುತ್ತಾನೆಯೋ ಇಲ್ಲವೊ ಹೇಳಲಿಕ್ಕೆ ಬರುವದಿಲ್ಲ: 
ಲಿಂಗಪೂಜೆಯು ಎಲ್ಲಾ ಧರ್ಮಗಳಿಗಿಂತ ಉತ್ತಮವಾದುದು. 


೨೫೬ 
ಬಸವಣ ನವರು 
"" ಹೊತ್ತಾ ರೆಯೆದ್ದು ಅಗ್ಭವ ವಣಿ ಪತ್ರೆಯ ತಂದು ಹೊತ್ತು ಹೋಗದ 
ಮುನ್ನ ಪೂಜಿಸು ಲಿಂಗನ ಡು ಗಾತ ನಿನ್ನನಾರು ಬಲ್ಲರು? 
ಹೊತ್ತು ಹೋಗದ ಮುನ್ನ ಮ್ಳ ತ್ನು ವೊ ಯ್ಯ ದ ಮುನ್ನ ತೊತ್ತುಗೆಲಸವ 
ಮಾಡು ಕೂಡಲಸಂಗಷು .. 


ಪಾರಮೇಶ್ವರಾಗಮ 


ವೀರಶೈ ನಮುತಂ ಖಾ ್ರಿಪ್ಯ ಯೋ ಬುದಾ $ ಫಿಷಯಾತುರಃ । 
ಶ್ವಾ Ny ಶತಂ ಗತ್ವಾ ಚಂಡಾಲೋ ಭುವಿ ಜಾಯತೇ ॥ 
ನೀರತೈ ನಮತಂ ಪ್ರಾ ಸ್ಶ pe ಕುರ್ಯಾತ್ಚ್ರಾ ಜಿಹಿಂಸನಂ । 
ರ್ವ್ವಣಾ RE, ಮ್‌ ಸ ನಸೇದ್ರೌ ರವೇ ಚಿರಂ॥ 
ಪೀರಶೈವಮುತಂ ಪ್ರಾಪ್ಯ ಯಃ ಕುರ್ಯಾತ್ರರಪೀಡನಂ 
ಭೋಗಾರ್ಥಂ ಸಂಗ್ರಹಂ ಮದ್ಯಂ ಮಾಂಸಂ ಸ್ತ್ರೀಂಚ ಖಲಂ ಜನಂ॥ 


ಬಸವಣ್ಣನವರೂ ಶಿನಾಗನುಗಳೂ ೧೫೯ 


ಸ್ವರ್ಣಸ್ತೇಯಾಂ ದಿವಾ ನಿದ್ರಾಂ ಸರ್ವದೈಕಾನ್ನ ಭೋಜನರ್ಮ । 

ಪ್ರಾಕೃತ್ಯೆಃ ಸಹಸಂಗಂ ಚ ಸಂಗತ್ಕಾಗಂ ಚ ಲಿಂಗಿನಾಂ । 

ಸ ಕೋಟಜನ್ಮಸ ಸು ಶ್ವಾನಃ 2 ಭುನಿ ಜಾಯತೇ ॥ 
ಅಂದರೆ-ವೀರಶೈವ ಮತವನ್ನು ಹೊಂದಿ ಯಾವಾತನು ವಿಷಯಾತುರನಾಗುತ್ತಾ ನೆಯೋ 
ನೂರು ಜನ್ಮ! ದಲ್ಲಿ ಶ್ವಾನ ನನಾಗಿ ಆಮೇಲೆ ಚಂಡಾಲನಾಗುತ್ಮಾನೆ. ನೀರಶೈವ ಮತವನ್ನು 
ಹೊಂದಿ od ಪ್ರಾಣಿಗಳ ಹಿಂಸೆಯನ್ನು ಮಾಡುತ್ತಾನೆಯೋ ಅವನು ee 
ದಿಂದಲೂ, ಮನಸ್ಸಿನಿಂದಲೂ, ಶರೀರದಿಂದಲೂ ಸೂರ್ಯ ಚಂದ್ರಾದಿಗಳಿರುವವರೆಗೆ 
ನರಕವನ್ನು ಹೊಂದುತ್ತಾನೆ. ವೀರಶೈವ ಮತವನ್ನು ಹೊಂದಿ ಯಾವಾತನು 
ಸರಪೀಡೆಯನ್ನು ಮಾಡುತ್ತಾನೆಯೋ ಮತ್ತು ಭೋಗದ ಸಲುವಾಗಿ ಮದ್ಯ, ಮಾಂಸ, 
ಸ್ತ್ರಿ, ದುಷ್ಟ ಜನಗಳ ಸಂಗ್ರಹ, ಸ್ವರ್ಣಸ್ಕೇಯಾ, ದಿವಾನಿದ್ರಾ, ಏಕಾನ್ನಭೋಜನ, 
ಪ್ರಾಕೃತ ಜನಗಳ ಸಹವಾಸ, ಲಿಂಗಿಗಳ ಸ ಸಂಗತ್ಯಾಗ ಮಾಡುವನೋ ಅವನು ಅನೇಕ 
ಸಂವತ ರಗಳನಕೆಗೆ ಚಂಡಾಲನಾಗಿ ಭೂಮಿಯಲ್ಲಿ ಜನ್ಮ ನನ್ನು ತಾಳುವನು. ಮತ್ತು 
ನ್‌್‌ ಷಟ್‌ಸ್ಟ ಲ ಜಾ ಸ್ಲಾನಸಂಸನ್ನ ನಾಗಿರುತ್ತಾ ನೆಯೋ ps ಶಿವನಿಗೆ ಸಮಾನ 
ನಾದವನು. ಆದು ಶಿವನು ತಾನೇ ಅಲಿ ಬೇರೆಯಲ್ಲ. 


೨೫೭ 


ಈ ವಿಷಯದಲ್ಲಿ ಶ್ರೀ ಸಿದ್ಧೇಶ್ವ ರರು 

(ಪರಶಿವನ ಚಿಚ್ಛಕ ತಾನೆ ಎರಡು ತೆರನಾಯಿತ್ತು ಅಂಗಸ ಲವ 
ನಾಶ್ರಯಿಸಿ ಶಕ್ತಿ ಎನಿಸಿತ್ತು ಲಿಂಗಸ್ತಲವನಾಶ್ರಿಯಿಸಿ ಭಕ್ತಿ ಎನಿಸಿತ್ತು 
ಶಕ್ತಿಯೇ ಪ್ರವೃತ್ತಿ ಎನಿಸಿತ್ತು ಭಕ್ತಿ ಯೇ ನಿವೃತ್ತಿ ಎನಿಸಿತ್ತು ಶಕ್ತಿ ಭಕ್ತಿ 
ಯೆಂದು ಎರಡು ಪ್ರ ಕಾರವಾಗಿತ್ತು ಮತ್ತು ತ ಲಿಂಗ ಆರು ತೆರ 
ನಾಯಿತ್ತು We ತೆರನಾಯಿತ್ತು ಶಕ್ತಿ ಆರು ತೆರನಾಯಿತ್ತು ಭಕ್ತಿ 
ಆರು ತೆರನಾಯಿತ್ತು ಅದು ಹೇಗಂದಡೆ ಮೊದಲಲ್ಲಿ ಲಿಂಗ ಮೂರು ತೆರ 
ನಾಯಿತ್ತು ಅದು ಹೇಗಂದಡೆ ಭಾವಲಿಂಗವೆಂದು ಪ್ರಾಣಲಿಂಗವೆಂದು 
ಇಷ್ಟಲಿಂಗವೆಂದು ಮೂರು ತೆರನಾಯಿತ್ತು ಆ ಭಾವಲಿಂಗ ಪ್ರಾಣಲಿಂಗ 
ಇಷ್ಟಲಿಂಗವೆಂಬ ಅಂಗತ್ರಯವು ಒಂದೊಂದು ಲಿಂಗ ಎರಡೆರಡಾಗಿ ಆರು 
ತೆರನಾಯಿತ್ತು ಅದು ಹೇಗಂದರೆ ಭಾವಲಿಂಗವು ಮಹಾಲಿಂಗ ಪ್ರಸಾದ 
ಲಿಂಗವೆಂದು ಎರಡು ತೆರನಾಯಿತ್ತು ಪ್ರಾಣಲಿಂಗವು ಜಂಗಮಲಿಂಗವೆಂದು 
ಶಿವಲಿಂಗನೆಂದು ಎರಡು ತೆರನಾಯಿತ್ತು ಇಷ್ಟಲಿಂಗವು ಗುರುಲಿಂಗ ಆಚಾರ 
ಲಿಂಗವೆಂದು ಎರಡು ತೆರನಾಯಿತ್ತು ಹೀಗೆ ಒಬ್ಬ ಶಿವನು ಆರು ತೆರನಾದನು. 
ಇನ್ನು ಒಂದಂಗ ಮೂರು ತೆರನಾಯಿತ್ತು ಅದು ಹೇಗಂದರೆ ಯೋಗಾಂಗ 
ಭೋಗಾಂಗ ತ್ಯಾಗಾಂಗವೆಂದು ಮೂರು ಪ್ರಕಾರವಾಯಿತ್ತು ಈ ತ್ರಿ ತ್ರಿಯಂಗವೇ 
ಒಂದೊಂದು ಎರಡಾಗಿ ಆರು Jia ಅದು ಸದರ 
ಯೋಗಾಂಗವೇ ಐಕ್ಯವೆಂದು ಶರಣನೆಂದು ಎರಡು ತೆರನಾಯಿತ್ತು 
ಭೋಗಾಂಗವೇ ಪ್ರಾಣಲಿಂಗಿ ಪ್ರಸಾದಿಯೆಂದು ಎರಡು ತೆರನಾಯಿತ್ತು 
ತ್ಯಾ ಇಂಗವೇ ಮಾಹೇಶ್ವರನೆಂದು ಭಕ್ತನೆಂದು ಎರಡು ತೆರನಾಯಿತ್ತು 


ಸಿ೬೦ ಬಸವತತ್ವ ರತ್ನಾಕರ 


ಹೀಗೆ ಒಬ್ಬ ಶರಣ ಆರು ತೆರನಾದನು. ಅಂಗವೆಂದಡೆ ಶರಣ ಶಿವಶರಣಂಗೆ 
ಆ ಲಿಂಗವು ಯಾವಾಗಲೂ ಪ್ರಾಣವು ಆ ಲಿಂಗಕ್ಕೆ ಆ ಶರಣನು ಯಾವಾ 
ಗಲೂ ಅಂಗವು ಈ ಶರಣ ಲಿಂಗವೆರಡಕ್ಕೂ ಬೀಜವೃಕ್ಸದ ನ್ಯಾಯದ 
ಹಾಗಲ್ಲದೆ ಭಿನ್ನವಿಲ್ಲ ಇದುಕಾರಣ ಅನಾದಿಯಿಂದಲೂ ಶರಣನೆಂದರೆ 
ಲಿಂಗಲಿಂಗವೆಂದರೆ ಶರಣ ಈ ಎರಡಕ್ಕೂ ಭೇದವಿಲ್ಲೆಂಬುದನ್ನು ಸ್ವಾನುಭವ 
ವಿವೇಕದಿಂದ ಅರಿದುದು ಅರುಹಲ್ಲದೆ ಆಗಮಯುಕ್ತಿಯಿಂದ ಅರಿದುದು 
ಅರುಹಲ್ಲ ಅದೇನು ಕಾರಣವೆಂದಡೆ ಇದು ಶಿವಾದ್ವೈತ ಮಾರ್ಗವಾದ 
ಕಾರಣ ಈ ಲಿಂಗಾಂಗ ಸಂಬಂಧ ಸಮರಸೈಕ್ಯವ ತಿಳಿದಬಳಿಕ ಬೊಮ್ಮ 
ಪರಬೊನ್ಮುನೆಂದು ಬೇರುಂಟಿ? ತಾನಲ್ಲದೆ ಮಹಾಲಿಂಗ ಗುರುಸಿದ್ದೇಶ್ವರ 
ಪ್ರಭುವೇ” 


ಶಿವಭಕ್ತನಿದ್ದ ಸ್ಥಲದಲ್ಲಿ ವಾಸಿಸುತ್ತೇನೆಂದು ಆಗಮಗಳಲ್ಲಿ ಹೇಳಿದೆ ಇಲ್ಲಿ 
ಬಸವಣ್ಣನವರ ಅಥವಾ ಶರಣರ ವಚನಗಳಿಗೂ ಆಗಮಗಳಿಗೂ ತುಲನೆಯನ್ನು ಮಾಡಿ 
ನೋಡುವ ಕಾರಣವೇ ಇರುವದಿಲ್ಲ. ಯಾಕೆಂದರೆ ಆಗಮಗಳಲ್ಲಿರತಕ್ಕ ವಿಷಯಗಳನ್ನೇ 
ಶರಣರು ವಚನಗಳನ್ನು ರಚಿಸಿ ಪ್ರಚಾರ ಮಾಡಿರುತ್ತಾರೆ. ಕೆಲವು ವಿಷಯಗಳಲ್ಲಿ 
ಭಿನ್ನಾಭಿಪ್ರಾಯವಿರುವದನ್ನು ಈ ಮೊದಲೇ ಬರೆದಿರುತ್ತೇನೆ. ಇನ್ನೂ ಕೆಲವು ಭಿನ್ನಾಭಿ 
ಪ್ರಾಯಗಳನ್ನು'ಮುಂಡೆ ತೋರಿಸಲಾಗುವದು. ಇಲ್ಲಿ ಬಸವಣ್ಣನವರ ಒಂದೆರಡು ವಚನ 
ಗಳನ್ನು ನೋಡೋಣ. 


೨೫೮ 
"« ತಿವಭಕ್ತನಿದ್ದ ಕಾಮವೇ ಜೀವಲೋಕ ಭಕ್ತನಂಗಣವೇ ವಾರಣಾಶಿ 
ಕಾಯಕವೇ ಕೈಲಾಸ ಇದು ಸತ್ಯ ಶಿವನಾಣೆ ಕೂಡಲಸಂಗಮದೇವಾ”? 
ಶಿವಭಕ್ತರಿಗೆ ತೀರ್ಥ ಯಾತ್ರಾದಿಗಳಿಲ್ಲವೆಂದು ಆಗಮಗಳಲ್ಲಿ ಹೇಳಿದ್ದನ್ನು ಮೇಲೆ ಕೊಟ್ಟರು 
ತ್ತೇನೆ. 
೨೫೯ 
ಬಸವಣ್ಣನವ ರು 
"“ನೀರ ಕಂಡಲ್ಲಿ ಮುಳುಗುವರಯ್ಯಾ ಮರನ ಕಂಡಲ್ಲಿ ಸುತ್ತುವರಯ್ಯ 
ಬತ್ತುವ ಜಲವ ಒಣಗುವ ಮರನ ಮಚ್ಚಿದವರು ನಿಮ್ಮನೆತ್ತ ಬಲ್ಲರು 
ಕೂಡಲಸಂಗಮದೇವಾ??? 


೨೬೦ 
ಸಿದ್ಧರಾಮದೇವರು-- 

“ ಒಬ್ಬರೆ ಮನವನೋಯಿಸಿ ಒಬ್ಬರೆ ಮನೆಯ ಘಾತವ ಮಾಡಿ 
ಗಂಗೆಯಲ್ಲಿ ಮುಳುಗಿದರೆ ಆಗುವದೇನಯ್ಯ? ಚಂದ್ರನು ಗಂಗೆಯ 
ತಡಿಯಲ್ಲಿದ್ದರೇನು? ಕಲಂಕ ಬಿಡದಾಯಿತಯ್ಯ? ಅದುಕಾರಣ ಮನವ 
ನೋಯಿಸದವನೇ ಘಾತವ ಮಾಡದವನೇ ಪರಮಪಾವನ ನೋಡಾ ಕಪಿಲ 
ಸಿದ್ಧ ಮಲ್ಲಿಕಾರ್ಜುನಯ್ಯ” | 


ಬಸವಣ್ಣನವರೂ ಶಿವಾಗಮಗಳೂ 


೨೬೧ 

" ಗಂಗೆಯಲ್ಲಿ ಮುಳುಗಿ ಬಂದವರೆಲ್ಲ ಪಾನವಮಾಡಿಸತ್ತರೆ ಅವರಿಗೆ 
ಪುಣ್ಯದ ಪದನಿಯುಂಟಾದರೆ ಗಂಗೆ ಘನವೆಂಬೆನು. ಅಲ್ಲದೆ ಮುಳುಗಿ 
ಪಾಸವಮಾಡದೆ ಸತ್ತುಹೋದರೆ ಪುಣ್ಯದ ಪದವಿ  ಅವರಿಗುಂಬಾದರೆ 
ಗಂಗೆ ಘನವೆಂಬೆನು. ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ” 

pe ೨೬೨ 
ಸಿದ್ಧೇಶ್ವರರು-- 

 ಅವುಟು ಕೋಟ ತೀರ್ಥವ ಮಿಂದರಿಲ್ಲ ಕಾಣಿರಣ್ಣ ಲಕ್ಬಾಲಕ್ಸ 
ಕೋಟ ಜಸವನೆಣಿಸಿ ಧ್ಯಾನ, ಮೌನ, ಹೋಮ, ನೇಮ "ನಷ, ನವ 
ಮಾಡಿದರಿಲ್ಲ ಕಾಣಿರಣ್ಣ ರಿಪ ತ್ತುಸಾರೆ ಭೂಪ್ರ ದಕ್ಷ ಣೆಯ ಮಾಡಿದರಿಲ್ಲ 
ಕಾಣಿರಣ್ಣ ಕಾಶಿ, ಕೇದಾರ, ಶ್ರೀತೈಲ ಶಿವಗಂಗೆಗೆ ತೊ ಕಾಣಿರಣ್ಣ 
ಇವು ಎಲ್ಲ ಬರಿಯ ಭ್ರಾಂತಿ ಕೇಳಿರಣ್ಣ ಇಸ್ಸ ಠಾವು ಹೇಳಿಹೆ ಕೇಳಿರಣ್ಣ 

ಶ್ರೀ ಗುರುಕರುಣದಿಂದ ಬಿಜಯಂಗೈಸ ಕೊಟ್ಟ. ನರಮಲಿಂಗ ತನ್ನ ಕರದಲ್ಲಿ 
ತುಂಬಿಪ್ಪು ದಯ್ಯಾ ಹಲವು ಕಡೆಗೆ ಹೋಹ ಮನವ ಧ್ಯಾನವೆಂಬ ಹಸ್ತದಲ್ಲಿ 
ಹಿಡಿದು ಆ ಲಿಂಗದ ಗೊತ್ತಿನಲ್ಲಿ ಕಟ್ಟಿ ನೆರೆಯ ಬಲ್ಲರೆ ಅಂಕು ಶಂಭು 
ಸರಮೇಶ್ವರು ಇದೇ ನಿಶ್ಚಯ ಉಳಿದುದೆಲ್ಲ ಹುಸಿ ಕಂಡೆಯಾ ಮಹಾ 
ಲಿಂಗಗುರು ಸಿದ್ಧೇಶ್ವರಪ್ರಭುವೇ?' 
೨೬೩ 
ದಾಸೀಮಾರ್ಯರು-- 

"ಜಂಬುದ್ದೀಪವತಿರುಗಿದಡೇನು? ಜಂಬುಕಶಂಭುಧ್ಯಾನದಲ್ಲಿ ಸ್ಫವೆರ 
ಗಪ್ಪುದೆ? ಕುಂಭಿನಿಯ ತಿರುಗಿ ಕೋಟ ತೀರ್ಥವ ಮಿಂದಡೇನು? 
ಶಂಭು ನಿಮ್ಮಲ್ಲಿ ಸ್ವಯವಾಗದವನು ಕುಂಭಿನಿಯ ತಿರುಗಿದ ಡೊಂಬನಂತೆ 
ಕಾಣಾ ರಾಮನಾಥ'' 

೨೬೪ 


೧೬೧ 


ಪ್ರಭುದೇವರು ಪ್ರ ಬಗ್ಗೆ ಒಂದು ಸುಂದರವಾದ ವಚನವನ್ನು ಹೇಳಿರುತ್ತಾರೆ-- 


«« ಸುತ್ತಿ ಸುತ್ತಿ 'ಬಂದಡಿಲ್ಲ ಲಕ್ಷಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ 
ಮೇರುಗಿರಿಯ ಮೆಟ್ಟ ಕೂಗಿದಡಿಲ್ಲ 'ನಿತ್ಯನೇಮದಿಂದ ತನ ಮುಟ್ಟ ಕೊಂಡ 
ಡಿಲ್ಲ ನಿಚ್ಛಕ್ಕೆ ಖಗ ಅತ್ತಿತ್ತ ಹೆರಿಯಲೀಯದೆ ಚಿತ್ತದಲ್ಲಿ 
ಧರಿಸಬಸ್ಲಡೆ ಬಚ್ಚಬರಿಯ ಬೆಳಗು ಗುಹೇಶ್ವರಲಿಂಗವು. 

ತ ಅನ್ಯದೇವತೆಗಳನ್ನು ಪೂಜಿಸಬೇಡ” 


೨೬೫ 
": ಈಶ ನಿಮ್ಮ ಪೂಜಿಸಿದಮೇಲೆ ಅನ್ಯದೈ ವಂಗಳಿಗೆ ಹೇಸಿರಬೇಕು 
ಹೇಸದೆ ಅನ್ಯದೈ ವಕ್ಳಾತೆಮಾಡಿದರೆ ಅವ ನಮ್ಮ ಗುಹೇಶ್ವ ರಂಗೆ ಹೊರತು 
ದೋಷರಜತಭಕ್ತರು ಅನಂಗೆ ಕುಲವೆಂದು ಕೂಸ ಕೊಟ್ಟು ಕೂಡುಂಡರೆ 
ಮಾಸಲ ಬೋನನಾಯಿ ಮುಟ್ಟಿ ಡಂತೆ ಕಾಣಾ ರಾಮು 
11 


೧೬೨ 


ಬಸವತತ್ವ ರತ್ನಾಕರ 


೨೬೬ 
ಕರಸ್ಕ 3 ಲಿಂಗವ ಬಿಟ್ಟು ಧರೆಯ ಮೇಲಣ ಪ್ರತಿಮೆಗೆ 
ಎರಗುವ ನಾಯಕ ನರಕಿಗ ಗಳನೇಸೆಂಜಿನಯ್ಯ ಸರಮಗುರು ಸಾತ 
ಕಾರ್ಜುನಾ'' 


೨೬೭ 


ವಸ್ತು ಸುಷುಪ್ತಿ ಯಲ್ಲಿ ಮತ್ತೊ ೦ದ ನೆನೆದೊಡೆ ತಲೆದಂಡ - 
ತಲೆದಂಡ ಹು pe ದೇವಾ Zr ತಲೆದಂಡ ಕೂಡಲಸಂಗಮ 
ದೇವಾ ನಿ ೇವಲ್ಲದನ್ಯವ ನೆನೆದೊಡೆ ತಲೆದಂಡ ತಲೆದಂಡ” 


೨೬೮ 
ಭಕ್ತರ ಕಂಡರೆ ಬೋರನಪಿ )) ರಯ್ಯ ಸ್ಪವಣರ ಕಂಡರೆ ಬತ್ತಲೆ 
ಯಸ್ಸಿರಯ್ಯ ಹಾರುವರ ಕಂಡರೆ ಹರಿನಾಮವೆಂಬಿರಯ್ಯ ಅವರವರ 
ಕಂಡರೆ ಅವರವರಂತೆ ಸೂಳೆಗೆ ಹುಟ್ಟ ದವರ ತೋರದಿರಯ್ಯ ಕೂಡಲ 
ಸಂಗಮದೇವರ ಪೂಜಿಸಿ ಅನ್ಯದೈವಂಗಳಿಗೆರಗಿ ಭ ಭಕ ಕರೆನಿಸಿಕೊಂಜ ಅಜ್ಞಾನಿ 


ಗಳ ನಾನೇನೆಂಬನಯ್ಯ Ke 


೨೬೯ 
ಸ ಶಿವಜನ್ಮದಲ್ಲಿ ಹುಟ್ಟ ಲಿಂಗೈಕ್ಯರಾಗಿ ತಮ್ಮಂಗದ ಮೇಲೆ ಲಿಂಗ 
ನಿರಲು ಅನ್ಯರನೆ ಹಾಡಿ ಅನ್ಯ ರನೆ ಹೊಗಳಿ ಅನ್ಯ ರ ವಚನವ ಕೊಂಡಾಡಲು 
ಕರ್ಮ ಬಿಡದು ॥ ಭಟಟ | ಶ್ವಾ ನಯೋನಿಯಲ್ಲಿ ಬಪ್ಪು ದು ತಪ್ಪ ದು ಇದು 
ಕಾರಣ ಕೂಡಲಸಂಗಮ ನಿಮ್ಮ ನಂಬಿಯೂ ಸಂಬದ ಜಟ 
ಮಳಲಗೋಡೆಯನಿಕ್ಸಿ ನೀರಲ್ಲಿ ತೊಳೆದಂತಾಯಿತ್ತು'' 


"೨೭೦ 
* ಶಿವಭಕ್ತಿ ನಿಹೀನರ ಸಂಗವನ್ನು ಮಾಡಬೇಡ” 

" ದೂಷಕನನ ನೊಬ್ಬ ಜೀಶವ ಕೊಟ್ಟರೆ ಆಶಕೆಮಾಡಿ ಅವನ ಹೊರೆ 
ಯಲಿರಬೇಡ ಮಾದರ ಶಿವಭಕ | ಇದರೆ ಆತನ ಹೊರೆಯಲ್ಲಿ ಭೃತ್ಯನಾಗಿ 
ರ್ಪದು ಕರಲೇಸಯ್ಯ ತೊತ್ತಾಗಿರ್ಪುದು ಕರಲೇಸಯ್ಯ ಕಾಡಸೊಪ್ಪ ತಂದು 
ಒಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ನಮ್ಮ Mp 
ಶರಣರ” 

೨೭೧ 

“ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟಿಯ ಕಟ್ಟ, ಆಕಳ ಹಾಲನೆಕೆದು 
ಜೇನುತುಪ್ಪವ ಹೊಯ್ದರೆ ಸಿಜಯಾ ಗಬ ಬುಡೆ? ಕಹಿಯಾಗಬಹುದಲ್ಲದೆ? 
ಶಿವಭಕ್ತರಲ್ಲದವರ ಕೂಡೆ ನುಡಿ ಡಿಯಲಾಗದು ಕೂಡಲಸಂಗಮಜೀವಾ'' 


ಕ ಬಸನ ಣ್ಹನವರೂ ಶಿನಾಗನೆಗಳೂ 


೨೭೨ 
“ನಕ್ಷತ್ರ, ಯೋಗ, ಕರಣ, ಸಾಮುದಿ ್ರಿಕೆಗಳನ್ನು ನೋಡಬಾರಡು 
"«" ಶ್ರೀಮತು ಸ ಸಜ್ಜನ ಶುದ್ಧ pe ಅಷ್ಟಾವರಣವೇ ಅಂಗ 
ವಾಗಿ ಪಂಚಾಚಾರವೇ ಪ್ರಾಣವಾಗಿ ಬಸವೇಶ್ವರ ದೇವರ ಸಂಪ್ರದಾಯಕ 
ಕೆಂದು ನುಡಿದು ನಡೆಯಬಲ್ಲಿಕೆ? ಭಕ್ತರೆಂಜೆ ಪುರಾತನರೆಂಜೆ ಅಂತಸ್ಸ 
ಭಕ್ತ ೦ಗೆ ಈ ಮೂಜಗವೆಲ್ಲ ಸರಿಯಲ್ಲನೆಂಬೆ ಆ ಭಕ್ತ ಗೆ ಇವನ ಗದ್ದು ಸಿಯ 
ಕ್ಸೆ ಕೈಲಾಸವಾಗಿಪ್ಪು ದು ನೋಡಾ ಈ ಶಿವಾಚಾ ಭವ ಸಥವನರಿಯದೆ ರಳು 
ಬು ಅನಂತಸೂತಕ ಪಾತಕಂಗಳೊಳಗೆ ಮುಳುಗಾಡಿ ಮತಿಗೆಟ್ಟು 
p ಂಗನ ಹೇಳುವವರ ಮಾತು ee ಸಂಚಾಂಗವ ಕೇಳಿದ 
ಕ್ಸಬ್ರ ಹ್ಮನ ತಲೆ ಏಕೆ ಹೋಯಿತು? ಸಂಚಾಂಗವ ಕೇಳಿದ ಪಂಚಪಾಂಡ 
ದೇಶಭ್ರಷ್ಟರಾದರೇಕೆ? ಸಂಚಾಂಗನ ಕೇಳಿ ಇಂದ್ರನ ಶರೀರವೆಲ್ಲ 
ಯೋನಿಮಂಡಲವೇಕಾಯಿತು? ಪಂಚಾಂಗವ ಕೇಳಿದ ಸರಸ್ಪಕಿಯ ಮೂಗು 
ಹೋಯಿತೇಕೆ? ಸಂಚಾಂಗವ ಕೇಳಿದ ಕಾಮನು ಸ.ಟ್ಟು ನ 
ಸಂಚಾಂಗವಕೇಳಿದ ಬ್ರಹ್ಮ ನಿಷ್ಣು ಇಂದ್ರ ಸಾ ಮೂವತ್ತು 
ಮೂರುಕೋಟಿ ದೇವರ್ಕಳು ತಾರಕಾಸುರನಿಂದ ಬಾಧೆಹೊಂದಿ ಕಂಗೆಟ್ಟು 
ಪ್ರಭುನಿನ ಮೊರೆಹೊಕ್ಕರೇಕೆ? ಕುರುಡ, ಕುಂಟೆ, ಹೆಲ್ಲುಮುರಕ, 
ಗುರುತಲ್ಪಕನ ಬಲವನೇ ಕೇಳಲಾಗದು ಶುಭದಿನ ಶುಭ ಲಗ ಶುಭ ವೇಳೆ 
ಶುಭ ಇಸ್‌ ವ್ಯ ತೀಪಾತ ದಗ್ಗ ಇರಬ ಸಂಕಲ್ಪಿಸಿ ಹೇಳುವವರ 
ಮಾತು ತಳ ಗುರುವಿನಾಶ್ಞೆ ಯ ಮಾರಿ ಸತ್ತ ಕ ಹೊಲೆ ಹಡೆದರೆ 
ಹೊಲೆ ಮುಟ್ಟಾದರೆ ಹೊಲೆ ಎಂದು. ಸಂಕಲ್ಪಿಸಿಕೊಂಡು ನಿಮ್ಮ ಮನೆ 
ಹೊಲೆಯಾದಕೆ* ನಿಮ್ಮ ಗುರುವು ಕೊಟ್ಟಿ 'ಷ್ಟಲಿಂಗೆ ನಾಯಿತೋ? 
ನಿಭೂತಿಯೇನಾಯಿ:ತೋ? ರುದ್ರಾಕ್ಸಿಯೇನಾಯಿತೋ? ಮಂತ್ರವೇನಾ 


ಯಿತೋ? ಪಾಡೋದಕವೇನಾಯಿತೋ? ನಿಮ್ಮ ಶಿವಾಚಾರವೇನಾ 


ಯಿಶೋ? ಮನೆಯೊಳಗಿನ ಬೋನ ಪದಾರ್ಥನೇನಾಯಿತೋ? ನೀವೇ 
ನಾದಿರೀ ಹೇ ಳಿರಣ್ಣ ಅರಿಯದಿದ್ದರೆ ಕೇಳಿರಣ್ಣ ನಿಮ್ಮ ಲಿಂಗವು ಪೀತ 
ಲಿಂಗವು ನೀನು ಭೂತಪ್ರಾ ಣಿಗಳು ನಿಮ್ಮ ರ ಪದಾರ್ಥವೆಲ್ಲ 
ಹೆಂಡಭಾಂಡ ಅವು ಶುದ್ದ ಕಲ್ಮಿ ಕು ಇನು ಕಂಡು ನಾಚದೆ 
ಮತ್ತೆ ಮತ್ತೆ ಶುಭ ಲಗೃವ “ಕೇಳಿ ದ ಅನಂತ ಜನರ ಹೆಂಡಿರು 
ಮುಂಡೆಯರಾದ ದ ೈಷ್ಟಾ ಂತನ ಕಂಡು ಸಂಚಾಂಗವ ಕೇಳಿದವರಿಗೆ ನಾಯಿ 
ಮಲವಹಂದಿ ಕಿತು ಕೊಂಡು ತಿಂದಂತಾಯಿತ್ತು ಕಾಣಾ ನಿಸ್ಸಂಗ ನಿರಾಳ 
ಪ್ರಭುವೇ?'' 
೨೭೩ 

«« ಸೋಮವಾರ ಮಂಗಳವಾರವೆಂದು ಮಾಡುವ ಭಕ್ತನ 
ಛಕ್ತಂಗೆಂತು ಸರಿಯೆಂಬೆನಯ್ಗೆ ದಿನ ತ್ಯ ನೋ ಲಿಂಗಶೆೆ ಸ್ಮವೋ ಡಿಪ 
AE 2 


pe ಟು 
ನೆಂದು ಮಾಡುವವರ 


ಭ್ರ 


ಫೆ 


ಖಿಳುನನ iol ಡಲಾಗದು ಆ 


ಬಸವತತ್ವ ರತ್ನಾಕರ 


ವೆಂದು ದಿನವೇ ದೈವವೆಂದು ಮಾಡುವನಾಗಿ ಆತ ದಿನದ ಭಕ್ತನು. ಲಿಂಗ 
ಭಕ್ತನು ಲಿಂಗವೇ ಘನವೆಂದು ಲಿಂಗವೇ ದೈವವೆಂದು ಮಾಡುವನಾಗಿ 
ಆತ ಲಿಂಗಭಕ್ತನು ಅಂತಹ ದಿನದ ಭಕ್ತಂಗೆಯೂ ಲಿಂಗಭಕ್ತಂಗೆಯೂ 
ಸಮವೆಂದಡೆ ಪಂಚಮಹಾಪಾತಕ ತಪ್ಪದು ಅದೆಂತೆಂದೊಡೆ "ಭೌಮೇ 
ಸೌಮೇ ವ್ಯತೀಪಾತೇ ಸಂಕ್ರಾಂತೇ ಶಿವಶಾತ್ರಾ, ಏಕಭುಕ್ಕೋಪವಾಸೇನ 
ನರಕೇ ಕಾಲಮಕ್ಷ ಯಂ? ಇದುಕಾರಣ ದಿನ ವಾರಗಳು ಶ್ರೇಷ್ಠ ವೆಂದು 
ಏಕಭುಕ್ತೊ ಪಾ ಮಾಡುವ ಭಕ್ತಂಗೆ ಕುಂಭೀಪಾತಕ ನಾಯಕ 
ನರಕ ತಪ್ಪದು ಕೂಡಲಸಂಗಮದೇವಾ”? 

ಮಾರಿ ಮಸ ಣಿ ಶಕುನಾದಿಗಳನ್ನು ಆಗಮಗಳು ತಿರಸ್ಕರಿಸಿರುವಂತೆ 


೨೭೪ 
ಬಸವಣ್ಣನವ ರು 
« ಮಾರಿ ಮಸಣಿ ಎಂಬುವು ಬೇರಿಲ್ಲ ಕಾಣಿರೋ ಮಾರಿ ಎಂಬು 
ಜೇನು? ಕಂಗಳು ತಪ್ಪಿ ನೋಡಿದರೆ ಮಾರಿ ನಾಲಿಗೆ ತಪ್ಪಿ ನುಡಿದರೆ ಮಾರಿ 
ನಮ್ಮ ಕೂಡಲಸಂಗಮದೇವರ ನೆನಹು ಮರೆದರೆ ಮಾರಿ” 


೨೭೫ 
ಸಿದ್ದೇಶ್ವರದೇವರು 
"" ಮನಸ್ಸಿನ ಸಂಶಯ ಕನಸಿನ ಭೂತವಾಗಿ ಕಾಣುವದು ನೋಡಾ. 
ಮನಸಿನ ಸಂಶಯವಳಿದರೆ ಕನಸಿನ ಕಾಟ ಬಿಟ್ಟೋಡಿತ್ತು ನೋಡಾ ಮಹಾ 
ಲಿಂಗ ಗುರುಸಿದ್ದೆ ಶ್ವರಪ್ಪ ಪ್ರಭುವೇ? 


೨೭೬ 
ಬಸವಣ ್ಲ ನವರು ಶಕುನದ ಬಗ್ಗೆ 
ಹಾನಡಿಗನು ಮೂಕೊರತಿಯು ತನ್ನ ಕೈಯ್ಯಲ್ಲಿ ಹಾವು ಮಗನ 
ಮದುವೆಗೆ ಶಕುನನ ನೋಡ ಹೋಹಾಗ ಇದಿರಲೊಬ್ಬ ಮೂಕೊರತಿಯ 
ಹಾವಾಡಿಗನ ಕಂಡು ಶಕುನ ಹೊಲ್ಲೆಂಬ ಚದುರನ ನೋಡಾ, ತನ್ನ ಸತಿ 
ಮೂಕೊರತಿ ತನ್ನ ಕೈಯಲ್ಲಿ ಹಾವು ತನ್ನ ಭಿನ್ನವನರಿಯಡೆ ಅನ್ಯರನೆಂಬ 
ಕುಪ್ಲಿಯನೇನೆಂಬೆ ಕೂಡಲಸಂಗಮದೇವಾ? 
೨೭೭ 
ಎಲೇಶ್ರ ರದ ಕೇತಯ್ಯ 
«ಒಡೆಯರು ಭಕ್ತರು ತಾನೆಂದು ಅಡಿಮೆಟ್ಟಿ ಹೋಹಲ್ಲಿ ತಡೆಯಿತ್ತು 
ಶಕುನವೆಂದುಳಿದರೆ ಕಾಗೆ, ನಿಹಂಗ, ಗಾ ಮರವಕ್ಕಿ, ಗಾರ್ದಭ, 
ಶೇಷಶಂಕೆಗಳು ಮೊದಲಾದ ಸಂಕಲ್ಪಕ್ಕೊಳಗಾದಲ್ಲಿ ವ್ರ ತಕ್ಕೆ ಭಂಗ: 
ಆಚಾರಕ್ಕೆ ದೂರ ಅದೆಂತೆಂದೊಡೆ ಅಂಗಕ್ಕಾಚಾರವ ಸಸ ಮನಕ್ಕೆ 
ಅರಿವು ಅರಿವಿಂಗೆ ವ್ರತವ ಮಾಡಿದಲ್ಲಿ ಬೇರೊಂದು ಪರಿಹರಿಸುವ ನಿಮಿತ್ತ್ಯ 
ವುಂಟಿ? ಇಂತೀ ಸತ್ತಿಯಾವಂತಂಗೆ ಕಷ ಜೀವನದ ಲಕ ಕ್ಪಣದಲ್ಲಿ ಚಿತ್ತು 
ಬೇಹನ್ನ ಕೃ ಆತನು ಆಚಾರಭ್ರ ಷ್ಟ ನಲೇಶ್ವ ರಲಿಂಗಕ್ಕೆ ದೂರ” 


ಬಸನಣ್ಣನವರೂ ಶಿನಾಗಮುಗಳೂ ೧೬೫ 


ಅರ್ಥಾತ್‌ ಸರ್ವವೂ ಶಿನಮಯವೆಂದು ಆಗಮಗಳು ಹೇಳುವಂತೆ ಶ್ರೀ ಬಸವಣ್ಣ 
ನನರಾದರೂ "" ಕೂಡಲಸಂಗಮನೇ ನಿತ್ಯ ಉಳಿದ ದೈವಗಳೆಲ್ಲ ಅನಿತ್ಯ'' ವೆಂದು 
ಹೇಳಿರುತ್ತಾರೆ. | 

ಕೆಲವು ಕಡೆಗೆ ಬಸವಣ್ಣನವರು ಆಗಮಗಳನ್ನು ಜರಿದು ಮಾತನಾಡಿದ ವಾಕ್ಯ 
ಗಳು ಸಿಗುತ್ತವೆ. 

ಇ ೨೭೮ 
"ಆಗಮದ ಮೂಗ ಕೊಯ್ಯುವೆ ಆಗಮ ಹೊರತೊಗಲಿ ಅಗಲಿರ್ದಿ 

ತಯ್ಯ'' 
ಆದ್ದರಿಂದ ಕೆಲವರಿಗೆ ಬಸವಣ್ಣನವರು ಆಗಮಧರ್ಮನವಿರೋಧಿಗಳೆಂದು ತಪ್ಪು ತಿಳಿದು 
ಕೊಳ್ಳುವ ಸಂಭವವಿರುತ್ತದೆ. ನಿಜವಾದ ಸಂಗತಿಯು ಹಾಗಿರುವದಿಲ್ಲ. 


ತ್ತ | ೨೭೯ 
ತ ವೇದಕ್ಕೆ ಒರೆಯ ಕಟ್ಟು ವೆ ಶಾಸ್ತ್ರಕ್ಕೆ ನಿಗಳವನಿಕ್ಳುವೆನು ತರ್ಕದ 
ಬೆನ್ನಬಾರನೆತ್ತು ನೆನು ಆಗಮದ ಸಗ ಕೊಯ್ದೆ ನೋಡಯ್ಯ ಮಹದಾನಿ 
ಕೂಡಲಸಂಗಮದೇವ ಮಾದಾರ ಚನ್ನಯ್ಯನ ಮನೆ ಮಗ ನಾನಯ್ಯ” 
ಕೆಳಗಿನ ಜನಗಳ ಉದಾರ ಷ್ಟ ನವರ ಅವತಾರಕಾರ್ಯಗಳಲ್ಲಿ ಒಂದಾ 
ಗಿದ್ದಿ ತು. ಅಂತಹ ಕಾರ್ಯವು ಅವರಿಗೆ ಬಹಳ ಫಿ ಪ್ರಿಯಕರವಾಗಿದ್ದಿ ತು. ಆ ಕಾರ್ಯ 


ನನ್ನು ನಾನು ಮಾಡುತ್ತೇನೆ, ಅದಕ್ಕೆ - ಸಮುಗಳು ನಿರೋಧಿಸಿದರೂ ಜಾನು 


ಲೆಕ್ಕಿಸೆನು. ಎನ್ನುವ ಸಂದರ್ಭದಲ್ಲಿ ಹೇಳಿದುದಾಗಿರುತ್ತದೆ. | 
ಆಗಮಗಳಲ್ಲಿ ಪರಸ್ಪರ ನಿರುದ್ಧಗಳಾದ ಅನೇಕ ಸಂಗತಿಗಳು ಸಿಗುತ್ತಲಿವೆ. 


ಆದ ರಿಂದ. 
ಸ 0 


ಸೂಕ್ಸ್ಟಾಗಮ--ಪುಟ ೫೨ 


ವಿವಿಧಾನಿ ಚ ಶಾಸ್ತ್ರಾಣಿ ಶೃತಾನಿ ಬಹುಧಾ ಮಯಾ । 
ತಥಾಪಿ ಚಂಚಲಂ ಚಿತ್ತಂ ಬಹುಶ್ರನಣ ಕಾರಣಾತ್‌ ॥ 
ತಸ್ಮಾತ್ಸಂಗೃಹ್ಯ ಸಾರಾಂಶಂ ಮೋಕ್ಸಮಾರ್ಗೈಕಕಾರಣಂ 
ಸಮ್ಯಕ್ತತ್ವಂ ವಿನಿಶ್ಚಿತ್ಯ ಕಾರುಣ್ಯಾದ್ವದ ಮೇ ಪ್ರಭೋ॥ 


ಪಾರ್ವತಿಯ ಅನೇಕ ಪ್ರಕಾರಗಳಾದ ಶಾಸ್ತ್ರಗಳನ್ನು ಕೇಳಿದಕಾರಣ ಚಿತ್ತವು ಚಂಚಲ 


ವಾಗಿರುತ್ತದೆ. ಆದ್ದ A ಎಲ್ಲವುಗಳ ಸಾರವನ್ನು ಸಂಗ್ರಹಿಸಿ ಹೇಳೆಂದು ಪರಮಾತ 
ನನ್ನು ಕೇಳಲು-- | 

ಸತ ಮೇತನ್ಯ ಕ 1 2 ತ್ವದುಕ್ತ೦ ಸರ್ವಸಾಧನಂ | 

ಅನಂತಾಃ ನಿಗಮಾಃ ಪ್ರೋಕ್ತಾ: ಶಾಸ್ತ್ರಾಣಿ ನಿನಿಧಾನಿ ಚ ॥ 

ಅನಿತಾನಿ ಪುರಾಣಾನಿ ವಿರುದ್ಧಾ ನಿ ಪರೆಸ್ಪರಮ್‌ 

ಆಗಮಾಃ ಬಹುಧಾಃ ಪ್ರೊ (ಕಾ ಸಮಸ್ತಾರ್ಥಾನಬೋಧಕಾಃ ॥ 

ಏತೈರನ್ಕೋನ್ಯ ಭಿನ್ನ ಸ್ಕೈ ಜ್ಞಾ ನಂ ಸ ಸಮ್ಮ ರಜ್ಜ ಜಾಯತೇ 


ಎಲೌ ಸಾರ್ವತಿಯೆ ! ನಿನ್ನ ನ ಸತ್ಯವಾದುದು ಅನಂತಾಗಮಗಳೂ, ಶಾಸ್ತ್ರಗಳೂ, 


೬ 


 ಅಪಿತಗಳಾದ ಪುರಾಣಗಳೂ, ಪರಸ್ಪರ ವಿರುದ್ಧಗಳಾಗಿರುತ್ತವೆ. ಸರಸ್ಸರ ವಿರುದ್ಧ 


* ಗಳಾದ ಇವುಗಳಿಂದ ಚನಾ ಜ್ಞಾ ನವಾಗುವರ್ಲಿ ಆದ್ದರಿಂದ ಸೂಷ್ಮಾಗಮವನ್ನು 


ನ ಸರಮಾ ಸಾ” ಇದರಿಂದ ತಿಳಿದುಬರುವದೇನಂದಕೆ 
ಆಗಮಗಳಲ್ಲಿಯೂ ಪರಸ್ಪರ ಬ್ರ ುದ್ಧಗಳಾ ಇದ ಅನೇಕ ನಿಷಯಗಳಿರುತ್ತವೆ. ಈ ಮೊದಲು 
ಹ ಡೆ ಛು ೨ | 


ಆಗಮಗಳಲ್ಲಿ-ನಾತುಲತಂತ್ರ, ಪುಟ ೫೧ 


ಸ್ವೀಕರೋತಿ ಯದಾ ಲಿಂಗಂ ಗುರುಣಾ ದೀಕ್ಸೆಯಾಣುನಾ | 
ತದಾಪ್ರಭೃತಿಲಿಂಗೈ ಕ್ಕ ಮುನಿನಾ ಭಾವಯೋಗತಃ ॥ 

ದೇಹಂ ಪ್ರಾಣೇನ ಸಂಸ್ಕಾಸ್ಯ ಪ್ರಾಣಂ ಲಿಂಗೇನ ನಿಕ್ಸಿ ಸೇತ್‌ । 
ಪ್ರಾಣೇನ ನಿಕ್ಸಿಸೇಲ್ಲಿಂಗಂ ಪ್ಲ ಗ ್ಸಾನಂ ನ ಜರ ॥ 
ಸ್ರಾಣಲಿಂಗೇ ವ್ರತೇ ಲುಪ್ಲೆ ( ಖಡ್ಲಾದವಂಚಯನ್‌ | 
ಚ | ಸಂಕಜನಚ್ಛಿ ದ್ಯಾ ದ್ಧಿ ರರಭ್ಛತ್ಕಸ ಲಕ್ಷಣಂ ॥ 


$ | 
ಅಂದರೆ ಗುರುವಿಠಿಂದ ದೀಕ್ನಾ ಪೂರ್ವಕ ಸ್ವೀಕರಿಸಿದ ಮೇಲೆ ರಂೈಕ್ಯ 
ವಾಗುವ ಪರ್ಯಂತರ ಅದನ್ನು ಅವಿಚ್ಛಿನ್ನವಾಗಿ ದೇಹದಲ್ಲಿ ಪ್ರಾಣದಂತೆ ಧರಿಸಿ ರ 
ಬೇಕು ಕದಾಚಿತ್‌ ಲುಪ್ಮವಾದರೆ ತನ ಶರೀ ರನನ್ನು ನಾಶಮಾಡಬೇಕು. 


ಹ A 


2 


ಸೂಕ ್ಮತೆಂತ್ರ- ಪಂಚಮಟಲು, ಪುಟ ೭೭ 
ದತ್ತಂ ಲಿಂಗಮಿದಂ ವತ್ಸ ನ ಕದಾಚಿದ್ದಿಯೋಜಯ । ' 
ಪ್ರಾಣವದ್ರಕ್ಸಣೀಯೆಂ ಹಿ ಪ್ರಾಣಲಿಂಗನಿಂದಂ ತವ ॥ 
ಉತ್ತ ಯಾಂಗ್‌ ಗಲೇ ಕಕ್ಸೇ ತತಾ ನಕ್ಬಸ ಸ್ಥಲೇ ಪಿವಾ॥ 
ತರಸ್ಮೇಪಿ ಮಾ ನಿತ್ಯ ೦ ಜಾವಾ ಜಟ! \ 
ಪ್ರಮಾದಡಾತೃತಿತೇ ಲಿಂಗೇ ಭಿನ್ನೇ ಚೋರಾದಿಭಿರ್ಣ್ಹ್ಯತೇ । 
ನೀಠಾದುತ್ತ ತೇ ವಾಪಿ ಸಹ ಪ್ರಾಣಾನ್ಪರಿತ್ಯಜ ॥ 


ಪ್ರ ನಿನ್ನ ಪ್ರಾಣಲಿಂಗವನ್ನು ನಿನ್ನ ಪ್ರಾಣದಂತೆ ರಕ್ಷಿಸು. ಯಾವಾಗಲೂ ಅಗಲಿಸಲು " 
ಬೇಡ. ಪ್ರಮಾದದಿಂದ ಲಿಂಗವು ಲೋಸನಾದಕೆ ಪ್ರಾಣವನ್ನು ಬಿಡು. 


ಸೂಕ್ಸ ತಂತ್ರ ಪುಟಿ ೮೫ (ತಂತ್ರಸಂಗ್ರಹ) 
ತಸ್ಮಾ ಲ್ಲಿಂಗಾತ್ಕ ಯೋದೇವಿ ಸದ್ಯಃ ಪ ್ರಾಣಾ i | 


ಲಿಂಗದ ಅಂತ್ಯಯ ಇಫ್‌ ನಾದರೆ ಕೂಡಲೇ ಪ್ರಾಣವನ್ನು ಬಿಡು. ಹೀಗೆಯೇ ಎಲ್ಲಾ 


ಆಗಮಗಳ ಬಯ ಹೇಳಿದೆ. : ಶರಣರು ಇದಕ್ಕೆ ನಿರುದ್ಧವಾಗಿ ಆತ್ಮ ಘಾತಕತನವನ್ನು 3 ೆ 
ಮಾಡಬಾರಡೆಂಡು ಹೇಳಿರುತ್ತಾರೆ. 3 
೨೮೦ 
ಚನ್ನಬಸವಣ್ಣನವರು 
“ಪ್ರತಿ ಇಲ್ಲದ ಲಿಂಗವು ಭಿನ್ನವಾಯಿತ್ತೆಂದು ತನುವಿನ ಮೇಲೆ ಶಸ್ತ್ರನ 
ನಿಕ್ಸಿಕೊಂಡು ಆತ್ಮಘಾತಕವ ಮಾಡಿಕೊಂಬ ದ್ರೋಹಿಯೆ ಮುಖವ ನೋಡ 
ಲಾಗದು ಅಜೆಂತೇಯೊಜೆ ಮಂತ್ರ ಭಿನ್ನವಿಲ್ಲವಾಗಿ ಪೂಜೆ ಭಿನ್ನವಿಲ್ಲ ಮಹಾ 


ಬಯಲೊಳಗಣ ಪ್ರಸಾದದ ಸಂಚವನರಿಯದೆ ಆತ್ಮಫಾತಕವ ಮಾಡುವ 
ನರಕಿಗಳನೇಕಂಬನಯ್ಯ ಕೂಡಲಚನ್ನಸಂಗನುದೇವಾ'' 


ಬಸನಣ್ಣನನರೂ ಶಿನಾಗಮುಗಳೂ ೬೬ 


೨೮೧ 
ಮೋಳಿಗೆ ಮಾರಯ್ಯನವರು-- 

""ಲಿಂಗಭಿನ್ನವಾದರೆ ಸಮಾಧಿಯ ಕೊಂಡೆನೆಂಬಿರಿ ಗುರು ಸತ್ತರೇಕೆ 
ಸಮಾಧಿಯ ಕೊಳ್ಳಿ ರಣ್ಣ ಬಲ್ಲರೆ ಹೇಳಿರಿ ಅರಿಯದಿದ್ದರೆ ಕೇಳಿರಿ ಸೃಥ್ವಿಯಲ್ಲಿ 
ಹುಟ್ಟದ ಕಣಿಯನೇ ತಂದು ಅಷ್ಟ ತನುನಿನ ಕ್ಫೈಯಲ್ಲಿ ಕೊಡಲು ಇದು 
ಮುಟ್ಟ ಕ ನಾ ಹ್ಯಾಗೆ ಪೂಜಿಸಲಯ್ಯ ಲಿಂಗ ಮೂವರಿಗೆ 
ಹುಟ್ಟಿತ ತು ಪೃಥ್ವಿ ಥಿ,ಯಲ್ಲಿ ಶಿಲೆಯಾಯಿತ್ತು ಬಿನ್ನಾ ಣಕಯಲ್ಲಿರೂಪಾಯಿತ್ತು 
ಜಿವನ ಕೈ ಯಲ್ಲಿ ಮೋಕ್ಷ ವಾಯಿತ್ತು ಈ ಲಿಂಗ ಬೀಳಬಲ್ಲುದೇ? ಪೃಥ್ವಿ 
ಹಬಲುರೆ? ಲಿಂಗ ಬಿದ್ದ ತೆಂದು ಸೋಡಶೋಪಚಾರವ ಮಾಡಲಾಗದು 
ಲಿಂಗದ ಗೂಢಸಮಾಧಿಯ ಕೊಂಡೆನೆಂತೆಂಬ ಭಕ್ತರಿಗೆ ನಾಯಕ ನರಕ 


ತಪ್ಪುದೆಂದಾತ ನಿಷ್ಕಳಂಕ ಈ ತತ್ರ ಭುವೇ' 


ils 


೨೮೨ 
ಉರಿಲಿಂಗಪೆದ್ದಿ ಗಳು 


೫ ಶ್ರೀ ಗುರು ಶಿಷ್ಯ ಗೆ ಮಂತ್ರನ ಮೂರ್ತಿಗೊಳಿಸಬೇಕಾಗಿ ಸ ಪೃಥ್ವಿ ಯ 
ಮೇಲಣ ಚಣ! ತ ಇಷ್ಟ ಷು ಮಾಡಿ ಶಿಷ್ಯನ ಹ್‌ ಫಲ 
ಅವಧರಿಸಿದ ಲಿಂಗವು ad ಭೂಮಿಯಲ್ಲಿ ಸಿಂಹಾಸನಗೊಂಡಿ 
| ತ್ರಂದು ಸಮಾಧಿಯ ಹೋಗುನರಯ್ಯಾ ಲಿಂಗಕ್ಕೆ ಅನದಳನಾದಕೆ ಭೂಮಿ 

ತಾಳಬಲ್ಲುದೇ? ಮಾರಾಂತನ ಗೆಲಿನೆನೆಂದು ಗರಡಿಯ ಹೊಕ್ಕು ಕಠಾರಿಯ 

ಕೋಲ ಕಳೆದುಕೊಂಡು ಸಾಧನೆಯ ಮಾಡುವಲ್ಲಿ ಕೈತಪ್ಪಿ ಕೋಲು ನೆಲಕ್ಕೆ 

ಬಿದ್ದ ರೆ ಆಕೋಲಂ ಬಿಟ್ಟು ಸಾಧನೆಯಂ ಬಿಟ್ಟು ಹಯ ಅಯ್ಯ? ತಟ್ಟು 

ಮುಟ್ಟು ಹಳಚುವಲ್ಲಿ 4 ಬಿದ್ದ ರೆ ೊಗಷ್ಟಾಥೆ ಕೋಲು ಬಿದ್ದ ರೆ ಕ 

ಅಯ್ಗೆ? ಆ ಕೋಲಂ ಕಳೆದುಕೊಂಡು ಸಾಧನೆಯಂ ಮಾಡುವದೇ ಕರ್ತವ್ಯ 

ಆ ಲಿಂಗ ಹುಸಿ ಎಂದಡೇನಯ್ಯ? ಶ್ರೀ ವಿಭೂತಿ ನೀಳ್ಳೆಯಕ್ಕೆ ಸಾಕ್ಷಿಯಾಗಿ 

ಬಂದ ಶಿನಗಣಂಗಳು ಹುಸಿಯೇ? "MN ಹುಸಿಯಾ ಸ್‌ ಕರ್ಣ 

ಮಂತ್ರ ಹುಸಿಯೇ? ಆ ಕರ್ಣಮಂತ್ರ ಹುಸಿಯಾದಡೆ ಶ್ರೀ ಗುರುಲಿಂಗವು 

ಹುಸಿಯೇ? ಶ್ರೀ ಗುರುಲಿಂಗವು ಹುಸಿಯಾಡೊಡೆ ಜಂಗಮಲಿಂಗ 
ಹುಸಿಯೇ? ಆ ಜಂಗಮಲಿಂಗ ಹುಸಿಯಾದಡೆ ಪಾದತೀರ್ಥ ಪ್ರಸಾದ 

ಹುಸಿಯೇ? ಇಂತೀ ಷಟ್‌ಸ್ಟ ಲವ ತುಚ್ಛಮಾಡಿ ಗುರೂಪದೇಶವ ಇ 

ಮಾಡಿ ಸಮಾಧಿಯ ಹೋಗುವ ಸಂಚನುಹಾನಾತಕರ : ಮುಖವ ನೋಡ 

ಲಾಗದು ಉರಿಲಿಂಗಪೆದ್ದಿ ಪ್ರಿಯನಿಶ್ರೇಶ್ವರ'' 

ಬೇಕೆ ಬೇರೆ ಶರಣರು ಅನೇಕ ವಚನಗಳನ್ನು ಹೇಳಿರುತ್ತಾರೆ. ಅವರೆಲ್ಲರಲ್ಲಿ 
ಮತ್ಸೆಕ್ಯ ನಿರುತ್ತ ದೆ, 

ಈ ಮೊದಲು ಆಗಮಗಳ ಸಂಖ್ಯೆ ಯು ಅಪಾರವಾಗಿರುತ್ತದೆಂದು ಹೇಳಿರುತ್ತೇನೆ 
ಯಷ್ಟೆ? ಶ್ರೀ ನಿಜಗುಣಶಿನಯೋಗಿಗಳು ಆಗಮಗಳಲ್ಲಿರತಕ್ಕ. ಸಂಖ್ಯೆಗಳನ್ನು ತಮ್ಮ 
ನಿನೇಕ ಚಿಂತಾಮಣಿಯಲ್ಲಿ ಎರಡು ಶಂಖ ಒಂದು ಪದ್ಧ ಒಂದು ಯ ಹತ್ತೊಂಭತ್ತು 


ಶತ 


೧೬೮ ಬಸವತತ್ವ ರತ್ನಾಕರ 


ಕೋಟ ಮೂವತ್ತಾರುಲಕ್ಷ ನಾಲ್ವತ್ತು ಸಾನಿರ ಇರುತ್ತವೆಂದು ಹೇಳಿದ್ದಾರೆ. ಈ ಶ್ಲೋಕ 
ಳನ್ನು ಯಾನ ಆಧಾರದಿಂದ ಹೇಳಿರುವರೆಂಬುವದು ಲೆಖ್ಬ ಹತ್ತುವದಿಲ್ಲ. 
ಇಪ್ಪತ್ತೆಂಟು ಆಗಮಗಳಲ್ಲಿಯೂ ಇಂತಿಷ್ಟೇ ಶ್ಲೋಕಗಳಿರುತ್ತವೆಂದು ಪ್ರಮಾಣಗಳು 
ಮಾತ್ರ ಸಿಕ್ಕರೂ ಆ ಆಗಮಗಳೆಲ್ಲ ಈಗ ಸಿಗದಿರುವದು ಶೋಚನೀಯ ವಿಷಯವಾಗಿದೆ. 
ಸಾವಿರ ಪಾಲಿನಲ್ಲಿ ಒಂದು ಪಾಲು ಅಲ್ಲ ಲಕ್ಷದಲ್ಲಿ ಒಂದು ಪಾಲಾದರೂ ಸಿಕ್ಕಿರುವದಿಲ್ಲ. 
ಅವುಗಳೆಲ್ಲ ಕಾಲಗರ್ಭದ ಒಳಗೆ ಪ್ರವೇಶಿಸಿ ಅಲ್ಲಿಯೇ ಪುನರಾವೃತ್ತಿರಹಿತವಾದ ಐಕ್ಯ 
ವನ್ನು ಹೊಂದಿರಬಹುದು. ಸದ್ಯಕ್ಕೆ ವೀರಶೈವರಿಗೆ ಸಿಕ್ಕಿರತಕ್ಕ ಆಗಮಗಳ ಸಂಖ್ಯೆ 
ಅಲ ಬೃವಿಷ್ಟೇ ಅಲ್ಲ ಅತ್ಯಲ್ಪ ವೆಂದು ಹೇಳಬಹುದು. 
ಶ್ರೀ ಬಸವಣ್ಣ ಸನೆರು ಆಗಮೋಕ್ತಧರ್ಮದ ಸಾರವನ್ನೇ ತಮ್ಮ ವಚನಗಳಲ್ಲಿ 
ಹೇಳಿರುತ್ತಾರೆ. ನಾವು ಮೇಲೆ ಹೇಳಿದಂತೆ ಅಲ್ಲಲ್ಲಿ ಕೆಲವು ಭಿನ್ನಾಭಿಪ್ರಾಯ ಮಾತ್ರ 
ಆಗಮಗಳಿಗೂ ಶರಣರ ವಚನಗಳಿಗೂ ಕಾಣಬರುತ್ತದೆ. ನಶಿಸಿಹೋಗಿದ್ದ ಆಗಮ 
ಧರ್ಮಕ್ಕೆ ಹೊಸ ಕಳೆಯನ್ನು ಕೊಟ್ಟು ಹೊಸರೀತಿಯೋ ಏನೋ ಎಂಬುವಷ್ಟು ಪ್ರಚಂಡ 
ತರವಾದ ಸುಸಂಘಟತರೀತಿಯಿಂದ ಅದನ್ನು ಭೂಲೋಕದಲ್ಲಿ ಪ್ರಸಾರಮಾಡಿದರು. 
ಆದ್ದರಿಂದ ಶ್ರೀ ಬಸವಣ್ಣ ನವರು ಆಗ ಮಾದಿಗಳನ್ನು ಬಿಟ್ಟು ತಮ್ಮ ಧರ್ಮಪ್ರಸಾರ 
ಮಾಡಿರುವದಿಲ್ಲ ಅಥವಾ. ಆಗಮಗಳಲ್ಲಿರುವದೆಲ್ಲವನ್ನೂ ಅಸಿಸಂಸಿಕುವಡಿ.. ಸ 
ಧರ್ಮಪ್ರಸಾರದ ಕಾರ್ಯವು ಆಗಮೋಕ್ತವಾದುಡೇ ಆಗಿರುತ್ತದೆ. 


ಹುಟಟ ಹುಚು ಟೆ ಹಕು ಯಮ adi 


did ಇ 


ಆರನೆಯ ಪ್ರಕರಣ 
ಬಸವಣ್ಣನವರೂ ಧ್ಯಾನಯೋಗವೂ 


ಬಸವಣ್ಣನವರು ಭಕ್ತಿ, ಜ್ಞಾನ, ಕ್ರಿಯಾಯೋಗಿಗಳೂ ಇರುವಂತೆ ಧ್ಯಾನ 
ಯೋಗಿಗಳೂ ಆಗಿರುವರೆಂಬುವದು ಅವರ ಅನೇಕ ವಚನಗಳಿಂದ ಸಿದವಾಗು 
ತ್ತದೆ. ಮಾನವನ ಅಂತಿಮ ಧ್ಯೇಯವಾದ ಆತ್ಮಸಾಕ್ಸಾ ತ್ಯಾರವನ್ನು ಹೊಂದಲಿಕ್ಕೆ 
ಭಕ್ತಿ, ಜ್ಞಾನ, ಕ್ರಿಯೆಗಳ ಆವಶ್ಯಕತೆ ಇರುವಂತೆ ಪರಮಾತ್ಮ ಧಾ ಧ್ಯಾನದ ಆವಶ್ಯ ಲ, 
ಅಧಿಕವಾಗಿರುತ್ತದೆ. ಇದನ್ನು ನೀರತೈವ ಶಾಸ್ತ್ರಕಾ ರರೂ ಗೃಢಪಡಿಸಿ ಗಳತ] ಭಕ್ತಿ, 
ಜಾ ್ಲಾನ, ಕ್ರಿಯಾ, ಧ್ಯಾನ ಪ್ರೊ ನಾಲ್ಕರ ಸಮೆನ್ತ ಯತಾ ಅನೇಕ ಶರಣರ ವಚನ 
ಗಳನ್ನು ನಾವು ಕೋಡ ಶಕ್ಯನಿದೆ. ಇಲ್ಲಿ ಧ್ಯಾನವೆಂದರೇನು? ಯೋಗವೆಂದರೇನು? 
ne ಅರ್ಥವನ್ನು ಮೊದಲು ನೋಡಬೇಕಾಗಿದೆ. ಯೋಗಃ ಅಸ್ಯಾಸ್ತೀತಿ 


' ಯೋಗೀ ಅಂದರೆ ಯಾವಾತನಿಗೆ ಯೋಗವುಂಟೋ ಆತನೇ ಯೋಗಿ. ಯೋಗಶಾಸ್ತ್ರ 


ಭರತಖಂಡದ ಪ್ರಾಚೀನತಮ ಶಾಸ್ತ್ರಗಳಲ್ಲಿ ಒಂದಾಗಿರುತ್ತದೆ. ಯೋಗಶಾಸ್ತ್ರವು ಯಾವ 
ಕಾಲದಲ್ಲಿ ಹುಟ್ಟ ತೆಂಬುವದು ನಿಶ್ಚಿತ ಆಧಾರಗಳಿಂದ ತಿಳಿಯಲು ಶಕ್ಯ 'ನಲ್ಲದಿದ್ದ ರೂ 
ಕ್ರಿಸ್ತಶಕೆಯ ಪೂರ್ನದನ್ಲಿ ಅನೇಕ ಶತಷಾನಗಳ ಒಂದೆ ಇದ್ದ ಶಾಸ್ತ್ರಗಳಲ್ಲಿ ಹೋಗಲ್ಲ ವು 
ಸಿಗುತ್ತದೆ. ಶ್ರೀ ಬುದ ದೇವರು ಯೋಗಮಾಡುತ್ತಿ ದ್ವ ತೆಂಬುವದು ಅಶ್ವ ಫೋಷನ 
ಚರಿತ್ರೆಯಿಂದ ತಿಳಿದುಬರುತ್ತದೆ. ಭಗವದ್ಗೀತೆಯಲ್ಲಿಯೂ, ಉಪನಿಷತ್ತು ಜೂ 
ಯೋಗಶಬ್ದ ವನ್ನು ಅನೇಕ ಕಡೆಗೆ ನಾವು ಕಾಣಬಹುದು. ಈ ಯೋಗಶಾಸ್ತ್ರನನ್ನು 
ರಚಿಸಿದವರು ನತಂಜಲಿ ಮಹರ್ಷಿಗಳು. ಈ ಮಹರ್ಷಿಗಳು ಪಾಣಿನಿಯ ಸೂತ್ರಗಳಿಗೆ 
ಭಾಷ್ಯವನ್ನು ಬರೆದಿರುತ್ತಾರೆ. ಇವರು ರಚಿಸಿರುವ ಭಾಷ್ಯಕ್ಕೆ 1 ೫ಹಾಸ್ಯವೆಂದು 
ಹೆಸರು. ಇವರಿಂದ ರಚಿಸಲ್ಪಟ್ಟ ಯೋಗಶಾಸ್ತ್ರ ನಾದರೂ ಸಡ್‌ದರ್ಶನಗಳಲ್ಲಿ ಸ ಪ್ರಸಿದ್ಧ 
ವಾಗಿರುವದು. ಶ್ರೀ ed ಮಹರ್ಷಿಗಳು ಸರಮ ಶೈ ವರಾಗಿದ್ದ ಥ'ಥು. ಷಟ 
ರಚಿಸಿರುವ ಮಹಾಭಾಷ್ಯದ ಆರಂಭದಲ್ಲಿ ಶಿವಸ್ತು ತಿಯನ್ನು ಮಾಡಿರುವರು. ಪತಂಜಲಿ 
ಮಹರ್ಷಿಗಳ ಕಾಲಸನಿರ್ಣಯವನ್ನು ಮಹಾಭಾಷ್ಯದ ಮುನ್ನುಡಿಯಲ್ಲಿ ಕ್ರಿಸ್ತಪೂರ್ವ 
೮ನೆಯ ಶತಮಾನವೆಂದು ನಿರ್ಧರಿಸಿರುತ್ತಾರೆ. ಇವರು ಮಹಾ 1.13 ಉದುದರಿಂದ 
ಎಲ್ಲ ಕೈವಮತಗಳಮೇಲೂ ಇವರು ರಚಿಸಿದ ಯೋಗಶಾಸ್ತ್ರ ದ ಪ್ರಭಾವವು ಚನ್ನಾಗಿ 
ಬಿದ್ದಿ ರುವದು. ನೀರಶೈವರು ಈ ಸತಂಜಲಿ ಮಹರ್ಷಿಗಳ 'ಜೋಗಶಾಸ್ತ್ರ ವನ್ನು ಖಂಡಿಸಿ 
ಜೂ ಅದರಲ್ಲಿಯ ಅನೇಕ ವಿಷಯಗಳನ್ನು ಆಯ್ದು ಕೊಂಡು ಅದಕ್ಕೊ ಂದು "ತಮ್ಮದೇ 
ಆದ ಹೊಸ "ಸ್ವರೂಪ ವನ್ನು ಕೊಟ್ಟು ಮಂತ್ರ, ಅಯ, ಹೆಠ, ih ಯೋಗಗಳಲ್ಲಿ 


`ಶಿನಯೋಗವೇ. “ತ್ರೀಷೃವಾದುದೆಂದು. ಸಿದಾ ತಸ ಅದನ್ನು ಸರ್ವಾಂಗ ಸುಂದರ 


ವನ್ನಾಗಿ ಮಾಡಿರುವರು. ಮತ್ತು ಅದನ್ನು. ಬಳಕೆಯಲ್ಲಿ ತಂದರು. ಅದಕ್ಕೂ ಉಳಿದ 
ಯೋಗಗಳಿಗೂ ಇರುವ ತರತಮಭಾನವನ್ನು ಮುಂದೆ ತೋರಿಸುತ್ತೇವೆ... ಇಂತಹ 
ಯೋಗಶಬ್ಬದ ಅರ್ಥವನ್ನು ಯಾರು ಯಾರು ಹೇಗೆ ಹೇಗೆ ಮಾಡಿರುತ್ತಾರೆಂಬುವದನ್ನು 
ಇಲ್ಲಿ ನೋಡೋಣ. ಪಾರಮೇಶ್ವರಾಗಮ--ಪುಟ ೧೯೧ ("ಚಿತ್ತೇ ಚಲತಿ ಸಂಸಾರೋ 
ನಿಶ್ವಲೇ ಮೋಕ್ಸಯೇವ ಚ”) ಚಿತ್ರವು ಚಂಚಲನಾದರೆ ಸಂಸಾರ; ಅದು ನಿಶ್ಚಲವಾದರೆ 


೧೭೦ ಬಸವತತ್ವ ರತ್ನಾಕರ 


ಮೋಕ್ಸ ಎಂದು ಶಿವಾಗಮಗಳು ಪ್ರತಿಪಾದಿಸಿರುವವು. ಶಿವಾಗಮಗಳಲ್ಲಿ ಈ ಯೋಗದ 
ಬಗ್ಗೆ ಅನಂತ ನಿಷಯಗಳನ್ನು ಹೇಳೋಣವಾಗಿದೆ. "ಯೋ ಗಶ್ಚಿತ್ವವೃತ್ತಿ ನಿರೋಧಃ'' 
ಇದು ಯೋಗಸೂತ್ರ ಕಾರರಾದ ಸತಂಜಲಿ ಮಹರ್ಷಿಗಳ ಸೂತ್ರವು. ಮನಸ್ಸಿನ 
ಚಂಚಲತೆಯನ್ನು ತಡೆದು ಒಂದೇ ಸಾ ನದಲ್ಲಿ ನಿಲ್ಲಿಸುವದೇ ಯೋಗವೆಂದು ಈ ಮಹರ್ಷಿ 
ಗಳ ಸಿದ್ಧಾಂತವಾಗಿರುವದು. ಭಗವದ್ಗಿ (ತೆಯಲ್ಲಿ ಯೋಗಶಬ್ದಕ್ಕೆ ಬೇರೆ ಬೇಕೆ ಅರ್ಥ 
ಮಾಡಿದ್ದಾರೆ. ಗೀತೆಯ ೨ನೇ ಅಧ್ಯಾಯ, ಶ್ಲೊ (ಕ ೫ ರಲ್ಲಿ” ಇ ಯ ಕರ್ಮಸು 
oe” ಎಂದೂ ಇದೇ ಅಧ್ಯಾಯದ ೪೮ನೆಯ ತೊ (ಕದಲ್ಲಿ "" ಸಿದ್ಧ ಸಿದ್ಧ್ಯೋ ಸಮೋ 
ಭೂತ್ವಾ ಸಮತ್ತಂ ಯೋಗ ಉಚ ಚ್ಯತೇ'? ಎಂತಲೂ ಮ ತ್ತು ಜೋಕಿ ಎಲ್ಲರಿಗಿಂತಲೂ 
ಶ್ರೇಷ ನೆಂದು ಗೀತೆಯು ಹೇಳುತ್ತದೆ. "ತಪ ಸ್ವಿಭ್ಯೋ ೀಧಿಕೋ ಯೋಗೀ ಜ್ಞಾನಿಭ್ಯೋಷಿ 
ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗೀ ಸ ರ್ಯೋಗಿ ಭವಾರ್ಜುನ'' ಅಂದರೆ 
ಕೃಚ್ಛ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡುವ ತಪಸ್ವಿಗಳಿಗಿಂತಲೂ, ಶಾಸ್ತ್ರ ಜ್ಞಾ ನ 
ನಂತರಿಗಿಂತಲೂ, ಇಷ್ಟಪೂರ್ತಾದಿ ಕರ್ಮಗಳನ್ನು ಮಾಡುವವರಿಗಿಂತಲೂ, ಬತ 
ಬಲ್ಲವನು ಶ್ರೇಷ್ಕನೆಂದು ಗೀತೆಯ ತಾತ್ತರ್ಯವು. ಆದ್ದರಿಂದ ಎಲೌ ಅರ್ಜುನನೇ 
ನೀನು ಯೋಗಿಯಾಗು ಎಂದು ಕೃಷ್ಣನು ಬೋದಿಸಿರುತ್ತಾಕೆ. ಯೋಗಶಬ್ದಕ್ಕೆ ಬೇರೆ 
ಬೇಕೆ ಶಾಸ್ತ್ರಕಾರರು ಬೇರೆ ಬೇರೆ ಅರ್ಥ ಮಾಡಿರುತ್ತಾರೆ. ಪತಂಜಲ ದರ್ಶನದಲ್ಲಿ 
ಯಜ ಯೋಗಿ ಯ ಕೌಮುದಿ ಸಂಯೋಗಾರ್ಥವುಳ್ಳದ್ದಾ ದುದರಿಂದ 
ಯೋಗಶಬ್ದವು ಸಂಯೋಗ ವಚನವೇ ಆಗಿರುತ್ತದೆ. ನಿರೋಧ ಚತತಂಸಸುತದಿಲ್ಲ. 
ಆದ್ದರಿಂದಲೇ Wee 1 ಹುಯೋಗೊ। ಯೋಗ ಇತ್ತು ಕ್ರೋ ಜೀವಾತ್ಮ 
ಸರಮಾತ್ಮನೋಃ'' ಜೀನಾತ್ಮ ಪರಮಾತ್ಮರ ಸಂಯೋಗವೇ ಯೋಗನೆಂದು ಅರ್ಥವಾಗು 
ತ್ತದೆ. ಸಂಯೋಗ ಶಬ್ದಕ್ಕೆ ನೈಯಾಯಿಕರು "' ಅಪ್ರಾಪ್ತಯೋಸ್ತು ಯಾ ಪ್ರಾಸ್ತಿಃ 
ಸೈನ ಸಂಯೋಗ ಈರಿತಃ'' ಪ್ರಾಪ್ತಿಯನ್ನು ಹೊಂದದೆ ಇರತಕ್ಕ ಎರಡು ವಸ್ತುಗಳ 
ಪ್ರಾಸ್ತಿಯೇ ಸಂಯೋಗವು. ಮತ್ತು " ಧಾತೂನಾಂ ಅನೇಕಾರ್ಥತ್ವಾರ್ತ'' ಅಂದರೆ 
ಧಾತುಗಳಿಗೆ ಅನೇಕಾರ್ಥಗಳಾಗುತ್ತವೆ. "" ನಿಸಾತಾಶ್ಟೋಷಸರ್ಗಾಶ್ಚ ಧಾತವಶ್ಚೇತಿ 
ತೇ ತ್ರಯಃ ಅನೇಕಾರ್ಥಾಃ ಸ್ಮೃತಾಃ ಸರ್ವೇ ಪಾಠಸ್ತೇಷಾಂ ನಿದರ್ಶನಮ್‌'” ಅಂದರೆ 
ನಿಪಾತಗಳು, ಉಪಸರ್ಗಗಳು ಧಾತುಗಳು ಅನೇಕಾರ್ಥ ಉಳ್ಳವುಗಳು. ಆದ್ದರಿಂದ 
ಯೋಗಶಬ್ದವು "" ಯುಜ-ಸಮಾಧೌ'' ಎಂಬುವ ಧಾತುವಿನಿಂದ ಸಮಾಧಿ ಆರ್ಥವೂ 
ಕೂಡ ಆಗುತ್ತದೆ. ಹೀಗೆ ಹೇಳಿದ್ದಾದರೆ ಯಾಜ್ಞ ಜ್ಞವಲ್ಯ್ಯರ ಮೇಲಿನ ಮಾತಿಗೂ 
ರ ನವಾಕುಂಡ ತ ಸಮಾಧಿಃ ಸಮತಾವಸ್ಥಾ ಜೀವಾತ್ಮ ಸರಮಾತ್ಮನೋಃ 

ಬ್ರಹ ಹ್ಯೇವ ಸ್ಥಿತಿರ್ಯಾಸಾ ಸಮಾಧಿಃ ತ್ಯಗಾತ್ಮ ನಃ”? ps ಜೀವಾತ್ಮ 
ಪತಮೂತ್ಶರ ಸಮಾನಾನಸ್ಥೆ ಯೇ ಎ ಜೀವ ನಿಗೆ ಬ್ರಹ್ಮ ಭಾವದಲ್ಲಿ 
ಯಾನ ತಿಯು ಇರುತ್ತದೆಯೋ ಅದೇ ಪರಮಾತ್ಮನಿಗೆ ಸಮಾಧಿಯಾಗುತ್ತದೆ. 
ಮತ್ತು ವ ್ಯಾಸ ಸಮಹರ್ಸಿಗಳೂ ಕೂಡ "" ಯೋಗಃ ಸ ಸಮಾಧಿಃ ಎಂದು ಹೇಳಿರುತ್ತಾರೆ. 
ಇಲ್ಲಿ ಸಂಯೋಗಾರ್ಥವು ಯೋಗ್ಯವಾದುದಲ್ಲ. ಜೀವೇಶ್ವರ ಸಂಯೋಗಕ್ಕೆ ಕಾರಣ ಜೀವ : 
ಅಥವಾ ಈಶ್ವರರ ಕರ್ಮವಲ್ಲ. ಆದ್ದರಿಂದ ಸಂಯೋಗ ಇನ್ನು 
ಸಮಾಧಿಗೂ ಅರ್ಥವಾಗುವದಿಲ್ಲ. ' ಯೋಗನೆಂದಕಿ ಯಮ್ಮ ನಿಯಮ, ಆಸನ, 


ಬಸನಣ್ಣನನರೂ ಧ್ಯಾನಯೋಗವೂ ೧೭೧ 


ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಇವೇ ಅಷ್ಟಾಂಗಯೋಗ 
ಗಳು. ಈ ಅಷ್ಟಾಂಗಯೋಗಗಳಲ್ಲಿ ಸಮಾಧಿಯು ಒಂದು ಅಂಗವೇ ಹೊರತು 
ಅಂಗಿಯಲ್ಲ. ಆದ್ದರಿಂದ ಸಮಾಧಿ ಎಂಬುವದು ಯೋಗಶಬ್ದದ ಅರ್ಥವಲ್ಲ. ಎಲ್ಲಾ 
ಕಡೆಯಲ್ಲಿಯೂ ಶಬ್ದ ಗಳ ಉತ್ಪತಿ ತ್ರಿಯಿಂದಲೇ ಅರ್ಥವನ್ನು ಹೇಳುವುದಕ್ಕೆ ಬರುವದಿಲ್ಲ. 
ಹಾಗಾದರೆ ಗೌಶ ಶಬ್ದ ದ ಉತ್ಪ ತ ಯು ಗಮ ಕ ಆಗಿರುತ್ತ ಜೆ. ಹೋಗುವ 
ಕಾಲಕ್ಕೆ ಮಾತ್ರ ಗಾ ಶಬ್ದದ pe: ಗಬೇಕಾದೀತು. ಆಕಳು ನಿಂತ ಕಾಲಕ್ಕೆ ಅಥನಾ 
ಮಲಗಿದಾಗ ಸಾ ಶಬ್ದದ ಪ್ರಯೋಗವೇ ಆಗಲಿಕ್ಸಿಲ್ಲ- ಅಥವಾ ಆಗದೆ ಹೋಗಬೇಕಾ 
ದೀತು. ಆದ್ದರಿಂದ ಯೋಗಶಬ್ದಕ್ಕೆ ಸಂಯೋಗ, ಸಮಾಧಿ ಮೊದಲಾದ ಅರ್ಥಗಳಾಗು 
ವುದಿಲ್ಲ. ಚಿತ್ತವೃತ್ತಿಯನ್ನು ತಡೆಯುವದೇ ಯೋಗಶಬ್ದದ ಮುಖ್ಯ ಅರ್ಥವು. ಇದು 
ಶಿನಾಗಮಗಳ ಮತ್ತು ಶ್ರೀ ಪತಂಜಲಿ ಮಹರ್ಷಿಗಳ ಅರ್ಥಕ್ಕೂ ಸರಿಹೋಗುತ್ತದೆ. 
ಬಸವಣ್ಣನವರು ಯೋಗಶಬ್ದದ ಅರ್ಥವು ಯಾವ ಧಾತುವಿನಿಂದ, ಯಾನ 
ಅರ್ಥದಲ್ಲಿ, ಯಾವ ಪ್ರತ್ಯಯ ಹತ್ತಿ ಸಿದ್ಧವಾಗುತ್ತದೆಂಬುವ ಗೊಡವೆಗೆ ಹೋಗದೆ, 
ಧ್ಯಾನಯೋಗದ ಸ್ವರೂಪವನ್ನು ತಮ್ಮ ವಚನಗಳಿಂದ ಅತ್ಯಂತ ಸ್ಫುಟವಾಗಿ ತೋರಿಸಿರು 
ತ್ತಾರೆ, ಅವರು ನಿರ್ಗುಣ ಧ್ಯಾನದ ಸ್ವರೂಪದ ಬಗ್ಗೆ 


೨೮೩ 
ಆಶೆ ರೋಷ ಕ್‌ರುಷಾದಿಗಳೆಂಬ ಕರಣೇಂದ್ರಿಯಂಗಳ ಮುಟ್ಟ 
ಲೀಯದೆ ಆಚಾರ ಶಿನಾಚಾರವ ಮಾಡುವೆ ಭಯಭಕ್ತಿಯಿಂದ ತೋರುನೆ 
ಮನದಲ್ಲಿ ನಂಚನೆಯಿಲ್ಲದೆ ಭಾವಶುದ್ಧ ಸೂಜೆಯ ಮಾಡುವೆ ಎನ್ನ ಪ್ರಾಣ 
ಶಕ್ತಿಯಿಂದ ಕೂಡುವೆ ಕೂಡಲಸಂಗಮದೇವರ: 


೨೮೪ 
| ಸಶ್ಟಿ ಮ ಪದಾ ಒಸನದಲ್ಲಿ ಕುಳಿತು ನೆಟ್ಟೆ ಲುವ ಮುರಿದು ತುಟ 
ಮಿಡುಕದೆ ಅಬ್ಬ ಯಾಡಿಕ್ರ ಲ್ಲಾ ಬಿಟ್ಟಿ ಕಣ್ಣು ತ ಹುಬ್ಬು ಬ್ರ ಬ್ರಹ್ಮರಂಧ್ರ್ರ 
ದಲ್ಲಿ ಕ! ಟ್ಟು ಸಜೆ ಸ... ಚು ಹಿಡಿವಡೆ ದ” 


ಗೆ ಧ್ಯಾನಮಾಡುವದು ಬಸವಣ್ಣನವರ ರೀತಿಯಾಗಿರುತ್ತದೆ. 


| ವೇದದಲ್ಲಿ-- "" ಮನೋಸಾಶಃ ಸರಮಂ ಸದಂ'' ಅಂದರೆ ಮನದ ನಾಶವೇ 
ಸರಮನದವಾಗಿರುತ್ತದೆ. 


ಕಠೋಪನಿಷತ್ತಿನಲ್ಲಿ 


ಯದಾ ಪಂಚಾನತಿಷ್ಕಂತೇ ಜ್ಞಾನಾನಿ ಮನಸಾ ಸಹ । 
ಬಂದಿಶ ನ ಪಿಚೇಷ ತಿ ತಾಂ ಆಹುಃ ಪರಮಾಂಗತಿಂ | 
@ ತ 
ಮನೋ ಜಾನೀಹಿ ಸಂಸಾರಂ ತಸ್ಮಿನ್ಸತಿ ಜಗತ್ರಯಂ 
ತಸಿ ನ್‌ ಕ್ಸ ಣೇ ಜಗರ್ತಕ್ಸಿ ೀಣ೦ ತಚ್ಚಿ ಕಿತ್ಸ್ಯಂ ಪ್ರಯತ್ನತಃ | 
ಅಂದರೆ ಯಾವ ಯೋಗಬಲದಿಂದ ಐದು ಜ್ಞಾನೇಂ ಂದ್ರಿಯಗಳು, ಮನಸ್ಸು, ಬುದ್ದಿ 


ಇವುಗಳೆಲ್ಲ ಶಿವಸದದಲ್ಲಿ ಲಯವಾಗುತ್ತ ನೆಯೋ ಅದಕ್ಕೆ ಸಕತ! ಮೋಕ್ಸ-ಮುಕ್ತಿ- 
ಸನಲ್ಯ ಕ ಅಮನಸ್ಯ, ಬ್ರಾಹಿ ಖಿ ತಿ ನಿಂದು ಕರೆಯುತ್ತಾರೆ. ನುನಸ್ಸಿ ನ ಉದಯದಿಂದ 


೧೭೨ ಬಸವತತ್ವ ರತ್ನಾಕರ 


ಜಗತ್ತಿನ ಉದಯ ಮತ್ತು ಮನಸ್ಸಿನ ಲಯದಿಂದ ಜಗತ್ತಿನ ಲಯವೂ ಆಗುತ್ತದೆ. 
ಆದ್ದರಿಂದ ವೇದಾಂತಿಗಳು "" ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ 
ಮೋಕ್ಸಯೋಃ '' ಅಂದರೆ ಮನುಷ್ಯನ ಬಂಧನಕ್ಕೂ ಮೋಕ್ಸಸ್ಟೂ ಮನಸ್ಸೇ ಕಾರಣ 
`ವಾಗಿರುವದು. ಶ್ರೀ ಬಸವಣ್ಣನವರಾದರೂ "ಹೇಗೆ ಮನ ಹಾಗೆ ಘನ'' ವೆಂದು 


ಹೇಳಿರುವರು. 
ಶಿವಾಗಮಗಳಲ್ಲಿ 


ಮದುಕ್ತೇ ನೈವ ಮಾರ್ಗೇಣ ಮಯ್ಯವಸ್ಥಾಸ್ಯ ಚೇತಸಃ । 
ವೃತ್ಯಂತರ ನಿರೋಧೋಯ: ಸ ಯೋಗ ಇತಿ ಗೀಯತೇ ॥ 
ನಾನು ಹೇಳಿದ ಮಾರ್ಗದಂತೆ ನನ್ನಲ್ಲಿಯೇ ಮನಸ್ಸನ್ನಿಟ್ಟು ಎರಡನೆಯ ವೃತ್ತಿಯನ್ನು 
ಸಿರೋಧಮಾಡುವದಕ್ಕೆ ಯೋಗವೆಂದು ಶ್ರೀ ಶಂಕರನು ಪಾರ್ವತಿಗೆ ಹೇಳಿರುತ್ತಾನೆ. 
೨೮೫ 
ಬಸವಣ್ಣನವರು-- 
"ನೋಡಿ ನೋಡಿ ಲಿಂಗಧ್ಯಾನವೆನ್ನ ಮನವು ರಾಗರಂಜನೆಯ 
ಉತ್ಪತ್ತಿ, ಸ್ಥಿತಿ, ಲಯ ನಿನಗೆಂದಾದುವು ರಾಗರಂಜನೆಯ ಪೂಜೆ ಎನ್ನ 
ಮನ ಕೂಡಲಸಂಗಮದೇವಾ ಆಹಾ ಎನ್ನ ಮ” 


೨೮೬ 
“ ನಿಮ್ಮ ನೋಟಿವನಂತಸುಖ ನಿಮ್ಮ ಕೂಟ ಪರಮಸುಖ ಅವುಟು 
ಕೋಟ ರೋಮಂಗಳೇ ಕಂಗಳಾಗಿ ನೋಡುತ್ತಿರ್ದೆನು. ಕೂಡಲಸಂಗಮ 
ದೇವಯ್ಯ ನಿಮ್ಮ ನೋಡಿ ನೋಡಿಮನದಲ್ಲಿ ರತಿ ಹುಟ್ಟ ನಿಮಿರ್ದವೆನ್ನ 
ಕಳೆಗಳು? 
ಬಸವಣ್ಣನವರು ಸರ್ವಾರ್ಪಣಯೋಗ ಅಥವಾ ಭಾವನೆಯಿಂದ ಪರಮಾತ್ಮನನ್ನು 
ಧ್ಯಾನಿಸುವ ವಚನನಿದು. | | 
ಈ ಕೆಳಗಿನ ವಚನವು ಅದೆಂತಹ ರಮಣೀಯವಾಗಿರುತ್ತದೆಂದು ಹೇಳಲು 
ಬಾರದಾಗಿರುತ್ತದೆ-- 
೨೮೭ 
"" ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ 
ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ 
ಕೂಡಲಸಂಗಮದೇವಾ ನಿಮ್ಮ ಚರಣಕಮಲದಲಾನು ತುಂಬಿ'' 


೨೮೮ 
"" ಸುರರು ಕಿನ್ನರರು ಕಿಂಪುರುಷರೆಂಬುವರನಾರು ಬಲ್ಲರು? ಎನ್ನ 
ಚಿತ್ತವು ನಿಮ್ಮ ಮೇಲೆ ಸಂಗಯ್ಯ ಎನ್ನ್ನ ಚಿತ್ತವು ನಿಮ್ಮ ಮೇಲೆ ಲಿಂಗಯ್ಯ 
ಕೂಡಲಸಂಗಮದೇವಾ ಅನ್ಯವೆಂಬುದನರಿಯೆನಯ್ಯ'' 
೨೮೯ 
“ಅಡಿಗಡಿಗೆ ಲಿಂಗವನಡರಿಯಡರಿ ನೋಡಿ ನೋಡಿ ಕಂಗಳು 
ಕಡೆಗೋಡಿ ನರಿದನೆನಗಯ್ಯ ಎನ್ನ ಅಶೃಜಲಂಗಳು ಆಲಿಕಲ್ಲರೂಹಿನಂತೆ 


ಬಸವಣ್ಣನನರೂ ಧ್ಯಾನಯೋಗವೂ ೧೭ಕ್ಕಿ 


ಅರಗಿನ ಪುತ್ನಳಿಯಂತೆ ತನುಪುಳಕಿತವಾದ ಜಿಮರುಬಿಂದುಗಳೆಲ್ಲಾ 
ಕೂಡಲಸಂಗನ ದರ್ಶನ ಸ್ಪರ್ಶನದಿಂದ ಮನವಲಿದು ನೆನೆವ ಭರವನೇನು 

ಹೇಳುವೆನಯ್ಯ” 
ಮೇಲೆ ಬರೆದ ವಚನಗಳನ್ನು ನೋಡಿದರೆ ಬಸವಣ್ಣನವರು ಎಂತಹ ಶ್ರೇಷ್ಠರಾದ. 
ಧ್ಯಾನಯೋಗಿಗಳಿದ್ದರೆಂಬುವದು ಸ್ಪಷ್ಟಕಾಣುತ್ತದೆ. ಧ್ಯಾನಯೋಗಿಯಾದವನ ಮನಸ್ಸು 
ಯಾವಾಗಲೂ ಉಳಿದ ವಿಷಯಗಳಿಂದ ನಿವೃತ್ತಿಯನ್ನು ಹೊಂದಬೇಕಾದುದು ಅತ್ಯಂತ 
ಅವಶ್ಯವಾದುದು. ಆದ್ದರಿಂದ ತಮ್ಮು ಮನಸ್ಸು ಸರಮಾತ್ಮಧ್ಯಾನದಿಂದ ಕೊಂಚ 
ವಾದರೂ ಚ್ಯುತವಾಗಬಾರದೆಂದು ಬಸವಣ್ಣನವರು ಬಹಳ ಕಳವಳಗೊಂಡು ಮನಸ್ಸಿಗೆ 
ಬುದ್ಧಿ ವಾದವನ್ನು ಹೇಳುತ್ತಾರೆ. 


೨೯೦ 
"ಬೆಲ್ಲವ ತಿಂದ ಕೋಡಗನಂತೆ ಶಿಹಿಯ ನೆನೆಯದಿರಾ ಮನವೇ, ಕಬ್ಬು 
ತಿಂದ ನರಿಯಂತೆ ಹಿಂದಕ್ಕೆಳಸದಿರಾ ಮನವೇ, ಗಗನವಡರಿದ ಕಾಗೆಯಂತೆ 
ದೆಶೆದೆತೆಗೆ ಹಂಬಲಿಸದಿರಾ ಮನವೇ, ಕೂಡಲಸಂಗನ ಶರಣರ ಕಂಡು 
ಲಿಂಗವೆಂದೇ ನಂಬು ಮನವೇ?' [ 


೨೯೧ 
“ ಅಶೆಯೆಂಬ ಪಾಶದಲ್ಲಿ ಭವಬಂಧನನಾಗಿರ್ದೆನಯ್ಯಾ ಸಕೃತು 
ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ ಕುರುಣಾಕರಾ ಅಭಯಾಕರಾ 
ವರದಾನಿ ಕರುಣಿಸಯ್ಯ ಸಂಸಾರಬಂಧನವನು ಮಣಿಸಿ ಎನಗೆ ಕೃಪೆಮಾಡಿ 
ನಿಮ್ಮ ಶ್ರೀಪಾದಪದ್ಮದಲ್ಲಿ ಭ್ರಮರನಾಗಿರಿಸು, ಭಕ್ತಜನ ಮನೋವಲ್ಲಭ 
ಕೂಡಲಸಂಗಮದೇವಾ”? 
೨೯೨ 
" ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಸುತ್ತಿ 
ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ 
ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯವಿಷಯಕ್ಕೆಳಸ 
ದಂತೆ ಇರಿಸು ಕೂಡಲಸಂಗಮದೇವಾ?’ 


೨೯೩ 

"" ಅಯ್ಯಾ ಅಯ್ಯಾ ಎಂದು ಕರೆಯುತ್ತಲಿದ್ದೇನೆ. ಅಯ್ಯಾ ಅಯ್ಯಾ 
ಎಂದೊರಲುತ್ತಲಿದ್ದೇನೆ. ಓ ಎನ್ನೆಲಾಗದೇ ಅಯ್ಯ ಆವಾಗಳೂ ನಿಮ್ಮ 
1 ಕರೆಯುತ್ತಲಿದ್ದೇನೆ ಮೌನವೇ ಕೂಡಲಸಂಗಮದೇವಾ”? 
[ `ಈ ವಚನಗಳಲ್ಲಿ ಬಸವಣ್ಣನವರು ಸಂಗನಮೇಲೆ ತೋರಿಸುತ್ತಿರುವ ಅವರ ಭಯ 
ಭಕ್ತಿಯ ಸರಮಾವಧಿಯು ತೋರುತ್ತಲಿಡೆ. ಈ ತರಹದ ಭಕ್ತಿಯಿಂದ ಕೂಡಿದ 
ಧ್ಯಾನಯೋಗವೇ ಶ್ರೇಷ್ಠವಾದುದು, 
' ಇನ್ನು ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗಗಳಲ್ಲಿ 
ಶಿವಯೋಗವೇ ಶ್ರೇಷ್ಠನಾದುದೆಂದು ಬಸವಾದಿ ಪ್ರಮಥರೂ, ಉಳಿದ ನೀರತೈವ ಧರ್ಮ 


ಏ೭೪ ಬಸವತತ್ವ ರತ್ನಾಕರ 


ಗ್ರಂಥಕಾರರೂ ಸ್ಥಿರಪಡಿಸಿರುತ್ತಾರೆ. ರಾಜಯೋಗವು ಶಿನಯೋಗವನ್ನು ..ಬಿಟ 
ಉಳಿದ ಯೋಗಗಳಗಿಂತ ಶ್ರೇಷ್ಠ ಸ್ಕವಾದುದೆಂದು ಕೆಲವರ ಅಭಿಪ್ರಾಯ. 
ತಿವಯೋಗದ ಮುಖ್ಯ ಲಕ್ಷಣವು ಶಿವಪೂಜಾಡಿವ್ರ ಗಳಿಂದ ಕೂಡಿದುಡಾಗಿದೆ. 
ಶಿವಯೋಗ ಪ್ರದೀಪಿಕೆಯಲ್ಲಿ ಚನ್ನಸದಾತಿವಯೋಗಿಗಳು-- 


ಬ 


ಜ್ಞಾನಂ ಶಿವಮುಯಂ ಭಕ್ತಿ ಶೈನೀಧ್ಯಾನಂ ಶಿವಾತ್ಮಕಂ | 

ಶೈವವ್ರತಂ ಶಿವಾರ್ಚೆತಿ ಶಿನಯೋಗೋ ಹಿ ಪಂಚಧಾ॥ 
ಅಂದರೆ ಶಿವಮಯವಾದ ಜ್ಞಾನವು, ಶಿವಸಂಬಂಧವಾದ ಭಕ್ತಿ, ಶಿವಾತ್ಮಕವಾದ ಧ್ಯಾನ, 
ಶಿವನ ಸಂಬಂಧವ್ರತ ಮತ್ತು ಶಿನಾರ್ಚನೆ ಈ ಐದರಿಂದ ಕೂಡಿದ್ದುದೇ ಶಿವಯೋಗ 
ವೆನಿಸುವದು. ಧ್ಯಾನಯೋಗನಾದರೂ ಶಿವಯೋಗದ ಒಂದು ಅಂಗವಾದುದೆಂದೇ 
ಸಿದಾಂತನು. ಈ ಶಿವಯೋಗವನ್ನು ಯಾವಾತನು ಸಾಧಿಸುತ್ತಾನೆಯೋ ಅವನು 
ಶಿವನ ಸ್ವರೂಸನಾಗುವನು. ಆದುದರಿಂದಲೇ 

ಕ್ರೀಟೋ ಭ್ರ ನುರಯೋಗೇನ ಭ್ರನಸುರೋ ಭಸತಿ ಧೃವಂ 

ಮಾನವಃ ಶಿವಯೋಗೇನ ಶಿವೋ ಭವತಿ ನಿಶ್ಚಯಾತ್‌ ॥ 
ಒಂದು ಸಣ್ಣ ಕೀಟವು (ಹುಳ) ಭ್ರೃಮರದ ಸಂಪರ್ಕದಿಂದ ಭ್ರಮರವಾಗುವಂತೆ 
ಮಾನನನು ಶಿವಯೋಗದಿಂದ ನಿಶ್ಚ ಯವಾಗಿ ಶಿವನೇ ಆಗುತ್ತಾನೆ. ಆದ್ದರಿಂದ 
ಶಿವಯೋಗವನ್ನು ಸಾಧಿಸುವದಕ್ಕೆ ಎಲ್ಲ ಪ್ರಯತ್ನಗಳನ್ನೂ ಮಾಡಬೇಕು. 


ತಸ್ಮಾತ್ಸರ್ನಪ್ರಯತ್ನೇನ ಕರ್ಮಣಾ ಜ್ಞಾನತೋನಿ ವಾ | 

ತ್ವ ಸ ಸ್ಟಾ Ne ಶಿವಯೋಗಿ ಭವಾನಘ ॥ 
ಕರ್ಮ ಮತ್ತು ಜ್ಞಾನಾದಿ ಎಲ್ಲ ಪ್ರಯತ್ನಗಳಿಂದಲೂ ಮತ್ತು ಅಷ್ಟಾಂಗಯೋಗ 
ಗಳಿಂದಲೂ ಕೂಡಿದವನಾಗಿ ಶಿವಯೋಗಿಯಾಗು. ಅಷ್ಟಾಂಗಯೋಗಗಳಲ್ಲಿ ಮೊದಲಿನ 
ಐದು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವುಗಳು 
ಕರ್ಮಾಂಗಗಳು. ಧ್ಯಾನ, ಧಾರಣ ಸಮಾಧಿ ಈ ಮೂರು ಸ್ಥಾ ನಾಂಗಗಳು, ಶೌಚ, 
ಸಂತೋಷ, ತಪಸ್ಸು, ನೇದಾಧ್ಯ ಯನ, ಈಶಪ್ರಣಿಧಾನ, ಈ ಐದು ಗುಣಗಳೇ 
ಯಮ, ಅಹಿಂಸೆ, ಸತ್ಯ, ಆಸ್ಕೆ ಹ ಬ್ರಹ್ಮಚರ್ಯ, ಅಸರಿಗ್ರಹ ಈ ಐದು ಗುಣಗಳೇ 
-ನಿಯಮ ವು. ಸಿದ್ಧಾ ಸನ, ಪದ್ಮಾಸನ್ನ ಎ AF ಆಸನಗಳು. 
ರೇಚಕ, ಪೂರಕ, ಕುಂಭಕಾದಿಗಳೇ ಪ್ರಾಣಾಯಾಮ, ಸಂಚರಿಸುತ್ತಿರುವ ಇಂದ್ರಿಯ 
ಗಳನ್ನು ವಿಷಯಗಳಿಗೆರಗದಂತೆ ಹಿಂದಿರುಗಿಸುವದೇ ಪ್ರತ್ಯಾಹಾರ. ಮಣಿಪೂತ 
ಚಕ್ರಗಳಲ್ಲಿ ಚಿತ್ತವನ್ನು ತಡೆಯುವದೇ ಧಾರಣೆ. ಒಂದೇ ಲಕ್ಷ 8ರಲ್ಲಿ ನಿಚ್ಛಿತ್ತಿ ಯಿಬ್ಲದ 
ಜ್ಞಾ ಯ! ಧ್ಯಾನ. ಈ ಧ್ಯಾನದಲ್ಲಿ ಆ ಆತ್ಮನಿಗೆ ಮೀಸಾ ತೋರದಿರುವ 
ಸ್ಥಿತಿಯೇ ಸಮಾಧಿ. ಈ ರೀತಿಯಾಗಿ ಅಷ್ಟಾಂಗಗಳುಳ್ಳ, ಯೋಗವನ್ನು: ಅಭ್ಯಾಸಿಸುವದ 
ರಿಂದ ಜೀವಾತ್ಮ ಪರಮಾತ್ಮರಿಗೆ ಆಗುವ ಐಕ್ಯವೇ ಮುಕ್ತಿಂ ಯಾಗುವದ್ದು ಇದನ್ನೆಲ್ಲ 
ಶಿವಶರಣರು ಶಿವಯೋಗದಲ್ಲಿ ಹೇಗೆ ಮಾರ್ಪಾಟು ಮಾಡಿಕೊಂಡಿರುತ್ತಾರೆಂದು ಯತಿ 


ತತಿ ಸ ಛಿ ಶ್ರೀ ತೊಂಟದ ಸಿದ್ದ ಲಿಂಗೇಶ್ವರರ ಜೇ ಒಂದು ವಚನವನ್ನು 


ನೋಡಿದರೆ ಬಹಳ ಚನ್ನಾ? ಗಿ ಓದುಗರ ಮನನರಿಕೆಯಾಗುವದು. 


ಬಸವಣ್ಣನನರೂ ಧ್ಯಾನಯೋಗವೂ ೧೭೫ 


ಸಿದ್ಧೇಶ್ವರ ವಚನ-ಪುಟ ೧೧೯ 

ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, 
ಸಮಾಧಿಯೆಂದು ಅಷ್ಟಾಂಗಯೋಗಗಳು. ಈ ಯೋಗಂಗಳೊಳಗೆ ಉತ್ತರ ಭಾಗ 
ಪೂರ್ವಭಾಗವೆಂದು ಎರಡು ಪ್ರಕಾರವಾಗಿರುವದು. ಯಮಾದಿ ಸಂಚಕವ್ಸೆದು 
ಪೂರ್ವಯೋಗ ಧ್ಯಾನಧಾರಣ ಸಮಾಧಿ ಎಂದು ಈ ಮೂರು ಉತ್ತರ ಯೋಗ. ಇದಕ್ಕೆ 
ವಿವರ. ಯಮಯೋಗಕ್ಕೆ ನಿವರ--ಅನ್ಫತ, ಹಿಂಸೆ, ಪರಧನ, ಪರಸ್ತ್ರೀ, ಪರನಿಂದೆ. 
ಇಂತೀ ಐದನೂ ಬಿಟ್ಟು ಲಿಂಗಪೂಜೆ ಮಾಡುವದೀಗ ಯಮಯೋಗ. 

ನಿಯಮಯೋಗದ ನಿವರ--ಬ ಬ ಪಾರಿ ನಿರಪೇಕ್ಸನಾಗಿ ಆಗಮ 
ಧರ್ಮಂಗಳಲ್ಲಿ ನಡೆನನು. ಶಿವನಿಂಡೆಯ ಕೇಳದಿಹನು. ಇಂದ್ರಿಯಂಗಳ ನಿಗ್ರಹವ 
ಮಾಡುವನು. ಮಾನಸ-ನಾಚಕ, ಉಪಾಂಶುಯೆಂಬ ತ್ರಿಕರಣದಲ್ಲಿ ಪ್ರಣನಸಂಚಾ 
ಕ್ಸರಿಯ ಸ್ಮರಿಸುತ್ತ ಶುಚಿಯಾಗಿ ಇಹನು. ಅಶುಚಿತ್ರ ಬಿಟ್ಟು ವಿಭೂತಿ ರುದ್ರಾಕ್ಷಿಗಳ 
ಧರಿಸಿ ಶಿನಲಿಂಗಾರ್ಚನಾತತ್ಪರನಾಗಿ ಪಾಸಕ್ಕೆ ಭೀತನಾಗಿಹನು. ಇದು ನಿಯಮಯೋಗ. 

ಇನ್ನು ಆಸನ ಯೋಗವೆಂದರೆ ಅದಕ್ಕೆ ನಿವರ--ಸಿದ್ಧಾಸನ, ಸದ್ಮಾಸನ, ಸ್ವಸ್ತಿ 
ಕಾಸನ, ಅರ್ಧಚಂದ್ರಾಸನ, ಸರ್ಯಂಕಾಸನ ಈ ಐದು ಆಸನಯೋಗಂಗಳಲ್ಲಿ ಈ ಸುಸ್ಥಿರ 
ಚಿತ್ತನಾಗಿ ಮೂ ಷು ಶಿವಲಿಂಗಾರ್ಚನೆಯ ಮಾಡುವದೀಗ ಆಸನ ಯೋಗ. 
ಇನ್ನು ಪ್ರಾಣಾಯಾಮ ಅದಕ್ಕೆ ವಿವರ--ಪ್ರಾಣ, ಅಪಾನ, ವ್ಯಾನ, ಉದಾನ, 
ಸಮಾನ, ನಾಗ, ಕರ್ಮ, ಕೃಕರ, ದೇವದತ್ತ, ಧನಂಜಯ ಎಂಬ ದಶವಾಯುಗಳು 
ಪ್ರಾಣವಾಯು ಇಂದ್ರ ನೀಲವರ್ಣ; ಹೃ ದಯಸ್ಸಾ ನದಲ್ಲಿದ್ದು ಉಂಗುಷ್ಕ ತೊಡಗಿ ಹ 


ಪರಿಯಂತರದಲ್ಲಿ ಸತ್ಸಾ ಜಿಸಿಕೊಂಡು ಉಚ್ಚಾಸ, ನಿಶ್ರಾ ಸಂಗೈೈದು ಅ ಅನ್ನ ಜೀರ್ಣೀಕರಣ 


. ಮಾಡಿಸುತ್ತಿ ಹುಡು ಯಿ ಹರಿತವರ್ಣ,; ಗುದಸ್ಟಾ ನದಲ್ಲಿದ್ದು ಮಲ ೦ 


| ಗಳ ವಿಸರ್ಜನೆಯೆ ಮಾಡಿಸಿ ಅಥೋದ್ವಾ ರಮಂ ಬಲ ಅನ್ನರಸವ್ಯಾಪ್ತಿ ಯಃ ಸಜ! 
ತ್ರಿಹುದು. ನ್ಯಾನವಾಯು ಗೋಕ್ಷಿ, ಟಾ ಸರ್ವಸಂದಿಗಳಲ್ಲಿರ್ದು ನೀಡಿಕೊಂಡಿದ್ದು, 
ದನು ಮುದಡಿಕೊಂಡಿದ್ದು ದನು ಅನುಮಾಡಿಸಿ ಅನ್ನಪಾನವ ತುಂಬಿಸುತ್ತಿಹುದು. 
ಉದಾನವಾಯು ಎಳೆಮಿಂಚಿನ ವರ್ಣ; ಕಂತಸ್ಥಾನದಲ್ಲಿದ್ದು ಸೀನುವ, ಕೆಮ್ಮುವ, ಕನಸ 
ಕಾಣುವ, ಏಳಿಸುವ ಛರ್ದಿನಿರೋಧಂಗಳಂ ಮಾಡಿಸಿ ಅನ್ನ ರಸವ ಆಹಾ ರಸ್ಟಾ ನಂಗೆಯಿಸು 
' ತ್ರಿಹುದು. ಸಫಾ ವಾಯು NE ನಾಭಿಸ್ಟಾ ನದಲ್ಲಿದ್ದು Rs 
' ಪರಿಯಂತರ ಹ ಸರಿಸಿಕೊಂಡಂಥ ಅನ್ನರಸವ ವನ್ನು ಎಲ್ಲ ಹೋನುನಾಳ ಗಳಿಗೆ ಹಂಚಿ 

ನದು. ಈ ಐದೂ ಪ್ರಾಣಸಂಚಕ. ಇನ್ನು ನಾ ಗೇ ನೀತವರ್ಣ; ರೊ ಫಿ 
ಗಳಲ್ಲಿದ್ದು ಚಲನೆ ಇಲ್ಲದೆ ಹಾಡಿಸುತ್ತಿಹುದು. ಕೂರ್ಮವಾಯು ಶ್ರೇತವರ್ಣ; ಉದರ 
ಲಲಾಟದಲ್ಲಿದ್ದು ಶರೀರಮಂ ತಾಳ್ಗು ದೇಹಮಂ ಪುಸ್ಟಿ ಯ.:ಂ ಮಾಡಿಕೊಂಡು ಬಾಯಿ 
ಮುಚ್ಚುತ್ತ ತೆರವುತ್ತ ನೇತ್ರದಲ್ಲಿ ಉನ್ಮೀಲನ, ನವಿಗಳಿಕನ ೦ ಮಾಡಿಸುತ್ತಿಹುದು. 
ಕೃಕರ ಗು ಅಂಜನವರ್ಣ; ನಾಶಿಕಾಗ್ರ ದಲ್ಲಿದ್ದು ಕ್ಲುಧಾದಿ ಧರ್ಮಂಗಳಂ ನೆಗಳಿ 
ಹಾ ಗಮನಂಗಳಂ ಮಾಡಿಸುತ್ತಿಹುದು. ದೇವದತ್ತವಾ ತ ಸ್ಸ ಕನರ್ಣ ; ಗುಹ್ಯ 


ಕಟಕಸ್ಥಾ ನದಲ್ಲಿರ್ದು ಕುಳ್ಳಿ ರ್ದಲ್ಲಿ ಮಲಗಿಸಿ, ಮಲಗಿರ್ದಲ್ಲಿ ಏಳಿಸಿ, ಬಸಿ ಚೇತರಿಸಿ, 


೩ 


Ks ಮಾತಾಡಿಸುತ್ತಿ pe ಧನಂಜಯವಾಯು ಠಿ ನೀಲನರ್ಣ; ಶಿ ರ್ರ ಹ್ಮರಂಧ, 


೧೭೬ ಬಸವತತ್ವ ರತ್ನಾ ಕರ 


ದಲ್ಲಿದ್ದು ಕರ್ಣದಲ್ಲಿ ಸಮುದ್ರ ಫಘೋಷಮಂ ಘೋಷಿಸಿ ಮರಣಗಾಲಕ್ಕೆ ನಿರ್ಫೋಷ 
ಮಪ್ಪದು. ಈ ಪ್ರಕಾರದಲ್ಲಿ ಮೂಲವಾಯು ಒಂದೇ ಸರ್ವಾಂಗದಲ್ಲಿ ಸರ್ವತೋ 
ಮುಖವಾಗಿ ಚರಿಸುತ್ತಿಹುದು. ಆ ಪವನದೊಡನೆ ಪ್ರಾಣ ಕೂಡಿ ಪ್ರಾಣದೊಡನೆ 
ಸವನ ಕೂಡಿ ಹೃ ದಯಸ್ಸಾ ನದಲ್ಲಿ ನಿಂದು ಹಂಸಸೆನಿನಿತ ' ಆಧಾರ, ಸ್ವಾಧಿಷ್ಕಾ ನ, 
ಮಣಿಪೂರಕ, ಜನಾ ವಿಶುದ್ಧಿ, ಆಜ್ಲೇಯವೆಂಬ ಷಡುಚಕ್ರ ಬಾಜಾ ಸುಳಿದು 
ನವನಾಳಂಗಳೊಳಗೆ ಚರಿಸುತ್ತಿ ಹುದು. ಅಷ್ಟ ದಳಂಗಳೇ ಆಶ್ರ rE ಅಷ್ಟ ದಳಂಗಳ 
ಮೆಟ್ಟಿ ಚರಿಸುವ ಹಂಸನು ಅಷ್ಟ ದಳಂಗಳಿಂದ ನಕು್ಧಿ ಚಕ್ರ ವನೆಯಿ ಅಲ್ಲಿಂದ ಸಾರಿಕಾ 
ದಲ್ಲಿ ಹದಿನಾರಂಗುಲ ಪ್ರಮಾಣ ಹೊನನ ಹುಡು. ಹನ್ನೆರಡಂಗುಲ 
ಪ್ರಮಾಣ ಒಳಗೆ ತುಂಬುತ್ತಿ ಬತ ಹೀಗೆ ರೇಚಕ ಪೂರಕದಿಂದ ಮಾರುತ ಚರಿಸು 
ತ್ರಿರಲು ಸಮಸ್ತಪ್ರಾಣಿಗಳ ಆಯುಷ್ಯವು ದಿನ ದಿನಕ್ಕೆ ಕುಂದುತ್ತಿಹುದು. ಹೀಗೆ 
ಈಡಾಸಿಂಗಳಲ್ಲಿ ಹ್‌ ಕೀಚಕ ಪೂಕಕಂಗಳೆ ಜಡ ಮನ ಪವನಂಗಳ 
ಮೇಲೆ ಲಿಂಗವ ಸಂಬಂಧಿಸಿ ಮನ ಸವನ ಪ್ರಾಣಂಗಳ ಲಿಂಗದೊಡನೆ ಕೂಡಿ ಲಿಂಗ 
ಸ ರೂಪವ ಮಾಡಿ ವಾಯು ಪ್ರಾ ಉತ್ರ ವ ಭಕ ಲಿಂಗಪ್ರಾಣಿಯಮಾಡಿ ಹೈ ದಯಕಮಲ 
ಮಧ್ಯ ದಲ್ಲಿ ಪ್ರಣಮನನು ಉಚ್ಚ ಕಹತ್ತ ನರತಿವಧ್ಯಾಸದಲ್ಲಿ ಚರ ಇರ್ಪುದೀಗ 
ಪ್ರಾ ಯ 

ಇನ್ನು ಪ್ರತ್ಯಾಹಾರ ಯೋಗಕ್ಕೆ ವಿವರ-- ಆಹಾರದಿಂ ನಿದ್ರೆ, ನಿದ್ರೆಯಿಂದ 
ಇಂದ್ರಿಯಂಗಳು, ಇಂದ್ರಿಯಂಗಳಿಂದ ವಿಷಯಗಳು, ಘನವಾಗುತ್ತಿಹವು ನೋಡಾ. 
ಈ ನಿಷಯಂಗಳಿಂದ ದುಷ್ಕರ್ಮಂಗಳ ನಿಗೆಮಾಡಿ ಜೀವಂಗೆ ಭವಭವದ ಬಂಧನವನು 
ಒಡಗೂಡಿ ಆಯಸಂ ಬಡುತಿಪ್ಪರು, ಅ ಜ್ಞಾನಿ ಕರ್ಮಿಗಳು ಈ ಅವಸ್ಥೆ ಯ ps 
ಸುಜ್ಞಾನಿ ಧರ್ಮಿಗಳು ಹ್‌ ಆಹಾರಮಂ ಕ್ರಮಕ್ರಮದಿಂದ ಉದರಕ್ಕೆ ಹವಣಿಸು 
ಬಹುದು. ಗುರುಕೃಪೆಯಿಂದ ಈ ಪ್ರಕಾರದಲ್ಲಿ ಸ ಸರ್ವೇ 104: ತಳ: 
ದಿಂದ ಸಾವಧಾನವನು ಮಾಡಿಕೊಂಡು ಇಪ್ಪುದೀಗ ಪ್ರತ್ಯಾಹಾರ ಯೋಗ. ಈ ಐದೂ. 
ಪೂರ್ವಯೋಗಂಗಳು. 

ಇನ್ನು ಧಾ ನಯೋಗ ಅದರ ವಿವರ ಅಂತರಂಗದ ಶುದ್ಧ ಸ ಪರಮಾತ್ಮ pe 
ಶಿವಲಿಂಗ ಸ ರೂಪವಮಾಡ ಕರಸ ಸಲಕ್ಕೆ ಶ್ರೀ ಗುರು ತಂದುಕೊಟ್ಟ ನಾಗಿ ಆ ಕರಸ ಲ 
ದಲ್ಲಿದ್ದ ಶಿವರಿಂಗವೇ ಪರಮಾರ್ಥ ಚಿನ್ನ (ಸರಮಾತ್ಮ ರೂಪ) ಪರರು ಆ ಲಿಂಗವನೆ 
ಆಧಾರ, ಸ್ವಾಧಿಷ್ಕಾ ನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞೆ ಯ ಬ್ರಹ ರಂಧ್ರ 
ಮುಖ್ಯವಾದ. ಸ್ಥಾ ನಂಗಳಲ್ಲಿ ಆ ಶಿವಲಿಂಗ ಮೂರ್ತಿಯನೆ ಆಹ್ವಾನ “a “a 
ಧ್ಯಾನಿಸುವದೀಗ ಧ ಸ್ಯಾನಯೋಗ. ಆ ಲಿಂಗವ ಭಾವ ಮನ ಕರ ಮುಖ್ಯವಾದ ಸ ಸರ್ವಾಂಗ 
ದಲ್ಲಿ ಧರಿಸುವದೀಗ ಧಾರಣಯೋಗ. ಆ ಸತ್ತ್ಕ್ರ್ರಿಯಾ ಜ್ಞಾನಯೋಗದಿಂದ ಪ್ರಾಣಂಗೆ 
ಶಿವಕಳೆಯ ಸಂಬಂಧಿಸಿ ಇಷ್ಟ ಪ್ರಾಣ ಭಾವ ಎಂಬ ಲಿಂಗತ್ರಯವನು ಏಕಾಕಾರವ 
ಮಾಡಿ ಅಖಂಡ ಪರಿಪೂರ್ಣ ಕೇವಲ ಸರಂಜ್ಯೋತಿ ಸ್ವರೂಪವಸ್ಸ ಮಹಾಲಿಂಗದೊಳಗೆ 
ಸಂಯೋಗವಾಗಿ ಭಿನ್ನನಿಲ್ಲಡೆ ಏಕಾರ್ಥವಾಗಿಹುದೀಗ ಸಮಾಧಿಯೋಗ-- ಇಂತೀ 
ಅಷ್ಟಾಂಗಯೋಗದಲ್ಲಿ ಶಿವಲಿಂಗಾರ್ಚನೆಯಮಾಡಿ ಶಿವತತ್ವದೊಡನೆ ಕೂಡು ವದೀಗ 
ಲಿಂಗಾಂಗಯೋಗ. ಇನ್ನು ಕರ್ಮಕಾಂಡಿಗಳು ಮಾಡುವ ಕರ್ಮಯೋಗಂಗಳು ಆವಾವು 


ಬಸವಣ್ಣನನರೂ ಧ್ಯಾನಯೋಗವೂ ೧೭೭ 


ವೆಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರವೆಂಬ ಈ ಐದನು 
ಲಿಂಗವಿರಹಿತನಾಗಿ ನ ಮಾಡುತಿಪ್ಪರಾಗಿ ತ ಐದು ಕರ್ಮಯೋಗಂಗಳು. ಅವರು ಲಕ್ಷಿಸು 
ವಂತಹೆ ವಸ್ತುಗಳು ಉತ್ತರ ಯೋಗವಾಗಿ ನಾದಲಕ ಕ್ಸ ಬಿಂದುಲಕ್ಷ್ಮ ಕ್ಸ ಕಲಾಲಕ್ಷ್ಯ 
ಎಂದು ಮೂರು ತೆರನಾದವೇ ಸಾಕ್ಸಾತ್‌ ಸರತ ತ್ವನೆಂದೇ ಲಕ್ಷಿಸುವರು. ಬಿಂದುವೇ 
ಅಕಾರ, ಉಕಾರ, ಮಕಾರ; ಈ ಜು ಶುದ್ಧ ಬಿಂದು ಸಂಬಂಧ ಆ ಶುದ್ಧ 
ಬಿಂದುನೇ ಕೇನಲ ದಿವ್ಯ ಪ್ರ ಪೃಕಾಶವನುಳ್ಳು ದೆಂದೂ ಲಕ್ಷಿಸುವರು. ಕಲೆಯೇ ಚಂದ್ರ ನ 
ಕಳೆಯಹಾಗೆ ಸೂರ್ಯನ ಸ ಯುಗಳ ಸ್ರಕಾಶದಹಾಗೆ ಮುತು 
ಮಾಣಿಕ್ಯದ ನವರತ್ನಗಳ ದೀಪ್ತಿಯಹಾಗೆ ಪ್ರಕಾಶಮಯವಾಗಿಹುದು ಎಂದು ಲಕ್ಷಿಸು 
ವದೀಗ ಕಲಾಲಕ್ಷ್ಯ. ಈ ಎಂಟು ಇತರ ಮತದವರು ಮಾಡುವ ಯೋಗಂಗಳು. 
ಈ ಕರ್ಮ ಕೌಶಲ್ಯದಲ್ಲಿ ಲಿಂಗನಿಲ್ಲ ನೋಡಾ ಇದುಕಾರಣ ಇವ ಮುಟ್ಟಿಲಾಗದು. 
ಇನ್ನು ನೀರಮಾಹೇಶ್ವರರ ಲಿಂಗಸಂಧಾನವು ಎಂತೆಂದರೆ-- 
೨೯೪ 
ಸಿದ್ಧೇಶ್ವ ರರು | 
ಬ್ರಹ್ಮರಂಧ್ರದಲ್ಲಿ ಇನ್ಸನಾದ ಚೈತನ್ಯವಪ್ಪ ಸರಮ ಚಿತ್ಕಳೆಯನೇ 
ತ ಚಡನಕರದಲ್ಲಿ ಶ್ರೀಗುರು ತಂದು ಸಾಹಿತ್ಯವ ಮಾಡಿದನಾಗಿ ಭವದಲ್ಲಿ 
ಸತ್ಸ ಎರೂಸವಪ್ಪ ಭಾವಲಿಂಗವೆನಿಸಿ ಪ್ರಾಣದಲ್ಲಿ ಚಿತ್ಸ _ರೂಪವಪ್ಪ ಪ್ರಾಣ 
ನ ಕಠಸ್ಟ ಅದಲ್ಲಿ ಆನಂದಸ್ವ ರೂಪವಪ್ಪ ಇಷ | ಶಂಗನೆನಿನಿ ಭಜ 
ವಸ್ತು ತನು ಮ ಭಾವಂಗಳಲ್ಲಿ ಇಷ್ಟಪ್ರಾ ವಾದ ಭೇದನನರಿದು 
ಇಷ್ಟ ಲಿಂಗದ ದೃಷ್ಟಿಯಿಂದ ಗ್ರಹಿಸಿ ಪ್ರಾ Wk ಮನಜ್ಞ್ಯಾನದಿಂದ 
ಗ್ರ A ತೃಪ್ತಿ ವಿ ಗ ಭಾವಚ್ಞಾ ನದಿಂದ ಗ್ರಹಿಸಿ ಈ ಲಿಂಗತ್ರಯನಿಡಿದು 
ಆಚರಿಸಿ ಲಿಂಗದೊಡನೆ. ಕೂಡಿ ಆ ಭವೇ ತಾನು ತಾನಾಗಿ ನಿರಾಜಿಸು 
ತ್ರಿಪ್ಪುದೀಗ ಶಿನಯೋಗ ನೋಡಾ ಮಹಾಲಿಂಗ ಗುರುಸಿದ್ದೇಶ್ವರ 
ಪ್ರಭುವೇ 2) 
ಈ ನಚನವನ್ನು ಚನ್ನಾಗಿ ಧ್ಯಾನಗೊಟ್ಟು ಓದಿನೋಡಿದರೆ ಯೋಗೆಶಾಸ್ತ್ರದ ಸಾರವನ್ನು 
ಹೀರಿ ಶಿವಯೋಗದ ಲಕ್ಷಣವನ್ನು ಅದೆಷ್ಟು ಚನ್ನಾಗಿ ಮಂಡಿಸಿರುನರೆಂಬುವದು ತಿಳಿದು 
ಬರುತ್ತದೆ. ಇದರಿಂದ ಶಿದ್ಧಲಿಂಗ ಶಿವಯೋಗಿಗಳು ಅದೆಂತಹ ಶಿವಯೋಗ ಜ್ಞಾನಿ 
ಗಳೆಂಬುವದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ವಚನವನ್ನು ಓದಿದರೆ ವಾಚಕರು ಮುಗ್ಧ 
ರಾಗಜಿ ಇರರು. ಈ ಶಿನಯೋಗಕ್ಕೆ ಬಸವಾದಿ ಶರಣರು ಪರಮಯೋಗವೆಂತಲೂ 
ಹೇಳಿರುತ್ತಾರೆ. ಶ್ರೀ ತೋಂಟದ ಸಿದ್ದ ಲಿಂಗ ಯತಿಗಳ ಇಷುಟ: ಸೇರಿದವರೂ, 
ಗಳಾದ ವಚನಗಳನ್ನು ರಚಿಸಿದನರೂ ಆಗಿರುವ ಸ್ವತಂತ್ರ ಸಿದ್ಧ ಲಿಂಗ 
ಜೀವರು ಶಿವಯೋಗದ ಬಗ್ಗೆ ಅನೇಕ ವಚನಗಳನ್ನು ಹೇಳಿರುತ್ತಾರೆ. ಅವರ  ಒಂಹಿರಡು 
ವಚನಗಳನ್ನು ಇಲ್ಲಿ ನೋಡಬೇಕಾಗಿದೆ. 
೨೯೫ 
« ಹರಿವ ಮನವಾಯುವನೊಂದು ಹುರಿಮಾಡಿ ಮನವ ಸಿ ಸರಗೊಳಿಸಿ 


ಸಗುಣಧ್ಯಾನದಲ್ಲಿ ಮನನ ಸನಿದು ನಿರ್ಗುಣದಲ್ಲಿ ನಿಂದು ಆ” ನಿರ್ಗುಣ 
12 


ನಿಕಿಲ ಬಸನತತ್ವ ರತ್ನಾಕರ 


ಧ್ಯಾನ ಬಲಿದು ಸಗುಣ ನಿರ್ಗುಣದಲ್ಲಿ ಅಡಗಿ ಆ ನಿರ್ಗುಣವಾದ ನಿಜದಲ್ಲಿ 
ಮನೋಲಯವಾದುದೇ ನಿಜಗುರು ಸ್ವತಂತ್ರಸಿದ್ಧಲಿಂಗೇಶ್ವರನ ಪರಮ 
ರಾಜಯೋಗ? 
ಈ ವಚನವು ಕೇವಲ ನಿರ್ಗುಣಧ್ಯಾನವನ್ನು ಮಾಡುವ ಯೋಗಿಯ ಲಕ್ಬಣವನ್ನು 
ತೋರಿಸುತ್ತದೆ. ಮತ್ತು-- 
೨೯೬ | 
"4 ಯೋಗದ ನೆಲೆಯನರಿಯದಡೆನೆಂಬವರಿಗೆ ಹೇಳಿಕೆ ಕೇಳಿಕೆ ಪೃಥ್ವಿ 
ಅಪ್ಪುಗಳೆರಡರ ಆಧಾರಗೊಳಿಸಿ ಅಗ್ನಿವಾಯುಗಳ ಅಂಬರ ಸ್ಥಾನಕೊಯ್ದು 
ಆತ್ಮಾಕಾಶವೆರಡು ಅನುಭಾವ ಮುಖಕ್ಕೆ ತಂದು ಮನದನು ವಮಾಾನವಳಿದು. 
ನೆನಹು ನಿಶ್ಚಲವಾಗಿ ಒಳಗೆ ಜ್ಯೋತಿರ್ಲಿಂಗವ ನೋಡುತ್ತ ಹೊರಗೆ ಎರಡು 
ಹುಬ್ಬಿನ ನಡುವೆ ಉಭಯಲೋಚನವರಿರಿಸಿ ಹಿಂದು ಮುಂಜೆನೆಣಸದೆ 
ಸಂದೇಹವಿಲ್ಲದೆ ಖೇಚರಿಯನಾಚರಿಸಲು ಲೋಚನ ಮೂರುಳ್ಳೆ ಶಿವ 
ತಾನಹನು ನಿಜಗುರು ಸ ಸ್ವ ತಂತ್ರ ಸಿದ್ಧ ಲಿಂಗೇಶ್ವ ರನಲ್ಲಿ ಆತನೇ ಶಿವಯೋಗಿ? 
ಹೀಗೆ ಯೋಗವನ್ನು ಆಚರಿಸಿದ್ದೇ ಸ್‌ ಈತ ಶಿವಯೋಗಿಯೆಂದು ಶಿವಯೋಗದ 
ಲಕ ಕ್ಷಣವನ್ನು ಮನೋಹರವಾಗಿ “ವರ್ಣಿಸಿರುತ್ತಾನೆ ನೆ. 
ಯೋಗಶಾಸ್ತ್ರವು ಅತ್ಯಂತ ಕಠಿಣಗಳಾದ ಶಾಸ್ತ್ರಗಳಲ್ಲಿ ಒಂದಾಗಿರುತ್ತದೆ. ಅದನ್ನು 
ಸುಲಭವಾದ ತಿಳಿಗನ ಡದಲ್ಲಿ ಹೇಳುವದು ಬಹಳ ಕ್ಲಿಷ್ಟಕರವಾದ ಕಾರ್ಯನವಾಗಿರುತ್ತದೆ 
ಯಾದರೂ ಶಿವಶರಣರು ಬಹಳ ಸುಲಭವಾಗಿ ವರ್ಣಿಸಿರುತ್ತಾರೆ. ಇದರಿಂದ ಅವರ 
ಅನುಭವದ ಜ್ಞಾನವು ಬಹಳ ಮಹತ್ತರವಾದುಜಿಂಬುವದು ತೋರಿಬರುತ್ತದೆ. | 


| ೯೭ 
ಸ್ವತಂತ್ರಸಿದ್ಧ ಲಿಂಗದೇವರು. 

"" ಪೂರ್ವದ್ವಾರವ ಬಂಧಿಸಿ ಅಥೋದ್ವಾರವ ಬಲಿದು ಊರ್ಧ್ವ 
ದ್ವಾರವ ತೆಗೆದು ಎವೆ ಹಳಚದೆ ಒಳಗೆ ನಿಂದು ನೋಡುತಿರ್ದೆನಯ್ಯಾ 
ಬಂದುದಾ: ಹೋದುದಾ ನರಿಯದೆ ನಿಮ್ಮ ನೋಡುತಿರ್ದೆನಯ್ಯಾ ಮನ 
ನಿಂದುದು ನಿಮ್ಮಲ್ಲಿ ಹೆರೆಹಿಂಗದೆ ಪರಮಸುಖ ಡೊರಕೊಂಡಿತ್ತು 
ಇನ್ನಂಜೆನಂಜೆ ಜನನಮರಣವೆರಡೂ ಹೊರಗಾದವು ನಿಜಗುರು ಸ್ವತಂತ್ರ. 
ಸಿದ್ಧಲಿಂಗೇಶ್ವರನಲ್ಲಿ ನಿಜಸುಖಸಮನಿಸಿತ್ತಾಗಿ'' 

ಇದು ಧ್ಯಾನಯೋಗದ ಪರಮಾವಧಿಯ ಲಕ್ಷಣವಾಗಿರುತ್ತದೆ. ಹೀಗೆಯೇ ಅನೇಕ 
ಜನ ಶರಣರು ಪ್ರಾಣಲಿಂಗಿಯ ಸ್ಥಲದಲ್ಲಿ ಹೇಳಿದ ವಚನಗಳೆಲ್ಲ ಪ್ರಾಯಶಃ ಶಿವಯೋಗ 
ಶಾಸ್ತ್ರಕ್ಕೆ ಹೋಲುತ್ತವೆ. ಅವುಗಳನ್ನೆಲ್ಲಾ ಪುಷ್ಟಿ ಗಾಗಿ ಇಲ್ಲಿ ಹೇಳುವದವಶ್ಯನಿದ್ದರೂ 
ಸ್ಫಳಾಭಾನದಮೂಲಕ ಹಾಗೆ ಮಾಡದೆ ಕೆಲವು ಶಿವಶರಣರ ವಚನಗಳನ್ನು ಮಾತ್ರ 
ಇಲ್ಲಿ ನೋಡಬೇಕಾಗಿರುತ್ತದೆ. ಯಾಕಂದರೆ ಶಿವಶರಣರೆಲ್ಲ ಅಷ್ಟಾಂಗಯೋಗವನ್ನು 
ಶಿವಯೋಗಕ್ಕೆ ಹೇಗೆ ಪರಿವರ್ತಿಸಿರುತ್ತಾರೆಂಬುವದು ಜನಗಳಿಗೆ ಗೊತ್ತಾಗುವದವಶ್ಯವಿರು 
ತ್ತದೆ. ಆ ಶಿವಯೋಗದಲ್ಲಿ ತಾನು ಆನಂದಾಮೃತನನ್ನು ಪಾನಮಾಡಿ ಉಳಿದವರಿಗೂ 
ಹೇಗೆ ಮಾರ್ಗದರ್ಶಕರಾಗಿರುತ್ತಾರೆಂಬುವದು ಸ್ಪಷ್ಟವಾಗಿ ತೋರುತ್ತಲಿದೆ. 


ಬಸವಣ್ಣನವರೂ ಧ್ಯಾನಯೋಗವೂ ೧೭೯ 


೨೯೮ 
ಅಖಂಡೇಶ್ವರನ ವಚನವನ್ನು ಬರೆದ ಷಣ್ಮುಖದೇವರು-- 

“ ದೇಹವಾಸನೆ ಹರಿದು ಆತ್ಮಭನಬಂಧನದ ಕೀಲ ಮುರಿದು 
ಪರಾತ್ಸರವಾದ ಪ್ರಾಣಲಿಂಗವ ಕೂಡುವದಕ್ಕೆ ಆವುದು ಸಾಧನವೆಂದರೆ 
ಎಲ್ಲ ಗಣಂಗಳು ತಿಳಿಯುವಂತೆ ಹೇಳುವೆ ಕೇಳಿರಯ್ಯ ಎಂಭತ್ತೆಂಟು 

ಆಸನಂಗಳೊಳಗೆ ಮುಖ್ಯವಾಗಿರ್ಪುದು ಶುದ್ಧಾ ಸನವು. ಆ ಸಿದ್ಧಾಸನದ 
ಕಟ್‌ ಗುದ, ಗುಹ್ಯ, ಮಧ್ಯಸ್ಥಾ ಫವಾದ ಯೋನಿಮಂಡಲ 
ವೆಂಬ ದ್ವಾರ ಆ ದ್ವಾರಕ್ಕೆ ಎಡದ ಹಮ್ಮಡವನಿಕ್ಕಿ ಬಲದ ಹಿಮ್ಮಡವ 
ಮೇಢ್ರಸ್ಥಾನದಲ್ಲಿರಿಸಿ ಬೆನ್ನು ಎಲುವ ಸೋಂಕಿಸದೆ ನೆಟ್ಟನೇ ಕುಳಿರ್ದು 
ಉಭಯಲೋಚನವನೊಂದುಮಾಡಿ ಉನ್ಮನಿಯ ಸ್ಥಾನದಲ್ಲಿರಿಸಿ ತ್ವಕ್ಕು, 
ನೇತ್ರ, ಜಿಹ್ವೆ, ಶ್ರೋತ್ರ, ಘ್ರಾಣ, ಹೃದಯವೆಂಬ ಆರು ದ್ವಾರಗಳನ್ನು 
ಆರಂಗುಲದಿಂದೊತ್ತಲು ಸಾ 3ರ ಮೂಲಾಗ್ತ್ವಿ ಸಟುತರವಾಗಿ 
ಪವನನೊಡಗೂಡಿ ಮನಸ್ಥಿರಗೊಂಡು ಊರ್ಧ್ವಕ್ಕೆ ಸಿ ಉಭಯಲಿಂಗ 
ದೊಳಿರ್ದ ಮಹಾಲಿಂಗದೊಡಗೂಡಿ ಅನಂತಕೋಟಿ ಸೂರ್ಯಾಗ್ದಿ ಚಂದ್ರ 
ಪ್ರಕಾಶನನೊಳಗೊಂಡು ಅಲ್ಲಿ ಸೂಕ್ಷ್ಮವಾಗಿ ಅಂಗುಲಪ್ರ ಜಿತಾ 
ಶುದ್ಧ ತಾರೆಯಂತೆ ಕಂಗಳ ನೋಟಕ್ಕೆ ಕರತಳಾಮಳಕವಾಗಿ 'ಕಾಣಿಸುತ್ತಿದ್ದ 
ಪ್ರಾಣಲಿಂಗದಲ್ಲಿ ಸಾ )) ಣಸಂಭೋಗಮಾಡಬಲ್ಲಾ ತನೇ ಪ್ರಾಣಲಿಂಗ 
ಸಂಬಂಧಿ ಆತನೇ ಪ್ರ ಇಮಾ ರಹಿತನಯ್ಯ ಅಖಂಡೇಶ್ವ ಕ್ಸ್‌ 


ಈ ವಚನ ಢಾ )ನಯೋಗದ ಲಕ್ಷಣವನ್ನು ಸ್ಫುಟವಾಗಿ ಹೇಳುತ್ತದೆ. ಹೀಗೆ ಅಷ್ಟಾಂಗ 


es ಶಿವಯೋಗಕ್ಕೆ ಸಾಸ ಹೇಳುವದರಿಂದ ಷಟ್‌ಸ ಶಲಗಳಲ್ಲ ಈ ಶಿವ 


ಯೋಗದಲ್ಲಿ ಸ್ಥಾ ್ರಿರಸ್ಯವಾಗಿ ಸ ಸಮನ್ವ ಯವನ್ನು ಹೊಂದುತ್ತ ನೆ. 


ಶಿವಯೋಗ ಪ್ರದೀಪಿಕೆಕಾರರು ನೀರಶೈವ ಮತವು ಜ್ಞಾನ ಕಿ ಕ ಯೋಭಯಾತ್ಮಕ 
ವಾಗಿರುವದರಿಂದ ತೇ ಜ್ಞಾ ನಕ್ರಿಯೆಗಳ ಸಮ್ಮೇಳನ ಸಾಧನದಿಂದ pe ಸಿದಿ ಯನ್ನು 
ಕೊಡುವ ಯೋಗಾಭ್ಯಾಸದಲ್ಲಿ ನೀರಶೈವಾಚರಣೆಯು ಸಮರಸಗೊಂಡಿರುವದು ಆದುದ 
ನಿಂದಲೇ, ಈ ಅಷ್ಟಾ ೦ಂಗವೇ ಶಿವಪೂಜಾಂಗವೆಂದೂ, ಶಿವಯೋಗವೇ ಷಟ್‌ಸ ಸ ಲವೆಂದೂ 
../9ಸಗೊಳಿಸಿರುತ್ತಾ ರೆ, 


ಶಿನಯೋಗ ಪ ಪ್ರದೀಪಿಕೆಯಲ್ಲಿ' 


. ಯಮೇನ ನಿಯಮೇನ ನೈ ವಮನ್ಯೆೇ ಭಕ್ತ ಇತಿ ಸ್ವಯಂ | 
ಸ್ಸ ರಾಸಸಸೆವೂ ಕ. e ಮಾಹೇಶ್ವ ರ ಪದಾಸ್ವಿತಃ । 
ಚೆರಾಚರಲಯೆಸಾ ನಂ es ಸಂಜ್ಞ ಕಂ | 
ಪ್ರಾ ಣೇತದ್ಯೊ (ನ್ನ ಸಂಲೀನೇ ಪ್ರಾ By ಭನೇತ್ಪು ಮಾಸ್‌ | 
ಪ್ರತ್ಯಾಹಾರೇಣ ಸಂಯಕ್‌ : ಪ್ರಸಾದೀತಿ ನ Sha 
ಧ್ಯಾ ನಧಾರಣಿಸಂಪನ್ನಶ್ಶ ರಣ ಸ್ಸ ಹಾನ್‌ ಸುಧೀಃ । 
ಅ೦ಗೈ ಕ್ಕೊ ಡೆ ತಭಾನಾತ್ಮಾ್‌ ' ಇಶ್ಚಲೈ ಕ ಸಮಾಧಿನಾ । 
ಏನಮಸ್ಸಾಂಗಯೋಗೇನ ನೀರತೆ | ಸೋಭನೇನ್ನ ರಃ ॥ 


ಎಲಲಿ ಬಸವತತ್ವ ರತ್ನಾಕರ 


ಅಂದರೆ-- ಯಮ ನಿಯಮನೆಂಬ ಯೋಗದ್ವಯದಿಂದ ಭಕ್ತನೆನ್ನಿಸಿಕೊಳ್ಳುವನು, 
ಸ್ಥಿರವಾದಾಸನದಿಂದ ಕೂಡಿದಾತನು ಮಹೇಶ್ವರನೆಸ್ರ್ರಿಸಿಕೊಳ್ಳು ನನು. _ ಚರಜೇತನ 
ವೆನಿಸುವ ಸವಿಕಲ್ಪ ನಿರ್ನಿಕಲ್ಫಾತ್ಮಕನಾದ ಜ್ಞಾ ಸ್ಲಾನಸಂತಾನಕ್ಕೂ ಅಚೇತನವೆನಿಸುವ 
ತತ್ವ ತಾತ್ವಿ ಕಂಗಳಿಗೂ ಹಾತೂರು! ಗರ್ಭೀಕರಿಸುನ ಲಯಸ್ಜಾ ನವಾದ ಮತ್ತು 
ನಾದಾತ್ಮ ಪಾನ ಶುದ್ಧ ಪ್ರ ಪೃಸಾದಲಿಂಗವು ಆಕಾಶವೆಂಬ. ಹೆಸರುಳ್ಳು ದು, ಆ ಪರಮಾ 
ಉಕ ಶಿವಬೀಜದಲ್ಲಿ ಪ್ರಾಣಕಲಾತ್ಮ] ಕವಾದ ಅತ್ಮಬೀಜವು. ಮನೋಮಾರುತಂ 
ಗಳೊಡನೆ ಕೂಡಿ ನಿಲಯವನೆಯ್ದ ಲಾಗಿ ಆ "ಹ ಇಹುಕಂನನ್ನನಾಸ ಪುರುಷನು 
ಪ್ರಾಣಲಿಂಗಿಯು ಆಗುವನು. "" ಆತನಿಗೆ ಅನುಭವಭಕ್ತಿ ಆಗುವದರಿಂದ ಪ್ರಾಣಲಿಂಗಿ?” 
ಆ ಪ್ರಾಣಲಿಂಗದಲ್ಲಿ ಲಯಿಸುವ ಮನೋಮಾರುತಂಗಳನು ಕೆದರಲೀಸದಿಹುದರಿಂದ 
ಕೂಡಿದಾತನು ಪ್ರಸಾದಿಯೆನಿಸುವನು. ಈತನಿಗೆ ಅವಧಾನಭಕ್ತಿಯು ಇರುವದು. ಮಹಾ 
ಲಿಂಗಧ್ಯಾನಧಾರಣಸಂಸನ್ನ್ಮನಾದವನು ಶರಣಸ್ಥ ಲದವನು. ಈತನಿಗೆ ಆನಂದಭಕ್ತಿಯು 
ಇದೆ. ಸಂಪೂರ್ಣ ಕುಂಭದಂತೆ, ನಿಸ್ತರಂಗಾಂಬುಧಿಯಂತೆ, ನಿಶ್ಚಲತ್ವವೇ ಮುಖನಾದ 
ಸಮಾಧಿಯೋಗದಿಂದ ಜ್ಞಾತೃಜ್ಞೇಯನೆಂಬ ದ್ವೈತಭಾವವಿಲ್ಲದಾತನು ಲಿಂಗೈಕ್ಕ 
ನೆನಿಸುವನು. ಈತನಿಗೆ ಸಮರಸ ಭಕ್ತಿಯುಂಟು, ಈ ಪ್ರಕಾರ ಯಮಾದಿ ಅಷ್ಟಾಂಗ 
ಯೋಗದಿಂದ ಮನುಷ್ಯನು ಷಟ್‌ಸೃಲಸ್ಯ | ನೀರಶೈವನಾಗುವನು. ಹೀಗೆ ಅಷ್ಟಾಂಗ 
ಯೋಗವನ್ನು ಸಟ್‌ಸ ಸ ಲಗಳಿಗೆ ಸ ಸಮನ್ಹಯವಾಗಿ ಜಾಣ್ಮೆಯಿಂದ ತೋರಿಸಿರುವರು, 


ಶ್ರೀ ಗಣದಾಶಿ ನೀರಣ್ಣನ ನಚನ- ಪುಟ ೨೩ 


"" ಧ್ಯಾನಧಾರಣಸಮಾಧಿ ಎಂತೆಂದೊಡೆ ಸದ್ದುರುವೇ ಕರುಣಿಪುದು 
ಕೇಳ್ಳೆ ಮಗನೆ ಧ್ಯಾನಯೋಗವೆಂದೊಡೆ ಅಧಾರ ಮೊದಲಾಗಿ ಆಜ್ಞೆ 
ಕಡೆತನಕ ಇಷ್ಟಲಿಂಗವ ಧ್ಯಾನಿಸಿ ಅರ್ಚಿಸಿ ಪೂಜಿಸಿ ಅಲ್ಲಿಯ ತ್ರಿಕೂಟ 
ಸಂಗಮದಲ್ಲಿ ಗಂಗೆ ಯಮುನೆ ಸರಸ್ವತಿ ನದಿಗಳು ಕೂಡಿದ ಠಾವಿನಲ್ಲಿ 
ಸ್ರಮಥಗಣಂಗಳು ಮೊದಲಾಗಿ ಅಲ್ಲಿ ಮಜ್ಜನವನೀಡುತ್ತಿಹರು. ಅಲ್ಲಿ 
ಸೂರ್ಯಪೀಠದಮೇಲೆ ಗುರುವು ಮೂರ್ತವಮಾಡಿರಲು ಅವರ ಪಾದಾ 
ರ್ಚನೆಯಮಾಡಿ ಪಾದೋದಕ ನದಿಗಳಲ್ಲಿ ಸ್ನಾನವಮಾಡಿ ಅವರ ಸಂಗಡ 
ಶಿಖಾಸಾ ನಕ್ಕೆ ಹೋಗಿ ಆ ಶಿಖಾಚಕ್ರ ದಲ್ಲಿದ್ದ ಬಸವಾದಿ ಪ್ರ ನ್ರಮಥಗಣಂಗಳು 
ಅವರ SAR ಏಳನೆಯ ಮಂಟಸಕ್ಕೆ' ಹೋಗಿ ಅಲ್ಲಿ ಸಶ್ಚಿ ಮ ಚಕ್ರದಲ್ಲಿ 
ನಿರಂಜನ ಜಂಗಮವು ಅಲ್ಲಿ ಅಸಂಖ್ಯಾತ ಪ್ರಮಥರು ಸಂಕದ ಗಣಂಗಳು 
ಸಹವಾಗಿ ಲಿಂಗಾರ್ಜನೆಯಮಾಡುತ್ತಿಹರು. ಆ ಲಿಂಗಾರ್ಚನೆ ಎಂತೆಂದೊಡೆ 
—ಮೊದಲೇ ಚಿದ್ಧಸ ಸ್ಮ ವನೇ ಧರಿಸಿ ಆನಂದೋದಕದಿಂದ ಲಿಂಗಕ್ಕೆ ಕ್ರಿಯಾ 
ಮಜ್ಜನವ ಡಿ ಆಷ್ಟ ತನುನಿನ ಅಷ ತೈಸುಗಂಧವನೆ ಧರಿಸಿ ರ 
ಸಂಚಲನಿಲ್ಲದೆ ಗುಣತ್ರ 'ಯದಕ್ಷ ತೆಯ `ಸಿ ಸಾನಿರದ್ಯವತ್ತು ಪ್ರಣಮದ 
ಸರಿಮಳವ ಇರ್ತಾ ಪುಷ್ಪದ ಧರಿಸಿ ದಶವಾಯುಗಳ ಗುಣಧರ್ಮ 

.ಕರ್ಮಂಗಳ ಸುಟ್ಟು ಸದ್ವಾಸನೆಯ ಭಧೂಪವ ಬೀಸಿ ಹೃದಯನೆಂಬ ಪ್ರಣತಿ 
ಯೊಳು ದೃಢಚಿತ್ತವೆಂಬ ಬತ್ತಿಯನಿರಿಸಿ ಅರುಹೆಂಬ ತೈಲವನೆರೆದು ಮಹಾ 


ಬಸವಣ್ಣನನರೂ ಧ್ಯಾನಯೋಗವೂ 


ಜ್ಞಾನವೆಂಬ ಜ್ಯೋತಿಯ ಮುಟ್ಟಿಸಿ ಅದರಿಂದೊದಗಿರ್ದ ಏಕಾರತಿ 
ಯಾರತಿ ಪಂಚಾರತಿ ಮಹಾ ಪ್ರಕಾಶಗಳ ದೀಪನ ಬೆಳಗಿ ಕ್ರಿಯಾ, 
ಜ್ಞಾನ, ಇಚ್ಛಾದಿ, ಹಟ್ಟ ಮೊದಲಾದವರು ಆರತಿಯ ಪಿಡಿದಿಹರು. 
ಆಮೇಲೆ ಪಾದತೀರ್ಥವ ಸಲಿಸಿ ಮತ್ತೆ ಐವತ್ತು ದಳಗಳಲ್ಲಿದ್ದ ಐವತ್ತು 
ರುದ್ರಕನ್ನಿಕೆಯರು ಅಡಿಗೆಯಮಾಡಿ ಅವರಿಗೆ ಇಚ್ಛಾ ) ಪದಾರ್ಥವ ನೀಡು 
ತ್ತಿಹರು. ಅವರೊಕ್ಕುಮಿಕ್ಳು ಪ ದ್ರ ಸಾಡವನುಂಡು' ಫಲಪದಾಕಾಂಕ್ಷೆ 
ಗಳಿಲ್ಲದೆ ಉಲುಹೆಡಗಿದ ನಿಜಸ್ರ ಸ ತೆಸರ್ಣದ ವೀಳೆಯವನಿತ್ತು ಅವರ 
ತಾಂಬೂಲ ಪ್ರಸಾದವನುಂಡು ಸರಿಣಾಮಿಸಿ ಕರಮನಭಾವಂಗಳಿಗೆ ಪ್ರ ತ್ಯಕ್ಷ 
ನಾಗಿ ಹಾಟ್‌ ಧ್ಯಾನಿಸುವದೇ ಧ್ಯಾನಯೋಗ. ಇನ್ನು ಧಾರಣಯೋಗದ 
ನಿವರ--ಕರದೊಳಗೆ ಇಷ್ಟ ಲಿಂಗನ ಮಾರ್ತನಮಾಡಿಸಿ ಮನದೊಳಗೆ 
ಪ್ರಾಣಲಿಂಗವ EAR ಭಾವದೊಳಗೆ ತೃ ಪ್ಲಿಲಿಂಗವ ಮಾರ್ತವ 
ಹ ಕರಮನಭಾನದೊಳಗೆ ಪ ಪ್ರತ್ಯಕ್ಷ ವಾಗಿ ಸ ಧರಿಸಿಕೊಂಡಿಸ್ಪು 


(Ce 


ದೀಗ ಧಾರಣಯೋಗ. ಇನ್ನು ಸಮಾಧಿಯೋಗದ ವಿವರ--ಆ ಇಷ್ಟಪ್ರಾಣ' 


ಭಾವಲಿಂಗನ ಏಕವಮಾಡಿ ಅಲ್ಲಿ ಐಕ್ಯನಾಗಿಪ್ಪು ದೀಗ ಸಮಾಧಿಯೋಗ 
ಎಂದರುಹಿದಾತ ನಮ್ಮ ಶಾಂತ್ಮ' ಕೂತ ಜ್‌ 


ಸಂಗನ ಬಸವೇಶ್ವರನ ವಚನ--ಪುಟ ೫೩-೫೪ 
ಶಿವಯೋಗದ ನಿಷಯಕ್ಕೆ-- 

"ಅಯ್ಯಾ ಇನ್ನು ಹಠಯೋಗವ ಮರೆದು ಶಿವಯೋಗದಲ್ಲಿ ನಿಂದ 
ಭೇದವೆಂತೆಂದೊಡೆ ಆ ನಿಲುಕಡೆಯ ಶ್ರೀ ಗುರುಕಟಾಕ್ಸೆಯಿಂದ ನಿರೂಸಿ 
ಸುವೆವು ಕೇಳಯ್ಯ ವರಕುಮಾರ ದೇಶಿಕೋತ್ತಮನೆ ವಾಮಭಾಗದ ಚಂದ್ರ 
ನಾಳ ಚಂದ್ರನೇತ್ರ ನಾಮಕರಣ ದ್ವಾ ರಂಗಳು ಮೂರು ಶಈಡಾನಾಡಿ 
ಎನಿಸುವದಯ್ಯ ದಕ್ಷಿಣಭಾಗದ ಸೂಯ: ಸೂರ್ಯನೇತ್ರ ದಕ್ಷಿಣ 
ಕರ್ಣದ್ದಾರಂಗಳು is ಪಿಂಗಳನಾಡಿ ಎನಿಸುವದಯ್ಯ ಅಫೋಡ್ವಾ ರ 
ಗುಹ್ಯ ದ್ವಾ ಸ ಜಿಹ್ವ ದ್ವಾರ ಇವು ಮೂರು ಸುಸುಮ್ನುನಾಡಿ ಎನಿಸುನಡಯ್ಯ 
ಹಾಡೂ ವಿಶುದ್ಧ ಬ ಬ್ರಹ್ಮ ಇವು ಮೂರು ಇಪ್ಪತ್ತ ರಡುಸಾನಿರ ನಾಡಿ 
ಗಳಿಗೆ ಮೂಲಸೂತ್ರ "ವಾದ ಮಧ್ಯ ನಾಡಿ ಎನಿಸುವದಯ್ಯ ಇಂತೀ ದಶ 
ದ್ವಾರಂಗಳಲ್ಲಿ ಚರಿಸುವ ಮನ್ಮಥನಿಕಾಶಮಃ ಗುರೂಪಾವಸ್ಥೆಯಂ ಹಿಂದು 
ಮಾಡಿ ತನ್ನ ಸತ್ಯ ನೇ ಮುಂದಾಗಿ ತನ್ನ ನಡೆನುಡಿಗಳ ತಾನೇ ನಿಚಾರಿಸಿ 
ಸದ್ದು ರುಲಿಂಗ PE ಶಿವದೀಕ್ಷೆ. ಯ ಹಡೆದು ಲಿಂಗಾಂಗ ಸಂಬಂಧಿ 
ಯಾಗಿ ಆ ಲಿಂಗಚ್ಛೆ ತನ್ಯಸ್ವ Sot ಸೂದೋದಕ ಪ್ರಸಾದ ಮಂತ್ರ 
ದಿಂದ ಆತ್ರಿನಿಧವಾದಿಗಳು ಮೊದಲಾಗಿ ದ್ವಾ ದಶತಾಡಿಗಳೇ ಕಡೆಯಾದ 
ಸಮಸ್ತ ಗು ಸವಿಶ್ರಸ್ನ ರೂಪವಾಗಿ ಸರ್ವಾಪಸ್ಥೆ ಯಲ್ಲಿ ಚಿದ್ರನಮಹಾ 
ಲಿಂಗವ ಅಷ್ಟ ನಿಧಾರ್ಚನೆ' EES ಪರಿಪರಿ 


ಯಿಂದರ್ಚಿಸಿ ಚಾರಭ್ಪಷ್ಟರ ತ್ರಿಕರಣಂಗಳಿಂದ ಸೋಂಕದೆ. ಅಂಗ 


ಕರಣಂಗಳಾಗಿ ಸತ್ಸಿ ಯೆ ಜ್ಞಾನಾನಂದನೆ ಪ್ರಭಾನಿಸಿ ಶ್ರೀ .ಎರುಳಿಂಗ್ಲ 


೧೮೬೧ 


ಬಸವತತ್ವ ರತ್ನಾಕರ 


ಜಂಗಮ ಪಾದೋದಕ, ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಸದಾಚಾರ 
ಸದ್ಭಕ್ತಿ ಸಮ್ಯಜ್ಞಾನ ಸದ್ರರ್ತನೆಯೆಂಬ ಚಿದ ಶ್ವರ್ಯದಲ್ಲಿ ಸಂತೃಪ್ತರಾಗಿ 
ನಿಂದ ನಿಲುಕಡೆಯಲ್ಲಿ ಪೂರ್ಣಸ್ವರೂಪ ನಿಜ ಶಿವಯೋಗಿಗಳು ನಿಮ್ಮ 
ಶರಣರು ನೋಡಾ ಸಂಗನ ಬಸವೇಶ್ವರಾ'' 


೨೯೯ 
ಚನ್ನಬಸವಣ್ಣನವರು 
«ಶ್ರೋತ್ರ, ನೇತ್ರ, ಫ್ರಾಣ, ಜಿಹ್ವೆ, ತ್ವಕ್ಕೆಂಬ ಬುದ್ದೇಂದ್ರಿಯ 
ಕೂಡಿಕೊಂಡ: ಇಚ್ಛಿಸುವ ವಾಯುನಾಳವಾವುದೆಂದರೆ ರೇಚಕ, ಪೂರಕ, 
ಕುಂಭಕರೂಪಿಂದೆ ಜೇಷ್ಟಿಸುವದೊಂದು ಪ್ರಾಣವಾಯು ರಸಂಗಳ 
ವಿರಸಂಗಳಂಮಾಡಿ ಮಲಮೂತ್ರಂಗಳ ನದಸ್ತುವಂ ಮಾಡಿಸುವದೊಂದು 


ಉದಾನವಾಯು ಸಮಧಾತುಗಳನರಿತು ಅನ್ನಪಾನಾದಿಗಳ ಪರಿಹರಿಸುವ 


ದೊಂದು ಸಮಾನವಾಯು ರಕ್ತವ್ಯಾಪ್ತಿಯ ಮಾಡಿಸುವದೊಂದು ನಾಗ : 


ವಾಯು ಓಕರಿಕೆಯ ಮಾಡಿಸುವದೊಂದು ದೇವದತ್ತವಾಯು ನುಡಿ ನುಡಿ 
ಯಲಿಕ್ಸೆ ಬುದ್ದಿಯ ಮಾಡಿಸುವದೊಂದು ಧನಂಜಯವಾಯು ಈಡಾದಿ 
ದಶವಾಯುಗಳ ಸ್ಥಾನವಾನಾನೆಂದೊಡ” ಗುಹ್ಯದಲ್ಲಿ ಅಪಾನವಾಯು 
ನಾಭಿಯಲ್ಲಿ ಸಮಾನವಾಯು ಹೃದಯದಲ್ಲಿ ಪ್ರಾಣನಾಯು ಕಂಠದಲ್ಲಿ 
ಉದಾನವಾಯು ಮುಖದಲ್ಲಿ ಧನಂಜಯವಾಯು ಸಪ್ತಸಂದುಗಳಲ್ಲಿ 
ವ್ಯಾನವಾಯು ಈಡಾನಾಳದಲ್ಲಿ ನಾಗವಾಯು ಪಿಂಗಳ ನಾಳದಲ್ಲಿ 
ಕೂರ್ಮವಾಯು ಸುಷುಮ್ನುನಾಳದಲ್ಲಿ ಕೃಕರವಾಯು ಹಸ್ತದಲ್ಲಿ ದೇವದತ್ತ 
ನಾಯು ಜಿಹ್ವೆಯಲ್ಲಿ ಧನಂಜಯವಾಯು ಇಂತಿವು ದಶವಾಯುಗಳು 
ಈ ನಾಯು ಪ್ರಾಣಿಯಂ ಕಳೆದು ಲಿಂಗಪ್ರಾಣಿಯಂ ಮಾಡಿದಬಳಿಕ 
ಅದೇ ಲಿಂಗಾಂಗ ಸಮರಸೈಶಕ್ಯನಾದ ಶಿವಯೋಗ ನಿದ್ರಾಮುಡ್ರೆ ಎನಿಸುವ 
ದಯ್ಯ ನಮ್ಮ ಕೂಡಲಚನ್ನಸಂಗಯ್ಯ ನಲ್ಲಿ ಮತ್ತು ತನುವೆಸನ, ಧನವೆಸನ, 
ನಾಹನವೆಸನ, ವಿಶ್ವವೆಸನ, ಉತ್ಸಾಹವೆಸನ, ಶೇವಕವೆಸನ ಇಂತಿವು 
ಸಪ್ತವೆಸನಂಗಳ ವಿವರ ತನುವೆಸನವೆತ್ತಿದಲ್ಲಿ ವಸ್ತ್ರಾಭರಣ, ವೀಳ್ಯ 
ಅನುಲೇಸನಾದಿಗಳಂ ಬಯಸುತ್ತಿಹನು. ಮನವೆಸನವೆತ್ತಿದಲ್ಲಿ ಹುಸಿ, 
ಕಳವು ಸರದಾರಮಂ ಬಯಸುತ್ತಿಹನು ಧನವೆಸನವೆತ್ತಿದಲ್ಲಿ ಧನಧಾನ್ಯಮಂ 
ಬಯಸುವನು. ವಾಹನವೆಸನವೆತ್ತಿದಲ್ಲಿ ಆನೆ, ಕುದುರೆ ವಾಹನಂಗಳ 
ಬಯಸುತ್ತಿಹನು. ನಿಶ್ವವೆಸನವೆತ್ತಿದಲ್ಲಿ ಸಾಲೋಕ್ಯ ಸಾಮಾಪ್ಯ ಸಾರೂಪ 
ಸಾಯುಜ್ಯವೆಂಬ ಚತುರ್ವಿಧ ಕರ್ತವ್ಯಮಂ ಬಯಸುತ್ತಿಹನು. ಉತ್ಸವ 
ವೆಸನವೆತ್ತಿದಲ್ಲಿ ಪುತ್ರಮಿತ್ರಕಳತ್ರಾದಿಗಳಂ ಬಯಸುತ್ತಿಹನು. ಶೇವಕ 
ವೆಸನವೆತ್ತಿ ದಲ್ಲಿ ಗಳಿಸಲಾರೆ, ಕೊಡಲಾರೆ, ಕೊಳಲಾರೆನೆನುತಿಹನು. ಇಂತೀ 
ಸಪ್ತವೆಸನಂಗಳಂ ಬಿಟ್ಟು ಲಿಂಗವೆಸನಿಯಾಗಿರಬಲ್ಲಡೆ ನಮ್ಮ ಕೂಡಲ 
ಸಂಗಮದೇವನಲ್ಲಿ ಆತನೇ ಸರಮಶಿವಯೋಗಾಭ್ಯಾಸಿಯಾದ ಪ್ರಾಣಲಿಂಗ 
ಸಂಬಂಧಿ ಎಫಿಸುವನು, | ro 


ರ್ಚಾ್‌್ನ 


ಸಮತಟು ಕಟಕ ಚಚಡಿ ಟತಟ ಕಬ ನ ಪಜಸ ಸತು ಗಜ ಎ 


ಕ್‌ lie Ke 


& 
4 


ಭ್‌ ಬಸನಣ್ಣನನರೂ ಧ್ಯಾನಯೋಗವೂ ೧೮೯೩ 
ಇಲ್ಲಿಯವರೆಗೆ ಮೂರು ಜನ ಶರಣರ ಮೂರು ವಚನಗಳನ್ನು ಹೇಳಿದ್ದಾಯಿತು. ಸಿ: 
ಯೋಗದ ಮರ್ಮವನ್ನೆಲ್ಲ ಶರಣರು ಸುಲಭವಾಗಿ ತಿಳಿಯುವಂತೆ ಪ್ರತಿಪಾದಿಸಿರುವರು. 
ಇಂತಹ ಕಠಿಣವಾದ ವಿಷಯವನ್ನು ಇಷ್ಟು ಸುಲಭವಾಗಿ ಹೇಳುವದು ಸಾಮಾನ್ಯವಾದ 
ಕಾರ್ಯವಾಗಿರುವದಿಲ್ಲ; ಬಹಳ ಮಹತ್ವದ್ದಾಗಿರುತ್ತದೆ. ಶರಣರು ಸಾಮಾನ್ಯಜನರಿಗೂ 
ಕೂಡ ಶಿವಯೋಗದ ತತ್ವಗಳು ಕರತಲಾಮಲಕವಾಗುನಂತೆ ಮಾಡಿರುತ್ತಾರೆ. ಪಾಂಡಿತ್ಯ 
ವಾಗಲೀ, ಅನುಭವವಾಗಲೀ ಇಲ್ಲದಿದ್ದ ರೆ.ಹೀಗೆ ಹೇಳುವದು ಶಕ್ಕವಾಗಲಾರದು. ಕನ್ನಡ 
ಭಾಷೆಯಲ್ಲಿ ಯೋಗಶಾಸ್ತ್ರ ದಂತಹ ಕ್ಲಿಷ್ಟವಾದ ನಿಷಯವನ್ನು ಶರಣರಷ್ಟು ಸುಲಭ 
ವಾಗಿ ಬೇರೆ ಯಾರೂ ಹೇಳಿರುವದಿಲ್ಲ. ಹೇಳುವದೂ ಕಷ್ಟ ಕರವಾಡುಡು. 
ಅಷ್ಟ್ರಾಂಗಯೋಗಗಳಲ್ಲಿ ಕೆಲವಿಷಯ ತೆಗೆದುಕೊಡಿಡು ಲಿಂಗವಿರಹಿತನಾಗದೆ 
ಸದ್ಗುಣ ಸದಾಚಾರಗಳಿಂದ ಕೂಡಿ ದುರ್ಗುಣಗಳಿಂದ ದೂರನಾಗಿ ಸದಾ ಲಿಂಗಧ್ಯಾನ 
ದಲ್ಲಿ ತತ್ಸರನಾಗಿರಬೇಕೆಂಬುವ ಶಿವಯೋಗತತ್ವದ ತಳಹದಿಯಾಗಿರುತ್ತದೆಂಬುವದೇ 
ಬಸವಾದಿ ಶರಣರ ವಾದವಾಗಿರುತ್ತದೆ. ಶರಣರಲ್ಲಿ ಅನೇಕರು ಮಹಾನ್‌ ಮಹಾನ್‌ 
 ಶಿವಯೋಗಿಗಳಾಗಿರುತ್ತಾರೆ. ಶಿವೆಯೋಗಿಗಳೆಲ್ಲಿಯೇ ಏಕೆ ಹಿಂದೂಸ್ವಾನದ ಯೋಗಿಗಳ 
ಮಾಲಿಕೆಯಲ್ಲಿ ಅಗ್ರೇಸರರೂ, ಶೂನ್ಯಸಿಂಹಾಸನದ ಅಧ್ಯಕ್ಷರೂ, ಧರಮ ನಿರಂಜನ 
' ಮೂರ್ತಿಗಳೂ ಆದ ಶ್ರೀ ಅಲ್ಲಮಪ್ರಭುಗಳು ಬಸವಾದಿ ಪ್ರಮಥರಲ್ಲಿ ಶ್ರೇಷ್ಠರಾಗಿರು : 
 ತ್ರಾರಷ್ಟೆ? ಅವರ ನಿಷಯದಲ್ಲಿ ಇಲ್ಲಿ ಕೆಲವು ಸಂಗತಿಗಳನ್ನು ಬರೆದರೆ ಈ ವಿಷಯದ 
' _ಯಥಾರ್ಥವು ವಾಚಕರಿಗೆ ತಿಳಿಯುವದು. | 
ಹಠಯೋಗಪ್ರದೀಪಿಕೆಕಾರರು ಭರತಖಂಡದಲ್ಲಿ ಪ್ರಸಿದ್ಧರಾದೆ ಯೋಗಿಗಳ 
' ಮಾಲಿಕೆಯೊಂದನ್ನು ಮಾಡಿರುತ್ತಾರೆ. 


| ಸ ಹಠಯೋಗಪ್ರದೀಪಿಕಾ--ಪುಟ ೬ 
(ಮಥುರಾದಲ್ಲಿ ಅಚ್ಚಾಗಿದ್ದು ಇದಕ್ಕೆ ಹಿಂದಿಯಲ್ಲಿ ಟೀಕೆ ಇರುತ್ತದೆ). 


3 ಶ್ರೀ ಆದಿನಾಥ ಮತ್ಸೇಂದ್ರ ಶಾಬರಾನಂದ ಭೈರನಾಃ । 

ತ ಚೌರಂಗೀ ಪಾನ ಗೋರಕ್ಷ ವಿರೂಪಾಕ್ಸ ಬಿಲೇಶಯಾಃ ॥ 
ಮಂಥಾನೋ ಭೈರವೋ ಯೋಗೀ ಸಿದ್ಧಿರ್ಬುದ್ಧಶ್ಚ ಕಂಥಡಿಃ । 
ಕೋರಂಟಕಃ ಸುರಾನಂದಃ ಸಿದ್ಧಿ ಸಾದಶ್ಚ ಚರ್ಸಟಃ ॥ 

| ಕಾನೇರೀ ಪೂಜ್ಯಸಾದಶ್ಚ ನಿತ್ಯನಾಥೋ ನಿರಂಜನಃ । 

ಕಪಾಲೀ ಬಿಂದುನಾಥಶ್ಚ ಕಾಕಚಂಡೀಶ್ವರಾಹ್ವಯಃ ॥ 
ಅಲ್ಲಾನುಪ್ರಭುದೇನಶ್ಚ ಘೋಟಾಚೇಲೀ ಚ ಚಿಟಂಟಿನಿಃ । 
ಭಾನುಕೀನರದೇನಶ್ಚ ಖಂಡಃ ಕಾಪಾಲಿಕಸ್ತಥಾ ॥ 
ಇತ್ಯಾದಯೋಮಹಾಸಿದ್ದಾ ಹಠಯೋಗಪ್ರಭಾವತಃ । 
ಖಂಡಯಿತ್ವಾ ಕಾಲದಂಡಂ ಬ್ರಹ್ಮಾಂಡೇ ವಿಚರಂತಿ ತೇ ॥ 


| Ky ಶ್ರೀ ಆದಿನಾಥ, ಮತ್ಸೇಂದ್ರ, ಶಾಬರ, ಆನಂದ, ಭೈರನ, ಚೌರಂಗಿ, 
4 ಗೋರಕ್ಷನಾಥ, ನಿರೂಪಾಕ್ಸ್ವ ಬಿಲೇಶಯ, ಮಂಥಾನ, ಭೈರವ, ಸಿದ್ಧಿ, 
ಬುದ್ಧ, ಕಂಥಡಿ, ಕೋರಂಟಕ, ಸುರಾನಂದ, ಸಿದ್ಧಿಪಾದ, ಚನ ೯ಟ, ಕಾನೇರಿ, 
ಬಿಂದುನಾಥ, ಪೂಜ್ಯಪ ಪಾದ, ನಿತ್ಯ ನಾಥ, ನಿರಂಜನಕಪಾಲಿ, ಕಾಕಚಂಡೀಶ್ವರ, ಅಲ್ಲಮ 


] ಪ್ರಭುದೇವ, ಫೆೊಬಾಚೇಲೀ, ಟಂಟಣೀ, ಭಾನುಕಿ, ನಾರದೇವ, ಬಂಡಕಾನಾಲಿಕ: 


೧೮೪. ಬಸವತತ್ವ ರತ್ನಾಕರ 


ಇನಕೇ ಮೊದಲಾದ ಮಹಾ ಸಿದ್ದ ರುಗಳ ಹಠಯೋಗದ ಪ್ರಭಾವದಿಂದ ಕಾಲದಂಡ 
ವನ್ನು ನಷ್ಟಮಾಡಿ ಬ ್ರಹ್ಮಾಂಡದ್ಲಿ ಸಂಚಾರಮಾಡುತ್ತಾರೆ. ಈ ಶ್ಲೋಕದಲ್ಲಿರುವ 
ನ ತಾರಾನಾಥಾದಿ ಯೋಗಿಗಳ ಹೆಸರುಗಳನ್ನು ಸೀರಿಸಬೇಕೆಂದು ಟೀ 
ಕಾರರು ಬರೆದಿರುತ್ತಾ”. ಮಹಾಸಿದ್ಧನದದಿಂದ ಈ ಯೋಗಿಗಳ ಐಶ್ವರ್ಯ ಅಪ್ರತಿಮ 
ವಾದುದೆಂದು ತಿಳಿದುಬರುತ್ತದೆ. 

ಕಾಲದಂಡವೆಂದರೆ ದೇಹ ಮತ್ತು ಪ್ರಾಣಗಳ ನಿಯೋಗಾನು ಕೂಲವ್ಯಾಪಾರ 
ಮರಣವನ್ನು ಜಯಿಸಿ, ತಮ್ಮ ಇಚ್ಛೆಯಿಂದ ಜೀಕಾದಲ್ಲಿ ಸಂಚಾರಮಾಡುತ್ತಾರೆಂಬುವದು 
ತಿಳಿದುಬರುತ್ತದೆ. ಪ್ಹವ್ಛತ್ಛ ಗತಿಯನ್ನು ಯಾರೂ ತಡೆಯಲಾರರು. ಹಠಯೋಗ 
ಪ್ರ ದೀಪಿಕೆಯ ಗ್ರಂಥಕಾರರಾದರೂ ಸುಪ್ರ ತ ಯೋಗಿಗಳು. ಇನರು ಅಲ್ಲಮಪ್ರಭು 
ಡೇನರನ್ನು ಈ ಯೋಗಗಳ ಮಾಲಿಕೆಯಲ್ಲಿ ಸೇರಿಸಿರುತ್ತಾರೆ. ಇದು ವಿಚಾರಮಾಡತಕ್ಕ 
ನಿಷಯ. ಮೇಲೆ ಬರೆದ ಶ್ಲೋಕದಲ್ಲಿ ಅಲ್ಲಾಮಾ ಪ್ರಭುದೇವಶ್ಚ ಎಂದು ಇರುವದು. 
ಟೀಕಾಕಾರರೂ ಕೂಡ ಅಲ್ಲಮಾ, ಪ್ರಭುದೇವ ಹೀಗೆ ಎರಡು ಹೆಸರುಗಳೆಂದು ತಿಳಿದು 
ಕೊಂಡಂತೆ ಕಾಣುತ್ತದೆ. ಈ ಹಠಯೋಗಿಗಳ ಮಾಲಿಕೆಗೆ ಗೋರಕ್ಸ್ಷನ ಹೆಸರೂ ಕೂಡ 
ಇರುತ್ತದೆ. ಹಠಯೋಗಸ್ರ ದೀಸಿಕೆಯನ್ನು ರಚಿಸಿರುವ ಸ್ವಾತ್ಮಾರಾಮಯೋಗಿಗಳು 
ತಾವು ಗೋರಕ್ಷಕನಿಂದ ಯೋಗದ ತತ್ವಗ ಳನ್ನು ತಿಳಿದುಕೊಂಡಿರುತ್ತೇವೆಂದು ಬಕರೆದಿರು 
ತ್ತಾರೆ, ಮ ಕನಾಥನು ಬಹಳ ದೊಡ್ಡ ಯೋಗಿಯಾಗಿದ್ದ ವನೆಂಬುವದು ಸರಿಯಾಗಿ 
ರುತ್ತದೆ. sr ಗೋರಕ್ಷನೇ ಪ್ರಭುದೇವರ ಕೂಡ ನಾದವನ್ನು ಮಾಡಿ ಅವರಿಗೆ 
ಸೋತಿರುತ್ತಾನೆ. ಇದು ಶೂನ್ಯಸಂಪಾದನೆಯಲ್ಲಿ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿರುತ್ತದೆ. 

ಬಸವಾದಿ ಪ್ರಮಥರೆಲ್ಲ ಭೂಲೋಕದಲ್ಲಿ ತನ್ಮು ಕಾರ್ಯದ ಸಮಾಸ್ರಿಯನ್ನು 
ಮಾಡಿ ನಿರ್ವಲಯ ಸಮಾ ಸಕಕ ಚಲ ಬೇರೆ ಸ್ಥಳಗಳಿಗೆ ಪ್ರಯಾಣ 
ನನ್ನು ಬೆಳೆಯಿಸಿದರು. ಆಗ ಪ್ರಭುಗಳವರು ತಾವು ಶ್ರೀಶೈಲದ ಕದಳಿಯ 
ವನಕ್ಕೆ ದಯಮಾಡಿಸಿದರು. ಮ ಗೋರಕ್ಸನಾಥನಿಗೂ ಅವರಿಗೂ ಭೇಟ 
ಯಾಯಿತು. ಅನನ ಕೂಡ ಹ ಪ್ರಭುಗಳು ಮಾಜಾ! ಅವನ ವಜ ಸ್ರದೇಹೆವನ್ನು ನೋಡಿ 
ಸಂತೋಷಸಟ್ಟರು. ಬಡ್ಡ ವೆಂಬ ತಾಳಪತ್ರದಿಂದ ಅವನನ್ನು ಹೊಡೆದು ಪರೀಕ್ಷಿಸಿದರು. 
ಆ ಕಾಲಕ್ಕೆ ಅವನನ್ನು ನೋಡಿ ಅಲ್ಲಮಸ್ರ HEN 


೩೦೦ 
""ಹಿಂದನರಿಯದುದು ಮುಂದನೇನ ಬಲ್ಲುದೇ? ಉದಯ ಮುಖದಲ್ಲಿ 
ಹುಟ್ಟ ದ ಪ್ರಾಣಿಗಳು ಅಸ್ತ ಮಾನಕ್ಕೆ ಅಳಿದರಲ್ಲ ಅಂದಂದಿನ ಘಟಜೀವಿ 
ಗಳು A ಬಟ್ಟಿ ಗೆ ಹೋದರು ಗುಹೇಶ್ವ ರನ ಲಿಂಗವು ಆರಿಗೆಯೂ ಇಲ್ಲವು” 


೩೦೧ 
“ಧರೆಯ ಮೇಲುಳ್ಳ ಅದು ಹಿರಿಯರೆಲ್ಲ ಮರುಳುಗೊಂಡು ಆಡುತ್ತಿ 
ದ್ದಾ ರೆ ನೋಡಾ ಮಂಜಿನ ಮಡಕೆಯೊಳಗೆ ನಿರಂಜನೆಯ ಭಾಂಡವ ತುಂಬಿ 
ಅಂಜದೆ 8 ಪಾಕನ ಮಾಡಿಕೊಂಡುಂಡು ಭಾಂಡವ ಮಾರುತಿಪ್ಪ ರು ನೋಡಾ 
ಸಂಜೀವನೆಯ ಬೇರ ಕಾಣೆ ನುರಣಕ್ಕೊಳಗಾದರು ಗುಹೇಶ್ವ 'ರನರಿಯದ 
ಭವಭಾರಕಕರೆಲ್ಲರು'' 


ಬಸನಣ್ಣನನರೂ ಧ್ಯಾನಯೋಗವೂ ೧೮೫ 


ಹೀಗೆಯೇ ಕೆಲವು ವಚನಗಳನ್ನು ಗೋರಕ್ಷ ನ ನ ಹತ್ತುವಂತೆ ಅಲ್ಲಮ ಪ ಪ್ರಭು 
ಗಳು ಮಾತನಾಡುತ್ತ-- 


೩೦೨ 
"" ನಾರುಬೇರಿನ ಕುಟಿಲಕುಹಕದ ಕಸಟಿಯೋಗವಲ್ಲಿದು ಶಿಲ್ಲಿರೋ 
ಕಾಯಸಮಾಧಿ ಕರಣಸಮಾಧಿ ಜೀವಸಮಾಧಿ ಯೋಗವನ್ಲಿದು ನಿಲ್ಲಿಕೋ 
ನಿಜಸಮಾಧಿ ಗುಹೇಶ್ವರಾ'' | 
ಹೀಗೆ ಹೇಳುತ್ತ ಅಲ್ಲಮಪ್ರ ತಿತಚೋಗಿಗಳು ಆತ ನ ಕಾಯಸಿದ್ಧಿ ಮೊದಲಾದ, ಸಿದ್ಧಿ 
ಗಳನ್ನೂ ಮತ್ತು ಆತನ ಭಿನ್ನ ವಾದ AT ಜರೆಯಲು ಆಗ ಗೋರಕ ಕ್ಸನು 
ಪ್ರಭುದೇನರಿಂದ ಉಪದೇಶನೆ: ನಡೆದು ಬಿನೆ ಸುವ ಪ್ರ ಪ್ರ ಸದ ವಚನ. 


ಶಿ೦್ಕ್ಕ್ಮ 
"" ರಸವಾದಂಗಳ ಕಲಿತಲ್ಲಿ ಮೋಹಸಿದಿ ಯಲ್ಲದೆ ರಸಸಿದ್ದಿಯಾದುದಿಲ್ಲ. 
ನಾನಾಕಲ್ಪ ಅದ್ದ ಶ್ಯಕರಣಂಗಳ ಕಲಿತಲ್ಲಿ ಕಾಯಸಿದ್ದಿ ಯಲ್ಲತೆ ಆತ್ಮ] ಸಿದ್ದಿ 
ಯಾದುದುಂಟಿ? ನಾನಾ ವಾಗ್ತಾ ಜೂ ಹೋರಿದಾತಿನ ಚ 
ಯಿತ್ತಲ್ಲದೆ ಆತ್ಮನಿಹಿತವಾದುದಿಲ್ಲ ನೀನಾನೆಂದಲ್ಲಿ ನೀನು ನಾನಾದೆಯಲ್ಲದೆ 
ನಾನು ನೀನಾದುದಿಲ್ಲ ಗೋರಕ್ಷಪಾಲಕ ಮಹಾಪ್ರಭು ಸಿದ ಸೋಮನಾಥ 
ಲಿಂಗವಾದೆಯಲ್ಲದೆ ಲೀಯವಾಗಿ ಆಲಿಂಗವೆಯಾದುದಿಲ್ಲ.'' 
ಹೀಗೆ ಗೋರಕ್ಷ ನು ನನ್ನನ್ನು ರಕಿ ಕ್ಲಿಸಬೇಕೆಂದು ಬೇಡಿಕೊಳ್ಳಲು ಪ್ರಭುದೇವರು ನಿರ್ವಲಯ 
ಸಮಾಧಿಯ ಭೇದವನ್ನು ನಿರೂಪಿಸುತ್ತಾರೆ. 


೩೦೪ 
""ಅರಿವರತು ಬೆರಗುಹತ್ತಿತ್ತೆಂಬ ಜ್ಞಾನವಿದೇನೋ? ನಾಹಂ 
ಎಂಬಲ್ಲಿ ತಾನಾರೋ ಕೋಹಂ ಎಂಬಲ್ಲಿ ಮುನ್ನಾರೋ ಸರಬ್ರಹ್ಮ ಸೋಹಂ 
ಎಂಬಲ್ಲಿ ಮುನ್ನ ತಾನೇ ತಾನಾಗಿರ್ದ ಚಿದೋಹಂ ಎಂಬ ಹಮಿ ನ 
ಭವಮಾಲೆ ಇದೇನೋ? ನಿಶ್ಶಬ್ದಂ ಬ್ರಹ್ಮ ಉಚ್ಯತೇ ಎಂಬ ಶಬ್ದನಿ ಸು 
ಬಳಲುವ ಕಾರಣನಿದೇನೋ ಗುಡೇಶ್ವ ರಾ 4 
ಹೀಗೆಂದು ಪ್ರಭುದೇವರು ಹೇಳಲು ಅದಕ್ಕೆ ಗೋರಕ್ಸನು ಲಿಂಗಾಂಗ ಸಂಬಂಧಕೃತ 
ನಿಶ್ಚಯನನ್ನೈದಿದ್ದನ್ನು ಇಲ್ಲಿ SE 


೩೦೫ 
“ನಾ ನಿನ್ನ ಕೇಳಿಹೆನೆಂದಡೆ ನಾನಂಗಿ ನೀ ನಿರಂಗಿ ನಾನಿನಗೆ ಹೇಳಿಹೆ 
. ನೆಂದಡೆ ನಾ ಸಂಗಿ ನೀ ನಿಸ್ಸಂಗಿ ನಿನ್ನಂಗ ಎನ್ಹಂಗದಲ್ಲಿ ಪ್ರತಿಷ್ಠಿಸಿ ನಿನ್ನೆ 
ಅರಿವು ಎನ್ನ ಆತ್ಮದಲ್ಲಿ ನಿಂದು ಅರಿವನ್ನಕ್ಸ ನನಗು ನಿನಗು ತತ್ತು ಗೊತ್ತು 
ಗೋರಕ್ಸಪಾಲಕ ಮಹಾಸ್ರಭು ಸಿದ್ದ ಸೋಮನಾಥ ಲಿಂಗವು ಸರಿಯಹುದು 
ಗುಹೇಶ್ವ ರಾ” 
ಪ್ರ ಭುಸ್ವಾ ಮಗಳೆ ಗೋರಕ್ಸ ಸಿಗೆ ಲಿಂಗಧಾರಣೆಯನ್ನು ಮಾಡಿದರು. ಮುಂಜಿ 
ಆವರು ಶ್ರೀಶೈಲದತ್ತ ಹೊರಟರು, ಇಲ್ಲಿ ಮುಖ್ಯವಾಗಿ ತ್ರಿಳಿಯತಕ್ಕ ನ ನಿಷಯವೇನಿಂದರೆ 


೧೮೬ ಬಸವತತ್ವ ರತ್ನಾಕರ 


ಗೋರಕ್ಸನು ಹಠಯೋಗದಲ್ಲಿ ಎಷ್ಟೇ ಬಲ್ಲಿದವನಿದ್ದರೂ ಶಿವಯೋಗಿಗಳಾದ ಪ್ರಭು 
ದೇವರ ಮುಂಡೆ ಅವನ ಆಟ ಸಾಗದೆ ಪ್ರಭುದೇವರ ಶಿವಯೋಗಕ್ಕೆ ತಲೆಬಗ್ಗಿ ಸಬೇಕಾ 
ಯಿತು. ಉಳಿದ ಯೋಗಿಗಳಿಗೆ ಲಿಂಗವಿಲ್ಲ; ಶಿವಯೋಗಿಗಳಿಗೆ ಉಂಟು. ಆದ್ದರಿಂದ 
ಅವನ ಯೋಗಕ್ಕೆ ಪ್ರಭುಗಳು ಒಪ್ಪಲಿಲ್ಲ. ಶಿವಶರಣರ ಅನೇಕ ಶ್ರೇಷ್ಕಕಾರ್ಯಗಳಲ್ಲಿ 
ಶಿವಯೋಗಪ್ರ ಚಾರವೂ ಮುಖ್ಯವಾದುದಾಗಿದೆ. ಗೋರಕ್ಷನಂತಹ ಮಹಾ ಹಠಯೋಗಿ 
ಯನ್ನು ಬಗ್ಗಿಸಿದ್ದುದು ಪ್ರಭುದೇವರ ಇತಿಹಾಸದಲ್ಲಿ ಸುವರ್ಣಾಕ್ಸರಗಳಿಂದ . ಬರದಿಡ 


ತಕ್ಕಂಥಾದ್ದಾ ಗಿರುತ್ತದೆ. 
NT 


ಶ್ರೀ ಅಲ್ಲಮಪ್ಪ ಸ್ರಭುದೇನರು ಸೊನ್ನಲಾಪುರದ ಶ್ರೀ ಸಿದ್ದರಾಮ ಶಿವಯೋಗಿ 
ಗಳವರಿಗೆ ಪರಮಯೋಗನನ್ನು ಬೋಧಿಸಿದ ಮಂತ್ರಗೋಪ್ಯ ಎಂಬುವ ಗ್ರಂಥವನ್ನು 
ಬರೆದಿರುತ್ತಾರೆ. ಅದರಲ್ಲಿ ಅವರು ಅಷ್ಟಾಂಗಯೋಗಗಳನ್ನು ಶಿವಯೋಗದಲ್ಲಿ 
ಸಮನ್ವಯಮಾಡಿರುತ್ತಾರೆ. ವೇದಾಂತಿ, ಸಿದ್ಧಾಂತಿ, ಯೋಗಮಾರ್ಗಿ ಇವರುಗಳು 
ಈ ಶಿವಯೋಗವನ್ನು ಹೊಂದಲಾರರು. ಇವರೆಲ್ಲರಿಗಿಂತಲೂ ಶಿನಯೋಗಿಯೇ ಶ್ರೇಷ್ಠನು. 
ಆ ಶಿವಯೋಗವನ್ನು ಆಚರಿಸುವ ಶರಣರ ಮಾರ್ಗ ವೇ ಸರ್ವೋತ್ತಮನಾದುದು ಎಂದು 
ಆ ಗ್ರಂಥದಲ್ಲಿ ಸಿದ್ಧಾಂತಪಡಿಸಿರುತ್ತಾರೆ. ಶ್ರೀ ಪ್ರಭುಗಳವರು ಅನೇಕ ಪ್ರಾಂತಗಳಲ್ಲಿ 
ತಮ್ಮ ಸಂಚಾರವನ್ನು ಮುಗಿಸಿ ಸೊಲ್ಲಾ ಪುರಕ್ರೆ ಬಂದಾಗ್ಗೆ ಅಲ್ಲಿಯ ಯೋಗಿನರೇಣ್ಯ 
ರಾದ ಸಾ ನವರು ಅವರನ್ನು "ತಮ್ಮ ಗೃಹಕ್ಕೆ ದುಕೊಂಡುಹೋಗಿ ಅಸ್ಪ 
ವಿಧಾರ್ಜನೆ, ಸೋಡಶೋಪಚಾರಗಳಿಂದ 40% ನಮಸ್ಕರಿಸಿ ಮಹಾಸ ಸ್ರಭುವರೇಣ್ಯ 
ನನ್ನ ಮೇಲೆ ಕೃಪೆಯಿಟ್ಟು ಬಂದಿರಿ. ನನ್ನ ಪಾಸನೆಲ್ಲ ಪರಿಹಾರವಾಯಿತು. ಕನ್ನ 
ತಾವು ನನಗೆ ನಿಜಸಮಾಧಿಯನ್ನು ಬೋಧಿಸಬೇಕು. ಹೀಗೆ ಸಿದ್ಧರಾಮದೇವರು 
“ಪ್ರಾರ್ಥಿಸಲು ಪ್ರ ಭುಗಳು ನೀನು ಮಾಡುವ ಅಸ್ಟ್ರಾ ಗಯೋಗಮಾರ್ಗದ ಧ್ಯಾ ನಧಾರಣ 
ಜದ ಶಿವತತ್ವದ ನಿಜಸಮಾಧಿ ಗಂಡಸ ಘಟಸದು. ಇಟ ತಿಳಿದ 
ವೇದಾಂತಜ್ಞಾ ನದಿಂದಲೂ ನೀನು ಮಾಡುವ ಅದ್ವೈತ ಶೈವಕ್ರಿಯೆಯಿಂದಲೂ ಶಿವತತ್ವವು 
ನಿನಗೆ ಸಾಧ್ಯವಾಗದೆಂದು ನುಡಿಯಲು--ಅದಕ್ಕೆ ಸಿದ್ಧರಾಮನು ಇಂತಹ ಜ್ಞಾನಕ್ರಿಯೆ 
ಯಿಂದಲೂ, ಅಷ್ಟಾಂಗಯೋಗ ಧ್ಯಾನಧಾರಣ ಸಮಾಧಿಯಿಂದಲೂ, ಶಿವತತ್ವವು ಏಕೆ 
ತಿಳಿಯುವುದಿಲ್ಲ? ತಿಳಿಯದಿದ್ದರೆ ಯಾವ ಮಾರ್ಗವನ್ನು ಅನುಸರಿಸಜೇಕೆಂತಲೂ 
ನುಡಿದನು. ಅದಕ್ಕೆ ಪ್ರಭುದೇವರು ನಿನ್ನ ಸಿದ್ಧಾ ಂತ ಭಿನ್ನ ಜ್ಞಾ ನಯೋಗದಿಂದ 
ಎಂದೆಂದೂ ಭಿನಾ ತ್ಮೃನಾಗಿ ಆತ್ಮ ತತ್ವ ಕೆಟ್ಟು ಶಿವತತ ವನ್ನು ಕಜ ದ್ವೈತಕ್ರಿ ಯೆ 
ಗಳಿಂದ ಫಲಸದಗಳನ್ನು ನಡೆದು ಭವಕ್ಕೆ « i ಕೈನಸಿದ್ಧಾಂತಕ್ರಿಯೆಯೆಂದಲೂ 
ಶಿವತತ್ವವ ನೆಯ್ದಲಿಕೈ ಬಾರದು. ಇದಲ್ಲದೆ ವೇದಾಂತಿಯು ದೇಹ, ಕರಣ, ಇಂದ್ರಿಯ 
ವಿಷಯ ತಾನಲ್ಲ ತನ್ನವಲ್ಲ ಅವು ಮಾಯೆ (ಮಿಥ್ಯ) ಎಂದು ನುಡಿದೊಡಂ ದೇಹವಾಸನೆ 
ಯಳಿಯಲರಿಯದೆ ದೇಹೋಹಂ ಎಂದು ಇಂದ್ರಿಯ ಕರಣಂಗಳ ಇಚ್ಛೆ ಯಲ್ಲಿ ನಡೆದು 
ಪುಣ್ಯಪಾಪವಿಲ್ಲೆಂದು ಬೊಮ್ಮ ತಾನೆಂದು ವಾಗದ್ವೈ ತವ ನುಡಿದು ಸತ್ತು ಹುಟ್ಟು 
ತ್ರಿಹನು. ಅದರಿಂ ವೇದಾಂತತತ್ವದಿಂದ ಶಿವತತ್ವ ಘಟಸದು. ಸಮ್ಯಜ್ಜಾ ನವಿಲ್ಲರ. 
ಶಿವತತ್ವ ಸ್ವರೂಪವನರಿಯದೆ ಅಷ್ಟಾಂಗಯೋಗಗಳಿಂದ ಲಕ್ಷ್ಯವಿಟ್ಟು WE 
ಯೋಗಿಗಳ ಭಿನ್ನಜ್ಞಾನದ ಅರಿವಿಂಗೆ ಶಿವತತ್ವವೆಂದೂ ಗೋಚರವಲ್ಲವೆಂದೂ ಅನರಿಗೆ 


ಬಸನಣ್ಣನವರೂ ಧ್ಯಾನಯೋಗವೂ ೧೮೭ 


ಶಿವಯೋಗವು ಎಂದಿಗೂ ಸಿದ್ಧಿಸದು. ಬಹುಮಾರ್ಗಂಗಳ ಶೃತಿಪ್ರಮಾಣಗಳಿಂದ 
ಅರಿದು ಸಾಧಿಸಿ ಕೂಡುವೆನೆಂಬ ಯೋಗಿಗಳಿಗೆ ಎಂದೂ ಶಿನತತ್ವವು ಸ ಸಾಧ್ಯವಾಗಲಾರ 
ದೆಂತಲೂ, ನೀರತೈವ ಷ ಷಬ್‌ಸ್ಥ ಲ ಜ್ಞಾನಕ್ರಿ ಯೆಯಿಂದ ಹಚಿ ಸಂಬಂಧಿಯಾದ 
ಶರಣನಿಗೆ ಶಿವತತ್ವವು ಘಟಸುವದಿಂದೂ ಪ್ರಭುದೇವರು ಹೇಳಲು ಅದಕ್ಕೆ ಸಿದ್ಧ ರಾಮ 
ದೇವರು ಹಾಂ: ಷರ್ಟಸ ಲ ಲಿಂ? En ಸರಿ ಎಂತೆನಲು ಪ ಪ್ರ ಕು 
ಯಮ, ನಿಯಮ, ಆಸನ, ಪ್ರಾ ಣಾಯಾಮ, ಪ್ರತಾ ಸ್ಯಹಾರ ಈನದು ಹ (ಕಕ 
ಧ್ಯಾನ, ಧಾರಣ, ಸಮಾಧಿ ಇವು ಜ್ಞಾನಯೋಗಗಳು. ಇವುಗಳಲ್ಲಿ ಐದು ಪೂರ್ವಯೋಗ 
ಗಳನ್ನು ಬಿಟ್ಟು ಉತ್ತರಯೋಗವಾದ ಧ್ಯ ನ, ಧಾರಣ, ಸಮಾಧಿ, ಇವುಗಳು ಷಟ್‌ಸಲ 
ಲಿಂಗಾಂಗಯೋಗಿಗಳಿಗೂ ಉಂಟು. ಅಜ ತೊಡೊಡೆ ಅಷ್ಟ್ರಾಂಗಯೋಗಗಳ ಲಕಾ ಶ್ಸ್ಯಾನು 
ಸಂಧಾನ ಪರಿಯಲ್ಲಿ ಷಟ್‌ಸ ಸಲ ಜ್ಞಾನಿಗಳ ಧಾ ನ, ಧಾರಣ, ಸಮಾಧಿಯ ರೀತಿಯು 
ಬೇರೆ ಇರುತ್ತದೆ. ಅದು ಹೇಗೆ ಅಂದರೆ ಬಾ ಸಮ್ಯಜ್ಞಾ ನವಂ ಪಡೆದು 
ಆ ಲ ಅಖಂಡ ಮಹಾ ಪ್ರಕಾಶಲಿಂಗವಂ ಸ್ರತ್ಯಕ್ಷವಂ ಮಾಡಿಕೊಂಡು 
ಸಮ್ಯ ಜ್ಞಾನ ನದ ಕೈನಿಂದ ಆ ಲಿಂಗವಂ ನೋಡಿ ಶಿವಮಂತ್ರಯುಕ್ತರಾಗಿ ಧ್ಯಾನಿಸುವದೇ 
ನ ಆ ಸಮ್ಯಜ್ಞಾನದಿಂದ ಷಟ್‌ಸ್ಟ ಲ ಭಿ ಸಂಯೋಗಾನುಭಾವಿ 
ಯಾಗಿ ಆ ಲಿಂಗಸುಖವನ್ನು ಅನುಭವಿಸುತ್ತಿ ರ್ಪುದೀಗ ಧಾರಣಯೋಗನೆಂದೂ, ಇಂತು 
ಲಿಂಗಾಂಗ ಹಂ ಲಿಂಗಸ್ವರೂಪನಾಗಿ ಲಿಂಗಸುಖವನ ನರಿದನುಭವಿಸುತ್ತಿ ರ್ಪ 
ಅರಿನಡಗಿ ನಿಂದುದೇ ಸಮಾಧಿಯೋಗವೆಂದೂ ಪ್ರಭುದೇವರು ಬೋಧಿಸಿದರು. 
ಈ ಸಬ್‌ಸ್ಮಲ ಬ್ರಹ್ಕೋಸದೇಶನನ್ನು ಅತ್ಯಂತ ರಹಸ್ಯವಾಗಿ ೨೭ ಪದಗಳಿಂದ 
ಮಾಡಿರುತ್ತಾ, ರೆ. ಇಲ್ಲಿ ಒಂದೆರಡು ಸದ್ಯಗಳನ್ನು ನೋಡಿದರೆ ಅವರ ಶಿವಯೋಗದ 
ರಹಸ ವು ಸ್ಪ ಸ್ಟವಾಗಿ ತಿಳಿಯುವದು. 
ಪ್ರಭುದೇ ವರ ಮಂತ್ರಗೋಪ್ಯ ರಾಮ ಕೇಳಾ ಜ್ಞಾನ | ಸೋಮ ಕೇಳನು 
ಭಾವ । ಸಿದ್ದರಾಮ ಕೇಳಾನಂದ ನಿಂದ ನಿಜವ'' ಇದು ಎಲ್ಲ ಪದ್ಯಗಳ ಸಲ್ಲನಿಯಾಗಿರು 


' ತ್ರೃಥೆ. ಅಂದರೆ ಆನಂದಮೂರ್ತಿಯಾದ ಸಿದ್ಧರಾಮನೇ ಜ್ಞಾನದಲ್ಲಿ (ತನ್ನನ್ನು ತಾನು 


ತಿಳಿಯುವದರಲ್ಲಿ) ಶಿವಶಕ್ತಿ ಚಿದಾತ್ಮಸ್ತರೂಸನೇ (ಈ ಸಿ ಸ್ಥಿತಿಯೇ ಧ್ಯಾನಯೋಗ) ಕೇಳು, 
ಕ್ರಿ ಯಾಜ್ಞಾ ನಾನುಭವವುಳ್ಳ ಸಿದ್ಧಪ್ಪ ಪ್ರ ji (ಇದೇ ಧಾಶಿಣಯೋಗ) ಕೇಳು, ಸದಾನಂದ 
ದಲ್ಲಿ ನಿರ್ಧರವಾದ ನಿಜಸ್ವ ಕೂಸ ತ್ತು (ಇದೇ ಸಮಾಧಿಯೋಗ) ಕೇಳು. ಹೀಗೆ ಜ್ಞಾನ 
'ಬುದೇ ಧ್ಯಾ ನಿಯೋಗ, ಅನುಭಾವವೆಂಬುದೇ ಧಾರಣಯೋ ಗವೆಂದೂ, 
ಆನಂದವು ಬ್ರಾದ ನಿಜವೇ ಸಮಾಧಿಯೋಗವೆಂದೂ, ಹೀಗೆ ಧ್ಯಾನ ಧಾರಣ ಸಮಾಧಿ ತಿಳಿ 
ಎಂದೂಪ ಪ್ರಭುದೇವರು ಉಸಡೇಶಿಸಿರುತ್ತಾರೆ. ಆರಂಭದಲ್ಲಿ ಜ್ಞಾನವೇ ಧ್ಯಾನಯೋಗ 
ನೆಂದು - ರೆ. 
| « ಎಂಟಿಸಳದಾ ಕಮಲದಾನನ ಬ್ರಹ್ಮಪುರದೊಳಗೆ । ಎಂಟು ಬೀದಿ 
ಯೊಳೆಂಟು ಕರಿಗಳುಂಟು | ಎಂಟು Was ಸುಟ್ಟು ಕಂಟಿಕಂಗಳಿಗೆಲಿದು | 
ದಾಂಟದೆನು ಸಂಸಾರ ಸಾಗರವ'' 
ಈ ಸದ್ಯಕ್ಕೆ ಹಂಪೆಯ ಕಲ್ಮಠ ಪ್ರಭುಡೇವರು ಕೆಳಗೆ ಬರೆದಂತೆ ಟೀಕೆಯನ್ನು 
ಮಾಡಿರುತ್ತಾರೆ. 


೧೮೪ ಬಸವತತ್ವ ರತ್ನಾಕರ 


ಬ್ರಹ್ಮಾಂಶಿಕವಸ್ಪ ಆತ್ಮನು ಸಂಚಬ್ರಹ್ಮದಿಂದ ಹುಟ್ಟದ ಸಂಚಭೌತಿಕ ದೇಶ್‌ 
ದಿಂದ ಕೂಡಿರಲು ಇಂತೆರಡು ವಿಧ ಬ್ರಹ್ಮ! ದಿಂದೊಗೆದ ಕೃತ್ರಿಮದೇಹವೇ ನನಬ್ರಹ್ಮೆಪುರ. 
ಆ ದೇಹದಲ್ಲಿ ಹೃ ದಯೆಕಮಲ ಎಂಟನೆ ಸಂಚಲಗುಣಿರೂಸನಾಗಿ ಇರುವನು. 
ಇವುಗಳಲ್ಲಿ ಅಷ್ಟ be ಎಂಟು ಬೀದಿಗಳು; ಆ ಬೀದಿಗಳಲ್ಲಿ ಅಷ್ಟಮದಗಳೆಂಬ 
ಎಂಟು ಅನೆಗಳಿರುತ್ತ ವೆ. ಅಷ್ಟ ದಳಗಳ ಗುಣವಿಡಿದು ಈ ಎಂಟು ಮದಗಳಿಂದ ದೇಹವು 
ತಾನೆಂದು ಜೀವನು ತಾನಾಗಿ ಸತ್ತು ಹುಟ್ಟುತ್ತಿರುವದೇ ಕಂಟಕ. ಹೀಗೆ ಇರುವ ದೇಹದಲ್ಲಿ 
ಜ್ಞಾನೋದಯವಾಗಿ ಆ ಜ್ಞಾನಾಗ್ನಿ ಯಿಂದತೇ ಆ ದೇಹದ ಗುಣಗಳ ಅಷ್ಟಮದಗಳೆಲ್ಲ 
ನನ್ನೂ ದಹನಮಾಡಿ ಈ ಜ್ಞಾನಮುಖದಿಂದ ದೇಹಭಾವವಳಿದು ಶಿವಭಾವ ಧ್ಯಾನದಿಂದ 
ಜನನ ಮರಣಗಳೆಂಬ ಕಂಟಕಗಳನ್ನು ಸರಿಹರಿಸಿ ಭವಸಾಗರವನ್ನು ಜಯಿಸಿದೆನು-- 
ಅಂದರೆ ಜ್ಞಾ ನದಿಂದ ಜೆ ಸಾಸಕೆಯು ನಷ್ಟ ವಾಗಿ ಆ ಶಿವಜ್ಞಾ ನದಿಂದಲೇ ಭವವು 
(ಮರಳಿ ಹುಟ್ಟು ಸವದು) ತಪ್ಪು ವದಲ್ಲದೆ ಊಂ ಅಷ್ಟಾ ಂಗೆಯೋಗಂಗಳ ತನುದಂಡನೆಯ 
ಕರ್ಮದಿಂದ ನೇಹ ಹೋಗುವದಿಲ್ಲ. 


ಇನ್ನು ಕೆಲವು ಪದ್ಯಗಳ ಸಾರಾಂಶವನ್ನು ಮಾತ್ರ ಇಲ್ಲಿ ನೋಡೋಣ. ಹೀಗೆ 
ಮಹಸಕರಣಂಗಳ ವಾಯುಗುಣವ ಕಳೆಯಲು ಶಿವಜ್ಞಾನನೇ ಸಾಧನನೆಂದು ಶಿನನ 
ಅಖಂಡತ್ವವನ್ನು ತಿಳಿದು ಧ್ಯಾನಿಸುವದೇ ಧ್ಯಾನಯೋಗ. ಉಸುರು ಹಿಡಿದುಬ್ಬರಿಸಿ 
ಉಬ್ಬುತ ಟ್‌ ಸಾಧಿಸಿ ಧ್ಯಾನಿಸುವ ಧ್ಯಾನಯೋಗಿಗಳನ್ನು ಆ ವಾಯುವೇ 
ಭವಭಯದಲ್ಲಿ ಕೊಂದು ಕೂಗುವದು. ಹೀಗೆ ಅಖಂಡ ಸರಶಿವತತ್ವವು ತಾನೊಂದೇ 
ತನ್ನ ಚಿದ್ವಿಲಾಸಲೀಲೆಯಿಂದ ಸರನಾದ ಬಿಂದುಕಲಾರೂಪಿನಿಂದ ಷಡ್ವಿಧ ಲಿಂಗವಾಗು 
ತ್ತಲೆ ಸಡ್ತಿಧ ಆತ್ಮನಾಗಿ, ಸಡ್ಡಿಧ ಭಕ್ತಿಯ ತಾಳಿ, ಸಡಕ್ಸರಿಯ ಮಂತ್ರಧ್ಯಾನ 
ಸ್ವರೂಪದಿಂದ ಅಂಗವಾಯಿತ್ತು. ಹೀಗೆ ಲಿಂಗಾಂಗವೆಂಬೆರಡಾಗಿ ಉಪಾಸ್ಯ ಉಪಾಸಕತ್ವ 
ವಾದುದು ಒಂದೇ ವಸ್ತುವೆಂದು ಶ್ರೀ ಗುರುವು ಆ ಸಡಕ್ಟ್ಸ ರಿಯ ಮಂತ್ರಜ್ಞಾನದೃಷ್ಟಿ 
ಯಿಂದ ನೋಡಿ ತೆಗೆದುಕೊಟ್ಟ ಇಷ್ಟ ಲಿಂಗದ ಕಲಾರೂಪವನ್ನು ಭೇದಿಸಿ ಆ ಷಡಕ್ಷರಿಯ 
ಮಂತ್ರಜ್ಞಾನದಿಂದ ಸಾ” ಧ್ಯಾನಿಸುವದೇ ಧ್ಯಾನಯೋಗ. ಇದನ್ನು ಬಿಟ್ಟು ಬೇರೆ 

ಬ್ರಹ್ಮರಂಧ್ರ ದಲ್ಲಿ ಶಿವಕಲೆಯುಂಟೆಂದು ಹಠಕರ್ಮಯೋಗಂಗಳಿಂದ ಸಾಧಿಸಿ 
ಅತ್ಸೃನಿಟ್ಟು' ಧ್ಯಾನಿಸಿ ಕೂಡುನೆನೆಂಬ ಯೋಗಭ್ರ ಮಿತರಿಗೆ ಶಿನಧ್ಯಾನ ಸಾಧ್ಯ ವಾಗದು. 
ಇನ್ನು ಧಾರಣ ಗಳ ಬಗ್ಗೆ ಲಿಂಗದಲ್ಲಿ ಕ್ರಿಯಾಜ್ಞಾನದಿಂದ ಸ ಸರ್ವೇಂದ್ರಿ ಸ ಸುಖ 
ಗಳನ್ನೂ ಲಿಂಗಾರ್ಸಿತವಮಾಡಿ ಆ ಲಿಂಗದಲ್ಲಿ ಭಿನ್ನವಳಿದು ಕೂಡಿದ. ಶರಣನೆಃ 
ಶಿನಯೋಗಿಯು, ಇದನರಿಯಜಿ ಬರುಕಾಯರಾಗಿ (ವ್ಯರ್ಥ ದೇಹೆವುಳ್ಳವರಾಗಿ) ಕಾಯ 
ಹೊಳೆಗೆ ಲಿಂಗವ ಹುಡುಕಿ ತೋರಿಸುವ ಭಿನ್ನಜ್ಞಾನದ ತನುಮುಖರಿಗೆ (ದೇಹಭಾವನೆ 
ಯುಳ್ಳನರಿಗೆ) ಶಿವಯೋಗಧ-ರಣವು ಎಂದೂ "ಆಗುವದಿಲ್ಲ. ಜ್ಞಾನಕ್ರಿಯೆಗಳಿಂದ 
ಜೀಷನಾಸ ನೆ ಕಳೆದು ನೋಡಲು ಅಖಂಡ ಪರಿಪೂರ್ಣ ನಿರವಯ ಲಿಂಗವು ತಾನೇಯಾಗಿ 
ರ್ದುದು ಸ ಪ್ರತ್ಯಕ್ಷವಾಗಿ ತೋರುತ್ತದೆ. ಈ ಅಖಂಡ ಮಹಾಜ್ಞಾನದೀನ ಶಿವೋಹಂ 
(ನಾನು ಶಿವನು) ಎಂದು ಅಖಂಡ ಸರಶಿನತ್ವವ ಪಡೆದು ಆ ದೃಷ್ಟಿಗೆ ಮಾಯೆಯಿಂದ 
ಕಾಣುವ ಭಿನ್ನ ತೋರಿಕೆಯೆಲ್ಲವೂ ಈುಸಿಯಾಗಿ ತನುನುಧ್ಯ ದ ಸಡುಚಕ್ರ ೦ಗಳ ಖಂಡಿತ 


ಛಕ್ಸ್ಗ ಂಗಳನು ಒಳಗೊಂಡು ಅಖಂಡನಾಗಿರ್ದೆನು. ಬೇಗಿರುವ ಅಖಂಡ ಶಿನಯೋಗ 


Mai dada as. 


ಬಸನಣ್ಣನವರ್ಮೂ ಧ್ಯಾನಯೋಗವೂ evt 


ವನು ತಿಳಿಯದೆ ಅಷ್ಟಾಂಗಯೋಗದಿಂದ ಷಡುಚಕ್ರಂಗಳ ಭೇದಿಸಿ ಸರವಸ್ತುವನ್ನು 
ಲಕ್ಷ್ಯವಿಟ್ಟು ಕೂ ನಡು ತನುಮುಖದಲ್ಲಿ (ಜೇಹಭಾವನಿಟ್ಟು ಕೊಂಡು) ಸಾಧಿಸುವ 
ಯೋಗಿಗಳಿಗೆ ಯಾವಾಗಲೂ ತನುವು ಕೆಡದೆ. ಹಾಗೆಯೇ a ಡೆ. 

ಇಂತು ಜ್ಞಾನಕ್ರಿ ಯೆಯಿಂದ ಷಬ್‌ಸ್ಸ ಲ ಲಿಂಗಾಂಗ ಸಂಬಂಧದಿಂದ ಶಿವತತ್ವ ಮಂ 
ಸಡೆದು ಶಿವಸುಖನನು ಅನುಭವಿಸುತ್ತಿರ್ಶ ಅನುಭಾವನೇ ಧಾರಣ ಹೂತ 
ಸಿದ್ಧಾಂತಪಡಿಸಿರುತ್ತಾರೆ. | 


೩೦೬ 
"4 ನಏಿಕರಸಮಯವಾಗಿ ಏಕರಸ ಸಜ್ಜಿ (ವ ಆಕಾರ ನಿರಾಕಾರವೇಕದಲಿ 

ಆಕಾರವಡಗಿ ನದಿಯೊಳಗೆ ನದಿ ಬೆರೆದಂತೆ ಸಾಕಾರವಡಗಿದ ಪರಮ 

ಯೋಗಿ? 
ಲಿಂಗಾಂಗವು ನಿಕತ್ವದಿಂದ ಸ್ನೇಹ (ರಸ) ಸ್ವರೂನನಾಗಿರುವದು.' ಎಂದಕೆ ಏಕವಾದ 
ಆ ಪರತತ್ವ ವೇ ಸ್ನೇಹ (ರಸರೂಸ) ದಿಂದ ಸದ ಸ(ಸಾಕಾರರೂಸ ಜೀವನವೆಂದರೆ ಅಂಗ) 
ರುವನು, ನಿವೃತ್ತಿಮಾರ್ಗದಲ್ಲಿ ಅದೇ ಎ (ಅಂಗ) ನಿರಾಕಾರ(ಲಿಂಗ) ಈ.ಎರಡೂ 
ಏಕಸ್ವರೂಪದಲ್ಲಿ ಹೋಂ ಅಂಗವು ಲಿಂಗದಲ್ಲಿ ನಿಶ್ರಾಂತಿಯಾಗಿ (ಆಕಾರವಡಗಿ) ಒಂದು 
ನದಿಯೊಳಗೆ ಮತ್ತೊಂದು ನದಿ ಸೇರಿ ಸಮುದ್ರ ದಲ್ಲಿ ಸಾಕಾರವಡಗುನಂತೆ (ಅನೇಕ 
ರೂಪಾದ) ಕ್ರಿಯೆಗಳೆಲ್ಲವನ್ನೂ ವಿಶ್ರಾಂತಿ So ಜಾತೇ ಮಹಾ ಯೋಗೀಶ್ವರನು. 
ಸಟ್‌ಸ್ಥಲ ಜ್ಞಾನಕ್ರಿ ಯೆಯಿಂದ ಬಂ ರುವ ಶರಣನ ಅರಿವಿಂಗೆ ಲಿಂಗವು ಪ ಸ್ರತ್ಯಕ್ಷ 
ಹ ಕಂಡು ನುಹಾಜ್ಞಾನದಿಂದ ಬಿಡದೆ ಕ್ರಿಯೆಯನಾಚರಿಸಿದ ಶರಣನು ಲಿಂಗ 

ರೂಪನಾದನು. ಇದು ಶಿವಯೋಗ ಸಮಾಧಿಯು. ಉಳಿದ ಅಷ್ಟಾಂಗಯೋಗ 
Mh ಭೇದಿಸುವ ಚೇದಕ ಯೋಗಿಗಳ ಅರಿವಿಂಗೆ ಅಭೇದ್ಯವಾಗಿಪ್ಪುದು ನಪತತ್ತವ. 

ಇಲ್ಲಿಯವರೆಗೆ ಮಹಾಶಿವ ವಯೋಗಿವರೇಣ್ಯರಾದ ಪ್ರಭುದೇವರು ಸಿದ್ದರಾಮನಿಗೆ 
ಉಪದೇಶಿಸಿದ ವಿಷಯದಲ್ಲಿ ಕೆಲವು ಪದ್ಯಗಳ ತಾತ್ಪರ್ಯವನ್ನು ನಿವರಿಸಿದ್ದಾಯಿತು. 
ಇದರಿಂದ ನೀರಶೈವ ಶರಣರು ಅಷ್ಟ್ರಾಂಗಯೋಗಗಳನ್ನು ಶಿವಯೋಗಕ್ಕೆ ಹೇಗೆ 
ಮಾರ್ಪಡಿಸಿರುತಾ ರೆಂಬುವದು ಸ್ಪಷ್ಟವಾಗಿ ತಿಳಿದುಬರುತ್ತ ದೆ. ಇದು ಗಹನನಾದ 
ವಿಷಯನಾದುದರಿಂದ ಅನೇಕ ತರ ವಚನಗಳನ್ನು ಉದಾಹರಿಸಿ ಈನಿಷಯ ಸಿದ್ಧಾ ಂತ 
ಸಡಿಸಿದ್ದಾಯಿತು. ಇನ್ನು ಶಿವಯೋಗವಲ್ಲದ ಇತರ ಯೋಗಗಳನ್ನು ಶರಣರು “ಗೆ 
ಬಂಡಿಸಿಶಿತ್ತಾಕೆಂಬುವದಕ್ಕೆ ಕೆಲವು ಶರಣರ ವಚನಗಳನ್ನು ಇಲ್ಲಿ ಕೊಡಲಾಗುವದು. 


೩೦೩೬ 
ತೋಂಟದ ಸಿದಲಿಂಗ ಯತಿಗಳು-- 

"6 ಅಂಬಿಕಾ ಯೋಗಿಗಳ ಡೊಂಬರಿಗೆ ಸರಿಯೆಂಬೆ ಹಠಯೋಗಿಗಳ 
ಅಟಮಾಟಕಾರರೆಂಬೆ ಅಷ್ಟಾಂಗಯೋಗಿಗಳ ಕಷ್ಟಕರ್ನಿಗಳೆಂಜೆ ಸನನ 
ಯೋಗಿಗಳ ಪ್ರಸಂಚಿಗಳೆಂಬೆ ಲಯಯೋಗಿಗಳ ನಾಯಿಗಿಂತ ಕಡೆ ಎಂಬೆ 
ಅದೇನು ಕಾರಣನೆಂದಡೆ ಲಯಯೋಗವೆಂಬುವದು ನಾನಾ ದರುಶನದಲ್ಲಿ 
ನರ್ತಿಸುವದಾಗಿ ಅದನು ಶಿವಯೋಗಿಗಳು ಬಲ್ಲರು ಮಂತ್ರಯೋಗ ಎಂಬು 


೧೯೦ 


ಬಸವತತ್ವ ರತ್ನಾಕರ 


ವದು ಸರ್ವ ಸಂದೇಹಕಿಕ್ಕಿ ಕೂಲುತಿರ್ಪುದು. ಅದೇನು ಕಾರಣವೆಂದರೆ 
ಮಂತ್ರವೇ ಲಿಂಗಲಿಂಗವೇ ಮಂತ್ರವೆಂದರಿದು ಲಿಂಗನೆನಹ ಸಂಬಂಧಿಸಿ 
ಕೊಳ್ಳಲರಿಯದೆ ಲಿಂಗವಿರಹಿತವಾಗಿ ಮಾಡುತಿಪ್ಪರಾಗಿ ಅದನು ಲಿಂಗ 
ಸಂಬಂಧಿಗಳು ಮೆಚ್ಚರು ನೋಡಾ, ಅದೇನು ಕಾರಣವೆಂದರೆ ಕೆಲವರು 
ಕೈನರು ಮಾಡುವರಾಗಿ ರಾಜಯೋಗವೆಂಬುದು ಗಾಜುಗೋಜು ನೋಡಾ 
ಅದನು ಲಿಂಗವಿರಹಿತರಾಗಿ ಜಾತೃ, ಜ್ಞಾನ, ಜ್ಞೇಯ ಒಂದಾದಲ್ಲಿಯೇ 
ಯೋಗವೆನುತಿಪ್ಪರಾಗಿ ಇವು ಒಂದೂ ಲಿಂಗಾಂಗಯೋಗದ ಹೆಜ್ಜೆ ಯಲ್ಲಿ 
ಅದುಕಾರಣ ಲಿಂಗನಿಸ್ಕರು ಮೆಚ್ಚರು. ಅದೇನು ಕಾರಣವೆಂದರೆ ಲಿಂಗವ 
ತೆಗೆದರೆ ಲಿಂಗದೊಡನೆ ಪ್ರಾಣ ಹೋಗದಾಗಿ ಅದೆಲ್ಲಿಯ ಯೋಗವಯ್ಯಾ 
ಭ್ರಾಂತಿಯೋಗ ಇದುಕಾರಣ ನಿಮ್ಮ ಶರಣರು ಲಿಂಗಪ್ರಾಣಿಗಳು ಪ್ರಾಣ 
ಲಿಂಗ ಸಂಬಂಧಿಗಳು, ಪ್ರಸಾದಮುಕ್ತರು. ಈ ಮೂರು ಪ್ರಕಾರದಲ್ಲಿ 
ಕೂಡುತಿಸ್ಸರು ಶಿವಯೋಗಿಗಳು. ಇದುಕಾರಣ ನಿಮ್ಮ ಶರಣರು ಸ್ವಾನು 
ಭವ ಜ್ಞಾನ ಶುದ್ದ ಯೋಗದಲ್ಲಿ ಸ್ವರೂಪಜ್ಞಾ ನಿಗಳು ಕಾಣಾ ಮಹಾಲಿಂಗ 
ಗುರು ಸಿದ್ಧೇಶ್ವರಪ್ರಭುವೇ'' 


ಆದಯ್ಯನನರ ವಚನ--ಪುಟ ೨೯ 


« ಹಠಯೋಗ, ಲಂಬಿಕಾಯೋಗ, ಆತ್ಮಯೋಗ, ಸಿದ್ಧಿಯೋಗ, 
ನಿಶಾಜಯೋಗ, ಅಷ್ಟಾಂಗಯೋಗಗಳೆಂಬ ಷಡ್ವಿಧ ಕರ್ಮಯೋಗಂ 
ಗಳೊಳು ಶೋಷನೆ, ದೋಹನ್ಶೆ ಸ್ಥಾಪನೆ, ಜಾಲನೆ, ಕಳಾಪಮಂ ಮಾಡಿ 
ತ್ರಿದೋಷಾದಿಗಳಂ ಪ್ರವರಿಸಲೀಯದೆ ಗಜಕರಣಂಗಳಿಂ ಪವನಧಾರಣೆಯಿಂ 


; ಕಲ್ಪಯೋಗಂಗಳಿಂ ಮೂಲಿಕಾ ಬಂಧದಿಂ ಬಂಧಿಸಿ ಘಟಿಮಂ ನಟಸುವದು 


ಹಠಯೋಗ ಸವನಾಭ್ಯಾಸಗಳಿಂದ ಅಭ್ಯಾಸಯೋಗ ಕ್ರಮಕ್ರಮಂಗಳಿಂ 
ಜಿಹ್ಹೆಯ ಬೆಳಸಿ ಹಠಸಮ್ಮಿಶ್ರದಿಂ ಷಡಾಧಾರದ ಸಶ್ಚಿಮದ ಸಥವಿಡಿದು 


' ಪ್ರಾಣಸವನವ ಮಸ್ತಕಕ್ಕೇರಿಸಿ ಜಿಹ್ವೆಯ ಸುಸುಮ್ನೆಯಲ್ಲಿಟ್ಟು ಸೋಮ 


ಪಾನವ ಶೇವಿಸಿ ಸಪ್ತಸ್ಥಾನ ನವಚಕ್ರದಲ್ಲಿ ನಿಂದು ಮುಕ್ಕ ಂಬಿಕೆಯೊಡ 
ಗೂಡುವುದು ಲಂಬಿಕಾಯೋಗ ಆತ್ಮನಂ ಭೇದಿಸಿ ಪ್ರಾಣನಾಯು ನಾಡಿಗಳ 
ನರಿತು ಹಿಡಿವ ಭೇದಮಂ ತಿಳಿದು ತೆಗೆವ ಬಿಗಿವ ಪಂಚಮಂ ಕಂಡು 
ಒಡ್ಡಿಯಾಣ ಬಂಧ, ಜಾಳಿಂಧರ ಬಂಧ, ಶಾಣುಕಾ ಮುದ್ರೆ, ಭ್ರೂ 


ಸಂಕೋಚ ಬ್ರಹ.ಸ್ಥಾನದುತ್ತರ ನಾಡಿಯಿಂದಾತ್ಮನನಾತ್ಮಲಿಂಗದಲ್ಲಿ 


ಸಂಯೋಗವ ಮಾಡುವದಾತ್ಮಯೋಗ ಅಂಜನಾಸಿದಿ, ಮೂಲಿಕಾಸಿದಿ, 
ಘುಟಕಾಸಿದ್ದಿ, ಶರೀರಸಿದ್ದಿ, ಪರಕಾಯಪ್ರವೇಶ, ತ್ರಿಕಾಲಜ್ಞಾನ, ದೂರ 
ಶ್ರವಣ, ದೂರದೃಷ್ಟಿಯೊಳಗಾದ ಅಷ್ಟಮಹಾಸಿದ್ಧಿಯಂ ಪಡೆದು ರಸಸಿದ್ದಿ, 
ಪಾಷಾಣಸಿದ್ದಿ, ಲೋಹಸಿದ್ಧಿ, ವಯಸ್ತಂಭ, ಪರವಂಚನೆ, ಕಾಯವಂಚಕ್ಕೆ 
ವೇದಶಾಸ ಸಿದ್ದಿ, ಭರತಸಿದ್ಧಿ, ಗಾಂಧರ್ವಸಿದ್ಧಿ, ಕಿನ್ಸರಸಿದ್ಧಿ ತ ನಿಚಾಶಸಿದ್ಧಿ, 
ಖೇಚರತ್ತ, ಮಹೇಂದ್ರಜಾಲಜೊಳಗಾದ ಚೌಷಸ್ಮಿವಿದ್ಯಾಸಿದ್ದಿ, ಅಣಿಮಾ, 


ul (2° 


x 


ಬಸವಣ್ಣನವರೂ ಧ್ಯಾನಯೋಗವೂ 


ಮಹಿಮಾ, ಗರಿಮಾ, ಲಿಮಾ, ಪ್ರಾಪ್ತಿ, ಪ್ರಾಕಾಮ್ಯ, ಈಶತ್ವ, 
ವಶಿತ್ವವೆಂಬ ಅಸೆ ಶ್ರ ರ್ಯಸಿದ್ದಿ, ವ್ಯಾಳಿ, ಚರ್ಚನಿ, ಕೋರಾಂಟ, 
ರತ್ತಫೆ ಶೆ ಘೋಷಿ, ಭೂತನಾಥ, ಗಾ ಮತ್ಸೇಂದ್ರ, ಗೋರಕ್ಷ, 
ಮಂಜುನಾಥ, ನವನಾಥ ಸಿದ್ಧ ರೊಳಗಾದ ಸಮಸ್ತ ಸಿದ್ಧಿ ಬುದ್ಧಿ ಗಳಿಂ ಲಿಂಗನ 
ನರಸಿ ಅಟ್ಟ ಮುಟ್ಟಿ ಹಿಡಿಜೆನೆಂಬುವದೀಗ ಸಿದ್ದಿಯೋಗ, ನಿಶಾಚತ್ವದಿಂ 
ತ್ರಿಭುವನಿಯಂ ಸೇರಿಸಿ, ಅಮಂಗಳಂ ಸೇವಿಸಿ, ಅಮರಿಭ ನಮರಾಡೇಖ, 
ಅಮರಿತ್ರಿಪುರಾಂತಕೆ, ಅಮರಿಕಾಲಸಂಹಾರಿ, ಅಮಂಿಕಿ ಕೋತ್ಕಸಾಧಫಿ 
ಇಂತೆಂಬ ಶೃತಿಗಳು ವಜ್ರ ಅಮರಿಗಳಂ ಅಂಗಲೇಸಮಂ ಮಾಡಿ ಶುಲಕಮಂ 
ಸೇವಿಸಿ, ಹ ಜಡವಾದ ಅಜ್ಞಾ ನವಶದಿಂ ಲಿಂಗವನೇನೆಂದರಿ 
ಯದೆ ಕಿ ಕ್ಸೀಣವ್ಳ ತ್ತಿಯ i ದಿಂ ಇಪ್ಪುದು ನಿಶಾಚಿಯೋಗ. ಹಿಂಸೆಯ 
ಚು ತಾಚೆ ದಿಂ, ಬ್ರ ಹೆ ಟು ುದಿಂ, ತತ ಶ್ರಂಗಳನಾವಾಶಿಸುತ್ತಿಪ್ಪ ಪ್ಪ್ಪದು 
ಮಜ ಗೆ ನಿವೇಶವಿಚಾರತ್ವದಿಂ 3 ೦ಗಳನರಿತು ಆಚರಿಸಿ 
ಅಡಿಯಿಟ್ಟು ನಡೆವುದು ನಿಯಮುಯೋಗ, ಪದ್ಮಾಸನ, ಸಿದ್ಧಾಸನ, 
ಬುದ್ಧಾಸನ, ವಜ್ರಾಸನ, ಮಯೂರಾಸನ, ಕೂರ್ಮಾಸನ, ಕುಕ್ಕುಟಾಸನ, 
ಮಂಡೂಕಾಸನ, ಗೋಮುಖಾಸನ, ಮತ್ಸ್ಯಾಸನ, ಗರುಡಾಸನ, 
ಅರ್ಧಾಸನ, ವೀರಾಸನ, ಸ್ಮಶಾನಾಸನ, ಹಸ್ತಾಸನ, ಮೌಕ್ತಿಕಾಸನ, 
ಕುಠಾರಾಸನ, ಸಿಂಹಾಸನ, ಮಧ್ಯಲವಣಿ, ಶಿರೋಲವಣಿಯೊಳಗಾದ 
ಆಸನ ಬಂಧಂಗಳಿಂದ ಚರಿಸುವುದು ಆಸನಯೋಗತತ್ವ ಮೂವತ್ತಾರಕ್ಕೆ 
ಪ್ರಾಣವೇ ಮೂಲವೆಂದರಿತು ಷಡಾಧಾರ ಚಕ್ರಂಗಳ, ಅಕ್ಷರ ವರ್ಣಂಗಳ 
ತಿಳಿದು ಮೇಲಿನ ಅಜನಾಳ, ಬ್ರಹ್ಮಸ್ಥಾ ಪ ye ಓಂಕಾರ 

ಪ್ರಣಮನನರಿವುದು ಪ್ರಾ EE ಪ ಕ ಂನಯೋಗನ್ರ ಮ 
ಗುರು ನಸ ತ್ರ ಮಾಣವನಾಹಾರಿಸುವುಡು, ಪ ಸ್ರತ್ಯಾಹಾರಯೋಗ ಪ್ರ ಪಣವ 
ಕೃತೀತವಾದ ತಿ ಮನದಲ್ಲಿ ಚಿಗುರ್ತು ಅಂತರಂಗದಲ್ಲಿ 
' ಫ್ಯಾನಾರೂಢನಾಗಿ ಧ್ಯಾನಿ ಸುವದು ಧ್ಯಾನಯೋಗ. ಆ ಪರಶಿವನ 
ಮೂರ್ತಿಯೇ ಇಷ್ಟ A ಭಾವನೆಯಿಂದಷ್ಟನಿಧಾರ್ಚನೆ ಸೋಡ 
ಶೋಪಚಾರದಿಂದಿಷ್ಟಲಿಂಗಧಾರಣೆಯಿಂದಿರ್ಪುದು ಧಾರಣ ಎನಿಸಿ ಅಪ್ರ 
ಶಿಖಾಸಾ ನದಿಂದುತ್ತುಂಗ ವಿಭಾಗೆಯ ಚಿತ್ತು ಪ್ರಭೆಯಿಂದುಜ್ವಳ ತೇಜ 
ಸ್ವಯಂ ಸ್ವಯಂಪ್ರಕಾಶ ದಿವ್ಯ ತೇಜದಿಂದೊಫ್ಪಿಪ್ಪ ಮಹಾ ಘನಸರನಸ್ತುವ 
ನಿದಿರಿಟ್ಟೀಕ್ಸಿಸಿ ಆ ಮಹಾಪ್ರಕಾಶದಲ್ಲಿ ಒಡಗೂಡಿ ತಾನೆತಾನಾಗಿ 
ಜಗದ್ವ್ಯವಹರಣೆಯ ಏನೆಂದರಿಯದೆ ಸರಮಕಾಸ್ಮೆಯ ಸಮಾಧಿಯಲ್ಲಿ 
ರ್ಪುದು ಸಮಾಧಿಯೋಗ. ಇಂತಪ್ಪ ಅಷ್ಟಯೋಗಂಗಳೊಳಗಾದ ಷಡ್ವಿಧ 
ಯೋಗ ಕರ್ಮಂಗಳಂ ಮೆಟ್ಟಿ ಚತುರ್ವಿಧ ಪದವಿಯಂ ಹೊದ್ದದೆ ಫಲ 
ಭೋಗಂಗಳಂ ಮುಟ್ಟದೆ ಖ್ಯಾತಿ ತಿ ಲಾಭಪೂಜೆಯಂ ತಟ್ಟಿದೆ ಇಹಸರಂಗಳಂ 
ಸಾರದೆ, ಭನಬಂಧನಕ್ಕೆ ಇತಡ್ಟೆ ಗೆಲ್ಲಸೊಲ್ಲಕ್ಕೆ ಹಟ ತನುವಿನಿಚ್ಛೆ ಯಲ್ಲಿ 
ಸುಳಿಯದೆ, ಮನದಿಚ್ಛೆಯಲ್ಲಿ ಹರಿಯದೆ, ಪ್ರಾಣನ ಸುಳುಕೆನಲ್ಲಿ ಶಿಲ್ಪದ, 


* 


ಎಳ 3 ಬಸನತತ್ವ ರತ್ನಾಕರ 


ಪ್ರಕೃತಿವಶಕ್ಟೊಳಗಾದ ಇಂದ್ರಿಯಂಗಳಿಗೆ ಮ್ಳ ಒಡ್ಡದೆ, ಸರ್ವಸಂದೇಹ 
ನಿವೃತ್ತಿಯಾಗಿ ನಿಂದಲ್ಲಿ ನಿರಾಳ, ನಡೆದಲ್ಲಿ ನಿರ್ಗಮನಿ, ನುಡಿಯಲ್ಲಿ ನಿಶ್ರಬ್ಬಿ 
ಸುಳಿದಕೊಡಲಿಲ್ಲದುಪಾಧಿಯರತು, ಅಂಗವೇ ಲಿಂಗವಾಗಿ ಲಿಂಗವೇ 
ಪ್ರಾಣವಾಗಿ, ಪ್ರಾಣವೇ ಪ್ರಸಾದನಾಗಿ, ಪ್ರಸಾದವೇ ಪರಿಪೂರ್ಣವಾಗಿ, 
ನಿಜಲಿಂಗೈಕ್ಯವಾಗಿ, ನಿಜಸುಖ ಸಂಬಂಧಿಯಾಗಿ, ನಿಜಯೋಗ ಸನ್ನಿಹಿತ | 
ವಾಗಿ ಕಾಯನಿದ್ದೂ ಅಕಾಯರಾಗಿಪ್ಪರಯ್ಯ ಸೌರಾಷ್ಟ್ರ ಸೋಮೇಶ್ವರ | 
ನಿಮ್ಮ ಶರಣರು” 
ಮೇಲೆ ಉದಾಹರಿಸಿದ ಶ್ರೀ ಸಿದ್ಧೇಶ್ವರ ಮತ್ತು ಆದಯ್ಯನವರ ಎರಡೂ ವಚನ 1 
ಗಳಿಂದ ಲಿಂಗಾಂಗನಲ್ಲದ ಇತರ ಯೋಗಗಳನ್ನು ನಂಬಬಾರದೆಂಬುವದೇ ತಿಳಿದು | 
ಬರುತ್ತದೆ. ಇನ್ನೂ ಒಂದೆರಡು ವಚನಗಳನ್ನು ಉದಾಹರಿಸಿ ಈ ನಿಷಯ ಮುಗಿಸ 3 
ಬೇಕೆಂದು ಇಚ್ಛಿಸುತ್ತೇನೆ. | 
೩೦೮ 
ಈಡಾ ಸಿಂಗಳ ಸುಪುಮ್ಮ್ಮ ನಾಡಿಗಳಲ್ಲಿ ಆತ್ಮನು ಸಂಚರಿಸಬಾರ 
ಜಂಬ ಯೋಗಾಂಗದ ಅಣ್ಣಗಳು ನೀವು ಕೇಳಿರಯ್ಯ ನಾಯುವನಥೋ 
ಮುಖಕ್ಕೆ ತರಬಾರದೆಂದು, ಊರ್ಧ್ವಮುಖಕ್ಕೆ ತಂದು ಅಮೃತವನುಂಡಿದೆ 
ವೆಂಬ ಅಷ್ಟಾಂಗಯೋಗದ ಕರ್ಮಿಗಳು ನೀವು ಕೇಳಿರೊ ಶರೀರದಲ್ಲಿ ಶುಕ್ಲ 
ಶೋಣಿತಮಜ್ಜೆ ಮಾಂಸ ಇದರೊಳಗಾದ ಸಾಕಾರದ ತಲೆಯಲ್ಲಿ ನಿರಾಕಾರದ 
ಅನ್ಭುತವನುಂಡಿಹೆನೆಂಬುದು ಹುಸಿಯಲ್ಲವೆ? : ಬಂಜೆ ಆನಿನಲ್ಲಿ ಕ್ಲೀರ 
ಕೆಚ್ಚಲುಂಟೆ? ಕಲ್ಲರೆಯಲ್ಲಿ ಚಿಲುಮೆಯ ಸಾರವುಂಟೆ? ಹೊಲ್ಲದ ದೇಹದಲ್ಲಿ 
ನಲ್ಲ ಕ್ಲೀರವುಂಟಿ? ಇವೆಲ್ಲವನರಿಯದೆ ಬಲ್ಲತನವ ಸೂರೆಗೊಟ್ಟು ಗೊಲ್ಲ 
ಗೂಳಿಗೆ ಎಲ್ಲಿಯದೋ ಲಿಂಗಾಂಗಯೋಗ? ಹರಿವ ವಾರಿಥಿಗೆ ನೊರೆ 
ಸಾವಸೆ ಮುಸುಕುವದೆ? ಸುಡುವನಲ ತೃಣದಿ ಕಟ್ಟುವಡೆವುಜೆ? ಅರಿದ 
ಶರಣನು ತನುವ ದಂಡಿಸಿ ಕೊಂಡಿಹನೆಂಬ ಭ್ರಾಂತಿಯಲ್ಲಿಯಡೋ ಅಯ್ಯ ? 
ಆತ್ಮನ ಇರುವು ಘಟಿಸಟದೊಳಗೆ ಗ್ರಹಿಸಿಪ್ಸ ಬಯಲಿನ ಇರುವಿನಂತೆ, 
ರವಿಯೊಳಗೆ ಸೂಸುವ ಕಿರಣದಂತೆ, ವಾಯುವಿನ ಬೆಂಬಳಿಯ ಗಂಧದಂತೆ 
ಚಿತ್ಕಳಿದ ರುಜ್ಜು ನಿನಂತೆ ತೈಲದೊಡನೆ ಬೆಳಗುವ ಕಳೆಯೆಂತೆ ಕಾಯದ : 
ಮಧ್ಯದಲ್ಲಿ ನಿಂದು ಓಂಕಾರಸ್ವರೂಸನನರಿಯದೆ ಕೆಟ್ಟಿರಲ್ಲ ಕರ್ಮಕಾಂಡಿ 
ಗಳು ಸ್ಫಟಕದ ಶಿಲೆಯಲ್ಲಿ ನಿಂದ ವಾರಣದಂತೆ ನಿನ್ನ ನೀನೇ ತಿಳಿಯಾ 
ನಿಃಕಳಂಕ ಮಲ್ಲಿಕಾರ್ಜುನ ಲಿಂಗದಲ್ಲಿ ಸರ್ವಾಂ! ಲಿಂಗಭರಿತವಾದ ವಂಗ 
ನಲ್ಲದೆ ಇಲ್ಲಿ ಲಿಂಗಾಂಗಯೋಗ'' ""ಶಿನಲಿಂಗಾರ್ಚನೆಯ ಕ್ರಿಯಾಶಕ್ತಿಗೆ 
ಅಭ್ಯಾಸಯೋಗದವರೆಲ್ಲ ಸರಿಯಲ್ಲ ನೋಡಾ ಯೋಗಬಲದಿಂದ ಸೇವಿಸುವ 
ಶ್ರೇಷ್ಠಾಮೃತವು ಶಿನಪ್ರಸಾದಾನೃುತಕ್ಕೆ ಸರಿಯಲ್ಲ ನೋಡಾ ಪ್ರಾಣನ 
ಬ್ರಹ್ಮರಂಧ್ರದಲ್ಲಿ ಬಿಡುವ ಯೋಗವು ಪ್ರಾಣಲಿಂಗೈ ಕ್ಯಸಂಬಂಧ ಯೋಗಕ್ಕೆ 
ಸರಿಯಲ್ಲ ನೋಡಾ ಶಿನಾನುಭವಕ್ಕೆ, ಯೋಗಕ್ಕೆ ಎಷ್ಟು ಅಂತರವು 
ನೋಡಯ್ಯ ಸೌರಾಷ್ಟ್ರ ಸೋಮೇಶ್ವರಾ'' 


ಬಸನಣ್ಣನನರೂ ಧ್ಯಾನಯೋಗವೂ ೧೯೯ 


ಈ ಎಲ್ಲ ಶರಣರ ವಚನಗಳ ಅಭಿಪ್ರಾಯವು ಶಿನಲಿಂಗನಿರಹಿತ ಧ್ಯಾನವು 
ನಿರರ್ಥಕವಾದುದೆಂದೇ ಸಿದ್ಧಾಂತವು. | 

ಶ್ರೀ ಬಸವಣ್ಣನವರು ಧ್ಯಾನಯೋಗವು ಸಿದ್ಧಿ ಯಾಗಬೇಕಾದರೆ ಕ್ರಿಯ್ಕಾ ಭಕ್ತಿ, 
ಜ್ಞಾನ ಇವುಗಳು ಸಹಕಾರಿಯಾಗಿರಬೇಕಾಗುವವು-- 


೩೦೯ 

೫ ಯಸ್ಯ ಕ ಯಾ ತಸ್ಯ ಸಿದ್ದಿರ್ಭವತಿ ಎಂದು ಕಟ್ಟಾ ಚಾರದಲ್ಲಿದ್ದು 
ನಾನು A ನಡೆನನ್ನಕ್ಕ Bar NERS ಉತ್ಪತ್ತಿ 
ಸ್ಥಿತಿ ಭೋಗ ಭಕ್ತಿ ಕಾಯವುಳ್ಳನ್ನಕ್ಕ ಭಕ್ತಿಕಾಂಡಿಯಲ್ಲ. ಪರವು ಸಾಧ 
'ವಾಯಿತ್ತೆಂದು ಕ್ರೀಯೆಲ್ಲವ ಖಾರಿ ನಡೆವೆನು. ಪರತತ್ತವನರಿದಿಹೆ 
ನೆಂಬೆನ್ನಕ್ಕ ಜ್ಞಾನಕಾಂಡಿಯಲ್ಲ. ಇನ್ನು ಕರ್ಮಕಾಂಡ, ಭಕ್ತಿಕಾಂಡ, 
ಜ್ಞಾನಕಾಂಡ ಈ ತ್ರಿನಿಧದಲ್ಲಿ ವಂಚಕನಾದರೆ ಈಸು ವಿಧದೊಳಗೆ ಅಂಗ 
ನಿಲ್ಲ ಮೇಲೆ ಸತ್ಯು ನಷ ಸಂಗವಿಲ್ಲ. ಯುಕ್ತಿ ಇಲ್ಲ ಎನಗೆ ಭಕ್ತಿ ಎಂತಹು 
ದಯ್ಯ? ಬರ ಬೆಸಗೊಂಡರೆ ಎನ್ನ ಬಿಮ್ಮು ಕೆಟ್ಟಿಹುದೆಂದು ಮೆಲ್ಲನೆ 
ಪ್ರಸಂಗದಿಂದ ತಿಳಿದು ನೋಡುವೆ ಕೂಡಲಸಂಗಮದೇವ ಎನ್ನವಗುಣನ 
ನೋಡದೆ ಶಿವರಾತ್ರಿಯ ಸಂಕಣ್ಣಗಳಿಗೆ ಕರುಣಿಸಿದಂತೆ ಎನಗೆ ಕೃಪೆ 


"ಶಿ 


ಮಾಡಯ್ಯ 
ಈ ವಚನವು ಭಕ್ತಿ, ಕ್ರಿಯಾ, ಜ್ಞಾನಗಳಿಲ್ಲದೆ ಧ್ಯಾನಯೋಗವು ಸಿದ್ಧಿಸಲಾರದೆಂದು 
ಹೇಳುತ್ತದೆ. ಕ್ರಿಯೆಯನ್ನು ಮಾಡದೆ. ಕೇವಲ ಸರಮಾತ್ಮ ಧ್ಯಾನವನ್ನು ಮಾಡಿದ 


ರಾಯಿತು ಎಂತಲೂ ಕೆಲವರ ಆಭಿಪ್ರಾಯನಿರುವದು. ಕ್ರಿಯೆಯು ಏತಕ್ಕೆ ಬೇಕೆಂದೇ 
ಅವರ ವಾದವು. ಕ್ರಿಯೆ ಇಲ್ಲದ ಧ್ಯಾನವು ವ್ಯರ್ಥವಾದುದೆಂದು ಶ್ರೀ ಬಸವಣ್ಣ ನವರು 
ನಿರೂನಿಸಿರುತ್ತಾರೆ. 
೩೧೦ 
ಬಸವೇಶ್ವರರು-- 
"ಕೆಂಚ ಕರಿಕನ ನೆನೆದರೆ ಕರಿಕನಾಗಬಲ್ಲನೆ? ಕರಿಕ ಕೆಂಚನ 
ನೆನೆದರೆ ಕೆಂಚನಾಗಬಲ್ಲನೆ? ದರಿದ್ರನು ಸಿರಿವಂತನ ನೆನೆದರೆ ಸಿರಿನಂತನಾಗ 
ಬಲ್ಲನೆ? ಸಿರಿವಂತನು ದರಿದ್ರನ ನೆಕೆದರೆ ದರಿದ್ರನಾಗಬಲ್ಲನೆ? ಮುಂದಿನ 
ನೆನೆದು ಧನ್ಯರಾದೆವೆಂಬ ಮಾತಿನ ರಂಜಕರನೇನೆಂಬೆ? ಕೂಡಲ 


೩೧೧ 
ಮುಮ್ಮಡಿತಾರ್ಯೆೇಂದ್ರ 
ಫಿ 
««ಬೀಜದೊಳಗಿನ ವೃಕ್ಸಫಲವನ ಸನಿಯಬಹುದೆ? ಮಳೆಹನಿಯೊಳಿಪ್ರ 
ಹುರಮುಂ? ಜಿಮುತು, ಗಳಂ ಸರಗೊಳಿಸಿಕೊರಳೊಳು ಧರಿಸಬಹುದೆ? 
ಕಾಲೊ ಳಗಿದ್ದ ತುಪ್ಪವು ಅರಸಿದರೆ ಸಿಕ್ಕ ಬಹುದೆ? ಕಬ್ಬ ೬911ರ 
ಕಲವು ಕಣ್ಣಿಗೆ ಕಾಣಿಸುವುದಿ? ತನೊ ಭಗಿರ್ಪ ಶಿವತತ್ವವು ನೆನೆದಾಕ್ಸಣ 
ಭಾ 


ನಗೆ 
ad ಬರ್ಪುದೆ? ಭಾವಿಸಿ ತಿಳಿದು ಮಥಿಸಿ ಪ್ರಯೋಗಾಂತರದಿಂ 


13 


ಏಳ ಬಸವತತ್ವ ರತ್ನಾಕರ | 


ಪ್ರಸನ್ನತ್ತಮಂ ಮಾಡಿಕೊಂಡು ತದನುಭವ ಸುಖದೊಳೋಲಾಡುವದು 

ಅತಿಚತುರನಾದ ಶಿವಶರಣಂಗಲ್ಲದೆ ಉಳಿದರ್ಗುಂಟಿ? ಮಹಾಘನ ದೊಡ್ಡ 

ದೇಶಿಕಾಚಾರ್ಯ ಗುರುಪ್ರಚುವೇ'' | | 

ಹೇಗೆ ಚಂಚಲವಾದ ಜಲದಲ್ಲಿ ಸೂರ್ಯನ ಪ್ರತಿಬಿಂಬವು ಚನ್ನಾಗಿ ಕಾಣಿಸು ' 
ವದಿಲ್ಲವೊ, ಹಾಗೆ ಆ ನೀರು ಚಂಚಲರಹಿತವಾದರೆ ಆ ಬಿಂಬವು ಚನ್ನಾಗಿ ಕಾಣುತ್ತದೆ. 
ಅದರಂತೆಯೇ ಅಂತಃಕರಣದಮೇಲೆ ಆತ್ಮನ ಪ್ರತಿಬಿಂಬವು ಯಾವಾಗಲೂ ಹೊಳೆಯು 
ವಂಥಾದ್ದಾದರೂ ವಿಷಯ ಮತ್ತು ಇಂದ್ರಿಯಗಳ ದ್ವಾರದಿಂದ ಚಿತ್ತವು ಚಂಚಲವಾಗು 
ವದರಿಂದ ಅದರಲ್ಲಿ ಆತ್ಮನ ಸ್ವರೂಪವು ಚನ್ನಾಗಿ ಕಾಣುವದಿಲ್ಲ. ಆದರೆ ಯಾವಾಗ್ಗೆ 
ಸಾಧಕನು ಅಷ್ಟಾಂಗಯೋಗಗಳ ತತ್ವವನ್ನು ಚನ್ನಾಗಿ ತಿಳಿದು ಚಿತ್ತದ ಚಂಚಲತೆ 
ಯನ್ನು ಹೋಗಲಾಡಿಸುತ್ತಾನೆಯೋ ಆವಾಗ್ಗೆ ಆತನ ಶಾಂತಚಿತ್ತದಲ್ಲಿ ಪರಮಾತ್ಮನ 
ಸ್ವರೂಪವು ಕಾಣಿಸುತ್ತದೆ. ಯಾವ ಯೋಗನನ್ನೇ ಮಾಡಲಿ ಮನಸ್ಸು ಮಾತ್ರ ಶಾಂತ 
ವಾಗಿರಬೇಕು. 


j 


೩೧೨ 
ಬಸವಣ್ಣನವರು 
" ಅಂದಣನನೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುನ್ನಿನ 
ಸ್ವಭಾವವನು ಸುಡು ಸುಡು ಮನವಿದು ನಿಷಯಕ್ಕೆ ಹರಿವುದು ಮೃಡ 
ನಿಮ್ಮನನುದಿನ ನೆನೆಯಲೀಯದು ಎನ್ನೊಡೆಯ ಕೂಡಲಸಂಗಮದೇವಾ 
ನಿಮ್ಮ ಚರಣವ ನೆನೆವಂತೆ ಕರುಣಿಸು ಸೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ'' ಸ 


೩೧೩ 
ಬಸವಣ್ಣನವರು-- 


ಸ ತನ್ನಿಚ್ಛೆಯ ನುಡಿದರೆ ನಚ್ಚುವುದೀ ಮನವು ಇದಿರಿಜಯ 
ನುಡಿದರೆ ಮೆಚ್ಚದೀ ಮನನು ಕೂಡಲಸಂಗನ ಶರಣರ ನಚ್ಚದ ಮನವ 
ಕಿಚ್ಚಿನೊಳಗಿಕ್ಕು'' 

ಮನವು ಇಂತಹ ಕೆಟ್ಟ ಸ್ಥಿತಿಯ ಲ್ಲಿರುವದರಿಂದ 


೩೧೪ 
"" ವಿಕಳನಾಡೆನು ಸಂಜೇಂದ್ರಿಯ ಧಾತುವಿನಿಂದ ಮತಿಗೆಟ್ಟಿನು 
ಮನದ ವಿಕಾರದಿಂದ ಧೃತಿಗೆಟ್ಟಿನು ಕಾಯವಿಕಾರದಿಂದ ಶರಣುವೊಕ್ಕೆನು 
ಕೂಡಲಸಂಗಮದೇವಾ? 


೩೧೫ 
ಬಸವಣ್ಣನವರು ಅತ್ಯಂತ ಪರವಶರಾಗಿ ಜೇಡಿಕೊಳ್ಳು ತ್ತಾಕೆ-- 
"" ಮುನಿಡೆಯಾಡೊಡೆ ಒಮ್ಮೆ ಜರಿದಜೆ ಸಾಲದೆ? ಅಕಟಕಟಾ 
ಮದನಂಗೆ ಮಾರುಗುಡುವರೆ? ಹೆಗೆಗೆಮಾರುಗೊಟ್ಟು ನಿನ್ನನರನೊಪ್ಪಿಸು 
ವರೆ? ಕೂಡಲಸಂಗಮದೇವಾ'' ಕ 
ಎಲೌ ದೇವರೇ ನೀನು ನನ್ನ ಮೇಲೆ ಶಿಟ್ಟಗೆದ್ದಿ ದೇ ಆದರೆ ಒಂದು ಸಾಕೆ ನನ್ನನ್ನು ಜರಿದು | 
ಮಾತನಾಡಿದರೆ ಸಾಕು ನೈರಿಯಾದ ನುನ್ಮಹನಿಗೆ ಸ್ಥಾನವನ್ನು ಕೊಟ್ಟು ಅಂದರೆ ನಿನ್ನ 


ಬಸವಣ್ಣನವರೂ ಧ್ಯಾನಯೋಗವೂ ೧೯೫ 


ವೈರಿಯಾದ ಮನ್ಮಹನಸಿಗೆ ನಿನ್ನವನಾದ ನನ್ನನ್ನು ಕೊಟ್ಟು ಬಿಟ್ಟಕೆ ಗತಿಯೇನು? ಎಂದು : 
ಹಂಬಲಿಸಿ ಕೇಳಿಕೊಳ್ಳು ತ್ತಾರೆ, 
೩೧೬ 
ಬಣ: ಸಂಕದಲ್ಲಿ ಬಿದ್ದೊಡೆ ಕಾಲಬಡಿವುದಲ್ಲದೆ ಬೇರೆ ಗತಿ 
ಯುಂಟಿ? ಶಿವಶಿವ ಹೋದಹೆ ಹೋದಹೆನಯ್ಯ ನಿಮ್ಮ ಮನದತ್ತಲೆನ್ನ 
ತೆಗೆಯಯ್ಯಾ ಸಶುವಾನು ಪಶುಪತಿ ನೀನು ತುಡುಗು ಡೇಟಾದ ಎನ್ನ 
ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು 
ಕೂಡಲಸಂಗಮದೇವಾ”? 
೩೧೭ 
"" ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂಬೆ ಅಂಜೆ ಎಂದು 
ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಒರಲುತ್ತಲಿದ್ದೇನೆ. ಕೂಡಲ 
ಸಂಗಮದೇವ ಬಾಳು ಬಾಳೆಂಬನ್ನಕ್ಕ'' 
ಕಿ೧೮ 
ಬಸವಣ ನವರು | 
("ಸಮುದ್ರ ದೊಳಗಣ ಸಿಂಪಿನಂತೆ ಬಾಯಬಿಡುತ್ತಿದ್ದೆನಯ್ಯ 
ನೀವಲ್ಲದೆ ಸತ! ನನ ನರಿವರಿಲ್ಲ ನೋಡಯ್ಯಾ ಕೂಡಲಸಂಗಮದೇವ 
ನೀವಲ್ಲದೊಳಕೊಂಬುವರಿಲ್ಲವಯ್ಯಾ'' 
ಹೀಗೆಯೇ ಇನ್ನೂ ನೂರಾರು ವಚನಗಳಿಂದ ಪರಮಾತ್ಮಧ್ಯಾನವನ್ನು ಮಾಡಿರುತ್ತಾರೆ. 
ಅತ್ಯಂತ ಭಯಭಕ್ತಿಯುತರಾಗಿ ದೇವರನ್ನು ಕುರಿತು ಹೇಳುವ ಬಸವಣ್ಣನವರ ನಚನ 
ಗಳು ಬಹಳ ಹೃದಯಂಗಮವಾಗಿರುತ್ತವೆ. ಧ್ಯಾನಯೋಗಿಗಳ ಮಾಲಿಕೆಯಲ್ಲಿ 
ಅವರು ಮಧ್ಯಮಣಿಯಂತಿರುತ್ತಾರೆ. 


ಧ್ಯಾನಯೋಗಿಗಳ ಲಕ್ಷಣ--ಮನುಸ್ಮ ತಿ 
ನ ತಸ್ಯ ದಹನಂ ಕಾರ್ಯಂ ನ ಚ ಪಿಂಡೋದಕಕ್ರಿಯಾ | 
ಶಿವಧ್ಯಾನರತೋಭೂತ್ವಾ ಶಿನಲಿಂಗಾಂಗಸಂಯುಂತಃ ॥ 
_ ಶಿನೇತರಪರಿತ್ಯಾಗೀ ಧ್ಯಾನಯೋಗೀ ಸ ಉಚ್ಯತೇ | 
ಅಂದರೆ ಶಿವಲಿಂಗಾಂಗ ಸಂಯುಕ್ತಕನಾಗಿಯೂ, ಶಿವಧ್ಯಾನದಲ್ಲಿ ತತ್ಸರನಾಗಿಯೂ, 
ಶಿನೇತರದೇವತೆಗಳನ್ನು ತ್ಕ ಜಿಸಿದವನಾಗಿಯೂ ಇರತಕ್ಕ ಧ್ಯಾನಯೋಗಿಗೆ ದಹನಾದಿ 


ಠಿ 
ಕರ್ಮವಾಗಲೀ, ಪಿಂಡೋಡಕ ಮೊದಲಾದ ಕಾರ್ಯಗಳಾಗಲೀ ಇರುವದಿಲ್ಲ. 


೩೧೯ 
ಬಸವಣ್ಣ ನವರು 
ತ 'ೌನಚಿಂತೆ ಶಿನಜ್ಞಾ ಕವಿಬ್ಲದಮನುಜರು ಸಗಣಕ್ಕೆ ಸಾಸಿರಹುಳು 
ಹುಟ್ಟ ವೇ ಅಯ್ಯ A 


ಎಂದು ತನ್ನು i” ನಚನದಲ್ಲಿ ಹೇಳಿರುವರು. ಈ ಜಗತ್ತಿನಲ್ಲಿ ಹುಟ್ಟಿದ ಮಾನವರ 
ಜೀವನವು ಅ ರವಾದುದು. ಆದ್ದರಿಂದ ಶಿವಸೂಜೆ 


| Wi, ಮಾಡಬೇಕೆಂದು ಬಸನಣ್ಣನನರು ಬೋಧಿಸಿರುತ್ತಾರೆ. . ಅವರು-- 


೧೯೬ ಬಸವತತ್ವ ರತ್ನಾಕರ 


೩೨೦ 
« ಸಂಸಾರವೆಂಬುದಜೊಂದು ಗಾಳಿಯ ಸೊಡರು ಶಿರಿ ಎಂಬುವ 
ದೊಂದು ಸಂತೆಯ ಮಂದಿ ಕಂಡಯ್ಯಾ ಇದ ನೆಚ್ಚಿ ಕೆಡಬೇಡ ಶಿರಿ ಎಂಬುದ 
ಮರೆಯದೆ ಪೂಜಿಸು ನಮ್ಮ ಕೂಡಲಸಂಗಮದೇವನ” 
ಈ ಮಾನವ ಜನ್ಮದಲ್ಲಿ ಪುನಃ ಬರುತ್ತೇನೆಯೋ ಅಥವಾ ಇಲ್ಲವೊ ಯಾರಿಗೆ ತಾನೇ 
ಗೊತ್ತುಂಟು? ಆದುದರಿಂದ | 


೩೨೧ 
ಭೆ; ಎಂತಕ್ಕೆ ಎಂತಕ್ಕೆ ಹರೆದ ಕಾಯ ಬೀಯೆವಾಗದ : ಮುನ 

ಅಟ್ಟುಣ್ಣುವೊ ಜೆರಣಿಯುಳ್ಳಲ್ಲಿ ಹೊತ್ತು ಹೋಗದ ಮುನ್ನ ಅಟ್ಟುಣ್ಣುವೊ 

ಮರಳಿ ಭವಕ್ಕೆ ಬಹೆಬಾರದಿಹೆ ಕರ್ತು ಕೂಡಲಸಂಗಂಗೆ ಶರಣೆಸ್ಸ್ಟಿವೊ'' 
ಹೀಗೆ ಬಸವಣ್ಣನವರು ಬೋಧಿಸುತ್ತಾರೆ. ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು. 
ಗಾಳಿ ಬಿಟ್ಟಾಗ ತೂರಿಕೊಳ್ಳ ಬೇಕು. ಮಾನವನಾಗಿ ಹುಟ್ಟಿ ಸಮಯ ಸಿಕ್ಕಾಗ ಶಿವಧ್ಯಾನ 
ಶಿವಪೂಜಾದಿ ಸತ್ಯರ್ಮಗಳನ್ನು ಮಾಡದೆ ಇದ್ದರೆ ಅವನ ಬಾಳು ಗೀಳಾಗುವದೆಂದು 
ಬಸವಣ್ಣನವರ ತತ್ತವಾಗಿರುವದು. 


೩೨೨ 
ಅಂದು ಇಂದು ಮತ್ತೊಂದೆನಬೇಡ ದಿನವಿಂದೇ ಶಿನಶರಣೆಂಬು 
ವಂಗೆ ದಿನವಿಂದೇ ಹರಶರಣೆಂಬುವಂಗೆ ದಿನವಿಂದೇ ನನ್ಮು ಕೂಡಲಸಂಗನ 
| ಮಾಣದೆ ನೆನೆನಂಗೆ” 
ಶಿವಧ್ಯಾನವನ್ನು ಮಾಡತಕ್ಕನನು ಅಂದು ಇಂದು' ಎನ್ನಲಾಗದು. 'ಶಿವಧ್ಯಾನಮಾಡ 
ತಕ್ಕವನಿಗೆ ದಿನನಿಂದೇ ಆಗಿರುತ್ತದೆ. 


ಧ್ಯಾನಯೋಗಿಯ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕೆಂದು ಈ ಮೊದಲೇ 
ಬರೆಯಲಾಗಿದೆ. ಮಾನವನ ಮನಸ್ಸು ಶಾಂತಿಯುಕ್ತನಾಗಿರಬೇಕಾದರೆ ಸಾತ್ವಿಕ 
ಗುಣವು ಬೇಕಾಗುವದು. ಸಾತ್ವಿಕ ಸ್ವಭಾವವುಂಬಾಗಲಿಕ್ಕೆ ಆ ಮನುಷ್ಯನ ಆಹಾರ 
ನಿಹಾರಗಳೂ, ಆಚಾರ ವಿಚಾರಗಳೂ, ನಡೆನುಡಿಗಳೂ ಶುದ್ಧವಾಗಿರಲಿಕ್ಕೆಜೇಕು. 


ಭಗವದ್ಗೀತೆ 
ಯುಕ್ತಾಹಾರ ವಿಹಾರಸ್ಕ ಯುಕ್ತಚೇಷ್ಟಸ್ಕ ಕರ್ಮಸು | 
ಯುಕ್ತಸ್ವಪ್ನಾನ ಬೋಧಸ್ಯ ಯೋಗೋ ಭವತಿ ದುಃಖಹಾ ॥ 
ಮೇಲೆ ಹೇಳಿದಂತೆ ನಡೆದರೆ ಅವನ ಯೋಗವು ದುಃಖವನ್ನು ನಾಶಮಾಡುತ್ತದೆ. 
6( ಇಗೂ 0ಕೆ ಚ ಷ್ಣ ತ p 
ಶೀಲಂ ಸರಂ ಭ ಶಂ. a ನುನುಸ್ಯನಿಗೆ ತೀಲನೇ ಭೂಷಣಪ್ರದ 
ವಾದುದು. ಶ್ರೀ ಬಸವಾದಿ ಶರಣರು ಶೀಲಕ್ಕೆ ಅತ್ಯಂತ ಮಹೆತ್ವನನ್ನು ಕೊಟ್ಟಿರುತ್ತಾ ಕ 
ಹ್ಮ ಇ ಆವೆ nd pr k 
ಕೆಲವರು ಡಂಭಾಚಾರಗಳಿಂದ ಶೀಲವನ್ನು ಮಾಡತಕ್ಟನರನ್ನು ಖಂಡಿಸಿರುತ್ತಾಕೆ. 


LAS Sa ಲ್‌ಿ 


ತ 
3 
4 
ಡೆ 
p 

4 
ಳಿ 
| 
| 
fe 
ಕ 
} 
| 


ಮನುಷ 


ದಿಂದಾಗುವದಿಲ್ಲ. 


ಬಸನಣ್ಣನನರೂ ಧ್ಯಾನಯೋಗವೂ 


ಶ್ಲಿ೨೬ 
ಅಖಂ ಡೇಶ್ವ ರರು 


ಟಿ ರ: ನುಡಿವುತಿರ್ಪರೆಲ್ಲರೂ ಶೀಲದ -ಹೊಲಬನಾರೂ 
ಅರಿಯರಲ್ಲಾ ಕೆರೆ, ಬಾನಿ, ಹಳ್ಳ, ಕೊಳ್ಳ, ಹೊಳೆಗಳ ನೀರ ಬಳಸದಿರ್ದೊಡೆ 
ಶೀಲವೇ? ಕೊಡಕ್ಕೆ ಪಾವುಡಹಾಕ ಚೆಲುವೆ ಶಿತಾಳ ತಂದರೆ ಇದು 
ಶೀಲವೇ? ಬೆಳದ ಬೆಳಸು ಕಾಯಿ ಹಣ್ಣು ಗಳ ಬಿಟ್ಟ ರೆ ಶೀಲನೇ? ಉಪ್ಪು, 
ಎಣ್ಣೆ , ಹಾಲು, ತುಪ್ಪ, ಇಂಗು, ಮೆಣ ಐಸು. ಅಡಿಕೆ, ಜಿಲ್ಲಗಳ ಚಿಟ್ಟೆ ಶೀಲವೇಗ 
[ಲನ ಬಿಟ್ಟು “ಸ್ವಯೆಂಪಾಕದಲ್ಲಿದ್ದರೆ ಶೀಲವೇ? ಬ ಕಾಣ 
ದಂತಿರ್ದಡೆ ಶೀಲನೇ? ಅಲ್ಲಲ್ಲ ಅದೇನು ಕಾರಣನೆಂದಡೆ ಸಹಿತಿಪೆಬವು 
ಹೊರಗಣ ವ್ಯವಹಾರವು ಇನ್ನು ಅಂತರಂಗದ ಅರಿಷಡ್ವರ್ಗಗಳೆಂಬ ಭವಿಗಳ 
ಕಳೆಯಲಿಲ್ಲ "ಮಾಯಾ tp ಬೆಳೆ ಉಳಗುನ್ನಿಯ ಬಿಡಲಿಲ್ಲ ಸಂಸಾರ 
ವಿಷಯರಸವೆಂಬ ಹಳ್ಳ, ಕೊಳ್ಳ, ಕೆರೆ ಬಾನಿಗಳಗಲಲಿಲ್ಲ ಅಷ್ಟಮದಗಳೆಂಬ 


ಉಪ್ಪು, ಎಣ್ಣೆ, ಕುಪ್ಪ, ti ಇಂಗು, ಮೆಣಸು, ಅಡಿಕೆ, ಬಚೆಲ್ಲಗಳ 


ಬಿಡಲಿಲ್ಲ ಸಕಲ ಕರಣಂಗಳೆಂಬ ಸುಫಲಂಗಳ ಬಿಡಲಿಲ್ಲ ಮನವೆಂಬ ಕೊಡಕ್ಕೆ 
ಮಂತ್ರವೆಂಬ ಪಾವುಡವ ಮುಚ್ಚಲಿಲ್ಲ. ಚಿತ್ಕೊಡವೆಂಬ ಚಲುಮೆಯಲ್ಲಿ 
ಚಿದಮೃತವೆಂಬ ಶಿತಾಳವ ತಂದು ಚಿನ್ನ ಲಿಂಗಕ್ಕೆ ಅಭಿಸೇಕವ ಮಾಡಲಿಲ್ಲ 
ಅಂತೀ ಅಂತರಂಗದ ನಿಚಾರವನರಿಯದೆ ಹಾಳ ಸಂಕಲ್ಪದಿಂದ ಬಹಿರಂಗದ 
ಪದಾರ್ಥಂಗಳ ಬಿಟ್ಟು ಮುಕ್ತಿಯ ಸಣೆನೆನೆಂಬ ಯುಕ್ತಿಗೇಡಿಗಳಿಗೆ ಭನ 
ಬಂಧನ ಹಿಂಗಲಿಲ್ಲ ಜನನ ಮರಣಂಗಳು ಜಾರಲಿಲ್ಲ ಸಂಸಾರ ಮಾಯಾ 
ಮೋಹನ ನೀಗಲಿಲ್ಲ ಇಂತಪ್ಪ ಅಜ್ಞಾನಿಗಳ ನಿಧಿ ಎಂತಾಯಿತ್ತೆಂದರೆ ಹುತ್ತ 
ದೊಳಗಣ ಹಾವ ಕ ಉ ಮೇಲೆ ಹುತ್ತವ ಬಡಿಯುವ ಮರುಳ 
ನಂತಾಯಿತ್ತು ಕೇಳಾ ಅಖಂಡೇಶ್ವ ಫಾ 


೧೯೭ 


ನು ಶುದ್ಧ ಸಾತ್ವಿಕ 1. 1 ಜಾಗಬೇಕಾಸಕೆ ಕೇವಲ ಡಂಭಾಚಾರ 


ಮೇಲಿನ ವಚನದ ತಾತ್ರರ್ಯನಾಗಿರುತ್ತದೆ. 
ಈ ವಿಷಯ ಶಿವಾಗಮಗಳಲ್ಲಿಯೂ ಚನ್ನಾಗಿ ನಿವರಿಸಲಾಗಿದೆ. ಹಿಂದೆ ಒಂದೇ 
ಒಂದು ಶಿವಾಗಮದ ವಾಕ್ಯದ ಉದಾಹರಣೆ ಕೊಟ್ಟಿದ್ದೇವೆ. 


ಸೂಕ್ಸಾ ಗಮ ಪಟಲ ೬ 


ಧ್ಯಾನಯಜ್ಞಸರೋ ದೇನಿ ನೋಕ್ಸೈಕ ಫಲಸಾಧಕಃ । 

ಅಸ್ಟೆ ಫಶರ್ಯಪ್ರದಾ ಪೂಜಾ ಯೋಗಾದ್ಯ ೦ ಸ್ವರ್ಗಸಾಧನಂ ॥ 
ಸಾಸಪಾರೀಜಸಃ ಪ್ರೋಕ್ತೋ ಜ್ಞಾನಂ ಧ್ಯಾನಂ ಹಿ ಮೋಕ್ಷದಂ | 
ನಿಷ್ಕಾಮುಕರ್ಮಕರ್ತ್ಕೂಣಾಂ ಶ್ರೌತಸ್ಮಾರ್ತಾನುಸಾರತಃ | 
ಬಹೂನಾಂ ಜನ್ಮನಾಮಂತೇ ಜ್ಞಾನೇ ಧ್ಯಾನೇ ಭವೇನ್ಮತಿಃ 


ಆತನ ಆಂತರ್ಯಗುಣಗಳೂ ಕೂಡ ಶುದ್ಧವಾಗಿರಬೇಕೆಂಬುವದೇ 


ಕೇನಲಂ ಕರ್ಮನಿಸ್ಕಾನಾಂ ತದ್ವಾರ್ತಾಸಿ ನ ಜಾಯತೇ | ಪಿ೮॥ 


ಬಹಿರ್ಯಜ್ಞರತಾನಾಂತು ದೇವಾಃ ಪಾಷಾಣ ಮೃಣ್ಮಯಾಃ | 


ಅಂ9ತರ್ಯಾಗನತಾಂ ದೇನಿ 1೪ಕ್ಕೆ ಸ್ಸದಾಶಿನ್ನಃ | AF 


೧೯೮೪೮ ಬಸವತತ್ವ ರತ್ತ್ವಾಕರ 


ಜ್ಞಾ ನಂ ಧ್ಯಾನಂ ಸಯಸ್ಯಾಸ್ತಿ ಸ ನವೇತ್ತಿ ಸರಂಶಿವಂ । 
ಯುದ್ದ ದರ್ಥಾಂಸ್ತು ಜಾತ್ಕ ಧೋ ಚೌ ನಶ್ಯ ತಿ ಪಾರ್ವತಿ !೪೦॥ 


ತಸ್ಮಾ ದ್ಯ ಜ್ಞಾ ದಿಕಂ ಬಾಹ್ಯ 0 ತ್ಯ ಕಾ ಸ್ವರ್ಗಾದಿ ಸಾಧನಮ್‌ । 


ಗುಕೋರ್ಲಬ್ದಾ ಪರಂ 'ಜ್ಞಾ A 'ಭ್ಯಾನಯೋಗರತೋ ಭನೇತ್‌ 1೪೧ 


ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ । 

ಧ್ಯಾನಯೋಗಸ್ಯಚೈಕಸ್ಕ ಕಲಾಂ ನಾರ್ಹಂತಿಸೋಡಶೀಂ ॥ 

ಶಿನಜ್ಜ್ಞಾನಾಮೃತಂ ಪೀತ್ವಾ ಭಕ್ತಾ, ಪರವಶಂ ಗತಃ । 

ಅಂತರ್ನಿನಿಷ್ಟ ಚಿತ್ತಸ್ಯ ಕರ್ಮಣಾ ತಸ್ಯ ಕಿಂ ಭವೇತ್‌ !(೪೨॥ 


ಕೃ ತ್ಕಾ ವಾ ಕರ್ಮ ಸಕಲಮುನಫೇತೋ ಮಹತ್ಸ ಲಮ್‌ । 
ನಿನೇಶಯೇಚ್ಛಿ ವೇ ಚಿತ್ತಂ ಸಂಯತಾತಾ ನಿರಾಕುಲಃ | 
ಏನಮಾದೌ ನಂ ಧ್ಯಾತ್ವಾ ಜಪ್ತ್ವಾ ಪಂಚಾಕ್ಸ ರಂ ಮನುಂ 


ತತಃ ಸಂಪೂಜಯೇದಿತ್ತ 0 'ನೀಶಶೈನೆಕ್ರ ಮೋ ಭತರ | । ೪೩್ನಿ॥ 
ಅಂದರೆ ಎಲೌ ದೇವಿಯೆ ಧ್ಯಾನಯಜ್ಞ ದಲ್ಲಿ ತಾ ಮೋಕ್ಷ, ವೆಂಬ ಫಲವನ್ನು 
ಧಿಸತಕ್ಕವನಾಗುವನು. ಪೂಜೆಯು ಷ್ಟೈಶ್ವ ಕರ್ಯಗಳನ್ನು ಕೊಡುವದು. 


ಯೋಗಾದಿಗಳು ಸ್ವರ್ಗಸಾಧನಗಳು, ಜಸವು bi ಹಾಶನ್ದಾಡಸನೃು ೨ 
ಜ್ಞಾನ ಮತ್ತು ಧ್ಯಾನಗಳು ಮೋಕ್ತ ವನ್ನು ಕೊಡತಕ್ಕವುಗಳಾಗಿವೆ. ಶೃತಿ ಸ ಸ್ಮೃತ್ಯಾದಿ 
ಗಳಲ್ಲಿ ಹೇಳಿದಂತೆ ಅನೇಕ ಜನ್ಮಗ ಗಳಲ್ಲ ನಿಷ್ಕಾಮುಕರ್ಮವನ್ನು ಮಾಡಿದವರಿಗೆ ಮಾತ್ರ 
ಜ್ಞಾ ನ- ಧ್ಯಾನಗಳಲ್ಲಿ ಬುದ್ಧಿ ತ ಹುಟ್ಟುವದು. ಕೇವಲ ಕರ್ನುನಿಷ್ಕ ರಾಜ! 
ಜ್ಞಾನ, ಧ್ಯಾನಗಳ ನಾರ್ತೆಯೂ ಕೂಡ ಅವರಿಗೆ ತಿಳಿಯುವದಿಲ್ಲ. ಬಹಿರ್ಯಾಗದಲ್ಲಿ 
ತೊಡಗಿದವರಿಗೆ ಪಾಷಾಣ ಮೃಣ್ಮ್ಮ ಯಾದಿ ದೇವತೆಗಳು ಸಿಗುತ್ತವೆ. ಅಂತರ್ಯಾಗ 
ವನ್ನು ಮಾಡತಕ್ಕನರ ಹೃದಯದಲ್ಲಿ ಸದಾಶಿವನು ವಾಸಿಸುತ್ತಾನೆ. ಧ್ಯಾನ, ಜ್ಞಾನ 
ಗಳು ಯಾವಾತನಿಗಿರುವದಿಲ್ಲವೊ ಅವನು ಖಂಡಿತವಾಗಿಯೂ ಶಿವನನ್ನು ತಿಳಿಯುವದಿಲ್ಲ. 
ಜಾತ್ಯಂಧನಾದವನು ಹೊರಗಿನ ಸದಾರ್ಥಗಳನ್ನು ಹೇಗೆ ಜಂಟೀ, ಹಾಗೆಜು 
ಬಾಹ್ಯಗಳಾದ ಯಜ್ಞಾದಿಗಳನ್ನು ಬಿಟ್ಟು ಗುರುವಿನಿಂದ ಕ್ರೇಷ್ಠಜ್ಞಾನವನ್ನು ಪಡೆದು 
ಧ್ಯಾನಯೋಗಮಗ್ಗನಾಗತಕ್ಕದ್ದು. ಸಹಸ್ರ ಅಶ್ವಮೇಧಯಾಗಗಳೂ, ನೂರಾರು 
ವಾಜಪೇಯ ಯೆಜ್ಞಗಳೂ ಗಾನಯೋಗಿ ಹದಿನಾರನೆಯ ಒಂದಂಶನನ್ನೂ ಕೂಡ 
ಹೊಂದಲಾರವು. ಶಿವಜ್ಞಾ ನಾನ್ಭ ತವನ್ನು ಪಾನಮಾಡಿ ಭಕ್ತಿಯಿಂದ ಸರವಶನಾಗು 
ನನು. ಅಂತರ್ನಿವಿಷ್ಟ ಚಿತ ತ್ತನಾದವನಿಗೆ ರ್ಮ ಬಾತು? ಅಥವಾ ಎಲ್ಲ 
ಕರ್ಮಗಳನ್ನು RE ಮಹತ್ತರಗಳಾದ ಫಲಗಳನ್ನು ಹೊಂದುವದಿಲ್ಲ. ಆದ್ದರಿಂದ 
ನಿರಾಕುಲನಾಗಿಯೂ, ಸಂಯೆಮನ ಉಳ್ಳವನಾಗಿಯೂ ಶಿವನಲ್ಲ ಮನಸ್ಸನ್ನು ತೊಡಗಿಸ 
ಬೇಕು. ಅಂದರೆ ಧ್ಯಾನಮಾಡಬೇಕು. ಕೆ ಶಿವನನ್ನು ಧ್ಯಾನಿಸಿ le ಕರಿಯನ್ನು 
ಜಪಿಸಿ ಶಿವನನ್ನು ಪೂಜಿಸುವದೇ ವೀರಶೈವ ನಕ್ರಮನಾಗಿರುವದು. 


ಪಾರಮೇಶ್ವರಾಗಮ- ಸಪ್ತಮ ಸಟಲ 
ನೀರತೈ ನನ ಲಕ್ಷಣವನ್ನು ಹೇಳುತ್ತ-- 
ಶಿನಧ್ಭಾನರತೋ ನಿತ್ಯಂ ದೃಢಚಿತ್ತೋ ಚಿತೇಂದ್ರಿಯ]। » FF 


ಬಸನಣ್ಣನನರೂ ಧ್ಯಾನಯೋಗವೂ ೧೯೯ 


ತ್ರಿಕಾಲಮುರ್ಚಯೇಲ್ಲಿಂಗಂ ಶಿವಸಂಚಾಕ್ಟರೀಂ ಜಸರ್ನ । 


ಕೀರ್ತ ಯೆನ್‌ ಶಿನನಾನಾನಿ ಶಿವೋಹಪಿಂತಿ ಭಾನಯನ್‌ i ೧೦೦ ॥ 
ಜಗಜ್ಜೀನಮಯಂ ಸರ್ವಂ ಚೈತನ್ಯನುಯ ನಿಗ್ರಹಂ । 
ಪಂಚಾಕ್ಟರನುಯಂ ಲಿಂಗಂ ಲಿಂಗಂ ಪಂಚಾಕ್ಸ್‌ರಂ ಮಹತ್‌ !೧೦೧॥ 
ಜಗದಾತ್ಮನಿ ಸಂ ಪಶ್ಯನ್‌ ಆತ್ಮಾನಂ ಜಗದೀಕ್ಸಯನ್‌ | 
ಜಗದಾತ್ಮಾನಮಿಾಶಾನಿ ಪಶ್ರೇನ್ಮಯಿ ಚಿದಾತ್ಮಕಂ 1 ೧೦೨ ॥ 


ನಿತ್ಯದಲ್ಲಿ ತಿವಧ್ಯಾನರತನಾಗಿಯೂ, ದೃಢವಾದ ಮನಸ್ಸುಳ್ಳ ನನಾಗಿಯೂ, ಜಿತೇಂದ್ರಿಯ 

ನಾಗಿಯೂ, ತ್ರಿಕಾಲದಲ್ಲಿಯೂ ಲಿಂಗಾರ್ಚನೆ ಮಾಡಬೇಕು. ಮತ್ತು ಶಿವಪಂಚಾಕ್ಷರಿ 
ಯನ್ನು ಜನಿಸತಕ್ಕವನಾಗಿಯೂ ಶಿನನಾನುಂಗಳ ಕೀರ್ತನೆಯನ್ನು ಮಾಡುತ್ತ ನಾನೇ 
ಅವನೆಂದು ಭಾವಿಸಿ ಸರ್ವವೂ ಜಗಜ್ಜೀನಮಯವೂ, ಚೈತನ್ಯಮಯ ನಿಗ್ರಹವೂ, 
ಸಂಚಾಕ್ಸರಮಯವೂ ಆದ ಲಿಂಗವನ್ನು ಸದಾ ಸೂಜಿಸತಕ್ಕದ್ದು. ಆರಂಭದಲ್ಲಿ 
ಶಿವಧ್ಯಾನರತನಾಗಿರಬೇಕೆಂದೇ ಹೇಳಲಾಗಿದೆ. 


ಪಾರಮೇಶ್ವರಾಗಮ--೨೨ ನೇ ಪುಟ, ಶ್ಲೋಕ ೩೪ | 
"" ಕರ್ಮಣಾ ಮನಸಾ ವಾಚಾ ಜಾಗ್ರತ್‌ ಸ್ವಪ್ನ ಸುಸುಸ್ತಿಸುಮುದನುಸ್ಮರಣಂ ಧ್ಯಾನಂ” 
ಕರ್ಮದಿಂದ, ಮನಸ್ಸಿನಿಂದ, ಮಾತಿನಿಂದ, ಜಾಗ್ರತೆ, ಸ್ಪಷ್ಟ, ಸುಸುಪ್ತಿಗಳಲ್ಲಿ ನನ್ನನ್ನು 
ಸ್ಮರಿಸುವದೇ ಧ್ಯಾನವೆಂದು ಸರಮಾತ್ಮನು ಪಾರ್ವತಿಗೆ ಬೋಧಿಸಿರುತ್ತಾನೆ. 
ಬ್ರ ಧ್ಯಾನಯೋಗವನ್ನು ಉಪನಿಷತ್ತುಗಳಲ್ಲಿಯೂ ನಾವು ಕಾಣಬಹುದು. 


ಶ್ವೇತಾಶ್ವತಶರೋಸಪನಿಷತ್‌-ಒಂದನೇ ಅಧ್ಯಾಯ, ಶ್ಲೋಕ ೩ 
"ತೇ ಧ್ಯಾನಯೋಗಾನುಗತಾಃ ಅಪಶ್ಯನ್‌ ದೇವಾತ್ಮಶಕ್ತಿಂ ಸ್ವಗುಣೈರ್ನಿಗೂಢಾಂ'' 
ಬ್ರಹ್ಮನಾದಿಗಳಾದ ಖುಷಿಗಳು ದೇವನ ಗುಪ್ತವಾದ ಆತ್ಮಶಕ್ತಿಯನ್ನು ಧ್ಯಾನಯೋಗ 
ದಿಂದ ಕಂಡುಹಿಡಿದರು. 


ಶ್ರೇತಾಶ್ವತರೋಪನಿಷತ್‌--೧ನೇ ಅಧ್ಯಾಯ, ಶ್ಲೋಕ ೧೪ 

ಸ್ವದೇಹಂ ಅರಣಿಂ ಕೃತ್ವಾ ಪ್ರಣವಂ ಚೋತ್ತರಾರಣಿಂ । 
ಧ್ಯಾನನಿರ್ಮಥನಾಭ್ಯಾಸಾದ್ದೇವಂ ಪಶ್ಯನ್‌ ನಿಗೂಢವತ್‌ ॥ 

ತನ್ನ ದೇಹವನ್ನು ಅರಣಿಯನ್ನಾಗಿಯೂ, ಪ್ರಣಮವನ್ನು ಉತ್ತರಾರಣಿಯನ್ನಾಗಿಯೂ 
ಮಾಡಿ ಧ್ಯಾನನಿರ್ಮಥನಾಭ್ಯಾಸಗಳಿಂದ ಗೂಢನಾದ ದೇವನನ್ನು ನೋಡಿದರು. 


ಕೈ ನಲ್ಕೋಸನಿಷತ್‌- ಪ್ರಥಮ ಖಂಡ 


ಆತ್ಮಾನಂ ಅರಣಿಂ ಕೃತ್ವಾ ಪ್ರಣನಂ ಚೋತ್ತರಾರಣಿಂ । 
| ಧ್ಯಾನನಿರ್ಮಥನಾಭ್ಯಾಸಾತ್‌ ಸಾಪಂ ದಹತಿ ಸಂಡಿತಃ ॥ 
ವ ವಾಕ್ಯವು ಶ್ರೀತಾಶ್ವತರೋಸನಿಷತ್ತಿನ ನಾಕ್ಯದಂತೆಯೇ ಇದ್ದು ಕೊನೆಯಲ್ಲಿ ಕೊಂಚ 
ಭೇದವಿರುತ್ತದೆ. ಪಂಡಿತನಾದವನು ಧ್ಯಾನನಿರ್ಮಥನಗಳಿಂದ ಸಾನನನ್ನು ನಾಶ 


ಳ್ಳ 
ಮಾಡುತ್ತಾನೆ, 


೨೦೦ ಬಸವತತ್ವ ರತ್ನಾಕರ 


ಮುಕ್ತಿಕೋಪನಿಷತ್‌ 


ಗುರೂಪದಿಷ್ಟ ಮಾರ್ಗೇಣ ಧ್ಯಾ ಯನ್‌ ಮದು , ಣಮುವ್ಯಯಂ | 
ಮತ್ಸಾ ಯುಜ್ಯ ೦ ದ್ವಿಜಃ ಸಮ್ಮ ಫ್‌ ಭಜೇದ್ಭ್ರ 'ಮರಕೀಟನತ್‌ | 


ಗುರೂಸದೇಶದಿಂದ ನಾಶರಹಿತವಾದ ನನ್ನ ಗುಣಗಳನ್ನು ಯಾವಾತನು 
ತ್ತಾನೆಯೋ ಆತನು ನನ್ನ ಸಾಯುಜ್ಯ ವನ್ನು ಭ್ರ ಮರಕೀಟನ್ಯಾ ರ್ಜ ಹ 
ತ್ತಾನೆ. 


ಶಿವಾಗಮಗಳೂ, ಉಪನಿಷತ್ತುಗಳೂ ಧ್ಯಾ ನಯೋಗವನ್ನು ಅನೇಕ ತರಹ 
ನರ್ಣಿಸಿರುತ್ತವೆ. ಈ ಪ್ರಕರಣದಲ್ಲಿ ಶ್ರೀ ಬಸವಣ್ಣ ನವರು ಲೋಕಡೊಳಗೆ. ಸರ್ವಕೆ ( 
ರಾದ ಧ್ಯಾನಯೋಗಿಗಳೆ ಒಟುವದು 1 . ಹೃ ದಯಂಗನುಗಳಾದ ಅನೇಕ ನಚನಗಳಿ 
ಸ್ಪಷ್ಟ ಸ ತಿಳಿದುಬರುತ್ತದೆ. ಈ ನಿನಯದಲ್ಲಿ ಶ್ರೀ ಬಸವಣ್ಣನವರ ಅಸ 
ನಚನಗಳಿದ್ದ ರೂ ವಿಸ್ತಾರವಾಗುವದೆಂದು ಕಾಗ ಲೋಕದಲ್ಲಿ ಬ 
ನವರಂತಹ "ಧ್ಯಾನಯೋಗಿಗಳು ನಿರಳರೆಂಬುವದರಲ್ಲಿ ಆವ ಸಂತ | ಇರುವ 


ಕ ಗ್‌ 


ಏಳನೆಯ 
ಕ್ರಿಯಾಯೋಗವೂ 


ಕರಣ 
ವಣ್ಣನವರೂ 


ಶ್ರೀ ಬಸವಣ್ಣನವರು ಧ್ಯಾನ, ಭಕ್ತಿ, ಜ್ಞಾನಯೋಗಿಗಳಾಗಿರುವಂತೆ ಮಹಾ 
ಕ್ರಿಯಾಯೋಗಿಗಳೂ ಆಗಿದ್ದರೆಂಬುವದು ಅವರ ಪ್ರಚಂಡತರಗಳಾದ ಅನೇಕ ಕಾರ್ಯ 
ಗಳಿಂದಲೂ, ನಡೆ, ನುಡಿ, ರೀತಿ, ನೀತಿಗಳಿಂದಲೂ ಸಿದ್ದವಾಗುತ್ತದೆ. ನೀರಶೈವ 
ಧರ್ಮವಾದರೂ ಜ್ಞಾನ ಕ್ರಿಯಾತ್ಮಕನಾಗಿರುವದು. ಕ್ರಿಯೆಯಿಲ್ಲದ ಜ್ಞಾನವನ್ನಾಗಲೀ. 


ಪ 
ಬ 
ಬಸ 


ಜ್ಞಾನವಿಲ್ಲದ ಕ್ರಿಯೆಯನ್ನಾಗಲೀ ನೀರಶೈವರು ಒಪ್ಪುನದಿಲ್ಲ. ನಡೆಯಂತೆ ನುಡಿ. 


ನುಡಿಯಂತೆ ನಡೆ ಎರಡೂ ಜೇಕು. ನುಡಿ (ಜ್ಞಾನ) ನಡೆ (ಕ್ರಿಯಾ). ಒಂದು ವೃಕ್ಷ ಸಿ 
ಹಣ್ಣು ಗಳಿರುತ್ತವೆಂದು ತಿಳಿದುಕೊಳ್ಳು ವದು ಜಾ ನನಾಗುವದು. ಆ ವೃಕ್ಷ ಕ್ರವನ್ನು ಹ 


| ಹಣ್ಣು ಗಳನ್ನು ತಿನ್ನು ವದು ಕ್ರಿ ವೆದಿ ಅಥವಾ ಪರಸ್ತಿ ಸ್ತ್ರೀಯರನ್ನು. ಮುಟ್ಟ ತ 


'ಬುವದೇ ಜ್ಞಾನ; ಅದರಂತೆ ಆಚರಣೆಯನ್ನು ಮಾಡೂ ಕರ್ಮ. ಹೀಗೆ ಡಾ ನ 
ಕರ್ಮಗಳೆರಡೂ ಬೇಕಾಗುವವೆಂದು ವೀರಶೈವ ಸಿದಾ ಂತವು ಹೇಳುವದು. ಇವುಗಳಿರ 


| ಡಕ್ಟೂ ಭಕ್ತಿಯು ಮೂಲಾಧಾರವಾಗಿರುವದು. ಭಕ್ತಿ ಇಲ್ಲದೆ ಇವೆರಡೂ ಮಾನವನ 
| ಮೂಲಧ್ಯೇಯಕ್ಕೆ ಉಪಯೋಗ ಬೀಳಲಾರವು. ಜ್ಞಾನ ಕರ್ಮಗಳೆರಡೂ ಒಂದು ಬಂಡಿಗೆ 
| ಎರಡು ಚಕ್ರ ಗಳಿದ್ದ ಂತೆಯೇ ಸರಿ. ಒಂದೇ ಚಕ್ಕ ದಿಂದ ಬಂಡಿಯು ಹೇಗೆ ನಡೆಯ 


ಲಾರದೋ € ಅಥವಾ ಒಂದು ಪಕ್ಷಿಗೆ ಎರಡು ಕ್ಕೆಗಳಿಲ್ಲದಿದ್ದರೆ ಹೇಗೆ ಹಾರಲಾರದೋ 


ಹಾಗೆಯೇ ಈ ಜ್ಞಾನ ಕನು 1 ಜೂ ಇರುವವು.  ಜೀವರೂಪವಾದ ಪಕ್ಸಿಯು 


ಜ್ಞಾನ ಕರ್ಮಗಳೆಂಬ ಎರಡು ರೆಕ್ಕೆಗಳಿಂದ ತನ್ನ ಸಾಧನದ ಗುರಿಯನ್ನು ಮುಟ್ಟ ಲು 
ಸಮರ್ಥವಾಗುವದು. ದ್ವೈತಿಗಳು ಕೇವಲ 'ಕರ್ಮನನ್ನೂ. ಅ್ವ್ಯೈತಿಗಳು ತ 


| ಜ್ಞಾನವನ್ನೂ ನಂಬುತ್ತಾ ರೆ.. ನೀರಶೈವರು ಜ್ಞಾನ ಕರ್ಮಗಳೆರಡೂ ಬೇಕೆಂದು ತಿಳಿಯೆ 


ತ್ತಾರೆ. 
ಶಿವಾಗನು 


ಅಂಧಸಂಗುವದನ್ಯೋನ್ಯ ಸಾಪೇಕ್ಸೇ ಜ್ಞ್ಹಾನಕರ್ಮಣಃ ! 

es ನಿರಕ್ತಸ್ಕ ತಸ್ಮಾತ್ತದ್ಹ್ವಯಮಾಚರೇತ್‌ i 

ಜ್ಞಾನಂ ಪ್ರಧಾನಂನತು ಕರ್ಮಹೀನಂ ಕರ್ಮುಪ್ರಧಾನಂ ನ ತು ಚಿದ್ದಿಹೀನಮ್‌ | 
ತಸ್ಮಾದ್ವ ಯೋರೇ ನ ಭನೇತ ತ್ರೃಸಿದ್ದಿಃ ನ ನಹ್ಯೆ ೇಕಸಕ್ಸೋ ವಿಹಗಃ ಪ್ರಯಾತಿ ॥ 

ಜ್ಞಾ ನಮಾಚಾರಹೀನಂ ಚಿತ್ರ ಜ್ಞಾನಂ ತು ವೃಥಾ ವೃಥಾ | 

ಕೇವಲಂ ಕರ್ಮಮಾತ್ರೇಣ ಜನ್ಮ ಕೋಟ ಕತ್ತೆ ರಪಿ । 

ನಾತ್ಮನಾಂ ಜ್ಞಾ ಯತೇ ಮುಕ್ತಿ ಜ್ಞಾ ೯ನಂ ಮುಕ (ಸ್ತು ಕಾರಣಂ ॥ 

ಭಂಡ ಯಥಾ ಪುರಸ್ಕಾ ನಿ ಸೂ ನಿಚನ ನಶ್ಯ ತಿ 1 

ಜ್ಞಾ ನಹೀನಸ್ಮಥಾ ದೇಹಿ *ನಾತ್ಮಸ 0 ನೀಕ್ಬ್ಸತೇ $5 | 


ಶುರುಡ ಕುಂಟಿರಂತೆ ಜ್ಞಾ Wr ಒಂದಕ್ಕೊಂದು ಸಾಸಪೇಕ ಗಳಾಗಿರುತ್ತವೆ 
ಫಲೋತ್ಪ್ಸತ್ತಿಯಲ್ಲಿ ತ್‌ ಮನುಷ್ಯ ನು ಇವೆರಡಫ್ಟೂ ಆಕ 05 te ಕರ್ಮ 
Ro ಜ್ಞಾನವು ಹೇಗೆ ಪ್ರಧಾನವಾಗಲಾರಣೋ ಅದರಂತೆ ಜ್ಞಾ ನಹೀನವಾದ 
ಕರ್ನುವು ಪ್ರ ಪ್ರಧಾನ ನಸ್ಫೋಳಷಕಫ್ಲಾಗಳಾನದ್ದು ಆದ್ದ ರಿಂದ ಅವೆರಡೂ ಕೂಢಿದಕೆ ಒಂದು 


೨೦೨ ಬಸನತತ್ವ ರತ್ನಾಕರ 


ಕಾರ್ಯನಾಗುವದು, ಆಚಾರವಿಲ್ಲದ ಜ್ಞಾ ನವು ವ್ಯರ್ಥವಾದುದು. ಒಂದೇ ರೆಕ್ಕೆಯಿಂದ 
ಪಕ್ಷಿಯು ಹಾರಲಾರದು. ಕೇಡು ಕರ್ಮಮಾತ್ರ ದಿಂದ ಕೋಟ ಜನ್ಮ ಗಳಲ್ಲಿಯೂ ಕೂಡ 
ಆತ್ಮ! ರುಗಳಿಗೆ ಮುಕ್ತಿಯಾಗುವದಿಲ್ಲ. ಜ್ಞಾನವೂ ಮುಕ್ತಿಗೆ ಗರುವ 
TR ತನ್ನ ಎಡುರಿಗೆ ಇರತಕ್ಕ ವಸ್ತು ಗಳನ್ನು ಹೇಗೆ ನೋಡಲಾರನೋ ಹಾಗೆ 
ಜ್ಞಾನಹೀನನಾದ ಮನುಸ್ಯ ನು ಆತ್ಮನಲ್ಲಿರತಕ್ಕ ತಿನನನ್ನು ನೋಡಲಾರನು. 

ಆದ್ದರಿಂದಲೇ ತಾತ ಕರ್ಮವನ್ನಾಗಲೀ, ಕೇವಲ ಜ್ಞಾನವನ್ನಾಗಲೀ ಆಶ್ರಯ 
ಮಾಡಕೂಡದೆಂದೇ ಬಸವಾದಿ ಪ್ರಮಥರ ತತ್ವವಾಗಿರುತ್ತದೆ. ಕೇನಲ ಜ್ಞಾನದಿಂದ 
ಮೋಕ್ಸನಿಲ್ಲವೆಂಬುವದಕ್ಕೆ ತೋಂಟದ ಸಿದ್ಧೇಶ್ವರರು-- 


೩೨೪ 
"" ವಿಶ್ವದಲ್ಲಿ ಜ್ಞ್ಯಾನ ಪ್ರತಿಷ್ಠೆಯ ಮಾಡುತ್ತಿಸ್ಸರು ಗೋವಿನ 


ದೇಹದಲ್ಲಿ ಫೃತನಿರ್ಪುದಯ್ಯ ಅದು ಆ ಗೋವಿಗೆ ಪುಷ್ಟಿಯಾಗಲಾರದು 
ಆ ಗೋವ ಪೋಷಿಸಿ ಹಾಲ ಕರೆದು ಕಾಸಿ ಹೆಪ್ಪು ಹಾಕಿ ಆ ದಧಿಯ ಮಥನವ 
ಮಾಡಿ ಬೆಣ್ಣೆಯ ತೆಗೆದು ಆ ನನನೀತ ತುಪ್ಪವ ಕಾಸಿ ಆ ಗೋವಿಗೆ ಕುಡಿಸಿ 
ದರಿ ದಿನದಿನಕ್ಕೆ ಪುಷಿ ಶ್ವಯಪ್ಪುದು ತಪ್ಪ ದ ಈ ಪ್ರಕಾರ ಸತ್ತಿ ಯೋಸ 
ಚಾರವ ಈಸ ಜ್ಞಾನವಹ ಹುದು ಜಾ ನ್‌ ಸವ ಮ್ಯಜ್ಜಾ ನವಹುದು 
ಸಮ ಜ್ಞಾನವಾಗಿ ಪ ಪ್ರಾ ಣವೇ ಲಿಂಗನಪ್ಪುದು ತಪ್ಪದು ಸಂದೇಹವಿಲ್ಲನಯ್ಯ 


ಮ ಗುರು ಸಿದ್ದೇಶ್ವರಪ್ರಭುನೇ” 


ಸಿ೨೫ 
ಅಖಂಡೇಶ್ವರದೇವರು-- 


«ಕ್ರಿಯೆಯೇ ಅಧಿಕವೆಂಬ ದೊಡ್ಡ ಸಿದ್ಧಾಂತಿಗಳ ಮಾತು ಸೊಗಸ 
ದಯ್ಯ ಅದೇನು ಕಾರಣವೆಂದರೆ ಆವುದಾನೊಂದು ಸಕ್ಸಿಯು ಉಭಯ 
ರೆಕ್ಕೆಗಳಿಂದ ಗಗನಕ್ಕೆ ಹಾರುವಂತೆ ಅಂತರಂಗದಲ್ಲಿ ಸ ಸಮ್ಯಜ್ಞಾನ ಬಹಿರಂಗ 
ದಲ್ಲಿ ಶಿವಸತ್ಟ್ರೀಯಾ ಸ ಸಮ್ಯ ಜ್ಞಾ ನ ಸಂಪನ್ನರಾದ ಶರಣರ ರೀತಿ ಬದುಕಿ 
ಸಯ್ಯ ಎನ್ನ ಅಖಂಡೇಶ್ವ ರಾ 


ಈ ವಚನನು ಜ್ಞಾನ ಕ್ರಿಯೆಗಳೆರಡೂ ಬೇಕೆಂದು ಸಮರ್ಥಿಸುತ್ತದೆ. 


೩೨೬ 
ತೋಂಟಿದ ಸಿದ ಲಿಂಗೇಶ್ವ ರರು 

"«" ಕ್ರಿಯೆಯಿಲ್ಲದ ಜಾ ಸ ನವು ಪ್ಪ ಪ್ರ ಯೋಜನವಿಲ್ಲವಯ್ಯ ಅದು ಹೇಗೆಂದರೆ 
ನೇಹನಿಲ್ಲದ ಪ್ರಾ ಣಕ್ಕೆ ಆಶ್ರ ವಟಿ: 4 ಅಯ್ಯಾ ಆಪ್ರಾ Fue ಕಾಯಕ್ಕೆ 
ಚೈತನ್ಯ ವಟಿ? ಅಯ್ಯಾ ಅದು ಕ್ರಿಯೆ ಇಲ್ಲದ ಜ್ಞಾ ನಕ್ಕೆ. ಆಶ್ರಯವಿಲ್ಲ 
ಜ್ಞಾನವಿಲ್ಲದ ಕ್ರಿ ಯೆಗೆ ಆಶ್ರಯವಿಲ್ಲ pe ಜಾ ಉನ ಕ್ರಿಯೋಪಚಾರ್ನ 
ಗಳಿಕಬೇಕೆಂದೆನಯ್ಯಾ ಮಹಾಲಿಂಗ ಗುರು ಸಿದ್ಧೇಶ್ವ ರಷ್ಟ ಭುವ”. 


ಕ್ರಿಯಾಯೋಗವೂ ಬಸನಣ್ಣನವರೂ ೨೦೬೭ 


೩೨೭ 
ಚನ್ನಬಸವೇಶ್ವರರು-- 
ಕ್ರಿಯೆಯೇ ಜ್ಞಾ ನ ಜ್ಞಾ ನವೇ ಕ್ರಿಯೆ ಜ್ಞಾ ನವೆಂದರೆ ತಿಳಿಯುವದು 
ಕ್ರಿಯೆಯೆಂದರೆ ಮಾಡುವದು "ಸರಸ್ಕ್ರಿ .10ಸಬಾರದೊಬುದೇ ಜ್ಞಾ ನ 
ಕೆ ಆಚರಿಸುವದೇ ಕ್ರಿಯೆ ps ಆಚರಿಸದಿದ್ದ ಕೆ ಅಜ್ಜಾ ನ ನೋಡಾ 
ಕೂಡಲಚನರ ಸಂಗಮದೇವಾ” 


ಬೇಗೆಯೇ ಜ್ಞಾ ನಕ್ರಿ ಯೆಗಳೆರಡನ್ನೂ ಸಮರ್ಥಿಸುವ ಅನೇಕ ನಚನಗಳಿರುತ್ತವೆ. 


ಕರ್ಮವು ನ ಪ್ರತಿಯೊಬ್ಬ ಮಾನವನಿಗೂ ಬೇಕು. ಕರ್ಮ ಮಾಡದ ಮನುಷ್ಯನು 
ಲೋಕದಲ್ಲಿ ತೆ್‌ ಅತ್ಯಂತ ನಿಂದಿತನೆನ್ನಿಸಿಕೊಳ್ಳು ತ್ತಾನೆ. ಅನನ ಬಾಳುವೆ 
ಜನ ಸಾಮಾನ್ಯ ದಲ್ಲಿ ತಿರಸ್ಪರಣೀಯವಾಗುತ್ತ ಜಿ. ಆದ್ದರಿಂದಲೇ ಮಹಾನುಭಾವರಾದ 
ಬಸವಣ್ಣ ಇ ದ ಕಟ್ಟ ಳಯನ್ನು ಹಾಕಿ, ಪ್ರತಿಯೊಬ್ಬನೂ ಕಾರ್ಯವನ್ನು 
ಮಾಡಲೇಬೇಕೆಂದು ಹೇಳಿ ಕೃತಿಗಿಿಸಿ ವೀರಶೈವ ಸಮಾಜವು ಸ್ವಾವಲಂಬನೆಯಾಗುನಂತೆ 
ಮಾಡಿದರು. ಆಲಸ್ಯವಂತರಿಗೆ ಸಮಾಜದಲ್ಲಿ ಆಶ್ರಯನಿಲ್ಲದಾಯಿತು. ಗುರುವಾದರೂ 
ಕಾಯಕವನ್ನು ಮಾಡಲೇಬೇಕು; ಲಿಂಗಕ್ಕಾಗಲೀ, ಜಂಗಮಕ್ಕಾಗಲೀ ಕಾಯಕವು 
ಬೇಕೇಬೇಕು ಎಂಬುವದನ್ನು ಪ್ರಬಲವಾಗಿ ರೂಢಿಯಲ್ಲಿ ತಂದರು. ಯಾವನೂ ಥಿಕ್ಸೈ 
ಯನ್ನು ಮಾಡಬಾರದು; ಬ... ಕಾಯಕವನ್ನು ಮಾಡಿ ತನ್ನ ಉದರ 
ಪೋಷಣೆಯನ್ನು ಮಾಡಿಕೊಳ್ಳ ಬೇಕಲ್ಲದೆ, ಅದರಲ್ಲಿ ಕೆಲನಂಶವನ್ನು ಗುರುಲಿಂಗ ಜಂಗಮ 
ರಿಗೆ ಅರ್ನಿಸಬೇಕು. ಅವರಾದರೂ ಸಮಾಜದ ಕಾರ್ಯಗಳಲ್ಲಿ ನಿರತರಾಗಿರಬೇಕು. 
ಪ್ರತಿಯೊಂದು ಉದ್ಯೋಗವೂ ನೀರಶೈ ವರಲ್ಲಿ ಇರುವಂತೆ ಮಾಡಿ ಸಮಾಜದ ಹಣವು 
ಸಮಾಜದಲ್ಲಿಯೇ ಉಳಿಯಬೇಕೆಂಬುವದು ಅವರ ಇಚ್ಛೆ ಯಾಗಿದ್ದಿ ತು. ಅದರಂತೆಯೇ 
ಮಾಡಿ ಕೀರ್ತಿಶಾಲಿಗಳಾದರು. ಯಾವ ಕಾರ್ಯಗಳನ್ನ ಮಾಡಲಿ ಸಕಾನಿಗಳಾಗದೆ 
ಭಕ್ತಿಯಿಂದ ಕೂಡಿ ಮಾಡಬೇಕು. ಅದರಲ್ಲಿ ಗುರುಲಿಂಗ ಜಂಗಮರ ತೃಪ್ತಿಯೂ 
ಆಗಬೇಕು. ಇದೇ ಅವರ ಕಾಯಕದ ಹೆಗ್ಗು ರುತಾಗಿದ್ದಿ ತು. ನೀರತೈ ವನಾದವನು 
ನೀರಶೈವನಿಂದ ಮಾಡಿದ ಸಾಮಾನುಗಳನ್ನೇ ಉಪಯೋಗಿಸಬೇಕು. ಹೀಗೆ ಕಟ್ಟಳೆ 
ಮಾಡಿ ಅವರವರ ಯೋಗ್ಯತೆ ಪ್ರಕಾರ ಕಾರ್ಯಮಾಡಲಿಕ್ಕೆ ಹೆಚ್ಚಿದ್ದರಿಂದ ಆ ಕಾಲದಲ್ಲಿ 
ಬಹುಮಟ್ಟಿಗೆ ವೀರಶೈವ ಸಮಾಜದಲ್ಲಿ ಆರ್ಥಿಕತೊಂದರೆಯಾಗಲಿಲ್ಲ. ಇದು ಈಗಿನ 
ಸಾಮ್ಯವಾದದ ಮಾರ್ಗವನ್ನು ಅನುಸರಿಸುತ್ತದೆ. ಅಥವಾ ಬಸವಣ್ಣನವರ ಆ ಕಾಲದ 
ಸಾಮ್ಯವಾದವು ಈಗ ಜಗತ್ತಿನ ಎಲ್ಲೆಡೆಯಲ್ಲಿಯೂ ತಲೆಯೆತ್ತಿ ಮೆರೆಯಲು ಪ್ರಾರಂಭಿ 
ಸಿರುತ್ತದೆ.  ಬಸವಣ್ಣನನರು ಪ್ರತಿಯೊಂದು ಕಾರ್ಯದಲ್ಲಿ ಸಾಮ್ಯವಾದ ಹೊಡಿದುದು 
ಸಾಮಾನ್ಯವಾದ ಮಾತಲ್ಲ. ಜಾತಿಯಲ್ಲಿಯೂ ಸಾಮ್ಯ ವಾದ, ರೀತಿಯಲ್ಲಿಯೂ ಸಾಮ್ಯ 
ನಾದ, ಹೀಗೆ ನಡೆ ನುಡಿಗಳಲ್ಲಿಯೂ ಸಾಮ ವಾದವನ್ನು ಉಪಯೋಗಿಸಿದ್ದುದು 
ಅಸಾಧಾರಣ ಕಾರ್ಯವಾಗಿರುತ್ತದೆ. ತಾನು ))ಿಹ್ಮಣಕುಲದಲ್ಲಿ ಲೌಕಿಕ ರೂಢಿ 
ಗನುಸರಿಸಿ ಹುಟ್ಟಿದ್ದರೂ ಶಿವಭಕ್ತರಾದ ಹಾರುವ ಮೊದಲು ಅಂತ್ಯಜ ಕಡೆಯಾಗಿ 
ನಲ್ಲರನ್ನೂ ಒಂದೇ ಎಂಬೆ ಎನ್ನುವ ಮಾತನ್ನು ಹೇಳುವದು ಬಹಳ ಕಷ್ಟ. ಹೇಳಿದಂತೆ 
ಆಚರಿಸಿ ತೋರಿಸುನದು ನುತ್ತ ಸ್ಟ ಕಷ್ಟ ಕರನಾದುನೇ ಸರಿ, ಅರ್ಥಿಕ ಸಮಸ್ಯೆಯನ: 


೨೦೪ ಬಸನತತ್ವ ರತ್ನಾಕರ 


ಇಷ್ಟು ಸುಲಭವಾಗಿ ಬಸ ನಣ್ಮ ನವರು ಬಿಡಿಸಿದ್ದು ದುದು ಸಾಮಾನ್ಯ ಕಾರ್ಯವಲ್ಲ. 
ಫ್ರಾ ನ ಮಹಾಕ್ಪಾ ತಿ--ಅಂದರೆ ಕಾರ್ಲೆ ಮಾರ್ಕ ೯ನಿಂದ ರಷ್ಯಾದ ಮಹಾಕ್ರಾಂತಿ 
ಕಾಳಗದ ಲೆನಿನ್ನ ನವರೆಗೆ (೧೯೨೨) ಸಮಾಜ ಸತ್ಕಾವಾದಿಗಳಿಂದ ಬಗೆಹರಯಣೆ 
ಆರ್ಥಿಕ ಸರಿಸ್ಸಿ ತಿಯನ್ನು ೮೦೦ ವರ್ಷಗಳ ಒಂದೆಯೇ ಇಷ್ಟು ಸುಲಭವಾಗಿ ಬಿಡಿಸಿದ್ದು ದು 
— ಈಗಿನ ಹಾನ್‌ ಮಹಾನ್‌ ಅರ್ಥಶಾಸ್ತ್ರ ಸಂಡಿತರನ್ನು ಬಿರಗುಗೊಳಿಸುವದಲ್ಲದೆ, 
ಅವರ ಅರ್ಥಶಾಸ್ತ್ರ ಪಾಂಡಿತ್ಯ ದ ಪ್ರದಶ ೯ನವನ್ನೂ ಮಾಡಿಕೊಡುತ್ತ ಲಿದೆ, 

ಪ್ರಪಂಚದಲ್ಲಿ ಮನುಷ್ಯನಿಗೆ | ನಿತ್ಯದ ವ್ಯವಹಾರದಲ್ಲಿ ಅತ್ಯಗತ್ಯವಾಗಿ ಬೇಕಾದ ಎಲ್ಲ 
ವಸ್ತುಗಳಿಗಿಂತಲೂ ಕರ್ಮವು ಅತ್ಯಾವಶ್ಯಕನಾದುದು. ಕರ್ಮದ ಸಾಧನೆಯು ಸ್ಥೂಲ 
ವಸ್ತುಗಳಿಗಿಂತಲೂ ಹೇಗೆ ಸ್ಫೂ ಅವಾಸ: ಹಾಗೆಯೇ ಕರ್ಮದ ಸಂಸ್ಕಾರ 
ಶಕ್ತಿಯಾದರೂ ಅತ್ಯಂತ ಬಲಶಾಲಿಯಾಗಿಯೂ, ಇಂದ್ರಿಯಗಳಿಗೆ ಮಾರಿದ್ದಾ ಗಿಯೂ 


ಇರುತ್ತದೆ. ಶುಭಕರ್ಮವೇ ಆಗಲಿ, ರತ್‌ ಆಗಲಿ ಅದರ ಯೋಗ್ಯತೆ 


ol 


ಅಥವಾ ಶಕ್ತಿಗೆ ಅನುಸಾರವಾಗಿ ಕರ್ತನಿಗೆ ಈ ಜನ್ಮದಲ್ಲಿಯಾಗಲೀ, ಎರಡನೆಯ 


ಜನ್ಮದಲ್ಲಿಯಾಗಲೀ, ಶುಭಫಲವಾಗಲಿ, ಅಶುಭಫಲವಾಗಲ್ಲೀ, ಅವಶ್ಯವಾಗಿ ಆಗಿಯೇ 
ತೀರುವದೆಂಬುವದರಲ್ಲಿ ಲೇಶಮಾತ್ರವಾದರೂ ಸಂಶಯನಿಲ್ಲ. ಕರ್ಮಾನುಸಾರವಾಗಿಯೇ 
ಮನುಷ್ಯನಿಗೆ ಅನೇಕ ಯೋನಿಗಳಲ್ಲಿ ಸಂಚಾರಮಾಡುವ ಪ್ರಸಂಗ ಬರುತ್ತದೆ. ಕರ್ಮದ 
ಭೇದದಿಂದಲೇ ಜನ್ಮಾಂತರದಲ್ಲಿ ಸ್ವರ್ಗವಾಗಲೀ, ನರಕವಾಗಲೀ ಆಗುವದು ಸಿದ್ಧ 
ವಾದುದು. ಆದ್ದರಿಂದಲೇ ಬಸವಣ್ಣ ನನರು-- ಆಚಾರವೇ ಸ್ವರ್ಗ, ಅನಾಚಾರನೇ 
ನರಕ''ನೆಂದು ಕರ್ಮಭೇದದಿಂದ ಫಲಭೇದನನ್ನು ಅಂಗೀಕರಿಸಿ ಮಾನವಕುಲದ 
ಉದ್ದಾರಕ್ಕೆ ಹೆಣಗಿದರು. | 
೩೨೮ 
« ಮರ್ತ್ಯ ಲೋಕನೆಂಬುನಡೊಂದು ಕರ್ತಾರನ ಕಮ್ಮಟನಯ್ಯಾ 
ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು ಇಲ್ಲಿ ಸಲ್ಲದವರು ಅನಿ 
ಸಲ್ಲರು'' 
ಈ ನಚನವಾದರೂ ಕರ್ಮಕ್ಕೆ ತಕ್ಕ ಫಲವುಂಟೆಂದು ಹೇಳುತ್ತದೆ. ಕರ್ಮದ ಸಂಸ್ಕಾರ 
ದಿಂದಲೇ ನೀಚವಂಶದಲ್ಲಿ ಹುಟ್ಟಿದವರು ಶ್ರೇಷ್ಠರಾಗುವರು.. ಲಿಂಗಧಾರಣನೆಂಬುವ 


ಸಂಸ್ಕಾರದ ಬಲದಿಂದ ಮಾಂಸಪಿಂಡವಳಿದು ಮಂತ್ರಸಿಂಡನಾಗಿ ಭವಿಯಾದವನು ಭಕ್ತ 


ನಾಗುವನು. ಆದ್ದರಿಂದಲೇ 

"" ಜನ್ಮನಾ ಜಾಯತೇ ಶೂದ್ರಃ ಕರ್ಮಣಾ ದ್ವಿಜ ಉಚ್ಯತೇ” ಎಂದು ಭಗವ 
ದ್ಲೀತೆಯೂ ಕೂಡ ಕರ್ಮಾಧಿಕ್ಯ ನನ್ನು ಹೇಳುತ್ತದೆ. ಕರ್ಮದ ಸಂಸ್ಕಾರದ ಬಲದಿಂದಲೇ 
ಶಿಲೆಯಲ್ಲಿ ದೇವತ್ವವು ಸ್ರ್ರಾಫ್ತಿಯಾಗುತ್ತದೆಂಬುವದನ್ನು ಸೂಕ್ಷ್ಮದೃಷ್ಟಿಯಿಂದ 
ವಿಚಾರಿಸಿದರೆ ಕರ್ಮದ ಅತ್ಯದ್ಧು ಶಕ್ತಿ ಯು ತೋರಿಬರುತ್ತ ಜಿ ಸತ್ವಗುಣಾತಿಶಯವನ್ನು 
ಘಂ ಕರ್ಮಕ್ಕೆ ಪುಣ್ಯ ಕರ್ಮವೆಂದೂ, ತಮೋಗುಣಾಧಿಕ್ಕ, ವನ್ನು ತೋರಿಸುವ 
ಕರ್ಮಕ್ಕೆ Fe ಹೇಳುತ್ತಾರೆ. ಸಾತ್ರಿ ಹನ ಜೀವನ ಅಂತಃ 
ಕರಣವು ಕ್ರ ಗ ಶುದ್ದವಾಗಿ ಮುಕ್ತಿ ಪದವಿಯನ್ನು. ಹೊಂದಿಸ ಸತಕ್ಕುದಾಗಿದೆ. ಪಾಪ 


ಕರ್ನುದ: "ದ್ಹಾರದಿಂದ ಅಂತಃಕರಣದಲ್ಲಿ ಜಡತ್ನ ಶೈ ವುಂಬಾಗಿ ಅನೇಕ ಪ್ರಕಾರಗಳಾದ 


| 


ಕ್ರಿಯಾಯೋಗವೂ ಬಸನಣ್ಣನವರೂ ೨೦೫ 


ನೀಚವಂಶಗಳಲ್ಲಿ ಅಲೆದಾಡಬೇಕಾಗುತ್ತದೆ. ಆದ್ದ ರಿಂದ ಯಾವಾಗಲೂ ಧರ್ಮೋನ್ನತಿ 
ಯನ್ನು ಅಪೇಕ್ಷಿ ಸತಕ್ಕ ಮನುಷ್ಯ ನುಪ್ರ ತಕ್ಷ ದಲ್ಲಿಯೂ ಕರ್ಮದಲ್ಲಿ ಸಾ ಭಾಸ್‌ 
ನಾಗಿ ಇರತಕ್ಕದ್ದು. 
ಮಹಾಭಾರತ 

ಕರ್ಮಣಾಮಿನಾಭಾಂತಿದೇನಾಃ ಪರತ್ರ ಕರ್ಮಣ್ಯೆ ನೇಹ ಪ್ಲಾನತೇ ಮಾತರಿಶ್ವಾ । 

ಅಹೋರಾತ್ರೆ € ವಿದಧತ್ಕರ್ಮಣೈವ । ಅತಂದ್ರಿತಃ ಶಶ್ವ ದುಡ್ಡ ತಿ ಸೂರ್ಯಃ ॥ 

ಸಹರಾ ಇ2ಸ ಹೆ ಕ್ಸತ್ರಯೋಗಾನತಂದ್ರಿ ತಶ್ಚ ದ್ರ ನ ಭ್ಯುಪೈ ತಿ 

ಅತಂದ್ರಿತೋ ದದತೇ ಜಾತವೇದಾಃ ಸಖಿಧ್ಯಾ ಮಾನಃ ರ ಹ ಜ್‌ | 

ಅತಂದ್ರಿತಾ ಭಾರನಿಮುಂ ಮಹಾಂತಂ ಬಿಭರ್ತಿದೇನೀ ಸೃಥಿನೀಬಲೇನ 

ಅತಂದ್ರಿತಾಃ ಶೀಘ್ರಮುಪೋನಹಂತಿ ಸಂತರ್ಪಯಂತ್ಯಃ ಸರ್ವಭೂತಾನಿ ನಡ್ಕಃ ॥ 

ಹಿತ್ವಾ ಜಾ ಮಾನಸಶ್ಚಾ ಪ್ರಿ ಪ್ರಿಯಾಣಿ ದೇವಃ ಶಕ್ರಃ pons ಶ್ರ ಸ್ತ ಮಾಸ 

ಬೃ ಹಸ ಸತಿರ್ಬಹ್ಮ ಮ್ಮಚರ್ಯಂ ವ್‌ ಸಮಾಹಿತಃ ಸಂತ್ರಿ ತಾತ್ಮಾ ಕಿ | 

ತ್ತಾ ಸುಳು ಸ ್ರತಿರುದ್ದೆ ೇಂದ್ರಿಯಾಣಿ ತೇನ ಡೇವಿ ಆಗಮದ ರವಂ ಸಃ! 

ಘಿ ನಕ, ಕ ತ್ರಾಣಿ ಕನು ಣಾ `ಅಮುತ್ರ ಭಾಂತಿ ರುದ್ರಾ ದಿತ್ಕಾ ನಸವೋ9ಥಾಸಿ ವಿಶ್ವೇ ॥ 
ಕರ್ಮದ್ವಾರದಿಂದಲೇ ದೇವತೆಗಳು ಸ್ವರ್ಗದಲ್ಲಿ ಪ್ರಕಾಶಮಾನರಾಗಿರುತ್ತಾರೆ. ಕರ್ಮ 
ದಿಂದಲೇ ನಾಯು ಯಾವಾಗಲೂ ಬೀಸುತ್ತಲಿರುತ್ತಾನೆ. : ಸೂರ್ಯನು ಆಲಸ್ಯರಹಿತ 
ನಾಗಿ ಹಗಲುರಾತ್ರಿಗಳನ್ನುಂಟುಮಾಡುತ್ತ ನಿರಂತರ ಸಂಚರಿಸುತ್ತಾನೆ. ಚಂದ್ರನಾದರೂ 
ನಿರಾಲಸ್ಯನಾಗಿ Ree ಸಕ್ಸ ನಕ್ಸತ್ರಾದಿಗಳನ್ನುಂಟುಮಾಡುತ್ತಾನೆ. ಅಗ್ನಿಯೂ ಕೂಡ 
ಯಜ್ಞ ಯಾಗಾದಿಗಳನ್ನು ಮಾಡಿದವರಿಗೆ ಫಲಗಳನ್ನು ಕೊಡುತ್ತಾನೆ ಪೃಥ್ವಿಯು ತನ್ನ 
ಸಾಮರ್ಥ್ಯದಿಂದ ಅಧಿಕವಾದ ಭಾರವನ್ನು ಧರಿಸಿರುತ್ತದೆ. ನದಿಗಳು ಶೀಘ್ರವಾಗಿ 
ಹರಿಯುತ್ತ ಎಲ್ಲ ಜನಗಳನ್ನು ತೃಪ್ತಿಸಡಿಸುತ್ತ ಇರುತ್ತಲಿವೆ. ಇಂದ್ರನು ಸುಖವನ್ನು 
ತ್ಯಾಗಮಾಡಿ ಕರ್ಮದ ಬಲದಿಂದ ಶ್ರೇಷ್ಠನಾಗಿರುತ್ತಾನೆ. ಬೃಹಸ್ಪತಿಯು ಸಂಯಮ 
ಚಿತ ತ್ತಪುಳ್ಳ ಳ್ರವನಾಗಿ ಸುಖವನ್ನು ತ್ಯಜಿಸಿ ಇಂದ್ರಿಯಗಳನ್ನು ದಮನಮಾಡಿದ್ದರಿಂದಲೇ 
ನೀವತೆಗಳಿಗೆಲ ೫. i ಹೀಗೆಯೇ ನಕ್ಟೃತ್ರಗಳು, ವಿಶ್ವೇದೇವ, ರುದ್ರ, 
ವಸುಗಳೆಲ್ಲರೂ ತನ್ಮುತಮ್ಮ ಶ್ರೇಷ್ಠಕರ್ಮಗಳಿಂದಲೇ ಇಂದಿಗೂ ಜಗತ್ತಿನಲ್ಲಿ ಶ್ರೇಷ್ಠರಾಗಿ 
ಪ್ರಕಾಶಿಸುತ್ತಲಿದ್ದಾ ಶೆ, 4 

ಕರ್ಮಾಧಿಕ್ಯ ವನ್ನು ಬೇರೆ ಬೇರೆ ಉಸನಿಷತ್ತುಗಳಲ್ಲಿಯೂ ಹೇರಳವಾಗಿ ಕಾಣ 
ಬಹುದು. 

ಬೃಹದಾರಣ್ಯ ಕೋಪನಿಷಸತ್‌ 


"ಪ್ರಣ್ಯೋವೈಪಸ್ರಣ್ಯ ಕರ್ಮಣಾ ಭವತಿ ಪಾಪಃ ಪಾಪೇನ'' 


ಪ್ರಣ್ಯಕರ್ಮಗಳಿಂದ ಪುಣ್ಯವೂ, ಸಾಪಕರ್ಮಗಳಿಂದ ಪಾಸವುೂ ಬರುತ್ತದೆ. 


ಬೃಹದಾರಣ್ಯ ಕೋಪನಿಸತ್‌ 
ಕ ಯೋ ಮನುಷ್ಯಾಣಾಂ ಗಾನ ಸಮೃದ್ಧೋ ಭವತ್ಯನ್ಯೇಷಾಂ 
ಅಧಿಸತಿಃ ಸರ್ವೈಃ ಮಾನುಷ್ಯಕ್ಕೆಃ ಭೋಗೈಃ ಸಂಸನ್ನತಮ: ಸಮನು 
ಸ್ಕಾಣಾಂ ಆನಂದಃ ಸ ಏಕಃ ನಿತ್ಛೂ ಣಂ ಜಿತಲೋಕಾನಾಂ ಆನಂದಾಃ 


ಶ್ರ ಎ 
ಸನಿಕೋ ಗಂಧರ್ವಲೋಕ EE (ಥ ಯೇ ಶತಂ ಗಂಧರ್ವಲೋಕ 


೨೮೬ ಬಸವತತ್ವ ರತ್ನಾಕರ 


ಆನಂದಾಃ ಸವಿಕಃ ಕರ್ಮದೇವಾನಾಮಾನಂದೋವ ಕರ್ಮಣಾ ದೇವತ್ವಂ 

ಅಭಿಸಂಪದ್ಯಂತೇ ಅಥ ಯೇ ಶತಂ ಕರ್ಮದೇವಾನಾಂ ಆನಂದಾಃ ಸ ಏಕಃ 

ಆಜಾನದೇವಾ ನಾಮಾನಂದೋ ಯಶ್ಚಶ್ರೋತ್ರೀ ಯೋಂವೃಜಿನೋ ಕಾಮ 

ಹತೋಥ ಯೇ ಶತಮಾಜಾನದೇವಾನಾಮಾನಂದಾಃ ಸ ಏಕಃ ಪ್ರಜಾಪತಿ 

ಲೋಕ ಆನಂದೋ ಯಶ್ಚ ಶ್ರೋತ್ರೀಯೋ ಅವೃಜಿನೋರಾಮಹತೋಥ 

ಯೇ ಶತಂ ಸ್ರಜಾಸತಿಲೋಕ ಆನಂದಾ: ಸ ಏಕೋ ಬ್ರಹ್ಮಲೋಕ 

ಆನಂದೋಯಶ್ಚ ಶ್ರೋತ್ರೀಯೋ ಅವೃಜಿನೋ ಅತಾಮಹತೋಂ್ಸೈಷ 

ನಿವ ಪರಮ ಆನಂದ ಏಷ ಬ್ರಹ್ಮಲೋಕ: ಚ | 
ಅಂದರೆ ಮನುಷ್ಯರಲ್ಲಿ ಯಾವಾತನು ಧನನಂತನೂ, ಸಕಲ ಭೋಗ ವಸ್ತುಗಳಿಂದ 
ಕೂಡಿದವನೂ, ಉಳಿದವರಿಗೆ ಅಧಿಪತಿಯಾಗಿಯೂ ಇರುತ್ತಾನೆಯೋ ಇದೇ ಮನುಷ್ಯರಲ್ಲಿ 
ಉತ್ತಮವಾದ ಆನಂದವೆಸಿಸುತ್ತದೆ. ಮನುಷ್ಯರಿಗಿಂತ ನೂರುಪಟ್ಟು ಆನಂದವು 
ಸಿತೃದೇವತೆಗಳಿಗೂ, ಇನವರಿಗಿಂತಲೂ ನೂರುಸಟ್ಟು ಆನಂದವು ಗಂಧರ್ವಲೋಕದವ 
ರಿಗೂ ಇರುತ್ತದೆ. ಇವರಿಗಿಂತಲೂ ನೂರುಪಟ್ಟು ಆನಂದವು ಕರ್ಮದಿಂದ ದೇವತೆ 
ಗಳಾದವರಿಗಿರುತ್ತದೆ. ಇವರಿಗಿಂತ ನೂರರಷ್ಟು ಹೆಚ್ಚು ಆನಂದವು ಆಜಾನಲೋಕದವರಿಗೆ 
ಇರುತ್ತದೆ. ಅನರಿಗಿಂತ ನೂರುಪಾಲು ಹೆಚ್ಚು ಆನಂದವು ಪ್ರಜಾಸತಿಲೋಕದವರಿಗೆ 
ಇರುತ್ತದೆ. ಇದಕ್ಕಿಂತಲೂ ನೂರುಪಟ್ಟು ಆನಂದವು ಬ್ರಹ್ಮಲೋಕದವರಿಗಿರುತ್ತದೆ. 

ಈ ಉಪನಿಷತ್ತಿನ ತಾತ್ಸರ್ಯವೇನಂದರೆ ಯಾರು ಎಷ್ಟು ಉತ್ತಮ ಕರ್ಮಗಳನ್ನು 
ಮಾಡುತ್ತಾರೆಯೋ ಅವರಿಗೆ ಅಷ್ಟಷ್ಟು ಉತ್ತಮ ಸ್ಥಾನಗಳು ಸಿಗುತ್ತವೆ. ಮನುಷ್ಯನಿಗೆ 
ಉತ್ತಮ ಸ್ಥಾನ ಸಿಗಬೇಕಾದರೆ ಉತ್ತಮ ಕರ್ಮವೇ ಮುಖ್ಯವೆಂದಂತಾಯಿತು. 


ಛಾಂದೋಗ್ಕೋಪನಿಷತ್‌ 
*ತದ್ಯ ಇಹರಮಣೀಯಚರಣಾ ಅಭ್ಯಾಸೋ ಹೆಯಮಾತ್ತೇ ರಮಣೀ 

ಯಾಂ ಯೋನಿಮಾಸದ್ಯೇರನ್‌ ಬ್ರಾಹ್ಮಣಯೋನಿಂ ವಾ ಕ್ರೃತ್ರಿಯಯೋನಿಂ 

ವಾ ವೈಶ್ಯಯೋಪಿಂ ವಾ ಅಥ ಇಹ ಕಪೂಯಚರಣಾ ಅಭ್ಯಾಸೋ ಹಯ 

ಮಾತ್ತೇ ಕಪೂಯಾಂ ಯೋನಿಮಾಸದ್ಯೇರನ್‌ ಶ್ವಯೋನಿಂ ವಾ ಸೂಕರ 

ಯೋನಿಂ ವಾ ಚಂಡಾಲಯೋನಿಂ ವಾ? 
ಯಾವ ಮನುಷ್ಯನು ಪುಣ್ಯಕರ್ಮದ ಅನುಷ್ಕಾನವನ್ನು ಮಾಡುತ್ತಾನೆಯೋ ಅವನು 
ಉತ್ತಮ ಯೋನಿಯನ್ನು ಪ್ರವೇಶಿಸುತ್ತಾನೆ. ಯಾವನು ನೀಚಕೆಲಸನನ್ನು ಮಾಡು 
ತ್ತಾನೆಯೋ ಅವನು ನೀಚಯೋನಿಯನ್ನು ಅಂದರೆ ಹಂದಿ, ನಾಯಿ ಮೊದಲಾದ 
ಪ್ರಾಣಿಗಳ ಯೋನಿಯಲ್ಲಿ ಹುಟ್ಟುವನು. 


೩೨೪೯ 
ಉದಾಹರಣೆಗಾಗಿ ಹೇಳೆಬೇಕಂದರೆ- 
"" ಸ್ಪ್ಟೇಯೋ ಹಿರಣ್ಯಸ್ಯ ಸುರಾಂ ಏಬಶ್ವ ಗುರೋಸ್ತಲ್ಪ ಮಾವಸನ್‌ 
ಬ್ರಹ್ಮಹಾ ಚೈತೇ ಸತಂತಿ ಚತ್ವಾರಃ ಪಂಚಮ ಚರನ್‌ ಆಸ್ಕೈ ರಿತಿ? 


ಕ್ರಿಯಾಯೋಗವೂ ಬಸವಣ್ಣ ನವರೂ 464 


ಬಂಗಾರ ಕದಿಯುವನನೂ, ಮದ್ಯಪಾನ, ಗುರುಪತ್ನೀಗಮನ ಮಾಡತಕ್ಕನನೂ, 
ಬ್ರಹ್ಮಹತ್ಯಾ ಮಾಡತಕ್ಕನನೂ ಈ ನಾಲ್ವರಕೂಡ ಯಾವನು ವ್ಯವಹಾರ ಮಾಡುತ್ತಾ 
ನೆಯೋ ಅವನೂ ಅಂದರೆ ಈ ಐದುಜನಗಳೂ ಅಥೋಗತಿಯನ್ನು ಹೊಂದುತ್ತಾರೆ. 


ಯೋಗದರ್ಶನ 

"4 ಕ್ಲೇಶಮೂಲಃ ಕರ್ಮಾಶಯೋ ದೃಷ್ಟಾದೃಷ್ಟ ಜನ್ಮನೋದನೀಯಃ'' 
ಕರ್ಮವೇ ಅವಿದ್ಯ, ಅಸ್ಮಿತ, ರಾಗ, ಮೊದಲಾದ ಕ್ಲೇಶಗಳಿಗೆ ಕಾರಣರೂಪನಿಡೆ. 
ಕರ್ಮಾಶಯದಲ್ಲಿರತಕ್ಕ ಸಂಸ್ಕಾರಗಳ ದ್ದಾ )ರದಿಂದಲೇ ಜೀವವು ಫೆ ಸ್ರೇರಿತವಾಗಿ ಜನನ 
ಮರಣರೂಸ ಚಕ್ರದಲ್ಲಿ ಸಂಚರಿಸುತ್ತದೆ. ರಸ ಜೀವನವನ್ನು ಎಂದೂ 
ಬಿಡುವದಿಲ್ಲ. ಪೂರ್ವದಲ್ಲಿ ಮಾಡಿದ ಕರ್ಮವು ಪ್ರತ್ತೆ ಕ ಅವಸ್ಥೆ ಯಲ್ಲಿ ಜೀವದೊಡನೆ 
ಇರುತ್ತದೆ. ಜೀವವು ಪೂರ್ವಜನ್ಮದಲ್ಲಿ ಯಾನ ಯತ ಕರ್ಮವನ್ನು ಯಾವ ಯಾವ 
ತರಹದಿಂದ ಮಾಡುತ್ತದೆಯೋ ಅದರ ಫಲವನ್ನು ಅದೇರೀತಿ ಹೊಂದುತ್ತದೆ. ತಾನು 
ಮಾಡಿದ ದುಃಖಜನಕ ಪ್ರಾರಬ್ಧಕರ್ಮದ ಭೋಗವನ್ನು ಮಾತೃ ಗರ್ಭದಿಂದಲೇ 
ಭೋಗಿಸುವದು ಪ್ರಾರಂಭವಾಗುತ್ತದೆ. ಬಾಲ್ಯ, ಯೌವನ, ನೃದ್ಧಾನಸೆ ಸ್ಲೆಯಲ್ಲಿ 
ಶುಭಾಶುಭಕರ್ಮಗಳು ಜೀವನದ್ವಾರ ಮಾಡಲ್ಪಟ್ಟರುತ್ತನೆಯೋ ಅದರ ಸಲಾಫುಗಳು 
ಅದೇ ಅವಸೆ ಯಲ್ಲಿ ಪ್ರಾಪ್ತ ನಾತ ವೆ. ಯಾವ ಯಾನ ಶರೀರದಲ್ಲಿ ಯಾವ ಯಾವ 
ಕರ್ಮವು ಮಾಡಲ್ಪ ಟ್ಟ ಫಿ ಅದೇ ಶರೀರದಲ್ಲಿ ಅದರ ಫಲನಾಗುತ್ತದೆ. 


ಯಥಾ ಧೇನುಸಹಸ್ರ್ರೇಷು ನತ್ಪೋ ವಿಂದತಿ ಮಾತರಂ | 
ತಥಾ ಪೂರ್ವಕೃತಂ ಕರ್ಮ ಕರ್ತಾರನುನುಗಚ್ಛ ತಿ ॥ 


ಅಂದಕೆ ಸಾವಿರಾರು ಆಕಳುಗಳಲ್ಲಿ ಕರುವು ತನ್ನ ತಾಯಿಯನ್ನು ಹೇಗೆ ಯು 
ನಡೋ ಹಾಗೆಯೇ ಪ್ರಾರಬ್ಧ ಕರ್ಮವು ತನ್ನ ಸ್ವಾಮಿಯನ್ನು ಹುಡುಕಿ ಹಿಡಿಯುತ್ತದೆ. 


ಯೋಗದರ್ಶನ 
4 ಸತಿಮೂಲೇ ತದ್ದಿಪಾಕೋ ಜಾತ್ಕಾಯುರ್ಭೊೋಗಃ'' | 
ಕರ್ಮದ ಮೂಲದಲ್ಲಿ ಜಾತಿ, ಆಯುಷ್ಯ, ಭೋಗ ಈ ಮೂರುವಸ್ತುಗಳ ಪ್ರಾಪಿ 


ಆ ಎಂ 
a ಜೀವನು ಕರ್ಮಾನುಸಾರವಾಗಿ ಉಚ್ಚನೀಚಜಾತಿಗಳನ್ನು ಹೊಂದು 
ತ್ತಾನೆ. ಪ್ರಾರಬ್ಧ ಕರ್ಮಗಳಿಂದ ಆಯುಷ್ಯ ದ ನಿರ್ಧರವಾಗುತ್ತದೆ. . ಯಾವ ಶರೀರ 


ದಲ್ಲಿ ಪ್ಲಾ ತ್ರ ಚೀನಕರ್ಮ ಎಷ್ಟು ವರ್ಷಗಳವರೆಗೆ” ಭೋಗವನ್ನು ಹೊಂದಬೇಕೋ ಆ ಶರೀರ 
ದಲ್ಲಿ ಅಷ್ಟೇ ವರ್ಷಗಳವರೆಗೆ ಜೀವದ ಸ್ಮಿತಿಯು ಇರುವದು... ಆಮೇಲೆ ದೇಹೆದ 
ಅಂತ್ಯವಾದಾಗ್ಯೆ ನವೀನ ಕರ್ಮದಿಂದ ಸವನ ಗತಿಯು ನೂತನ ಶರೀರದಲ್ಲಿ ಪ್ರವೇಶಿಸು 
ತ್ತದೆ... ಭೋಗದ ಹ 1 ಸರಕು. ಆಗ್ತವೆ. 
ಸಂಸಾರದಲ್ಲಿ ಸುಖ ದುಃ ಗಳ ಅನುಭವವಾದರೂ ಪ್ರಾಕ್ತನ ಕರ್ಮಾನುಸಾರನಾಗಿಯೇ 
ಆಗುವದು. ಕೇವಲ ಇಷ್ಟೇ ಅಲ್ಲ, ಶರೀರದ ಟಿಗೆ ಸ್ರತ್ಯಂಗಗಳೂ ಕೂಡ ಪೂರ್ವ 
ಕರ್ಮಾನುಸಾರವಾಗಿಯೇ "ಆಗುತ್ತನೆ ನೆ, 


೨೦೮ ಬಸವತತ್ವ ರತ್ನಾಕರ 


ಶುಶೃತದಲ್ಲಿ 


ಕರ್ಮಣಾ ಚೋದಿತೋ ಯೇನ ತದಾಪ್ನೋತಿ ಪುನರ್ಭವೇ । 
ಅಭ್ಯಸ್ತಾಃ ಪೂರ್ವದೇಹೇ ಯೇತಾನೇನ ಭಜತೇ ಗುಣಾನ್‌ ॥ 
ಅಂಗಪ್ರತ್ಕಂಗನಿವೃತ್ತಿಃ ಸ್ವಭಾವಾದೇವ ಜಾಯತೇ । 
ಅಂಗಪ್ರತ್ಯಂಗನಿವೃತೌ ಯೇ ಭವಂತಿ ಗುಣಾಗುಣಾಃ ॥ 
ತೇತೇ ಗರ್ಭಸ್ಯ ವಿಜ್ಞೇಯಾ ಧರ್ಮಾಧರ್ಮ ನಿಮಿತ್ತಜಾಃ । 
ಶುಕ್ರಶೋಣಿತಸಂಯೋಗೇ ಯೋ ಭನೇದ್ದೋಷ ಉತ್ಕಟಃ | 
ಪ್ರ ಕೃ ತಿರ್ಜಾಯತೇ ಯೇನ ತಸ್ಯಾ ದೇತಲ್ಲಕ್ಷಣಂ ಶ್ರಣು | 
ಪೂರ್ನ್ವಕರ್ಮಾನುಸಾರವಾಗಿ ಶರೀರದ ಪ್ರಾಪ್ತಿಯಾಗುತ್ತದೆ. ಗುಣಗಳ ತಾರತಮ್ಯ 
ವಾದರೂ ಪ್ರಾಚೀನಜನ್ಮನನ್ನು ಅನುಸರಿಸಿಯೇ ಇರುತ್ತದೆ. ಅಂಗ ಪ್ರತ್ಯಂಗಗಳ 
ನಿರ್ಮಾಣವಾದರೂ ಸ್ವಭಾವಕ್ಕೆ ಅನುಸರಿಸಿಯೇ ಆಗುತ್ತವೆ. ಅದರಲ್ಲಿ ದೋಷಗಳಾ 
ಗಲೀ, ಗುಣಗಳಾಗಲೀ ಗರ್ಭವನ್ನು ಹೊಂದಿದ ಧರ್ಮಾಧರ್ಮಗಳ ಫಲವಾಗಿರುತ್ತದೆ. 
ರೇತಸ್ಸು ರಕ್ತಗಳ ' ಸಂಯೋಗದಲ್ಲಿ ಯಾವ ಉತ್ಕಟದೋಷವಾಗಿರುತ್ತದೆಯೋ ಅದ 
ರಂತೆಯೇ ಶರೀರವಾದರೂ ಆಗುತ್ತದೆ. 

ವೇದದ ಒಂದು ಭಾಗದಲ್ಲಿ ಕರ್ಮಾಧಿಕ್ಯವಿರುವದರಿಂದ ಅದಕ್ಕೆ ಕರ್ಮಕಾಂಡ 
ಎಂಬುವ ಹೆಸರೇ ಬಂದಿರುತ್ತದೆ. ಶಾಸ್ತ್ರಗಳಲ್ಲಿ ಕರ್ಮವನ್ನು ಮೂರು ವಿಧವಾಗಿ 
ಹೇಳಿದ್ದುದು ಕಂಡುಬರುತ್ತದೆ. ನಿತ್ಯ, ನೈಮಿತ್ತಿಕ, ಕಾಮ್ಯ, ಯಾವ ಕರ್ಮವನ್ನು 
ಮಾಡಿದರೆ ಪ್ರಣ್ಯವಿಲ್ಲವೋ ಅದನ್ನು "ಮಾಡದಿದ್ದರೆ ಪ ಪಾಪವು ಬರುತ್ತದೆಯೋ ಅದಕ್ಕೆ 
ನಿತ್ಯಕರ್ಮವೆಂದು ಹೇಳುತ್ತಾರೆ. ಉದಾಹರಣೆಗಾಗಿ ನೀರಶೈವರಿಗೆ ಶಿವಪೂಜೆಯು 
ನಿತ್ಯಕರ್ಮವಾಗಿರುತ್ತದೆ. ಪ್ರತಿನಿತ್ಯದಲ್ಲಿ ಅರಿಯದೆಯೂ ಅರಿತೂ ಸಾಪಗಳನ್ನು 
ಮಾಡುವದುಂಟಬು. ಆ ಪಾಪಕ್ಸಾಲನಾರ್ಥವಾಗಿರ್ಯ ನಿತ್ಯಕರ್ನುವಾದ ಶಿವಪೂಜೆಯನ್ನು 
ತ್ರಿಕಾಲದಲ್ಲಿಯೂ, ದ್ವಿಕಾಲದಲ್ಲಿಯೂ ಅಥವಾ ಒಂದುಸಾರಿಯಾದರೂ ತನ್ನ ಶಕ್ತಿಗೆ 
ಅನುಸರಿಸಿ ಮಾಡಲೇಬೇಕು. ಇದರಂತೆಯೆ ನೈಮಿತ್ತಿಕ ಕರ್ಮಗಳಾದರೂ ವಿಶೇಷ 
ಕಾಲಗಳಲ್ಲಿ ಮಾಡಬೇಕಾಗುತ್ತದೆ. ಕಾಮ್ಯ ಕರ್ಮವಾದರೂ ಹೀಗೆಯೇ ಇರುವದು. 

ಈ ಕರ್ಮ ಗಳೆಲ್ಲ ಅವರವರ ಪ್ರವೃತ್ತಿ, ತಮ್ಮ ತಮ್ಮ ಧರ್ಮಗಳಿಗೆ ಅನುಸಾರ 
ವಾಗಿರುತ್ತವೆ. ರಾಜನಾದವನು ಸ್ರತಿನಿತ್ಯ ದಲ್ಲಿಯೂ ಪ್ರಜೆಗಳನ್ನು ಸಂರಕ್ಷಣೆ 
ಮಾಡುವದೇ ಅವನ ನಿತ್ಯಕರ್ಮವಾಗಿರುತ್ತದೆ. ಈ ಕರ್ಮಗಳಲ್ಲಿ ಅನಂತ ಭೇದ 
ಗಳಿರುತ್ತವೆ. ಯಾನ ಕರ್ಮಗಳನ್ನು ಮಾಡೋಣದರಿಂದ ಫಲಪ್ರಾಫ್ತಿಯಾಗು 
ತ್ತ್ರದೆಯೋ ಮಾಡದೆ ಇರುವದರಿಂದ ಪಾಪವಿರುವದಿಲ್ಲ ವೊ. ಅದಕ್ಕೆ ನೈಮಿತ್ತಿಕ ಕರ್ಮ 
ವೆಂದು ಹೆಸರು. ದಾನ, ಧರ್ಮ, ಸರೋಪಕಾರಾದಿ ಕರ್ಮಗಳೆಲ್ಲ ಇದರಲ್ಲಿ ಬರುತ್ತವೆ. 
ವಿಶೇಷವಾದ ಆಶೆಯಿಂದ ಮಾಡತಕ್ಕವುಗಳಿಗೆ ಕಾಮ್ಯಕರ್ಮನೆಂದು ಹೆಸರು. ಇವು 
ಗಳಲ್ಲಿ ಆಧ್ಯಾತ್ಮಿಕ, ಆದಿಭೌತಿಕ, ಅದಿದೈವಿಕವೆ ನೆಂದು ಮೂರು YS ಮಾಡು 
ತ್ತಾರೆ, ಇವುಗಳೆಲ್ಲ ಕರ್ಮದ ಶಕ್ತಿಯ ತಾರತವ: 


ಆದಿಭೌತಿಕನೆಂದರೆ ಎರಡನೆಯ ಪ್ರಾಣಿಗಳಿಂದ ತಮ್ಮ ಇಚ್ಛೆ ಯನ್ನು ಭೂ 


ಕೊಂಡು ಫಲವನ್ನು ಹೊಂದುವರು. pd ದಾ i ರ್ಟಗೂ ನ್ನು ಮಾಡು 
ವದು, ಶಾಲೆ ಕಾಲೇಜುಗಳಿಗೆ ಸಹಾಯಮಾಡುವದು, ಧ PRT: 


EN, 


ಕ್ರಿಯಾಯೋಗವೂ ಬಸವಣ್ಣ ನವರೂ ೨೦೯ 


ಮೊದಲಾದವುಗಳನ್ನು ಮಾಡುವದು ಇದರಲ್ಲಿ ಬರುತ್ತವೆ. ಆದಿದೈನಿಕವೆಂದರೆ-- 
ಕರ್ಮಗಳ ಮೂಲಕ ದೈನೀಶಕ್ತಿಯನ್ನು ಬೆಳೆಯಿಸಿಕೊಳ್ಳು ವದಕ್ಕೆ ಆದಿದೈನಿಕ ಕಾರ್ಯ 
ಗಳನ್ನುತ್ತಾರೆ. ಆಧ್ಯಾತ್ಮಿಕ ಕಾರ್ಯವೆಂದರೆ ಇದು ಬುದ್ದಿ ಪ್ರಧಾನಕಾರ್ಯದಾಗಿಡೆ. 
ಸ್ವಧರ್ಮ, ಸ್ವದೇಶೋಪಕಾರ, ಜ್ಞಾನ ಬೆಳೆಸುವಿಕೆ ಮೊದಲಾದುವು ಇದರಲ್ಲಿ ಬರುತ್ತವೆ. 

ಕರ್ಮದಲ್ಲಿ ಸಕಾಮ, ನಿಷ್ಠಾಮವೆಂದು ಎರಡು ಭೇದಗಳುಂಟು, ಫಲಾಸೇಕ್ಸೆ 
ಯಿಂದ ಮಾಡುವ ಕರ್ಮಕ್ಕೆ ವಾಸನೆಯು ಕೂಡಿರುವದರಿಂದ ಅದರಿಂದ ಮನುಷ್ಯನಿಗೆ 
ಸದ್ಗತಿಯು ದೊರೆಯಲಾರದು. ನಿಷ್ಕಾಮಕರ್ಮವೇ ಶ್ರೇಷ್ಠವಾದುದು. 


೩೩೦ 
ಬಸವಣ್ಣನವರು 


"" ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ 
ಬೇಡುಬೇಡೆಲೆ ಹಂಡೆ, ಕಣ್ಣ ಬೇಡಿದಡೀವೆ, ತಲೆಯ ಬೇಡಿದಡೀವೆ, ಕೂಡಲ 
ಸಂಗಮದೇವಾ ನಿಮಗಿತ್ತು ಶುದ್ಧನಾಗಿಫ್ಸೆ, ನಿಮ್ಮಪುರಾತನರ ಮನೆಯಲ್ಲಿ” 

ನಿಷ್ಠಾಮಿಯಾಗಿ ದಾಸೋಹಂ. ಭಾವದಿಂದ ಕಾರ್ಯವನ್ನು ಮಾಡಬೇಕೆಂಬುವದೇ 
ಬಸವಣ್ಣನವರ ಕರ್ಮಯೋಗದ ರಹಸ್ಯವಾಗಿರುತ್ತದೆ. ಆದ್ದರಿಂದಲೇ ಒಬ್ಬ ಶರಣರು 
ಬಸವಣ್ಣನವರ ಕರ್ಮಯೋಗದ ಬಗ್ಗೆ-- 


೩೩೧ 

 ಶನುನಿಡಿದು ದಾಸೋಹವಮಾಡಿ ಗುರುಪ್ರಸಾದಿಯಾದ ಬಸವಣ್ಣ, 
ಮನನಿಡಿದು ದಾಸೋಹವಮಾಡಿ ಲಿಂಗಪ್ರಸಾದಿಯಾದ ಬಸವಣ್ಣ, 
ಧನವಿಡಿದು ದಾಸೋಹವಮಾಡಿ ಜಂಗಮ ಪ್ರಸಾದಿಯಾದ ಬಸವಣ್ಣ, 
ಇಂತೀ ತ್ರಿನಿಧವಿಡಿದು ದಾಸೋಹವಮಾಡಿ ಸದ್ಗುರು ಮಲ್ಲಿಕಾರ್ಜುನಯ್ಯ 

ನಿಮ್ಮ ಶರಣ ಬಸವಣ್ಣ ಸ್ವಯಸ್ರಸಾದಿಯಾದನಯ್ಯ'' 
ಇಂತಹ ಕರ್ಮದಿಂದ ಮುಕ್ತಿಯು ಕರತಲಾಮಲಕವಾಗುವದು. ಇಂತಹ ಕರ್ಮಕ್ಕೆ 
ಸಾತ್ವಿಕ ಕರ್ಮವೆಂದು ಹೆಸರು. ಫಲಾಕಾಂಕ್ಲೆ, ಅಹಂಕಾರ, ಮಮಕಾರ ಮೊದಲಾದ 
ಗುಣಗಳಿಂದ ಕೂಡಿಕೊಂಡು ಮಾಡಿದ ಕರ್ಮಕ್ಕೆ ರಾಜಸ ಕರ್ಮನೆಂದು ಹೆಸರು. ಮುಂದೆ 
ಆಗತಕ್ಕ್ಯ ಶುಭಾಶುಭಗಳನ್ನು ನಿಚಾರಮಾಡದೆ . ಪರಪೀಡೆ ಮೊದಲಾದ ಗುಣದಿಂದ 
ಕೂಡಿದುದಕ್ಕೆ ತಾಮಸಕಾರ್ಯವೆಂದು ಹೇಳಬಹುದು. ರಠಿಷ್ಠ್ಯಾಮ ಬುದ್ಧಿಯಿಂದ 
ಕೆಲಸ ಮಾಡತಕ್ಕವನಿಗೆ ಫಲದಲ್ಲಿ ಆಸಕ್ತಿ ಇರುವದಿಲ್ಲ. ಮತ್ತು ನಾನು ಮಾಡು 
ತ್ರೇನೆಂಬುವ ಕತೃತ್ವಾಭಿಮಾನವೂ ಕೂಡ ಇರುವದಿಲ್ಲ. ಧೈರ್ಯೋತ್ಸಾಹಗಳಿಂದ 


ಕೂಡಿಕೊಂಡು ಸಿದ್ದಿ, ಅಸಿದ್ದಿಗಳ ಕಡೆಗೆ ಲಕ್ಷ್ಯಕೊಡಡೆ ಕಾರ್ಯಮಾಡತಕ್ಕವನೇ 


ಸಾತ್ರಿಕನಾಗುವನು. ವಿಷಯಾಸಕ್ತಿ, ಫಲಾಕಾಂಕ್ಲೆ, ಲೋಭ ಹಿಂಸೆ, ಅಶುಚಿ 

ಮತ್ತು ಹರ್ಷವಿಷಾದಗಳಿಂದ ಕೂಡಿ ಮಾಡತಕ್ಸವನು ರಾಜಸನಾಗುವನು. ವಿವೇಕ 

ಹೀನತೆಯಿಂದ ನಿನಯರಹಿತನಾಗಿಯೂ, ಆಲಸ್ಯವಂತನಾಗಿಯೂ, ಎರಡನೆಯವರಿಗೆ 

ಕೇಡನ್ನು ಮಾಡುನ ಉದ್ದೇಶದಿಂದ ಯಾವ ಮನುಷ್ಯನು ಕರ್ಮವನ್ನು ಮಾಡು 

ತ್ರಾನೆಯೋ ಅವನು ತಾಮಸಗುಣಯುಕ್ತನೆನಿಸುವನು. ಇದುವರೆಗೆ ಉಪನಿಷತ್ತು 
14 


೨೧೦ ಬಸವತತ್ವ ರತ್ನಾಕರ 


ಗಳಲ್ಲಿ ಹೇಳಿದ ಕರ್ಮದ ಲಕ್ಷಣವನ್ನು ನಿಚಾರಮಾಡಲಾಯಿತು. ಶ್ರೀ ಬಸವಣ್ಣ 
ನವರು ಫಲಾಸೇಕ್ಸೆಯಿಲ್ಲದೆ ಅತ್ಯಂತ ವಿನಯಶೀಲರಾಗಿ ಸಾತ್ತ್ವಿಕಯೋಗಿಗಳಿಗೆ ಒಪ್ಪು 
ವಂತೆ ಪ್ರತಿಯೊಂದು ಕಾರ್ಯವನ್ನು ಮಾಡಿರುತ್ತಾರೆ. 


ಶ೩ಿ೩೨ 
ಬಸವಣ್ಣ ನವರು-- 


8 ಕೊ ಆರಂಭಮಾಡುವೆನಯ್ಯಾ ಗುರುಪೂಜೆಗೆಂದು, ನಾನು 

ಹಾರವ ಮಾಡುನೆನಯ್ಯಾ ಲಿಂಗಾರ್ಚನೆಗೆಂದು, ನಾನು ಕ 

ನಯ್ಯಾ ಜಂಗಮದಾಸೋಹಕ್ಕೆಂದು, ನಾನಾವ ಕರ್ಮಂಗಳಂ ಮಾಡಿ 

ದಡೆಯೂ, ಆ ಕರ್ಮಫಲಭೋಗವ ನೀ ಕೊಡುವೆ ಎಂಬುದ ನಾನು ಬಲ್ಲೆನು. 

ನೀ ಕೊಟ್ಟಿ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು. ನಿಮ್ಮ 

ಸೊಮ್ಮಿಂಗೆ ಸಲಿಸುವೆನು. ನಿಮ್ಮಾಣೆ ಕೂಡಲಸಂಗಮದೇವಾ?” 
ಬಸವಣ್ಣನವರು ಲೋಕದಲ್ಲಿಯೇ ಶ್ರೇಷ್ಠ ನಿಷ್ಠಾಮಕರ್ಮಿಗಳು ಎಂದು ಮೇಲಿನ 
ವಚನವು ಹೇಳುತ್ತದೆ. ತವಾಗಿ ಗಳಲ್ಲಿ ಕರ್ಮಯೋಗಿಗೆ ಹೇಳಿದ 
ಗುಣಗಳೆಲ್ಲ ಮೇಲಿನ ನಚನದಲ್ಲಿನೆ. ಸಾತಿ ್ರ ಕತನಮೂರ್ತಿಮಂತರಾಗಿಯೇ ಬಸವಣ್ಣ 
ನವರು ವ್ಯ ನಹರಿಸಿದರೆಂಬುವದು Me 18 


೩೩೩ 
“" ಹೊತ್ತಾರೆ ಎದ್ದು ಕಣ್ಣಹೊಸೆಯುತ್ತ ಎನ್ನೊಡಲಿಂಗೆ, ಎನ್ನೊಡ 
ವೆಗೆ, ಎನ್ನ ಮಡದಿಮಕ್ಕಳಿಗೆಂದು ಕುದಿದೆನಾದರೆ ಎನ್ನ ಮನಕ್ಕೆ ಮನವೇ 
ಸಾಕ್ಷಿ " ಅಶನೇ ಶಯನೇ ಯಾನೇ ಸಂಸರ್ಕೇ ಸಹಭೋಜನೇ, ಸಂಚರಂತಿ 
ಮಹಾಘೋರೇ ನರಕೇ ಕಾಲಮಕ್ಸಯಂ ' ಎಂಬ ಶೃತಿಯನ್ನು ಬಸವಣ್ಣನು 
ಓದುವನು. ಎಂಬರು ಭವಿಬಿಜ್ಜಳನ ಗದ್ದುಗೆಯ ಕೆಳಗೆ ಕುಳ್ಳಿ ರ್ದು ಓಲೈಸಿಹ 
ನೆಂದು ನುಡಿವರಯ್ಯ ಪ್ರಮಥರು ಕೊಡುನೆನುತ್ತರವನವರಿಗೆ ಕೊಡಲಮ್ಮನೆ 
ಹೊಲೆ ಹೊಲೆಯರ ಮನೆಯ ಹೊಕ್ಕು ಸಲೆ ಕೈ ಕೂಲಿಮಾಡಿಯಾದರೆಯೂ, 
ನಿಮ್ಮ ನಿಲನಿಂಗೆ ಕುದಿವೆನಲ್ಲದೆ ಎನ್ನೊಡಲವಸರಕ್ಕೆ ಕುದಿದೆನಾದಕೆ 
ತಲೆದಂಡ ಕೂಡಲಸಂಗಮದೇವಾ'' 
ಎಂತಹ ಪ್ರಸಂಗ ನಮ್ಮ] ಮೇಲೆ ಬಂದರೂ ಕೂಡ ನಾವು ಹಿಡಿದ ಕರ್ಮವನ್ನು ಬಿಡು 
ನದಿಲ್ಲತೆಕಿಡು ಹೇಳುವ ಇರ ಧೀರೋದಾತ್ತಗುಣವು ಬಹಳ ಶ್ರೇಷ್ಠ ವಾಡುದಾಗಿರು 
ತ್ತದೆ, 
ಸಿಳ 
"" ಅರ್ಥವನರ್ಥನಮಾಡಿ SSR ಗಯ್ಯು ತ್ತಿರಲಿ ಹುಟ್ಟದ 
ಮಕ್ಕಳ ನನಖಂಡವಮಾಡಿ ಕಡಿಯುತ್ತಿರಲಿ, ಮುಟ್ಟ ಸ ಸ್ತ್ರೀಯ ಕಣ್ಣ 
ಮುಂದೆ ಅಭಿಮಾನಗೊಂಡು ನೆರವುತ್ತಿರಲಿ, ಇಂತೀತಿ ್ರ ವಿಧವು ಹೊರಗ. 
ಇನ್ನೆನ್ನಂಗದ ಮೇಲೆ ಬರಲಿ ಏಡಿಖಂಡಂಗೊಯ್ಯಲಿ ಇಕ್ಳುವ ಶೂಲ 
ಪ್ರಾಪ್ತಿಸಲಿ, ಹಾಕೊಂದೆಶೆ ಹನ್ನೊಂದೆ ಶೆಯಾಗಿ ಮಾಡುತ್ತಿರಲಿ, ಮತ್ತೆಯೂ 


ಕ್ರಿಯಾಯೋಗವೂ ಬಸವಣ್ಣ ನವರೂ ೨೧6 


ಲಿಂಗಾರಾಧನೆ ಮಾಡುವೆ, ಮತ್ತೆಯೂ ಜಂಗಮಾರಾಧನೆ ಮಾಡುನೆ, 
ಸಾದಕ್ಕೆ ತಪ್ಪೆ ಇಂತಪ್ಪ ಭಾಸೆ ಕಿಂಚಿತ್‌ ಹುಸಿಯಾದರೆ ನೀನಂದೇ 
ಮೂಗಕೊಯಿ, ಕೂಡಲಸಂಗಮದೇವಾ”? 
ಶ್ರೀ ಬಸವಣ್ಣ ನವರು ಶುದ ಸಾತ್ತ್ವಿಕ ಫಲರಹಿತ ಕರ್ಮಥಿಷ್ಠ ಾಗಲು ಅನೇಕ ಶರಣರು 
ಸ ಮಾರ್ಗವನ್ನ ನುಸರಿಸಿ ನಂಗೆ ಬೆಂಬಲಿಗರಾಗಿ ಕಾರ್ಯಗಳನ್ನು ಮಾಡಿದರು. 
೩೩೫ 
ಚನ್ನಬಸವಣ್ಣ ನವರು 

“ ಕ್ರಿಯೆಯಿಲ್ಲದ ಭಕ್ತ ಮನುಜ, ಕ್ರಿಯೆಯಿಲ್ಲದ ಜಂಗಮ ರಾಕ್ಸಸ, 
ಕ್ರಿಯೆಯಿಲ್ಲದ ಪ್ರಸಾದಿ ಯವನ, ಕ್ರಿಯೆಯಿಲ್ಲದ ಶರಣ ಅಜ್ಞಾನಿ, ಕ್ರಿಯೆ 
ಯಿಲ್ಲದ ಲಿಂಗೈಕ್ಯ ಜನನಕ್ಕೊಳಗು ನೋಡಾ ಕೂಡಲಚನ್ನಸಂಗಮದೇವಾ'' 

ಶ್ಮಿಕ್ಮ೬ 
ಪ್ರಭುದೇವರು-- 

"" ಕ್ರಿಯಾಮಥನನಿಲ್ಲದೆ ಕಾಣಬಂದುದೇ ಇಕ್ಟುನಿನೊಳಗಣ' 
ಮಧುರ ಕ್ರಿಯಾಮಥನವಿಲ್ಲದೆ ಕಾಣಬಂದುದೇ ತಿಲಡೊಳಗಣ ತೈಲ? 
ಕ್ರಿಯಾಮಥನವಿಲ್ಲದೆ ಕಾಣಬಂದುದೇ ಕ್ಷೀರಡೊಳಗಣ ತುಪ್ಪ? ಕ್ರಿಯಾ 
ಮಥನವನಿಲ್ಲದೆ ಕಾಣಬಂದುದೇ ಕಾಷ್ಕದೊಳಗಣ ಅಗ್ನಿ? ಇದುಕಾರಣ 
ನಮ್ಮ ಗುಹೇಶ್ವರಲಿಂಗವ ತನ್ನೊಳರಿದೆನೆಂಬ ಮಹಾಂತಂಗೆ ಸತ್ತಿ ಯಾ 
ಚರಣೆಯೇ ಸಾಧನ ಕಾಣಿ ಭೋ?' 

ಈ ಪ್ರಕಾರವಾಗಿ ಬಸವಣ್ಣನವರು ವೀರಶೈವ ಸಮಾಜವನ್ನು ಕ್ರಿಯಾಮಾರ್ಗಕ್ಕೆ 
ಹಚ್ಚಿದರು. ದೇಶದೇಶಾಂತರಗಳಿಂದ ಬಸವಣ್ಣನವರ ಕ್ರಿಯಾಮಾರ್ಗದ ವಾರ್ತೆ 
ಗಳನ್ನು ಕೇಳಿ ಬಂದ ಶರಣರು ನಿರಪೇಕ್ಷ ಬುದ್ಧಿ ಯಿಂದಲೂ, ಸಾತ್ತ್ವಿಕ ಕಳೆಯಿಂದಲೂ 
ಕೂಡಿಕೊಂಡು ಒಂದೊಂದು ನೀರಶೈವ ಸಾಧನಮಾರ್ಗದ ಕಾರ್ಯವನ್ನು ಕೈಕೊಂಡು 
ಅದರಲ್ಲಿ ಬಂದ ಹಣದ ಬಹು ಭಾಗನನ್ನು ಗುರು ಲಿಂಗ ಜಂಗಮರ ಪೂಜೆಗೆ 
ನಿನಿಯೋಗಿಸುತ್ತಿದ್ದರು. ಇವರ ಸತ್ತನಿಸ್ಕೆ, ನಿನಯಗುಣ, ಸತ್ಯತನ, ಲೋಭರಾಹಿತ್ಯ, 
ದೃಢನಿಶ್ಚಯ, ಆಚಾರ, ಬಂಧುರತೆ ಮೊದಲಾದ ಗುಣಗಳನ್ನು ನೋಡಿದರೆ ನೀರಶೈನ 
ಶಿವಶರಣರ ಮಾರ್ಗವು ಲೋಕದಲ್ಲಿ ಯಾರ ಆಚರಣೆಗಳಿಗಿಂತಲೂ ಕಡಿನೆ ತರಗತಿ 
ಯನ್ನು ಹೊಂದಲಾರದೆಂದು ನಾನಿಲ್ಲಿ ಸ್ಪಷ್ಟವಾಗಿ ಹೇಳದಿರಲಾರೆನು. ಅವರ ಕಾಯಕ 
ಗಳ ಸಂಸ್ಕತಿ ಕುರುಹು ಇಂದಿಗೂ ನೀರಶೈವರ ರೋಮನಾಳಂಗಳಲ್ಲಿ ವ್ಯಾನಿಸಿರುತ್ತದೆ. 
ಇವರ ಆಚರಣೆಯು ಶುದ ವಾದುದು, ಸಾತ್ಮಿಕವಾದುದು, ಸತ್ಯತನದಿಂದ ಕೂಡಿದ್ದುದು, 
ಅಹಿಂಸಾಮಾರ್ಗವನ್ನು ಕಾಯಾ: ವಾಚಾ ಮನಸ್ಸಿನಿಂದ ಪಾಲಿಸುವಂಥಾದ್ದು, ಅಂದ 
ಮೇಲೆ ಶಿನಶರಣರಂತಹ ಪವಿತ್ರಾಚಾರವನ್ನು ಮಾಡತಕ್ಕವರು ವಿರಳರೆಂಬುವದು 
ನಿಜನಾದುದಾಗಿದೆ. ಇವರ ಕಾಯಕಗಳಲ್ಲಿ ಮೇಲು ಕೇಳೆಂಬ ಭಾವನೆಯಿರಲಿಲ್ಲ. 
ಎಂತಹ ಉದ್ಯೋಗವನ್ನು ಕೈಕೊಂಡರೂ ನೋಕ್ಸಕ್ಕೆ ಪ್ರತಿಬಂಧಕವಿಲ್ಲವೆಂಬುವದನ್ನು 
|. ಡನೆ ಮನವರಿಕೆಮಾಡಿಕೊಟ್ಟದ್ದರಿಂದ ಎಲ್ಲರೂ ಒಂದೊಂದು ತರಹದ ಕಾಯಕ 
ದಲ್ಲಿ ತೊಡಗಿದರು. ಆದ್ದರಿಂದಲೇ 


363 ಬಸವತತ್ವ ರತ್ನಾಕರ 
FR 


ಕಿ೩೭ 
ನುಲಿಯ ಚಂದಯ್ಯನವರು-- 

"" ಕಾಯಕದಲ್ಲಿ ನಿರತನಾದರೆ ಗುರುದರ್ಶನವಾದರೂ ಮರೆಯಬೇಕು 
ಲಿಂಗಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದಿದ್ದರೂ ಹಂಗು 
ಹರಿಯಬೇಕು ಕಾಯಕವೇ ಕೈಲಾಸನಾದಕಾರಣ ಅಮಳೇಶ್ವರಲಿಂಗ 
ವಾಯಿತ್ತಾದಡೂ ಕಾಯಕದೊಳು ಕಂದಿಸಿ, ಕುಂದಿಸಿ, * ಬಂಧಿಸಿ, 
ನೋಯಿಸಿ, ಕಂಡಕಂಡವರ ಬೇಡಿ ತಂದು ಮಾಡಿಹೆನೆಂಬುದು ದಂದುಗ 
ದೋಗರ ಲಿಂಗಕೈವೇದ್ಯಕ್ಕೆ ಸಲ್ಲದು. ತನುಕರಗಿ ಮನ ಬಳಲಿ ಬಂದ ತೆರ 
ದನುವನರಿದು ಸಂದಿಲ್ಲದೆ ಸಂಶಯವಿಲ್ಲದೆ ದಾಸೋಹಮಾಡುವದೇ ಮಾಟ 
ಕಾರೆಯಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗಕ್ಕರ್ಪಿತವಲ್ಲದೆ 
ದುರಾಶೆಯಿಂದ ಬಂದುದು ಅನರ್ನಿತ ಇದುಕಾರಣ ಸತ್ಯ ಶುದ ಕಾಯಕದ 
ನಿತ್ಯದ್ರವ್ಯ ಚಂದೇಶ್ವರಲಿಂಗಕ್ಕೆ ನೈವೇದ್ಯ ಕೇಳಯ್ಯಾ?'' 


ತಿಕ್ಕಲ 
ಚನ್ನಬಸವಣ್ಣನವರು-- 

"" ತನುಮನ ಬಳಲದೆ ಉದ್ದಂಡ ವೃತ್ತಿಯಲ್ಲಿ ಧನವಗಳಿಸಿ ದಾಸೋ 
ಹವಮಾಡಿ ಭಕ್ತರಾಡೆನೆಂಬುವರ ಮುಖವ ತೋರದಿರಯ್ಯ ಎನಗೆ ಅವನಲ್ಲದೆ 
ನೇಧನ ಜೋರ, ಅವಪಾಪಿ, ಕೋಪಿ ನರಿಭ್ರಷ್ಟ ಅವನ ಕಾಯಕವ 
ವಿಚಾರಿಸದೆ ಅವನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆಯ ಮಾಡುವ 
ಜಂಗಮಕ್ಕೆ ಏಳನೆಯ ಪಾತಕ ಇಂತಪ್ಪ ಗುರುಶಿಷ್ಯ ಜಂಗಮರ ಬಾಳುವೆ 
ಹುಲಿಕನಿಲೆಯ ತಿಂದು ಮಿಕ್ಕಿದ ನರಿ ತಿಂದಂತಾಯಿತ್ತು ಕಾಣಾ ಕೂಡಲ 
ಚನ್ನಸಂಗಮದೇವಾ'' 


೩೩೯ 

* ಕೃಷಿ ಕೃತ್ಯ ಕಾಯಕದಿಂದಾದಡೇನು? ತನುಮನ ಬಳಲಿಸಿ ತಂದು 
ದಾಸೋಹಮಾಡುವ ಪರಮ ಸದ್ಭಕ್ತನ ಪಾದವ ತೋರಯ್ಯ ಎನಗೆ 
ಅದೆಂತೆನೆ ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ನಡೆ ಶುದ್ಧ, 
ಆತನ ನುಡಿಯೆಲ್ಲ ಪಾವನವು ಆತಂಗೆ ಉಪದೇಶಮಾಡುವಾತನೇ ಪರಮ 
ಸದ್ಗುರು ಅಂತಪ್ಪ ಸದ್ಭಕ್ತನ ಮನೆಯು ಕೈಲಾಸವೆಂದು ಹೊಕ್ಕು ಲಿಂಗಾ 
ರ್ಚನೆಯ ಮಾಡುವ ಜಂಗಮವೆ ಜಗತ್ಪಾವನ ಇಂತಸ್ಸವರ ನಾನು ನೆರೆ 
ನಂಬಿನಮೋ ನಮೋ ಎಂಬೆನಯ್ಯ'' 


ಬಸವಾದಿ ಪ್ರಮಥರು ನಡೆ ನುಡಿಗಳನ್ನು ಸರಿಯಾಗಿ ಆಚರಣೆಯಲ್ಲಿ ತರುತ್ತಿದ್ದರು. 
ಬಹಳ ಪರಿಶ್ರಮಪೂರ್ವಕವಾಗಿ ಅವರು ದುಡಿಯುತ್ತಿದ್ದರು. ಆಲಸ್ಕವೆಂಬುವದು 


ಅವರ ಸಮಿನಾಪದಲ್ಲಿ ಸುಳಿದಾಡುತ್ತಿರಲಿಲ್ಲ.  ಅನರಲ್ಲಿ ಅನೇಕರು ಅನೇಕ ತರಹದ ' 
ಅನುಕೂಲತೆಗಳಿಂದ ಕೂಡಿದ್ದರೂ ಕಾಯಕವನ್ನು ಮಾಡಲೇಬೇಕೆಂಬುವದನ್ನು . 


ಸಂಕಲ್ಪಮಾಡಿದರು. ಕಾಯಕಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದವರು ಅನೇಕರು 


ps, > ಕು 


MS Sc ಫ್‌ ಟ್‌ ಟ್‌ ಟಿ ್‌ಿಿಿಾ್ಟ್ಮ್ಮೂೂೂ್ಕೂೂ್ತ್ಕೂೂೂ್ಸೂೂಾೂ್ತರರ 


ಕ್ರಿಯಾಯೋಗವೂ ಬಸವಣ್ಣನನರೂ ೨೧೩ 


ಇರುತ್ತಾರೆ. ಕೆಲವರ ಹೆಸರುಗಳನ್ನು ಇಲ್ಲಿ ನೋಡೋಣ. ಮಡಿವಾಳ ಮಾಚಯ್ಯ 
ನವರು, ನಗೆಮಾರಿ ತಂದೆ, ಶಿವಲೆಂಕ ಮಂಚಣ್ಣ, ತಳವಾರ ರಾಮಿಡೇವ, ಕೀಲಾರ : 
ಭೀಮಣ್ಣ, ಡಕ್ಟೆಯ ಬೊಮ್ಮಣ್ಣ, ಆಯ್ದಕ್ಕೈಯ ಮಾರಯ್ಯ , ಮೋಳಿಗೆಯ ಮಾರಯ್ಯ, 
ನುಲಿಯ” ಚಂದಯ್ಯ ಹೊಡೆಹುಲ್ಲ ಬಂಕಣ್ಣ, ತುರುಗಾಹಿ ರಾಮಣ್ಣ, ಗುಪ್ತಮಂಚಣ್ಣ, 

ಶಿವದಾಸಿಮಯ್ಯ, ಕಾಲುಕಣ್ಣಿಯ ಕಾಯನ್ನು, ಕೊಟ್ಟ ಣದ ಸೋಮತವ್ವೆ, ಸ 


' ಭೀಮಣ್ಣ, ಕಿನ್ನುರಿ ಬ್ರಹ್ಮಯ್ಯ, ಶಾರ್ದೂಲ ಸಂಗಯ್ಯ, ಹ ಚೌಡಯ್ಯ, 
' ಇವರಂತೆಯೇ ಇನ್ನೂ ಜೂ ಉಂ ಜನರು ಕಾಯಕವನ್ನು ಮಾಡುತ್ತ ಉಳಿದವರಿಗೆ 


ಮಾರ್ಗದರ್ಶಕರಾಗಿ ಬಸವಣ್ಣನವರ ನೇತೃತ್ವದಲ್ಲಿ ಶಿವಧ್ವಜವನ್ನು ಮೆರೆಯಿಸುತ್ತ 
ಕಾಯಕವೇ ಕೈಲಾಸವೆಂದು ಜಗತ್ತಿಗೆ ಡಂಗುರವನ್ನು ಸಾರಿರುತ್ತಾರೆ. ಈ ಶರಣರ 
ಕಾಯಕಗಳು ಅತ್ಯಂತ ಮನೋವೇಧಕಗಳಾಗಿರುತ್ತವೆ. ಇವರಲ್ಲಿ ೨-೩ ಚಿಕ್ಕ ಕಥೆ 
ಗಳನ್ನು ಇಲ್ಲಿ ಕೊಟ್ಟರೆ ಓದುಗರಿಗೆ ಚನ್ನಾಗಿ ಗೊತ್ತಾಗುವದು. 


ಮೇದಾರ ಕೇತಯ್ಯನನರು ಇವರು ಪ್ರತಿದಿನ ಪ್ರಾತಃ ಕಾಲಕ್ಕೆ ವನಕ್ಕೆ ಹೋಗಿ 
ಬಿದಿರುಗಳನ್ನು ತಂದು ಪುಟ್ಟಿ (ಕುಕ್ಕೆ) ಮರಗಳನ್ನು ಮಾಡಿ ಮಾರುತ್ತಿದ್ದರು. ತಮಗೆ 
ಬಂದ ದುಡ್ಡಿ ನಲ್ಲ ಗುರುಲಿಂಗ ಜಂಗಮರ ಅರ್ಚನೆಗೆ ಖರ್ಚುಮಾಡುತ್ತಿ ದ್ದ ರು. ಅದರಲ್ಲಿ 
ನಿಕ್ಕಿದ ಹಣದಿಂದ ತಮ್ಮ ಸ್ರಪಂಚವನ್ನು ಸಾಗಿಸುತಿ ತ್ತಿದ್ದರು. ಇವರನ್ನು ಪರೀಕ್ಷಿಸ 
ಬೇಕೆಂದು ಒಂದು ಜಿ । ತು: ಬಸವೇಶ್ವರನ ವೇಷವನ್ನು set 


i ಕೇತಯ್ಯನು ಮನೆಯಲ್ಲಿಲ್ಲದ ಕಾಲದಲ್ಲಿ ಹೊನ್ನುಗಳನ್ನು ಉಡಿಯಲ್ಲಿ ಕಟ್ಟಿಕೊಂಡು 


ಬಂದನು. ಕೇತಯ್ಯ ನವರ ಧರ್ಮನತ್ನಿ. ಅವರ ಪಾದಕ್ಕೆ ನೀರನ್ನು ಕೊಟ್ಟ ಛು ಮತ್ತು 
ಉಚಿತವಾದ ಆಸನದಲ್ಲಿ ಕೂಡಿಸಿದಳು. ಆಗ ಆ ಸಾಧ್ವಿ ಯು ಭಯಜಭಕ್ಕೆ ಜಾಗ 

ತಾವು ಏನುಕಾರಣ ದಯಮಾಡಿಸಿದಿರೆಂದು ಪ್ರಾರ್ಥಿಸಲು ಬಸವಣ್ಣನವರು ತಾವು ತಂದ 
ಹೊನ್ನುಗಳನ್ನು ತೋರಿಸಿದರು. ಅಮ್ಮಾ! ನೀವು ಬಹಳ ಬಡವರು. ಈ ಹೊನ್ನುಗಳನ್ನು 
ತೆಗೆದುಕೊಳ್ಳಿರಿ. ನಿಮ್ಮ ದಾಸೋಹಕ್ಕೆ ಉಪಯೋಗ ಬೀಳುತ್ತವೆ ಎಂದು ಹೇಳಲು, 
ಅದಕ್ಕೆ ಆ ಸ್ತ್ರೀಯಳು ನಮ್ಮ ಕಾಯಕವೇ ನಮಗೆ ಕೈಲಾಸವಾಗಿರುವದರಿಂದ ನಮಗೆ 
ಅವು ಸಲ್ಲವು ಎಂದು ನುಡಿದಳು. ಅದಕ್ಕೆ ಆ ಕಸಟವೇಷಧಾರಿಯು ಶಿಟ್ಟಿನಿಂದ 
ಗದ್ದರಿಸಿ ಮಾತನಾಡಲು ಆಕೆಯು ಸುಮ್ಮನಾದಳು. ಆಕೆಯು ಸುಮ್ಮನೆ ಆದುದನ್ನು 


ನೋಡಿ « ವಾನಮರ್ಥಮಂಗೀಕಾರಮ್‌'' ಸುಮ್ಮನೆ ಇರುವದರಿಂದ ಅರ್ಧ 


ಒನ್ಪಿಗೆ ಕೊಟ್ಟಿಂತಾಯಿತೆಂದು ತಿಳಿದು ಆ ಹೊನ್ನುಗಳನ್ನು ಸುರುನಿ ಹೊರಗೆ ಹೋಗಿ 
ಬಯಲಾದರು. 

ಆಕೆಯು ಅವುಗಳನ್ನು ಕಣ್ಣಿನಿಂದ ಸಹ ನೋಡದೆ ತನ್ನ ನಿತ್ಯಕರ್ಮದಲ್ಲಿ ತೊಡಗಿ 
ದಳು. ಇಷ್ಟ ರಲ್ಲಿಯೇ ಕೇತಯ್ಯಕನರು ಒಳಗೆ ಬಂದರು. ಇವುಗಳನ್ನು ಯಾರು ಇಲ್ಲಿ 
ಚಲ್ಲಿರುತ್ತಾ ಕೊದು ಕೇಳಲು ಬಸವಣ್ಣ ನವರು ನಾವು ಬಡವರೆಂದು ನನ್ಮು ದಾಸೋಹ 
ಕೈಂದು ತಂದು ನಾನು ಬೇಡನೆಂದರೂ ಚಲ್ಲಿ ಹೋಗಿರುತ್ತಾರೆ. ಈ ಮಾತಿಗೆ ಅವರು 
ಶಿಟ್ಟಿಗೆದ್ದು ಬಸ ಸವಣ್ಣನವರಿಗೆ ಸೊಕ್ಕು ಬಂದಿತೇ? ಅವನಿಗೆ ರೊಕ್ಕ ಹೆಚ್ಚಿತೇ? ಎಂದು 
ನುಡಿದು ಮೊದಲು ಅವುಗಳನ್ನು ತ್ಸ ಗೆ ಹಾಕಿರೆಂದು ಹೇಳಿ ಆಸ್ಪ ಇವನ್ನು, ಗೋಮಯ 


ಧಿಂದ ಳೇಸನಮಾಡಿಸಿದರು, ಕಾಯಶದಿಂದಲ್ಲದೆ ಬಂದುದನ್ನು ನೋಡಿರ 


೨೧೪ ಬಸವತತ್ವ ರತ್ನಾಕರ 


ಮೈಲಿಗೆಯಾಯಿತೆಂದು ಸ್ನಾನಕ್ಕೆ ಹೋದರು. ದಂಪತಿಗಳೀರ್ವರೂ ಶುಚಿರ್ಭೂತರಾಗಿ 
ಎಂದಿನಂತೆ ತಮ್ಮ ಕಾಯಕವನ್ನು ನಡೆಯಿಸಿದರು. ಮುಂಡೆ ಕೆಲವು ದಿನಗಳ ಮೇಲೆ 
ಶಿವನು ಕೇತಯ್ಯನು ತರುವ ಅರಣ್ಯದಲ್ಲಿರುವ ಬಿದಿರುಗಳನೈಲ್ಲ ಮುತ್ತುರತ್ನಗಳಿಂದ 
ತುಂಬಿದನು. ಕೇತಯ್ಯನು ಹೋಗಿ ಬಿದಿರು ಕಡಿಯಲು ಅವುಗಳಲ್ಲಿದ್ದ ಮುತ್ತುರತ್ಸಗಳು 
ಬಳಬಳನೆ ಬಿದ್ದ ದಾ ಆಗ್ಗೆ ಫೇತಗಿಯ ನವರು ಇನು ಹುಳುತಿನೆ ಬೇಡವೆಂದು ಮೇಲಕ್ಕೇರಿ 
ದರು. ಆಗ್ಗೆ ಶಿವನು A ನಿರ್ಮಿಸಿ ಅವನು ಕೆಳಗೆ ಬೀಳುವಂತೆ 
ಹಾಡಿದನು. ಬೀಳುವಾಗ್ಗೆ ಬಿದಿರಿನ ಯು ಶರಣನ ಹೃದಯದೊಳಗೆ ಚುಚ್ಚಿ 
ಬೆನ್ನಿನಲ್ಲಿ ಪಾರಾಗಿ ಹೋಯಿತು. ಆಗ ಕೇತಯ ನವರು ದೇವ "" ಜಾತಸ್ಯ ಮರಣಂ 
ಧೃ ವಂ'' ಎಂಬುದ ನಾ ಬಲ್ಲೆ; ಸಾವಿಗೆ NE ಉಗ ಆದರೆ ಜಂಗಮ ದಾಸೋಹ 
ಕ ನನ್ನ ಪ್ರಾ ಣವನ್ನು ಒಯ್ಯಬಹುದೆಂದೂ ಅದರೊಳಗೆ ಒಯ್ದರೆ ಆಣೆ 
ಇರುತ್ತದೆಂದೂ ಅಣೆಯನ್ನು ಳು. ಕಯ್ಯೊಳಗಿನ ಕುಡುಗೋಲಿನಿಂದ (ಕುಡ್ಲು) 
ನಟ್ಟ ಬಿದಿರನ್ನು ಸವರಿ ಬೇಕಾಗುವ ಬಿದಿರನ್ನು ತೆಗೆದುಕೊಂಡುಬಂದನು. ದಿನದಂತೆ 
ತಮ್ಮ ಕಾಯಕವನ್ನು ಮಾಡಿ ಸದ್ಮಾಸನ ಹಾಕಿಕೊಂಡು ಗೋಡೆಗೆ ಕುಳಿತು ಕ್ರಿಯಾ 
NE ತನ್ನ ಮಸ್ತಕದ ಮೇಲೆ ಪಾದವನ್ನಿಡಲು ಹೇಳಿ ನಟ್ಟ ಬಿದಿರನ್ನು ಕೇಳಲು 
ಹೆಂಡತಿಗೆ ಆಜ್ಞಾ ನಿಸಿದನು. ಅದರಂತೆ ಅವಳು ಮಾಡಲು ತತ್ಕಾಲದಲ್ಲಿ ಅವರ ಪ್ರಾಣ 
ಹೋಯಿತು. ಆಗ ಕಲ್ಯಾಣಸಟ್ಟಿಣದಲ್ಲಿರುವ ಲಕ್ಷದ ಮೇಲೆ ತೊಂಭತ್ತಾರು ಸಾವಿರ 
ಗಣಾಧೀಶ್ವರರೇ ಮೊದಲಾದವರು ಕೂಡಿದರು. ಶ್ರೀ ಪ್ರಭುಜೀವರೂ, ಮಾಚಯ್ಯ 
ನವರೂ ಇದ್ದಿರಲಿಲ್ಲ. 

ಸಡಿಹಾರಿ ಉತ್ತಣ್ಣ ನವರು ಮಡಿವಾಳನನ್ನು ಕರೆಯಲಿಕ್ಕೆ ಹೋದರು. ಈ ಎಲ್ಲಾ 
ಸುದ್ದಿ ಯನ್ನು ಕೇಳಿ ಬರಲಿಕ್ಕೆ ಒಪ್ಪಲಿಲ್ಲ... ಯಾಕಂದರೆ ಬಸವಣ್ಣನವರು ತಾವು 
ಅವತಂಸುನಾಾಗ್ಗೆ ಶರಣರ ಪ್ರಾ ಹೆ ತನ್ನ ಪಾ ತಾಣವೆಂದು ಸ ಪ್ರತಿಜ್ಞೆ ಮಾಡಿದ್ದು ಮರೆತಂತೆ 
ಕಾಣುತ್ತದೆ. ಕೇತಯ್ಯ ನವರ ಪ್ರಾಣ ಡೀ ಹೋಯಿತು? ಬಸವಣ್ಣ ನವರ ಪ್ರಾಣ 
ಹೇಗೆ ಉಳಿಯಿತು? ಜಸು ಎಲ್ಲರ ಮುಂದೆ ಹೇಳಲು ಆ ಕೂಡಲೇ ಬಸ 
ನವರ ಪ್ರಾಣ ಹೋಯಿತು. ಕಲ್ಯಾಣದಲ್ಲಿ ಕೋಲಾಹಲವಾಯಿತು. ನೀಕಫೊಟಿಯನನ 
ಬಾರಿಸುತ್ತ ಮಾಚಯ್ಯನು ನಿಷ್ಕಾರಣವಾಗಿ ದಾಸೋಹವನ್ನು ಮಾಡುತ್ತಿ ದ್ಹವರ ಪ್ರಾ ke, 
ಹೇಗೆ ಹೋಯಿತು? ಶಿವನದು ತಪೆ ಬಂದು ನುಡಿಯಲು ಆಗ ಪಾರ್ವತಿ ಕಂಕರನಿಗೆ 
ಬಿನ್ಸೈಸಲು ಪುನಃ ಇಬ್ಬರೂ ೫8 ನರು. ಸಂತೋಷದಿಂದ ಪ್ರಭುದೇವರ ಉತ್ಸವ 
ವಾಯಿತು. 

ಆಯ್ದ ಕ್ಕಿ ಮಾರಯ್ಯನವರ ಕಾಯಕ--ಒಂದು ದಿನ ಶರಣರ ಸಭೆಯು ನಡೆದಿತ್ತು. 
ಆ ಕಾಲಕ್ಕೆ ಆಯ್ದ ಕೈಯ ಮಾರಯ್ಯನೆಂಬ ಶರಣನು ಅಲ್ಲಿಗೆ ಬಂದು ಪ್ರಭುದೇವ 
ಕೊಡನೆ ತಮ್ಮ ಕಾಯಕದ ನಿರ್ವಂಚಕತ್ವ ವೇ ಗುರುಲಿಂಗಜಂಗಮ ಕಾಯಕವೇ ಕೈಲಾಸ 
ನೆಂದು ಬಿನ್ನ ಹಂ ಮಾಡುವ ಪ ಪ್ರಸ್ಥಾ ವದ ವಚನ 


೩೪೦ 
“ ಹಾಗದ ಕಾಯಕವ ಮಾಡಿಕೊಂಡು ಹಣವಡ್ಡವ ತಾ ಎಂಬಲ್ಲಿ 
ಸತ್ಯಕಾಯಕವುಂಟಿ? ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು 


ಕ್ರಿಯಾಯೋಗವೂ ಬಸವಣ್ಣನವರೂ ೨೧೫ 


ಅಮರೇಶ್ವರಲಿಂಗಕ್ಕೆ ಚಿತ್ತಶುದ್ಧಿಕಾಯಕ ಮತ್ತಂ ನೇಮುನ ಮಾಡಿಕೊಂಡು 
ಭಕ್ತರ ಭವನಂಗಳ ಹೊಕ್ಕು ಕಾಯಕಕ್ಕೆ ಸತ್ತು ಹಣ ಹೊನ್ನ ಬೇಡಿಹೆ 
ನೆಂಬುದು ಕಷ್ಟವಲ್ಲದೆ ಸದ್ಭಕ್ತಂಗೆ ಆ ಗುಣ ಅಮರೇಶ್ವರಲಿಂಗಕ್ಕೆ ದೂರ'' 
ನಿಯಮಿತ ದ್ರವ್ಯವನ್ನು "ತೆಗೆದುಕೊಳ್ಳ ಬೇಕಲ್ಲದೆ ಹೆಚ್ಚು ಕಡಿಮೆ ಹೆಣವನ್ನು 
ಖಂಡಿತವಾಗಿಯೂ ಬೇಡಲಾಗದು. ' ಹಾಗೆ 'ಸಾಡಿದ್ದಾ ದರೆ ಅದು ಸ ಸತ್ಯಕಾಯಕವಾಗ 
ಲಾರದು. ಆದ್ದ ರಿಂದ ಕಾಯಕದಲ್ಲಿ ಅತ್ಯಂತ ಪವಿತ್ರ ತೆಯಿಂದ ಇರಬೇಕೆಂಬುವದೇ 
ಶರಣರ ತಾತ್ಸ ರವ. ಉದರ ೬. 1.) ಹಾಡುವ ಉದ್ಯೋಗಕ್ಕೂ, ಚಿತ ತ್ರಶುದ್ಧಿ 
ಯಿಂದ ಸಂಗವು ಸೇವೆಯ ಸಲುವಾಗಿ ಮಾಡುವ ಕಾಯಕಕ್ಕೂ ಮಹದಂತರ 
ವಿದೆ. ಈಗಿನ ಕಾಲದಲ್ಲಿಯೂ ಅನೇಕರು ಕಾಯಕಗಳನ್ನು ತಮ್ಮ ಹೊಟ್ಟೆಯ ಸಲುವಾಗಿ 
ಜನರನ್ನು ಕಾಡಿ ಬೇಡಿ ಮಾಡುತ್ತಾರೆ. ಇದು ಕಾಯಕವಲ್ಲ.” ಹೊಟ್ಟಿ ಯನ್ನು ತುಂಬಿಸಿ 


_ ಕೊಳ್ಳಲಿಕ್ಕೆ ಆಲಸ್ಯವಂತರಾದ ಜನರಿಗೆ ಇದೊಂದು ಸಾಧನವಾಗಿದೆ. ಬಸವಾದಿಗಳ 


ಕಾಲದಲ್ಲಿ ಅನೇಕರು ಜನರನ್ನು ನೀತಿವಂತರನ್ನಾಗಿ ಮಾಡುವದಕ್ಕೂ, ಅವರ ದುರಾಚಾರ 
ಗಳನ್ನು ಬಿಡಿಸಿ ಸದಾಚಾರಿಗಳನ್ನಾಗಿ ಮಾಡುವದಕ್ಕೂ ಸತ್ಯಾ ಗ್ರ ಹವನ್ನು ಮಾಡು 
ತ್ತಿದ್ದರು. ಬರಬರುತ್ತ ಕಾಯಕದ ಮೂಲ ಉದ್ದೇಶವು ಕೆಟ್ಟು ಸತ್ಯಾಗ್ರ ಸ್‌ ಬದಲು 


 ದುರಾಗ್ರಹವಾಗಿಬಿಟ್ಟಿರುತ್ತದೆ.. ಆಯ್ದಕ್ಕಿಯ ಮಾರಯ್ಯ ನವರ. ವಚನಗಳು ಕಾಯಕದ 


ಮಹತ್ವವನ್ನು ಹೇಳುತ್ತವೆ. ಅವರು ತಮ್ಮ ಕದ. ಸ್ಟ ರೂಪವನ್ನು ಸ್ರಭುಡೇವರಿಗೆ 
ಹೇಳಲು ಅವರಿಬ್ಬರಿಗೂ ಅನೇಕ ಪ ನ್ರಕ್ಷೋತ್ತ ರಗಳಾಗಿನೆ. ಕಡೆಗೆ ಮಾರಯ್ಯನವರು 
ಪ್ರಭುದೇವರ ಪಾದಕ್ಕೆ ನಮಸ್ಕರಿಸಿ ತಮ್ಮ ಕಾಯಕವನ್ನು ತಾವೇ ಜರಿಯುತ್ತ-- 


೩೪೧ 

“ಅಹುದಹುದು ಗೆದಲಿ ಮನೆಯ ಮಾಡಿ ಸರ್ಪಂಗೆ ಇಂಬಾದಂತೆ 

ನಾನತ್ತಣ ದ್ರವ್ಯವ ತಂದು ಇತ್ತ ಮಾಡಿದಡೆ ನನಗಿನ್ನೆತ್ತಣ ಮುಕ್ತಿ ಘನ 

ಮಹಿಮ ಶರಣರ ಸಂಗದಿಂದ ಘನಕ್ಕೆ ಘನವೇದ್ಯ ನಾದ ಬಳಿಕ ಅರಿನರತು 

ಮರಹು ನಷ್ಟವಾಗಿ ಅಮರೇಶ್ವರಲಿಂಗದಲ್ಲಿ ವ ಬೆರಸಿ ಪ್ರಭುದೇವರ 

ಶ್ರೀ ಪಾದಕ್ಕೆ ನಮೋ ನಮೋ ಎನುತಿರ್ದೆನು’ 

ಇಷ್ಟ ರಲ್ಲಿಯೇ ಆಯ್ಕ ಕೈಯ ಮಾರಯ ನವರ ಸತ್ತಿಯರಾದ ಲಕ್ಸಮ ಹ¥ನನರು ಬಂದು 
ನಮ್ಮ ಮಾರಯ್ಯ ನವರ ಕಾಯಕ ಕೈ ದ ಆದ್ದರಿಂದ ಅವರನ್ನು ಬೇಗನೆ 
ಕಾಯಕಕ್ಕೆ TR ತೆ ಶರಣರಿಗೆ ಪ್ರಾರ್ಥಿಸಲು ಮಾರಯ್ಯನವರು ಸಂತೋಷ 


` ಭರಿತರಾಗಿ ಬೇಗ ಬೇಗನೆ ಬಸವೇಶ್ವರನ ಅಂಗಳಕ್ಕೆ ಬಂದು ಅಲ್ಲಿ ಚಲ್ಲಿರ್ದ ತಂಡುಲ 


ಗಳನ್ನು ಹೆಚ್ಚಾಗಿ ಆಯ್ದು ಲಕೃಮ್ಮನವರಿಗೆ ಕೊಡಲು ಇದು ಆಶೆಯೆಂದು ತಮ್ಮ 
ಸತಿಗಳನ್ನು ನಿಂದಿಸಿ ನೀವು ಹೀಗೆ ಮಾಡಿದುದು ಸರಿಯಲ್ಲ, ಪುನಃ ಅಲ್ಲಿಯೇ ಚಲ್ಲಿ 


ಬರಬೇಕೆಂದು ಲಕ್ಕಮ್ಮನವರು ಹೇಳುತ್ತ-- 


೩೪೨ 
" ಆಸೆಯೆಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟಿ? ಎಲೆ ಅಯ್ಯ? 
ಕೋಷನೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟಿ? ಎಲೆ ಅಯ್ಯ? 


೨೧೬ ಬಸವತತ್ವ ರತ್ನಾಕರ 


ಈಸಕ್ಕಿಯ ಆಸೆ ನಿಮಗೇತಕೆ? ಈಶ್ವರನೊಸ್ಸ ಮಾರಯ್ಯ ಪ್ರಿಯ ಅಮರೇ 
ಶ್ಚರಲಿಂಗಕ್ಕೆ ದೂರ ದೂರದಯ್ಯ'' 


| 


ಶ್ಮಿಳಷ್ನಿ 
ve ಅಂಗಕ್ಕೆ ಬಡತನವಬ್ಲದೆ ಮನಕ್ಕೆ ಬಡತನವುಂಟಿ? ಬೆಟ್ಟ ಬಲ್ಲಿ 
ತ್ತಂದರೆ ಗ ಮೊನೆಯಲ್ಲಿ ಬಡತನ ಉಳ್ಳ ಕೆ ಒಡೆಯದೆ? ಘನಶಿವಭಕ್ತ 
ರಗೆ ಬಡತನವಿಲ್ಲ ಸತ್ಯರಿಗೆ ದುಃ ಕರ್ಮಣಾ ಎನಗೆ ಮಾರಯ್ಯ ಪ್ರಿಯೆ 
ಅಮರೇಶ್ವರಲಿಂಗವುಳ್ಳನ್ನಕ್ಕರ ನನಗಾರ ಹಂಗಿಲ್ಲ ನಾರಯ್ಯ'' 


ತ್ಮಿ೪೪ 
««ಭಕ್ರ್ಯರು ಕಾಯಕನೆಂದುದಾಯಗಾರಿಕೆಯಲ್ಲಿದ್ದು ದಾಸೋಹವ 
ಮಾಡಬಹುದೆ? ಒಮ್ಮನವ ಹಟ ಒಮ ಒ್ರನದಲ್ಲಿಯೇ ಮಾಡಿ ಇಮ್ಮನ 
ವಾಗದ ಮುನ್ನ ವೇ ಮಾರಯ್ಯ ಪ್ರಿಯ ಅನುಕೇಶ ಕೈರಲಿಂಗಕ್ಕೆ ಸಲ್ಲಬೇಕು 


ಮಾರಯ್ಯ? 
೪೫ 
«ಭಕ್ತಂಗೆ ಬಡತನಮುಂಟಿ? ನಿತ್ಯರಿಗೆ ಮರಣವುಂಟಿ? ಭಕ್ತರು 
ಬಡವನರೆಂದು ಮತ್ತೊಂದ ಕೊಟ್ಟಿ ಹೆನೆಂದರೆ ಮಾರಯ್ಯ ಪ್ರಿಯ ಅಮರೇ 
ಶ್ವರವು ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ'' 


೩೪೬ 
«ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ 
ಅರುನಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ 
ಶೃಂಗಾರ ದೃಢನಿಲ್ಲದ ಭಕ್ತಿ ಅಡಿನಡೆದ ಕುಂಭದಲ್ಲಿ ಸುಖಜಲವ ತುಂಬಿ 
ದಂತೆ ಮಾರಯ್ಯ ಪ್ರಿಯ ಅನುರೇಶ್ವರಲಿಂಗಕ್ಕೆ ಮುಟ್ಟಿದ ಭಕ್ತಿ” 


೩೪೭ 
“ಒಮ್ಮುನವ ಮಾರಿ ಇವು ಒಸದಲ್ಲಿ ತಂದಿರಿ ಇದು ನೀ ನವೊ 
ಬಸವಣ ನನ ಅನುಮಾನದ ಚಿತ್ತ ಲ ಮಾತು ಮಾರಯ್ಯ ಪ್ರಿಯ ಅಮರೇ 
ಶ್ವರಲಿಂಗಕ್ಕೆ ಸ ಸಲ್ಲದ ಬೋನವ ಅಲ್ಲಿಯೇ ಸುರಿದು ಬಸ್ಸಿ ಮಾರಯ್ಯ'' 


ಹೀಗೆ ಅನೇಕ ವಚನಗಳಿಂದ ಲಕ್ಕಮ್ಮನ ನವರು ತಮ್ಮ ಷತಿಗಳಿಗೆ ನಿಡಂಬನಮಾಡಿ 
ನುಡಿದ ಮುತ್ತಿನಂತಹ ವಚನಗಳನ್ನು ಮನಮುಟ್ಟಿ ಓದಿನೋಡಿದರೆ ವೀರಶೈವ ಹೆಣ್ಣು 
ಮಕ್ಸಳೂ ಕೂಡ ಆ ಕಾಲದಲ್ಲಿ ಎಂತಹ ಶ್ರೇಷ್ಠ ತರವಾದ ಆಧ್ಯಾತ್ಮ ವಿಷಯದಲ್ಲಿ 
ನಿಪುಣತೆ ಪಡೆದಿದ್ದ ರೆಂಬುವದು ಗೊತ್ತಾ ಗುತ್ತದೆ. ಇದನ್ನು ಓದಿದ Ws ಕೂಡ 
ತಲೆದೂಗದೆ ಗತ್ಯಂತರವಿಲ್ಲ. ಶ್ರೀಮತಿ ಲಕೃಮ್ಮನನರ ವಾದ ಈ ಕರ್ಮ 
ಯೋಗವನ್ನು ಮಾರಿದನರು ಅಥವಾ ಅವರಿಗೆ ಸಮಾನರಾದವರು ಭರತಖಂಡದಲ್ಲಿ 
ಕೈಬೆರಳಿನಿಂದ ಎಣಿಸ ುವಷ್ಟು ಹೆಣು ಮಕ್ಕಳು ಶಿಗುವದು ಶಕ್ಯವಿಲ್ಲ. ಅವರ ವಿವೇಚನಾ 


ಲ್ಯ ಕಕತ ಸಂಡಿತರನ್ನು ತಳೆದೂಗಿಸುತ್ತದೆ. ಅವರ ನಿಸ್ಯಾಮ ಕಾಯಕವು ಅಧುನಿಕ ಈ 


ಕ್ರಿಯಾಯೋಗವೂ ಬಸವಣ್ಣನನರೂ ೨೧೭ 


ಯುಗದ ಜನಗಳನ್ನು ಬೆರಗುಗೊಳಿಸುತ್ತದೆ. ಮಾರಯ್ಯನವರೂ ಕೂಡ ಲಕ್ಕಮ್ಮ 
ನವರಿಗೆ ಕೆಲವು ಮಾತುಗಳನ್ನು ಹೇಳಿದಮೇಲೆ ಬಸವಣ್ಣ, ಚನ್ನಬಸವಣ್ಣ, ಪ್ರಭು 
ದೇವರು ಮೊದಲಾದ ಲಕ ಕ್ಸದಮೇಲೆ ತೊಂಭತ್ತಾರು ಸಾವಿರ ಜಂಗಮರುಗಳಿಗೆ ಅಮರೇ 
ಶ್ವರಲಿಂಗದ ಮನೆಯಲ್ಲಿ '(ಆಯ ಕ್ಕಿ ಮಾರಯ ನವರ ಮನೆ) ಸದಾರ್ಥವಾಯಿತ್ತೆಂದು 
ಬಿನ್ನ ಹವನ್ನು ಮಾಡಿ ಬರಲಿಕ್ಸೆ ಲಕ್ಕಮ್ಮ ನನರು ಹೇಳಲು ಆಗ ಮಾರಯ ನವರು 
"" ಶಿವಶಿವಾ ನಾನೆತ್ತ ನಿತ್ಯ ಯನು ವ್ರ ಚೀಲ ಸಂಪನ್ನ ರಿಗೆ ಅವರವರ ಸೀಮ 
ಸಃ ನಮಗೆ ಸಾಧ್ಯ ವೇ? ಹ ಬಡವರು. ಅಸಂಖ್ಯಾತ ಗಣಂಗಳಿಗೆ ತೃಃ ಥ್ರ 

ಡಿಸುವದಕ್ಕೆ ನಾವು ರೆಂದೂ, ನಮಗೆ ಸಾಧ್ಯ ಮಾಗಲಾರದೆಂತಲೂ, ಎಡೆ ೨೦ 
EE, ನಿರೂಪಿಸಲು ಇದಕ್ಕೆ ಲಕ್ಸಮ್ಮನನರು ಶಿವನ ಕರುಣವ ನಡೆದ ಶಿವಭಕ, 
ರಿಗೆ ಆಗುತ್ತದೆ ಅಥವಾ ಆಗುವದಿಲ್ಲವೆಂಬುವ ಸಂದೇಹವೇ ಬೇಡ ಎಂದು ಹೇಳುತ್ತ-- 


ಕ್ಮಿಳಲ೮ೆ 
4 ಮನಶುದ್ಧ ವಿಲ್ಲದವರಿಗೆ ದ್ರ ವ್ಯ ದ ಬಡತನವಲ್ಲದೆ ಚಿತ್ತ ಶುದ್ಧ ದಲ್ಲಿ 
ಕಾಯಕವ ಮಾಡುವಲ್ಲಿ ಸದ್ಭಕ್ತ ಗೆ | ನೋಡಿದತ್ತ ಲಕ್ಷಿ 149 ತಾನಾಗಿ 


ಸ್ಪಳು ಮಾರಯ್ಯ ಪ್ರಿಯ ಅಮರೇಶ್ವ ರಲಿಂಗದ ಸೇವೆಯುಳ ಿನ್ನಕ್ಕ” 


ಸ ವು ತಮ್ಮ ಪತಿಗಳಿಗೆ ಧೈರ್ಯವುಂಟುಮಾಡಲು ಮಾರಯ್ಯ 
ನವರು ಪರಮ ಹರ್ಷದಿಂದ ಮುಕುಲಿತವದನರಾಗಿ ನಾನು ಬಿನ್ನಹವ ಮಾಡಲಿಕ್ಕೆ 
ಹೋಗುತ್ತೇನೆ. ನೀವು ಎಲ್ಲ ಪದಾರ್ಥಗಳನ್ನು ಸಿದ್ದ ಯು ಮಾರಯ ನವರು 
ಹೇಳಲು ಸತಿ ಲಕ್ಕಮ್ಮನವರು ಬಸವಾದಿ ಅಸಂಖ್ಯಾ ಜೆ ಹೃ ತ್ಸ ಮಲ ಮಧ್ಯ ದಲ್ಲಿ ವ್‌ 
ದಿವ್ಯಜ್ಞಾನದಿಂದ ನಿರೀಕ್ಷಿಸಿ ಅವರವರಿಗೆ ಇಷ್ಟ ಬದ್ಧ ನು” ನಿಮಿಷದಲ್ಲಿ 
ಸಿದ್ಧ ಸಡಿಸಿ ಇನ್ನುಮೇಲೆ SON ಬರಹ ಇ! ಬಿನೆ ಸಲು ಮಾರಯ್ಯ ನವರು 


ಆ 'ಕಾಲಕ್ಕೆ-- 
೩೪೯ 
ಚ ಸತ್ಯ ವೆಂಬುವ ತಟ್ಟೆ ಯಲ್ಲಿ ಚಿತ್ರ ತೃಶುದ್ದಿಯೆಂಬುವ ವಿಭೂತಿಯ 
ಬೈಚಿಟ್ಟು ಪ ಪ್ರಮಥರು ಮುಂತಾಗಿ ಅಮರೇಶ್ವ ರಲಿಂಗದ 
ಆಶ್ರಯದಲ್ಲಿ ಪ ನ್ರಸಾದನ ಕೊಂಬುವದಕ್ಕೆ ಬಾರಾ ಸಂಗನ ಬಸವಣ್ಣ ಡಿ 


೩೫೦ 
ಇದಕ್ಕೆ ಬಸವಣ್ಣನವರು 
KC ಅಲ್ಲೆ ನಬಾರದು ಅಹುದೆನಬಾರದು ಕೂಡಲಸಂಗನ ಶರಣರ ಸಂಗ 

ಕರಗಸದ ಬಾಯಿ ಧಾರೆಯಂತೆ ಅರಿಬಿರಿದ್ಳೈಯ್ಯ'' 
ಹೀಗೆ ಮಹಾಗಣಂಗಳು ಸಹಿತವಾಗಿ ಬಸವರಾಜದೇವರು, ಪ್ರಭುದೇವರು ಬಿಜಯಂಗೈಸಿ 
ಪಾದಾರ್ಚನೆಯನ್ನು ಮಾಡಿ ಸಿಂಹಾಸನವನ್ನು ಸ್ಥಾಪಿಸಿ ಶರಣರ ಮನದಣಿಯುವಂತೆ 

' ಎಡೆಮಾಡಿ ಮತ್ತು ಮಾಹೇಶ್ವರರಿಗೆ ಇಚ್ಛಾಸದಾರ್ಥಮಂ ಸಲಿಸಲು ಎಲ್ಲ ಗಣಂಗಳು 

ಸಡುರುಚಿಯ ಲಿಂಗಕ್ಕೆ ಅರ್ಪಿಸಿ ತೃಪ್ತಿಸಡೆಯಲು ಅದನ್ನು ಕಂಡು ಪ್ರಭುದೇವರು 
ಆಶ್ಚರ್ಯಂ ಬಟ್ಟು ಬಸವರಾಜದೇವರಿಗೆ-- 


1 


೨೧೮ ಬಸನತತ್ವ ರತ್ನಾಕರ 


೩೫೧ 
«ಆರಾರ ನೇಮಕ್ಕೆ ಸಂದಿತ್ತು ಇಚ್ಛಾ ಭೋಜ ಜನಕ್ಕೆ ತ ಶೈ ಪ್ರಿಯಾಯಿತು 
ಮನ ಘನವು ಕಂಡಯ್ಯ ಸಂಗನ ಬಸವಣ್ಣ %, 
ಮಾರಯ್ಯನವರು ಚನ್ನಾಗಿ ತೃಪ್ರಿಸಡಿಸಿದರು. ಅವರ ಮನಸ್ಸು ಬಹಳ ದೊಡ್ಡದು 
ಎಂದು ಪ್ರಭುಗಳು ಅಪ್ಪಣೆ ಕೊಡಿಸಲು ಬಸವಣ್ಣನವರು 
೩೫೨ 
ಮನೆ ನೋಡಾ ಬಡವರು ಮನ ನೋಡಾ ಘನ ಸೋಂಕಿನಲ್ಲಿ ಸುಖಿ 
ಸರ್ವಾಂಗ ಕವಿಗಳು, ಪಸಾರಕೃನುವಿಲ್ಲ ಬಂದ ತತ್‌ಕಾಲಕ್ಕುಂಟು 
ಕೂಡಲಸಂಗನಶರಣರು ಸ್ವತಂತ್ರಧೀರರು'' 
ಎಂದು ಬಸವಣ್ಣನವರು ದಂಪತಿಗಳೀರ್ವರೂ ಏಕಮನಸ್ಸಿನಿಂದ ಮಾಡಿದಕಾರಣ 
ಗುಹೇಶ್ವರಲಿಂಗಕ್ಕೆ ತೃಪ್ತಿಯಾಯಿತೆಂದು ಸಂತೋಷದಿಂದ ಹೇಳಿದರು. ಆಗ ಮಾರಯ್ಯ 
ನವರು ಬಹಳ ನಿನಯದಿಂದ ತಮ್ಮ ಸಾತ್ರಿಕ ಕಾಯಕಕ್ಕೆ ಒಪ್ಪುವಂತೆ-- 


ಶ೩೫೩ 
«« ತನುವೀವಡೆ ತನುನೆನಗಿಲ್ಲ ಮನನೀವಡೆ 'ಮನವೆನಗಿಲ್ಲ ಧನ 
ನೀವಡೆ ಧನವೆನಗಿಲ್ಲ ಇಂತೀ ತನು ಮನ ಧನ ಸಕಲ ಸಂಪತ್ತುಳ್ಳ ನಿಮ್ಮ 
ಶರಣರ ತಸ ನೃ ಲಕ್ಸಯನಾಯ್ದು ತಂದು ಎನ್ನೊಡಲ ಹೊರೆನೆನಲ್ಲದೆ ಹ 
ಶ್ರ ಲಿಂಗಕ್ಕೆ" ನೀಡುವ ಬಯಕೆ ಎನಗಿಲ್ಲ ಸಂಗನ ಬಸ ಸವಣ್ಣ'' 


ಕಿ೫೪ 
"« ಎನಗೆ ಮನೆಯಿಲ್ಲ ಎನಗೆ ಧನವಿಲ್ಲ ಮಾಡುವದೇನು? ನೀಡುವ 
ದೇನು? ಮನೆ ಧನ ಸಕಲ ಸಂಪದವುಳ್ಳ ನಿಮ್ಮ ಶರಣರ ತಪ್ಪಲಕ್ಕಿಯ 
ನಾಯ್ದು ತಂದು ಎನ್ನೊಡಲ ಹೊರೆವೆನಲ್ಲದೆ ಅಮರೇಶ್ವರಲಿಂಗಕ್ಕೆ ನೀಡುವ 
ಬಯಕೆ ಎನಗಿಲ್ಲ ಸಂಗನ ಬಸವಣ್ಣ” 
ಹೀಗೆ ನಿಷ್ಠಾಮಭಕ್ತಿಯಿಂದ ಸಾತ್ತಿಕ ಯೋಗಿಗಳಿಗೊಪ್ಪುವಂತೆ ಆಯ್ದತ್ಕೈಯ ಮಾರಯ್ಯ 


ನವರು ಅತ್ಯಂತ ನಿಷ್ಕೆಯಿಂದ ತಮ್ಮ ಕಾಯಕವನ್ನು ಆವುಡೆಂದು ಫಲಾಪೇಕ್ಷೆಯಿಲ್ಲದೆ ' 
ಮಾಡಿರುವುದನ್ನು ನೋಡಿದರೆ ಇದಕ್ಕಿಂತಲೂ ಹೆಚ್ಚಿನ ಸಾತ್ವಿಕ ಕರ್ಮವು ಜಗತ್ತಿನಲ್ಲಿ ' 


ಬೇರೊಂದು ದೊರೆಯಲಾರದು. ಆ ಕರ್ಮಯೋಗಿಯು ಬಸವನ ಕಾರ್ಯಸದ ತಿಯಲ್ಲಿ 


ಶಿಕ್ಷಣಹೊಂದಿದವರೇ ಇಂತಹ ಉಪಮಾತೀತರಾಗಿರುವಾಗ ಶ್ರೀ ಬಸವಣ್ಣನವರ | 
ವಿಷಯದಲ್ಲಿ ಹೆಚ್ಚಿಗೆ ಹೇಳುವದೇ ಬೇಡ. ಉಪನಿಷತ್ತುಗಳಲ್ಲಾಗಲೀ, ಭಗವದ್ಗೀತೆ ' 


ಯಲ್ಲಾಗಲೀ ಇದಕ್ಕಿಂತ ಹೆಚ್ಚಿನ ನಿಷ್ಠಾಮಕರ್ಮದ ಹೇಳಿಕೆಯಿಲ್ಲ. ಆಯ್ದಕ್ಕಿಯ 


ಮಾರಯ್ಯನವರು ತಮ್ಮ ಕಾಯಕವು ಸಾರ್ಥಕವಾಯಿತೆಂದು ಸಂತೋಷ ಸಟ್ಟು ಎಲ್ಲ ' 


ಕಿ 
೩೫೫ 
"ಚಂದ್ರಕಾಂತ ಶಿಲೆಯಲ್ಲಿ ಬಿಂದು ಅಡಗಿದಂತೆ ಗೋವುಗಳಲ್ಲಿ 
ಗೋರೋಚನ ರಂಜಿಸುವಂತೆ ಶಿಲೆ ಕಾಷ್ಕಗಳಲ್ಲಿ ಅನಲ ಅಡಗಿಪ್ಸಂತೆ 


ಶರಣರ ಎದುರಿಗೆ ತಮ್ಮ ಲಿಂಗದಲ್ಲಿ ಐಕ್ಕ ವಾಗುವ ಕಾಲಕ್ಕೆ 


ಕ್ರಿಯಾಯೋಗವೂ ಬಸವಣ್ಣನವರೂ ೨೧೯ 


ಸತ್ಯರ ಹೃದಯದಲ್ಲಿ ಮೌಕ್ತಿಕದ ಉದುಕದಂತೆ ಭಾವವಿಲ್ಲದೆ ಅಡಗಿದೆ 
ಅಮರೇಶ ರಲಿಂಗದಲ್ಲಿ 2 


ಹೀಗೆ ದಂಪತಿಗಳೀರ್ವರೂ ಸಣ್ಣ ದೊಂದು ಕಾಯಕನನ ಸಿ ಹಿಡಿದು ದೇವರು ಮೆಚ್ಚು ವಂತೆ 
ಮಾಡಿದ್ದೇನೂ ಸಾಧಾರಣವಾಡುದಲ್ಲ. ಭಾವಶುದ ನಿದ್ದ ವರಿಗೆ ಸ ಸರಮಾತ್ಮನ ಕೃ ಸಟ 
ಗರು ಇರುಪದು. ಭಾವಶುದ್ಧ ವಿಲ್ಲದೆ ಅವನು ಎಷ್ಟೇ ದೊಡ್ಡ 'ಾರ್ಯದ][ಿ 
ತೊಡಗಿದ್ದರೂ, ಶ್ರೀಮಂತನು ಅಥವಾ ನಿದ್ಯಾವಂತನ ನ ಆಗಿದ್ದ ರೂ “ವನ ಮೇಲೆ 
ದೇವರ ದಯೆ ಬಾರವು. ನೀರಶೈವ ಶರಣರು ಮಾರಯ ಫನನರಂತೆಯೇ ನೂರಾರು 
ಕಾಯಕಗಳನ್ನು ಶುದ್ಧಮನಸ್ಥರಾಗಿ ಆಚರಿಸಿ ಅದರಲ್ಲಿ ತ ಗುಣಗಳನ್ನು 
ತೋರಿಸಿ ಅಜರಾಮರವಾದ ಕೀರ್ತಿಯನ್ನು ಗಳಿಸಿರುತ್ತಾರೆ. ಇದು ಇಂದಿನ ವೀರಶೈವರು 
ಹೆಮ್ಮೆಯನ್ನು ಸಡತಕ್ಕ ನಿಷಯವಾಗಿದೆ. ಲಕ್ಕಮ್ಮನನರಂತಹ ಓರ್ವ ಬಡಕುಟುಂಬದ 
ಹೆಣ್ಣುಮಗಳು ತಮ್ಮ ಕಾಯಕದಲ್ಲಿ ನಿರಾಶೆಯನ್ನು ತೋರಿಸದೆ ಸತ್ಯತನದಿಂದ ಅದನ್ನು 
ನಡೆಯಿಸಿ ಕೊನೆಗೆ ಯಶಸ್ವಿಯಾದುದು ಸುವರ್ಣಾಕ್ಷರಗಳಿಂದ ಭರತಖಂಡದ 
ಮಹಿಳೆಯರ ಚರಿತ್ರೆಯಲ್ಲಿ ಬರೆದಿಡಲು ಯೋಗ್ಯವಾಗಿದೆ. 


ನುಲಿಯ ಚಂದಯ್ಯನವರ ಕಾಯಕ--ಇನ್ನೊಬ್ಬ ಶರಣರಾದ ನುಲಿಯ 
ಚಂದಯ್ಯನವರ ಸಂಪಾದನೆ ಅಥವಾ ಕಾಯಕವನ್ನು ಹೇಳಿ ಈ ಪ್ರಕರಣವನ್ನು 
ಮುಗಿಸುತ್ತೇನೆ. ಶರಣರು ಪರಮಾತ್ಮನ ಅಸ್ಪ ಡು ಪ್ರಕಾರ ಭೂಲೋಕಕ್ಕೆ ಬಂದು 
ನೀರಶೈವ ನಿಜನರ್ತನವನ್ನು ಮರ್ತ್ಯದಲ್ಲಿ ಸಸರಿಸುವದಕ್ಕೋಸ್ಕರ ಭೂಮಿಗೆ 
ಬಿಜಯಂ ಗೈವಾಗ ನುಲಿಯ ಚಂದಯ್ಯನೆಂಬ ಶರಣನು ಜಂಗಮ ದಾಸೋಹಕ್ಕೆ ಸತ್ಯ 
ಶುದ ನಿಜಕಾಯಕದಿಂದ ನುಲಿಯನ್ನು ಮಾಡಿ ಹಾಗಕ್ಕೆ ಮಾರಿ ತಂದ ದ್ರವ್ಯದಿಂದ 
ಸದಾರ್ಥಮಂ ತಂದು ಜಂಗಮಕ್ಕೆ ನೀಡಿ ತತ್ಪೃಸಾದವಂ ಲಿಂಗ ಭೋಗೋಪಭೋಗಿ 
ಯಾಗಿರುತ್ತ ಜಂಗಮ ಭಕ್ತಿಯೇ ಅಧಿಕ; ಜಂಗಮಸಪೂಜೆಯೇ ಲಿಂಗಪೂಜೆಯೆಂದು 
ಸಾರುತ್ತ ಎಲ್ಲ ಕಾಯಕಗಳೂ ಜಂಗಮ ದಾಸೋಹದಲ್ಲಿಯೇ ಅಡಕವಾಗಿರುತ್ತವೆಂದು 
ತಿಳಿದು ಒಂದು ದಿನ ತನ್ನ ಕಾಯಕದ ಸಲುವಾಗಿ ಹುಲ್ಲನ್ನು ಕೊಯಿದು ಹೊರೆ 
ಯನ್ನು ಕಟ್ಟುವ ಕಾಲಕ್ಕೆ ಆತನ ಇಷ್ಟ ಲಿಂಗವು ಈತನ ಜಂಗಮ ದಾಸೋಹವೆ 
ಟು ನಿಜವೋ ಅಲ್ಲವೋ ಹ ನೋಡುವನಿಮಿತ್ರ್ಯ ಜಲದಲ್ಲಿ ಬೀಳಲು 
ನುಲಿಯ ಚಂದಯ್ಗನ ನು ಈ ಲಿಂಗದ ಮನೋಭಾವವನ್ನು ತಿಳಿದು ಚರಸೇವೆಯು 
ಬೇಕಾದರೆ ಲಿಂಗವು ನೇ ಬರುವುದೆಂದೂ, ಸರಿಪೂರ್ಣವಾದ ವಸ್ತುವು ಎಲ್ಲಿರ್ದರೇನು? 
ಎಂಬುವ ಭಾವನೆಯಿಂದ ಜಂಗಮ ದಾಸೋಹದಲ್ಲಿಯೇ ಲಿಂಗವುಂಟೆಂದೂ 
ತಿಳಿದು ಚಂದಯ ನು ಬಿಟ್ಟು ಹೋಗಲು ಆ ಲಿಂಗವು ಆತನ ಜಂಗಮನಿಷ್ಠೆ ಯನ್ನು 
ಕಂಡು ಎಲೆ ಚಂದಯ್ಯ ಸಾಪ ಬಂಜಿನೆಂದು ಮೇಲಕ್ಕೆ ಬಂದು ಧ್ವನಿಯನ್ನು 
ಮಾಡಲು ನಿಮ್ಮ ಭಾವದಂತೆ ನೀವು ಇರಬೇಕು, ನನಗೆ ತ್ಯ ಒಡೆಯರ ಸೇವೆಯು 
ಉಳಿದೀತೆಂದು ಹೋಗುತ್ತಿರೆ, ಆ ಲಿಂಗವು ತಾನೇ ವೃತ್ತ ಗೋಳಕ ಗೋಮುಖಾ 
ಕಾರಂಗಳಂ ಬಿಟ್ಟು ಪುರುಷಾಕಾರಮಂ ತಳೆದು ನಾನು ಬಂದೆನು ಬಿಟ್ಟು ಹೋಗ 
ಬೇಡೆಂದು ಹೇಳಲು ಚಂದಯ್ಯನು ಮೊದಲು ಹೋಗಿ ಈಗ ಬರುತ್ತೇವೆಂದು, ಹೇಳಿದರೆ 


ನಾನು ಒಪ್ಪುವುದಿಲ್ಲ. ಆಗ ಆ ಲಿಂಗವು ನೀನು ಒಲ್ಲೆನೆಂದರೆ ನಾನು ಬಿಡೆನು. ಎಂದು 


೨೨೦ ಬಸನತತ್ವ ರತ್ನಾ ಕರ 


ಶರಗಂ ಸುತ್ತಿಕೊಂಡು ಬಿಡದಿರಲು ಚಂದಯ್ಯ ನು ನೀವು ಸುಮ್ಮನೆ ಬಂದೆವೆಂದರೆ 
ನಾವೊಪ್ಪು ವದಿಲ್ಲ... ಮುಂದೆ ನಾವು ಹೋಗಶಕ್ಕ ದಾರಿಯಲ್ಲಿ ಮಡಿವಾಳಯ್ಯನವರು 
ಶೀರೆಯನ್ನು ತೊಳೆಯುತ್ತಲಿದ್ದಾರೆ. ಅವರ ಬಳಿಗೆ ಬಸ್ಸಿ ರೆಂದು ನಮಸ್ಕರಿಸಲು ಆಗ 
ಇಬ್ಬರೂ ಮಡಿನಾಳಯ್ಯನವರ ಹತ್ತಿರ ಬಂದರು. ಮಡಿವಾಳಯ್ಯನವರು ನಮಸ್ಕರಿಸಿ 
ಬಂದ ಕಾರಣವೇನೆಂದು ಕೇಳಲು ಲಿಂಗವು ತಮ ಸ್ಥಿತಿಯನ್ನು ಹೇಳಲಾಗಿ-- 


ಶ೫೬ 
""ಬಂದಿಹೆನೆಂಬ ಸುಖವ ಹಿಂಗಿದವರುಂಟಿ? ಕಂಡ ನಿಧಾನವ ನೆಡಹಿ 
ಕೊಂಡು ನಡೆ ಎಂದನರುಂಟಿ? ಸುಖಕ್ಕೆ ಸುಖ ಒದಗಿದರೆ ಒಲ್ಲೆ ನೆಂಬುವ 
ರುಂಟಿ? ಕಲಿದೇವಯ್ಯ ಸೆ ಬೇಡವೆನಬೇಕೇ ಚಂದಯ್ಯ” 
ಸ್ವಾಮಿಯು ತಾನೇ ಬಂದ ಕಾಲಕ್ಕೆ ಬೇಡವೆಂಬುವದು ಸರಿಯಲ್ಲವೆಂದು ಅನೇಕ ತರಹ 
ಹ ಮಡಿವಾಳಯ ನವರು ತೋ ಅದಕ್ಕೆ ಚಂದಯ ನವರು 


೩೫೭ 
«ಅಂದು ಹೋಗಿ ಇಂದು ಬಂದಿಹೆನೆಂಬಾಗ ಈ ದಂದುಗದೊಡಲು 
ತನವುಂಟಿ? ಘನಲಿಂಗನೆಲ್ಲಿರ್ದಡಲ್ಲಿಯೆ ಸರಿಪೂರ್ಣಲಿಂಗ ಹೋಯಿತ್ತೆಂಬ 
ಸಂದೇಹವೆನಗುಂಟಾದರೆ ಆ ಲಿಂಗ ಉಳಿಯಬಲ್ಲುದೆ? ಆತ್ಮ ಹೋದಲ್ಲಿ 
ಘಟವೆಷ್ಟು ದಿವಸ ಉಳಿಯುವದು? ಜಂಗಮವುಳ್ಳನ್ನಕ್ಳರ ಚಂದೇಶ್ವರ 
ಲಿಂಗಕ್ಕೆ ಸಂದಿಲ್ಲ ಕಾಣಾ ಮಡಿವಾಳಯ್ಯ 
ಅಂದು ಹೋಗಿ ಈಗ ಬಂಡೆನೆಂದರೆ ಹೇಗೆ ಸರಿಹೋಗುವದು? ಆತ್ಮನು ಹೊ 
ಶರೀರವೆಷ್ಟು ದಿನ ತಾಳುವದು? ಜಂಗಮವಿರುವವರೆಗೆ ಚಂದೇಶ್ವ ರಲಿಂಗಕ್ಕೆ ಕುಂದಿಲ್ಲ 
ವೆಂದು ನುಡಿದರು. 

ಚಂದಯ್ಯನವರೇ ನೀವು ಹೇಳುವ ಮಾತು ಸರಿಯಾಗಿರುವದಿಲ್ಲ. ದಾಸೋಹ 
ವನ್ನು ಮಾಡಿದರೂ ಈಶ್ವರನ ಪೂಜೆಯನ್ನು ಬಿಡದೆ ಆಚಾರದಲ್ಲಿ ಮಗ್ಗನಾಗಿರಬೇಕು. 
ನಾನು ಮಾಡುತ್ತೇನೆಂಬುವ ನೇಮವು ಬೇಡ ಅಥವಾ ಮಾಡಿದ್ದೇನೆಂಬ ಹೆಮ್ಮೆಯ 
ಕೃತ್ಯವೂ ಸರಿಯಾದುದಲ್ಲ. ದಾಸೋಹ ಮತ್ತು ಶಿವಪೂಜೆ ಇವೆರಡನ್ನೂ ತಪ್ಪ ದೇ 
ಮಾಡಬೇಕು. ಅಂದರೆ 'ಸರಹಸಿಗುನಳೊಡು ಮಡಿವಾಳಯ ನವರು ಹೇಳಿದರು. 

೩೫೮ 

ಚಂದಯ್ಯನವರು-- 

"ಆವಾವ ಕಾಯಕದಲ್ಲಿ ಬಂದರೂ ಭಾವಶುದ್ಧ ವಾಗಿ ಗುರುಲಿಂಗ 
ಜಂಗಮಕ್ಕೆ ಕೊಡುವದೇ ಶಿನಪೂಜೆ ಅದು ಚಂದೇಶ್ವ ರಠೆಂಗಕ್ಕೆ ಒಪ್ಪುವದು 
ಮಡಿವಾಳಯ್ಯ ”' 

೩೫೯ 

"" ಭಾವಶುದ್ಧ ನಾಗಿ ಯಾವ ಕಾಯಕವನ್ನಾಗಲೀ ಗುರುಲಿಂಗ 
ಜಂಗಮಕ್ಕೆ ಮಾಡಬೇಕು ಲಿಂಗವೆಂಬುವದು ಗುರುವಿನ ಹಂಗು ಗುರು 
ವೆಂಬುದು ಗದ ಹಂಗು ಈ ಉಭಯಕ್ಕತೀತ ಜಂಗಮಲಿಂಗ ದಾಸೋಹ 


ಅದೇ 83 |ಶೃರಳಿಂನಕ್ಕೆ ಕಟ್ಟುಗೊತ್ತ ಕಾಣಾ ಮಡಿವಾಳಯ್ಯ '' 


ಕ್ರಿಯಾಯೋಗವೂ ಬಸವಣ್ಣನವರೂ ೨೨8 


೬೬೦ 
ಅದಕ್ಕೆ ಮಡಿವಾಳಯ ನವರು 


i ಜೂ ಲಿಂಗವ ಪೂಜಿಸಬೇಕು ಜಂಗಮವಾದರೂ 
ಲಿಂಗವ ಪೂಜಿಸಬೇಕು ಜಂಗಮಕ್ಕೆ ಲಿಂಗವಿಲ್ಲದೆ ಪ್ರಾಣವಿಲ್ಲ ಆದಿ ಆಧಾರ 
ವೇನೂ ಇಲ್ಲದೆ ಜಂಗಮವೇನು ಅರಿದಿಹೆನೆಂದಕೆ ಅಂಗದಲ್ಲಿ ಲಿಂಗನಿರಬೇಕು 
ಕಲಿಜೇವಯ ನರಿವುದಕ್ಕೆ ಇದೇ ಮಾರ್ಗ ಚಂದಯ್ಯ'' 

ಚಂದಯ ನವರ ಜು ಕೇವಲ ದಾಸೋಹವನ್ನು ಮಾಡಿದರೆ ಸಾಕು ಸಸರ 
ಅದಕ್ಕೆ ಜತ ಸ್ಟ ನವರು 


EONS 
"" ಹಾಗಾಗದು ಗುರುವಿಗೂ ಲಿಂಗ ಬೇಕು ಜಂಗಮಕ್ಕೂ ಲಿಂಗ ಬೇಕು : 
ಅಂತೂ ಅಂಗದಲ್ಲಿ ಲಿಂಗನಿರಬೇಕು'? 
ಅದಕ್ಕೆ ಚಂದಯ ನವರು ಮಡಿವಾಳಯ್ಯ ನವರೇ ಹಾಗಲ್ಲ. 


೩೬೨ 
“ ಭಾವಶುದ್ದವಾಗಿಪ್ಪುದೇ ಗುರುಪೂಜೆ, ಜ್ಞಾನಶುದ್ಧವಾಗಿಪ್ಪುದೇ 
ಲಿಂಗಪೂಜೆ, ತ್ರಿಕರಣಶುದ್ಧವಾಗಿಪ್ಪುದೇ ಜಂಗಮಪೂಜೆ, ಈ ತ್ರಿವಿಧ 
ಭೇದದಲ್ಲಿ ತ್ರಿನಿಧಾರ್ಸಣವ ಸಮರ್ಪಿಸಿ ಥಿಂದುದೇ ಚಂದೇಶ್ವರಲಿಂಗಕ್ಕೆ 
ಅರ್ಪಿತವಯ್ಯ ಮಡಿವಾಳಯ್ಯ” 


ಕ೬೩ 
ಇದಕ್ಕೆ ಮಡಿವಾಳಯ್ಯನವರು-- 


"" ಅರಿವನರಿದಿಹೆನೆಂದು ಕ್ರಿಯೆಯ ಬಿಡಬಹುದೇ? ಮಧುರಕ್ಕೆ 
ಮಧುರ ಒದಗಲಾಗಿ ಆ ಸವಿಗೆ ಸವಿಕೊರತೆಯುಂಟಿ? ದ್ರವ್ಯಕ್ಕೆ ದ್ರವ್ಯ 
ಒದಗಲಾಗಿ ಬಡೆತನದವಧಿಯುಂಟಿ? ಮಾಡುವ ಮಾಟ ಶಿವಪೂಜೆಯ 
ನೋಟ, ಭಾವನಿರಬೇಕು ಅದು ಕಲಿಡೇವಯ್ಯನ ಮಾಟವಲ್ಲವೆ 
Kk 

ಹೀಗೆ ಇಬ್ಬರಲ್ಲಿ ಪ್ರ [ಹ ಶಂಗಳಾಗಿರುತ್ತನೆ: 


೩೬೪ 
ಇಂಗಮಸೇವೆ ಲಿಂಗವಿಹಿತವಾಗಿರಬೇಕು ಲಿಂಗವೆಂಬುದು 
ಜಂಗಮದಂಗ ಆ ಲಿಂಗವಿಬ್ಬದೆ ಪ್ರಾಣವುಂಟಿ? ಹೆಣ್ಣಿಲ್ಲದೆ ರುಚಿಯನರಸು 
ವಂತೆ ನಿನ್ನ ಕಾಯಕದ ಕ್ರಿಯೆಯೆಲ್ಲವು ಲಿಂಗವಾದಬಳಿಕ ಮತ್ತೇನು 
ಭಾನಭೇದ? ನೀನಂದಂತೆ ಇರಲಿ ಆರೇನಂದರೆ ನಿನ್ನ ಮನವ ತಿಳುಹಿಕೊಳಲಿ 
ಇದಕ್ಕೆ ಕಲಿದೇವಯ್ಯ ಹೊಣೆಗಾರ ಕೇಳಾ ಎನ್ನೊಡೆಯ ಚಂದಯ್ಯ” 
ಹೀಗೆಂದು ಮಡಿವಾಳಯ್ಯ ನನರು ಹೇಳಲು ತಮ್ಮ ಲಿಂಗವು ಕಣ್ಣಿ ಯನ್ನು ಮಾಡಿ 
ಕೊಳ್ಳು ತ್ರ ತಮ್ಮ ಕ್ಲದ್ದರೆ. ಇರಲಿ ಎಂದು ಹೇಳಿ ಮಡಿವಾಳಯ್ಯನನರಿಗ ನಮಸ್ಕರಿಸಿ 
ಲಿಂಗಸಜತವಾಗಿ ನಿಜಗ ಹಕ್ಕ ಬಂದು ಆ ಲಿಂಗದ ಕೈಯಲ್ಲಿ ಕಾಯಕವಮಾಡಿಸಿ 


33೨ ಬಸವತತ್ವ ರತ್ನಾಕರ 


ಆ ಕಣ್ಣಿ ಯನ್ನು ಮಾರಿ ಹಾಗವ ಕೊಂಡುಬಾರೆಂದು ಕಳುಹಿಸಲು ಆ ಲಿಂಗವು ಕಣ್ಣಿ 
ಯನ್ನು. ತೆಗೆದುಕೊಂ ಡು ಬಸವೇಶ್ವ ರನ ಮಠಕ್ಕೆ ಬರಲು ಬಸವರಾಜದೇವರು ಶಿವಪೂಜೆ 
ಯನ್ನು ಮಾಡುತ್ತ ಈ ವೃತ್ತಾಂತ ತನನ್ನು be ಲಿಂಗದಲ್ಲಿ ತಿಳಿದು ಎದುರಿಗೆ ಹೋಗಿ 
ಕಣ್ಣಿ ಯನ್ನು ಸತಿಗೆ ಶರಣೆಂದು ಇತ ಹೊನ್ನಂ ಕೊಟ್ಟು ಕಣ್ಣಿಯನ್ನು ತೆಗೆದು 
ಕೊಳ್ಳಲು ಲಿಂಗವು ಮರಳಿ ಬಂದು ಚಂದಯ್ಯನವರಿಗೆ ಹೊನ್ನ ಕೊಡಲಾಗಿ ಕಳವಿನಿಂದ 
ತಂದೆಯೋ ಎಂದು ನುಡಿಯುತ್ತ-- 
೩೬೫ 
ಈ ಸತ್ಯಶುದ್ಧ ಕಾಯಕದಲ್ಲಿ ಬಂದ ದ್ರವ ದ್ರವ್ಯದಲ್ಲಿ ಚಿತ್ತ ನಿಚ್ಛಂದವಾಗದಿರ 

ಬೇಕು ನೇಮದ ಕೂಲಿಯ: ನಿತ್ಯ ನೇಮದಲ್ಲಿ ಸಂದಿರಬೇಕು ನೇಮದ 

ಕೂಲಿಯ ಬಿಟ್ಟು ಹೇಮದಾಶೆಗೆ ಕಾಮಿಸಿ ದ ದ್ರವ್ಯವ ನ ಹಿಡಿದರೆ ತಾ ಮಾಡುವ 

ಸೇವೆ ನಸ್ಟವಯ್ಯ ನಿನ್ನಾಶೆ ವೇಷದ ಪಾಶಕ್ಕೆ ನೀನೇ ಹೋಗು ನನಗೆ ನನ್ನ 

ಜಂಗಮದ ಪ್ರಸಾದ ಹಾಗೆ ಚಂದೇಶ್ವರಲಿಂಗಕ್ಕೆ ಪ್ರಾಣವಯ್ಯ?'' 
ಹೀಗೆ ಚಂದಯ್ಯನವರು ನೀ ತಂದ ದ್ರವ್ಯಸಹಿತ ನೀನು ಎಲ್ಲಿಯಾದರೂ ಹೋಗು. 
ಮೊದಲು ಗುರುವಾಜ್ಞಿ ಗೆಟ್ಟಿದ್ದೊಂದು ಒಡೆಯರ ಸೇವೆಯ ಮಾಡಿಹೆನೆಂದು ಮಡಿವಾಳ 
ಯ್ಯುಗೆ ಹೊಣೆಯಕೊಟ್ಟುದೊಂದು, ಈ ಎರಡಕ್ಕೆ ನೀನೇ ಗುರಿಯಾಗು ಎಂದು ಲಿಂಗ 
ದೇವನನ್ನು ಕೂಡಿಕೊಂಡು ಚಂದಯ್ಯನು ಮಡಿವಾಳಯ್ಯ ನಲ್ಲಿಗೆ ಬರಲು ಆಗ ಮಾಚಯ್ಯ 
ನವರು ಚಂದಯ್ಯನಿಗೆ-- 

೩೬೬ 
"ಕಾಯಕದಲ್ಲಿ ನಿರತನಾದ ಶರಣಂಗೆ ಸೇವೆಯವರ ತಪ್ಪು ಹಿಡಿದಿಹೆ 

ನೆಂದರೆ ಕಾಯಕನೆಂತು ನಡೆವುದಯ್ಯ? ಅವಗುಣಕ್ಕೆ ಮುನಿಯಬೇಕಲ್ಲಡೆ 

ಲಾಂಚ ನಕ್ಕೆ ಮುನಿಯಬಹುಜೆ? ಮುಗ್ಗಿದ ತುರಗವ ಕಾಲಕತ್ತರಿಸಿದವ 

ಕುಂಟಿ ಕಚ್ಚುವ ತ್ರಿಗುಣಿಗಾಗಿ ಮನೆಯ ಸುಟ್ಟವರುಂಟೆ? ಕಲಿದೇವರ 

ದೇವನಲ್ಲಿ ತಪ್ಪ ಬಡಿಯಲಿಲ್ಲ ಕೇಳಾ ಚಂದಯ್ಯ 


೩೬೭ 
ಚಂದಯ ನವರು 
"ನಡೆಮುಡಿ . ಶುದ್ಧವಿಲ್ಲದಿದ್ದರೆ ಚಂದೇಶ್ವರಲಿಂಗನಾದರೂ ತಪ್ಪ 
ನೊಳಕೊಳ್ಳ'' 


ಎಂದು ನಾದಿಸಲು ಚಂದಯ ನವರು ನಮಗೆ ಮಣಿಯತಕ್ಕವರಲ್ಲ. ಅನುಭವಮಂಟಪ 
ದಲ್ಲಿ ಬಸವರಾಜ ಮತ್ತು ಸ ನ ಭುದೇವರೇ ನೊದಲಾದನರಿರುತ್ತಾ ರೆ. ಅಲ್ಲಿಗೆ ಹೋದರೆ 
ಚಂದಯ್ಯನವರು ಮಣಿಯುತ್ತಾರೆಂದು ಕಕೆದುಕೊಂಡುಹೋದರು. 


೩೬೮ 
ಆಗ ಮಾಚಯ್ಯನವರು-- 


"" ಗುರುಪೂಜೆಯನರಿಡೆನೆಂದು ಲಿಂಗಪೂಜೆಯ ಬಿಡಲಾಗದು ಲಿಂಗ 
ಫೂಜೆಯನರಿದೆನೆಂದು ಜಂಗಮದ ಪೂಜೆಯ ಬಿಡಲಾಗದು ಜಂಗಮ 


ಚರು ಓಡು ಕೂಟ ಪಪ ತಪ 


ಕ 
ಟ್‌ ್‌್‌ರ ರ್‌ ಚ್‌ ಹ್ಮ ಭಾ 


ಕ್ರಿಯಾಯೋಗವೂ ಬಸವಣ್ಣ ನವರೂ ಶಿತಿಕಿ 


ಪೂಜೆಯನರಿದೆನೆಂದು ಶರಣರ ಸಂಗವ ಬಿಡಲಾಗದು ಇದುಕಾರಣ 
ಶರಣರ ಸಂಗದ ಸಮ್ಯಜ್ಞಾ ನದಲಲ್ಲದೆ ಕಲಿದೇವಯ್ಯನ ಕೂಡುವ ಕೂಟಿ 
ಕಾಣಬಾರದು : ಹೋಹಬಾರಾ ಚಂದಯ್ಯ ಕ 
ಆಗ ಅನುಭವಮಂಟಪಕ್ಕೆ 'ಬಿಜಯಂಗೈ ದು ಕೆ ಆ ಲಿಂಗಮೂರ್ತಿಯು ಕಣ್ಣಿ 
ಯನ್ನು ಮೊದಲು ಬಸವಣ್ಣಂಗೆ ಡಲು ಅದಕ್ಕೆ ಕೂಲಿಯಾಗಿ ಕೊಟ್ಟ ಸಾವಿರ 
ಹೊನ್ನನ್ನು ಅವರಿಗೆ ತಿರುಗಿಕೊಟ್ಟು ಈ ವೃತ್ತಾಂತವನ್ನು ಹೇಳಲು ಆಗ ಚಂದಯ್ಯ 
ನವರು ಶರಣರಿಗೆ ನಮಸ್ಕರಿಸಿ ತನ್ನ ಕಾರ್ಯದ ಕ್ರಮವನ್ನು ದಾಸೋಹದ ನೆಲೆಯನ್ನೂ 
' ನಿಷ್ಠೆಯ ರೀತಿನೀತಿಗಳನ್ನೂ ಎಲ್ಲ ಪ್ರಮಥರು ಕೇಳುವ ಹಾಗೆ ಹೇಳುತ್ತಾರೆ. 


೩೬೯ 
“ಆಯುಧಗಳನ್ನು ಹಿಡಿದವರೆಲ್ಲರೂ ಇರಿಯುವರೇ? ಸಾಧನೆಯ 
 ಮಾಡತಕ್ಸವರೆಲ್ಲ ಯುದ್ಧ ಮಾಡಬಲ್ಲರೇ? ಯಾಚಕನಿಗೆ ದಾನಮಾಡಬಲ್ಲ 
ವರೆಲ್ಲ ಭಕ್ತರಾಗುವರೇ? ಯುದ್ಧವನ್ನು ಮಾಡಬೇಕೆಂದು ನಿಶ್ಚೈಸಿದ. 
ಭಟನಿಗೆ ಮನೆಯ ಹಂಗೇಕೆ? ಅರ್ಥ ಪ್ರಾಣಾಭಿಮಾನಗಳನ್ನು ಬಿಟ್ಟಿ ವನಿಗೆ 
ಸದ್ಭತ್ತಿಯುಂಟಾಗುವದೇ? ಮತ್ತು ಗುರುವಿಗೆ ತನುವನ್ನು ಲಿಂಗಕ್ಕೆ 
ಮನನನ್ನು ಜಂಗಮಕ್ಕೆ ಧನವನ್ನು ಕೊಟ್ಟಮೇಲೆ ಮತ್ತೊಂದರಾಶೆಗೆ ಬೀಳ 
ಲೇಕೆ? ನಾನೇನೂ ರಾಜಚೋರರಿಗೆ ಅಂಜಿ ದಾಸೋಹವ ಮಾಡಲಿಲ್ಲ 
| ಯಾವ ಕೃ ತ್ಯವಾದರೂ ಮನಶುದ್ಧವಾಗಿರಬೇಕು. 
ಹೀಗೆಯೇ ವ ನವರು ಅನೇಕ ವಚನಗಳನ್ನು ಹೇಳಲು ಆಗ ಪ್ರಭುದೇವರು 
ಲಿಂಗವನ್ನು di 


೩೭೦ 
« ಪರುಷವಾದರೂ ಒಂದರಲ್ಲಿರಿಸಿರಬೇಕು ರತ್ನವಿಶೇಷವಾದರೂ 
ಕುಂದಣದಲ್ಲಿ ಬಂಧಿಸಿ ಸಂಧಿಸಿರಬೇಕು. ಲಿಂಗವ ಹಿಡಿದಲ್ಲಿ ಪೂಜಿಸುವ 
ಅಂಗವಿರಬೇಕು ಇದುಕಾರಣ ಗುಹೇಶ್ವರಲಿಂಗವನರಿದು ಮರೆಯಲಿಲ್ಲ 
ಕಾಣಾ ಚಂದಯ್ಯ” 
ಜಂಗಮ ದಾಸೋಹವನ್ನು ಮಾಡಿದರೂ ಲಿಂಗವನ್ನು ಬಿಡಲಾಗದೆಂದು ಪ್ರಭುದೇವರು 
| ಹೇಳಿದರೂ ಚಂದಯ್ಯನವರು. 


೩೭೧ 
« ಗುರುಸೇವೆಯ ಮಾಡಿದರೆ ಇಹದಲ್ಲಿ ಸುಖ ಲಿಂಗ ಸೇನೆಯ 
ಮಾಡಿದಲ್ಲಿ ಸರದಲ್ಲಿ ಸುಖ ಜಂಗಮಸೇವೆಯ ಮಾಡಿದರೆ ಇಹಸರವೆಂಬು 
ಭಯನಾಸ್ತಿ ಇದು ಚಂದ್ರೆ ಶ್ರ ಸ್ರರೆಲಿಂಗಕ್ಕೈ ಭಾವ ಕಾಣಾ ಪ್ರಭುವೇ” 
ಇದಕ್ಕೆ ಸ ಪ್ರಭುಡೀವರು-"* ಅಂಗವುಳ್ಳನ್ನ ಬರಲಿಂಗಪೂಜೆಯೇ ಬೇಕು'' ಎಂದು 
ಅನೇಕ ಉದಾಹರಣೆಗಳನ್ನು ದ ಸೃಷ್ಟಾ ಂತ ದ್ರಾಷ್ಟಾ ಂತಗಳಿಂದ ಸಿದ್ಧ ಸಡಿಸಲು-- 


3 


೨೨೪ ಬಸವತತ್ವ ರತ್ನಾಕರ 
೩೭೨ | 
4 ಗುರುವಾದರು ಕಾಯಕದಿಂದಲೆ ಜೀವನ್ಮುಕ್ತಿ ಲಿಂಗವಾದರು 
ಕಾಯಕದಿಂದಲೆ ಶಿಲೆಯ ಕುರುಹು ಹರಿಯುವದು ಜಂಗಮವಾದರು 
ಕಾಯಶದಿಂದಲೆ ತನ್ನ ವೇಷದ ಪಾಶ ಹರಿವುದು ಗುರುವಾದರು ಚರಸೇವೆಯ 
ಮಾಡಬೇಕು ಲಿಂಗವಾದರು ಚರಸೇವೆಯ ಮಾಡಬೇಕು ಜಂಗಮವಾದರು 
ಚರಸೇನೆಯ ಮಾಡಬೇಕು ಇದು ಚಂದೇಶ್ವರಲಿಂಗದ ಅರಿವು ಕೇಳಾ” 
“ ಗುರುವನರಿದು ವರಗುರುವು ತಾನಾಗಬೇಕು ಲಿಂಗವಾದರು ನೈಷ್ಮ್ಯ 
ವಾಗಿ ಪೂಜೆಗೊಳ್ಳ ಬೇಕು. ಜಂಗಮವಾದರು ತ್ರಿನಿಧನ ಮರೆದು ಓತ 
ನಾಸ್ಕಿಯಾಗಿ ಜಂಗಮವಾಗಬೇಕು. ಆಗು. ಜಂಗಮಕ್ಕೆ ನೀಡಿ 
ಮಾಡಿಸಂದಳಿದು ಚಂದೇಶ್ವರಲಿಂಗವನರಿಯಬೇಕು'' 


ಚಂದಯ್ಯನವರಿಗೂ, ಪ್ರಭುದೇವರಿಗೂ ಅನೇಕ ಉತ್ತರ ಪ್ರತ್ಯುತ್ತರಗಳಾಗಲು ಕಡೆಗೆ 
ಪ್ರಭುದೇವರು ಬಸವಣ್ಣನವರನ್ನು ನೋಡಿ ತಿಳಿದುಬದುಕೆಂದು ಚಂದಯ್ಯನವರಿಗೆ 
ಹೇಳಲು 


ಕ್ಕಿ೭೩೩ 
ಬಸವರಾಜರು-- 


««ಜಂಗಮಸೇವೆಯೇ 'ಗುರುಪೂಜೆಯೆಂದರಿದ ಜಂಗಮಸೇವೆಯೇ 
ಲಿಂಗಸೇವೆಯೆಂದರಿದ ಜಂಗಮಸೇವೆಯೇ ತನ್ನಿರವೆಂದರಿದ ಜಂಗಮ 
ಸೇವೆಯೇ ತನ್ನ ನಿಜನೆಂದರಿದ ಜಂಗಮ ಸೇವೆಯೇ ತನ್ನ ಸ್ವಯನೆಂದರಿಡ 
ಜಂಗಮ ಸೇವೆಯೇ ನಿತ್ಯವೆಂದರಿದ ಇದುಕಾರಣ ನಮ್ಮ ಕೂಡಲಸಂಗಮ 
ದೇವರಲ್ಲಿ ಜಂಗಮ ಪ್ರಾಣಿಯಾದ ಚಂದಯ್ಯನ ಹಳೆಯ ಮಗನಾಗಿ ಆತನ 
ಶ್ರೀ ಚರಣಕ್ಕೆ ಶರಣೆಂದು ಶುದ್ಧನಾದೆನು. ಆ ಮಹಿಮನ ಘನವ ನಾನೆತ್ತ 
ಬಲ್ಲೆನೆಂದು'' 


| ಶ್ರೀ ಬಸವಣ್ಣನವರು ಸಹಜವಾದ ತಮ್ಮ ವಿನಯದಿಂದ ಹೇಳಿದ ಮಾತುಗಳನ್ನು. 


ಪ್ರಭ ಭುಜೀನರು ಕೇಳಿ- ಬಸವಣ್ಣನವರೇ ನಿಮಗೆ ಗೊತ್ತಿಲ್ಲದ್ದು ಯಾವದು ಇರುತ್ತದೆ? 
ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಸ್ವರೂಸ ಬ್ರಹ್ಮನೇ ನೀನು ಮತ್ತು 
ಪೂರ್ವಾಚಾರಿ ನೀನೇ ವ ಕೊಂಡಾಡಿದರು. pe: ಬಸವಣ ನನವರು ಚನ್ನ ಬಸವಣ್ಣ 
ನವರನ್ನು ಕೇಳಿರೆಂದು ಹೇಳಲು ಶ್ರೀ ಚನ್ನಬಸ ವಣ್ಣ ನವರು. ERE ನವರನ್ನು 
ಕುರಿತು ಜಂಗಮಸೇವೆಮಾಡಿದರೂ ಕೂಡ ಲಿಂಗವನ್ನು ಬತಾ ಅನೇಕ 
ವಚನಗಳನ್ನು ಹೇಳಿರುತ್ತಾರೆ. ಅವುಗಳಲ್ಲಿ ಒಂದು ವಚನವನ್ನು ಮಾತ್ರ ಹೇಳಿ ಈ 
ವಿಷಯ ಇಲ್ಲಿಗೆ ಮುಗಿಸಬೇಕಾಗಿರುತ್ತದೆ. 
ಕ೭೪ 
ಚನ್ನಬಸವಣ್ಣನವರು-- 
«ಶ್ರೀ ಗುರುಕರುಣವೇ ಲಿಂಗ ಲಿಂಗದ ನಿಜವೇ ಜಂಗಮ ಇಂತು 
ಈ ಬಹಿರಂಗದ ವರ್ತನೆ ಇನ್ನು ಅಂತರಂಗದ ಸುಜ್ಜಾ ನವೇ ಜಂಗವು 


ಆಜಂಗಮದ ನಡೆವ ಸತಿ$ಯೆ ಲಿಂಗ ಆ ಉಭಯದ ಏಕತ್ವ ಸಿದ್ದಿಯೆ ಗುರು 


EE ಶ್‌ ಚ್‌ 


ಟಟ ಫ್‌ಷ್ಸರ್‌್ಸ್‌ಾ್‌ ಚಚ ಶ್‌ 


ತಾ 


ಕ್ರಿಯಾಯೋಗವೂ ಬಸನಣ್ಣನವರೂ ೨೨೫೪ 


ಇದುಕಾರಣ ಅಂಗತ್ರಯದಲ್ಲಿ ಲಿಂಗತ್ರಯಸಂಬಂಧವಾದಲ್ಲಿ ಜಂಗಮ 
ದಾಸೋಹೆನಿಲ್ಲದಡೆ ಲಿಂಗತೃಪ್ತಿಯಿಲ್ಲ ಅಂಗದ ಮೇಲೆ ಲಿಂಗನಿಲ್ಲದಿರ್ದಡೆ 
ಜಂಗಮಸೇವೆಯ ಕೈಕೊಳ್ಳ ಅದುಕಾರಣ ಒಂದು ಬಿಟ್ಟು ಒಂದರಲ್ಲಿ 
ನಿಂದರೆ ಅಂಗವಿಲ್ಲದ ಆತ್ಮನಂತೆ ಶಕ್ತಿ ಇಲ್ಲದ ಶಿವನಂತೆ ದೀಪವಿಲ್ಲದ 
ಪ್ರಕಾಶದಂತೆ ಒಂದಂಗ ಶೂನ್ಯವಾಗಿ ಭಕ್ತಿಯುಂಟಿ? ಅವಯವಹೀನನು 
ರಾಯಸಟ್ಟಕ್ಕೆ ಸಲ್ಲುವನೆ? ಲಿಂಗಹೀನನು ಭಕ್ಕಾ ಚಾರಕ್ಕೆ ಸಲ್ಲುವನೆ? 
ಘನ ದೇವತ್ವಕ್ಕೆ ಸಲ್ಲದು. ನಮ್ಮ ಕೂಡಲಚನ್ನಸಂಗಯ್ಯ ನಲ್ಲಿ ತ್ರಿನಿಧ 


ತನೆ ಚರಸೇವೆಯಯ್ಯ ಚಂದಯ್ಯಪ್ಪ ಪ್ರಭುವೇ? p 


J ರೀತಿಯಿಂದ ಈ ಪ್ರಕಾರ ಗತೆ ಚಂದಯ್ಯನವರು ಅವರ ಮಾತಿಗೆ 
ಒಪ್ಪಿ ಲಿಂಗಮೂರ್ತಿಯನ್ನು ಕಟ್ಟಿ ಕೊಂಡು ತಮ್ಮ ಕಾಯಕದಲ್ಲಿ ನಿರತರಾಗಿ ಕರ್ಮ 
| ಯೋಗಿಗಳಲ್ಲಿ ಬಲ್ಲಿದರೆಂಬುವದನ್ನು ರ ಅನೇಕ ಜನ ಶರಣರು ಹೀಗೆಯೇ 
ನಿಷ್ಟಾಮಕರ್ಮವನ್ನು ಆಚರಿಸಿ ತಮ್ಮ ಕೀರ್ತಿಕಾಯವನ್ನು ಬಿಟ್ಟು ಬಯಲಾಗಿರು 
ತ್ಥಾರೆ. ಇನರ ಶುದ್ಧಾ ಚರಣೆಯು ಯಾರಿಗೆ ತಾನೇ ಒಫಿ ಗೆಯಾಗಲಿಕ್ಕಿಲ್ಲ' 9 ಬಸವಣ್ಣ 
ನವರ ಕರ್ಮಯೋಗವನ್ನು ಇಲ್ಲಿಯವರೆಗೆ ನಿವರಿಸಿದ್ದಾ ಯಿತು. ಅದಕ್ಕೆ ಪುಷ್ಟಿ ಹಾಗಿ 
' ಮೂರು ಜನ ಶರಣರ ಕಾಯಕಗಳನ್ನು ಸಂಕೆ ಫೀಪವಾಗಿ ತೋರಿಸಿದ್ದಾಯಿತು. 


೩೭೫ 
ಬಸವಣ್ಣ ನವರು-- | 


" ಡೇವಸಹಿತ ಭಕ್ತ ಮನೆಗೆ ಬಂದರೆ ಕಾಯಕವಾವುದೆಂದು 
ಬೆಸಗೊಂಡರೆ ನಿಮ್ಮಾಣೆ ನಿಮ್ಮು ಪುರಾತನರಾಣೆ' ತಲೆದಂಡ ತಲೆದಂಡ 
ಕೈ ಲಬಸಂಗನುಜೇನಾ ಭಕ್ತರಲ್ಲಿ ಕುಲವನರಸಿದರೆ ನಿಮ್ಮ ರಾಣಿ ವಾಸ 
ದಾಣೆ' | 

ಕಾಯಕದಲ್ಲಿ ಸರ್ವರೂ ಸಮಾನರೆಂದು ತಿಳಿದು ನಡೆದುದರಿಂದಲ್ಲೇ, ಪ್ರಚಂಡನಾಗಿ 
ಸಂಘಟನೆಯಾಗಿ ಬಸವಮಹಾತ್ಮನ ದಿವ್ಯನಾಮಪು ಜಗತ್ತಿನಲ್ಲಿ ಮೆರೆಯುತ್ತಲಿದೆ. 


ಸಿಕ್ರೆ 


ಎಂಟನೆಯ ಪ್ರಕರಣ 
ಭಕ್ತಿಯೋಗವೂ ಬಸವಣ್ಣನವರೂ 


ಶ್ರೀ ಬಸವಣ್ಣ ನವರ ಅನೇಕ ಕಾರ್ಯಗಳಲ್ಲಿ ಭಕ್ತಿ ಪ್ರಸಾರಣೆಮಾಡಿದ ಕಾರ್ಯವು 
ಬಹಳ ಗಿರಾ ಆದ್ದ ರಿಂದಲೇ ಭಕ್ತಿ ಜಾತಾ. ಬಿರುದನ್ನು ತಾಳಿರು 
ವರು. ಹಿಂದೂದರ್ಶನ ಶಾಸ್ತ್ರಕಾರರು ಈಶ್ವರನ ಅನುಗ್ರಹವನ್ನು ಪಡೆಯಲು ಅನೇಕ 
ಮಾರ್ಗಗಳ ಅವಲಂಬನೆ ಮಾಡಿದ್ದುದು ದರ್ಶನ ಶಾಸ್ತ್ರದಿಂದ ತಿಳಿದುಬರುತ್ತದೆ. 
ಅವುಗಳಲ್ಲಿ ಧ್ಯಾನಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮೊದ 
ಲಾದ ಮಾರ್ಗಗಳೇ ಶ್ರೇಷ್ಠವಾಗಿರುತ್ತವೆ. ಇವುಗಳಲ್ಲಿಯೂ ಕೂಡ ಭಕ್ತಿ ಮಾರ್ಗವು 
i | ಪಂಡಿತ ಪಾಮರರೆಲ್ಲ ಈ ಮಾರ್ಗವನ್ನು ಸುಲಭವಾಗಿ 

ಅನುಸರಿಸಲುಬಹುದು. ಈ ಭಕ್ತಿಯ ಶ್ರೆ ಷ್ಠ ತೆಯನ್ನು ನಾರದೀಯ ಸೂತ್ರ, 
ಭಗವದ್ಗೀತೆ, ಶಿವರಹ ಸ್ಯ ಮೊದಲಾದ ಅನೇಕ ಗ್ರಂಥಗಳಲ್ಲಿ ಬಹಳ ಸ್ವಾರಸ್ಯ ವ 
ವರ್ಣಿಸಿರುತ್ತಾರೆ. ಭಲಿ ಯ ಮಾರ್ಗವು ಭೂಲೋಕದಲ್ಲಿ ಕ್ಸೀಣವಾದಾಗ ಆದನ್ನು 
ಪ್ರಚಾರಮಾಡುವದರ ಸಲುವಾಗಿ ಪರಮಾತ್ಮನ ಪ್ರೇರಣೆಯಿಂದ ದೇವದೂತರು 
ಬರುತ್ತಾರೆಂದು ನಮ್ಮ ಜನಗಳ ತಿಳುವಳಿಕೆಯಾಗಿರುತ್ತದೆ. ಭಕ್ತಿಯ ಮಾರ್ಗವನ್ನು 
ದಕ್ಷಿಣ ಹಿಂದೂಸ್ಥಾ ನದಲ್ಲಿ ಪ್ರ ಪ್ರಚಾರಮಾಡಿದವರಲ್ಲಿ ಬಸವಣ್ಣ ನಾನವರಿಗೆ ಮೊದಲನೆಯ 
ಸ್ಥಾ ನವು ಜೊರೆಯುತ್ತ ದೆ. 
ಯಥಾ ನೀರೋ ರಣೇ ಶೂರೋ ಪೀರಶೈನಮತೇ ತಥಾ । 
ಭಕ್ತಾ ನೀರೋ ನ ವೈರೇಣ ನ ಬಲೇನ ಚ ಕಾರ್ಯತಃ ॥ 

ಅಂದರೆ ಯುದ್ದದಲ್ಲಿ ಹೇಗೆ ನೀರರೋ ಹಾಗೆಯೇ ವೀರಶೈವ ಮತದಲ್ಲಿ ಭಕ್ತಿಯಿಂದ 
ನೀರನಾಗುವನಲ್ಲದೆ ವೈರದಿಂದಲೂ, ಬಲದಿಂದಲೂ ಆಗಲಾರನು. ಇಂತಹ ಭಕ್ತಿಯಲ್ಲಿ 
ಬಸವಣ್ಣನವರು ಅತ್ಯಂತ ಶ್ರೇಷ್ಠತೆಯನ್ನು ಹೊಂದಿರುತ್ತಾರೆ. 

ಶ್ರೀ ಬಸವಣ್ಣ ನವರು ಯಾನ ಕಾರ್ಯವನ್ನು ಮಾಡಿದರೂ ಭಕ್ತಿಯಿಂದಲೇ 
ಮಾಡಿರುತ್ತಾರೆ. ಅವರ ವಚನಗಳನ್ನು ನೋಡಿದರೆ ಈ ಮಾತು ಸ್ಪಷ್ಟವಾಗಿ 
ತೋರುತ್ತಲಿದೆ. ಕೂಡಲಸಂಗನ ಭಕ್ತಿಯಿಲ್ಲದೆ ಅವರ ಯಾವ ವ್ಯವಹಾರವೂ ಇರುವ 
ದಿಲ್ಲ. ಬಸವಣ್ಣ ನನರ ಭಕ್ತಿಯ ಪ್ರಭಾವಾತಿಶಯವನ್ನು ಅವರ ಕಾಲದ ಶರಣರೂ, 
ವೀರಶೈವ ಕನಿಗಳೂ ಪರಿಪರಿಯಾಗಿ ಕೊಂಡಾಡಿರುತ್ತಾರೆ. ಸರಸಕವಿಸಾರ್ವಭೌಮನೂ, 
ವೀರಶೈ ವರ ಆದ್ಯಕನಿಯೂ ಆದ ಹರೀಶ್ವರನು “ ಸದ್ಭ ಕ್ರೈಸೂರೆಗಾರಂ'' "ಭಕ್ತ 
Sea ಎಂದು ತನ್ನ ಬಸನರಾಜದೇವರ ರಗಳೆಯಲ್ಲಿ ಹೇಳಿರುತ್ತಾನೆ. 


ಶ್ರೀ ಬಸವದೇವರಾಜ ರಗಳೆಯಲ್ಲಿ ಹರೀಶ್ವರನು 


ನಿತ್ಯನಿರ್ಮಳನೆ ನಿ:ಕಳನೆ ಕೂಡಲಸಂಗ । 
ನಿತ್ಯನಿರ್ಭಯನೆ ನಿರುಪಮನೆ ಕೂಡಲಸಂಗ | 
ಹೊಗಳ್ಳ ವೇದಾಳಿಗತಿಗೂಢ ಕೂಡಲಸಂಗ । 
ಸೊಗಯಿಸುವ ಘನ ನೃಷಾರೂಢ ಕೂಡಲಸಂಗ । 


ಭಕ್ತಿಯೋಗವೂ ಬಸವಣ್ಣ ನವರೂ ೨೨೬ 


ಎನ್ನನತಿಕರುಣದಿಂ ನೋಡು ಕೂಡಲಸಂಗ । 
ಎನ್ನ ಮನದಕ್ಕರೊಳು ಕೂಡು ಕೂಡಲಸಂಗ | 
ಎನ್ನ ಕಣ್ಣೊಳಗೆ ಪರಿದಾಡು ಕೂಡಲಸಂಗ | 
ಎನ್ನ ಮನದೊಳಗೆ ಕುಣಿದಾಡು ಕೂಡಲಸಂಗ | 


ಗುರುಸಂಗ, ಶಿವಲಿಂಗ, ಸತ್ಯ ಶರಣರ ಸಂಗ, ವರಸಂಗಲಿಂಗ, ಶರಣಾಗು ಬಸವನ 
ಸಂಗ ಹೀಗೆಯೇ ವಂತ ಎ. ತನ್ನ ಗುರುವಾದ ಸಂಗನನ್ನು ಸ್ತುತಿಸಿರುವದನ್ನು 
ಹರಿಹರನು ಭಕ್ತಿರಸ ಪ್ರಪೂರಿತವಾಗಿ ಹರನು. ಶ್ರೀ ಬಸವೇಶ್ವರಡೇನರ 
ಭಕ್ತಿಯು ಬಲಿಯುತ್ತ ಹೋದಂತೆ ಜನಗಳಿಗೆ ಆ ಭಕ್ತಿ ಯನ್ನು ಹೇಗೆ ಪ್ರಸಾರಮಾಡಿದ 
ರೆಂಬುವ ಬಗ್ಗೆ ಅನೇಕ ಪಂಡಿಶರು ಹೈದಯಂಗಮವಾಗಿ ಮನಕರಗುವಂತೆ ವರ್ಣನೆ 
ಮಾಡಿರುತ್ತಾರೆ. 


ಹೀಗೆ ಬಸವಣ್ಣನವರು ಚಂ ಸಂಗನ ನಾಮಂಗಳಂ ಕೊಂಡಾಡುತ್ತ 
ಅತ್ಯಂತ ಭಕ್ತಿಪ್ರಸಾರಣೆಯನ್ನು ಮಾಡಿದ್ದರಿಂದಲೇ ಭರತಖಂಡದ ಮೂಲೆ ಮೂಲೆ 
ಗಳಿಂದಲೂ ಬಸವಣ್ಣ ್ಲ ನವರ ಭಕ್ತ ಯಲ್ಲಿ” ಸರನಶರಾದ ಶರಣರು ಬಂದು ಅವರ 
ಅನುಯಾಯಿಗಳಾಗಿ "ಕಾರ್ಯವನ್ನು ಮಾಡಿದ್ದುದು ಸಾಮಾನ್ಯ ನಾದ ಮಾತಾಗಿರು 
ವದಿಲ್ಲ... ಶಿವಭಕ್ತಿಯ ಪ್ರಸಾರಣೆಯಲ್ಲಿ ಬಸವಣ್ಣನವರ ಕೀ ಅಜರಾಮರ 
ವಾಗಿರುತ್ತದೆ. 

ಭಕ್ತಿಸರವಶರಾಗಿ ಬಸವಣ್ಣನವರು ಬೇಡಿದವರಿಗೆ ಬೇಡಿದ ಪದಾರ್ಥಗಳನ್ನು 
ಕೊಡುತ್ತಿದ್ದಾರೆ. ಅವರ ಭಕ್ತಿಯನ್ನು ಪರೀಕ್ಷಿಸುವದಕ್ಕೆ ಓರ್ವ ಜಂಗಮರು ಅವರ 
ಪತ್ನಿಯು ಉಟ್ಟುಕೊಂಡಿದ್ದ ಶೀರೆಯನ್ನು ಬೇಡಿದರೆಂತಲೂ, ತತ್‌ಕ್ಸಣದಲ್ಲಿಯೇ 
ಬಸವಣ್ಣನವರು ಅದನ್ನು ಪೂರೈಸಿದರೆಂತಲೂ ಗ್ರಂಥಗಳಲ್ಲಿ ಹೇಳಲಾಗಿದೆ. ಆದ್ದರಿಂದಲೇ 
ಬಸವಣ್ಣನವರಿಗೆ "ಇಲ್ಲೆ ನ್ನದಚಳ”' ನೆಂದು ಹರೀಶ್ವರನು ಜೋಧಿಸಿರುತ್ತಾನೆ. 
ಜಂಗಮರ ಅಥವಾ ಶರಣರ ತಂಡವು ಬಂದರೆ ಬಸವಣ್ಣನವರು ಉಬ್ಬುತ್ತಿದ್ದರು. 


ಜಂಗಮರು ಬೇಕಾದ ಸದಾರ್ಥಗಳನ್ನು ಬೇಡಿದರೂ ಸಂತೋಷದಿಂದ ೬ ಹಿಗ್ಗು ತ್ರ 
ಪೂರೈಸುತ್ತಿದ್ದರು. | 
ಜಲಚರಂ ಸೋಂಕದಗ್ಗೃವಣಿ ಬೇಕೆಂದಡಂ | 
ಸಲೆನತ್ಸನುಣ್ಣ ದ ಪಯಂ ನೇನುನೆಂದಡಂ | 
ಜೊನಲೊಡನ ಕಮಲನೆಮಗೆ ಬೇಕೆಂದಡಂ | 
ದೇನಲೋಕದ ಮುರುಗನಂ ಕೊಡುವುದೆಂದಡಂ | 
ಕರಿಯ ಮಲ್ಲಿಗೆಯ ನೆನ್ಕಾಶ್ವರಂಗೆಂದಡಂ 1 
ಕರನೀರದರಳೆಮುಗೆ ನೇನು ತಾನೆಂದಡಂ | 
ಕಾನುದಹನದ ವಿಭೂತಿಯ ನೇಮುನೆಂದಡಂ | 
ಹೇನುದಕ್ಷತೆ ನೇನುವೆಮಗೆ ಸಲಿಸೆಂದಡಂ | 
ಆರತಿಗೆ ಸಚ್ಚಕರ್ಪುರನನೀಯೆಂದಡಂ 
ವಾರಿಜದ ತಂತುವಿನ ಬತ್ತಿ ಬೇಕೆಂದಡಂ । 
ಏಕಮುಖದ ರುದ್ರಾಕ್ಸಿಜಸಪಕೆ ಬೇಕೆಂದಡಂ । 
ಗಜನುಸ್ಮಕದ ಮುತ್ತು ರಂಗನಲ್ಲಿಗೆಂದಡಂ | 
ಭುಜಗನ ಫಣಾನುಣಿ ನಿವಾಳಿ ಬೇಕೆಂದಡಂ | 


೨೨೮ ಬಸವತತ್ವ ರತ್ನಾಕರ 


ಶರಣರು ಬಸವಣ್ಣ ನವರ ಮನೆಯಲ್ಲಿ ಲಿಂಗಾರ್ಚನೆಯನ್ನು ಮಾಡುವ ಕಾಲಕ್ಕೆ 
ತಮತಮಗೆ ಬೇಕಾದ ಸದಾರ್ಥಗಳನ್ನು ಬೇಡಿದರೂ ಭಕ್ತಿ "ಸಾಮ್ರಾಜ ಜ್ಯ ಚಕ್ರ ವರ್ತಿ 
ಯಾದ ಬಸವಣ್ಣನು-- 
"«ಕೋಡಿದನೆ, ಕೊಂಕಿದನೆ, ಕಂದಿದನೆ, ಕುಂದಿದನೆ, ಬಾಡಿದನೆ, 
ಬಳ್ಳಿ ದನ, ಬೆದರಿದನೆ, ಬೆಚ್ಚಿದನೆ, ಇಲ್ಲ ಇಲ್ಲ ಸಂಗನನ್ನು ನೆನೆನೆನೆದು 
ಆನಂದದಿಂದಲೇ ಬೇಡಿದ ವಸ್ತುಗಳನ್ನು ಕೊಡುತ್ತಿದ್ದನು'' 
ಬಸವಂ ಮುಕ್ತಿಗೆ ಮೂಲವೆಂದರೆ ಕೆಲವರು ಬಸವಂ ಭಕ್ತಿಗೆ ಮೂಲನೆಂದು 
ಹಾಡಿ ಹೆರಸಿರುವರು. ನಿಷ್ಕಾಮಭಕ್ಕಿಯಲ್ಲಿ ನಿಷ್ಣಾತರಾದ ಬಸವಣ್ಣನವರು-- 


೩೭೬ 
"« ತನುವ ಬೇಡಿದಡೀವೆ ಮನವ ಬೇಡಿದಡೀವೆ ಧನವ ಬೇಡಿದಡೀವೆ 
ಬೇಡುಬೇಡೆಲೆ ಹಂದೇ ಕಣ್ಣ ಬೇಡಿದಡೀವೆ, ತಲೆಯ ಬೇಡಿದಡೀವೆ, 
ಕೂಡಲಸಂಗಮದೇವಾ ನಿಮಗಿತ್ತು ಶುದ್ಧನಾಗಿಫ್ಸೆ ನಿಮ್ಮ ಪುರಾತರ ಮನೆ 
ಯಲ್ಲಿ'” 
ಶ್ರೀ ಬಸವಣ್ಣನವರ ವಾದದಿಂದ ಭಕ್ತಿಯ ಸಂಪತ್ತು ಬೆಳೆಯಿತೆಂಬುವದನ್ನು ಓರ್ವ 
ಕಳಣರು ಬಹಳ ಹೃದಯಂಗಮವಾಗಿ ವರ್ಣಿಸಿರುತ್ತಾರೆ. 


೩೭೭ 
ವಚನಶಾಸ್ತ್ರಸಾರ- ಭಾಗ ೧, ಪುಟ ೩೧೧ 
ಪ್ರಭುವಿನ ವಾದದಿಂದ ವೈರಾಗ್ಯ ಸಂಪತ್ತು, ಬಸವನ ವಾದದಿಂದ 

ಭಕ್ತಿಯ ಸಂಸತ್ತು, ಚನ್ನಬಸವನ ವಾದದಿಂದ ಶಿವನ ಸ್ರಸಾದದ ಸಂಪತ್ತು, 

ಮಡಿನಾಳಯ್ಯನ | ಟೌಳಿಂದ ಜ್ಞಾನದ ಪಂಪತ್ತು, ಸಕಳೇಶನ ವಾದದಿಂದ 

ಶಾಂತಿಯ ಸಂಪತ್ತು, ಮೋಳಿಗಯ್ಯನ ವಾದದಿಂದ ದಾಸೋಹ ಸಂಪತ್ತು, 

ನೀಲಮ್ಮನ ವಾದದಿಂದ ಲಿಂಗಪೂಜೆಯ ಸಂಸತ್ತು, ನಾಗಮ್ಮನ | 

ದಿಂದ ಮಹತ್ವ ಸಂಸತ್ತು, ಇದುಕಾರಣ ಕಿನ್ನರ ತ್ತಿ ಸ ಲಿಂಗ 

ಸಾಕ್ಸಿಯಾಗಿ ಪ್ರಮಥರ ನುಡಿಯಲ್ಲಿ ಬೇಸರ ಬೀರದಿರು'? 
ಶಿವಭಕ್ತಿಸಂಸನ್ನರಾದ ಶಿವಶರಣರನ್ನು ಕಂಡರೆ ಬಸವಣ್ಣನವರ ಆನಂದಕ್ಕೆ ಅಳತೆ 
ಇರುತ್ತಿರಲಿಲ್ಲ... ಅವರು ತಮ್ಮದೊಂದು ವಚನದಲ್ಲಿ-- 


೩೭೮ 
4 ಸೂರ್ಯನುದಯ ತಾವರೆಗೆ ಜೀವಾಳ, ಚಂದ ನ್ರನುದಯ ನೈದಿಲೆಗೆ 
ಜೀವಾಳ, ಕೂಪದ ಠಾವಿನಲ್ಲಿ ಕೂಟ ಜೀವಾಳ, a ಠಾನಿನಲ್ಲಿ ನೋಟಿ 
ಜೀವಾಳೆವಯ್ಯಾ, ಕೂಡಲಸಂಗನ ಶರಣರ ಬರನೆನಗೆ ಪ್ರಾಣ ಜೀವಾಳ 
ವಯ್ಯಾ'' 
ಬಸವಣ್ಣ ನವರು ಭಕ್ತಿಯಿಂದ ಅನೇಕ ವಚನಗಳನ ಪಿ ಹೇಳಿರುತ್ತಾರೆ. 


ಆತೆ ಕ್ಕ 
Tac al ad ಹ್ಮ acai i 


ಕ ಟಚ್‌ 


Ml] 


ಭಕ್ತಿಯೋಗವೂ ಬಸನಣ್ಣನನರೂ ೨೨ 


೩೭೯ 
ನಿಮ್ಮ ನೋಡ ನೋಡಲೆನ್ನ ಹರಣನಿದ್ದುದು ನಿಮ್ಮ ನಗಲಲೊಡನೆ 
ಹರಣನೆಲ್ಲಿಯದೊ ಇರುಳಹುದು ಒಂದು ಜುಗಮೇಲೆ ಕೆಡದಂತೆ ಹಗಲ 
ನಾವ ಸರಿಯೊಲಾಳವಾಗಿಡುವೆನಯ್ಯ ಕೂಡಲಸಂಗನ ಶರಣರ ನಗಲುವ 
ಧಾವತೆಗಿಂದ ಮರಣವೇ ರೇಸಯ್ಯ'? 
ಬಸವಣ್ಣ ನವರು ಭಕ್ತಿಯನ್ನು ಯಾವ ರೀತಿಯಿಂದ ಆಚರಿಸುತ್ತಿದ್ದರೆಂಬುವದನ್ನು 
ಶಿಂಗಿರಾಜ ಪುರಾಣ ನಿಜಯ, ಪುಟ ೪೫೨ ರಲ್ಲಿ 

ಆಚಾರಲಿಂಗನಿಷ್ಕರಾದ ಭಕ್ತರನ್ನು ಶ್ರ ದ್ಧಾ ಭಕ್ತಿಯಿಂದಲೂ, ಗುರುಲಿಂಗನಿಷ್ಠರಾದ 
ಮಹೇಶ್ವ ರರನ್ನು ನಿಷ್ಕಾ ಭಕ್ತಿ ಸಣ, ಸಿನಲಂಗನಿಷ್ನ ರಾದ ಪ್ರಸಾದಿಕರನ್ನು ಅವಧಾನ 
ಭಕಿ ೬ ಯಹ] ಜಂಗಮಸಿಷ್ಠ ರಾದ ಪ್ರಾ ಇಲಿಂಗಿಗಳನ್ನು ಅನುಭನಭಕ್ತಿ ಯೂದ. 

ಪ್ರಸಾದಲಿಂಗನಿಸ್ಕ ರಾದ ಶರಣರನ್ನು ಅಸ 1 ಬ ಇ ಮಹಾಲಿಂಗನಿಸ್ಮ ರಾದ 

ವಕ್ಯರನ್ನು ಸಮರಸಭಕ್ತಿ ಯಿಂದಲೂ, ನಿಜಲಿಂಗನಿಷ್ಕರಾದ ಅರವತ್ತುಮೂರು ಶೀಲ 
ವುಳ ಧೈವರುಗಳನ್ನು ನವನಿಧ ಭಕ್ತಿಯಿಂದಲೂ ಕೂಡ ಪೂಜಿಸಿ ಅವರವರ ಇಷ್ಟಾರ್ಥ 
ಗಳನ್ನು ಕೊಟ್ಟು ಸಂತೋಸಪಡಿಸುತ್ತಿ ದ್ದ ರು. 

ಬಸವಣ್ಣನವರ ಈ ಭಕ್ತಿಯ ಪ ಗತ... ನೋಡಿ ಶಿಂಗಿರಾಜ ಕನಿಯು- 

“ ದಾಸೋಹಕ್ಕೆ ಕಲ್ಪವೃಕ್ಸ ಶರಣರು ಕಾಮಿಸಿದ್ದನ್ನು ಕೊಡುವುದಕ್ಕೆ 
ಕಾಮಧೇನು ಶರಣರು ಚಿಂತಿಸಿದ ನನ್ನು ಕೊಡುವುದಕ್ಕೆ. ಚಿಂತಾರತ್ನವು 
ಜಗತ್ತಿನ ಅಶುದ್ಧ ವನ್ನು ಶುದ್ಧ ಮಾಡುವದಕ್ಕೆ ಸಿದ್ಧರಸ ಪ ಸರು 
ನನ್ನು ಹೊಂದಿದ ಸರುಷವು'* ಎಂದಿರುವದು ಸಾರ್ಥ ಕವಾಗಿರುವದು. 
ಶ್ರೀ ಬಸವಣ್ಣನವರು ಭಕ್ತಿಯನ್ನು ಪ್ರಕಟಿಸುವ ಕಾಲಕ್ಕೆ ಮನಸ್ಸನ್ನು ಹೇಗೆ 

ಶುದ್ಧಮಾಡಿಕೊಂಡಿದ್ದರೆಂಬುವದು ಕೆಳಗಿನ ನಚನಗಳಿಂದ ತಿಳಿದುಬರುತ್ತದೆ. 


ಕ೮೦ 
"" ನಂಬರು, ನೆಚ್ಚರು, ಬರಿದೆ ಕರೆವರು, ನಂಬಲರಿಯರೀ ಲೋಕದ 
ಮನುಜರು ನಂಬಿ ಕಠೆದಡೆ ಓ ಎನ್ನನೇ ಶಿನನು ನಂಬದೆ ನೆಚ್ಚದೆ ಬರಿದೆ 
ಕರೆವರ ಕೊಂಬಮೆಟ್ಟ ಕೂಗೆಂದ ನಮ್ಮ ಕೂಡಲಸಂಗನುದೇನಾ ” 


೩೮೧ 
«ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೇ ಆಯ್ಕಾ ಸ್ಯಾ? ಅಫೋರ 
ತಸವ ಮಾಡಿದಡೇನು? ಅಂತರಂಗ ಆತ ಶುದ್ದಿ ಯಿಲ್ಲದವರನೆಂತು ನಂಬುವ 


ನಯ್ಯ ಕೂಡಲಸಂಗಮದೇವಾ'' 

ಭಕ್ತಿಯನ್ನು ಮಾಡಬೇಕಾದರೆ ತನ್ನಂತರಂಗವನ್ನು ಮೊದಲು ಶುದ್ಧಿಮಾಡಿ 
ಕೊಳ್ಳಬೇಕೆಂದು "ಬಸವಣ್ಣ ನವ ನರು ಲೋಕಕ್ಕೆ ಸಾರಿದರು. ಮತ್ತು ಮನುಷ ನಿಗೆ 
ನುಸ್ಟೃ ಬರುಭದಕ್ಕೆಂತ ಮುಂಜೆ ದೇವರನ್ನು ಭಜಿಸ ಸಲಿಕೆ ಉಪದೇಶಿಸಿರುತ್ವಾ ರೆ, 


೨4೦ ಬಸವತತ್ವ ರತ್ನಾಕರ 


ಕಿ೮೨ 
ಬಸವಣ್ಣನವರು 
ಫೆಕೆಕೆನ್ನೆ ಗೆ ತೆರೆಗಲ್ಲಕೆ ಶರೀರಗೂಡುಮೋಗದಮುನ್ನ ಹಲ್ಲು ಹೋಗಿ 
ಬೆನ್ನು ಬಾಗಿ ಅನ್ಯ ರಿಗೆ ಹಂಗಾಗದ ಮುನ್ನ ಕಾಲಮೇಲೆ ಕೈಯನೂರಿ ಕೋಲ 
ಬಡಿಯದ ಹ ಮುಫ್ಪಿ ಂದೊಪ್ಪ ನಂ ಮುನ್ನ ಮೃ ತ್ಯು ಮುಟ್ಟಿ ದ 
ಮುನ್ನ ಪೂಜಿಸು 'ೂಡಲಸಂಗಮಶೇಷ್‌ | 
ಜನರು ಸಂಸಾರದಲ್ಲಿ ತೊಳಲಿ ಬಳಲಿ ಬೆಂಡಾಗಿ ಹೋಗುವವರನ್ನು ಕಂಡು ಬಸವಣ್ಣ 
ನವರು ಕೆಳಗಿನ ನಚನ ಹೇಳಿದ್ದಾರೆ. 
ಶಲ, 
«« ಸಂಸಾರವೆಂಬುವದೊಂಡು ಗಾಳಿಯ ಸೊಡರು, ಶಿರಿ ಎಂಬುವ 
ದೊಂದು ಸಂತೆಯ ಮಂದಿ ಕಂಡಯ್ಯ, ಇದ ನೆಚ್ಚಿ ಕೆಡಬೇಡ ಶಿರಿಯೆಂಬುದ 
ಮರೆಯದೆ ಪೂಜಿಸು ನಮ್ಮ ಕೂಡಲಸಂಗಮದೇವನ'' 


ಪ್ರಾತಃಕಾಲಕ್ಕೆ ಎದ್ದ ಕೂಡಲೇ ಭಕ್ತಿಪರವಶನಾಗಿ ಲಿಂಗವನ್ನು ಪೂಜಿಸಬೇಕೆಂದು ಕೆಳಗಿನ 


ವಚನ ಹೇಳಿದ್ದಾರೆ. 
೩೮೪ 
" ಹೊತ್ತಾರೆಯೆದ್ದು ಅಗ್ಭ ನಣಿ ಪತ್ರೆಯ ತಂದು ಹೊತ್ತುಹೋಗದ 
ಮುನ್ನ ಪೂಜಿಸು ಲಿಂಗನ, ಹೊ ಹಾಟ್‌ ನಿನ್ನನಾರು ಬಲ್ಲರು? 
ಹೊತ್ತುಹೋಗದ ಮುನ್ನ ಮೃತ್ಯು ್ಯವೊಯ್ಯ ದ ಮುನ್ನ ತೊತ್ತು ಗೆಲಸವ 
ಮಾಡು ನು 
ಬಸವಣ್ಣನವರ ಶಿವಭಕ್ತಿಯು ಅಸಾಧಾರಣವಾದುದೆಂದು ಕೆಳಗಿನ ವಚನದಿಂದ 
ತಿಳಿಯಬಹುದು. 
೩೮೫ 
"" ಹಲವುಕಾಲ ಧಾವತಿಗೊಂಡು ಒಟ್ಟಿದ ಹಿದಿರೆಯೊಂದು ಮಿಡಿಕಿಡಿ 
ಯಲ್ಲಿ ಬೇವಂತೆ, ಸಲೆ ಸನ್ನಿಹಿತನಾಗಿರ್ಪ ಶರಣನ ಭಕ್ತಿ ಒಂದನಾಯತ 
ದಿಂದೆ ಕೆಡುವುದು ಸ್ಪಧರ್ಮದಲ್ಲಿ ಗಳಿಸಿದ ಪಿತನ ಧನವ ಅಧರ್ಮದಲ್ಲಿ 
ಕೆಡಿಸುವ ಸುತನಂತೆ ಶಿವನ ಸೊಮ್ಮು ಶಿವಂಗೆ ಮಾಡದೆ ಅನ್ಯಕ್ಕೆ ಮಾಡಿ 
ದೊಡೆ ತನ್ನ ಭಕ್ತಿ ತನ್ನನೆ ಕೆಡಿಸುವುದು ಕೂಡಲಸಂಗಮದೇವಾ”? 
ನಾನು ಭಕ್ತಿಯಿಂದ ಬಡವನೆಂದು ಬಸವೇಶ್ವರನು ಶಿವನನ್ನು ಅನನ್ಯಭಾವನೆ 
ಯಿಂದ ಬೇಡಿಕೊಳ್ಳುತ್ತಾನೆ. 
ಸಿ೮೬ 
“ ದಾಸಿದೇವ ತನ್ನ ವಸ್ತ್ರನನಿತ್ತು ತನನಿಧಿಯ ಪ್ರಸಾದವ ಪಡೆದ, 
ಬಲ್ಲಾಳ ತನ್ನ ವಧುವನಿತ್ತು ಸಮತಾಪ್ರಸಾದವ ಪಡೆದ, ಶಿರಿಯಾಳ ತನ್ನ 
ಮಗನನಿತ್ತು ಪ್ರಾಣಪ್ರಸಾದವ ಪಡೆದ, ಇವರೆಲ್ಲರು ತಮ ತಮಗೆ ಮಾಡಿ 
ಹಡೆದರು ಸಮ್ಮರ್ಕಪ ಸದನಿಯನು, ನಾನೇನೂ ಅರಿಯದ ಭಕ್ತಿಯ 
ಬಡನಂಗೆ ಕರುಣಿಸು ಕೂಡಲಸಂಗ; ನುದೇನ್ಸಾ'' 


Mc 


ಭಕ್ತಿಯೋಗವೂ ಬಸನಣ್ಣನನರೂ ೨೩೧ 


ಭಕ್ತಿಯ ಸರಮಾವಧಿಯಲ್ಲಿದ್ದು ಶಿವನನ್ನು ಬೇಡಿಕೊಳ್ಳುವ ರೀತಿಯನ್ನು ಕೆಳಗಿನ 
ವಚನವು ತಿಳಿಸುತ್ತದೆ. 
೩೮೭ 
"" ಅನು ಭಕ್ತನಲ್ಲಯ್ಯಾ ಆನು ವೇಷಧಾರಿಯಯ್ಯಾ ಕಾಟುಗ, 
ಕೆತ್ತುಗ್ಯ ಪೊಲ್ಲುಗನೆಂಬುದು ಎನ್ನ ಹೆಸರು ಕೂಡಲಸಂಗಮದೇವಾ 
ನಿಮ್ಮ ಶರಣರ ಮನೆಯ ಮಗ ನಾನಯ್ಯ” 


೩೮೮ 
ಬಸವಣ್ಣನವರು | 
“ ಬ್ರಹ್ಮಸದವಿಯನೊಲ್ಲೆ, ವಿಷ್ಣು ಸದನಿಯನೊಲ್ಲೆ, ರುದ್ರಸದನಿಯ 
ನೊಲ್ಲೆ ನಾನು ಮತ್ತಾವ ಸದನಿಯನೊಲ್ಲೆನಯ್ಯ ಕೂಡಲಸಂಗಮದೇವಾ 
ನಿನ್ಮು ಸದ್ಭಕ್ತರ ಪಾದವನರಿದಪ್ಪ ಮುಹಾಸದನಿಯ ಕರುಣಿಸಯ್ಯ'' 
ಎಂದು ಬಸವಣ್ಣನವರು ಹೇಳಿರುವದನ್ನು ನೋಡಿದರೆ ಅವರೆಂತಹ ಶಿವಭಕ್ತಿಯ 
ಧುರೀಣರೆಂಬುವದು ಸಹಜವಾಗಿ ತೋರುತ್ತದೆ. | 


೩ಿರ್ಲೇ 
"ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿ 
ನುದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ, ಎನಗೆ 
ನಮ್ಮ ಕೂಡಲಸಂಗಮದೇವರ ನೆನೆವುದೆ ಚಿಂತೆ”? 
ಬಸವಣ್ಣನವರು ಅನನ್ಯಭಾವನೆಯಿಂದ ಶಿವನನ್ನು ಸ್ಮರಿಸುತ್ತಿದ್ದರೂ ತಮ್ಮಲ್ಲಿ ಭಕ್ತಿಯು 
ಎಳ್ಳಷ್ಟೂ ಇಲ್ಲವೆಂದು ಹೇಳುವ ಅಮೃತಪ್ರಾಯವಾದ ಅವರ ಕೆಳಗಿನ ವ ಚನವು ಭಕ್ತಿ 
ಯುಕ್ತರಾದ ಮಾನವರನ್ನು ಆಶ್ಚರ್ಯಗೊಳಿಸದೆ ಇರಲಾರದು. 


೩೯೦ 
"" ಎನ್ನಲ್ಲಿ ಭಕ್ತಿ ಸಾಸವೆಯ ಷಡ್ಸಾಗದನಿತಿಲ್ಲ ಎನ್ನ ಭಕ್ತನೆಂಬರು 
ಎನ್ನ ಸಮಯಾಚಾರಿ ಎಂಬರು ನಾನೇನ ಪಾಪವ ಮಾಡಿದೆನೊ? ಬೆಳೆಯದ 
ಮುನ್ನವೇ ಕೊಯ್ವರೇ? ಹೇಳಯ್ಯ? ಇರಿಯದ ನೀರ ಇಲ್ಲದ ಸೊಬಗನ 
ಎಲ್ಲಾ ಒಡೆಯರ ಏರಿಸಿ ನುಡಿವರು ಎನಗಿದು ನಿಧಿಯೇ ಕೂಡಲಸಂಗಮ 
ದೇವಾ ೨) 
ಶಿವಭಕ್ತನಾಗಿ ಭಕ್ತಿಪಕ್ಸವನ್ನು ಮಾಡಲೇಬೇಕು. ಇಲ್ಲದಿದ್ದರೆ ಅವನ ಬಾಳು ಗೀಳುತನ 
ದ್ವಾಗುವದೆಂದು ಬಸವಣ್ಣನವರು ಹೇಳಿರುತ್ತಾರೆ. 


೩೯೧ 
«« ಕಾಗೆಯೊಂದಗುಳ ಕಂಡರೆ ಕರೆಯದೆ ತನ್ನೆ ಬಳಗವನು? ಕೋಳಿ 
ಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲನನೆಲ್ಲನ? ಶಿವಭಕ್ತ 


೨೩೭೨ ಬಸನತತ್ವ ರತ್ನಾಕರ 


ನಾಗಿ ಭಕ್ತಿಸಕ್ಷನಿಲ್ಲದಿದ್ದರೆ ಆ ಕಾಗೆಕೋಳಿಯಿಂದ ಕರಕಷ್ಟ ಕೂಡಲ 


ಶ್ರೀ ಬಸವಣ್ಣನವರು ಸಂಗಮೇಶ್ವರನ ವರಪುತ್ರನಾದುದರಿಂದ ಅವರಿಗೆ ಸಂಗನಮೇಶೆ 
ಅತಿಶಯ ಪ್ರೇಮನಿದ್ದಿತೆಂಬುವದು ಕೆಳಗಿನ ನಚನದಿಂದ ತಿಳಿಯುತ್ತದೆ. 


೩೯೨ 
ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾ 
ದಾಗಲೇ ಅಸ್ತಮಾನ, ಎನಗೆ ನಿಮ್ಮ ನೆನಹನೇ ಜೀವನ, ಎನಗೆ ನಿಮ್ಮ 
ನೆನಹವೇ ಪ್ರಾಣ ಕಾಣಾ ತಂಡಿ ಸ್ವಾಮಿ ಬನ್ನ ಹೃದಯದಲ್ಲಿ ನಿಮ್ಮ 
ಚರಣದುಂಡಿಗೆಯನೊತ್ತಯ್ಯ ವದನದಲ್ಲಿ ಷಡಕ್ಸರಿಯ ಬರೆಯಯ್ಯಾ 
ಕೂಡಲಸಂಗಮದೇವಾ? 
೯ 
«ಸಂಸಾರವೆಂಬ ಶಾ ್ರಿನನಟ್ಟಿ ಮಾಸಲ ಬೀಸರ ಮಾಡದಿರಯ್ಯಾ, 
ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯಾ ನೀನಲ್ಲದೆ ಮತ್ತೇನನು ಅರಿಯೆನು, 
ಕನ್ಯೈಯಲ್ಲಿ ಕೈನಿಡಿದೆನು ನಿಮ್ಮಲ್ಲಿ ನೆಕೆದೆನು, ಮನ್ನಿಸು ಕಂಡಾ ಮಹಾ 
ಲಿಂಗವೇ, ಸತಿಯಾನು ಪತಿ ನೀನಯ್ಯಾ ಮನೆಯೊಡೆಯ ಮನೆಯ ಕಾಯ್ದಿ 
ಪ್ರಂತೆ ನೀನೆನ್ನ ಮನವ ಕಾಯ್ದಿಪ್ಪ ಗಂಡನು ನಿಮ್ಮಗೋತ ಮನವನನ್ಯಕ್ಕೆ 
ಹರಿಸಿದರೆ ನಿನ್ನ ಭಿಮಾನ ಹಾನಿ ಕೂಡಲಸಂಗಮದೇವಾ”? 


೩೯೪ 
"« ಸಕ್ಸ ರೆಯ ಕೊಡನ ತುಂಬಿ ಹೊರೆಗೆ ಸವಿದರೆ ರುಚಿಯುಂಟಿ? 
ತಕ್ಕೈಸಿ ಸ ತುಂಬಿ ಲಿಂಗಸ್ಪರ್ಶನನಮಾಡದೆ ಅಕ್ಕಟಾ ಸಂಸಾರ ವೃ ಥಾ 
ಹೋಯಿತ್ತಲ್ಲಾ ಅದೇತರ ಭ್ರ ಅದೇತರ ಯುಕ್ತಿ “ಕೂಡಿಕೋ ಕ 
ಸಂಗಮಡೇವಾ'' 
೩೯೫ 
"" ಕಾಳಿದಾಸಂಗೆ ಕಣ್ಣನಿತ್ತೆ ಓಹಿಲಯ್ಯನ ನಿಜಪುರಕ್ಕೋಯಿದೆ 
'ನಂಬಿಕರೆದಡೋ ಎಂದೆ ತೆಲುಗ ಜೊಮ್ಮಯ್ಯಂಗೆ ಒಲಿದೆ ದೇವಾ ಕೂಡಲ 
ಸಂಗಮದೇವಾ ಎನ್ನನೇಕೆ ಒಲ್ಲೆಯಯ್ಯಾ? | 
ಮೇಲೆ ಬರೆದ ವಚನಗಳನ್ನೆಲ್ಲ ಪರಿಶೀಲಿಸಿದರೆ ಬಸವಣ್ಣನವರು ಅದೆಂತಹೆ ಭಕ್ತಿ 
ಭಾಂಡಾರಿಗಳಾಗಿದ್ದರೆಂಬುವದು ತೋರುತ್ತದೆ. 


೩೯೬ 
"« ಭಕ್ತಿಯೆಂಬ ಸೃಥ್ವಿಯಮೇಲೆ ಗುರುವೆಂಬ ಬೀಜವಂಕುರಿಸಿ 
ಲಿಂಗವೆಂಬ ಎಲೆಯಾಯಿತ್ತು ಲಿಂಗವೆಂಬ ಎಲೆಯಮೇಲೆ ವಿಚಾರವೆಂಬ 
ಹೂವಾಯಿತ್ತು ಆಚಾರವೆಂಬ ಕಾಯಾಯಿತ್ತು ನಿಷ್ಪತ್ತಿ ಎಂಬುವ ಹಣ್ಣಾ 


ಭಕ್ತಿಯೋಗವೂ ಬಸನಣ್ಣನನರೂ ೨ತ್ಟಿತ್ಠಿ 


ಯಿತ್ತು ನಿಷ್ಪತ್ತಿ ಎಂಬ ಹೆಣ್ಣು ತೊಟ್ಟು ಬಿಟ್ಟು ಕಳಚಿಬೀಳುವಲ್ಲಿ ಕೊಡಲ 
ಸಂಗಮಡೇನಿ ತನಗೆ ಬೇ 2 ಎತ್ತಿ ಫೊಂಡ್‌ 
ರೂಪಕಾಲಂಕಾರದಿಂದ ಕೂಡಿದ ಈ ನಚನವು ಬಹಳ ಸುಂದರನಾಗಿರುತ್ತ ದೆ 


3 ಶ್ರೀ ಬಸವಣ್ಣನವರು ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವ ನುಹಾ 
__ ದಾನಿಗಳಾಗಿರುತ್ತಾರೆ. 
y ೩೯೭ 


' «ನಾನು. ಆರಂಭವ ಮಾಡುವೆನಯ್ಯಾ ಗುರುಪೂಜೆಗೆಂದು ನಾನು 
| ವ್ಯವಹಾರ ಮಾಡುನೆನಯ್ಯಾ ಭಿಂಗಾರ್ಚನೆಗೆಡು ನಾನು ಸರಸೇವೆಯ 
ಮಾಡುವೆನಯ್ಯಾ ಜಂಗಮದಾಸೋಹಕ್ಕೆ ೦ಂದು ನಾನಾವಾನ ಕರ್ಮಂಗಳ 
ಮಾಡಿದಡೆಯೂ ಆ ಕರ್ಮಫಲಭೋಗವ ನೀ ಕೊಡುವೆ ಎಂಬುದ ನಾನು 
ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು 
ನಿಮ್ಮ ಸೊನ್ಮಿಂಗೆ ಸಲಿಸುವೆನು ನಿಮ್ಮಾ ಣೆ ಕೂಡಲಸಂಗಮದೇವಾ 


°° ಅವರು ತಮ್ಮ ವಚನಗಳಿಂದ ಭಕ್ತಿಯ ಪ್ರಭಾವ fie ಕೊಂಡಾಡಿರುವರಲ್ಲಥೆ ತಾವೂ 
ಅದರಂತೆ ನಡೆದು ಜನಗಳಿಗೆ ಮಾರ್ಗದರ್ಶಕರಾಗಿರುತ್ತಾರೆ. ಅವರ ಜೀವನವೆಲ್ಲ 
ಶಿವಭಕ್ತಿಯ ಪ್ರಸಾರಣೆಯ ಸಲುವಾಗಿಯೇ ಮಿಾಸಲಾ ಎಗಿದ್ದಿತು. ಅದಕ್ಕಾಗಿಯೇ 
' ಅವರ ಅವತಾರವಿರುವದೆಂದು ಶರಣರು ತಮ್ಮ ವಚನಗಳಲ್ಲಿ ಪ್ರತಿಪಾದಿಸಿರುತ್ತಾರೆ. 


೩೯೮ 
ಚನ್ನಬಸನಣ್ಣನವರು-- 
ಶೂನ್ಯಸಂಪಾದನೆ--ಪುಟ ೮೮ 

« ಮರ್ತ್ಯಲೋಕ ಶಿನಲೋಕವೆಂಬುದೊಂದು ನಿಚ್ಚಣಿಕೆಯಾದವು 
ನೋಡಾ ಡೇವಾ ನೀವೀ ಕಲ್ಯಾಣಕ್ಕೆ ಬಂದವತರಿಸಿದಲ್ಲಿ ಸತ್ಯಶರಣರೆಲ್ಲರನು 
ಪಾನನ ಮಾಡಲೆಂದು ಬಂದರೆ ಜನ್ಮದಲ್ಲಿ ಬಂದನೆಂದು ನುಡಿಯ 
ಬಹುದೇ? ಕರ್ತೃರೂಪ ಭೃತ್ಯಂಗೆ ಬಂದಲ್ಲಿ ಆ ಭೃತ್ಯ ಕರ್ತನ 
ನರಸಿಕೊಂಡು ಬಂದವನಲ್ಲ ಸತ್ಯಸದಾಚಾರನ ಹರಹಿ ಮರ್ತ್ಯರ ಪಾವನ 
ಮಾಡಿ ನಿಜಲಿಂಗ ಸಮಾಧಿಯೊಳು ನಿಲ್ಲುವರಿನ್ನಾರು ಹೇಳಾ ನೀನಲ್ಲದೆ 
ಕೂಡಲಚನ್ನಸಂಗಮದೇವರು ಸಾಕ್ಷಿಯಾಗಿ ನಿಮಗೆ ಭವ ಉಂಟೆಂದು 
ಮನದಲ್ಲಿ ಬಡಿದರೆ ಸಂಗನ ಬಸವಣ್ಣ ನಿಮ್ಮ ಶ್ರೀ ಸಾದದಾಣೆ?? 


೩೯೯ 
ಹಡಸದ ಅಪ್ಪಣ್ಣನವರು-- 
ಶೂನ್ಯಸಂಪಾದನೆ... ಪುಟ ೯೪ 
« ಲಿಂಗ ಜಂಗಮ ಜಂಗಮ ಲಿಂಗನೆಂಬುದನಾರು ಬಲ್ಲರಯ್ಯ? ಮರ್ತ್ಯ 
ಲೋಕ ಶಿನಲೋಕದಲ್ಲಿ ಬಸವಣ್ಣ ನಲ್ಲದೆ ಲಿಂಗಕ್ಕಾಧಾರವಿಲ್ಲವೆಂದು ಮರ್ತ್ಯ 
ಛೋಕದಲ್ಲಿ ಬಂದ ದನತರಸಿದನಯ್ಯ ಬಸವಣ್ಣನು ಜಂಗಮಮುಖಲಿಂಗ 


೨೩೪ ಬಸವತತ್ವ ರತ್ನಾಕರ 


ವೆಂಬುದನರಿದು ತನ್ನ ನರ್ಪಿಸಿ ಇದಿರ ತಪ್ಪಿಸ ಸಿ ಇರಬಲ್ಲನಯ ಬಸವಣ್ಣನ ನು 
ಅಂಗಮುಖನೆಲ್ಲ ನನ್ನ ವಾಗಿ ಭೃತ್ಯಾಚಾರನೆ ತನುವಾಗಿರಬಲ್ಲನಯ್ಯ 
ಬಸವಣ ನಿನು ಪ್ರಾ Rp ಅಂತು ಜಂಗಮವೆ ಪ್ರಾಣವಾಗಿ 3h 
ಹರಿಂಬದಿರಬಲ್ಲನಯ್ಯ ಬಸವಣ್ಣನು ಉಪಾಧಿಯೆಂಬ ಕೀರ್ತಿ 1 
ಜರಿದು ನಿರುಪಾಧಿಕ 8. | ವಿವೇಕಕ್ಸೆ ಅತೀತನಾಗಿ ಸಹಜ ದಾಸೋಹಿ 
ಯಾಗಿರಬಲ್ಲನಯ್ಯ ಬಸವಣ್ಣನು, ಬಸವಪ್ರಿಯ ಕೂಡಲಚನ್ನಸಂಗನ 
ಶರಣ ಬಸವಣ್ಣನೆ ನಿಮಗೆ ಭಕ್ತನಲ್ಲದೆ ಮತ್ತಾರನು ಕಾಣೆನಯ್ಯ'' 

ಮೇಲಿನ ಉದಾಹೆರಣೆಗಳನ್ನು ನೋಡಿದರೆ ಬಸವಣ್ಣನವರು ಶಿವಭಕ್ತಿಯನ್ನು ಪ್ರಸಾರ 

ಮಾಡುವದರ ಸಲುವಾಗಿಯೇ ಅವತರಿಸಿ ಶಿನಾಚಾರದ ಧ್ವಜವನ್ನು ಎತ್ತಿಹಿಡಿದರೆಂಬು 

ವದು ಸ್ಪ ಷ್ಟ ವಾಗಿ ಕಾಣುತ್ತದೆ. 


ಈ ಭಕ್ತಿಮಾರ್ಗವು ಬಹಳ ಶ್ರೇಷ್ಠ ವಾದುದೆಂದು ಈ ಮೊದಲೇ ಹೇ ದ್ದೆ (ವೆ. ಇಲ್ಲಿ 
ಕೆಲವು ಉದಾಹರಣೆಗಳನ್ನು FAS ದೆ. 


ಸೂತಸಂಹಿತೆ (ವ್ಯಾಸೋಕ್ತ)--ಪುಟ ೫೫೧ 


ಭಕ್ತಿರೇವ ಸರಮಾರ್ಥದಾಯಿನೀ 1 

ಭಕ್ತಿರೇವ ಭನರೋಗನಾಶಿನೀ ॥ 

ಭಕ್ತಿರೇವ ಪರವೇದನಪ್ರದಾ | 

ಭಕ್ತಿರೇವ ಪರಮುಕ್ತಿ ಕಾರಿಣೀ ॥ 
ಈ ಸೂತಸಂಹಿತೆಗೆ ವಿದ್ಯಾರಣ್ಯರು ತಾತ್ಸರ್ಯದೀಸಿಕೆಯೆಂಬುವ ಟೀಕೆಯನ್ನು ಬರೆದಿರು 
ತ್ತಾರೆ. ಅದರಲ್ಲಿ ಅವರ ಭಕ್ತಿಯೆಂಬುವದು ಸತ್ಯವಾಗಿ ಪ್ರಕಾಶಿಸುತ್ತಲಿದೆ. 


ಸೂತಸಂಹಿತೆ-ಪುಟ ೫೫೨ 


ಭಕ್ತಿಯುಕ್ತಜನ ಚಿತ್ತ ಪಂಕಜೇ । 
ಭಕ್ತಿಮುಕ್ತಿ ಫಲದಃ ಪುರಾತನಃ ॥ 
ಶಕ್ತಿಯುಕ್ತ ಪರನಿಗ್ರಹಃ ಶಿವಃ । 
ಸತ್ಯಮೇವ ಸತತಂ ಪ್ರಕಾಶತೇ ॥ 
ಅಂದರೆ ಭಕ್ತಿಯುಕ್ತರಾದ ಮಹಾಜನಗಳ ಮನಸ್ಸೆಂಬ ಕಮಲದಲ್ಲಿ ಭಕ್ತಿಮುಕ್ತಿ 
ಫಲವನ್ನು ಕೊಡತಕ್ಕ ಪುರಾತನನಾದ ಶಕ್ತಿಯುಕ್ತನಾದ ಶಿವನು ಯಾವಾಗಲೂ 
ಪ್ರಕಾಶಿಸುತ್ತಾನೆ. 
ಸೂತಸಂಹಿತೆ- ಪುಟ ೫೫೨ 
ಭಕ್ತಿಯುಕ್ತ ಜನಪರಿತುಷ್ಟಃ ಪರಮೇಶ್ವರಃ | 
ಸತ್ಯಸುಖ ಬೋಧ ಪರಮಂ ವಪುರನಂತರಂ ॥ 
ಸ್ವಸ್ಯ ಮುನಯಃ ಪರನುಕಾರುಣಿಕಃ । 
ಈಶಃ ಶಕ್ತಿ ಸಹಿತಸ್ತ್ರಿನಯನಃ ಖಲುದದಾತಿ ॥ 
ಭಕ್ತಿಯುಕ್ತರಾದ ಜನಗಳಿಗೆ ಸಧಿತುಷ್ಯ ನಾದ ಸರಮೇಶ್ವ ರನು ಯಾವಾಗಲೂ ಸುತ 
ನನ್ನು ಕೊಡುತ್ತಾ ನೆ, 


₹3 ಅ 


ಭಕ್ತಿಯೋಗವೂ ಬಸವಣ್ಣನನರೂ ೨ ೩೫ 


ಭಗವದ್ಧಿ "ತೆ ಅಧ್ಯಾಯ ೧೨, ಶ್ಲೋಕ ೬-೭ 


ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಶ ಸ್ಶ ಮತ್ತ ರಾಃ | 

ಅನನ್ಕೇನೈನ ಯೋಗೇನ ಮಾಂ ಧ್ಯಾ ತ ie h 

ಸಧನ ಸಮುದ್ಧರ್ತಾ ಮೃ ತ್ಶು ಸಂಸಾರಸಾಗರಾತ್‌ । 

ಭವಾನಿ ಕಚಿಕಾತ್ಸಾ ರ್ಥ ಮಯ್ಯಾ ತಶಿತತೇತಸಾಂ ॥ 
ಅಂದರೆ ಯಾವಾತನು ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಇರಿಸಿ ನನ್ನ ಪರವಾಗಿ ಅನನ್ಯ 
ಭಕ್ತಿಯಿಂದ ನನ್ನ ಉಪಾಸನೆಯನ್ನು ಮಾಡುತ್ತಾನೆಯೋ ಅವರುಗಳನ್ನು ನಾನು 
ಸಂಸಾರ ಸಾಗರದಿಂದ ಉದ್ಧಾರಮಾಡುತ್ತೇನೆ. 


ಭಗವದ್ಧಿ "ತೆ- ಅಧ್ಯಾಯ ೧೨, ಶ್ಲೊ ಕ ೨ 


ನುಯ್ಯಾ ಮೇ ಶ್ಯ ಮುನೋ ಯೋ ಮಾಂ ನಿತ್ಯ ಯುಕ್ತಾ ಉಪಾಸತೇ । 
ಶ್ರ ದ್ಧ ಜಾ ಸಳಯೋಪೇತಾಸ್ತೆ, € ಮೋ ಯುಕ್ತ PE ಕು]! i 


ಸರಮೇಶ್ವ ರನಾದ ನನ್ನಲ್ಲಿ ಯಾರು ಮನಸ್ಸನ್ನು ಇರಿಸಿ ಏಕಾಗ್ರಚಿತ್ತರಾಗಿ ನನ್ನ 
'ಎಪಾನಿಯೇ ಕರ್ಮನಿಷ್ಠ ರಾಗಿ ಆಚರಿಸುವ ಸಂತರು ನನಗೆ ಅಭಿಮತರು. ಮೇಲೆ 
ಉದಾಹರಿಸಿದ ಭಗವದ್ಗೀತೆಯಂತೆಯೇ ಬಸವಣ್ಣನವರು ವ ಕೆಲಸವನ್ನು 
ಮಾಡಿದರೂ ತನ್ನ ಗುರುವಾದ ಕೂಡಲಸಂಗಮದೇವನ ನ್ನು ಸ್ಮರಿಸಿಯೇ ಮಾಡು 
ತ್ತಿದ್ದರು. ಸರ್ವಾರ್ಪಣ ಭಾವನೆಯಿಂದಲೇ ಅವರು ಎಲ್ಲಾ ಕಾರ್ಯಗಳನ್ನೂ ಮಾಡು 
ತ್ರಿದ್ದರೆಂಬುವದಕ್ಕೆ ಅನರ ನೂರಾರು ವಚನಗಳೇ ಸಾಕ್ಷಿಯಾಗಿರುತ್ತವೆ. ಏಕಾಂತ 
ಭಕ್ತಿಯನ್ನು ಆಚರಿಸಬೇಕೆಂದು ಗೀತೆಯು ಹೇಳುತ್ತದೆ. 


ಭಗವದ್ಗೀತೆ- ಅಧ್ಯಾಯ ೧೨, ಶ್ಲೋಕ ೧೩ 


ಅದೆ ಶ್ರೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣ ಯೇವ ಚ । 
ನಿರ್ಮಮೋ ನಿರಹಂಕಾರಸ್ಪ ಕ ಕ್ಸ ಪಿಖಾ ॥ 


ಅಂದರೆ--ಭಕ್ತನಾದವನು ಯಾನ ಪ್ರಾಣಿಗಳನ್ನೂ ದೆ ೀ೩ಿಸಬಾರದು. ಎಲ್ಲರಲ್ಲಿಯೂ 


ಮಿತ್ರತ್ವದಿಂದಿರಬೇಕು. ದಯೆಯಿಂದ ಕೂಡಿರಬೇಕಲ್ಲದೆ ಅಹಂಕಾರ ಶೂನ್ಯವಾಗಿರ 
ಬೇಕು. ಮಮಕಾರವಿರಕೂಡದು. ಅನ್ಯರ ಸುಖದುಃಖಗಳಲ್ಲಿ ಪಾಲುಗಾರನಾಗಿರಬೇಕು 
ಮತ್ತು ಶ್ಲಮಾವಂತನಾಗಿರಬೇಕು. ಶ್ರೀ ಬಸವಣ್ಣನನರು ಜಗತ್ತಿನಲ್ಲಿ ಯಾವ 
ಪ್ರಾಣಿಗಳನ್ನು ಕಾಯಾ ವಾಚಾ ಮನಸಾ ದ್ರೇಷಿಸಬಾರದೆಂದು ಅನೇಕ ವಚನಗಳಲ್ಲಿ 
ಹೇಳಿರುತ್ತಾರೆ. ದಯೆಯಿಂದ ಮಾನವನು ಯಾವಾಗಲೂ ಕೂಡಿರಬೇಕೆಂದು 
ಬೋಧಿಸಿರುತ್ತಾರೆ. ಎನಗಿಂತ ಕಿರಿಯರಿಲ್ಲವೆಂದು ಹೇಳುವ ಬಸವಣ್ಣನವರಲ್ಲಿ ಅಹಂ 
ಕಾರಕ್ಕೆ ಇಂಬಿಲ್ಲ; ಮಮಕಾರವಂತೂ ಅವರ ಸನಾಸದಲ್ಲಿ ಸುಳಿದಾಡಿಲ್ಲ. ಹೀಗೆಯೇ 
ಗೀತೆಯಲ್ಲಿ ಭಕ್ತಿಯ ವಿಷಯವಾಗಿ ಹೇಳಿದ ಪ್ರ ತಿಯೊಂದು ಶಬ್ದಕ್ಕೂ ಬಸವಣ್ಣ ನವರ 
ವಚನಗಳನ್ನು ಹೋಲಿಸಿ "" ಬಸವಣ್ಣ ನವರೂ ಭಗವದ್ದಿ ತೆಯೂ? ಎಂಬುವ ಪ್ರಕರಣ 
ದಲ್ಲಿ ಚೆನ್ನಾಗಿ ನಿವರಿಸಲಾಗಿದೆ. ಷೆ ( ಬಸವಣ್ಣ ನವರು ॥ ಭಕ್ತಿಯುಕ್ತ pe, ತಮ್ಮ 


ಎಲ್ಲಾ 3 88 ಪಾರಗಳನ್ನು ನಡೆಸುತ್ತ ಬೇಢಿದವರಿಸೆ ಬೇಡಿದ ಸದಾರ್ಥಗಳನ್ನು ಅತ್ಯ ಂತ 


ಜಿ 
ಕ ( 


$ಪ್ಲಿ ೬ | ಬಸವತತ್ತ ರತ್ನಾಕರ 


ಭಕ್ತಿಯಿಂದ ಕೊಡುತ್ತ ಲಕ್ಷದ ಮೇಲೆ ತೊಂಭತ್ತಾರು ಸಾನಿರ ಜಂಗಮರಿಗೆ ಸಿತ್ಯತೃಷ್ತಿ 
ಯನ್ನು ಸಡಿಸುತ್ತಿದ್ದರು. ತ 
ದೇವರನ್ನು ಶ್ರದ್ಟೆಯಿಂದಲೂ, ಆಸಕ್ತಿಯಿಂದಲೂ ಹುಡುಕುವದೇ ಭಕ್ತಿಯೋಗದ 


ಲಕ್ಷಣವಾಗಿರುತ್ತದೆ. " ಅದನ್ನು ಬಸವಣ್ಣ ನವರು ಪರಿಪೂರ್ಣವಾಗಿ ಪಾಲಿಸಿರುತ್ತಾಕೆ. ' 
ನಾರದ ಸೂತ್ರಕಾರರಾದರೂ ಭಕ್ತಿಯ ವ್ಯಾಖ್ಯಾ ನನನ್ನು ಮಾಡುವಾಗ ದೇವರಲ್ಲಿ ಅತಿ ' 
ಪ್ರೇಮನಿಡುವಡೇ ಭಕ್ತಿಯೆನಿಸುತ್ತದೆಂದು ಪ್ರತಿಷಾದಿಸಿರುತ್ತಾರೆ. ಬಗೆ ಮನುಷ್ಯನು 
ದೇವರಲ್ಲಿ ಅತಿ ಫೆ ನ್ರೀೇಮವಸನ್ನಿಟ್ಟ ರೆ ಅವನಿಗೆ ಪ್ರಸಂಚದಲ್ಲಿ ದ್ವೇಷಿಗಳೇ ಉಳಿಯುವದಿಲ್ಲ, ' 
ಅವನ ಆತ್ಮವು ನಿರ್ಮಲವಾಗಿ ಅವನು ದೇವನ ಸ ಸ್ಟ ಕೂಪಕೇ ಆಗುತ್ತಾನೆ - ಪಾಪಗಳಿಂದ 
ಬಿಡಲ್ಪಟ್ಟಿ ನನು ಸರಮಾತ್ಮತಿಗೆ ಸಮಾನನಾಗುತ್ತಾ ನೆಂದು. ಮಂಡೂಕೋಪನಿಷತ್ತಿನಲ್ಲಿ ' 
ಹೇಳಿದೆ. ಹಿಂದೆ ನಾವು ಹೇಳಿದಂತೆ ಈ 2 ಭಕ್ತಿಯೋಗವು ಕರ್ಮ ಜ್ಞಾನಯೋಗಗಳಿ 
ಗಿಂತಲೂ ಶ್ರೇಷ್ಠವಾದುದಾಗಿದೆ. | 


ನಾರದ ಸೂತ್ರ--೧೧, ೭ 
"ಓಂ ಸಾ ಕರ್ಮಜ್ಹಾನಯೋಗೇಜ್ಯೋ9ಪ ಬಧಿಕತರಾ'' ಜಿ 
ಅಂದರೆ ಭಕ್ತಿಯು ಕರ್ಮ ಜ್ಞಾ ನಗಳಿಗಿಂತಲೂ ಶ್ರೆ ಷ್ಠ ವಾದುದಾಗಿದೆ. 


ಇಂತಹೆ ಭಕ್ತಿ ನಂದ ಆತ್ಮವು ಶುದ್ದ ಚ] ಅಶುದ್ಧವಾಗಿರತಕ್ಕ 
ಆತ್ಮದಲ್ಲಿ ಬ್ರ ಹೈಜ್ಞಾ ನವು ಚಾಕು ಆದ್ದರಿಂದ ಭ ಭಕ್ಕೆಯೋಗವು ಸರ್ವರಿಗೂ 
ಸುಸಾಧ್ಯವಾದುದಾಗಿರುತ್ತದೆ. ಪ್ರೇಮವೇ ದೇವರೆಂದು ಯಾರಿಗೆ ತಿಳಿದಿರುತ್ತಡೆಯೋ ' 
ಅವರು ಮಾತ್ರ ದೇವತ್ವವನ್ನು ಜನರಿಗೆ ಉಪದೇಶಿಸಬಲ್ಲ ಗುರುಗಳಾಗಬಲ್ಲರು. ' 
ಭಕ್ತಿಯೋಗವು ಉಚ್ಛಪ್ರೇಮದ ಶಾಸ್ತ್ರವಾಗಿರುತ್ತದೆ ದೆ, ಭಕ್ತನ ಭಕ್ತ ಯಿಂದ 4 
ಅವನ ಇಂದ್ರಿಯಗಳ ಸುಖದಾಶೆಯೂ, ಬುದ್ದಿಯ ಸುಖದಾಸೆಯೂ ತೊಲಗಿಹೋಗು ' 
ತ್ತದೆ. ಭಕ್ತನ ಪ್ರೇಮವು ಪೂರ್ಣವಾಗಿ ನೆರಗೆ ಗ ಅದಕ್ಕೆ ಪರಾಭಕ್ತಿಯೆಂದು ಕರೆಯು ' 
ತ್ತಾರೆ. ಸ್‌ ಮಟ್ಟಕ್ಕೆ ಹೋದವನು. ಯಾವ ಬಕಾ ಶಿಲುಕುವದಿಲ್ಲ. . 
ಶ್ರೀ ಬಸವಣ್ಣ ನನರು. ಆತ್ಯಂತ ನಿಷ್ಕಾವಂತರಾದ ಭಕ್ತಿಯೋಗಿಗಳಾಗಿದ್ದರು. ಸಂಗಮ ' 
ನನ್ನು ಬಸವಣ್ಣನನರು ಸದಾಕಾಲದಲ್ಲಿ ಪ್ರೀತಿಸುತ್ತಿದ್ದ ಕಾರಣ ಪ್ರಸಂಚದ ಎಲ್ಲಾ . 
ನಸ್ತುಗಳೂ ಅವರಿಗೆ ಪ್ರಿಯಕರಗಳಾಗಿದ್ದವು. ಯಾಕಂದರೆ ಅವುಗಳೆಲ್ಲ ಭಗವಂತನ ' 
ವಸ್ತುಗಳಾಗಿರುತ್ತವೆ. | 


ಅಂತೂ ಬಸನೇಶ್ವರ ದೇವರು-- 

«" ಸರ್ವಮುನ್ಯತ್ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ''' 
ನಂಬುವ ಭಗವದ್ಗೀತೋಕ್ಕಿಯಂತೆ ಯಾವಾಗಲೂ ಸಂಗನ ವ್ಯವಹಾರದಲ್ಲಿಯೇ | 
ತೊಡಗಿದ್ದರು. ೫ 

ಈ ಭಕ್ತಿಯಲ್ಲಿ ಪ್ರಾಚೀನ ಶಾಸ್ತ್ರಕಾರರು ಅನೇಕ ಭೇದಗಳನ್ನು ಮಾಡಿರುತಾ 
ಅದರಲ್ಲಿ ನನವಿಧನಾದ ಭಕ್ತಿ ಯೇ ಸ ಸಿದ್ಧ KM ದೆ, 


ರೆ 


ಭಕ್ಕ್ತಿಯೋಗವೂ ಬಸವಣ್ಣನನರೂ ೨೩೭ 


ಶ್ರವಣಂ ಕೀರ್ತನಂ ಶಂಭೋ ಸ್ಮರಣಂ ಪಾಡಸೇವನಂ | 


ಅರ್ಚನಂ ವಂದನಂ ದಾಸ್ಮಂ ಸಖ್ಯ ಮಾತ್ಮ ನಿವೇದನಂ ॥ 


ಇದು ಸಾಮಾನ್ಯವಾಗಿ. ನವವಿಧವಾಗಿದ್ದರೂ ವೀರಶೈವ ಶಾಸ್ತ್ರಕಾರರು ಷಡ್ವಿಧ ಭಕ್ತಿ 
ಗಳಿಗೆ ಪ್ರಾಶಸ್ತ್ಯವನ್ನು ಕೊಟ್ಟಿರುತ್ತಾರೆ. ಶ್ರದ್ಧಾಭಕ್ತಿ, ನಿಷ್ಕಾಭಕ್ತಿ, ಅವಧಾನಭಕ್ತಿ 
ಅನುಭವಭಕ್ತಿ, ಆನಂದಭಕ್ತಿ, ಸಮರಸಭಕ್ಕಿ ಈ ಷಡ್ವಿಧ ಭಕ್ತಿಗಳನ್ನು ಷಟ್‌ 
ಗಳಿಗೆ ಜೋಡಿಸಿರುತ್ತಾರೆ. ಅಂದರೆ ಒಂದೊಂದು ಸಲದಲ್ಲಿ 
ಛಿ 

ಷ್‌ ಇ ಕೆ 
ಪ್ರಾಶಸ್ತೃವಿರುತ್ತದೆ. 

ಶ್ರೀ ಬಸವಣ್ಣನವರು ಭಕ್ತಿಯ ಯೋಗದ ಕೊನೆಯ ಮಟ್ಟದಲ್ಲಿದ್ದು ಭಕ್ತಿ 


ಭಂಡಾರಿಗಳಾಗಿದ್ದ ರೂ ತನ್ನ ಡೇವನಾಡನ ಸಿಗೆ ಶ್ಚ _ರನಲ್ಲಿ Re "ನಾತ್ಸಲ್ಯ ) 
ಅಷ್ಟ ಅತ್ಯಂತ 'ಭಯಭತ್ತಿ ಯಿಂದ. ಕೂಡಿಕೊಂಡು ಸ್ಮರಣೆಗೈ ವುದನ್ನು ಅವರ ಅನಂತ 


ಚನಗಳಲ್ಲಿ ಕಾಣಬಹುದಾಗಿರುತ್ತಡೆ. 


೪೦೧ 


"ಎಂತೋ ಶಿವಭಕ್ತಿಯ ನಾನುಪಮಿಸುವೆನಯ್ಯಾ? ಎಂತೋ 
ಶಿನಾಚಾರವೆನಗೆ ವೇದ್ಯವಪ್ಪುದೆಯ್ಯಾ? ಕಾಮ, ಕ್ರೋಧ, ಲೋಭ, 
ಮೋಹ, ಮದ, ಮತ್ಸರಗಳಿಂದ ಕಟ್ಟುವಡೆದೆನು]ಹಸಿವು ತೃಷೆ ವೆಸನಗಳಿಂದ 
ಕುದಿಯುತ್ತಿದೆ ನೀನೆ. ಸಂಚೇಂದ್ರಿಯಸಪ್ತಧಾತು ಹೆಂಚು ಹರಿಮಾಡಿ 
ಕಾಡಿಹುವಯ್ಯ ಅಯ್ಯಾ ಅಯ್ಯಾ ಎನ ಹುಯ್ಯಲ ಕೇಳಯ್ಯ 'ಕೂಡಲ ': 


ತವಾ ನಾನೇವೆ ನೇನೆನಯ್ಯಾ ೫ 


೪೦೧ 

“ ಕಾಯನಿಕಾರ ಕಾಡಿಹುದಯ್ಯ ಮನೋವಿಕಾರ ಸೂಡಿಹುದಯ್ಸಾ 
ಇಂದ್ರಿಯನಿಕಾರ ಸುಳಿಹುದಯ್ಯಾ ಸುಳಿನಿನೊಳಗೆ ಸುಳಿಯುತ್ತಲಿದ್ದೇನೆ 
'ಸಿಲುಕೆಸದಿರಯ್ಯಾ ಅನ್ಯಚಿತ್ತವಿರಿಸದಿರಯ್ಯಾ ನಿಮ್ಮ ಚಿತ್ರವಿರಿಸಯ್ಯಾ 
ಅನುಪಮ ಸುಖಸಾರಾಯ ಶರಣರಲ್ಲಿ ಕೂಡಲಸಂಗಮದೇವಯ್ಯಾ 
ಇದನೆ ಬೇಡು ವೆನಯ್ಯಾ'' 


೪೦೨ 
ಏಷಯವೆಂಬ ಹಸುರೆನ್ನ ಮುಂದೆ ತಂದು ಸಸರಿಸಿದೆಯಯ್ಯಾ 
ಸಶುವೇನ ಬಲ್ಲದು? ಹಸುರೆಂದೆಳೆಸುವುದು ನಿಷಯರಹಿತನಮಾಡಿ ಭಕ್ತಿ 
ರಸವ ದಣಿಯೆ ಮೇಯಿಸಿ ಸುಬುದ್ಧಿ ಎಂಬುದಕವನೆರದು ನೋಡಿ 
ಸಲಹೆಯ್ಯಾ ಕೂಡಲಸಂಗಮದೇವಾ: 


೪೦೩ 
"ಕೆಸರಿನಲ್ಲಿ ಬಿದ್ದ ಸಶುನವಿನಂತಾನುಣೆಶೆಡೆಕೆಗೆ ಬಾಯಖಿಡುತ್ತಿ ದ್ದ 
ನಯ್ಯಾ ಅಯ್ಯಾ ಆರಯ್ತರಿಲ್ಲ ಅಕಟಕಟಾ ಸಶುವೆಂಜಿನ್ನ ಕೂಡಲಸಂಗಮ 
3 | 
ದೇವ ಕೊಂಬ ಹಿಡಿದೆತ್ತುವನ್ನಕ್ಕ'' 


೨ಿಕ್ಕಿಲ ಬಸವತತ್ವ ರತ್ನಾಕರ 


೪೦೪ 
"" ಬಡಪಶು ಸಂಕದಲ್ಲಿ ಬಿದ್ದಡೆ ಕಾಲ ಬಡಿವುದಲ್ಲದೆ ಬೇರೆ ಗತಿ 
ಯುಂಟಿ? ಶಿವಶಿವಾ ಹೋದಹೆ ಹೋದಹೆನಯ್ಯಾ ನಿಮ್ಮ ಮನದತ್ತಲೆನ್ನ 
ತೆಗೆಯಯ್ಯಾ ಸಶುವಾನು ಪಶುಪತಿ ನೀನು ತುಡುಗಣಿಯೆಂದು ಎನ್ನ 
ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಕೂಡಲ 
ಸಂಗಮದೇವಾ”? 


ಶ್ರೀ ಬಸವಣ್ಣನವರ ಮೇಲೆ ಬರೆದ ವಚನಗಳನ್ನು ಪರಿಶೀಲಿಸಿದರೆ ಅವರ ಅಸಾ ' 


ಧಾರಣವಾದ ಭಕ್ತಿಯು ಸ್ಫುಟವಾಗಿ ಕಾಣುತ್ತದೆ. 


ಶ್ರೀ ಬಸವಣ್ಣನವರು ಭಕ್ತಿಯನ್ನು ನಾನಾತರಹದಿಂದ ಜನಗಳಲ್ಲಿ ಪ್ರಸಾರ 
ಮಾಡಿರುತ್ತಾರೆ. ಭಕ್ತ ನಾದವನು ಲಿಂಗಜಂಗಮರನ್ನು ಪೂಜಿಸಬೇಕೆಂದು ಹೇಳುತ್ತ-- 


೪೦೫ | 
“ ಭಕ್ತನಾಗಿ ಲಿಂಗಜಂಗಮವ ಪೂಜಿಸಬೇಕು ಭಕ್ತನಾಗಿ ತನ್ನ ತಾ 
ಪೂಜಿಸಿಕೊಂಬುದು ಎಂತಯ್ಯಾ? ಸ್ವಾಮಿಭೃತ್ಯಸಂಬಂಧವು ಎಂತಯ್ಯಾ 
ಪೂರೈಸುವುದು? ಕೂಡಲಸಂಗಮದೇವಾ, ಕಣ್ಣಕಟ್ಟಿ ಕನ್ನಡಿಯ ತೋರು 
ವಂತೆ? 
ಕೆಲವರು ಮಾತಿನಲ್ಲಿಯೇ ಭಕ್ತಿಯನ್ನು ತೋರಿಸುವರಲ್ಲಜೆ ಕೃತಿಯಲ್ಲಿ ಏನೂ ಮಾಡು 
ವದಿಲ್ಲ. ಅಂಥವರನ್ನು ಕುರಿತು ಬಸವಣ್ಣನನರು-- 


೪೦೬ 
""ಮಾತಿನ ಮಾತಿನಲ್ಲಿಪು ದೇ ಭಕ್ತಿ? ಮಾಡಿ ತನು ಸವೆಯದನ್ನ ಕ್ಸ 
ಮನ ಸವೆಯದನ ಸ ಧನ ಸವೆಯದನ ಸ್ನ ಅಪ್ಪುದೇ ಭಕ್ತಿ? ಕಡ 
ಸಂಗಮದೇವ ಎಲುದೋರಿ ಸರಸವಾಡುವನು ಸೈರಿಸದನ್ನಕ್ಕ ಅಪ್ಪುದೇ 
ಭಕ್ತಿ ೨ 
೪೦೭ 
“ಆಡಿದರೇನೊ, ಹಾಡಿದರೇನೊ, ಓದಿದರೇನೊ ತ್ರಿವಿಧ ದಾಸೋಹ 
ವಿಲ್ಲದನ್ನಕೃ? ಆಡದೇ ನವಿಲು, ಹಾಡದೇ ತಂತಿ, ಓದದೇ ಗಿಳಿ? ಭಕಿ 
ಇಲ್ಲದವರನೊಲ್ಲ ಕೂಡಲಸಂಗಮದೇವ”? 
ಯಾವಾತನ ಮನಸ್ಸು ಭಕ್ತಿಯಿಂದ ದೇವರಲ್ಲಿ ತಲ್ಲೀನವಾಗಿರುತ್ತ ದೆಯೋ ಅಂಥವರು 
ಕೆಟ್ಟ ಕಾರ್ಯಗಳಿಗೆ ಸ ಸ್ವಲ್ಪಾದರೂ ಆಶ್ರಯ ಕೊಡಲಾರರು. 


೪೦೮ 
"ಮತ್ತೊಂದ ಕಾಣದಂತೆ ಮತ್ತೊಂದ ಕೇಳದಂತೆ ನಿಮ್ಮ ಶರಣರ 
ಪಾದವಲ್ಲದೆ ಅನ್ಯ ನಿಷಯಕ್ಕೆಳಸದಂತೆ ಇರಿಸಯ್ಯಾ ಕೂಡಲಸಂಗಮ 
ದೇವಾ”? 


ಭಕ್ತಿಯೋಗವೂ ಬಸವಣ್ಣನನರೂ ೨೩೯ 


೪೦೯ 
" ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ 
ಪರಸತಿಯರ ರತಿಗೆ ಮನ ಹಾರದಂತೆ ಶಿವಪಥಪೊಲ್ಲದವರೊಡನಾಡದಂತೆ 
ಅನ್ಯಜಾತಿಯ ಸಂಗವ ಮಾಡದಂತೆ ಎನ್ನ ಪ್ರತಿಸಾದಿಸು ಕೂಡಲಸಂಗಮ 
ದೇವಾ” 


ಭಕ್ತಿಯ ಪರವಾಗಿ ಅನೇಕ ವಚನಗಳನ್ನು ಬಸವಣ್ಣನವರು, ಹೇಳಿರುತ್ತಾರೆ. ಬಸವಣ್ಣ 
ನವರು ಭಕ್ತಿಯೋಗಿಗಳಾಗಿರುವದರಿಂದ ಯಾವ ಪ್ರಾಣಿಗಳನ್ನೂ ದ್ವೇಷಿಸದೆ ಸಮಾನ 
ದೃಷ್ಟಿಯಿಂದ ಕಾಣುತ್ತಿದ್ದರು. ಎಲ್ಲ ಪ್ರಾಣಿಗಳಲ್ಲಿಯೂ ದಯಾವಂತರಾಗಿರುತ್ತಿದ್ದರು. 
ಅಹಂಕಾರ ಮಮಕಾರಗಳಿಂದ ಅಲಿಪ್ತರಾಗಿ ನಾನು ದೇವರ ಸೃಷ್ಟಿಯಲ್ಲಿ ಎಲ್ಲರಿಗಿಂತಲೂ 
ಕಿರಿಯನೆಂಬುವ ಭಾವನೆಯುಳ್ಳವರಾಗಿದ್ದರು. ಲಾಭಾಲಾಭಗಳಲ್ಲಿ ಪ್ರಸನ್ನಚಿತ್ತ 
ರಾಗಿಯೂ, ದೃಢವಾದ ನಿಶ್ಚಯವುಳ್ಳ ನರಾಗಿಯೂ ಇರುತ್ತಿದ್ದರಲ್ಲದೆ ಸಂಗಮೇಶ್ವರನಲ್ಲಿ 
ಯಾವಾಗಲೂ ಚಿತ್ರವನ್ನರ್ಪಿಸಿ ಸರ್ವಾರ್ಪಣಭಾವನೆಯಿಂದಿರುತ್ತಿರ್ದರು. ಲೋಕದ - 
ಸ್ತುತಿ ನಿಂದೆಗಳಿಗೆ ಅವರು ಯತ್ತಿಂಚಿತ್ತಾದರೂ ಲಕ್ಷ್ಯಕೊಡದೆ ಆಶಾರಸಿತರಾಗಿ 
ಸರ್ವವನ್ನೂ ತ್ಯಾಗಮಾಡಿ ಜನಗಳಿಗೆ ಶಿವಭಕ್ತಿಯ ಮಹಿಮೆಯನ್ನು ಅನೇಕ ವಿಧವಾಗಿ 
ಬೋಧಿಸಿದರು. 

ಮೊಗ್ಗೆಯ ಮಾಯಿದೇವಾಚಾರ್ಯರು ತಮ್ಮ ಶತಕದಲ್ಲಿ-- 

"" ಏನೆನಲುಂಟು ಭಕ್ತಿಯ ಮಾಹಾತ್ಮ್ಯ್ಯೆಯಂ ಶೃತಿಶಾಸ್ತ್ರ ಸಂಜ್ವಿ_ 

ಯೋಗೇನ ಪರಾ ಎನುತ್ತಮಳ ಭಕ್ತಿಯ ವೈಭವಮಂ ಪೊಗಳ್ಹು ಸನ್ಮಾನಿಸಿ 

ತಾಗಿ ಯೋಗಸದದಿಂದುಸರಿಸ್ಟವೆನಿಪ್ಪ ಭಕ್ತಿ ಸೌಖ್ಯಾನುಭವೈಕ್ಯ ನಿಷ್ಠಳ 

ಪದಕ್ಕೆಣೆ ಯಾವಪದಂ ಶಿವಾಧವಾ'' 
ಅಂದರೆ--ಸಾಯುಜ್ಯಪದಕ್ಕಿಂತಲೂ ಭಕ್ತಿಯೇ ಉತ್ಕೃಷ್ಟವಾದುದೆಂದು ವೇದಗಳೂ, 
ಶಾಸ್ತ್ರಗಳೂ ಹೇಳಿ ಅದರ ಪ್ರಭಾವವನ್ನು ವರ್ಣಿಸಿರುವಾಗ ಇನ್ನದರ ಮಹತ್ವವನ್ನು 
ಏನೆಂದು ಹೇಳಬೇಕು? ಅಂತಹ ಶ್ರೇಷ್ಠವಾದ ಭಕ್ತಿಯಿಂದ ಲಭಿಸುವ ಸರಮಾನಂದ 
ವನ್ನು ಅನುಭವಿಸುತ್ತಿರುವ ಪದವಿಗೆ ಸಮಾನವಾದ ಪದವಿಯು ಮತ್ತೊಂದು ಯಾವ 
ದಿರುವದು. 

| ಶಿವಭಕ್ತಿತ್ಶಿ ವಪ್ರ ಸಾದಜನನೀ ಭವನಂ ಶಿವನ ಪ್ರಸಾದವಾ 

ಭಕ್ತಿಗೆ ಜನ್ಮಭೂಮಿ ವಿಮಲಾಂಕುರ ಬೀಜದವೋಲ್‌ ಪರಸ್ಸರಂ ವ್ಯಕ್ತಮಿ 

ದಿಂತು ನೋಳ್ಪೊಡದುತಾನೆ ನಿರಂತರಮಸ್ಸ ಮುಕ್ತಿಯಾ ಮುಕ್ತಿಯೆ ಶುದ್ಧ 

ನಿಷ್ಕಳ ನಿಜೈಕ್ಯ ಸದಂಪರಂ ಶಿವಾಧವಾ'' 
ಅಂದರೆ ಶಿವಭಕ್ತಿಯಿಂದ ಶಿವಾನುಗ್ರ ಹವುಂಟಾಗುವದು. ಆ ಶಿವಾನುಗ್ರ ಹೆದಿಂದ 
ಶಿವಭಕ್ತಿಯು ದೊರಕೊಳ್ಳುವುದು. ಎಂದಬಳಿಕ ಭಕ್ಕೆಗೂ, ಶಿವಾನುಗ್ರಹಕೂ 
ಪರಸ್ಪರವಾಗಿ ಬೀಜಾಂಕುರನ್ಯಾಯದಂತೆ ಸಂಬಂಧವಿರುವದು. ಆದುದರಿಂದ ಆ ಭಕ್ತಿ 
ಯೆಂಬುವದೇ ಅವಿಚ್ಛಿನ್ನನಾದ ಮುಕ್ತಿಯು. ಆ ಮುಕ್ತಿಯೆಂಬುವದೇ ನಿರ್ಮಲವಾದ 
ಸ್ವಸ್ವರೂಪ ಸಾಕ್ಸಾತ್ಕಾರ ಸದವಿಯು. ಇಂತಹ ಮಹತ್ತರವಾದ ಭಕ್ತಿಯೋಗವನ್ನು 


೨೪೦ ಬಸವತತ್ವ ರತ್ನಾಕರ 


ಕೆ.ಕೊಂಡು ಆಚರಿ ಅನುಭವಿಸಿ, ಲೋಕದ ಜನಗಳಿಗೆ ಬೋಧಿಸಲು ಲಕ್ಸಾಂತರ 
ಜನಗಳನ್ನು ತಮ ಕ ಅನುಯಾಯಿಗಳನ್ನಾಗಿ ಮಾಡಿಕೊಂಡ ಭಕ್ತಿ is: 
ಸ ನವರಿಗೆ ಸರಿಹೋಲುವ ಭಕ್ಕಿಯೋಗಿಗಳು ಸಿಗುವದು ದುರ್ಲಭವಾದುದೇ ಸ 
'ಲ ಒಂದೇ ಜನ್ಮದಲ್ಲಿದ್ದದ್ದಾ ಗಿರುವದಿಲ್ಲ. 


೪೧೦ 
ತಾವು ಏಳೇಳು ಭವಾಂತರದಲ್ಲಿ ಶಿವಭಕ್ತರಾಗಿ ಬಾರದಿರ್ದಕೆ 
ನಿಮ್ಮಾಣ ನಿಮ್ಮಪ್ಪ ಮಹರಾಣೆ ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯ್ದೆಕೆಯನಯ್ಯಾ 
ಅದಿಂತೆಂದೊಡೆ ಸೃಥಮ ಭನಾಂತರದಲಿ ಶಿಲಾದನಂಬ ಗಣೇಶ್ವರನ ಮಾಡಿ 
ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಣವ ಮಾಡಿಕೊಂಡಿದ್ದಿರಯ್ಯ, ಎರಡನೆಯ 
ಭವಾಂತರದಲ್ಲಿ ಸೃಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ 
ಕಾರುಣ್ಯ ವ ಮಾಡಿಕೊಂಡಿದ್ದಿರಯ, ಮೂರನೆಯ ಭವಾಂತರದಲ್ಲಿ ನೀಲ 
ಕ ಗಣ 
ಹ ಶನರಡಿಲ್ಲಿ 
ನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಃಪ್ರೇರಕವಾಗ 
ಲೆಂದಿರಿಸಿಕೊಂಡಿದ್ದಿರಯ್ಯ, ಐದನೆಯ ಭವಾಂತರದಲ್ಲಿ ಕಾಲಲೋಚನ 
ನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ 
ಮಾಡಿಸುತಿ ತ್ರಿರ್ದಿರಯ್ಯ, ಆರನೆಯ ಸಾ ಡರ ವೃ ಸಭನೆಂಬ ಗಣೇಶ್ವ ರನ 
ಮಾಡಿ ಹೆಸರಿಟ್ಟು ಕರೆದು ರಿಮಗೇರಲು ವಾಹಸವಾಗಲೇಂದಿರಿಸಿಕೊಂಡಿದ್ದಿ 
ರಯ್ಯ, ಏ ಏಳನೆಯ ಭವಾಂತರದಲ್ಲಿ ಬಸವದಣ್ಣಾಯಕರೆಂಬ ಗಣೇಶ್ವ ೨ನ 
ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಒಕ್ಕು ಮಿಕ್ಕುದಕ್ಕೆ ಯೋಗ್ಯ ವಾಗ | 
ಕೊಂಡಿದ್ದಿ ರಯ್ಯ ಇದುಕಾರಣ ಕೂಡಲಸಂಗನ ಸುದೇವಾ ದ ಬರಿಸಿದ 


ಭನಾಂತರದಲ್ಲಿ ನಾನು ಬರು ತ್ತಿದ್ದೆನ ಯಾ ಕ್ಯಾ? 


ಎತ 


೪೧೧ 
" ಸರಚಿಂತೆ ಎಮಗೇಕಯ್ಯ? ನಮ್ಮ ಚಿಂತೆ ನಮಗೆ ಸಾಲದೆ? 
ಕೂಡಲಸಂಗಯ್ಯ ಒಲಿ | ಒಲಿಯನೋ ಎಂಬುವ ಚಿಂತೆ 
ಹಾಸಲುಂಟು ಹೊದೆಯಲುಂಟಾ'? | 
ಇಲ್ಲಿಯವರೆಗೆ ಶ್ರೀ ಬಸವಣ್ಣನವರು ಹೇಗೆ ಭಕ್ತಿಯೋಗಿಗಳಾಗಿ ಶಿವಭಕ್ತಿ ಯನ್ನು 
ಪ ಪ್ರಸಾರಮಾಡಿದರೆಂಬು ಷದ ನ್ನು ಅವರ ವಚನಗಳಿಂದಲೇ ನಿವರಿಸಿದ್ದಾಯಿತಲ್ಲದೆ ಭಕ್ತಿಯ 
ಮಾಹಾತ್ಮ್ಯಗೆ ಕೆಲವರ ಪ್ರಮಾಣಗಳನ್ನೂ ಕೊಟ್ಟ ದ್ಬಾ ಯಿತು. ಶ್ರೀ ಬಸವಣ್ಣ 
ನವರಂತಹ ಭಕ್ತಿಸಾವ ಮ್ರಾಜ್ಯ ದುರಂಧರರ ಬಗ್ಗೆ ಬೇರೆ ಜೀಕಿ ಸಂಡಿತರು ಅನೇಕ ತರಹದ 
ಉದ್ದಾ ರೆಗಳನ್ನು ತೆಗೆದಿರು 
ಹೆಚ್ಚಾಗಿ ಹೇಳಿರುವುದಿಲ್ಲ. 


ತ್ರ್ರೂ 


ತ್ತಾರೆ, ವಿಸ್ತಾರವಾಗುವದರಿಂದ ಆ ವಿಷಯವನ್ನು ಇಲ್ಲಿ 
೧೧ 


Ud a cdl 


ದು daha a dk a ad 


ಒಂಭತ್ತನೆಯ ಪ್ರಕರಣ 
ಜ್ಞಾನಯೋಗವೂ ಬಸವಣ್ಣ ನವರೂ 


ಈ ಚಿತ್ರಮಯವಾದ ಜಗತ್ತಿನಲ್ಲಿ ನಿಚಿತ್ರಗಳಾದ ಅನೇಕ ಪ್ರಾಣಿಗಳನ್ನು ನಾವು 
ನೋಡುತ್ತೇವೆ. ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯನೇ ತ್ರಿ ಶ್ರೇಷ್ಠನೆಂಬುವದು ನಿರ್ವಿವಾದ 
ವಾದ ಮಾತಾಗಿರುತ್ತದೆ. ಮನುಷ ನು ಮನುಷ್ಯತ್ವ ವನ್ನು ee ಮನುಷ್ಯನಾಗಿ 
ಬಾಳಬೇಕಾದರೆ ಅವನಿಗೆ ಜ್ಞಾನವೇ WE by ಜ್ಞಾನನಿರುವದರಿಂದಲೇ 
ಅವನು ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠನಾಗಿರುತ್ತಾನೆ. ಮಾನವೇತರ ಪ್ರಾಣಿಗಳಿಗೆ 
ನಿಜವಾದ ಜ್ಞಾನನಿರುವದಿಲ್ಲ. ಧರ್ಮಾಧರ್ಮಗಳ ಜ್ಞಾನನಿರುವದಿಲ್ಲ. ಆಹಾರ, ನಿದ್ರಾ, 
ಭಯ, ಮೈಥುನ ಇವುಗಳು ಪಶುಗಳಿಗೂ ಮನುಸ್ಯರಿಗೂ ಸಮಾನನಾಗಿರುತ್ತನೆ. 
ಆದರೆ ಮನುಷ್ಯನಿಗೆ ಜ್ಞಾನರತ್ನವಿರುತ್ತದೆ. ಪ್ರ ಜ್ಞಾನದ ಬಲದಿಂದ ಮನುಷ್ಯನು ಎಲ್ಲ 
ಪ್ರಾಣಿಗಳಿಗೆ ಒಡೆಯನಾಗಿರುತ್ತಾನೆ. ಈ ಜ್ಞಾನದ ಬಲದಿಂದ ಆಧುನಿಕ ವೈಜ್ಞಾನಿಕ 
ರಾಗಲೀ, ಪ್ರಾಚೀನಕಾಲದ ಮಹರ್ಷಿಗಳಾಗಲೀ ಎಂತಹ ಮಹತ್ಕಾರ್ಯಗಳನ್ನು 
ಮಾಡಿಯೂ ಮಾಡುತ್ತಲಿದ್ದಾರೆಂಬುವದು ಸ್ರತಿಯೊಂದು ಜನಾಂಗಕ್ಕೆ ತಿಳಿದ ಮಾತಾಗಿ 
ಇರುತ್ತದೆ. ಆದ್ದರಿಂದಲೇ-- 


KS ಬುದ್ಧಿ ರ್ಯಸ್ಯ ಬಲಂತಸ್ಕ ನಿರ್ಬುಧ್ಗೆ ಶ್ಚ ಕುತೋಬಲಂ '' 


ಲೋಕದಲ್ಲಿ ಬುದ್ಧಿ ವಂತನೇ ಬಲವಂತನು. ಬುದ್ದಿ ಶೂನ್ಯ ನಾದವನಿಗೆ ಎಂತಹ ಬಲ 
ನಿದ್ದರೂ ಅದು ಬಲನಲ್ಲ. ಬುದ್ದಿಯ ಬಲದ ಸ, ಶಕ್ತಿಯ ಬಲವು ದುರ್ಬಲ 
| ವಾಜುದು. 4 ಜ್ಞಾನೇನ ಹೀನಾಃ ಸಶುಭಿಃ ಸಮಾನಾ?) ಜಾ ್ಲಾನಹೀನನಾದವನು 
ಸಶುತುಲ್ಯನು. ಯಾವನಿಗೆ ಜ್ಞಾನನಿರುತ್ತದೆಯೋ ಅವನು ಆ ಜ್ಞಾನದ ಬಲದಿಂದ 
ಬೇಕಾದಂತಹ ಕಾರ್ಯಮಾಡಲು ಶಕ್ತನಾಗುತ್ತಾನೆ. ಆ ಜ್ಞಾನಾಗ್ನಿಯ ಬೆಂಬಲದಿಂದ 
ಅವನ ಸಕಲ ದುರಿತಗಳು ಸುಟ್ಟು ನಾಶವಾಗುವವು. ಜ್ಞಾ ನದಿಂದಲೇ ಮೋಕ್ಷ 
ನೆಂದು ಅನೇಕ ಮತಗಳ ಸ್ಟಾ ಪನಾಚಾರ್ಯ ರು ಸಿದ್ಧಾಂತಸಡಿಸಿರುತ್ತಾ ಕೆ... ಲೋಕದಲ್ಲಿ 
ಜಾ ್ಲಾನಿಯೇ ಶ್ರೇಷ್ಠನು. ಅವನಿಗಿಂತ ಸ ಸಮಾನನಾಗಲೀ ಯಾವಾತನೂ 
ಸಿಗಲಾರನು. ಜಗತ್ತಿ ನಲ್ಲಿಯ ಮಹತ್ತರಗಳಾದ ಕಾರ್ಯಗಳನ್ನೆಲ್ಲ ಜ್ಞಾನಿಗಳೇ 
ಮಾಡಿರುತ್ತಾರೆ. ಜ್ಞಾನಿಗಳು ಲೋಕದಲ್ಲಿ ಅಜರಾಮರವಾದ ಕೀರ್ತಿಯನ್ನು ಗಳಿಸಿರು 
ತ್ತಾರೆ. ಯೋಗಗಳಲ್ಲಿ ಜ್ಞಾ ನಯೋಗಕ್ಕೆ ದೊಡ್ಡ ಸ್ದಾ ನನಿದೆ. ಪ್ರತಿಯೊಂದು ಕಾರ್ಯ 
ದಲ್ಲಿ ಜ್ಞಾನದ ಅವಶ್ಯ ಕತೆಯು ಹೆಚ್ಚಾ? ಬೇಕಾಗುತ್ತ ye ಧರ್ಮದಲ್ಲಿ, ರಾಜಕಾರಣ 
ದಲ್ಲಿ, ವ್ಯವಹಾರ ಶಲತೆಯಲ್ಲಿ. ಸಾಮಾಜಿಕ ನಡೆನುಡಿಗಳಲ್ಲಾ ಗಲಿ ಜಾ ್ಲಾನವಿಲ್ಲ 
ದಿದ್ದರೆ ಏನೂ ಆಗಲಾರದು. ಮಾನನಜಾತಿಯ ಅಂತಿಮ ಧ್ಯ ಯವಾದ ನೋಕ ಕ್ಸಕ್ಳೂ 
ಜಾ ನನೇ ಕಾರಣವೆಂದಮೇಲೆ ಪ್ರಪಂಚದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ವಸ್ತು 
ಬೇಕೊಂದಿಲ್ಲ. ಮನುಷ್ಯನ ಮುನು ಸತ್ವವು ಜ್ಞಾನದಿಂದಲೇ ಸಿದ್ಧವಾದುದು. “ನಹಿ 
ಜ್ಞಾ ನೇನ ಸದ್ಭ ಶಮಸ್ಸಿ ಜಗತ್ರ ಯೇ?” ಕು 'ಠೋಕದಲ್ಲಿ ಜ್ಞಾ ನಕ್ಕೆ ಸ ಸಮಾನವಾದು 

ದಿಲ್ಲನೆಂದು ಇತ ನಿಷದ್ವಾತ್ಯವಿರುತ್ತದೆ ದೆ, ಆದ್ದರಿಂದ ಜ್ಞಾನವೇ ಶ್ರೇಷ್ಠವಾದುದು. 
ಜ್ಞಾನಿಯೇ ಎಲ್ಲರಿಗಿಂತ ಬಜ ಭಖ ನೇದದಲ್ಲಿ ಜ್ಞಾನಕಾಂಡವೆಂಬುವ ಒಂದು 


10 


೨೪೨ ಬಸವತತ್ವ ರತ್ನಾಕರ 


ಭಾಗವೇ ಇರುತ್ತದೆ... " ಖತೇ ಜ್ಞಾನಾನ್ಸಮುಕ್ತಿಃ'' ಜ್ಞಾನವಿಲ್ಲದೆ ಮೋಕ್ಷವಿಲ್ಲ 
ನೆಂದು ಶೃ ತಿವಾಕ್ಯ ವಿರುತ್ತದೆ. 

ಮನುಷ್ಯನ ಆದಿಭೌತಿಕ ಶರೀರ, ಆದಿದೈವಿಕ ಮನಸ್ಸು ಮತ್ತು ಆಧ್ಯಾ ಿತ್ಮಿಕ ಬುದ್ಧಿ 
ಈ ಮೂರು ಶುದ್ಧ ವಾಗುವದಾದರೂ ಜ್ಞಾನದಿಂದಲೇ ಚ ಕಾಲಿಕ. 


ಕೆಳದಿಯ ಅರಸರಾಗಿದ್ದ ಸದಾಶಿವರಾಜರು ರಚಿಸಿದ ನೀತಿ ಗ್ರಂಥದಲ್ಲಿ 


ಜ್ಞಾ ನನೆ ಸರ್ವಕೆ ಶುಭಕರ ಜ್ಞಾನದಿ ಸರ್ವಾರ್ಥಸಿದ್ಧಿಯಾಹದು ಸಿದಂ। 
ಜ್ಞಾನನೆ ಮುಕ್ತಿಗೆ ಕಾರಣ ಜ್ಞಾನವು ಸರ್ವರಿಗು ಬೇಕು ಗುರುನಂದೀಶ ॥ 
ಶೃತೇತಿಹಾಸಪುರಾಣಂ ಸ್ಮೃತಿಭಾಷ್ಕ ತರ್ಕಛಂದ ನೇದಾಂತಗಳು | 

ಅತಿಶಯ ಕಾನ್ಯನಿಘಂಟನ ಮತಿಯಿಂಂ ಶಿನಜ್ಞಾನವಧಿಕ ಗುರುನಂದೀಶ ॥ 
ನೀರೊಳಗನುದಿನ ಮುಳುಗಲು ನಿಾರಡೆ ಪ್ರತಿದಿನಸ ವ್ರತವನಾಚರಿಸಿದರುಂ | 


ದೂರಣ ಯಾತ್ರೆಯ ಮಾಡಲು ಬಾರದು ಸುಜ್ಞ್ವಾನದ್ದೊರತು ಮುಕ್ತಿಯು ಗುರುವೇ " 


ಮೇಲಿನ ಮುತ್ತಿನಂತಹ ಮೂರು ಕಂದಗಳ ಅಭಿಪ್ರಾಯವು ಜ್ಞಾ ನವೇ ಶ್ರೇಷ್ಠ ವಾದು 
ದೆಂಬುವದನ್ನು ಬಲಪಡಿಸುತ್ತ ಥೆ, 


ಸರ್ವಜ್ಞ ಸ ಕವಿಯು 
ಜ್ಞ್ಯಾನದಿ ಮೇಲಿಲ್ಲ ಶ್ವಾನನಿಂ ಕೀಳಿಲ್ಲ ಭಾನುಮಂಡಲದಿಂ ಬೆಳಗಿಲ್ಲ ಜಗದೊಳು ಜ್ಞಾನವೇ 
ಅಧಿಕ ಸರ್ವಜ್ಞ | 
ಜ್ಞಾನದಿಂದಲೆ ಇಹವು ಜ್ಞಾನದಿಂದಲೆ ಪರವು ಜ್ಞಾಸನಿಲ್ಲದಲೆ ಸಕಲವು ತನಗಿದ್ದು 
ಹಾನಿಕಾಣಯ್ಯ ಸರ್ವಜ್ಞ ॥ 
ಎತ್ತಹೋದರು ಮನನ ಹತ್ತಿಕೊಂಡೇ ಬಹುದು ಮತ್ತೊಬ್ಬ ಸೆಳೆದುಕೊಳಲರಿಯ 
ಜ್ಞಾನದ ಬಿತ್ತು ಲೇಸಂದ ಸರ್ವಜ್ಞ | 
ಸರ್ವಜ್ಞನ ಈ ಸಂದೇಶನಾದರೂ ಎಲ್ಲ ವಸ್ತುಗಳಿಗಿಂತ ಜ್ಞಾನವೇ ಅಧಿಕವಾದುದೆಂದು 
ಹೇಳುತ್ತದೆ. 
ತ್ರೀ ಬಸವಣ್ಣನವರು ಜ್ಞಾನದ ಬಗ್ಗೆ ಒಂದು ಸೂತ್ರವನ್ನು ರಚಿಸಿರುತ್ತಾರೆ. 
"" ಅರಿತರೆ ಶರಣ ಮರೆತರೆ ಮಾನವ'' ಈ ಸೂತ್ರ ಕೈ ದೊಡ್ಡ ಭಾಷ್ಯವನ್ನು ಬರೆಯಲು 
ಶಕ್ಯವಿರುತ್ತದೆ. ಬಹಳ ಸಜ ತಿ ಸ ಸಾಲಿನಲ್ಲಿಯೇ ಜ್ಞಾನದ ಮಹೆತ್ವ 
ವನ್ನು ಕೊಂಡಾಡಿರುತ್ತಾರೆ. 


೪೧೨ 


ದ್‌ 


ಪ್ರಭುದೇನರು-- 
"" ಭೂಮಿ ನಿನ್ನದಲ್ಲ ಹೇಮನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಅದು 
ಜಗಕ್ಕೈಕ್ಕಿದ ನಿಧಿ ನಿನ್ನೊ ಹನೆಜೆಂಬುದು ಜ್ಞಾ ನರತ್ಸ ಅಂತಪ್ಪ ದಿವ್ಯರತ್ನ ವ 
ನೆಡೆಗುಡದೆಆ ರತ್ನ ವ . ೧ಕಂದಿಕೆಯಾನನೆ ನಮ್ಮ ಗುಹೇಶ್ವ ರಲಿಂಗದಲ್ಲಿ 
ನಿನ್ನಿಂದಬಿಟ್ಟು ಶಿರಿವಂತರಿಲ್ಲ ಕಾಣಾ ಎಲೆ ಮನವೇ 


ge ೪೧೩ 
Ry ಶಿವಯೋಗಿಗಳು 

"" ಅರಿತವನೆಂತು ಸತ್ತನು? ಅರಿತನನೆಂತು ಹುಟ್ಟದನು? ಅರಿತವ 
ನೆಂತು ಅಘೋರ ಪಾಸಕ್ಕೆ ಒಳಗಾದನು? ಈ ತ್ಸ ಸುಖಿ 


ಲಾರ್‌ Sunk da ea ka 


sis 


KY 


pS 


ಗ ಲ್‌ 


೫ ಲ್‌ 


EY ಹ್ಮ್‌ ಜ್‌ ಲ ರ ಲಲ ್ಪ್ಚ್ಪ್ಕರ&ೋ್ಯೋ್ಯ್ಚ ಅ ಖೀ 
p 4 [ತಾ ಇ J ty % | 5 ರ್‌ ಗ್‌ ಎಸ ಹ್‌ ಲ್‌ಿ ಚಯ ಜ್‌ ೫ Fey 


ಸ್ರ 


ಜ್ಞಾ ನಯೋಗಪೂ ಬಸವಣ್ಣ ನನರೂ 


ಯಾದನು? ಅರಿತವನೇ. ಚಿರಂಜೀವಿ ನೋಡಾ ಕಪಿಲ ಸಿದ್ದ 


ಮಲ್ಲಿಕಾರ್ಜುನಾ'' 


೨೪ ಫ್ಲ 


ಶ್ರೀಪ್ರ ಭುದೇವರು ಜಗತ್ತಿನಲ್ಲಿ ಹೊನ್ನು, ಹೆಣ್ಣು ಸ್ರ ಮಣ್ಣು ನಿನ್ನದಲ್ಲ. ಆದರೆ ಜ್ಲಾ ್ಲನರತ್ನ 
ವೊಂಡೇ ನಿನ್ನದು. ಆ ರತ ವನ್ನು ನೀನು. ಅಲಂಕಾರಮಾಡಿಟ್ಟು ಕೊಂಡರೆ ನಮ್ಮ ಗುಹೇಶ್ವ ರ 


ಲಿಂಗದಲ್ಲಿ ನೀನೇ Rg ಶೋಭಿಸುವಿ ಎಂದು ೫೫ ೫654 
ಶಿವಯೋಗಿಗಳು ಜ್ಞಾನಿಯಾದನನಿಗೆ ಜನನ ಮರಣಗಳಿಲ್ಲ. ಅರ್ಥಾತ್‌ "ಅವನು 
ಅಜರಾಮರನಾಗುವನು. ಅವನೇ ಚೆರಂಜೀವಿಯೆಂದು ಅಭಿಪ್ರಾಯಸಟ್ಟರುತ್ತಾರೆ. 


೪೧೪ 
ದ್ಧಲಿಂಗದೇವರು-- 
yy ಅನ್ನಿ ರಜ್ಜು ವಿನಿಂದ ಕಟ್ಟು ವಡೆವುದೇ ಅಯ್ಯ? ಸೂರ್ಯನ ಕತ್ತಲೆ 
ಬಾಧಿಸ ಕೇ ಅಯ್ಯ? ಭನ ರಜಧೂಮ್ರ ಗಳಿಂದ ಮುಲಿನವಹುದೇ 
ಅಯ್ದ ? ದ ಶಿವಯೋಗಿಗೆ ೫205 ಬಂಧಿಸಬಲ್ಲುದೇ? : 


ಹ 


'ಹೇಳಾ ಥಿಜಗುರು ಸ ಸ್ಪತಂತ್ರಸಿದ್ಧ ಲಿಂಗೇಶ್ವ ರಾ” 


ಶ್ರಿ 


ಶ್ರೀಸ್ಥ 


ec 


ಹೆಂತಲೂ ಅವನೇ ಶ್ರೇಷ್ಠಪುರುಷನೆಂತಲೂ ಹೇಳಿದ್ದಾರೆ. ಹೀಗೆಯೇ ಅನೇಕ 


ಶರಣರು ಜ್ಞಾನದ ಮಹಿಮೆಯನ್ನು ಪ್ರಶಂಸಿಸಿರುತ್ತಾರೆ. 


ನ ಮುಂಡಕೋಪನಿಷತ್ತು 
ನ ಚಕ್ಸುಷಾ ಗೃಹ್ಯತೇ ನಾಹೀ ವಾಚಾ ನಾನ್ಕೈರ್ದೆೇವೈಸ್ತಸಸಾ 
ಕರ್ಮಣಾ ವಾ ಜ್ಞ್ಞಾನಪ್ರಸಾದೇನ ವಿಶುದ್ಧ ಸತ್ವಸ್ತೃತಸ್ತು ತಂ ಪಶ್ಯತೇ 
ನಿಷ್ಕ ಲಂ ಅಧ್ಯಾಯಮಾನಃ ॥ 


ಶ್ರೀ ಇದ್ದ ನು 


ಂತ್ರಸಿದ್ಧ ಲಿಂಗಡೇನರಾದರೂ ಜ್ಲಾನಿಯಾದವನಿಗೆ ಸಂಸಾರ ಬಂಧಕನಿಲ್ಲ 


ಜನ 


ಅಂದರೆ ಪರಮಾತ ಸು ನೇತ್ರಗಳಿಂದಲೂ, ಮಾತಿನಿಂದಲೂ ಅಥವಾ ಬೇರೆ ಯಾವ 


ಇಂದಿ A ಪಾ ತ್ರಸ್ಯನಾಗುವದಿಲ್ಲ. ಕೇನಲ ಧಾ ಿನಯೋಗಿಗಳಾದ ಮಹಾತ್ಮರು 
ದಸ್ರ ಸಾದದಿಂದ ನಿಶುದ್ಧ ಚಿತ್ತರಾಗಿ ಅವನ ನತ ತ್ಳಾರವನ್ನು re 


(ಈ) 
ಜ್ಞಾನದ. 
ತ್ತಾರೆ, 


ಮತ್ತು ಅದೇ ಉಪನಿಷತ್ತಿನಲ್ಲಿ 


ಯಃ ಸರ್ವಜ್ಞನ: ಸರ್ವನಿತ್‌ ಯಸ್ಯೈೈಸ ಮಹಿಮಾ ಭುನಿ | 

ದಿನ್ಶೇ ಬ್ರಹ್ಮ ಪುರೇ ಹೆ (ಸವೋಷುನ್ನಾತ್ಮಾ ಪ್ರತಿಷ್ಠಿತಃ ॥ 

4 ಹೀನುಯಃ ಪ್ರಾ ಣಶರೀರನೇತ್ರಾ ಪ್ರ ಸ ತೋಂನ್ಯೆ (ಹೃ ದಯಂ ಸನ್ನಿ ಧಾಯ 
ತದ್ವಿಜ್ಞಾನೇನ ಪರಿಪ ನಶ್ಯಂತಿ ಧೀರಾಃ 'ಆನಂಡರೊನಮನು ತಂ ಯದಿ ಭಾತಿ | 


| 


ಯಾವ ಪರಮಾತ್ಮನು ಸರ್ವಜ್ಞನೂ, ಸರ್ವನನ್ನು ತಿಳಿದವನೂ, ಯಾವಾತನ 
ಮಾಹಾತ್ಮ್ಯವು ಪ್ರಕಟನಾಗುತ್ತದೆಯೋ ಅದೇ ಪರಮಾತ್ಮನು ಪ್ರಕಾಶಮಯವಾದ 
ಬ್ರಹ್ಮಪುರೀ ರೂಸ ಹೃದಯಾಕಾಶದಲ್ಲಿ ನಿರಾಜಮಾನನಾಗಿರುತ್ತಾನೆ.. ಅವನ 
ಮನಸ್ಸಿನ ಉಪಾಧಿಯೂ ಇರುತ್ತದೆ. ಅಂದರೆ ನುನೋನುಯಸಾಗಿರುತ್ತಾನ: 


ಎಮ) 


ಕೂಡ 


ಪ್ರಾಣ ಮತ್ತು ಶರೀರಗಳ ಗಿ ಒಡೆಯನಾಗಿರ 'ರುತ್ತಾನೆ, ಹೃದಯ ಸವನನಸ್ನವಲಂಬಿಸಿ ಅನ್ಹು 


AN ರೂಪ ಶರೀರದಲ್ಲಿರುತ್ತಾನೆ. ಇಂತಹ ಆನಂದಮಯ, ಅಮೃ ತಮಯ 


೨೪೪ ಬಸನತತ್ವ ರತ್ನಾಕರ 


ಪರಪುರುಷನನ್ನು ಧೀರರಾದ ಯೋಗಿಗಳು ಶಮದಮಾಡಿ ಸಾಧನಗಳಿಂದಲೂ, ಶಾಸ್ತ್ರ 
ಜ್ಞಾನ ದ್ವಾರದಿಂದಲೂ ಅವನ ದರ್ಶನವನ್ನು ಹೊಂದುತ್ತಾರೆ. ಅವನನ್ನು ನೋಡಿದರೆ 
ಆಗುನದೇನೆಂದು ಪ್ರಶ್ನಿಸಿದರೆ ಅದಕ್ಕೆ ಉತ್ತರವು ಕೆಳಗಿನ ಶ್ಲೋಕದಿಂದ ಸಿಗುತ್ತದೆ. 

ಭಿದ್ಯ ತೇ ಹೃ ದಯಗ್ರಂಥಿಚ್ಛಿ ದೃಂತೇ ಸರ್ವಸಂಶಯಾಃ । 

ಕ್ಸಿ ಸ ಚಾಸ್ಯ 6. ತಸ್ಮಿನ್‌ ದೃ ಸ್ಟೇ ಪರಾವರೇ ॥ 
ಸರ್ವಜ್ಞನಾದ ಸರಮಾತ್ಮನನ್ನು ಕಾಣುವದರಿಂದ ಹೃದಯದ ಅಜ್ಞಾನಗ್ರಂಥಿಯು 
ಒಡೆದುಹೋಗುತ್ತದೆ. ಎಲ್ಲ ಸಂಶಯಗಳೂ ದೂರವಾಗುತ್ತವೆ. ಸಂಚಿತ, ಆಗಾಮಿ, 
ಪ್ರಾರಬ್ಧಕರ್ಮಗಳು ನಷ್ಟವಾಗುತ್ತವೆ. ಇವೆಲ್ಲ ಜ್ಞಾನದ ಮಹಿಮೆಯ ಫಲಗಳಾಗಿರು 
ತ್ತವೆ. ಇಂತಹ ಜ್ತಾ ನವು ಗುರುಗಳ ವಾಕ್ಯದಲ್ಲಿ ನಿಶ್ವಾಸ ಮತ್ತು ಶ ಶ್ರದ್ಧಾ ತತ್ವಜ್ಞಾನಿ 
ಗಳಾದ ಗುರುಗಳ ಆಶ್ರ ಯಮಾಡುವದರಿಂದಲೂ ಪ್ರಾಪ್ತ ಗಸ ದೆ. 


ಶ್ರೀ ಭಗವದ್ಗೀತೆಯಲ್ಲಿ 


ಶ್ರದ್ಧಾ ನಾನ್‌ ಲಭತೇ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ । 
ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಮಚಿರೇಣಾಧಿ ಗಚ್ಛತಿ I 
ತದ್ವಿದ್ದಿಪ್ರ ಣಿಪಾತೇನ ಪರಿಪ್ರ ಶ್ಲೇನ ಸೇನಯಾ | 
ಉಪದೇಷ್ಟ್ಯಂತಿ ತೇ ಜ್ಞಾನಂ ಜ್ಞ್ವಾನಿನಸ್ತತ್ವ ದರ್ಶಿನಃ ॥ 
ನಹಿ ಜ್ಞ್ಞಾನೇನಸದೃಶಂ ಸವಿತ್ರಮಿಹ ವಿದ್ಯತೇ 
ತತ್ಸ್ವಯಂ ಯೋಗನಸಂಸಿದ್ಧಃ ಕಾಲೇನಾತ್ಮನಿಸಿಂದತಿ ॥ 
ಭಗವದ್ಭಕ್ಕಿಯಲ್ಲಿ ಆಸಕ್ತನಾದವನಿಗೂ, ಜಿತೇಂದ್ರಿಯನಾದವಥಿಗೂ ಜ್ಞಾನದ ಪಾಪಿ 
ಯಾಗುತ್ತದೆ. ಜ್ಞಾನಿಯಾದ ಮನುಷ್ಯನು ಶೀಘ್ರವಾಗಿ ಉತ್ಕೃಷ್ಟವಾದ ಶಾಂತಿಯನ್ನು 
ಹೊಂದುತ್ತಾನೆ. ಈ ಜ್ಞಾನವು ತತ್ವದರ್ಶಿಗಳಾದ ಮಹಾಪುರುಷರ ಸೇವೆಯಿಂದಲೂ 
ಮತ್ತು ಅವರ ಕೂಡ ಜಿಜ್ಞಾಸಮಾಡುವದರಿಂದಲೂ ಲಾಭವಾಗುತ್ತದೆ. ಹೀಗಾಗು 
ವದರಿಂದ ಅವರು ಸಂತುಷ್ಟರಾಗಿ ಜ್ಞಾನದ ಉಪದೇಶ ಮಾಡುತ್ತಾರೆ. ಜ್ಞಾನಕ್ಕೆ 
ಸಮಾನವಾದ, ಪವಿತ್ರವಾದ ವಸ್ತುವು ಈ ಲೋಕದಲ್ಲಿ ಬೇರೊಂದಿಲ್ಲ. ಯೋಗಿಯಾದ 
ಮನುಷ್ಯ ನು ಯೋಗದಲ್ಲಿ ಸಿದ್ದಿ ಲಾಭವನ್ನು ಹೊಂದಿ ಕಾಲಾಂತರದಲ್ಲಿ ಈ ಶ್ರೇಷ್ಠವಾದ 
ಸರವಸ್ತುನಿನ ಲಾಭವನ್ನು ಹೊಂದುತ್ತಾ ನೆ. 
ಸ್ನಾತಂ ತೇನ ಸಮಸ್ತ ತೀರ್ಥಸಲಿಲೇ ಸರ್ನಾನಿದತ್ತಾನನಿರ್ಯ । 
ಜ್ಞಾನಾನಾಂ ಚ ಕೃತಂ ಸಹಸ್ಪಮಖಿಲಂ ದೇವಾಶ್ಚ ಸಂಪೂಜಿತಾಃ ॥ 
ಸಂಸಾರಾಶ್ಚ ಸಮಂದ್ಭೃತಾಃ ಸ್ವಸಿತರಸ್ತೈ ಲೋಕ್ಕ ಪೂಜ್ಯೋಪಸ್ಯಸೌ 
ಯಸ್ಯ ಬ್ರಹ್ಮನಿಚಾರಣೇ ಕ್ಸಣಮಸಿ ಸ್ಫೈರ್ಯಂ ಮನಃ ಪಾ ್ರಿಪ್ಲುಯಾತ್‌ ॥ 
ಯಾವಾತನ ಮನಸ್ಸು ಜ್ಞಾನದ ಅವಲಂಬನೆಯಿಂದ ಕ್ಷಣಹೊತ್ತಾದರೂ ಬ್ರಹ್ಮನಿಚಾರ 
ದಲ್ಲಿ ಸ್ಥಿರವಾಗುತ್ತ ಜಯೋ ಅವನಿಗೆ ಎಲ್ಲ ತೀರ್ಥಗಳಲ್ಲಿ ಸ್ನಾನ, ಎಲ್ಲ ಲೋಕಗಳ ದಾನ, 
ಸಾನಿರ' ಯಜ್ಞಮಾಡಿದ ಫ ಫಲ ಮತ್ತು ಎಲ್ಲ ದೇವತೆಗಳನ್ನು, ಪೂಜಿಸಿದ ಫಲ ಸಿಗುತ್ತದೆ. 
ಅವನ ನಿತೃ ಸಿತಾಮಹಾದಿಗಳು ಸಂಸಾರದಿಂದ ಉದ್ಭಾರವಾಗುತ್ತಾರೆ ಮತ್ತು 
ಅವನು ಮೂರು ಲೋಕಗಳಲ್ಲಿ ಪೂಜ್ಯವಂತನಾಗುತ್ತಾನೆ. ಷಡ್‌ ದರ್ಶನಗಳಲ್ಲಿ ಜ್ಞಾನದ 
ಮಹತ್ವವು ಅಧಿಕವಾಗಿರುತ್ತದೆ. 


ಜ್ಞಾನಯೋಗವೂ ಬಸನಣ್ಣನನರೂ ೨೪೫ 


ಶ್ರೀ ಬಸವಣ್ಣ ನವರೇ ಮೊದಲಾದವರು ಶಿವಜ್ಞಾ ನದ ಹೊರತು ಬೇರೆ ಜ್ಞಾನಕೆ 
ಬೆಲೆಯನ್ನು ಕೊಟ್ಟ ರುವದಿಲ್ಲ. ಸ 


ಲೈ 


೪೧೫ 
ಬಸವಣ್ಣನವರು-- 


8 ಶಾ ್ರಿನಜ್ಞಾನ, ಗಜಜ್ಞಾನ, ಕುಕ್ಕುಟಿಜ್ಞಾನನೆಂಬ ಜಾ ್ಲಾನತ್ರ ಯೆ 

ಗಳೇನಾದವು ಕೂಡಲಸಂಗಮದೇವ ನಿಮ್ಮನರಿಯದ ಜ್ಞಾ ನವೆಲ್ಲ ಅಜ್ಞಾನ ಢ. | 
ಶಿವಜ್ಞಾ ನಸಂಸನ್ನ ನಾಗದಿದ್ದ ರೆ ಅವನಿಗೆ ಉಳಿದ ಜ್ಞಾ ನಗಳಿದ್ದ ರೂ ಎಲ್ಲ ವ್ವ ೈರ್ಥವಾದವು 

ಗಳೆಂದು ಶರಣರ ತತ್ತ ವಾಗಿರುತ್ತ ಗೆ 


೪೧೬ 
ಬಸವಣ್ಣ ನವರು-- 


4 ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜೊ ತಿಯ 
ಬಲದಿಂದ ತಮಂಧದ ಕೇಡ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯ ಕ ಕೇಡ 
ನೋಡಯ್ಯ ಸರುಷದ ಬಲದಿಂದ ಅವಲೋಹದ ಕೇಡ ನೋಡಯ್ಯ 


ಕೂಡಲಸಂಗನ ಶರಣರ ಅನುಭಾನದಿಂದ ಎನ್ನ ಮನದ ಕೇಡ 
ನೋಡಯ್ಯ '' 
ಮಾನವನು ಜ್ಞಾನವಂತನಾದರೆ ಅಜ್ಞಾನತನದ ಕೆಟ್ಟ ಕೃತ್ಯಗಳೆಲ್ಲ ನಷ್ಟವಾಗಿ ಅವನು 


ಮನುಷ್ಯತ್ವ ವನ್ನು ಸಡೆದವನೆಂದು ಹೇಳಿಸಿಕೊಳ್ಳಲು ಯೋಗ್ಯನಾಗುತ್ತಾನೆ. ಮನುಸ್ಯನು 
ಉತ ತ್ರಮಜ್ಞಾ ನಿಯಾಗಬೇಕಾದರೆ ಅವನಿಗೆ ಯೋಗ್ಯವಾದ ಸಂಗವೂ ಬೇಕಾಗುತ್ತದೆ. 


೪೧೭ 
"ಅಯ್ಯಾ ಸಜ್ಜನರ ಸದ್ಭಾವರ ಸಂಗದಿಂದ. ಮಹಾನುಭಾವರ 
ಕಾಣಬಹುದಯ್ಯ ಮಹಾನುಭಾವರ ಸಂಗದಿಂದ ಶ್ರೀ ಗುರುವನರಿಯ 
ಬಹುದು ಲಿಂಗವನರಿಯಬಹುದು ಜಂಗಮವನರಿಯಬಹುದು ತನ್ನ 
ತಾನರಿಯಬಹುದು ಪ್ರಸಾದವನರಿಯಬಹುದು ಇದುಕಾರಣ ಸದ್ಭಕ್ತರ 
ಸಂಗವನೇ ಕರುಣಿಸು ಕೂಡಲಸಂಗಮದೇವಾ ನಿಮ್ಮ ಧರ್ಮ?” 


೪೧೮ 
"" ಮರಮರ ಮಥನದಿಂದ ಅಗ್ನಿ ಹುಟ್ಟಿ ಆ ಮರನೆಲ್ಲವ ಸುಡ 
ದಿಪ್ಪುದೇ? ಮಹಾನುಭಾವರ AO ಜ್ಞಾನಾಗ್ನಿ ಹುಟ್ಟಿ ಎನ್ನ ತನು 
ಗುಣನೆಲ್ಲವ ಸುಡದಿಪ್ಪುದೇ? ಇದುಕಾರಣ  ಬಗುಭಾ॥ ತೋರಿಸು 
ಕೂಡಲಸಂಗಮದೇವಾ? 
' ಜ್ಞಾನಿಗಳಾದವರು ಹೇಗೆ ಇರಜೇಕೆಂಬುವ ಬಗ್ಗೆ ಶರಣರು ಬಹಳ ಸೊಗಸಾದ 


ವಚನ ಹೇಳಿರುತ್ತಾರೆ. 
೪೧೯ 


¥ ಜ್ಞಾನಿಗಳು ತಾನಾದಬಳಿಕ ಮುಕುರದ ಬಿಂಬದಂತಿರಬೇಕು. 
ಜ್ಞಾನಿಗಳು ತಾವಾದಬಳಿಕ ಜ್ಞಾನದಲ್ಲಿ ಕನಕದಂತಕಿರಬೇಕು, ಜ್ಞಾನಿಗಳ್ಳು 


ಶ್ರೀ ಬಸವಣ್ಣನವರು ಮುಖ್ಯವಾಗಿ ಭಕ್ತಿಯೋಗದಿಂದ ಜನಗಳಲ್ಲಿ ಶಿವಭಕ್ತಿ ಯನ್ನು 
ಪ್ರ ಚಾರಮಾಢಿ ಭಕ್ತಿ ಕ್ರೈಭಾಂಡಾರಿಗಳಾದರೂ ಅವರು ಜ್ಞಾನ ಕರ್ಮ ಈ ಎರಡೂ ಯೋಗ 


ಬಸವತತ್ವ ರತ್ನಾಕರ 


ಇನಾದಬಳಿಕ ಸಂಶಯರಹಿತರಾಗಿರಬೇಕು., ಜ್ಞಾ ನಗಳು ತಾವಾದ 
ಬಳಿಕ ಪರಿಪೂರ್ಣ ಜಗತ್ತೆಂದು ಅರಿಯಬೇಕು. ಜಾ ನಿಗಳು ತಾವಾದ 
ಬಳಿಕ ಪಾಪವಾಸನೆ ತೋರದಿರಬೇಕು. ಜ್ಞಾನಿಗಳು ತಾವಾದಬಳಿಕ ಅನ್ಯರ 
ನುಡಿಗೊಳಗಾಗಬಾರದು. ಜ್ಞಾನಿಗಳು ತಾವಾದಬಳಿಕ ಅನ್ಯರ ರಿಂದೆಗೆ 

ಒಳಗಾಗಬಾರದು. ಜ್ಞಾನಿಗಳು ತಾವಾದಬಳಿಕ ಗುರುಹಿರಿಯರಿಗಂಜಿ 
ನಡೆಯಬೇಕು. ಜ್ಞಾನಿಗಳು ತಾವಾದಬಳಿಕ ಅನ್ಯ ರಸಿ ಸ್ರೀ ಮಾತೆಯಂತಿರ 
ಬೇಕು. ಜ್ಞಾನಿಗಳು ತಾವಾದಬಳಿಕ ವಿಶಾ ಸಘಾತನ ಮಾಡಬಾರದು. 
ಜ್ಞಾನಿಗಳು ತಾವಾದಬಳಿಕ ಸರದೂಸಣೆಯ ಸೆ. ಜ್ಞಾನಿಗಳು 
ತಾವಾದಬಳಿಕ ಸರದ್ರವ್ಯವ ಅಸಹರಿಸಬಾರದು. ಜ್ಞಾನಿಗಳು ತಾನಾದ 
ಬಳಿಕ ಗುರುಸೇವೆ ಲಿಂಗಪೂಜೆ ಜಂಗಮದಾಸೋಹವ ಬಿಡಬಾರದು, 
ಜ್ಞಾನಿಗಳು ತಾವಾದಬಳಿಕ ನುಡಿಕೊಟ್ಟು ತಪ್ಪಬಾರದು. ಜ್ಞಾನಿಗಳು 
ತಾವಾದಬಳಿಕ ಅನ್ಯರ ಹಂಗಿಗೊಳಗಾಗಬಾರದು. ಜ್ಞಾನಿಗಳು ತಾವಾದ 
ಬಳಿಕ ವಚನವ ಕೊಡಬಾರದು. ಜ್ಞಾನಿಗಳು 8 ತಾವಾದಬಳಿಕ ಅಸ ಸತ್ಯವ 
ನುಡಿಯಬಾರದು. ಜ್ಞಾನಿಗಳು ತಾವಾದಬಳಿಕ ರಾಜರಮುಂಜೆ ಅಸತ್ಯ 
ಸಾಕ್ಸಿ ನುಡಿಯಬಾರದು. ಜ್ಞಾನಿಗಳು ತಾವಾದಬಳಿಕ ಜನರ ಅಪ 
ವಾದಕ್ಕೆ ಅನುಕೂಲರಾಗಬಾರದು. ಜ್ಞಾನಿಗಳು ತಾವಾದಬಳಿಕ 
ಮತಾಭಿಮಾನವ ತೋರಬಾರದು. ಜ್ಞಾನಿಗಳು ತಾವಾದಬಳಿಕ ಕಹಿಲಸಿದ್ದ 
ಮಲ್ಲಿಕಾರ್ಜುನಗೆ ಅವಮಾರ್ಗದಿಂ ಚ್ಯುತನಾಗಿರಬೇಕು. ಇದರಂತೆ ವರ್ತಿಸಿ 
ಬೇಕು ಕೇಳಾ? 

೪೨೦ 
ಬಸನಣ್ಣನನರು ಜ್ಞಾನಯೋಗದಲ್ಲಿ-- 
ಶೂನ್ಯ ಸಂಪಾದನೆ--ಪುಟ ೧೩೯ 
"ಜಂಗಮವೇ ಜಾ ಸ ನರೂಪು ಭಕ್ತನೇ ಆಚಾರರೂಪೆಂಬುದು ತಪ್ಪದು 

ನೋಡಾ ಅಯ್ಯ ನಾನು ನಿಮ್ಮ ಲ್ಲ ಆಜಾರಿಯಾದಡೇನಯ್ಯ ಜ್ಞಾನವಿಲ್ಲದ 
ನೃಕೃರ ತಲೆಯಿಲ್ಲದ ಮುಂಡದಂತೆ ಉದಯವಾಗದ ಮುನ್ನ ವೆ ತಲೆ 
ದೋರುವ ಆಚಾರವುಂಟಿ: ? ಜಗದೊಳಗೆ ಜ್ಞಾನದಿಂದ ಆಚಾರ ಜ್ಞಾನದಿಂದ 
ಅನುಭವ ಜ್ಞಾನದಿಂದ ಪ್ರ ಪ್ರಸಾದವಲ್ಲದೆ ಜ್ಞಾನವನುಳಿದು ತೋರುವ ಘನವ 
ಕಾಣಿಸು ಎನ್ನ ಆಚಾ ರಕ್ಷ, ನೀನು ಜಾ ಸ್ವ ನರೂಪಾದಕಾರಣ ಸಂಗನ ಬಸವಣ್ಣ 
ನೆಂಬ ಪೆಸ ರನ್ನು ಸಡೆದೆನು ಅನಾದಿಸರತಿನನು ನೀನೇಯಾಗಿ ಘನ 
ಜೈತನ್ಯಾತ್ಮ] ಕನೆಂಬ ಮಹಾಜಾ ್ಲಾನವು ನೀನೇಯಾದೆಯಲ್ಲಡೆ ನಾನೆತ್ತ ಶಿವ 
ತತ್ವವೆತ್ತನಯ್ಯ ಕೂಡಲಸಂಗಮದೇವರ ಸಾಕ್ಸಿಯಾಗಿ ನಾನು ಪ್ರಭು 
ಜೀವರ ತೊತ್ತಿನಮಗನೆಂಬುದು ಮೂರು ಲೋಕವೆಲ್ಲ ಬಲ್ಲುದು ಕಾಣಾ 
ಪ್ರಭುವೇ” 


A 


ia a a Ta a a Ue ತ್ಸ 


| 
\ 
[ 


ಜ್ಞಾ ನಯೋಗವೂ ಬಸವಣ್ಣನನರೂ ೨೪೭ 


ಸಳ ಭ್‌ ಭಕ್ತಿಯೋಗದಲ್ಲಿ ಲ್ಲಿ ಸಮನ್ವಯ: ಮಾಡಿಕೊಂಡಿರುತ್ತಾರೆ. ಜ್ಞಾನಯೋಗನು 

ಶ್ರೇಷ್ಠ ನೆನಿಸಿಕೊಂಡರೂ. ಅದಕ್ಕೆ ಕರ್ಮಯೋಗದಿಂದ ಸಂಯೋಗನಿರಲೇಬೇಕು. 
ಕೆ ಸ್ರಪುಲ್ಲಿತವಾಗಲಾರದು. 

ದೇವರು ನಿಜಜ್ಞಾ ನಿಗಳಲ್ಲಿ ಮಾತ್ರ ಇರುತ್ತಾನೆಂಬುವದಕ್ಕೆ ಶ್ರೀ ಮೋಳಿಗಿ 

ಮಾರಯ್ಯನವರ ಪುಣ್ಯಾಂಗನೆಯಾದ ಮಹಾದೇವಿಯನ್ಮುನು ತನ್ನದೊಂದು ನಚನದಲ್ಲಿ 

ಸಿ ೪೨೧ 
ಮಹಾದೇನಿಯಮ್ಮನ ನಚನ--ಪುಟ ೧೧ 
49 ಮಣ್ಣನಿತ್ತು ಕಂಡಿಹೆನೆಂದರೆ ಜಗಭರಿತ ನೀನು ಹೊನ್ನನಿತ್ತು ನಿಮ್ಮ 


ಕಂಡಿಹೆನೆಂದರೆ ಹಿರಣ್ಯಮೂರ್ತಿ ನೀನು ಹೆಣ್ಣು ಕೊಟ್ಟು ನಿಮ್ಮ ಕಂಡಿದೆ. 
ನೆಂದಡೆ ತ್ರಿನಿಧ ಶಕ್ತಿಮೂರ್ತಿ ನೀನು ಎನಗೇನು ನಿನಗಿತ್ತ ಕಾಂಬಕಾಣಿಕೆ 
ನೀನು ಸಿಕ್ಕುವದಕ್ಕೆ ಕ್ರಿ ಯಲ್ಲಿ ನಿರತ ಸದ್ಭಾವದಲ್ಲಿ ಶುದ್ಧ ಹಿಡಿದುದ ಬಿಡದಿ 
ಬಿಟ್ಟು ದ ಹಿಡಿಯದೆ ನಶ ಯ ನಿಜಜ್ಜಾ. ನಿಗಳಲ್ಲ ಬೆಚ್ಚ ಂತಿದ್ದ ದ್ದ ನೀನು 


ಅಲ್ಲಿ" ತಪ್ಪ ದಿಪ್ಸೆ ನಿನ್ನ ಯ್ಯ ಪ್ರಿಯ ಇಮ್ಮ ಡಿ ನಿೀಕಳಂಕ ಮಲ್ಲಿಕಾರ್ಜನಾಗ 


೪೨೨ 
ಅಖಂಡೇಶ್ವ ರ ದೇವರು ಜ್ಞಾನವೆಂಬುವದು ಎಲ್ಲರಿಗೂ ಬೇಕೆನ್ನುವ ಬಗ್ಗೆ 
"" ಗುರುವಿಗಾದರೂ ಅಷ ಆಚಾರ ಸತ್ಟ್ರಿಯೆ ಬೇಕು ಲಿಂಗಕ್ಕಾ 
ದರೂ ಅರುಹು ಆಚಾರ ಸಕ್ತ್ರ್ರಿಯೆ ಬೇಕು ಜಂಗಮಕ್ಕಾದರೂ ಅರುಹು 
ಆಚಾರ ಸತ್ಪ್ರ್ರಿಯೆ ಬೇಕು ಅದೇನು ಕಾರಣವೆಂದಡೆ ಅರುಹು ಆಚಾರ 
ಸನ್ನಿಹಿತ ಶಿವನಿರ್ಪನಾಗಿ ಅರುವು ಗೆಟ್ಟು ಆಚಾರದನ್ಪಿ ಸತ್ತಿ೨ಿಯೆ ಹೀನ 
ನಾಗಿರ್ನರು ಸಲ್ಲರಯ್ಯ ಶಿವಪಥಕ್ಕೆ ಅಖಂಡೇಶ್ವರಾ 
ಮೇಲಿನ ವಚನದ ಅಭಿಪ್ರಾಯವು ಜ್ಞಾನದ ಕೂಡ ಕ್ರಿಯೆಯ ಅವಶ್ಯ ಕತೆಯುಂಟು. 
ಜ್ಞಾನ, ಆ ಆಚಾರ, ಸತ್ಕ್ರ್ರಿಯೆ ಮೂರೂ ಬೇಕೆಂದು RR ಎಲ್ಲಿ 
ಜಾ ಸ್ಥನ, ಜಾ ನಕ್ಕೆ ತಕ್ಕ ಆಚಾರ ಮತ್ತು ಆಚಾರಕ್ಕೆ ತಕ್ಕ ಸತ್ಕ್ರ್ರಿಯೆ ಇರು ತ್ರಡೆಯೋ 
ಅಲ್ಲಿಯೇ ಿವನಿರುತ್ತಾನೆ. ಎಲ್ಲಿ ಜ್ಞಾ ನವಿಲ್ಲವೊ, ಜ್ಞಾ ಧಡ; ಜ್‌ ಆಚಾರವಿಲ್ಲವೊ 
ಅದಕ್ಕೆ ತಕ್ಕ ಂತೆ ಕ್ರ ಯೆಯಿಲ್ಲವೋ" ಅವರಿಗೆ ಶಿನಸೆಂದಿಗೂ ಮೆಚ್ಚ ಲಾರನೆಂದು 
ಗೆ "ಸ್ಪಷ್ಟಾಳಪ್ರಾಯವಾಗಿರುತ್ತದೆ. 
' ೪೨೩ 
"« ಅಗ್ನಿ ಸುಡಲಲ್ಲದೆ ಸುಳಿಯಲರಿಯದು ವಾಯು ಸುಳಿವುದಲ್ಲದೆ 
ಸುಡಲರಿಯದು ಅಗ್ನಿ ವಾಯುವ ಶೂಡಿದಲ್ಲದೆ ಅಡಿ ಇಡಲರಿಯದು 
ಈ ಸರಿಯಂತೆ ಫರರರಿವರೆ ಕ್ರಿಯಾ ಜ್ಞಾನಭೇದ ರಾಮನಾಥಾ” 
ಇಲ್ಲಿ ವಚನಕಾರರು ಕ್ರಿಯಾ ಜ್ಞಾನಗಳೆರಡೂ ಬೇಕೆಂದು ಸ್ರತಿಪಾದಿಸಿರುತ್ತಾರ. 
ಈ ನಿಷಯವನ್ನು ಇನ್ನೊಂದು ಪ್ರಕರಣದಲ್ಲಿ ಚನ್ನಾಗಿ ವಿವರಿಸಿರುವದರಿಂದ 
ಹೆಚ್ಚಾಗಿ ಹೇಳಲಾಗುವದಿಲ್ಲ. ಇನ್ನೊಂದು ನಚನವನ್ನು ಮಾತ್ರ ಈ ವಿಷಯದಲ್ಲಿ 
ಕೊಡುತ್ತೇನೆ, 


೨೪೪ ಬಸನತತ್ವ ರತ್ನಾಕರ 


೪೨೪ 
«ಕ್ರಿಯೆ ಮರೆದಲ್ಲಿ ಅರಿವು ಹೀನವಾಗಿಪ್ಪುದು ಅರಿವು ಮರೆದಲ್ಲಿ 
ಜ್ಞಾ ನ ಹೀನವಾಗಿಪ್ಪುದು ಜ್ಞಾನವ ಮರೆದಲ್ಲಿ ಬೆಳಗಿನ ಕಳೆ ಹೋಯಿತ್ತು 
ಈಶಾನ್ಯಮೂರ್ತಿ ಮಲ್ಲಿಕಾರ್ಜುನಲಿಂಗವು. ಅವರಿಗೆ ಮರೆಯಾಗಿ 
ತೊಲಗಿತ್ತು'' 
೪೨೫% 
ತೋಂಟಿದ ಸಿದ್ಧಲಿಂಗ ಯತಿಗಳು 
ಸಿದ್ಧೇಶ್ವರವಚನ- ಪುಟ ೧೫೭ 
"ಜಾ ಸನಜ್ಯೋತಿಯ ಉದಯ ಭಾನುಕೋಟಸೂರ್ಯರ ಬೆಳಗು 
ನೋಡಾ ತನುತ್ರ ಯ ಜೀವತ್ರಯ ಅನಸ್ಥಾತ್ರಯ ಆದಿಯಾದ ಎಲ್ಲ 
ತೋರಿಕೆಯನೊಳಕೊಂಡು ಜೊ ತಿ ಕಟ್ಟು ಬೆರೆದಂತಿಜೆ ಸೋಹಾ 
ಸಡಾಧಾರಲಿಂಗದಲ್ಲಿ ತೊಳಗಿ ಬೆಳಗಿ : ಬ್ರಹ್ಮರಂಧ್ರದಲ್ಲಿ ವಿಶ್ರಾಂತಿಯ 
ನೆಯ್ದಿದ್ದ ಅಖಂಡ ಜ್ಞಾನಜ್ಯೋತಿ ಡ್‌ ಆ ಮಹಾ ಸ್ರತ ಬೆಳಗಿ 
ನೊಳಗೆ ಮಹತ್‌ ಮಹವ ಕಂಡು ಪರಕೆ ಪರವಾಗಿ ಎನ್ನಿಂದ ಅನ್ಯವಾಗಿ 
ಮತ್ತೊಂದು ಪರವಿಲ್ಲದೆ ನಾನೇ ಪರವಸ್ತುವಾಗಿದೆ ನು ಕಾಣಾ ಸಾಕಿ 
ಗುರು ಸಿದ್ಧೆ ಶ್ವ ರಪ್ರ ಭುವೇ'' 


ವೀರಶೈವ ಸಿದ್ಧಾಂತವು ಜ್ಞಾ ನ ಕ್ರಿಯೋಭಯಾತ್ಮಕವಾಗಿರುವದರಿಂದ ಈ ಜ್ಞಾನಪ್ರ ಕರಣ 
ದಲ್ಲಿ ಕ್ರಿಯೆಯ ಅವಶ್ಯಕತೆಯು "`ಜೇಕೆಂಬುದನ್ನು ಇಲ್ಲಿ ಕೊಂಚಮಟ್ಟ ಗೆ ಹೇಳಿದ್ದೆ (ವೆ. 

ಗೆ ಶ್ರೀ ಬಸವಣ್ಣನವರು ಧ್ಯಾನ, ಕ್ರಿಯಾ, ಭಕ್ತಿ, "ಜ್ಞಾನ ಇವುಗಳೆಲ್ಲ 
ನನ್ನೂ ಚನ್ನಾಗಿ ಅರಿತು ಆಚರಿಸಿ, ಜನಗಳಿಗೆ ಜೋಧೆಯನ್ನು ತಾಡಿ, ಸರ್ವಾರ್ಪಣ 
ಭಾವಿ ಶುದ್ದ ವಾದ ಕ್ರಿಯಾದಿಗಳನ್ನು ಆಚರಿಸಿ ಲೋಕದಲ್ಲಿ ವಂದ್ಯರಾಗಿರು 
ತ್ತಾರೆ. ಅವರು ಅದ್ಬುತ ಕಾರ್ಯಗಳನ್ನು ಮಾಡಿದರೂ ಜನಗಳಿಗೆ ಜ್ಞಾನಬೋಧನೆ 
ಯನ್ನು ಮಾಡುವದನ್ನು ಬಿಡಲಿಲ್ಲ. ಜ್ಞಾನವೇ ಶ್ರೇಷ್ಠ | ನೆಂಬುವದಕ್ಕೆ ಇನ್ನೂ 
ಬೇಕಾದಷ್ಟು ಉಪನಿಷತ್ತುಗಳಲ್ಲಿ ಪ್ರಮಾಣಗಳು ಸಿಗುತ್ತ ವ. ಅವುಗಳೇ ಈ ಪ್ರಕರಣಕ್ಕೆ 
ತಳೆಭಾಕನಾಗಳಾರಕೊಟು ಬಿಟ್ಟಿ ರುತ್ತೇವೆ. 


ಶ್ರೀ ಬಸವಣ್ಣ ನವರು ತ ಕಾರ್ಯವನ್ನೇ ಮಾಡಲಿ ಮೊದಲು ತಿಳಿದು 


ಆಚರಿಸಿ ಅಳವಡಿಸಿಕೊಂಡು, ಜನಗಳಲ್ಲಿ ಪ್ರಸಾರಣೆಯನ್ನು ಮಾಡಿ ಲೋಕದಲ್ಲಿ 
ಮೇಲೆ ಯನ್ನು ಹೊಂದಿದರು. ಜ್ಞಾ ನದ ಬಗ್ಗೆ ಅವರು ಇನ್ನೂ ಅನೇಕ ವಚನಗಳನ್ನು 
RE: ಶ್ರೀ ಬಸವಣ್ಣ ನವರು ಜಗತಿ ತ್ರಿನೊಳಗಣ ಶ್ರೇಷ್ಠಜ್ಞಾನಿಗಳಲ್ಲಿ ಒಬ್ಬ 
ರಾಗಿರುತ್ತಾರೆ. 


ಚ್‌ ತಾ ್‌ ಶ್‌ 


Ki a 


ಹತ್ತನೆಯ ಪ್ರಕರಣ 
ಬಸವಣ್ಣನವರ ಲಿಂಗನಿಷ್ಠೆ 


ಶ್ರೀ ಬಸವಣ್ಣ ನವರ ಲಿಂಗನಿಷ್ಠೆ ಯು ಅತ್ಯ ೦ತ ಮಹತ್ವದ್ದಾಗಿರುತ್ತ ದೆ. ಲಿಂಗ 
ಪೂಜೆಯ ಶ್ರೇಷ್ಠ ತೆಯನ್ನು ಭೂಲೋಕದಲ್ಲಿ ಸ್ಥಾನಿಸಿ ಅದರ ಪ್ರ ತತ ಯನ್ನು ಸಾವಿರಾರು 
ವರ್ಷಗಳಿಂದ ಮಾಡಿದವರಲ್ಲಿ ಬಸವಣ್ಣ ನವರಿಗೆ ಪ್ರಥಮ ಸ್ಲಾನವಿಕುತ್ತದೆ. ಇವರ 
ಸುಸಂಘಟತವಾದ ಈ ಪ್ರಚಾರಕಾರ್ಯವು ತ ಮೂಲಕ 
ಪ್ರಚಂಡತರವಾಗಿ ಡಲು. ಲಿಂಗನಂತ ಮತದಲ್ಲಿ ಇಷ್ಟಲಿಂಗವೇ ಪ್ರಾಮುಖ್ಯ 
ವಾದುದು. ಈ ಇಷ್ಟಲಿಂಗವನ್ನು ಆಚಾರನಿಷ್ಠ್ಯರೂ, ಶಿವಭಕ್ತಿಸಂಸನ್ನರಾದವರೆಲ್ಲರೂ 
ಸಡದಧ್ದಶೋಧನೆಪೂರ್ವಕ ಗುರುಮುಖದಿಂದ ಧರಿಸಿಕೊಳ್ಳಬಹುದೆಂಬುವ ಸಮತಾ 
ಭಾವನೆಯ ತತ್ವವನ್ನು ಜನರ ಮನಸ್ಸಿನಲ್ಲಿ ಪ್ರತಿಬಿಂಬಿಸುವಂತೆ ಮಾಡಿದರು. ಇದರ 
ಫಲವಾಗಿ ಉಚ್ಛನೀಚತ್ವವಳಿದು ಶಿವಭಕ್ಕಿಯು ' ಜನಸಾಮಾನ್ಯರಲ್ಲಿ ಪ್ರಸಾರವಾಗಿ 
ಲೋಕಕಲ್ಯಾಣನಾಗಬೇಕೆಂಬುವದೇ ಶ್ರೀ ಬಸವಣ್ಣನವರ ಹೆಬ್ಬಯಕೆಯಾಗಿದ್ದಿ ತು. 
ಲಿಂಗಥಿಷ್ಠೆಯ ಬಗ್ಗೆ 


ಸೂಕ್ಪ್ಮಾಗಮ--ಸಪ್ತಮ ಪಟಲ್ಕ ಪುಟ ೮೮ 


ಲಿಂಗಭಕ್ಕಿರ್ಲಿಂಗಪೂಜಾ ಲಿಂಗಶೇವಾ ಸರಾಸ್ತಥಾ | ೫೭॥ 
ಲಿಂಗಧ್ಯಾನಂ ಲಿಂಗಮನೋರ್ಶಿಂಗಚರ್ಯಾ ಪರೌಕರೌ | 

ಲಿಂಗಶೃತಿಸರೇ ಶ್ರೋತ್ರೇ ಲಿಂಗಾರ್ಪಿತ ರಸಾದರಃ ॥ ೫೮ | 
ಲಿಂಗನಿರ್ಮಾಲ್ಯಸುರಭಿರ್ಲೋಭೋ ಘ್ರಾಣಸ್ಯ ಪಾರ್ವತಿ | 

ಲಿಂಗಾಲಂಕಾರ ಸಂದರ್ಶನಾಸಕ್ಕೇ ಲೋಚನೇಸಿ ಚ ॥ ೫೯॥ 
ಲಿಂಗಪ್ರದಕ್ಸಿ ಣಸಪರೌಸಪಾದೌ ಚ ಗಿರಿಸಂಭನೇ । 

ಲಿಂಗಸ್ಕ್ಯ ಪ್ರತತೋ ನಿತ್ಯಂ ತದರ್ಥಂ ಚಾಂಗಚೇಷ್ಟ ನಂ I ೬೦॥ 


ವೀಗಾರ್ಥದತ್ತ ಸರ್ವಸ್ವ 0 ಲಿಂಗನಿಸ್ಕೆ ತಿ pe | 


ಅಂದರೆ--ಲಿಂಗದಲ್ಲಿ ಭಕ್ತಿಯುಳ್ಳ ನನಾಗಿಯೂ, 'ಲಿಂಗಪೂಜೆಯಲ್ಲಿ ತತ್ಸರನಾಗಿಯೂ, 
ಲಿಂಗದ ಶೇವೆಯಲ್ಲಿ ಆಸಕ್ತನಾಗಿಯೂ ಇರತಕ್ಕದ್ದು. ಅವನ ಕೆನಿಗಳು ಲಿಂಗದ 
ನಿಷಯವನ್ನು ಕೇಳುವದರಲ್ಲಿಯೇ ತೊಡಗಿರಬೇಕು. ಲಿಂಗಕ್ಕೆ ಆದರದಿಂದ ಅರ್ಪಿಸಲ್ಪಟ್ಟ 
ರಸಾದಿಗಳಲ್ಲಿ ಪ್ರೇಮವುಳ್ಳ ವನಾಗಿರಬೇಕು. ಎಲೌ ಪಾರ್ವತಿಯೇ! ಲಿಂಗಕ್ಕೆ 
ಅರ್ಸಿಸಲ್ಪಟ್ಟ ಸುಗಂಧಪುಸ್ನ ಗಳ ವಾಸನೆಯನ್ನು ತೆಗೆದುಕೊಳ್ಳು ವದರಲ್ಲಿಯೇ ಅವ 
ee 35 ENN `ರಿಂಗಕ್ಕೆ ಮಾಡಿದ 1106ನ್ನು ನೋಡುವದರಲ್ಲಿಯೇ 
ನೇತ್ರಗಳು ಆಸಕ್ತ ವಾಗಿರಬೇಕು. ಎಕೆ ಪ್ರ ದಕ್ಷಿ ಕ್ಸಿಣೆಯನ್ನು ಮಾಡುವದರಲ್ಲಿ ಪಾದ 
ಗಳು ಕೂಡಿರಬೇಕು... ಯಾವಾಗಲೂ ಲಿಂಗದ ಎದುರಿಗೆ. he ಎಲ್ಲ ಅವಯವಗಳ 
ವ್ಯಾಪಾರವು ನಡೆಯುತ್ತಿರಬೇಕು. ಲಿಂಗದ ಸಲುವಾಗಿ ತನ್ನ ಸರ್ವಸ್ಥ ವನ್ನೂ 
ಅರ್ಪಿಸಬೇಕು. ಇಂತಹ ಕಾರ್ಯಗಳನ್ನು ಮಾಡಿದರೆ ಅನನು ಲಿಂಗನಿಷ್ಠನೆಂದು 
ಹೇಳಿಸಿಕೊಳ್ಳುವನು. | 


೨೫೦ ಬಸವತತ್ವ ರತ್ನಾಕರ 


ಇಂತಹ ಲಿಂಗನಿಷ್ಕತೆಯು 1 ಬಸವಣ್ಣ ನವರಲ್ಲಿ ಪರಿಪು ಇರ್ಣವಾಗಿತ್ತೆಂದು ಅವರು 
ಮಾಡಿದ ಕಾ 1.19. ಅವರ ವಚೆನಗಳಿಂದಲೂ ಚನ್ನಾ ಗಿ ವ್ಯ ಕೃವಾಗುತ್ತದೆ. 

ಇಷ್ಟಲಿಂಗಪೂಜೆಯು ಬಸವೇಶ್ವರರಿಗಿಂತಲೂ ಕಾಂಡ ನಡೆಯುತ್ತ 
ಬಂದಿದ್ದ ಹ ಬಸವಣ್ಣನವರ ಕ "ಅದಕ್ಕೊಂದು ಮೂರ್ತಸ್ತರೂಪ ಬಂದಿತೆಂಬು 
ವದು ಇತಿಹಾಸದಿಂದಲೂ, ನೀರಕೈನ ಶರಣರ Scan ತಿಳಿದುಬರುತ್ತದೆ. 
ಲಿಂಗ ಪೂಜೆಯು ಸಾಮಾನ್ಯವಾಗಿ ॥ ಭರತಖಂಡದಲ್ಲಿಯೂ, ಜಗತ್ತಿನ ಇನ್ನಿತರ ಭಾಗ 
ಗಳಲ್ಲಿಯೂ ಅನೇಕ ಸತ ಬಾನಗಳಿಕನ ನಡೆದುಬಂದಿರುತ್ತದೆಂಬುವದನ್ನು ಅನೇಕ 
ಸ್ರಮಾಣಗಳಿಂದ ಮುಂದೆ ತೋರಿಸುತ್ತೇನೆ. 

ಬಹಳ ಪ್ರಾಚೀನಕಾಲದಿಂದಲೂ ಶೈವ ಮತ್ತು ವೈಷ್ಣವ ಸಂಥಗಳು ನಮ್ಮ 
ದೇಶದಲ್ಲಿ ನಡೆದುಬಂದಿರುತ್ತವೆ. ಶೈವಧರ್ಮವು ಭರತಖಂಡದಲ್ಲಿಯೂ, ಪ್ರಪಂಚದ 
ಬೇರೆ ಬೇರೆ ಭಾಗಗಳಲ್ಲಿಯೂ ಕಾಲಕಾಲಕ್ಕೆ ತಕ್ಕಂತೆ ನಿಕಾಸವನ್ನು ಹೊಂದುತ್ತ 
ಬಂದಿರುತ್ತದೆ. ಇದು ಇಂತಹ ಕಾಲದಲ್ಲಿಯೇ jd ಿ ಪಿಸಲ್ಪಟ್ಟಿತೆಂಬುವದಕ್ಕೆ ನಿಶ್ಚಿತ 
ಗಳಾದ ಆಧಾರಗಳು ಸಿಗುವದಿಲ್ಲ. ರಾಮೇಶ್ವರದಿಂದ 'ಕಾಶ್ಮೀರದವರೆಗೆ ಕ್ರಿವಧರ್ಮನ್ರ 
ಹಬ್ಬಿ ಅನೇಕಸಾರೆ ಅದು ಬಹಳ ಉನ್ನ ತಾವಸ್ಥೆ ಯನ್ನು ಹೊಂದಿದ್ದು ತಿಳಿದುಬರುತ್ತದೆ. 
ಬಕಾ ದೃಷ್ಟಿಯಿಂದ ಶೈವಧರ್ಮಪು ಬಹಳ ಮಹತ್ವ ದ್ದಾ ಗಿರುವಂತೆ ಧಾರ್ಮಿಕ 
ದೃಷ್ಟಿಯಿಂದ - ಬ ರೀತಿ ನೀತಿಗಳು ಉಜ್ವಲಸರಂಸರೆಯನ್ನು ಹೊಂದಿ ನಡೆದು 
ಕೊಳ್ಳುತ್ತ ಬಂದಿರುತ್ತದೆ. ಶೈವಧರ್ಮದಲ್ಲಿ ಶಿಮೋಪಾಸನೆಯೇ ಮುಖ್ಯವಾದುದು. 
ಅದರಲ್ಲಿ ಅನೇಕ. ಪ್ರಭೇದಗಳುಂಟಾಗಿರುತ್ತವೆ. ಸಪ್ತನಿಧ ಶೈವರುಗಳ ಉಲ್ಲೇಖವು 
ಆಗಮಗಳಲ್ಲಿ ವಿಶೇಷವಾಗಿ ಬರುತ್ತದೆ. ಅಂತೂ ತ್ರಿವಧರ್ಮವು ಭರತಖಂಡದ 
ಧರ್ಮಗಳಲ್ಲಿ ಪ್ರಾಚೀನತಮವೂ, ವ್ಯಾಪಕವೂ ಆದುದಾಗಿರುತ್ತದೆ. 

ಶಿವತತ್ಪವನ್ನು ಬೋಧಿಸತಕ್ಕ ಗ್ರಂಥಗಳಾದರೂ ಸಂಸ್ಥತವಾಜ್ಮಯದಲ್ಲಿಯೂ, 


ಪ್ರಾಂತಿಕ ಭಾಷೆಗಳಲ್ಲಿಯೂ ಹೇರಳವಾಗಿ ದೊರೆಯುತ್ತವೆ. ಖುಗ್ರೇದ, ಯಜುರ್ವೇದ 


ಮೊದಲಾದ ವೇದಗಳಲ್ಲಿಯೂ, ಐತರೇಯ, ಈಶಾವಾಶ್ಯ ಮೊದಲಾದ ಅನೇಕ 
ಉಪನಿಷತ್ತುಗಳಲ್ಲಿಯೂ, ಶಿವಸರ್ವೋತ್ತಮತ್ವವನ್ನು ಬೇಕಾದಷ್ಟು ಹೇಳಲಾಗಿದೆ. 
ನ್ಯಾಸಮಹರ್ಷಿಗಳು ರಚಿಸಿದ ೧೮ ಪುರಾಣಗಳಲ್ಲಿ ಸ್ಕಾಂದ, ಲಿಂಗ ಮೊದಲಾದ ಹೆತ್ತು 


ಪ್ರರಾಣಗಳು ಶಿವಪರವಾಗಿಯೇ ಇರುತ್ತವೆ. ಹೀಗೆಯೇ ಅನೇಕ ಭಾಷ್ಯಗ್ರಂಥಗಳೂ 


ಶಿವಪರಬ್ರಹ್ಮತ್ವವನ್ನು ಸಿದ್ಧಾಂತಸಡಿಸತಕ್ಕವುಗಳಾಗಿರುತ್ತವೆ. ಅವುಗಳನ್ನೆಲ್ಲಾ 


ಇಲ್ಲಿ ಹೇಳುವದಕ್ಕೆ ಸ್ಥಳವಿಲ್ಲ. ಬಹು ಪ್ರಾಚೀನತಮಕಾಲಗಳಿಂದಲೂ ತೈನಮತವು | 


ಬಂದಿರುವಜೇ ಇಲ್ಲಿ ಮುಖ್ಯವಾಗಿ ಗಮನಿಸತಕ್ಕ ವಿಷಯವಾಗಿರುತ್ತದೆ. 


ಹ ಶಿವಸಿದ್ಧಾಂತ ಸಾರಾವಳಿ?' ಎಂಬ ಪ್ರಾಚೀನ ಗ್ರಂಥದಲ್ಲಿ ಅದರ ಕರ್ತೃಗಳಾದ 
ತ್ರಿಲೋಚನ ಶಿವಾಚಾರ್ಯರು-- 


ಓತಂ ಏನ ಜಗಚ್ಚರಾಚರಮಿಂದಂ ಪ್ರೋತಂ ಚ ಚ ಸರ್ವಂ ಸದಾ । 
ಶ್ಫ್ಯೋತಂ ತೇ ಪಶವೋಹಿ ಪಾಶನಿಕರಾದ್ಯಸ ್ಬ ಪ್ರಸಾದೇನ ತತ್‌ ॥ 
ಓಮಿತ್ಯಾ ದಿಮನೂಚ ರಧ್ವನಿಗತಂ ಜ್ಕೊ (ಶಿಷ್ಟ ತಾಂ ದ್ಕೊ €ತಕಂ | 


ಫ್ಯೋಮನ್ಯಾ ಫಿ ಹರಂ ಶಿವಾಖ್ಯ FEA ಜ್ಯೋತಿಃ ಪ್ರ ಪ ಸದೆ (ಧಿಯಾ ॥ 


| 
೯ ಅಚ ಕತಾರ್‌ aid 


ಬಸವಣ್ಣನವರ ಲಿಂಗನಿಸ್ಠೆ ೨೫೧ 


ಓತಪೊ ತವಾಗಿ ಜಗತ್ತನ್ನು ವ್ಯಾಫಿಸಿರುವ ಪರಶಿನತತ್ವವನ್ನು ನಾನು ಬುದ್ದಿಯಿಂದ 
ತಿಳಯುತ್ತಲಿದ್ದೇನೆಂದು ತ್ರಿಲೋಚನ ಶಿವಾಚಾರ್ಯರು ಬಹಳ ಗಂಭೀರವಾಗಿ ನರ್ಣಿಸಿರು 


ಶಿವತತ್ವವನ್ನು ಸಿದ್ಧಾಂತಗೊಳಿಸುವ ಅನೇಕ ಗ್ರಂಥಗಳಿರುತ್ತವೆ. ಈ ಶಿವಲಿಂಗ 
ಸೂಜೆಯು ಪ್ರಾಚೀನಕಾಲದಿಂದ ಬಂದಿರುತ್ತದೆ. ಒಂದು ಸಮಯದಲ್ಲಿ ವಿಷ್ಣು 
ಬ್ರಹ್ಮರುಗಳು ಶಿವಲಿಂಗದ ಮಹತ್ವವನ್ನು ತಿಳಿಯಬೇಕೆಂದು ಅನಂತಕಾಲ ಪ್ರಯತ್ನ 
ಪಟ್ಟರೂ ಸಾಧ್ಯವಾಗಲಿಲ್ಲ. ಇದೇ ವಿಷಯವು ಸೌರಪುರಾಣದಲ್ಲಿ ನಿಶದವಾಗಿ ವರ್ಣಿಸ 
ಲ್ಪಟ್ಟಿರುತ್ತದೆ. ವ್ಯಾಸೋಕ್ತದ ಹದಿನೆಂಟು ಉಪಪುರಾಣಗಳಲ್ಲಿ ಇದೊಂದಾಗಿರುತ್ತದೆ. 


ಸೌ ರಪುರಾಣ--ಪುಟಿ ೨೧ (ಆನಂದ ಗ್ರಂಥಮಾಲಾ, ಪೂನಾ) 
ನಾರದನು--ಬ್ರಹ್ಮನಿಗೆ ಲಿಂಗವೆಂದರೇನು? ಬ್ರಹ್ಮನು-- 
ಅವ್ಯಕ್ತಂ ಲಿಂಗಮಿತ್ಯುಕ್ತಂ ಆನಂದಂ ತಮಸಃ ಪರಂ | 
ಮಹಾದೇವಸ್ಯ ಯತ್ನೇನ ಲಿಂಗೀಸ್ಯಾತ್ತ್ವೇನ ಶಂಕರಃ ॥ 
ಏಕಾರ್ಣವೇ ಪುರಾ ಘೋರೇ ನಷ್ಟೇ ಸಾವರಜಂಗಮೇ | 
ಮನು ವಿಷ್ಣೋಃ ಪ್ರಭೋದಾರ್ಥಂ ಅವಿರ್ಭೂತಂ ಶಿವಾತ್ಮಕಂ / 
ತದಾಪ್ಪಭೃತ್ಯಹಂ ವಿಷ್ಣುಃ ಭಕ್ತಾ ಪರಮಯಾ ಮುದಾ | 
ಲಿಂಗಮೂರ್ತಿಧರಂ ಶಾಂತಂ ಪೂಜಯಾವೋ ನೃಷಭಧ್ವಜಂ ॥ 
ತನೋಗುಣಾತೀತವಾದ ಮತ್ತು ಆನಂದದಾಯಕನಾದ ಲಿಂಗಕ್ಕೆ ಅವ್ಯಕ್ತ ನೆಂದೂ, 
ಮಹಾಭಯಂಕರನಾದ ಸಾಗರದಲ್ಲಿ ಸ್ಥಾವರಜಂಗಮಾತ್ಮಕಗಳಾದ ಪ್ರಾಣಿಗಳೆಲ್ಲ ನಷ್ಟ 
ವಾಗಿ ಹೋಗಲು ನನ್ನ ಮತ್ತು ವಿಷ್ಣುವಿನ ಜಾಗ್ರತೆಗಾಗಿ ಶಿವಾತ್ಮಕವಾದ ಲಿಂಗವು 
ಪ್ರಾದುರ್ಭನಿಸಿತು. ಆ ಕಾಲ ಮೊದಲುಗೊಂಡು ಲಿಂಗಮೂರ್ತಿಧರನಾದ ವೃಷಭ 
ಧ್ವಜನನ್ನು ನಾವು ಪೂಜಿಸುತ್ತಲಿದ್ದೇವೆ. 

ಈ ಲಿಂಗದ ಉತ್ಪತ್ತಿಗೆ ಏನು ಕಾರಣವೆಂದು ಪುನಃ ನಾರದನು ಕೇಳಲಾಗಿ, 
ಬ್ರಹ್ಮನು ನನಗೂ ನಿಷ್ಣುನಿಗೂ ಒಂದು ಸಮಯದಲ್ಲಿ ವಿವಾದವುಂಟಾಗಲು-- 
ಆಗ ಕೃಷ್ಣನು-- | 

ಕರ್ತಾಕಂ ಸರ್ವಲೋಕಾನಾಂ ಪಾಲಕೋಹಂ ನ ಸಂಶಯಃ | 
ಸಂಹರ್ತಾಹಂ ಪುನಶ್ಚಾಂತೇ ನಾನ್ಯೋಸ್ತಿ ಸದೃಶೋ ಮಯಾ ॥ 
ನಾನೇ ಎಲ್ಲ ಲೋಕಗಳಿಗೆ ಕರ್ತನೂ, ಪಾಲಕನೂ ಇರುವೆನಲ್ಲದೆ, ಸಂಹಾರಕನೂ 
ಆಗಿರುತ್ತೇನೆ. ಇದರಲ್ಲಿ ಸಂಶಯನಿಲ್ಲವೆಂದು ಹೇಳಲು-- 
ಏನಂ ನಿನಾದೇ ಮಮ ದೇವೇನ ಶಾರ್ಜ್ಕಿಣಾ । 
ಪ್ರಾ ದುರ್ಭೂತಂ ತದಾ ಲಿಂಗಂ ಅನಯೋರ್ದರ್ಪಕಾರಿ ತತ್‌ ॥ 
ಈ ಪ್ರಕಾರ ನಮ್ಮಿಬ್ಬರ ದರ್ಪವನ್ನು ಹರಣಮಾಡತಕ್ಕ ಲಿಂಗದ ಉತ್ಪತ್ತಿಯಾಯಿತು. 
"ಇದಲ್ಲದೆ ಭರತಖಂಡದಲ್ಲಿ ಅನೇಕ ಸುಪ್ರಸಿದ್ಧ ಲಿಂಗಗಳಿವೆ, ಅವುಗಳಿಗೆಲ್ಲ 
ಸಾ ಚೀನತಮುನಾದ ಐತಿಹಾಸಿಕದ ನೆಲೆಯು ಇರುತ್ತದೆ, 


೨೫೨ ಬಸವತತ್ವ ರತ್ನಾಕರ 


ಸೌರಾಷ್ಟ್ರೇ ಸೋಮನಾಥಂ ಚ ಶ್ರೀಶೈಲೇ ಮಲ್ಲಿಕಾರ್ಜುನಂ | 
ಉಜ್ಜಯಿನ್ಯಾಂ ಮಹಾಕಾಲಮೋಂಕಾರನುಮಲೇಶ್ವರಂ ॥ 
ಸರಲ್ಯಾಂ ವೈದ್ಯನಾಥಂ ಚ ಢಾಕಿನ್ಯಾಂ ಭೀಮಶಂಕರಂ | 
ಸೇತುಬಂಧೇ ತು ರಾಮೇಶಂ ನಾಗೇಶಂ ದಾರುಕಾವನೇ | 


ವಾರಾಣಸ್ಯಾಂ ತು ವಿಶ್ವೇಶಂ ತ್ರ್ಯಂಬಕಂ ಗೌತಮಾತಟೀ ॥ 


ಹಿಮಾಲಯೇ ತು ಕೇದಾರಂ ಫೃಸೃಣೇಶಂ ಶಿವಾಲಯೇ | 

ಏತಾನಿ ಜ್ಯೋತಿರ್ಲಿಂಗಾನಿ | 
ಹೀಗೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಸುಪ್ರಸಿದ್ಧಗಳಾಗಿರುತ್ತವೆ. ಶ್ರೀರಾಮನು 
ಸ್ಥಾಪಿಸಿದ ಲಿಂಗಕ್ಕೆ ರಾಮೇಶ್ವರಲಿಂಗವೆಂಬುವ ಹೆಸರು ಪ್ರಸಿದ್ಧನಿರುವಂತೆ ಅನೇಕ 
ಮನು ಮುನಿಗಳೆಲ್ಲರೂ ಲಿಂಗವನ್ನು ತನ್ಮಿಷ್ಟದೇವನೆಂದು ತಿಳಿದು ಸ್ಥಾನಿಸಿರುತ್ತಾರೆ. 
ಜ್ಯೋತಿರ್ಲಿಂಗಗಳಲ್ಲದೆ ಜ್ಯೋತಿರ್ಲಿಂಗಗಳಷ್ಟೇ ಪ್ರಖ್ಯಾತಿಯನ್ನು ಸಡೆದ ಅನೇಕ 
ಲಿಂಗಗಳು ಹಿಂದೊಸ್ಥಾ ನದಲ್ಲಿರುತ್ತವೆ. ಉದಾಹರಣೆಗಾಗಿ ಗೋಕರ್ಣದಲ್ಲಿರುವ 
ಮಹಾಬಲೇಶ್ವರಲಿಂಗವನ್ನೂ, ಪಂಪಾಪುರವರಾಧೀಶನಾದ ವಿರೂಪಾಕ್ಸಲಿಂಗವನ್ನೂ 
ತೆಗೆದುಕೊಳ್ಳಬಹುದು. ಕೇವಲ ಭರತಖಂಡದಲ್ಲಿಯೇ ಅಲ್ಲ, ಪ್ರಪಂಚದ ಇನ್ನಿತರ 
ಭಾಗಗಳಲ್ಲಿಯೂ ಈ ಲಿಂಗವನ್ನು ಬೇರೆಬೇರೆ ರೀತಿಯಿಂದ ಬೇಕೆ ಬೇರೆ ಹೆಸರನ್ನಿಟ್ಟು 
ಕೊಂಡು ಪೂಜಿಸುವದು ಸುಪ್ರಸಿದ್ಧ ವಿಜಿ. 


ನಿರ್ಮಾಲ್ಕರತ್ಪಾಕರ- ಪುಟ ೨ 

ಈ ಗ್ರಂಥನನ್ನು ಬಾಬು ಬೇಚುಸಿಂಹ ಎಂಬುವರು ೧೮೯೮ನೆಯ ಇಸವಿಯಲ್ಲಿ 
ಕಲ್ಕತ್ತೆಯಲ್ಲಿ ಅಚ್ಚುನಾಡಿಸಿರುತ್ತಾರೆ. 

ಈ ಗ್ರಂಥವು ಹಿಂದಿಯಲ್ಲಿರುವದರಿಂದ ಕೊಂಚ ಅದರ ಅನುವಾದವನ್ನು ಮಾತ್ರ 
ಇಲ್ಲಿ ಕೊಡುತ್ತೇನೆ. 

ಕೇವಲ ಭರತಖಂಡದಲ್ಲಿಯೇ ಲಿಂಗಪೂಜೆಯು ನಡೆಯುತ್ತಿರುವದಿಲ್ಲ. 
ಸರಂತು ಯೂರೋಪ್‌, ಏಶಿಯಾ, ಆಫ್ರಿಕಾ, ಅಮೇರಿಕಾ, ಓಶನಿಯಾ ಮತ್ತು 
ಇನ್ನೂ ಅನೇಕ ದ್ವೀಪಗಳಲ್ಲಿ ಒಳ್ಳೇ ವಿಧಾನದಿಂದ ವಿಧರ್ಮಿಗಳಾದವರು ಲಿಂಗದ 
ಸೂಜೆಯನ್ನು ಇಲ್ಲಿಯವರೆಗೂ ಮಾಡುತ್ತ ಬಂದಿರುತ್ತಾರೆ. ಮತ್ತು ಆ ದೇಶ 
ಗಳಲ್ಲಿ ಪ್ರಾಚೀನಕಾಲದ ಬೇರೆಬೇರೆ ಹಿಂದೂ ಮೂರ್ತಿಗಳು ಪ್ರತಿವರ್ಷ ಶೋಧಿಸ 
ಲ್ಪಡುತ್ತಲಿವೆ. ಲುಯಿಸ್‌ ಸಾಹೇಬರನರು ರಚಿಸಿರುವ "lic Worship’ ಎಂಬ 
ಗ್ರಂಥದಲ್ಲಿ ನಿಷ್ಣ್ವಾದಿ ದೇವತೆಗಳ ಪೂಜೆಯನ್ನು ಬಿಟ್ಟು ಕೇವಲ ಲಿಂಗಪೂಜಾವಿಧಾಯಕ 
ನಿಷಯವನ್ನು ಚನ್ನಾಗಿ ಬರೆದಿರುತ್ತಾರೆ. ಇಂತಹ ವಿಷಯಗಳನ್ನು ಶಿವಭಕ್ತ ಮಹಾ 
ಶಯರ ಚಿತ್ತನಿನೋದಾರ್ಥವಾಗಿ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಲು ಪ್ರಯತ್ನಿಸುತ್ತೇನೆ?' 
ಎಂದು ನಿರ್ಮಾಲ್ಯರತ್ನಾಕರ ಗ್ರಂಥಕಾರರು ಹೇಳಿರುತ್ತಾರೆ. 

""ಆಫ್ಲಿಕಾ'' ಉತ್ತರ ಆಫ್ರಿಕೆಯ ಪ್ರಾಚೀನ ಇಜಿಸ್ತ ಮತ್ತು ಮಿಶ್ರದೇಶ 
ಗಳಲ್ಲಿ ಅಸಿರಿಸ್‌ ಮತ್ತು ಆಯಸಿಸ್‌ ಹೆಸರಿನ ಹೆಣ್ಣು ಗಂಡಿನ ಲಿಂಗಗಳನ್ನು ಇಲ್ಲಿಯ 
ವರೆಗೂ ಪೂಜಿಸುತ್ತಾರೆ. ಶಿವಕೇಸದೃಶ ಅಶರಿಸ್‌ ಪುಸ್ತಕದಲ್ಲಿ .ಸರ್ಪಹಸ್ತದ ತ್ರಿಶೂಲ 
ನುತ್ತು ಕೈಯಲ್ಲಿ ನ್ಯಾಘೃ ಚರ್ಮದ ಪಸ್ತ್ರವಿರುತ್ತದೆ, 


ಬಸವಣ್ಣನವರ ಲಿಂಗನಿಸ್ಟೆ ೨೫೩೩ 


ವಶಿಸ್‌ ಎಂಬುವ ಎತ್ತಿನಮೇಲೆ ಕೂತುಕೊಂಡಿರುತ್ತಡೆ. ಆ ದೇಶದಲ್ಲಿ ಬಿಲ್ವ 
ಪತ್ರೆಗೆ ಸಮಾನವಾದ ಒಂದು ವೃಕ್ಸವಿರುತ್ತದೆ. ಅದರ ಎಲೆಗಳನ್ನು ಪ್ರತಿ ದಿನದಲ್ಲಿಯೂ 
ಆ ಮೂರ್ತಿಯಮೇಲೆ ಧರಿಸುತ್ತಾರೆ ಮತ್ತು ಹಾಲ್ಲಿನಿಂದ ಸ್ನಾನಮಾಡಿಸುತ್ತಾಕೆ. 
ನಮ್ಮ ದೇಶದಲ್ಲಿ ಕಾಶಿಯು ಪ್ರಸಿದ್ಧವಿರುವಂತೆ ಆ ದೇಶದಲ್ಲಿ ಮೆಂಥಿಸ್‌ ಎಂಬ ಸ್ಥಾನವು 
ಸುಪ್ರಸಿದ್ದ ವಾಗಿರುತ್ತೆದೆ. ಈ ದೇಶದಲ್ಲಿ ಲಿಂಗದ ಬೀಜಾಕ್ಸರ (ಟಿ) ಇರುತ್ತದೆ. 
ಸ್ಹವರ್ಣದ ಮೂರ್ತಿಯು ಇರುತ್ತದೆ. ಅಸಿರಿಸ್‌ ವೃಷಭರೂಸದಲ್ಲಿಯೂ, 
ಯಿಸಿಸ್‌ ಗೋರೂಪದಲ್ಲಿಯೂ ಇರುತ್ತದೆ. ದೇಹೋಮಿಯಾ ಎಂಬುವ ಅಘೋರ 
ಪಂಥಿಯ ಹೆಬಸಿಗಳು ""ಲೆಗ್ವಾ'' ಎಂಬುವ ಕಟ್ಟಿಗೆಯ ಲಿಂಗಗಳನ್ನು ರಸ್ತೆಯಲ್ಲಿಟ್ಟು 
ಪೂಜಿಸುತ್ತಾರೆ. ತಾಳೆಗಿಡದ ಅಥವಾ ತೆಂಗಿನ ಗಿಡದ ಎಣ್ಣೆಯನ್ನು ಅದಕ್ಕೆ ಹಚ್ಚು 
ತ್ತಾರೆ. ಮಕ್ಕಳುಗಳಿಲ್ಲದ ಹೆಣ್ಣುಮಕ್ಕಳು ಈ ಲಿಂಗಕ್ಕೆ ನಡೆದುಕೊಳ್ಳುತ್ತಾರೆ. ಅಲ್ಲಿ 
ಎತ್ತರವಾದ ಶಿವಾಲಯವಿದೆ. ಅದರ ಬಾಗಿಲುಗಳಲ್ಲಿ ಸಿಂಹ ಮತ್ತು ಮಾನು ಹಾಗೂ 
ಸರ್ಪ-ಆಮೆಯ ಆಕಾರಗಳನ್ನು ಮಾಡಿರುತ್ತಾರೆ. ಅಲ್ಲಿ ಮೊದಲನೆಯದು ಲಿಂಗ 
ಪುರುಷಾಕಾರವಿದ್ದು, ಎರಡನೆಯದು ಸ್ತ್ರೀಯಳ ಆಕಾರದಲ್ಲಿರುತ್ತದೆ. ಉತ್ತರ ಆಫ್ರಿಕೆ 
ಯಲ್ಲಿ ಎಷ್ಟು ಅರಬ ಜಾತಿಗಳಿರುತ್ತನೆಯೋ ಪ್ರತಿಯೊಬ್ಬರೂ ಲಿಂಗನಲ್ಲದೆ ಯೋನಿಯ 
ಪೂಜೆಯನ್ನೂ ಮಾಡುತ್ತಾರೆ. ಅವರು ಕುದುರೆಯ ಮತ್ತು ಒಂಟೆಯ ಯೋನಿಯನ್ನ 
ಪೂಜಿಸುತ್ತಾರೆ. ಮನೆಗೆ ಕೆಟ್ಟದೃಷ್ಟಿ ಆಗಬಾರದೆಂದು ಬಾಗಿಲುಗಳಿಗೆ ಯೋನಿಯ 
ಚಿಹ್ನೆಗಳನ್ನು ಕಟ್ಟಿರುತ್ತಾರೆ. 

ಯೂರೋಪ್‌-ಗ್ರೀಸ್‌ ಮತ್ತು ಯುನಾ ದೇಶಗಳಲ್ಲಿ ಲಿಂಗಪೂಜೆಯನ್ನು ಈಗಲೂ 
ಮಾಡುತ್ತಾರೆ. ಜೇಕಸ್‌ ಮತ್ತು ಪ್ರಿಯೇಸಸ್‌ ಎಂದು ಶಿವನ ಎರಡು ಹೆಸರುಗಳಿವೆ. 
ಇಟಲಿಯ ರೋಮ್‌ ನಗರದಲ್ಲಿ ಈಗಲೂ ಲಿಂಗಪೂಜೆಯು ನಡೆಯುತ್ತಲಿದೆ. ರೋಮನ್‌ 
ಕೆಥಲಿಕ್‌ ಸಂಪ್ರದಾಯದ ಕ್ರಿಶ್ಚಿಯನ್ನರು ಇಟಲಿಯಲ್ಲಿ ಇಲ್ಲಿಯನರೆಗೂ ಲಿಂಗಪೂಜೆ 
ಯನ್ನು ಮಾಡುತ್ತ ಬಂದಿರುತ್ತಾರೆ. ಗ್ರೀಸ್‌ ದೇಶದಲ್ಲಿ ಪಾನ್‌ ಎಂಬುವ ಹೆಸರುಳ್ಳ 
ಲಿಂಗವು ಉಂಟು. ಅದರ ಪೂಜೆಯು ಆಗುತ್ತಲಿದೆ. ಇದರ ಆಕಾರವು ಅರ್ಧಭಾಗ 
ಮತ್ಸ್ಯದ ಆಕಾರವೂ, ಅರ್ಧಭಾಗ ಆಡಿನ ಆಕಾರವೂ ಇರುತ್ತದೆ. ಅಲ್ಲಿ ಪ್ರಿಯಾಸಸ್‌ 
ಎಂಬುವ ಲಿಂಗವಿದೆ. ಅದರ ಪೂಜೆಯು ನಡೆಯುತ್ತದೆ. ಈ ಮೂರ್ತಿಯ ಬಲಗೈಯಲ್ಲಿ 
ಒಂದು ಕೊಡಲಿಯನ್ನೂ, ಎಡಗೈಯಲ್ಲಿ ಒಂದು ಲಿಂಗವನ್ನೂ ಮಾಡಿರುತ್ತಾರೆ. ಗ್ರೀಸದಲ್ಲಿ 
ಮಿನರ್ವಾ (ಪಾರ್ವತೀ) ಮತ್ತು ನಿಗೇಸಸ್‌ (ಮಹಾದೇವ)ನಿದಾನೆ. ಈ ಮೂರ್ತಿ 
ಯನ್ನು ಈಗಲೂ ಪೂಜಿಸುತ್ತಾರೆ. ಆಯರ್ಲಂಡ ಮೊದಲಾದ ದೇಶಗಳಲ್ಲಿಯ ಪ್ರಾಚೀನ 
ಚಿಹ್ನಗಳನ್ನು ನೋಡಿದರೆ ಇಲ್ಲಿಯೂ ಶಿವನ ಪೂಜೆ ಇದ್ದಂತೆ ಕಾಣುತ್ತದೆ. ಸ್ಫಾರ್ಟಲಂಡದ 
| ಗ್ಲಾಸ್ಗೋ ನಗರದಲ್ಲಿ ಸೂರ್ಯಮಂದಿರನಿದ್ದು ಒಳಗೆ ಲಿಂಗಮೂರ್ತಿಯು ಇರುತ್ತದೆ. 

"ಏಶಿಯಾ? ತುರ್ಕಸ್ಥಾನದ ಅಸಿರಿಯಾ, ಸುರಯಾನಿ ಮತ್ತು ಬಾಬಿಲನ್‌ 
ನಗರದಲ್ಲಿ ಮುನ್ನೂರು ಘನ ಮಳ ಅಳತೆಯ ಶಿವಲಿಂಗನಿರುತ್ತದೆ. ಸಿರಿಯಾ ದೇಶದಲ್ಲಿ 
ನಿಕೋನಿಸ್‌ ಮತ್ತು ಎಷ್ಟರಗೋಷ್ಮಿ ಎಂಬುನ ಹೆಸರಿನ ಲಿಂಗಪೂಜೆಯನ್ನು 
ಮಾಡುತ್ತಾರೆ. ಹಾಯಡ್ರಾಪೋಲಿಸದಲ್ಲಿ ಪ್ರಚಂಡವಾದ ಶಿವಮಂದಿರನಿರುತ್ತದೆ. 
ಅದರಲ್ಲಿ ೩೦೦ ಮಳ ಉದ್ದ ಶಿನಲಿಂಗವಿರುತ್ತದೆ. ಅರಬ ದೇಶದಲ್ಲಿ ಮಹಮ್ಮದ 


೨೫೪ ಎ ಬಸನತತ್ವ ರತ್ನಾಕರ 


ಪೈಗಂಬರರ ಜನ್ಮಕ್ಕಿಂತಲೂ ಪೂರ್ವದಿಂದ ಲಾತಮನಾತ ಅಲ್ಲಾತ ಮತ್ತು ಅಲಜ್ಜಾ, 
ಮಹಾದೇವ-ಮಹಾದೇವಿಯ ಪೂಜೆಯು ನಡೆಯುತ್ತಲಿದೆ. ಖಾಸ ಮಕ್ಕಾದಲ್ಲಿಯೂ 
ಸಂಗಅವಸದ ಅಥವಾ ಮಕ್ಕೇಶ್ವರ ಲಿಂಗವನ್ನು ಚುಂಬಿಸುತ್ತಾರೆ. ಸುಮಾತ್ರಾ ಜಾವಾ 
ದ್ವೀಪಗಳಲ್ಲಿಯೂ ಲಿಂಗಪೂಜಾ ಅಥವಾ ಮಹಾಭಾರತ ಮೊದಲಾದ ಇತಿಹಾಸಗಳ 
ಮತ್ತು ಲಿಂಗಕಥೆಗಳ ಪಾರಾಯಣ ಈಗಲೂ ನಡೆಯುತ್ತಲಿದೆ. ಫೀಜಿಯನ್‌ ದ್ವೀಪದಲ್ಲಿ 
ಎಟೆಸ್‌ ಎಂಬುವ ಲಿಂಗವನ್ನು ಪೂಜಿಸುತ್ತಾರೆ. ನಿನಿಭಾ ನಗರದಲ್ಲಿ ಏಶಿರಾ ಎಂಬುವ 
ನಿಶಾಲವಾದ ಲಿಂಗಮೂರ್ತಿ ಇರುತ್ತದೆ... ಯಹೂದಿಯಾ ದೇಶದಲ್ಲಿ ಇಸರಾಯಿಲೀ 
ಅಥವಾ ಯಹೂದೀ ಜನರಿಂದ ಪ್ರತಿಷ್ಠಿ ತವಾದ ಲಿಂಗಮೂರ್ತಿಯು ಈಗಲೂ ಇರುತ್ತದೆ. 
ಆ ಜನರು ಆ ಲಿಂಗಮೂರ್ತಿಯ ಸ್ಪರ್ಶವನ್ನು ಮಾಡಿ ಶನಥಮಾಡತಕ್ಕ ಸದ್ದತಿಯು 
ಇರುತ್ತದೆ. ತೌರೇತದಲ್ಲಿ ಇಬ್ರಾಹಿಮನ ನೌಕರಿ ಜನರಿಗೆ ಲಿಂಗಸ್ಪರ್ಶದ ಆಣೆಯನ್ನು 
ಮಾಡಿಸುತ್ತಾರೆ. ಯಾಕೂಬನು ತನ್ನ ತಂದೆಯ ಅಸ್ಲಿಗಳನ್ನು ಮಿಶ,ದೇಶಕ್ಕೆ ತೆಗೆದು 
ಕೊಂಡುಹೋಗುನಕಾಲಕ್ಕೆ ತನ್ನ ನೌಕರರಿಗೆ ಇದೇ ಲಿಂಗದ ಸ್ಪರ್ಶವನ್ನು ಮಾಡಿಸಿದ್ದ 
ನೆಂದು ಅಲ್ಲಿಯ ಜನಗಳಿಂದ ತಿಳಿದುಬಂದಿದೆ. ಯಹೂದಿಯ ರಾಜರೂ ಕೂಡ ಇದೇ 
ಲಿಂಗವನ್ನು ಪೂಜಿಸಿ ಕೋರ್ಟು ಕಚೇರಿಗಳಿಗೆ ಹೋಗುತ್ತಿದ್ದರು. ಯಾಕೂಬನು ಬೇಧಲ್‌ 
ಎಂಬುವ ಮಂದಿರವನ್ನು ರಚಿಸಿ ಅದರಲ್ಲಿ ಲಿಂಗಪ್ರತಿಷ್ಕೆ ಮಾಡಿ ಅದಕ್ಕೆ ಎಣ್ಣೆಯನ್ನೂ, 
ಮದ್ಯವನ್ನೂ ಹಚ್ಚುತ್ತಿದ್ದನು. 

“ಜಪಾನ” ದೇಶದಲ್ಲಿ ಬೌದ್ಧಮತ ಪ್ರಬಲವಿದ್ದರೂ ಅಲ್ಲಲ್ಲಿ ಲಿಂಗಪೂಜೆಯು 
ನಡೆಯುತ್ತಲಿದೆ. ಜಪಾನದ ಆಯಿಸಿಸ್‌ ನಗರದಲ್ಲಿ ಸೂರ್ಯ ಮತ್ತು ಲಕ್ಷ್ಮಿಯ 
ಹೆಸರಿನ ಲಿಂಗಯೋನಿಗಳನ್ನು ಪೂಜಿಸುತ್ತಾರೆ. ಸಿಂಹಳ (ಲಂಕಾ) ದ್ವೀಸದಲ್ಲಿಯೂ 
ಕೂಡ ಬೌದ್ಧಧರ್ಮದ ಪ್ರಾಬಲ್ಯವಿರುತ್ತದಾದರೂ ಲಿಂಗಪೂಜೆಯು ನಡೆದಿರುತ್ತದೆ. 
ಅಫರೀದಿಸ್ತಾನ, ಖಾತ, ಚಿತ್ರಾಲಿ, ಕಾಬೂಲ, ನಲಬಿ, ಬುಖಾರ, ಕಾಫ, ಪಹಾಡ 
ಮೊದಲಾದವುಗಳಲ್ಲಿ ನಂಚಶೇರ, ಪಂಚವೀರ ಎಂಬುನ ಲಿಂಗಮೂರ್ತಿಗಳ ಪೂಜೆಯನ್ನು 
ಮಾಡುತ್ತಾರೆ. ಈರಾನದಲ್ಲಿ ಜ್ವಾಲಾಮಯ ಲಿಂಗಗಳನ್ನು ಪೂಜಿಸುತ್ತಾರೆ. ಶೀಮೆಯೆಣ್ಣೆ 
ಯಿಂದ ಜ್ವಾಲಾ ಲಿಂಗವನ್ನು ಪೂಜಿಸುತ್ತಾರೆ. ಸಾಯಬೇರಿಯಾ ದೇಶದಲ್ಲಿಯ ಮತ್ತು 
ತಾಶಕಂದಗಳಲ್ಲಿಯ ಶೈವಲಿನಿಯ ಜಾತಿಯ ಜನರು ಲಿಂಗಪೂಜೆಯನ್ನು ಮಾಡುತ್ತಾರೆ. 

ಓಶನಿಯಾ ಹವಾಯಿ ದ್ವೀನಗಳಲ್ಲಿ ಈಗ ಕ್ರಿಶ್ಚಿ ಕೆ 
ಮುಖಯು ಪರ್ವತಗಳಿಂದ ಹೊರಟಾಗ ದುರ್ಭಿಕ್ಷ, ಮಹಾಮಾರಿರೋಗ, ಭೂಮಿಯ 
ಕಂಸ ಆದಾಗ್ಗೆ ಲಿಂಗಪೂಜೆಯನ್ನು ಮಾಡುತ್ತಾರೆ. 

ಅಮೇರಿಕಾ-ಸೇನ್ಯೂ ನಗರದಲ್ಲಿ ಮತ್ತು ಹಿಂಡುರಾಸ ದೇಶಗಳಲ್ಲಿ ಗೋಲಸರಳ 
ದ್ವಿಮುಖ ಕಲ್ಲಿನ ಲಿಂಗನೀಗಲೂ ಇರುತ್ತದೆ. ಯುನಾಯಟಲಿಡ್‌ ಟೇನೀಸ ನಗರದಲ್ಲಿ 
ಒಂದು ದೊಡ್ಡ ಲಿಂಗಮೂರ್ತಿಯು ಇರುತ್ತದೆ. ಯಕೆಂಟಿನ್‌ ದೇಶದಲ್ಲಿ ಪ್ರತಿಯೊಂದು 
ಮಂದಿರದ ಎದುರಿಗೆ ದೊಡ್ಡೆ ಆಕಾರದ ಲಿಂಗಗಳಿವೆ. ದಕ್ಷಿಣ ಅಮೇರಿಕೆಯ ಬ್ರೇಜಿಲ್‌ 
ದೇಶದಲ್ಲಿ ಬಹಳ ಪ್ರಾಚೀನ ಲಿಂಗಮೂರ್ತಿಗಳೂ, ಗಣೇಶನ ಮೂರ್ತಿಗಳೂ ಸಿಗುತ್ತವೆ. 
ಪೇರುದೇಶದಲ್ಲಿ ಮಣ್ಣಿನ ಲಿಂಗಪೂಜಾ ನಡೆಯುತ್ತದೆ. ಮಣ್ಣಿನ ಕೋಡುಗಳ ಮೇಲೆಯೂ 
ಈ ಲಿಂಗನಿರುತ್ತದೆ. 


ಯನ್ನರಿದ್ದಾರೆ. ಅಲ್ಲಿ ಜ್ವಾಲಾ 


ಹ್‌ 


AS RE ST AE iN LE Cad  ್ಸ್ಸ ್ಸಟ್ಟೋಟ್‌ ಹ ಹ Raa 
, A | | ಸ ) ” 
| ನ k fs 


ಬಸವಣ್ಣನವರ ಲಿಂಗನಿಸ್ಟೆ ೨೫೫ 


ಮೇಲಿನ ವಿಷಯವನ್ನು ಓದಿ ನೋಡಿದ್ದೇ ಆದಕೆ ಲಿಂಗಪೂಜೆಯು ಬಹು 
ಪ್ರಾಚೀನಕಾಲದಿಂದಲೂ ಅಖಿಲ ಭೂಮಂಡಲದಲ್ಲಿ ಸ್ವಲ್ಪ ಹೆಚ್ಚುಕಡಿಮೆಯಾಗಿಯೂ, 
ಬೇಕೆ ಬೇರೆ ರೀತಿಯಿಂದಲೂ ನಡೆಯುತ್ತ ಬಂದಿದೆ. ಲಿಂಗಸಂಸ್ಥ ತ ಉಗಮಸ್ಟಾನವು 


ಭರತಖಂಡನಾದರೂ ಅದರ ಪ್ರಭಾವವು ಎಲ್ಲೆ ಡೆಯಲ್ಲಿಯೂ ಹಚ್ಚಿರುತ್ತದೆ. 


ಸ್ನಾವರಲಿಂಗ ಪೂಜೆಯಂತೆ ಇಸ್ಟಲಿಂಗ ಸವಾ ಸಾವಿರಾರು ವರ್ಷ 
13] ತ್ರ ದೇಶದಲ್ಲಿ ನೆಲೆಗೊಂಡಿರುತ್ತ ಡಿ ಪ್ರಾಚೀನ ಶೈವಗ್ರಂಥಗಳಲ್ಲಿ ಲಿಂಗಪೂಜೆ 
ಯನ್ನು ಎರಡು ಪ್ರ ಕಾರವಾಗಿ ಅಂದರೆ ಸಿ ಸ್ಪಿರ (ಸ ಇವರ), ಚ ಗ್ಯ )ವೆಂದು ವಿಭಾಗಿ 
ಸತು: ರೆ. ಸ್ದಾ ನರಲಿಂಗ ಪೂಜೆಯು ಆರೆಂಭವಾದಾರಭ್ಯ ಇಷ್ಟ ನಿಂಗ ಸೂಜೆಯಾದರೂ 


ನಡೆದುಬಂದಿರುತ್ತ ದೆ. ಇದಕ್ಕೆ ಆಧಾರಗಳು ಸ್ಪಷ್ಟವಾಗಿ ನಗದೇ ಇದ್ದರೂ ಲಿಂಗಗಳಲ್ಲಿ 


ಎರಡು erie ಅದರ ಉತ್ಪತ್ತಿಯ ಕಾಲದಿಂದಲೂ “ ಭೇದವಿರಲೇ 


ಬೇಕಾದುದು. ವೇದಾಗಮೋಹಪನಿಷತರ್ತ್‌ ವ್ಯಾಸೋಕ್ತ ಲಿಂಗ, ಸ್ಥಾಂದ, ಮೊದಲಾದ 
ಪ್ರಾ ಚೀನತನುಗಳಾದ ಗ್ರಂಥಗಳ ಆಧಾರದಿಂದಲೂ, ಅನೇಕ ಆಚಾರ್ಯರ ಭಾಷ್ಯಾದಿ 
ಗ್ರಂಥಗಳಿಂದಲೂ ಇಷ್ಟಲಿಂಗ ಸೂಜೆಯಾದರೂ ಬಹುಕಾಲದಿಂದ ನಡೆದುಬಂದಿರುತ್ತ 
ದೆಂದು ಹೇಳಲು ಚಕಕ. ಶ್ರೀ ಬಸವಾದಿ ಪ್ರಮಥಪುಂಗವರ ಕಾಲದಿಂದ ಅದಕ್ಕೆ 
ಒಂದು ಮೂರ್ತಸ್ವರೂಪ ಬದಕು ಸಬಹುದು: ಬಸವಣ್ಣ ್ಲ ನವರು ಇಷ್ಟ ಲಂಗಕ್ಕೆ 


” ಅತ್ಯಂತ ಮಹತ್ವ ವನ್ನು ಕೊಟ್ಟು ಸ್ಥಾವರಲಿಂಗ ಪೂಜೆಯನ್ನೂ, 'ಅನ್ಯ ದೇವತೆಗಳ ಪೂಜೆ 


Ke ನ ರಾಗದೇವನಿಗೆ ನನಾದ ಹ ತ್ರೈ ಲೋಕ್ಯ ದಲ್ಲಿಯೂ 
ಇಲ್ಲವೆಂದು ಹೇಳಿದ್ದಾರೆ. ಆದ್ದರಿಂದಲೇ ಅಂದಿನಿಂದ ವಿಸಿಸಪೂಜಿಷು! ದಕ್ಕ ಣ ಹಿಂದೂ 
ಸ್ಥಾನದಲ್ಲಿ ಅತ್ಯಂತ ಮೇಲೆ ಒಯೆನ್ನು ಹೊಂದಿರುತ್ತದೆ. 

 ತಿಷಯೋಗಿಗಳೂ, ಶ್ರೇಷ್ಠ ಶಿವಭಕ್ತರೂ ಆದ ಸೊನ್ನಲಾಪುರದ ಶ್ರೀ ಸಿದ್ಧರಾಮ 
ನಂಥವರಿಗೂ ಕೂಡ ಲಿಂಗನಿಲ್ಲದಕಾರಣ ಶರಣರೆಲ್ಲ ಅತ್ಯಂತ ಹೀಯಾಳಿಸಿ ಗಿ 
ಮಂಟಪದಲ್ಲಿ ತಗ ಆಗಲೇಬೇಕೆಂದು ಸಿದ್ಧ ಪಡಿಸಿದರು. 

ಆ ಸಮಯದಲ್ಲಿ ಶ್ರಿ ಚನ್ನ ಬಸ ಸವಣ್ಣನವರ Us ಅತ್ಯಂತ ತರ್ಕಬದ್ಧ 

ನಾದುದರಿಂದ ಅವರ ಸ ಚನಗಳನ್ನು ಇಲ್ಲಿ ಬರೆಯಬೇಕಾಗಿರುತ್ತದೆ. 


೪೨೬ 
ಶೂನ್ಯ ಸಂಪಾದನೆ- ಪುಟ ೧೮೯ 
ಚನ್ನಬಸವಣ್ಣನವರು-- 
ಸ ನೊಸಲಲ್ಲೊ ಂದು ಕಣ್ಣುಳ್ಳ ಳ್ಳವರಾದರೂ ಅವನಂಗದ ಮೇಲೆ ಲಿಂಗ 
ಸ್ವಾ ಯತನಿಲ್ಲದಿದ್ದ ರೆ ಅನನ ಮನೆಯಲ್ಲಿ ಮಾಡಿದ ಪಾಕ ಶ್ವಾ ನನ ಮಾಂಸ 
ತಪ್ಪದಾಗಿ ಬಲ್ಲವರೊಲ್ಲರು ಶಿವಭಕ್ತರಲ್ಲದವರ ಮನೆಯಲ್ಲಿ Rh ಜನ್ಮ 
ಜನ್ಮ ತರದಲ್ಲಿ ಶ್ವಾ ನನ ಯೋನಿಯಲ್ಲಿ ಬಪ್ಪದು ತಪ್ಪದು ಎಲೆ ಶಿವನೇ 
ನೀನಿಬದವರ ನುನೆಯಲ್ಲಿ ತಿಂಬನರ AN ಎನ್ನ 1 ಸೊಗಸದಯ್ಯ 
ಕೂಡಲಸಂಗಮದೇವಾ'' 


೨೫೬ ಬಸನತತ್ವ ರತ್ನಾಕರ 


೪೨೭ 
“ ಲಿಂಗನಿಲ್ಲದೆ ನಡೆವವನ, ಲಿಂಗವಿಲ್ಲದೆ ನುಡಿವನನ, ಲಿಂಗವಿಲ್ಲದೆ 
ಗಳ ನುಂಗಿದರೆ ಅಂದಂದಿಗೆ ಕಿಲ್ಟಿಷವಯ್ಯಾ, ಏನೆಂಜಿನೇನೆಂಬೆ ಲಿಂಗ 
ನಿಲ್ಲದೆ ನಡೆವವನ, ಲಿಂಗವಿಲ್ಲದೆ ನುಡಿವನನ, ಅಂಗ ಲೌಕಿಕ ಮುಟ್ಟ 
ಲಾಗದು, ಲಿಂಗವಿಲ್ಲದೆ ನುಡಿವ ಶಬ್ದ ಸೂತಕವ ಕೇಳಲಾಗದು, ಲಿಂಗ 
ನಿಲ್ಲದೆ ಗಮಿಸಿದರೆ ಆ ನಡೆನುಡಿಗೊಮ್ಮೆ ಪ್ರತಗೇಡಿ, ಕೂಡಲಚನ್ನ ಸಂಗಮ 
ದೇವಾ” 
ಹೀಗೆ ಲಿಂಗದ ಹಿರಿಮೆಯನ್ನು ಶರಣರು ಜಗತ್ತಿಗೆ ಸಾರಿಸಾರಿ ಹೇಳಿದರು. ಇವರೆಲ್ಲರ 
ವಚನಗಳನ್ನು ಮುಂಡೆ ಕೊಡಲಾಗುವದು. ಆದರೆ ಈಗ ವೇದೋಪಸಿಷತ್ತು, ಆಗಮ 
ಪುರಾಣಾದಿಗಳಲ್ಲಿ ಲಿಂಗದ ಬಗ್ಗೆ ಏನು ಕಲ್ಪನೆ ಇರುತ್ತದೆಂಬುವದನ್ನು ಮೊದಲು 
ನಿನೇಚನೆ ಮಾಡಬೇಕಾಗಿರುತ್ತದೆ. 
ನೇದಶಾಸ್ತ್ರಪುರಾಣೇಷು | ಕಾನಿಕಾದ್ಯಾಗಮೇಷು ಚ। 
ಲಿಂಗಧಾರಣಮಾಖ್ಯಾತಂ ನೀರಶೈವಸ್ಕ್ಯ ನಿಶ್ಚಯಾತ್‌ | 
ಎಂಬುವ ಸಿದ್ಧಾಂತಶಿಖಾಮಣಿಯ ವಾಕ್ಯದಂತೆ ಮೊದಲು ವೇದಗಳಲ್ಲಿ ಲಿಂಗಧಾರಣವು 
ಹೇಗೆ ಉಲ್ಲೆ ಖವಾಗಿರುವದೆಂಬುವದನ್ನು ನೋಡೋಣ. 
ನಮ್ಮ ಭರತಖಂಡದಲ್ಲಿ ಅನೇಕ ಮತ ಸ್ಥಾನನಾಚಾರ್ಯರು ಅವತರಿಸಿ ವೇದ 
ಮಂತ್ರ ಗಳಿಗೆ ಭಾಷ್ಯ ಗಳನ್ನು ಬರೆದು ತಮ್ಮತಮ ಒಮತಸಿದ್ದಾಂತಗಳನ್ನು ಮಾಡಿರುವರು. 
ವ್ರ ಮತಗಳಲ್ಲಿ ತ AM ಸೈತ ನಿಸಿಷ್ಟಾಪ್ರೈತ, ಶತ ವಿಶಿಷ್ಟಾದ್ವೈತ, ವಲ್ಲಭ, 
ನಿಂಬಾರ್ಕ, ಅಭಿನವಪ್ರಜ್ಞ ಮೊದಲಾದ ಮತಗಳು ಪ್ರಸಿದ್ದಿಯನ್ನು ಹೊಂದಿರುತ್ತವೆ. 
ಈ ಮತಸ್ಥಾ ಸನಾಚಾರ್ಯರುಗಳೆಲ್ಲಾ ವೇದಮಂತ್ರ ಗಳೂ ವ್ಯಾಸಸೂತ್ರ ಗಳಿಗೂ ತಮ್ಮ. 
ಅಭೀಷ್ಟ ದಂತೆ ಅರ್ಥಗಳನ್ನು, ಕಾ ಪರಮತಗಳನ್ನು ಖಂಡಿಸಿ ಸ ಸ್ರಮತಸಿದ್ದಾಂತಸಡಿಸಿ 
ನತ್ರಾತಿ ಯಾಕಂದರೆ ವೇದಗಳು ಸರ್ವ ಹಿಂದೂ ಆಸ್ತಿಕಮತಗಳಿಗೆ ಮೂಲಗ್ರಂಥ 
ಗಳಾಗಿರುತ್ತವೆ. ವೇದಗಳ ಅರ್ಥವನ್ನು ಉಪಬ್ಧ )ಂಹಣವಾಕ್ಯಗಳಿಂದಲೇ ಸಿದ್ಧ ಮಾಡ 
ಬೇಕಾಗುತ್ತದೆ. ಇದರಂತೆಯೇ ನೀರಶೈವಮತದ ಸಂಡಿತರೂ ಕೂಡ ವೇದಮಂತ್ರ ಗಳಿಗೆ 
ಲಿಂಗಧಾರಣಸರ ಭಾಷ್ಯಗಳನ್ನು ಬರೆದಿರುತ್ತಾರೆ. ಮುತ್ತು ಅನೇಕ ಆಧಾರಗಳಿಂದ : 
ಲಿಂಗಧಾರಣವು ನೇದಸಮ್ಮತವೆಂದು ಸ್ಲಿ ಸಿ ರಗೊಳಿಸಿರುತ್ತಾರೆ. 
ಕೆಲವು ವೇದಮಂತ್ರಗಳಿಗೆ ನೀರಶೈವ ಪಂಡಿತರು ಮಾಡಿರುವ ಅರ್ಥವಿವರಣೆ 
ಯನ್ನು ಇಲ್ಲಿ ನೋಡುವದವಶ್ಯನಿರುತ್ತದೆ. 


ಯಗ್ವೇದ- ೨-೩-೮ 


ಪನಿತ್ರಂತೇ ವಿತತಂ ಬ್ರಹ್ಮಣಸ್ಪತೇ | ಪ್ರಭುರ್ಗಾತ್ರಾಣಿ ಪರ್ಯೆಷಿ ವಿಶ್ವತಃ | 
ಅತಪ್ತತನುನತದಾಮೋಶ್ಲುತೇ | ಶೃತಾಸಯಿದ್ವಹೆಂತಸ್ತತ್ಸಮಾನೆೇ ಚ ॥ 
ಈ ಮಂತ್ರಕ್ಕೆ ಶ್ರೀಮುಧ್ರಾಚಾರ್ಯರು ಸೋಮಯಾಗದಲ್ಲಿ ಉಕ್ತವಾಗಿರು 
ವದನ್ನು ಖಂಡಿಸಿ ತಪ್ರಮುದ್ರಾಧಾರಣನವನ್ನು ಸಿದ್ಧಾಂತಗೊಳಿಸಿರುವರು. ತಪ್ತಮುದ್ರಾ 
ಸ್ಟ ಖಂಡಿಸಿ ಶ್ರೀ ರಾಮಾನುಜಾಚಾರ್ಯರ ಮತಾನುಯಾಯಿಗಳು ತಮಗೆ 


ತ್ಯ 


ಬಸವಣ್ಣನವರ ಅಂಗನಿಸೆ ೨೫೭ 


ಅನುಕೂಲವಾದ ಅರ್ಥವನ್ನು ಮಾಡಿರುತ್ತಾರೆ. ಈ ಮಂತ ತ್ರಕ್ಕೈ ನೀರಶೈ ವಾಚಾರ್ಯರು. 
ಲಿಂಗಧಾರಣ ಸರ ಅರ್ಥವನ್ನು ಸಿದ್ದಾ ೦ತಮಾಡಿರುತ್ತಾರೆ. ಆರ್ಯಸಮಾಜ ಸಾ ಸ್ಟಾ ಪಕರಾದ 
ಶ್ರೀ ದಯಾನಂದ ಸರಸ್ವ ತಿಯವರು ಮೇಟಿ ಹೇಳಿದ ಎಲ್ಲ ಮತಸ್ಥಾ ಸನಾ 
ಅರ್ಥವನ್ನು ಬಸಿ” ತಮಗೆ ಅನುಕೂಲವಾಗುವಂತೆ ಸಿದ್ದಾ ನ ತಗೊಳಿಸಿರುತ್ತಾ, ರೆ. 
ಭಟ್ಟೋಜಿ ದೀಕ್ಷಿತಾದಿಗಳು ಲಿಂಗಧಾರಣ ಪರ ಅರ್ಥವ ನ್ನು ಖಂಡಿಸಿ ಸೋಮಯಾಗದ : 
ವಿಷಯವನ್ನು ಪ್ರತಿಪಾದಿಸಿರುವರು. ಇದರಂತೆಯೇ ಉಳಿದ ಮಂತ್ರಗಳಿಗೂ ಸರ್ವ 
ಮತಗಳ ಸಾ RE: ಅನ್ಯಮತಗಳನ್ನು ಖಂಡಿಸಿ ತಮ್ಮತಮ್ಮ ಮತಗಳನ್ನು 
ಸಿದ್ಧಾಂತಗೊಳಿಸಿರುವರು. ಇದು ಸರ್ವರಿಗೂ ಸ್ವಾಭಾವಿಕವಾದ ವಿಷಯವಾಗಿರುತ್ತದೆ. 
ಅನ್ಯಮತಗಳ ಖಂಡನೆಯಿಲ್ಲದೆ ತಮ್ಮ ಮತಕ್ಕೆ ಪ ಪ್ರತಿಷ್ಠೆ ಬರಲಾರದೆಂದೇ ಇವರ 
ತಿಳುವಳಿಕೆಯಾಗಿರುತ್ತದೆ. ಆದ್ದರಿಂದ ಹಾಗೆ ಖಂಡನೆ ಮಾಡುವದು ಅವರವರ ದೃಷ್ಟಿ 
ಯಿಂದ ಅನ್ನಾ ್ರಭಾವಿಕವಾಗಲಾರದು. 


ಹೀಗೆಯೇ ನೀರಶೈವ ಮತದ ಪಂಡಿತರೂ ಕೂಡ ಅನ್ಯ ಮತಗಳನ್ನು ಸಪ್ರಮಾಣ 
ಸ ಖಂಡಿಸಿ ಲಿಂಗಧಾರಣ ಸರ ಅರ್ಥವನ್ನು ಸಿದ್ಧಾ ತಾನ ರೆ. ರಿಂಗಭಾರಣ 

ಅರ್ಥವನ್ನು ಅನ್ಯಮತದ ಆರೇ ಬಂಡಿಸಿದಾಕ್ಷಣ ಇವರ ಸಿದ್ಧಾಂತಕ್ಕೆ 
ee ಬಾಧೆಯೂ ಉಂಟಾಗಲಾರದು. ಹಾಗಾದರೆ ಉಳಿದ 1 ಮತಸಿದಾಂತವೂ 
ನಿರರ್ಥಕನಾಗಬೇಕಾದೀತು. ಇಂತಹ ಪ್ರಸಂಗದಲ್ಲಿ ಯಾವ ಆಚಾರ್ಯರ ಮತ 
ನಿಜವೆಂದು ತಿಳಿಯಬೇಕು? ಎಲ್ಲರೂ ಪಂಡಿತರು, ವೇದಮಂತ್ರಗಳಿಗೆ ಹೀಗೆಯೇ ಅರ್ಥ 
ವಾಗುತ್ತದೆಂದು ಹೇಳುವ ಧೈರ್ಯ ಆರಿಗೆ ಇರುವದು? ನೇದಮಂತ್ರಗಳು ಸರ್ವರಿಗೂ 
ಅನುಕೂಲಿಸುವ ಸದ್ಧತಿಯುಳ್ಳವುಗಳಾಗಿವೆ. ಇಲ್ಲದಿದ ರೆ ಒಬ್ಬ ಆಚಾರ್ಯರ ಮತವೇ 
ಸಿದ್ದವಾಗಬೇಕಾದೀತು! ಲೌಕಿಕದಲ್ಲಿ ಹಾಗೇನೂ ಕಾಣಿಸುವದಿಲ್ಲ. ಆದ್ದರಿಂದಲೇ 
ಶ್ರೀ ವೇದವ್ಯಾಸರು ಉಸಬ್ಭಂಹಣ ವಾಕ್ಯಗಳಿಂದಲೇ ವೇದದ ಮುಖ್ಯ ತಾತ್ಸರ್ಯವನ್ನು 
ಸ್ಪಷ್ಟ್ರೀಕರಿಸಬೇಕೆಂದು ಹೇಳಿರುತ್ತಾರೆ. 


"" ಪ್ರವಿತ್ರಂತೇ'' ಈ ಖುಗ್ರೇದದ ಮಂತ್ರವು ಸೋಮಯಾಗದೊಳಗೆ ದಶಾಸನಿತ್ರ 


'ವನ್ನು ಧರಿಸುವ ವಿಷಯದಲ್ಲಿ ವಿನಿಯೋಗಿಸಿರುವದರಿಂದ ಲಿಂಗಧಾರಣ ಪರ ಅರ್ಥವು 


ಹೇಗೆ ಯುಕ್ತವಾದುದೆಂದು ಕೆಲವರ ಅಭಿಪ್ರಾಯವಾಗಿರುತ್ತದೆ. ಯಾನ ಮಂತ್ರವು 
ಎಲ್ಲಿ ನಿನಿಯೋಗಿಸಲ್ಪಟ್ಟರುವದೋ ಆ ಮಂತ್ರಕ್ಕೆ ಅಲ್ಲಿಯೇ ವಿನಿಯೋಗಿಸುವದು 
ಯುಕ್ತವು. ಸೋಮಯಾಗ ಪ್ರಕರಣದಲ್ಲಿ ಪಠಿತವಾದ ಈ ಮಂತ್ರಕೈ ಲಿಂಗಧಾರಣ 


ನರತ್ವವು ಪ್ರಕರಣ ನಿರೋಧವಾಗುವದು. ಅದ್ದರಿಂದ ಈ ಮಂತ್ರಕ್ಕೆ ಲಿಂಗಧಾರಣ ಷರ 


ಅರ್ಥವೂ ನಿರೋಧವಾಗುವದೆಂಬುವ ಕೆಲವರ ಪ್ರಶ್ನೆಗೆ ಉತ್ತರನೇನಂದರೆ ಯಾವ 
ಮಂತ್ರವು ಎಲ್ಲಿ ನಿನಿಯೋಗಿಸಲ್ಪಟ್ಟಿ ರವದೋ ಆ ಮಂತ್ರವನ್ನು ಅಲ್ಲಿಯೇ ವಿನಿಯೋಗಿಸಿ 
ತಕ್ಕದ್ದು ಎನ್ನುವ ನಿರ್ಬಂಧವಿಲ್ಲ. ಯಾಕಂದರೆ ಚಯನಯಾಗದಲ್ಲಿ ವಿನಿಯೋಗಿಸಿದ 
ರುದ್ರಸೂಕ್ತವು ರುದ್ರಾಭಿಷೇಕದಲ್ಲಿಯೂ ಸಹ ನಿನಿಯೋಗಿಸಲ್ಪಟ್ಟಿರುವದರಿಂದ 
ನಿನಿಯೋಗ ನೇಮವು ಒಂದೇ ಕಡೆ ಜನ ಉಚ ಯುಕ್ತವಾಗಿಲ್ಲ. ಮತ್ತು ಒಂದು 


¢ pe ಉಲ್ಲ ಟ್ರಾಲೆ Kel wd Nd ಪ 
ದೇವತಾ ನಿಷಯ ಕನಾದ : ಮಂತ್ರ; ಟೂ ಮತೆ ತೊ ೦ದು ದೇವತ ಇ ಎಹಯುಬಿಲ್ಲ MHOC 
ಗಿಸಬಾರದು ಎಂಬುದು ಕಲ್ಪ ಸೂತ್ರಕ ನಿ ಅಭಿಪ್ರಾಯವಾಗಿರುವದು. ಆದಕಾರಣ 


17 


೨೫೮ ಬಸವತತ್ವ ರತ್ನಾಕರ 


ಅಗ್ನಿಚಯನವು ರುದ್ರ ಡೇವತಾಕವಾದ್ದ ರಿಂದ ಅಲ್ಲಿ ನಿನಿಯೋಗಿಸಿದ ರುದ್ರ ಸೂಕ್ತವು ' 
ಕುದ್ರಜೇಷತಾಕವ ರುದ್ರಾ ಭಿಷೇಕದಲ್ಲಿಯೂ ನಿನಿಯೋಗಿಸುವದು ವಿರುದ್ಧ ನಲ 
ಎಂಬುವದೇ ಕಲ್ಪ ಸೂತ್ರ ಕಾರನ ಅಭಿಪ್ರಾ ಯವಿದ್ದರೂ, ಅಗಿ ದೇವತಾಕವಾದ ಅಗ್ನಿ 
ಮೂರ್ಧ್ಯಾದಿ ಮಂತ್ರಗಳನ್ನು ವಾಸ್ತೋಷ್ಟ ತೃಧಿದೇವತಾಕವಾದ 'ಸೃಹಯಜ್ಞದಲ್ಲ ಅಂದರೆ 
ಭಿನ್ನದೇವತಾಕವಾದ ಕರ್ಮದಲ್ಲಿ ವಿನಿಯೋಗಿಸುವಂತೆ ಸೋಮಯಾಗ ಪ್ರಕರಣ 
ಪಠಿತವಾದ "ಪವಿತ್ರ ಂತೆಲಿ? ಎಂಬುವ ಖುಗ್ರೆ (ದ ಮಂತ್ರ ವನ್ನು ಲಿಂಗಧಾರಣಪರತ್ವ ದಲ್ಲಿ 
ನಾಯ ಕಲ್ಪಸೂತ್ರದ ಅಭಿಪ್ರಾ ಯಕ್ಕೆ ವಿರುದ್ಧ ವಲ್ಲವು. ""ಬ್ರ ಹ್ಮಣಸ್ಸ ಡೀ” 
ಎಂಬುನಲ್ಲಿ ಬ್ರ ಹ್ಮಶಬ್ದಕ್ತೆ ಲಿಂಗಪರತ್ವವ ಓತ ತಿರಸ್ಕರಿಸುವದು `ದಶಾಸಶಿತ್ರದ 
ವಿನಿಯೋಗಕ್ಕೆ ಯೋಗ್ಯತೆಯುಂಟಾಗಲಾರದು. cb ಯದ್ಯತ್ರ ನಿನಿಯುಕ್ತಂ'' ಈ ನೇಮ 
ವಾದರೂ ಪ್ರಕೃತಾರ್ಥವನ್ನು ಬೋಧಿಸುವ ಮಂತ್ರದ ವಿನಿಯೋಗಸ್ಥಳದಲ್ಲಿಯೇ ಹೊರತು 
ಸರ್ವತ್ರನಿರುವದಿಲ್ಲ. ಮತ್ತು ಪವಿತ್ರಶಬ್ದಕ್ಕೆ ಸೋಮಯಾಗದಲ್ಲಿ ಪಠಿತ ದಶಾಪವಿತ್ರ 
ಎಂಬುವ ಅರ್ಥವು ನೇಮವಲ್ಲ; ಇನ್ನು ಪ್ರಕರಣ ನಿರೋಧವೂ ಸಂಭವಿಸುವದಿಲ್ಲ. 
ಯಾಕಂದರೆ 
ಸೋಮಂ ಪವತೇ ಜನಿತಾಮತೀೀನಾಂ ಜನಿತಾ ದಿವೋ ಜನಿತಾ ಪೃಥಿವ್ಯಾ 

ಜನಿತಾ ಸೂರ್ಯಸ್ಯ ಜನಿತೇಂದ್ರಸ್ಕ ಜನಿತೇಶ ನಿಷ್ಲೋಃ 
ಎನ್ನುವಲ್ಲಿ ಜಡೀಭೂತವಾದ ಲತೆಗೆ ನಾರಾಯಣಾದಿ ಸಕಲ ಜನಕತ್ವವು ಅ 
ವಾದದ್ದ ರಿಂದ ಉಮಯಾ ಸಹಿತೋ ದೇವಸ್ಸೋಮ ಇತ್ಯುಚ್ಛೃತೇ ಬುಫೈಃ > ಎನ್ನುವ 
ಉಪಬ್ಯಂಹಣ ವಚನಾನುಸಾರವಾಗಿ ಸೋಮಪದದ ಶ್ಲೇಷೆ ಮಹಿಮೆಯಿನದ ಶಿವನಿಗೂ 
ಕೂಡ ಸೋಮಶಬ್ದವು ಸಂಭವವಿರುವದರಿಂದ ಈ ಅರ್ಥವನ್ನು ಗ್ರಹಿಸುವದು ಪ್ರಕರಣ 
| ನಿರೋಧವಾಗಲಾ ಕ್ಷಿ ಆದ್ದರಿಂದಲೇ 


ಸೂಕ ಗಮ--ಪಟಲ ೨, ಶ್ಲೋಕ ೧೫ 


ಸೃಷ್ಟ್ಯರ್ಥಂ ಜಗತಾಂ ದೇವೋ ನಿಷ್ಕಲಃ ಸಕಲೋಂಭವತ್‌ |: 
ಉಮಾ ಸಹಾಯತಾಂ ಪ್ರಾಪ್ತಸ್ತೆ ಜೆ ಸೋಮಃ ಶಿವಸ್ಮೃ ತಃ ॥ 
ಸ ಶಿನೋರಹಮುುಮಾಶಕಿಸ ಷ್‌ ಪೇನ ಪರಮೇಶ್ವರೀ । 


ಗ 


| 
ತ್ವಯಾಸಹಾನಿನಾಭಾನಾತ್ಸೋಮಂ ಮಾಂ ಸರಿಚಕ್ಸ ತೇ॥ | 
ಅಂದರೆ--ಜಗತ್ತಿನ ಸೃಷ್ಟಿಯ ಸಲುವಾಗಿ ಪರಮಾತ್ಮನು ಸಕಲನೂ, ನಿಷ್ಫಲನೂ | 
ಆಗಿರುತ್ತಾನೆ... ಉಮೆಯ (ಪಾರ್ವತಿ) ಸಹಾಯವನ್ನು ಹೊಂದಿದಕಾರಣ ಆ ಶಿವನಿಗೆ 
ಸೋಮನೆಂದು ಹೆಸರು. ಎಲೌ ಸರಮೇಶ್ವರಿಯೇ! ನೀನೇ ಶಕ್ತಿ, ನಾನೇ ಶಿವ; ನಿನ್ನ 
ಕೂಡ ನಾನು ಅವಿನಾಭಾವದಿಂದಿರೋಣದರಿಂದ ನನಗೆ ಯಾವಾಗಲೂ ಸೋಮನೆಂದು 
ಕರೆಯುತ್ತಾರೆ. | 
ಆದ್ದರಿಂದ ಸೋಮಯಾಗದ ಪ್ರಕರಣದಲ್ಲಿ ಪಠಿತವಾದ “ಸನಿತ್ರಂತೆಳ' ಎಂಬುವ ' 
ಮಂತ್ರಕ್ಕೆ ಲಿಂಗಧಾರಣ ವಿಷಯದಲ್ಲಿ ನಿರೋಧನಾಗಲಾರದು. ಮತ್ತು "ಅಯಂ ' 
ಸೋಮಃ ಕಪರ್ದಿನಃ'' ಎನ್ನುವ ಶೃತಿಯಿಂದ ಸೋಮಯಾಕಕ್ಕೆ ಉತ್ಪತ್ತಿ ವಿಶಿಷ್ಟ 
ತಿವಸಂಬಂಧತ್ವದ ದ ಬೋಧನದಿಂದಲೂ, "ರುದ್ರ ಆಹೂತಃ?'' ಎಂಬುವ ಶ್ರ ತಿಯಿಂದಲೂ 
ಸೋಮಪದದ. ಸ್ಥಾ ನದಲ್ಲಿ ರುದ್ರ ಪದವು ಪ ್ರಕ್ಲೇಪಿಸಲ್ಪಟ್ಟ ಟ್ರ ರುವದರಿಂದ ಸೋಮಯಾಗಕ್ಕೆ p 


ರುದ ಪ್ರತಾದಾತ್ಮ್ಯ್ಯ ಕನ ತಿದ 


ಬಸವಣ್ಣನವರ ಲಿಂಗನಿಸ್ಠೆ ೨೫೯ 


ಅಹಂ ಹಿ ಸರ್ವಹನಿಷಾಂ ಭೋಕ್ತಾ ಚೈ ವ ಫಲಪ್ರದಃ | 
ಸರ್ವದೇವ ತನುರ್ಭೂತ್ವಾ ಸರ್ವಾತ್ಮಾ *ಸರ್ವಸಂಸ್ಕತಃ | 


ಎನ್ನುವ ಕೂರ್ಮಪುರಾಣದ ವಚನವಿರುವದರಿಂದ--ತಿವನಿಗೆ ಸರ್ವಹನಿರ್ಭೋಕ್ಛೃತ್ವ, 
ಸರ್ವಕರ್ಮಫಲಪ್ರ ದಾಯಕತ್ವದ ಪ್ರತಿಪಾದನದಿಂದ ಸೋಮ ಯಾಗಕ್ಕೆ ರುದ್ರ 
ದೇವತಾಕತ್ವ ನ ಪ್ರತಿನಾದನದಿಂದ ಮತ್ತು ನ ನ ೫ಕಾಕತ್ವವು ನಶಿ ತವಾದುದರಿಂದ 
ಪ್ರಕರಣದಲ್ಲಿ ಸಠಿತವಾದ ""ಪವಿಶ್ರಂತೇ'' ಎಂಬುವ ಮಂತ್ರಕ್ಕೆ ಲಿಂಗಧಾರಣ 
ಸರಾರ್ಥವು ಎಂದಿಗೂ ವಿರೋಧಕಾಗಳಾಳೆಯ, 
ಓಂ ಊರ್ಧ್ವಾಯ ನಮಃ ಊರ್ಧ್ವಲಿಂಗಾಯ ನಮಃ ಇತ್ಯಾದಿ 
ಏತತ್ಸೋಮಸ್ಕ ಸೂರ್ಯಸ್ಯ ಸರ್ವಲಿಂಗಗ್‌ಂ ಸ್ಥಾಸಯತಿ ಪಾಣಿಮಂತ್ರಂ ಪವಿತ್ರಂ 
ಇತ್ಯಂತವಾಗಿ ನಮಸ್ಕಾರ ಸರಾಮರ್ಶಕ ಪೂರ್ವೋಕ್ತ ನಮಶ್ಶಬ್ದದಿಂದ ಸೂರ್ಯ 
ಚಂದ್ರರಿಗೆ ನಮಸ್ಕಾರವು ಹೇಳಿರುವದರಿಂದ ಲಿಂಗಧಾರಣ ಪರ ಅರ್ಥವನ್ನು ಮಾಡಿರು 
ನದು ನಿರೋಧನೆಂತಲೂ ಕೆಲವರ ಆಕ್ಸೇಪವು. ಇದಕ್ಕೆ 'ಪ್ರಕರಣನಿರೋಧವಾಗುವದಿಲ್ಲ 
ವೆಂದು ಮೇಲೆ ಬರೆದ ಮಂತ್ರದಲ್ಲಿಯೇ ವಿಸ್ತಾರವಾಗಿ ವಿವೇಚಿಸಲ್ಪಟ್ಟಿದೆ. ಮತ್ತು 
ಉಪಕ್ರಮೋಪಸಂಹಾರಗಳಲ್ಲಿ ಶಿವಪರತ್ಚವೇ ಇರುವದರಿಂದ ಮಧ್ಯದಲ್ಲಿ ಹೇಳಿರುವ 
ಚಂದ್ರಸೂರ್ಯರಿಗೆ ನಮಸ್ಕಾ ರವನ್ನು ಹೇಳುವದು ಸಂದರ್ಭವಿರೋಧವಾಗುವದು. 
ಆದ್ದ ರಂಡೆ" ಸೋಮ ಸೂರ್ಯ ಕಬ ಗಳಿಗೆ ಕೆಳಗೆ ಬರೆದಪ್ರಕಾರ ಅರ್ಥವನ್ನು ಮಾಡಿ 
ಕೊಳ್ಳ ಬೇಕು. 
ಉಮಯಾ ಸಹಿತೋ ದೇನಸ್ಫೋಮ ಇತ್ಯುಚ್ಯತೇ ಬುಧೈಃ । 
ಸಯೇವ ಕಾರಣಾದಿ ನಾನ್ಯೋ ವಿಷ್ಣೋರಸಿ ಚ ವೈಶೃತಿಃ i 
ಈ ಉಪಬ್ಬಂಹೆಣ ವಾಕ್ಯದ ಪ್ರಮಾಣದಿಂದ ಸೋಮಶಬ್ದಕ್ಕೆ ಸೂರ್ಯ 


ಮಂಡಲಾಂತವೃತ್ತಿತ್ವ ರೂಪಾರ್ಥವನ್ನು ಸೋಮಶಬ್ದವಾಚ್ಯನಾದ ಶಿವನಿಗೆ ಕಲ್ಪಿಸಿ 


ನಿಶೇಷಗತಿಯಿಂದ ಶಿವಪರತ್ವವನ್ನೇ ಪ್ರತಿಪಾದಿಸುವದು ಅವಶ್ಯವಿರುವದರಿಂದ 


ಈ ಮಂತ್ರಕ್ಕೆ ಲಿಂಗಧಾರಣಾರ್ಥವನ್ನು ಹೇಳುವದು ಸಂದರ್ಭನಿರೋಧವೆಂದಿಗೂ ಆಗಲು 


ಶಕ್ಯವಿಲ್ಲ. 


ಯಗ್ವೇದ- ಮಂತ್ರ ೪-೧೨-೫ 


ಅಯಂ ಮೇ ಹಸ್ತೋ ಭಗವಾನ್‌ ಅಯಂ ಮೇ ಭಗನತ್ತರಃ 
ಅಯಂ ಮೇ ವಿಶ್ವ ನೇಸಜೋಯಂ ಶಿನಾಭಿನುರ್ಶನಃ | 

ಅಯಂ ಮಾತಾ ಆ ಏತಾ ಅಯಂ ಜೀವಾತುರಾಗನಾತ್‌ | 
ಇದಂ ತವ ಪ್ರಸರ್ಪಣಂ ಸಜಂಧನೇ ಹಿ ನಿರೀಹೇಸಿ ॥ 


' ಈ ಮಂ ತ್ರಕೈ ಸವಿತೃದೇವತಾಕತ್ವದಿಂದ ಶಿವಲಿಂಗ ದೇವತಾಕ ಮಂತ್ರ ವಲ್ಲೆ ೦ದು 


ಊಪರ್ಭನಿಕೊಳಥವನ್ನು ತೋರಿಸುವದನ್ನು ನೋಡಿದರೆ ಪೂರ್ವಾಪರ ನಿಚಾರಶೂನ್ಯ ಯು 
ಕಂಡುಬರುತ್ತದೆ. ಹೇಗೆಂದರೆ ಈ ಸಂತ, ದಲ್ಲಿ ಉಕ್ತ ಶ್‌ ಭಗವ ಚ್ಛಬ್ದ ದಿಂದ 


ಸರಶಿನನೆಂದೇ ಅರ್ಥವಾಗುತ್ತದೆ. 


ಅಥೈನಂ ಭಗವಂತಂ ರುದ್ರಂ ಕುಮಾರಃ ಪಪ್ಪ ್ರಚ್ಛ ಅಥ ಕಾಲಾಗ್ನಿ 
ಭಗನಂತಂ ಸನತ್ನುಮಾರಃ ಪಪ್ರಚ ಕ್ಸೇತ್ಯಾದಿ 


೨೬೦ ಬಸವತತ್ವ ರತ್ನಾಕರ 


ಶೃತಿಗಳಲ್ಲಿಯೂ--"" ಇತಿ ಸಸ್ತೂಯಮಾನೋಸ್ತು ಭಗವಾನ್‌ ವೃಷಭಧ್ವಜಃ'' ಎಂದು 
ಹರಿನಂಶಕಾರಿಕದಲ್ಲಿ ಭಗವಚ್ಛಬ್ದವನ್ನು ಸರಶಿವಪರವಾಗಿಯೇ ಪ್ರಯೋಗಿಸಿರುವರು. 
ಆದಿತ್ಯೋ ಭಗವಾನ” ಸೂರ್ಯೋ ನೀಲಗ್ರೀವ ಸ್ತ್ರಿಲೋಚನಃ । 
ಅಧಿತೇಯೇ ಸಹಸ್ರಾಂಶು ಸಾಮುಗಾಧ್ವರ್ಯ ಹೋತೃಭಿಃ ॥ 
ಎನ್ನುವ ಆದಿತ್ಯಪುರಾಣದ ನಚನದಿಂದ ಭಗವಚ್ಛಬ್ದ ಪ್ರಯೋಗವು ಸನಿತೃದೇವತಾ 
ವಿಷಯದಲ್ಲಿ ಉಪಯೋಗಿಸಿರುವದರಿಂದ ಪರಶಿವ ಸರ ಅರ್ಥವಾಗುವದಿಲ್ಲವೆಂದು 
ಹೇಳುವದಾದರೂ ಯೋಗ್ಯವಾಗುವದಿಲ್ಲ. ಯಾಕಂದರೆ... 


ಲಿಂಗಧಾರಣ ಚಂದ್ರಿಕಾ 
ಜ್ರ ಯಯೇಷೋಂಂತರಾಡದಿತ್ಯಃ ಹರಣ್ಮಯಃ ಪುರುಷೋ ದೃಶ್ಯತೇ ಇತ್ಯಾ 
ರಭ್ಯ ಅಂಬಿಕಾಪತಯೇ ಉಮಾಪತಯೇ ಪಶುಪತಯೇ ನಮೋ ನಮಃ” 

ಇತ್ಯಂತವಾಗಿ ಹೇಳಿರುವ ತೈತ್ತರೀಯ ವಚನದಿಂದಲೂ ಮತ್ತು "ಸೌರಮಂಡಲ 
ಮಧ್ಯಸ್ಥಂ ಸಾಂಬಂ ಸಂಸಾರ 'ಭೇಷಜಂ'' ಹೀಗೆಂದೂ, ""ಮಂಡಲಾಂತರ್ಗತ 
ಹಿರಣ್ಮಯಂ''.. " ಭಾಜಮಾನವಪುಷಂ ಶುಚಿಸ್ಮಿತಂ'' ಇತ್ಯಾದಿ ವಚನಗಳಿಂದ 
ಪರಶಿವನಿಗೆ ಆದಿತ್ಯ ಮಂಡಲಮಧ್ಯವರ್ತಿತ್ವವನ್ನು ಪ್ರತಿಪಾದಿಸುವದರಿಂದ ಆದಿತ್ಯನಿಗೂ 
ಶಿವನಿಗೂ ಅನಿಭಾಜ್ಯಮಾನವಾದ ಸಂಬಂಧವನ್ನು ತೋರಿಸುವದಕ್ಕಾಗಿ "" ಆದಿತ್ಯಗತಸ್ರ್ರಿ 
ಲೋಚನಃ'' ಎಂಬುವ ಉಕ್ತಿಯಂತೆ "" ಅಯಂ ಮೇ ಹಸ್ತೋ ಭಗವಾನ್‌'' ಎಂಬುವ 
ಮಂತ್ರದಲ್ಲಿಯಾದರೂ ಹಸ್ತ ಶಿವಲಿಂಗಗಳಿಗೆ ಅನಿಭಾಜ್ಯಮಾನವಾದ ಸಂಬಂಧವನ್ನು 
ತಿಳಿಸುವದಕ್ಕಾಗಿ ಹೆಸ್ತಗತನೆಂದು ಹೇಳದೆ ಹೆಸ್ತೋ ಭಗವಾನ್‌ ಎಂದು ಹೇಳಿರುವದು 
ಯುಕ್ತವು. ಅಂದಮೇಲೆ ಕೇವಲ ಸವಿತೃದೇವತಾಕತ್ವವನ್ನು ಹೇಳುವದೂ, ಹಸ್ತಗತ 
ವೆಂದು ಹೇಳುವದೂ ಸಂದರ್ಭವಿರೋಧವಾಗುವದು. ಆದಕಾರಣ-. 

ಸಂಸ್ಕೃತ್ಯಗುರುಣಾ ದತ್ತಂ ಷಡಧ್ವನ್ಯಾಸಪೂರ್ವಕಂ । 

ವಾನುಹಸ್ಮಗತಂ ಲಿಂಗಂ ಸಾವಧಾನೇನ ಪೂರ್ನಕಂ । 

ಧಾರಯೇದ್ಯಸ್ತು ಹಸ್ತಾದೌ ಲಿಂಗಾಕಾರಂ ಶಿವಂ ಸದಾ | 

ತಸ್ಯ ಹಸ್ತಸ್ಥಿತಂ ವಿದ್ಧಿ ಮತ್ಪದಂ ಸಂಪದಾಂ ಪದಂ ॥ 
ಎಂಬುವ ವಾತುಲಾಗಮ- ನೀರಾಗಮಾದಿ ಉಪಬ್ಬಂಹಣ ವಚನಾನುಸಾರವಾಗಿ 
ಹೆಸ್ತಾದಿಗಳಲ್ಲ ಅವಿಭಾಜ್ಯ ಸಂಬಂಧದಿಂದ ಧಾರಣವು ಸಂಭನಿಸುವದು. ಆದಕಾರಣ 
ಶಿವಸರತ್ವ ನಿರೋಧನಾಗಲಾರದು. 

ಸರ್ವಾನನ ಶಿರೋಗ್ರೀನಃ ಸರ್ವಭೂತ ಗುಹಾಶಯಃ 1 

ಸರ್ವವ್ಯಾಪೀ ಚ ಭಗವಾನ್‌ ತಸ್ಮಾತ್ಸರ್ವಗತಶ್ಶಿವಃ । 
ಎಂಬ ಶ್ರೇತಾಶ್ವತರ ಶೃತಿಯು ಕೇವಲ ಸರಮಾತ್ಮನ ವರ್ಣನೆಯಿರುವದರಿಂದ ಲಿಂಗ 
ಧಾರಣ ವಿಷಯಕವು ಅಲ್ಲೆನ್ನುನದಂತೂ ಕೇವಲ ಅಜ್ಜಾನತನನೇ ಆಗುವದು. 
ಹೇಗಂದಕೆ-- | ಸ | 

ತಸಾ ಭಿಧ್ಯಾನಾ , ಯೋಜನಾತ್‌, ತತ್ರಭಾವಾತ್‌ ಎನ್ನುವ ಶ್ರೇತಾಶ್ವತರೋಪ 


ತ್‌, 
ನಿಷತ್ತಿನ ಪೂರ್ನಮಂತ್ರದಲ್ಲಿ ತಸ್ಯಾಭಿಧ್ಯಾನಾತ್‌. ಅಂದರೆ ಜ್ಯೋತಿರ್ಲಿಂಗರೂಪನಾಗಿ 


ಬಸವಣ್ಣ ನನರ ಲಿಂಗನಿಸ್ಕೆ ೨೬೧ 


ಅನುಸಂಧಾನಮಾಡುವದರಿಂದ ಯೋಜನಾತ್‌ ಅಂದರೆ ಇಷ್ಟಲಿಂಗರೂಸವಾಗಿ 
ಧರಿಸುವದರಿಂದ ಎಲ್ಲಿ ಧರಿಸತಕ್ಕದ್ದೆ ೦ಬ ಸಂದೇಹವುಂಟಾದಲ್ಲಿ ಧಾರಣಾಧಿಕರಣನನ್ನು 
ತೋರಿಸುವದಕ್ಕಾಗಿ-* ಸ ಸರ್ವಾನನ ಶಿರೋಗ್ರೀವಃ'' ಎಂಬುವ ಮಂತ ತ್ರವು ಪ್ರ ನರಕ 
ವಾಯಿತು. ಗುಹಾಶಯ ಎನು ವಲ್ಲಿ ಅಂತರ್ಲಿಂಗಧಾರಣ ಸ್ಥಾನವನ್ನು ಸ ದೆ 
ಇದ್ದರೆ ಸಂದರ್ಭವಿಕೋಧವಾಗುವದು. ಪಕ್ಷಾಂತರ ತೋರಿಸಿದರೆ ಸಾಹ 
ಶಿರೋಗ್ರೀವಃ'” ಎಂಬುವ ಪದವು ನಿರರ್ಥಕವಾಗುವದು. ಅದು ಹೇಗೆಂದರೆ ಸರ್ವಾನನ 
ಶಿರೋಗ್ರೀವಃ ಎಂಬುವ ಈ ವಾಕ್ಯದಿಂದ ಶಿವನಿಗೂ ಆತನ ಶಿರೋಗ್ರೀವಗಳಿಗೂ ಅಭೇದ 
ವನ್ನು ಹೇಳುವಿರೋ ಅಥವಾ ತದ್ವೃತ್ತಿತ್ವನನ್ನು ಹೇಳುನಿರೋ ಎಂದರೆ ಮೊದಲನೆಯ 
ದಾಗುವದಿಲ್ಲ. ಯಾಕಂದರೆ, "ಸರ್ವಂ ವಾಕ್ಯಂ ಸಾಧಾರಣಿಂ'? ಎಂಬುವ ನ್ಯಾಯ 
ದಿಂದ ಸರ್ವಾನನ ಶಿರೋಗ್ರೀನಮಾತ ಶ್ರಕ್ಟೇನೇ ಅಭೇದವನ್ನು ಹೇಳುವದಾದರೆ "" ಸರ್ವೋ 
ಹ್ಯೇಷರುದ್ರಃ 8" ಎಂಬೀ ತತ ಸರ್ವಾತ್ಮತ್ವನ್ರ ಭಂಗನಾಗುವದು. 
ಸರ್ವಾನನ ಶಿರೋಗ್ರೀವ ನ್ನ ತ್ತಿ ತ್ರವನ್ನು ಹೇಳುವದಾದರೆ “ ತಸ್ಮಾ ಶ್ಸರ್ವ ಗತಶ್ಶಿ ಜಿ 
ಎಂಬೀ ವಾಕ್ಯ ದಲ್ಲಿ ಹೇಳಿದ ಸರ್ವಗತಸ ್ರೈರೂಸವು ಬ್ರ ಹೃಲಿಂಗಕ್ಕೆ. ಸಂಕೊ ಟ್‌ 
ತಾಗ ನೀರತೈನ ಮತದಲ್ಲಿ ಸರ್ವನಾಕ್ಯಗಳು ಸಾರ್ಥಕವಾಗುವವು: ಆದ್ದರಿಂದ 
ಸರ್ವಾನನ ಶಿರೋಗ್ರೀವಾಧಿಕರಣಕ. ಲಿಂಗಧಾರಣವು ಸಂದರ್ಭನಿರೋಧವಾಗಲಾರದು. 
pg ತ್ವಂ ದೇವೇಷು ಬ್ರಾಹ್ಮಣಃ” ಎಂಬುವ ಮಂತ್ರ ತ್ರಕ್ಸೆ ಪತಿಗೆ ಪ್ರಾಣವನ್ನೇ ಅರ್ಪಣ 
ಮಾಡುವ ನೀರಸತ್ಲಿಯಂತೆ ಸ ಸತಿಯಾದ ಶಿವಲಿಂಗಕ್ಕೆ ಪ್ರಾಣವನ್ನು ಒಪ್ಪಿಸಿ ಶಿವಲಿಂಗ 
ರೂಪಿಯಾದ ಪರಬ್ರಹ್ಮದ ಸೆ ಸೇವೆಯನ್ನು ಮಾಡುತ್ತ ದು ಬೇಲ ದೇವರನ್ನು 
ಮನಸ್ಸಿನಲ್ಲಿಯೂ ಕೂಡ ನೆನೆಸದೆ ಇರತಕ್ಕ ನೀರಶೈವನರೇ ಧನ್ಯರೆಂದು ತಿಳಿಯಬೇಕಾಗಿದೆ. 
ಮುಖೇ ಮಂತ್ರಂ ಹೃದಿಧ್ಯಾನಂ ಮಸ್ತ ಕೇ ಲಿಂಗಧಾರಣಂ | 
ಶಿಖಾ ರುದ್ರಾಕ್ಕ ಭಸ್ಮ್‌ ನ ಇತಿ ಬ್ರಾ ಹ್ಮ ಣ ಲಕ್ಷಣಂ ॥ 

ಎಂದು ಹೇಳುವ ಗೌತನು ಶೃತಿಯಲ್ಲಿ ಯಜ್ಞೋಪವೀತ, ಲಿಂಗಧಾರಣ ಈ ಎರಡನ್ನೂ 
ಧರಿಸಿದವನು ಬ್ರಾಹ್ಮಣನೆಂದು ಹೇಳದೆ ಕೇವಲ ಮಂತ್ರ, ಧ್ಯಾನ, ರುದ್ರಾಕ್ಷ, ಭಸ್ಮ 
ಲಿಂಗಗಳಿಂದ ಕೂಡಿದವನು ಬ್ರಾಹ ನೆಂದು ಹೇಳುವದರಿಂದ ಇದು ಅವರೆ ಜೀ. 
ಹೇಳುವದು ಎಂತಹ ನಿಸರೀತ ಬುದ್ಧಿ ಯುಳ್ಳವರಿಗೂ ಅರ್ಥವಾಗದು. 

"« ನಿವಿಕ್ಷದೇಶೇ ಚ ಸುಖಾಸನಸ್ನೆಃ . a ಮಗ್ಗಿ ಸೀವಶಿರಶ್ಶ ರೀರಃ ಅತ್ಯಾಶ್ರ ಮಸ್ಸಃ” 
(ಕೈವಲ್ಯೋಪನಿಷತ್‌) ಎಂಬುವ ಮಂತ್ರ ದ ಉಪಬ್ಧ id ವಾಕ್ಯದಲ್ಲಿ 


ಸಂಸ್ಕೃತ ಬಸವಪುರಾಣ 


ಭನಿಸಂಸರ್ಗರಹಿತೇ ನಿನಿಕ್ಕೇ ಚ ಸುಖಾನಹೇ । 
ಸುಖಾಸನಸಿ ತಃ ಶುದ್ಧಃ ಸಮಗ್ಗೀವ ಶಿರೋಗವಾನ್‌ ॥ 

p ಲ 
ನಿರೆಜಾನಲಜಂ ಭಸ್ಮ ಗೃಹೀತ್ವಾ ತ್ಕ ೦ತ ಪಾನನಂ | 
ಅಗ್ನಿರಿತ್ಯಾ ದಿಭಿರ್ಮಂತ್ಯೆ ಬ ಪ  ಭಿಶ್ಸಾ ಭಿಮುಂತ್ರಿತಂ ॥ 
ಶರೀರೋದ್ಧೂ ಲನಂ ಕ್‌ ತ್ಕಾ `ಈ ಪುಂಡ್ರ ಸ್ಯ ತು ಧಾರಣಂ । 
ರುದ್ರಾಕ ಕ ಧಾರೆಣಕ್ಸೈ ನ 'ಸಡಕ್ರ ಕ ಜಪಸ ಧಣ | 
ಧ್ನ ತಸ್ಯ ಗಂಗ ನೋಟ ಸಂಸ್ಥಾ ರಾಃ ಸಂಚಕೀರ್ತಿತಾಃ । 
) J ಶೆ 
೪ತ್ಕಾಳ್ಳ ಯ ಇತಿ ಖ್ಕಾ ¥ ಮುಂಸಿಧಿಸ್ಯತ್ಯ ದರ್ಶಿಭಿ। | 


೨೬೨ ಬಸವತತ್ವ ರತ್ನಾಕರ 


ಎಂಬುವ ಪ್ರಮಾಣದಿಂದ ಬ್ರಹ್ಮನಿದ್ಯಾಧಿಕಾರಿಯನ್ನು ಹೇಳುವ ವಿಷಯದಲ್ಲಿ ಭಸ್ಮ 
ಧಾರಣ, ರುದ್ರಾಕ್ಷಧಾರಣ, ಪಂಚಾಕ್ಸರ ಮಂತ್ರಜಪ, ಭಸ್ಮೋದ್ಧೂಲನ, ಇಷ್ಟಲಿಂಗ 
ಪೂಜಾ ಈ ಐದು ಸಂಸ್ಕಾರವುಳ್ಳ ಅತ್ಯಾಶ್ರಮಿಯೇ ಅಧಿಕಾರಿ ಎಂದು ಬ್ರಹ್ಮನು 
ಅಶ್ವಲಾಯನಖುಸಿಗೆ ಹೇಳಿರುವನು. ಅದರಲ್ಲಿ ಯಜ್ಞೋಪಸವೀತವು ಬಾರದೆ ಇರುವದ 
ರಿಂದ ಅದು ಕೇವಲ ಲಿಂಗವನ್ನು ಧರಿಸಿದ ನೀರಶೈವನ ಪರವಾಗಿಯೇ ಇರುತ್ತದೆ. 
ಮತ್ತು ಶ್ರೀ ವೇದವ್ಯಾಸರು ಲಿಂಗಪುರಾಣದ ಉತ್ತರಭಾಗದಲ್ಲಿ ಲಿಂಗಧಾರಣ ನಿಷಯಕ 
ನಾಗಿ ವೇದಮಂತ್ರಗಳಿಗೆ ಹೀಗೆ ಅರ್ಥವನ್ನು ಮಾಡಿರುತ್ತಾರೆ. 

ವೇದೇಷು ಶಾಸ್ತ್ರಸಂಘೇಷು ಪುರಾಣೇಷ್ವಾಗಮೇಷು ಚ । 

ಬ್ರಾಹ್ಮಣಸ್ಯ ಸಮಾಖ್ಯಾತಂ ಲಿಂಗಧಾರಣಮುತ್ತಮಂ ॥ 

ಬ್ರಹ್ಮೇತಿ ಲಿಂಗಮಾಖ್ಯಾತಂ ಬ್ರಾಹ್ಮಣಃ ಪತಿರೀಶ್ವರಃ । 

ಪನಿತ್ರಂ ತದ್ಧಿ ವಿಖ್ಯಾತಂ ತತ್ಸಂ ಪರ್ಕಾತ್ತನುಶ್ಶುಚಿಃ 1 

ಯಗಿತ್ಕಾಹ ಪನಿತ್ರಂತೇ ಪಿತತಂ ಬ್ರಹ್ಮಣಸ್ಪತೇ 

ತಸ್ಮಾತ್ಸವಿತ್ರಂ ತಲ್ಲಿಂಗಂ ಧಾರ್ಯಂ ಶೈನಮನಾಮಯಂ ॥ 

ಅತಪ್ತತನುರಜ್ಹ್ಯೋವೈ ಆಮಸಂಸ್ಕಾರ ವರ್ಜಿತಃ । 

ದೀಕ್ಬಯಾರಹಿತಃ ಸಾಕ್ಸ್ಯಾತ್‌ ನ್ಲಾಪ್ಲುಯಾತ್‌ ॥ 

ಯಃ ಕರೋತಿ ತಪಃ ಪೂರ್ವಂ ಸತಪ್ತತನುರುಚ್ಯತೇ | 

ಪರಿಪಕ್ಟ್ಯೋ ವಿಮೋಕ್ಸಾಯ ಸೋಶ್ನುತೇ ಲಿಂಗಧಾರಣಂ ॥ 
ಅಂದರೆ ವೇದಶಾಸ್ತ್ರ ಪುರಾಣಾದಿಗಳಲ್ಲಿ ಬ್ರಾಹ್ಮಣನಿಗೆ ಲಿಂಗಧಾರಣವು ಶ್ರೇಷ್ಠವೆಂದು 
ಹೇಳಿದೆ. ಯಾಕಂದರೆ ಬ್ರ ಹ್ಮವೆಂದರೆ ಲಿಂಗಕ್ಕೆ ಅರ್ಥವಾಗುವದು. 

ಚ ತಸ್ಮಾ ಲ್ಲಿಂಗಂ ಪರಬ್ರಹ್ಮ ಸಚ್ಚಿದಾನಂದಲಕ್ಸಣಂ'' 
ಬ್ರಹ್ಮಣಸ್ಪತಿಯೆಂದರೆ ಪರಶಿವಲಿಂಗವು. ಈ ಲಿಂಗವು ಸವಿತ್ರವಾದದ್ದು; ಇದು 
ನಿಶ್ಚಯವು. ಈ ಶಿವಲಿಂಗದ ಸಂಬಂಧದಿಂದ ಸ್ಟೂಲಸೂಕ್ಷ್ಮಕಾರಣರೂಪವಾದ ತನುವು 
ಶುದ್ಧವಾಗುವದು ಎಂದು ಖುಗ್ವೇದವು ಹೇಳುವದು. ಆದಕಾರಣ ಪವಿತ್ರವಾದ 
ಆ ಶಿವಲಿಂಗವನ್ನು ಯಾವಾಗಲೂ ಧರಿಸತಕ್ಕದ್ದು. ಅದರಿಂದ ಅವರ ಭವರೋಗವೂ, 
ಭನಿತ್ರ್ತವೂ ನಾಶವಾಗಿ ಹೊರಟುಹೋಗುವವು. ಜನ್ಮಾಂತರದಲ್ಲಿಯೇ ಆಗಲಿ, 
ಈ ಜನ್ಮದಲ್ಲಿಯೇ ಆಗಲಿ ಯಾನಾತನು ಚಿತ್ತಶುದ್ದಿಯಾಗುವ ತಪಸ್ಸನ್ನು ಆಚರಿಸುವ 
ದಿಲ್ಲವೋ ಆತನು ಈ ಸರಶಿವಲಿಂಗವನ್ನು ಧರಿಸಲಿಕ್ಕೆ ಅಧಿಕಾರಿಯಲ್ಲವು. ಯಾವನು 
ಈ ಜನ್ಮದಲ್ಲಿಯೇ ಆಗಲಿ, ಪೂರ್ವಜನ್ಮದಲ್ಲಿಯೇ ಆಗಲಿ ತಪಸ್ಸನ್ನು ಆಚರಿಸುವನೋ 
ಅವನಿಗೆ ತಸ್ತತನುನೆಂದೂ, ಸರಿಸಕ್ವಹೃದಯದವನೆಂದೂ ಶಾಸ್ತ್ರಜ್ಞರು ಹೇಳುತ್ತಾರೆ. 
ಅಂಥವನು ಮೋಕ್ಷದ ಸಲುವಾಗಿ ಶಿವಲಿಂಗವನ್ನು ಧರಿಸತಕ್ಕದ್ದು ಎಂದು "" ಪವಿತ್ರಂತೇ 
ಐತ ಎಂಬುವ ಖುಗ್ರೇದ ಮಂತ್ರಕ್ಕೆ ವ್ಯಾಸಮಹರ್ಷಿಗಳು ಲಿಂಗಧಾರಣ ವಿಷಯ 
ನನ್ನು ಸ್ರತಿಪಾದಿಸಿರುವರು. ಇದರಂತೆ ಖುಗ್ಳೇದದ ತೈತ್ತರೀಯ ಶೃತಿಗಾರರು-- 


ಲಿಂಗಪುರಾಣ- ಶ್ಲೋಕ ೧೦೨ 


ಯಜುರಪ್ಯಾಹ ಸರ್ವಂ ವೈ ಲಿಂಗಂ ಸ್ಥಾಪಯತೀೀತಿ ಚ । 
ತಸ್ಮಾದ್ಧಾರ್ಯಂ ಮಹಾಲಿಂಗಂ ಪಾಣಿಮಂತ್ರೇತಿ ಮಂತ್ರತಃ ॥ 
ಸಾಣೌ ಲಿಂಗಂ ವಿನಿಕ್ಸಿಸ್ಯ ದೀಕ್ಸಾಕಾಲೇ ಗುರುಶ್ಶಿವಂ | 
ನಸ್ತ್ಯವಂತಿ ತನ್ಮಂತ್ರಂ ಸಾಣಿಮುಂತ್ಸಂ ನಥಂತಿ ಹಿ । 


ಬಸವಣ್ಣ ನನರ ಲಿಂಗನಿಷ್ಠೆ ೨೬ತ್ನಿ 


ಅಂದರೆ ಸಮಸ್ತಗಳಾದ ಇಷ್ಟಾದಿ ದಶಲಿಂಗಗಳನ್ನು ಧರಿಸತಕ್ಕದ್ದು. ದೀಕ್ಷಾಕಾಲದಲ್ಲಿ 
ಗುರುಮೂರ್ತಿಯು ಲಿಂಗವನ್ನು ತನ್ನ ಹಸ್ತದಲ್ಲಿಟ್ಟುಕೊಂಡು ಷಡಥ್ವಶೋಧನಾದಿ' 
ಸಂಸ್ಕಾರಗಳನ್ನು ಮಾಡಿ ಶಿಷ್ಯನ ಹಸ್ತ ದಲ್ಲಿ ಆ ಶಿವಲಿಂಗವನ್ನು ಧರಿಸಿ ಯಾವ ಮಂತ್ರವನ್ನು 


. ಪಠಿಸುವನೋ ಆ ಮಂತ್ರಕ್ಕೆ ಪಾಣಿಮಂತ್ರವೆಂದೆನ್ನುತ್ತಾರೆ. ಉಪಾಸನಾಸಹಿತವಾದ 


ಆ ಶಿನಲಿಂಗವನ್ನು ಶಿಷ್ಯನಿಗೆ ಭಾವ, ಮನ, ದೃಷ್ಟಿದ್ವಾರದಿಂದ ತೆಗೆದುಕೊಂಡು 


ಗುರುಮೂರ್ತಿಯು ಪಾಣಿಮಂತ್ರದಿಂದ ಧರಿಸುವ ಕಾರಣ 


ಫೀ ಏತತ್ಸೋಮಸ್ಕ್ಯ ಸೂರ್ಯಸ್ಯ ಪಾಣಿಮಂತ್ರಂ ಪವಿತ್ರಂ'' 


ಎನ್ನುವ ಶೃತಿಗೆ ಲಿಂಗಧಾರಣ ವಿಷಯಕವಾಗಿ ಶ್ರೀ ವ್ಯಾಸಮಹರ್ಷಿಗಳೇ ಸಿದ್ಧಾಂತ 


ಪಡಿಸಿರುತ್ತಾರೆ. ಹೀಗೆಯೇ ಇನ್ನೂ ಅನೇಕ ಮಂತ್ರಗಳಿಗೆ ವ್ಯಾಸರೇ ಮೊದಲಾದ 
ಅನೇಕ ಘನ ವಿದ್ವಾಂಸರು ಲಿಂಗಧಾರಣಸರ ಅರ್ಥವನ್ನು ಮಾಡಿದ್ದಾರೆ. 


ಲಿಂಗಪುರಾಣ--ಉತ್ತರ ಭಾಗ, ಅಂ॥ ೧೦೮ 


ಪವಿತ್ರತ್ವಾತ್‌ ಮ ಹೇಶಸ್ಯ ಶಿವಸ್ಯ ಪ್ರತಿಪಾದನಾತ್‌ | 
ಪವಿತ್ರಕರಣಾತ್ಪುಂಸಾಂ ಪವಿತ್ರಮಿತಿ ಕಥ್ಯತೇ ॥ 

ಅತಃ ಸರ್ವೇಷು ಕಾಲೇಷು ಧಾರಯೇಲ್ಲಿಂಗಮುತ್ತಮಂ | 
ಗಚ್ಛನ್‌ ತಿಷ್ಕನ್‌ ಸ್ವಪನ್‌ ಜಾಗ್ರನ್‌ ಉನ್ಮಿಷನ್ನಿಮಿಷನ್ನನಿ 1 
ಶುಚಿರ್ವಾಪ್ಯಶುಚಿರ್ವಾಪಿ ಲಿಂಗಂ ಸರ್ವತ್ರ ಧಾರಯೇತ್‌ ॥ 
ಲಿಂಗಧಾರೀ ಸದಾ ಶುದ್ಧ್ಯೋ ನಿಜಲಿಂಗಂ ಮನೋಹರಂ | 
ಅರ್ಚಯನ್‌ ಗಂಧ ಪುಸ್ಪಾದ್ಯೈಃ ಕರಪೀಠೇ ಸಮಾಹಿತಃ | 


ಯಜುರ್ಮೇದ-ತೈತ್ತರೀಯಸಂಹಿತ್ಯ ಕಾಂಡ ೪, ಅಧ್ಯಾಯ ೧ 


ಯಾತೇ ರುದ್ರ ಶಿವಾ ತನೂರಘೋರಾ ಪಾಪಕಾಶಿನೀ । 

ತಯಾನಸ್ತನುವಾಶಂತಮಯಾ ಗಿರಿಶಂತಾಭಿ ಚಾಕಶೀಹಿ ॥ 
ಈ ಮಂತ್ರ ಲಿಂಗಧಾರಣವನ್ನು ಬೋಧಿಸುತ್ತದೆ. ಇದಕ್ಕೆ ಸರಿಯಾಗಿ ಸಿದ್ಧಾಂತ 
ಶಿಖಾಮಣಿಯ ಲಿಂಗಧಾರಣಸ್ನಳದಲ್ಲಿ- 

ಅಫಘೋರಾಸಾಪಕಾಶೀತಿ ಯಾತೇ ರುದ್ರಶಿನಾ ತನೂಃ | 

ಯಜಂಷಾ ಗೀಯತೇ ಯಸ್ಮಾತ್‌ ತಸ್ಮಾಚ್ಛೈ ನೋಫ ವರ್ಜಿತಃ ॥ 
ಸೋಸಲೆಯ ರೇವಣಾರಾಧ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಈ ಮಂತ್ರಕ್ಕೆ ಕೆಳಗೆ ಬರೆದ 
ಪ್ರಕಾರ ಅರ್ಥ ಬರೆದಿದ್ದಾರೆ. 

ಭೋ ರುದ್ರ-ಎಲೈ ಸರಮೇಶ್ವರನೇ, ತೇ-ನಿನ್ನ ಅಪಾಪಕಾಶಿನೀಮನೋವಾಕ್ಕಾ 

ಯಂಗಳಲ್ಲಿ ಪುಟ್ಟಿದ ಬಹುವಿಧ ಪಾಸಂಗಳನ್ನು ಪ್ರಕಾಶಿಸದೆ ಸಂಹೆರಿಸುತ್ತಿದ್ದ 
ಅಘೋರಾಭಯಂಕರನಲ್ಲಡೆ ಶಾಂತರೂಪವಾಗಿರ್ದ “ಯಾ ತನೂಃ ಲಿಂಗಂ ತು ಶಿನಯೋ 
ರ್ದೇಹೆ ಹೆಸ್ತಾಭ್ಯಾಂ ಯಸ್ಮಾದಧಿಸ್ಮಿತಃ'' ಎಂದು ವಾಯವ್ಯಸಂಹಿತಾವಾಕೃಮುಂಬಾಗಿ 
ಆವುದಾನೊಂದು ಇಷ್ಟಪ್ರಾಣಲಿಂಗರೂಸವಾದ ದೇಹವು ಶಿವಾಮಾಂಗಲ್ಯ ಉಳ್ಳದ್ದೋ 
ತಂ ತನುಯಾ-ಭಕ್ತರಿಗೆ ಮಹಾ ಭೋಗನೋಕ್ಸರೂಸನಾದ ಸುಖನನ್ನು ಕೊಡಲೋ 


ಸುಗನಾಗಿ ಅತ್ಯಂತ ಸುಖಸ್ಫರೂನನಾಗಿರ್ದ ತಯಾ ತನುನಾ-ಆ ಇಷ್ಟ ನ್ಫಾಣಲಿಂಗ 


೨೬೪ ಬಸವತತ್ವ ರತ್ನಾಕರ 


ನಾದ ಶರೀರದಿಂದ ಭೋಗಿರಿಶಂತ-ವಾಗ್ಟ ಪ್ರಣವಸೀಠದಲ್ಲಿಯೂ, ಅನಾಹತ 
ಪ್ರಣವ ಪೀಠದಲ್ಲಿಯೂ ನಿರತಿಶಯ ರ್ಮ” ಪಸರಿಸುತ್ತಿರ್ದ ಎಲ್ಲೆ ಪ ಮೇಶ್ವರನೇ, 
ತ್ರಂ-ನೀನು ನಃ ಇಷ್ಟಮೂರ್ಜಿತಂ ತನಸಾನುಯಚ್ಛತೇ ಪ್ರಾಣೇಷ್ಠಂ ತನ್ಮಸೋ 
ಲಿಂಗಮಾಹುಃ ಎಂದು ಅಥರ್ವಶಿಖೋಪನಿಷತ್ತಿನ ಮಂತ್ರಮುಂಟಾಗಿ "ಇಷ್ಟಲಿಂಗಂ ' 
ಪ್ರಾಣಲಿಂಗಂ ಏಕೀಕೃತ್ಯಾರ್ಚನಂ ಸರಂ'' ಎಂದು ವಾತುಲೋತ್ತರ ತಂತ್ರಮುಂಟಾಗಿ 
ದೇಶಿಕೋಸದೇಶದಿಂದ ಶಿಕ್ಷಿತರಾದ ನಮ್ಮ ಕರಕನುಲದಲ್ಲಿಯೂ, ಹೃದಯಕಮಲ 
ದಲ್ಲಿಯೂ ಅಭಿಚಾಕಶೀಹಿ ಅಭಿಮುಖವಾಗಿ ಪ್ರಕಾಶಿಸು. ಹೀಗೆ ಈ ಮಂತ್ರಾರ್ಥವನ್ನು 
ನಿವರಿಸಿರುತ್ತಾರೆ. 


ಯಜುರ್ನೇದ- ತೈತ್ತರೀಯ ಪ್ರ॥ ೧೦, ಅ॥ ೧೬ 


€ 


€: 


"" ನಿಧನಸತಯೇ ನಮಃ ನಿಧನಸತಾಂತಿಕಾಯ ನಮಃ ಊಧ್ರಾ ೯ಯೆ 
ನಮಃ ಊಧ್ವ ೯ಲಿಂಗಾಯ ನಮಃ ಹಿರಣ್ಯಾಯ ನಮಃ ಹಿರಣ್ಯ ಲಿಂಗಾಯ 
ನಮಃ ಸುವಣ ರ೯ಯ ನಮಃ ಸುವರ್ಣಲಿಂಗಾಯ ನಮಃ "ದಿವ್ಯಾಯ 
ನಮಃ ದಿವ್ಯಲಿಂಗಾಯ ನಮಃ ಭವಾಯ ನಮಃ ಭವಲಿಂಗಾಯ ನಮಃ 
ಶರ್ವಾಯ ನಮಃ ಶರ್ವಲಿಂಗಾಯ ನಮಃ ಶಿವಾಯ ನಮಃ ಶಿನಲಿಂಗಾಯ 
ನಮಃ ಆತ್ಮನೇ ನಮಃ ಆತ್ಮಲಿಂಗಾಯ ನಮಃ ಸರಮಾಯ ನಮಃ 
ಪರಮಲಿಂಗಾಯ ನಮಃ ನಿತತ್ತೊ ಸ್ಸೀಮಸ್ಯ ಸೂರ್ಯಸ್ಯ ಸ ಸರ್ವಲಿಂಗಗ್‌ಂ 
ಸ್ಥಾಸಯತಿ ಪಾಣಿಮೆಂತ್ರಂ ಸನಿತ್ರಂ' 

ಯಜುರ್ನೇದ- ತೈತ್ತರೀಯ ಪ್ರಥಮ ವಲ್ಲಿ, ಅನುವಾಕ ೪ 

"" ಯಶ್ಛಂದಸಾಂ ವೃಷಭೋ ವಿಶ್ವರೂಸಃ ಛಂದೋ ಭೋದ್ಯಮೃತಾತ್‌ 
ಸಂಬಭೂವ ಸಮೇಂದ್ರೋ ಮೇಧಯಾಸ್ತೃಣೋತು | ಅಮೃತಸ್ಯ ದೇವ 
ಧಾರಣೋ ಭೂಯಾಸಂ । ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧು 
ಮತ್ತಮಾ । ಕರ್ಣಾಭ್ಯಾಂ ಭೂರಿವಿಶೃತಂ ಬ್ರಹ್ಮಣಃ ಕೇಶೋಸಿ ಮೇಧಯಾ 
ವಿಹಿತಃ ಶೃತಂ ಮೇ ಗೋಪಾಯ”?? 

ಈ ಮಂತ ತ್ರಕ್ರೆ ಲಿಂಗಧಾರಣಚಂದ್ರಿಕಾ ಕರ್ತರಾದ ನಂದಿಕೇಶ್ವರ ಶಿವಾಚಾರ್ಯರು ಚನ್ನಾಗಿ 

ಲಿಂಗಧಾರಣಸರ ಸಿದ್ಧಾ ಕತಸಡಿಸಿಕುತ್ತಾ ಕ್ರೈ ಇಧೆರ ವ್ಯಾಖ್ಯಾನವನ್ನು ಷಟ್‌ಶಾಸ್ತ್ರ 

ಪಾರಂಗತರೂ, ಭರತಬಂಡದಲ್ಲಿಯೇ ಸುಪ್ರಸಿದ್ಧ ಪಂಡಿತರಾಗಿದ್ದ ಮಹಾಮಹೋ 

ಪಾಧ್ಯಾಯ ಪಂಡಿತ ಶಿವಕುಮಾರ ಶಾಸ್ತ್ರಿಗಳು ವ್ಯಾಸರ ಉಕ್ತಿಯಂತೆ ನಾನು ಅರ್ಥ 
ಮಾಡುತ್ತೇನೆಂದು ಲಿಂಗಧಾರಣ Ms 

ಶ ೈತಿಸಾರಭಾಷ್ಯವೆಂಬುವ ಗ್ರ ೦ಥದಲ್ಲಿ ಶಿವಪೂಜಾ ಶಿವಲಿಂಗ ಸ್ವಾಮಿಗಳೆಂಬುವರು 

೭೫ ನೇಡಮಂತ್ರ ಗಳಿಗೆ ಲಿಂಗಧಾರಣಪರ ವ್ಲಾ  ಖ್ಯಾನವನ್ನು ಬರೆದಿರುತ್ತಾ ರೆ. ಅವುಗಳಲ್ಲಿ 
ಒಂದು ಮಂತ್ರದ ಅರ್ಥವನ್ನು ಮಾತ್ರ ಇಲ್ಲಿ ಸಮಿತ ತ್ತೇನೆ. 


«ತವ ಶ್ರಿಯೇ ಮರುತೋ ಮರ್ಜಯಂತ ರುದ್ರಯತ್ತೇಜನಿಮ ಚಾರು ಚಿತ್ರಮ್‌''. 


ರುದ್ರ-ಭೋ ಶಂಕರ ತೇ-ತವಸಂಬಂಧಿ ಚಾರು-ಮನೋಹರಂ ಚಿತ್ರ ೦-ಸ್ಪಟಕಾದಿ 
ಭೀಡತೋ ನಿನಿಧರೂಸಂ ಇನಿಮ-ತಿನಲಿಂಗಳ ಯತ್‌-ತತ್‌ ತನ-ಭನತಃ ಶ್ರಿಯೇ- 


ಬಸವಣ್ಣನನರ ಲಿಂಗನಿಸ್ಮೆ ೨೬೫ 


ಸಾಲೋಕ್ಯ ಸಾರೂಪ್ಯ ಸಾಯುಜ್ಯಸದಂ ಸ್ರಾಪು_ಂ ಮರುತಃ-ದೇವಾಃ ಅಮರ್ಜ 
ಯಂತ-ಅಸೂಜಯಂತ ಮೃಜೂ-ಶು ದ್ಲೌ ಧಾತೂನಾಮನೇಕಾರ್ಥತ್ವಾದಸ್ಯ ಧಾತೋರತ್ರ 
ಪೂಜಾರ್ಥಕತ್ವಂ,. 

ಅನ ಎಲೌ ಶಂಕರನೇ, ನಿನ್ನ ಸಂಬಂಧವಾದ ಅನೇಕ ಭರದ ಕೂಡಿದ 
ಶಿವಲಿಂಗವನ್ನು ಸಾಲೋಕ್ಯ, Se , ಸಾರೂಸ್ಯ, ಮೋಕ್ಸನದನನ್ನು ಪಡೆಯುವದ. 
ಕ್ಟೋಸ್ಪ ರ ಜೀವತೆಗಳು ಅರ್ಚಿಸುತ್ತಾರೆ, ಆದಕಾರಣ 


ಲಿಂಗಪುರಾಣದಲ್ಲಿ 


ಇಂದ್ರನೀಲನುಯಂ ಲಿಂಗಂ ವಿಷ್ಣುಃ ಪೂಜಯತೇ ಸದಾ । 

ನಿಷ್ಣು ತ್ವಂ ಪ್ರಾಸ್ತವಾಂಸ್ಕೇನ ಸಾದ್ದು ತ್ಕ ಕಂ ಸನಾತನಂ ॥ 

ಬ್ರಹ್ಮಾ ತೇ ನತ್ಯ ೦ ಲಿಂಗಂ "ಶೈ ಜಸತ ಶುಭಂ । 

ತಸ ಸಂಪೂಜನಾತ್ತೆ ನ ಸ್ಪಾ ಸ್ಮಂಬ ಪತ್ತ ಮಂತ್ತಮಂ ॥ 

ತಾನ್ರುಂ ಲಿಂಗಂ ಸದಾ ಕಾಲಂ ಭಕ್ತಾ, ದೇವೋ ದಿವಾಕರಃ । 

ತ್ರಿಕಾಲಂ ಯಜತೇ ತೇನ ಪ್ರಾಪ್ತಂ ಸೂರ್ಯತ್ವನುತ'ಮಂ ॥ 

ಮುಕ್ತಾ ಫಲಮುಯಂ ಲಿಂಗಂ ಸೋಮಃ ಪೂಜಯತೇ ಸದಾ | 

ಸೋಮೇನ ಪ್ರಾಪ್ಯತೇ ತೇನ ಸೋಮತ್ತಂ ಸತತೋಜ್ವಲಂ ॥ 

ಲಿಂಗಂ > ಕಾಂತಂ ಧನಣೋರ್ಚಯಕತೇ ಸದಾ । 

ತೇನಾಸೌಧನದೋ ದೇವೋ ಧನದತ್ವಮವಾಪ್ತವಾನ್‌ ॥ 

ಏವಂ ದೇವಾಸ್ಸಗಂಧರ್ವಾಸ್ಪ ಯಕ್ಕೊ €ರಗ ರಾಕ್ಚ ಸಾಃ । 

ಪೂಜಯಂತಿ 4 ಕಾಲಂ Wd EAE 1] 

ಸರ್ವಂ ಲಿಂಗಮಯಂ ಲೋಕಂ ಸರ್ವಂ ಲಿಂಗೇ ಪ್ರತಿಷ್ಠಿತಂ ॥ 

ತಸ್ಮಾತ್ಸಂಪೂಜಯೇಲ್ಲಿಂಗಂ ಯಚ್ಛೇತ್ಸಿದ್ಧಿ ಮಾತ್ಮನಃ 
ಅಂದರೆ ಇಂದ್ರನೀಲಮಯವಾದ ಲಿಂಗವನ್ನು ನಿಷ್ಣುವು ಪೂಜಿಸಿ ವಿ ಷ್ಣ ತ್ವವನ್ನು 
ಹೊಂದಿದನು. ಶಿಲಾಮಯವಾದ ಲಿಂಗವನ್ನು ಬ್ರಹ್ಮನು ಯಾವಾಗಲೂ ಪೂಜಿಸಿ ತನ್ನ 
ಬ್ರಹ್ಮಸದನಿಯನ್ನು ಪಡೆದಿರುತ್ತಾನೆ. ಸೂರ್ಯನು ಭಕ್ತಿಯಿಂದ ತಾಮ್ರಮಯವಾದ 
ಲಿಂಗವನ್ನು ತ್ರಿಕಾಲದಲ್ಲಿಯೂ ಪೂಜಿಸಿ ತನ್ನ ಉತ್ತಮನಾದ ಸೂರ್ಯತ್ತವನ್ನು 
ಸಡೆದನು. ಚಂದ್ರನು ಮುತ್ತಿನ ನಿಕಾರವಾದ ಲಿಂಗವನ್ನು ಪೂಜಿಸಿ ತನ್ನ ಸೋಮತ್ವ 
ವನ್ನು ಸಡೆದನು. ಕುಬೇರನು ಯಾವಾಗಲೂ ಸುವರ್ಣಮಯವಾದ ಲಿಂಗವನ್ನು 
ಪೂಜಿಸಿ ಧನವುಳ್ಳತನನನ್ನು ಹೊಂದಿದನು. ಹೀಗೆಯೇ ಗಂಧರ್ನ ಮೊದಲಾದ 
ದೇವತೆಗಳೂ, ಯಕ್ಸ್ಷರೂ, ರಾಕ್ಸಸರೂ, ಕಿನ್ನರರೂ, ಕಿಂಪುರುಷರೂ ಸುರನಾಯಕ 
ನಾದ ಶಿವನ ಲಿಂಗಸ ಸ್ಫರೂಪಿಯಾದ ಶಿವನನ್ನು ಪೂಜಿಸುತ್ತಾರೆ. ಈ ಲೋಕನೆಲ್ಲಾ 
RNS, ಲಿಂಗದಲ್ಲಿ ಎಲ್ಲವೂ ಪ್ರತಿಸ್ಮಿತನಾಗಿರುತ್ತದೆ.: ಆದ್ದರಿಂದ 
| ಶನ್ನ ಇಷ್ಟಸಿದ್ದಿಯನ್ನು ಹೊಂದಬೇಕಾದರೆ ಲಿಂಗವನ್ನು ಪೂಜಿಸಬೇಕು. 


ಉಪನಿಷತ್ತುಗಳಲ್ಲಿ ಲಿಂಗಧಾರಣನು 
ಇಲ್ಲಿಯವರೆಗೆ ಅನೇಕ ವೇದಮಂತ್ರ ಗಳಿಗೆ ಲಿಂಗನರವಾದ ಅರ್ಥವನ್ನು ತೋರಿಸಿ 
ದ್ದಾ ಹಕು. ಇನ್ನು ಉಪನಿಷತ್ತುಗಳಲ್ಲಿ ೬ ಅತ್ಯಂತ ಪ್ರಾಚೀನಗಳಾದ ದಶೋಸನಿಸತ್ತು 


ಗಳಿಗೆ ಲಿಂಗಧಾರಣನರ ನ್ಯಾಖ್ಯಾನನನ್ನು ಅನೇಕ ಸಂಡಿತಾಗ ಗ್ರಗಣ್ಯರಾದ ನೀರಶೈ ನರು 


೨೬೬ ಬಸವತತ್ವ ರತ್ನಾಕರ 


ಮಾಡಿರುತ್ತಾರೆ. ಇವುಗಳಲ್ಲಿ ಈಶ, ಕೇನ, ಕಠ, ಐತರೇಯ ಮೊದಲಾದ ಉಪನಿಷತ್ತು 
ಪ್ರಾಮುಖ್ಯಗಳಾಗಿರುತ್ತವೆ. ಮೇಲೆ ಬರೆದ ವೇದಮಂತ್ರಗಳ ವಿವೇಚನೆಯನ್ನು ಮಾಡುವ 
ಕಾಲಕ್ಕೆ ಅನೇಕ ಉಪನಿಷನ್ಮಂತ್ರಗಳನ್ನೂ ಹೇಳಿರುತ್ತೇವೆ. ಇಲ್ಲಿ ಪ್ರತಿಯೊಂದು 
ಉಪನಿಷತ್ತುಗಳಲ್ಲಿಯ ಮಂತ್ರಗಳ ವ್ಯಾಖ್ಯಾನವನ್ನು ಮಾಡುತ್ತಹೋದರೆ ವಿಸ್ತಾರ 
ವಾಗುವದೆಂದು ಸಂಕ್ಲೇಪಿಸಲಾಗಿರುತ್ತದೆ. ಈಶ, ಕೇನ, ಕಠ, ಕೈವಲ್ಯ ಮೊದಲಾದ 
ಉಪನಿಷತ್ತುಗಳಿಗೆ ಸಂಪೂರ್ಣವಾಗಿ ಲಿಂಗಧಾರಣಪರೆ ಭಾಷ್ಯವನ್ನು ನೀರಶೈವ ಪಂಡಿತರು 
ಬರೆದಿರುತ್ತಾರೆ. 
ಆಗಮಗಳಲ್ಲಿ ಲಿಂಗಧಾರಣವು 

ಇಲ್ಲಿಯವರೆಗೆ ವೇದೋಪನಿಷತ್ತಿನ ಮಂತ್ರಗಳಲ್ಲಿ ಲಿಂಗಧಾರಣವು ಹೇಗೆ ಅಡಕ 
ವಾಗಿರುತ್ತದೆಂದು ಸ್ಪಷ್ಟನಡಿಸಲಾಗಿದೆ. ಈಗ ಶಿವಾಗಮಗಳು ಲಿಂಗಧಾರಣವನ್ನು 
ಹೇಗೆ ಸಮರ್ಥಿಸುತ್ತವೆಂಬುವದನ್ನು ನೋಡಬೇಕಾಗಿರುತ್ತದೆ. ನೀರಶೈ ವರಿಗೆ ಶಿವಾಗಮ 
ಗಳು ಮುಖ್ಯ ಪ್ರಾಮಾಣ್ಯಗ್ರಂಥಗಳಾಗಿರುತ್ತವೆ. ಇಂತಹ ಆಗಮಗಳಲ್ಲಿ ೨೮ ಶಿನಾಗಮ 
ಗಳೇ ಮುಖ್ಯವಾದವುಗಳಾಗಿರುತ್ತವೆ. ಇಲ್ಲಿ ಕೆಲವು ಆಗಮಗಳ ಪ್ರಾಮಾಣ್ಯವನ್ನು 
ಮಾತ್ರ ಕೊಡುತ್ತೇವೆ. 

ಸೂಕ್ಸಾ ಘಗಮ--ಸಟಲ ೬ ಶ್ಲೋಕ 9 


ನಾದರೂಪಶ್ಶಿವಸ್ಸಾಕ್ಸಾಲ್ಲಿಂಗವಿಂತ್ಯಭಿಧೀಯತೇ | 


ತತ್ವೃತೀಕಾ ಮಹಾಶಕ್ತಿಸ್ಸಾಚವೈ ಬಿಂದುರೂಪಿಣೇೀ ॥೪॥ 
ತಯೋಸ್ಸಮ್ಮೇಳನಾದ್ದೇವಿ ಕಲಾ ತತ್ರ ಪ್ರತಿಷ್ಠಿತಾ | 

ಸಾ ಕಲಾ ಪರಮಾ ಸೂಕ್ಸ್ಟ್ಮಾ ವ್ಯಾಪ್ತಾ ಸರ್ವತ್ರ ಸರ್ವದಾ ॥೫॥ 
ತಿಲೇಸು ತೈಲಂ ಪುಸ್ಪೇಸು ಗಂಥೋಯದ್ವದ್ವಿಭಾಸತೇ | 

ತಥಾ ಗುರುಕಟಾಕ್ಸೇಣ ತಾಂ ಪಶ್ಶೇ ಜ್ಞಾನಚಕ್ಟುಷಾ : ॥ ೬॥ 
ತಸ್ಮಾ ಲ್ಲಿಂಗಮಿತಿ ಜ್ಞಾತಂ ನಾದಬಿಂದು ಕಲಾತ್ಮಕಂ | 

ಲಿಕಾರೋ ಲಯಬುದ್ಧಿಸ್ಕೋ ಬಿಂದುನಾ ಸ್ಥಿತಿರುಚ್ಕತೇ 1 ೭॥ 
ಗಕಾರಾತ್ಸ ಷ್ಚಿರಿತ್ಯುಕ್ತಂ ಲಿಂಗಂ ಸೃಷ್ಟ್ಯಾಾದಿ ಕಾರಣಂ । 

ಲೀನಂ ಪ್ರಪಂಚರೂಪಂ ಹಿ ಸರ್ವಮೇತಚ್ಚರಾಚರಂ NSN 


ಸರ್ಗಾದೌ ಗವ್ಯೂತೇ ಭೂಯಸ್ತಸ್ಮಾ ಲ್ಲಿಂಗಮುದೀರಿತರ್ಮ | 


'ಅಂದರೆ--ಸಾಕ್ಸಾನ್ನಾದರೂಪನಾದ ಶಿವನೇ ಲಿಂಗವೆಂದು ಹೇಳಲಾಗುತ್ತದೆ. ಮಹಾ 
ಶಕ್ತಿಯೇ ಬಿಂದುರೂಪಗಳು. ಅವರಿಬ್ಬರ ಸಮ್ಮೇಳನದಿಂದ ಕಲೆಯು ಅಲ್ಲಿ ಪ್ರತಿಷ್ಠಿತ 
ವಾಗುವದು. ಕಲೆಯು ಸೂಕ್ಷ್ಮವಾದುದು. ಎಲ್ಲಾ ಕಾಲಗಳಲ್ಲಿ ಎಲ್ಲೆಡೆಯಲ್ಲಿಯೂ 
ವ್ಯಾಸ್ತನಾದುದಾಗಿರುತ್ತದೆ. ತಿಲಗಳಲ್ಲಿ ತೈಲವೂ, ಪುಷ್ಪಗಳಲ್ಲಿ ಸುಗಂಧವೂ 
ಇರುವಂತೆ ಹೊಳೆಯುತ್ತಲಿದೆ. ಇಂತಹ ಲಿಂಗವನ್ನು ಗುರುಕಟಾಕ್ಸದಿಂದ ಪಡೆಯ 
ತಕ್ಕದ್ದು. ಆದ್ದರಿಂದ ಲಿಂಗವು ನಾದಬಿಂದುಕಲಾತ್ಮಕವಾದುದಾಗಿರುತ್ತದೆ. ಲಿಕಾರವು 
ಲಯವನ್ನೂ, ಬಿಂದುವು ಸ್ಥಿತಿಯನ್ನೂ, ಗಕಾರವು ಸೃಷ್ಟಿಯನ್ನೂ ಹೇಳತಕ್ಕವುಗಳಾಗಿ 
ರುತ್ತವೆ. ಅರ್ಥಾತ್‌ ಲಿಂಗಶಬ್ದವು ಅಂದರೆ ಅದರಲ್ಲಿರತಕ್ಕ ಪ್ರತಿಯೊಂದು ವರ್ಣದ 
ಅರ್ಥವನ್ನೂ ವ್ಯಾಕರಣ ಸಿದ್ದಾಂತರೀತಿಯಿಂದ ನೋಡಿದರೆ ಸೃಷ್ಟಿ, ಸ್ಥಿತಿ, ಲಯಗಳಿಗೆ 


ಛು ಲ ಥಿ 
ಕಾರಣನಾದುದೆಂದು ತಿಳಿಯುತ್ತಲಿದೆ, ಸಗಾಚರಾತ್ಮೃಕವಾಷ್ಟ ಸರ್ವ ಪೃಸಂಚವ್ಯೂ 


ಬಸನಣ್ಣನನರ ಲಿಂಗಸಿಸ್ಠೆ ೨೬೭ 


ಲಿಂಗದಲ್ಲಿ ಅಡಕವಾಗಿರುತ್ತದೆ. ಸರ್ಗದ ಆದಿಯಲ್ಲಿ ಪುನಃ ಲಿಂಗರೂಪವಾಗಿ 
ತೋರುತ್ತದೆ, 
ಸೂಕ್ಸಾ ಗಮ--ಸಟಲ ೬, ಶ್ಲೋಕ ೬೧ 


ಏಕಕಾಲಂ ದ್ವಿಕಾಲಂ ವಾ ತ್ರಿಕಾಲಂ ವಾಸಿ ಶಾಂಕರೀ । 


ಪೂಜಯೇಸ್ನಿಯತಂ ಲಿಂಗಂ ಪ್ರಾಣಲಿಂಗ ಪರಾಯಣಃ 1 ೬೧॥ 
ಏವಂ ಯಃ ಕುರುತೇ ಭಕ್ತಾ, ಸ್ರಾಣಲಿಂಗಾರ್ಚನಂ ಸದಾ । 


ಎಸಿ 
ನೀರಶೈ ವಃ ಸನಿಚ್ಞೆ €ಯೆಃ ಸರ್ವಕೈ 'ಫೋತ್ತ ಮೋತ್ತಮಃಃ ॥ ೬೨ ॥ 


ಪ್ರಾಣಲಿಂಗನರಾಯಣನಾದ ಮಾನವನು ಒಂದು ದಿವಸದಲ್ಲಿ ಬಟಾ ಅಥವಾ 
ರ ಮತ್ತು ಮೂರುಸಾರೆಯಾಗಲೀ ತಪ್ಪದೇ ರಿಂಗವನ್ನು ಪೂಜಿಸತಕ್ಕದ್ದು. 
ಈ ಪ್ರಕಾರವಾಗಿ ಯಾವಾತನು ಪ್ರಾಣಲಿಂಗಾರ್ಚನೆಯನ್ನು ಭಕ್ತಿಯಿಂದ ಮಾಡು 
ತ್ತಾನೆಯೋ ಅವನಿಗೆ ವೀರಶೈವನೆಂದು ಹೆಸರು. ಅವನೇ ಎಲ್ಲ ಶೈವರಲ್ಲಿ ನಿಗಿಲಾದನನು. 


ಸೂಕ್ಸಾ ಒಗಮ-ಶ್ಲೊ ಈ ೬೪ 


ಅನಭ್ಯರ್ಚ್ಯ ನಭುಂಜೀತ ಲಿಂಗರೂಪಂ ಸದಾಶಿವಂ | 


ಯಸ್ತೆೀವಂ ನಿರ್ವಹೇದ್ಭಕ್ತಃ ಸವೈಶಿಷ್ಟೋ ಮನುಸ್ರಿಯಃ ॥ ೬೪ ॥ 
ಇದಂ. ಕ್‌ ತ್ರರಹಸ್ಯಂ ವೈ 1 cima ಷರ್ಟಿಸ್ಥ ಹ ಕಂ 

ಭಕ್ತ ಸ್ಥಲೇ ಸ ಸಮಾಸೀನೋ ಭೂತಿರುದ್ರಾ ಕ ಸಂಯುತ್ತ ॥ ೬೫ ॥ 
ಸಡಕ್ಸರಜಸಂ ಕೃತ್ವಾ ತತೋ ಮಾಹೇಶ ಸ 

ಹಸ್ತೇ ಕೃತ್ವಾ ಸಾನಧಾನಂ ಪ್ರಸಾಡಸ್ಥಲಮಾಶ್ರಿತಃ ॥ ೬೬ ॥ 
ಲಿಂಗಂ ಚ ಭಕ್ತ್ಯಾ ಸಂಪೂಜ್ಯ ಪ್ಟಿಜರಿಂಗಸ್ಯಲೇ ತತಃ । 

ಕೃ ತ್ವಾ ಶಿನಾರ್ಪಣಂ ದೇಖಿ ಸಾನಂದಂ ಶರಣಸಲೇ ೬2 ॥ 


ಐಕ್ಕಸ್ಥಲೇ ಪ್ಲ ಪ್ರಸಾದೋಪಭೋಗ ತೃಪ್ತಿ ಮವಾಸ್ಪುಯಾತ್‌ । 

ಏವಂ ET ಸಟಸ್ಥಲಯೋಗತಃ 

ಯಃ ಪೂಜಯತಿ ಮಾಂ ಡೇನಿ ನೀರಶೈವಸ್ಸ ಉಚ್ಕ ತೇ॥ 
ಅಂದರೆ--ಲಿಂಗರೂಪನಾದ ಸದಾಶಿನನನ್ನು ಅರ್ಚಿಸದೆ ಊಟವನ್ನು ಮಾಡಬಾರದು. 
ಈ ಪ್ರಕಾರವಾಗಿ ಯಾವ ಭಕ್ತನು ಶಿವಪೂಜೆಯನ್ನುಮಾಡುತ್ತಾ ನೆಯೋ. ಅವನೇ ಶಿಸ ನೂ 
ಮತ್ತು ನನಗೆ ಪ್ರಿಯಕರನೂ ಆಗುತ್ತಾನೆ. ಸಟ್‌ಸ್ಪಲಾತ್ಮಕವಾದ ಈ ಮಂತ್ರರಹೆ 
ನನ್ನು ಕೇಳು, ಭಕ್ತಸ್ಥಲದಲ್ಲಿರತಕ್ಕವನು ನಿಭೂತಿ ಹು ೨ಕ್ಸಿಗಳನ್ನು ಧರಿಸಿ ಸಕ್ಷ 

ಜನವನ್ನು ಜಾಜಿ ಮ ಹೇಶ್ವ ರನಾಗಿ ಲಿಂಗವನ್ನು ಹಸ್ತದಲ್ಲಿ ತೆಗೆದುಕೊಂಡು ಜಾನ 

ಚಿತ್ತನಾಗಿ ಪ್ರಸಾದಸ್ಥ ಸ್ವಲವನ್ನು ಹೊಂದಿ ಲಿಂಗವನ್ನು ಭಕ್ತಿ ಯಿಂದ ಪೂಜಿಸಿ ಪ್ರಾಣ 
ಲಿಂಗಿಯ ಸ್ಥಳದಲ್ಲಿ ಶಿವಾರ್ಪಣ ಬುದ್ಧಿ ಯಿಂದ ಶರಣಸ್ಥ ಲದಲ್ಲಿ ಆನಂದದಿಂದ ಐಕ್ಯ 


ಸ್ಥಲದಲ್ಲಿ San ತೃ ಸಿಯನ್ನು ಹೊಂದಬೇಕು. ಹೀಗೆ ಸಮರಸ 


ಭಾವನೆಯಿಂದ ಸ ಷಟ್‌ಸ್ಥಲ ಲಗಳನ್ನು ಹೊಂದಿ ತನು ನನ್ನನ್ನು ಪೂಜಿಸುತ್ತಾನೆಯೋ 
ಎಳೌ ದೇನಿಯೇ! ಅವನೇ ೬ ನೀಠತೈನನೆಂದೆನ್ನಿಸಿಕೊಳ್ಳುವನು. 


೬೮ ॥ 


ಲಂ 


೭ 


ನಾತುಲಾಗಮ-- ಪಟಲ ೧೦ 


ಮೂಧ್ಸಿ ೯ ಕಂಠೇ ಭುಜೇ ಹಸ್ತೇ ಹ ೈತ್‌ಸ್ಕಲೇ ನಾಭಿನುಂಡಲೇ । 
ನಿಶೇಷಾನೇಕ ದೇಶೇ ತು ಧಾರಯೇಜ್ಛ ನಲಿಂಗಕಂ | ೩&೪ | 


೨೬೮ ಬಸವತತ್ವ ರತ್ನಾಕರ 


ಸ್ವೀಕರೋತಿ ಯದಾ ಲಿಂಗಂ ಗುರುಣಾ ದೀಕ್ಷಯಾ ನುಃಖನಾ | 

ತದಾ ಪ್ರಭೃತಿ ಲಿಂಗೈ ಕ್ಕ ಮನಿನಾಭಾವ ಯೋಗತಃ ॥ ೪೬॥ 

ದೇಹಂ ಪ್ರಾಣೇನ ಸ ಸಂಸ್ಥಾ ಪ್ಯ ಪ್ರಾಣಲಿಂಗೇನ ನಿಕ್ಟಿಪೇತ್‌ । 

ಪ್ರಾಣೇ ಸಕ್ಸ ೀಸಯೇ ಲ್ಲಲಿಗಂ ಪ ಥಗ್ಭಾ ವಂನ ರಯ್‌ i 
ಅಂದರೆ--ಮಸ್ತಕ, ಕಂಠ, ಭುಜ, ಹಸ್ತ, ಹೃದಯ, ನಾಭಿಮಂಡಲ ಇವುಗಳೊಳಗೆ 
ಒಂದು ಸ್ನಲದಲ್ಲಿ ಲಿಂಗವನ್ನು ಧರಿಸತಕ್ಕದ್ದು. ನಿದ್ಯುಕ್ತವಾಗಿ ಗುರುವಿನಿಂದ ಲಿಂಗಧಾರಣ 
ನಾಗಿ ಲಿಂಗದಲ್ಲಿ ನಿಷ್ಕಾವಂತನಾಗಿ ಅನಿನಾಭಾವನೆಯಿಂದ ಪ್ರಾಣದಿಂದ ದೇಹವನ್ನು 
ಕೂಡಿಸಿ ಪ್ರಾಣವನ್ನು ಲಿಂಗದಿಂದ ನೋಡಬೇಕು. ಪ್ರಾಣದಲ್ಲಿ ಲಿಂಗವನ್ನಿರಿಸಿ 
ಸೃಥಗ್ಭಾನವನ್ನು ಹೊಂದಕೂಡದು. 


ನೀರಾಗವು ಪಟಲ ೩ 


ಗುರೋಶ್ಚ ಜಂಗ ಮಶ್ಚೆ ಹ ಶಿವಲಿಂಗಸ್ಕ ಪೂಜನಂ | 
ಏಷಾಂ ಭಾಡೋಧಕಾ ವ ಭುಕ್ತ ಶೇಷಾನ್ನಮೇನ ಚ 
ತ ಭಕ್ಬಯೇತಿ ವಭಕ್ಷ, ಸ್ತ್ತು ig ಸಾಡೋ ಜನ್ಮಶುದ್ಧದ: i 
ಗುರುಲಿಂಗ ಜಂಗಮರ ಪೂಜೆಯನ್ನು ಮಾಡಿ, ಅವರುಗಳ ಪಾದೋದಕನನ್ನು ಸ್ವೀಕರಿಸಿ, 
ಅವರ ಪ ನ್ರಸಾದನನ್ನು ಸಿ ್ರೀಕರಿಸಿದರೆ ಅವನ ಜನ್ಮನು ಶುದ್ಧ ವಾಗುವದು. 


ಪಾರಮೇಶ್ವರಾಗಮ-- ಪಟಲ ೧ 


ನ ನೀರಶೈವಸದೃಶಂ ಮತಮಸ್ತಿ ಜಗತ್ರಯೇ । 
ಸರ್ವಭೋಗಪ್ರದಂ ಪುಣ್ಯಂ ಶಿವಸಾಯುಜ್ಯದಾಯಕಂ | 
ಯಸ್ಯ ಭಸ್ಮ ಲಲಾಟೀಸ್ತಿ ಕಂಠೇ ಲಿಂಗಂ ಮದಾತ್ಮಕಂ | 
ರುದ್ರಾಕ್ಷಧಾರಣಂ ದೇಹೇ ಸೋಹಂ ದೇವಿ ನ ಸಂಶಯಃ ॥ 


ಅಂದಕೆೊಮೂರು ಲೋಕಗಳಲ್ಲಿಯೂ ನೀರಶೈವ ಮತಕ್ಕೆ ಸದ್ದಶನಾದ ಮತವು 


ಇರುವದಿಲ್ಲ. ಈ ಮತವು ಸರ್ವಭೋಗಪ್ರದವೂ, ಪುಣ್ಯಕರವೂ, ಶಿವಸಾಯುಜ್ಯನನ್ನು 


ಕೊಡತಕ್ಕದ್ದೂ ಆಗಿರುತ್ತದೆ. ಯಾವಾತನ ಹಣೆಯಲ್ಲಿ ಭಸ್ಮವೂ, ಕಂಠದಲ್ಲಿ ನನ 
ಸ್ವರೂಪ ಸಸ್ಯ ಲಿಂಗವೂ, ದೇಹದಲ್ಲಿ ರುದ್ರಾಕ್ಷಥಾರಣವೂ ಇರುತ್ತದೆಯೋ ಅವನೇ 
ನಾನು. ದೇವಿಯೇ! ಇದರಲ್ಲಿ ಸಂಶಯವಿಲ್ಲವು. 


ಪಾರಮೇಶ್ವರಾಗಮ- ಪಟಲ ೩ 


ಸದಾ ವಿಭೂತಿಸಂಪರ್ಕಾತ್‌ ಸದಾ ರುದ್ರಾಕ್ಸಥಾರಣಾತ್‌ । 
ಧಾರಣಾನ್ಮಮ ಲಿಂಗಸ್ಕ ಸೋಹಮೇನ ನ ಸಂಶಯಃ ॥ 


ಸದಾ ವಿಭೂತಿ ರುದ್ರಾಕ್ಷಿಗಳನ್ನು ಧಾರಣಮಾಡುವದರಿಂದಲೂ, ಲಿಂಗವನ್ನು ಧರಿಸುವದ 
ರಿಂದಲೂ ಅವನೇ ನಾನು; ಇದರಲ್ಲಿ ಸಂಶಯವಿಲ್ಲ. 


ಕಾಮಿಕಾಗಮ--ನವೀರತೈವಾನಂ ದಚಂದ್ರಿಕಾ, ಪುಟ ೯೫ 


ಬಿಂದುನಾದಾತ್ಮ ಕಂ ಸರ್ವಂ ಜಗಸ್ಥಾನ ನರ ಜಂಗಮಂ । 
ಜಾತ್ಕ ಕ್ಲ! ನೋ ನಾದಃ ಶಿನಶಕ್ಕಾ ಕ್ಚ್ಯಾ ಕಳ ಜಗತ್‌ ॥ 


AU a aa da a 


ಕೊಸು ಎಟ ಳ್‌ 


ಬಸನಣ್ಣನವರ ಲಿಂಗನಿಷೆ ೨೬೯ 


ನಾದಾಧಾರ ಸ್ವಯಂಬಿಂದುರ್ಬಿಂದ್ವಾಧಾರಮಿದಂ ಜಗತ್‌ | 

ಜಗದಾಧಾರ ಭೂತೌಹಿ ಬಿಂದುನಾದೌ ವ್ಯವಸ್ಥಿತೌ 

ಬಿಂದುನಾದಯುತಂ ಸರ್ವಂ ಸಕಲೀಕರಣಂ ಭವೇತ್‌ ॥ 

ಸಕಲೀ ಕರಣಾಜ್ಞನ್ಮ ಜಗತ್ವ್ರಾಸ್ಪ್ಫೋತ್ಕಸಂಶಯಂ । 

ಬಂದುರ್ವೇದಿಃ ಶಿವೋ ನಾದಃ ಶಿನಲಿಂಗಂ ತು ಕಥ್ಯತೇ | 

ನೀರಶೈನಕ್ರಮಃ ಪ್ರೋಕ್ತಃ ಪ್ರಾಯಶ್ಶಿತ್ತವಿವರ್ಜಿತಃ | 

ಯದ್ದತ್ತಂ ಗುರುಣಾ ಲಿಂಗಂ ಅನಧಾನೇನ ಧಾರಯೇತ್‌ ॥ 
ಸ್ಥಾನರಜಂಗಮಾತ್ಮಕವಾದ ಈ ಸರ್ವ ಜಗತ್ತು ಬಿಂದುನಾದಾತ್ಮಕವಾದುದು. ಬಿಂದುವೇ 
ಶಕ್ತಿ; ಶಿವನೇ ನಾದ. ಈ ಜಗತ್ತು ಶಿವಶಕ್ರ್ಯಾತ್ಮಕವಾದುದು. ನಾದಕ್ಕೆ ಬಿಂದುವು 
ಆಧಾರವಾದುದು; ಬಿಂದುವಿಗೆ ಈ ಜಗತ್ತು ಆಧಾರವಾಗಿರುವದು. ಬಿಂದುನಾದಗಳು 
ಜಗತ್ತಿಗೆ ಆಧಾರಭೂತಗಳಾಗಿ ವ್ಯವಸ್ಥಾ ಮಾಡಲ್ಪಟ್ಟಿರುತ್ತವೆ. ಬಿಂದುನಾದಗಳಿಂದ 
ಕೂಡಿದುದು ಸಕಲೀಕರಣವಾಗುವದು. ಜನ್ಮವು ಸಕಲೀಕರಣವಾಗುವದರಿಂದ 
ಜಗತ್ತನ್ನು ಹೊಂದುತ್ತದೆ. ಬಿಂದುವೇ ವೇದಿಯು; ಶಿವನೇ ನಾದ. ಇದಕ್ಕೆ ಶಿವಲಿಂಗ 
ವೆಂದು ಹೇಳಲಾಗುತ್ತದೆ. ಪ್ರಾಯಶ್ಚಿತ್ತರಹಿತವಾದ ನೀರಶೈವಕ್ರಮವು ಹೇಳಲಾಗಿದೆ. 
ಗುರುವಿಠಿಂದ ಕೊಡಲ್ಪಟ್ಟ ಲಿಂಗವನ್ನು ಸಾವಧಾನದಿಂದ ಧರಿಸತಕ್ಕದ್ದು. 


ಸಿದ್ಧಾಂತ ಶೇಖರ--ನೀರಶ್ಕೆವಾನಂದಚಂದ್ರಿಕಾ, ಪುಟ ೫೬ 

ಲಿಂಗಂ ಚ ತ್ರಿವಿಧಂ ಪ್ರೋಕ್ತಂ ಸ್ಫೂಲಂ ಸೂಕ್ಸ್ಮಂ ಪರಾತ್ಪರಮ್‌ | 

ಇಷ್ಟಲಿಂಗಮಿದಂ ಸ್ಥೂಲಂ ತದ್ಬಹಿರ್ಧಾರಯೇತ್ತನೌ | 

ಪ್ರಾಣಲಿಂಗಂ ತು ತತ್ಸೂಕ್ಷ್ಮಂ ಯದಂತರ್ಭಾವನಾಮಯಂ | 

ಪರಾಪರಂ ತು ಯತ್ಟ್ರೋಕ್ತಂ ತೃಪ್ತಿಲಿಂಗಂ ತದುಚ್ಯತೇ 

ಭಾವನಾತೀತಮವ್ಯಕ್ತೆ ಪರಬ್ರಹ್ಮ ಶಿವಾಭಿದಂ ॥ 

ಇಷ್ಟಲಿಂಗನಿಂದಂ ಸಾಕ್ಸಾದನಿಷ್ಟಪರಿಹಾರಕಂ 

ಧಾರಯೇದವಧಾನೇನ ಶರೀರೇ ಸರ್ವದಾ ಬುಧಃ ॥ | 
ಅಂದರೆ--ಲಿಂಗವು ಸ್ಥೂಲ, ಸೂಕ್ಷ್ಮ, ಕಾರಣನೆಂದು ಮೂರು ಪ್ರಕಾರವಾಗಿರುವದು. 
ಸ್ಥೂಲವಾದ ಇಷ್ಟಲಿಂಗವನ್ನು ಶರೀರದ ಹೊರಗೆ ಧರಿಸತಕ್ಕದ್ದು. ಸೂಕ್ಷ್ಮ್ಮನಾದುದೇ 
ಪ್ರಾಣಲಿಂಗವು. ಇದು ಒಳಗೆ ಭಾನನಾಮಯವಾದುದು. ಪರಾತ್ಸರವಾಗಿ ತೃಪ್ತಿಲಿಂಗ 
ನೆಂದು ಹೇಳಲ್ಪಡುತ್ತದೆ. ಭಾವನಾತೀತವಾದುದೇ ಭಾನಲಿಂಗ. ಇದು ಅವ್ಯಕ್ತ 
ಪರಬ್ರಹ್ಮ ಶಿನನೆಂಬುವ ಹೆಸರುಳ್ಳದ್ದಾಗಿರುವದು. ಇಷ್ಟಲಿಂಗವು ಅನಿಷ್ಟವನ್ನು ಸರಿಹಾರ 
ಮಾಡತಕ್ಕದ್ದು. ಆದ್ದರಿಂದ ಇದನ್ನು ಪಂಡಿತನಾದವನು ಯಾವಾಗಲೂ ಶರೀರದಲ್ಲಿ 
ಧರಿಸಬೇಕು. 


ಚಂದ್ರಜ್ಞ್ವನಾಗಮ--ನೀರಶೈವಾನಂದಚಂದ್ರಿಕಾ, ಪುಟ ೯೬ 


ಪ್ರಾಣಾಸ್ತು ನೀರಶೈನಾನಾಂ ಇಷ್ಟಲಿಂಗೇ ವಸಂತಿಹಿ। 


5 [) ಎಂ 
ರಕ್ಷ್ಮಣೀಯಂ ಪ್ರಯತ್ನೇನ ಲಿಂಗಪ್ರಾಣೈರತಂದ್ರಿತೈಃ ॥ 


ನೀರಶೈವನ ಪ್ರಾಣವು ಇಷ್ಟಲಿಂಗದಲ್ಲಿ ನಾಸವಾಗಿರುತ್ತದೆ. ಆದ್ದರಿಂದ ಪ್ರಯತ್ನ 


ಪೂರ್ವಕವಾಗಿ ಆ ಲಿಂಗವನ್ನು ರಕ್ಷಣೆ ಮಾಡತಕ್ಕದ್ದು. 
[9) Ww 


ಆಗಮಗಳಲ್ಲಿ ಲಿಂಗಧಾರಣ ವಿಷಯವನ್ನು ವಿಸ್ತಾರವಾಗಿ ಹೇಳಿದ್ದಾಯಿತು. 


೨ಶ್ಕ೦ ಬಸವತತ್ವ ರತ್ನಾಕರ 


ಶಿವಪುರಾಣಗಳಲ್ಲಿ ಲಿಂಗಧಾರಣವು 


ಶ್ರೀ ವ್ಯಾಸಮಹರ್ಷಿಗಳು ಶಿವಪರವಾಗಿ ರಚಿಸಿದ ೧೦ ಪುರಾಣಗಳಲ್ಲಿ ಲಿಂಗ 
ಪುರಾಣ, ಸೃಂದಪುರಾಣ ಮತ್ತು ಶಿವಪುರಾಣಗಳಲ್ಲಿ ಲಿಂಗದ ನಿಷಯಕ್ಕೆ ಅನೇಕ 
ಪ್ರಮಾಣಗಳು ಸಿಗುತ್ತವೆ. ಲಿಂಗಪುರಾಣವಂತೂ ಸಂಪೂರ್ಣವಾಗಿ ಲಿಂಗಧಾರಣ 
ವಿಷಯವನ್ನು ಸಮರ್ಥಿಸುತ್ತದೆ. ಲಿಂಗಪುರಾಣದಲ್ಲಿಯ ಪ್ರಮಾಣಗಳನ್ನು ಎಲ್ಲ ಮತದ 
ಪಂಡಿತರೂ ಕೂಡ ಒಪ್ಪಿ ಕೊಳ್ಳು ತ್ತಾರೆ, ಇಲ್ಲಿ ಉದಾಹರಣೆಗಾಗಿ-- 

“ ನೀಲಕಂಠ ನಿಜಯ'' ಚಂಪುವನ್ನು ತೆಗೆದುಕೊಳ್ಳೋಣ. ಇದನ್ನು ನೀಲಕಂಠ 
ದೀಕ್ಷಿ ತರೆಂಬುವ ಶೈವಪಂಡಿತರು ರಚಿಸಿರುತ್ತಾರೆ. ME. ಪಂಡಿತ ಸ್ಮಾರ್ತ 
ಬ್ರಾ ಹೃ € ಪಂಡಿತರು ವ್ಯಾಖ್ಯಾ ನವನ್ನು ಬರೆದಿರುತ್ತಾರೆ. ಶಂಸನ್ನರಾ ನಿಂ.ಐಿ., 
ಬಿ. ಇತುತ ಇವರು > ಸೋಧಿಸಿ ಮದ್ರಾಸಿನಲ್ಲಿ ಅಚ್ಚುಮಾಡಿಸಿರುತ್ತಾರೆ ರೆ. 


ನೀಲಕಂಠನಿಜಯ- ಪುಟ ೨೩೯ 
ಮೂಲಗ್ರಂಥದಲ್ಲಿ " ಪಾಶುಪತ ಅವಹೇಳನಮಿವ ಭಸಿ ಸ್ಕ್ರೀಕೃತ ಜಗತ್ರ ಯಂ”? 
ಎಂದು ಸಂದರ್ಭವು ಬಂದಿರುತ್ತದೆ. 
ಅದಕ್ಕೆ ಟೀಕಾಕಾರರು " ಪಾಶುಪತಾಃ ಶಿವಭಕ್ತಾಃ'' ಎಂದು ಹೇಳಿ "" ಶಿವಭಕ್ತ 
ಸ್ವರೂಪಂ ಸ್ಫಂದೇ'' ಅಂದರೆ ಸ್ವಂದ ಪುರಾಣದಲ್ಲಿ ಶಿವಭಕ್ತನ ಸ್ವರೂಪವು-- 


ಹ 


ಯೋ ಹಸ್ತಪೀಕೇ ಶಿವಲಿಂಗನಿಷ್ಮ ನಿವೇಶ್ಯ ತಲ್ಲೀನಮನಃ ಪ್ರಚಾರಕ । 
ಬ್ರಾ ಹ್ಯಕ್ತಿ ಕ್ರಿಯಾ ಸಂಕುಲ ನಿಸ ಸೈ ಹಾತ್ಮಾ ಸಂಪೂಜಯತ್ಯ ರಃ ವೀರಶೈ ವಃ ॥ 


ಟೆ 
ಹೊರಗಿನ ಕ್ರಿಯೆಗಳನ್ನು ಮರೆತು ಪೂಜಿಸುತ್ತಾನೆಯೋ ಅವನೇ ನೀರಶೈ ವನು. ಮತ್ತು 


ಸ್ಪಂದ ಪುರಾಣದಲ್ಲಿ 


ಯಾವಾತನು ತನ್ನ ಹೆಸ್ತನೀಠದಲ್ಲಿ ಇಷ್ಟಲಿಂಗವನ್ನಿಟ್ಟು ಕೊಂಡು ತಲ್ಲೀನನಾಗಿ 


ಭಕ್ತಾನಾಂ ಗಣಮೂರ್ತಾನಾಂ ಪ್ರಾಣಲಿಂಗಾಂಗ ಸಂಗಿನಾಂ | 
ಅತಿಥೀನಾಂ pe ಪ್ರಾಜ್ಞ ಸ್ಸನ್ಮಾನಮಾಚರೇತ್‌ ॥ : 


ಪ್ರಾಣಲಿಂಗಾಂಗಸಂಗಿಗಳೂ, ಭಕ್ತಶ್ರೇಷ್ಠರೂ ಆದಂತಹ ಅತಿಥಿಗಳಿಗೆ ಪ್ರಾಜ್ಞ ಜ್ಞನಾದವನು 
ಸನ್ಮಾನವನ್ನು ಮಾಡಬೇಕು. ಇದು 'ವೀರಶೈವನಾದನನಿಗೆ ಭೂಷಣಾಸ್ಸ ಜನಯ ದೇ ಸರಿ, 

ಆದರೆ ಮೇಲೆ ಬರೆದ ಪುರಾಣಗಳಲ್ಲಿ ಇತ್ತಿತ್ತ ಅಚ್ಚಾದ ಪುಸ್ತಕಗಳಲ್ಲಿ ಎಷ್ಟೋ 
ಶ್ಲೋಕಗಳನ್ನು ಕಿತ್ತುಹಾಕಿರುವದು ತಿಳಿದುಬಂದಿದೆ. . ೧೯೨೫ ನೆಯ ಇಸನಿಯಲ್ಲಿ 
ಹೈದರಾಬಾದಿನೊಳಗೆ ಪರಳಿಯ ಜ್ಯೋತಿರ್ಲಿಂಗದ ಪೂಜೆಯ ವಿಷಯಕ್ಕೆ ನಡೆದ 
ವ್ಯಾಜ್ಯದಲ್ಲಿ ಈ ನಿಷಯವು ತಿಳಿಯಬಂದಿತು. ತೆಲುಗು ಅಕ ಕರದಲ್ಲಿ ಲಿಂಗಪುರಾಣ 
ದಲ್ಲಿಯ ನೂರಾರು ಶ್ಲೋಕಗಳು ಬಾಲಬೋಧ ಲಿಪಿಯಲ್ಲಿ ಅಚ್ಚಾದ ಲಿಂಗಪುರಾಣ 
ದಲ್ಲಿರುವಜೀ ಇಲ್ಲ. ಇದು ಶೋಚನೀಯವೂ, ನಿಂದ್ಯ ವೂ ಆದ ಕೃತಿಯಾಗಿರುತ್ಮದಲ್ಲದೆ 
ನೀರಶೈವರನ್ನು ಕಣ್ಣು ತೆರಸುವಂತಹ ವಿಷಯವಾಗಿರುತ್ತದೆ. 


ಬಸನಣ್ಣನನರ ಲಿಂಗನಿಷ್ಠೆ ೨೭೩ 


ಸ್ಕಂದಪುರಾಣ ಕೇದಾರಖಂಡ, ಅಧ್ಯಾಯ ೭ 


ಯಥೋಕ್ಕಾ ಶಿವಧರ್ಮಾ ಹಿ ನಂದಿನಾ ಪರಿಕೀರ್ತಿತಾಃ । 
ಶೈಲಾದೇನ ಮುಹಾಭಾಗಾಃ ವಿಚಿತ್ರಾ ಲಿಂಗಧಾರಕಾಃ ॥ 
ಶನಸ್ಯೋಪರಿ ಲಿಂಗಂ ತು ಢ್ವಿಯತೇ ಹಿ ಪುರಾತನೈಃ । 
ಲ್ರಿಂಗೇಸ ಸಹಪಂಚತ್ವಂ ಲಿಂಗೇನ ಸಹಜೀಪಿತಂ ॥ 
ಏತೇಧರ್ಮಾಸುಪ್ರ ಶಿಷ್ಯಾ ಃ ಶೈಲಾದೇನ ಮಹಾತ್ಮನಾ 
ಮಹಾತ್ಮನಾದ ನಂದೀಶ್ವ ರನು ಈ ಶಿವಧರ್ಮ ಪ್ರತಿಷ್ಕಾಗೊಳಿಸಿರುವನು. ಈ ಲಿಂಗ 
ಕರು ನಿಚಿತ್ರ ರಾಗಿರುತ್ತಾ ಇ ಹಗಮೇನಕಿಕಿ. ಶವದಮೇಲೂ ಲಿಂಗವನ್ನು 
ಧರಿಸತಕ್ಕವರು. ಕ್‌ ಜೀವನವು; ಲಿಂಗದೊಡನೆಯೇ ಮರಣವು. ಹೀಗೆ 
ಇರುವವರೇ ಲಿಂಗಧಾರಿಗಳು. 
ಇನ್ನು ಈ ಶಿವಲಿಂಗವನ್ನು ಎಲ್ಲ ದೇವತೆಗಳೂ ಬೇರೆ ಬೇರೆ ತರಹದಿಂದ ಪೂಜಿಸು 
ದ್ದರೆನ್ನು ವ ಬಗ್ಗೆ ಅನೇಕ ಪ್ರ ಮಾಣಗಳಿರುತ್ತವೆ ವೆ. 


ಸ್ಮಂದಪುರಾಣ--ಕೇದಾರಖಂಡ, ಅಧ್ಯಾಯ ೩ 

ಇಂದ್ರನೀಲನುಯಂ ಲಿಂಗಂ ವಿಷ್ಣುಃ ಪೂಜಯತೇ ಸದಾ | 

ಬ್ರಹ್ಮಾ ನುಣಿಮಯಂ ಲಿಂಗಂ ಪೂಜಯತ್ಯನಿಶಂ ಶುಭಂ ॥ 

ಇಂದ್ರೋ ರತ್ನಮಯಂ ಲಿಂಗಂ ಚಂದ್ರೋ ಮುಕ್ತಾಮಯಂ ತಥಾ । 

ಭಾನುಸ್ತಾಮ್ರಮಯಂ ಲಿಂಗಂ ಪೂಜಯತ್ಯನಿಶಂ ಶುಭಂ ॥ 

ೌಫ್ಯ ೦ ಲಿಂಗಂ ಕುಬೇರಶ್ಚ ಪಾಶೀಚಾಲ ಕಮೇವ ಚ 

ಯಮೋ ನೀಲಮಯಂ ಲಿಂಗಂ ರಾಸಸಂ ನೈಖಯತೋ ತಥಾ ॥ 

ಕಾಶ್ಮೀರೋ ಪವನಂ ಲಿಂಗಂ ಅರ್ಚಯಂತ್ಯನಿಶಂ ನವಿಭೋಃ | ' 

ಏನಂತೇ ಲಿಂಗಿತಾಃ ಸರ್ವೇ ಲೋಕಪಾಲಾಃ ಸ ವಾಸವಾಃ ॥ ` 

ತಥಾ ಸರ್ಮೇಪಿ ಗಂಧರ್ವಾಃ ಪಾತಾಲೇ ಕಿನ್ನರ ೈಸ್ಪಹ 
ನಿಷ್ಣುವು ಇಂದ್ರನೀಲಮಣಿಮಯ ಲಿಂಗವನ್ನು ಸದಾ ಷ್ಣ ಮಣಿಮಯ 
ಲಿಂಗವನ್ನು ಬ್ರಹ್ಮನು ಪೂಜಿಸುತ್ತಾನೆ. ಇಂದ್ರನು ರತ್ನಮಯ ಲಿಂಗವನ್ನೂ, ಚಂದ್ರನು 
ಮುತ್ತಿನ ಲಿಂಗವನ್ನೂ, ಸೂರ್ಯನು ತಾಮ್ರ ಲಿಂಗವನ್ನೂ, ಕುಬೇರನು ಬೆಳ್ಳಿಯ 
ಲಿಂಗವನ್ನೂ, ಯಮನು ನೀಲಮಯ ಲಿಂಗವನ್ನೂ ಹೀಗೆಯೇ ಬೇರೆ ಬೇರೆ ದೇವತೆಗಳು 
ಬೇರೆ ಬೇಕೆ ಪ್ರಕಾರವಾಗಿ ಲಿಂಗವನ್ನು ಪೂಜಿಸುತ್ತಾರೆ. 


ಸ್ಕಂದಪುರಾಣ--ಅರುಣಾಚಲಮಾಹಾತ್ಮ್ಯ ಖಂಡ 


ಭಗವನ್‌ ಸ ಸರ್ವಧರ್ಮಜ್ಞ ಗೌತಮಾರ್ಯ ನಾ 
ಮಯಾನ್ಯ ಧರ್ಮರೂಪೇಣ ಕೋಪ್ಯ್ಕಧರ್ಮಃ ಪ್ರಕಲ್ಪಿತಃ । 


ಕೇಳ್‌ ರಕ್ಷ ಣಂ AP ದಾತುಮಂದ್ಯೆತಾಂ I ೫೪ ॥ 
ಅಜ್ಜಾ ನಾನ್ಮ ಸ ದೈತ ತ್ಯಂ ಶಿನಭಕ್ಕಮನಮರ್ದಯಂ | . 

ರಜಸಾ ಕ್ರಾ ಂತಯುದ್ಧಿ ಡೆ ನ ಭವೇದ್ದರ್ಮಸಂಗ್ರಹಃ ! ೫೫ ॥ 
ಗುರುಪ್ರ Ko ಸುಲಭಃ ಸ್ಸು ರದ್ದಿಫ ಸಶತಾಕುಲಃ 

ಸುತು ಇತ ph ಶಿವಸಂಶಯಾಃ I ೫೬ ॥ 


ನಿಶೇಷತೋ ಲಿಂಗಧರಾಃ ಶಿನಸ್ತಾನ್‌ ಬಹುಮನ್ಯತೇ । 
ಪುರಾ ಪುರತ್ರ ಯಾನಾಸಾ ದೈತೇಯಾ ಲಿಂಗಧಾರಕಾಃ WEE ೪8೬ ॥ 


೨೭೨ ಬಸವತತ್ವ ರತ್ನಾಕರ 
ಅಜಿತಾಃ ಶಂಭುನಾ ಪೂರ್ವಂ ಮುಕ್ತಲಿಂಗಾ ವಿದೂಷಿತಾಃ । 
ಅಸ್ಕಕಂಠಸ್ಥಿತಂ ಲಿಂಗಮಮಸಪಾಣಿಂ ನ ಮುಂಚತಿ ॥ ೫೮ ॥ 
ಲಿಂಗಧಾರಕರಾದ ದೈತ್ಯರು ಪುರತ್ರಯಗಳಲ್ಲಿ ವಾಸವನ್ನು ಮಾಡಿ ಅಜೇಯರಾಗಿದ್ದರು. 
ಅಂತಹ ಲಿಂಗಧಾರಕರನ್ನು ಶಿವನು ಬಹಳ ಮುನ್ನಿಸುತ್ತಾನೆ. 
ಇದಕ್ಕೆ ಗೌತಮ ಮಹರ್ಷಿಗಳು ಕೆಳಗೆ ಬರೆದ ಪ್ರಕಾರ ಉತ್ತರವನು 
ಕ ೆ ಎ 
ಕೊಡುತ್ತಾರೆ. ' 


ಸೂರ್ವಜನ್ಮನಿ ಭಕೋಯನಮುರುಣಾದ್ರಿಪತೇಃ ಸ್ಪುಟಂ 
ಮಹಿಸಷತ್ತೇ ಮದಾಕ್ರಾಂತಃ ಪರಲಿಂಗೇನ ಸಂಗತಃ । 


ಭಕ್ತ್ಯಾ ಲಿಂಗಧರಂ ಹಂತುಮ್‌ ಕಃ ಸಮರ್ಥೊೋ ಜಗತ್ರಯೇ ॥ ೮೨ ॥ 
ದೃಷ್ಟಾ ಸ್ರರತ್ರಯೇ ಪೂರ್ವಂ ರುದ್ರೇಣ ನಿಜಿತಾಸ್ತ್ರಯಃ । 
ತತ್‌ ಖಡ್ಗ ಪರಿಕೃತ್ತೇನ ಕಂಠೇನಾಸ್ಕೇ ವರಾನನೇ ॥ ಅಪ್ಲಿ 
ದೀಕ್ಸಾ ವಿರಹಿತಂ ಲಿಂಗಂ ದತ್ತಂ ಹಂತೀತಿ ಚೋದಿತಂ | 
ಕೃತಂಹಿ ಮಹಿಷೇಣಾನಿ ಭಕ್ಕಿತೋ ಲಿಂಗಧಾರಣಂ ॥ ೮೪ ॥ 
ಪೂರ್ವಜನ್ಮತಪೋ ಯೋಗಾತ್‌ ಸ್ಮರಣಾಲ್ಲಿಂಗಧಾರಣಾತ್‌ | 


ತ್ವತ್ಪಾದ ಸದ್ಮಸಂಸ್ಸರ್ಶಾದಯಂ ಮುಕ್ತೋ ನ ಸಂಶಯಃ ॥ ೮೫ ॥ 
ಶ್ರೀಗೌತಮ ಮಹರ್ಷಿಗಳು ಲಿಂಗದ ಮಹಿಮೆಯನ್ನು ವರ್ಣಿಸಿರುತ್ತಾರೆ. ಭಕ್ತಿಯಿಂದ 
ಲಿಂಗವನ್ನು ಪೂಜಿಸತಕ್ಕವರಿಗೆ ಲೋಕದಲ್ಲಿ ಯಾರೂ ಸಮಾನರಿಲ್ಲ. ಅವರು ಯಾರಿಗೂ 
ಮಣಿಯುವದಿಲ್ಲ. ಪೂರ್ವದಲ್ಲಿ ಅನೇಕ ಮನು, ಮುನಿ, ಸಿದ್ದರೆಲ್ಲ ಲಿಂಗವನ್ನು ಪೂಜಿಸಿ 
ಗೌರವಸಡೆದಿರುತ್ತಾರೆಂದು ಗೌತಮ ಮಹರ್ಷಿಗಳು ಇತಿಹಾಸದ ಉಲ್ಲೇಖವನ್ನು 
ಮಾಡಿರುತ್ತಾರೆ. 


ಹೀಗೆಯೇ ಸ್ಪಂದಪುರಾಣದಲ್ಲಿ ಇನ್ನೂ ಅನೇಕ ಪ್ರಮಾಣಗಳು ಸಿಗುತ್ತವೆ. 


ಲಿಂಗಪುರಾಣದಲ್ಲಿ ಸಂಪೂರ್ಣವಾಗಿ ಲಿಂಗದ ಮಹಾತ್ಮ್ಯೆಯು ಹೇಳಲ್ಪಟ್ಟರುತ್ತದೆ. 
ಆದರೆ ಇಲ್ಲಿ ಲಿಂಗಪುರಾಣದ ಒಂದೆರಡು ಸನ್ನಿವೇಶಗಳನ್ನು ಕೊಡಲಾಗುತ್ತೆ. 


ದೀಯತೇ ಲಿಂಗಸಂಬಂಧಃ ಕ್ಸೀಯತೇ ಚ ಮಲತ್ರಯಂ । 
ದೀಯತೇ ಕ್ಸೀಯತೇ ತಸ್ಮಾತ್ಸಾದೀಕ್ಬೇತಿ ನಿಗದ್ಯತೇ ॥ 

ಸಾ ದೀಸಾ ಪರಮಾ ಶೈವೀ ತ್ರಿಧಾ ಭವತಿ ನಿರ್ಮಲಾ । 

ಏಕಾ ನೇಧಾತ್ಮಿಕಾ ಸಾಕ್ಸಾದನ್ಯಾಮಂತ್ರಾತ್ಮಿಕಾಮತಾ ॥ 
ಕ್ರಿಯಾತ್ಮಿಕಾ ಪರಾಕಾಚಿ ದೇನಮೇನ ತ್ರಿಧಾ ಭವೇತ್‌ । 

ಹಸ್ತ ಮಸ್ತಕ ಸಂಯೋಗಾದ್ವೇಧೇತಿ ಪರಿಗೀಯತೇ ॥ 
ಗುರುಣೋದೀರಿತಾಕರ್ಣೇ ಯಾ ಸಾ ಮಂತ್ರೇತಿ ಕಥ್ಯತೇ 
ಶಿಷ್ಯಸಾಣಿತಲೇ ದತ್ತಾ ಯಾ ದೀಕ್ಸಾ ಸಾ ಕ್ರಿಯಾಮತಾ ॥ 
ಪಾಶಾನಶೇಷಾರ್ನ ಕರ್ತರ್ಯಾಚ್ಛಿತ್ವಾ ಲಿಂಗಂ ಸಮಾದಿಶೇತ್‌ | 
ಕರ್ತರೀ ಶಿವದೀಕ್ಸಾಸ್ಕಾದ್ಯ ಯಾಸಾಶಾನ್‌ ಛಿನತ್ಯಸೌ ॥ 

ಕೃತ್ವಾ ಶೈವೀಂ ಪರಾಂ ದೀಕ್ಸಾಂ ತತ್ವವಿದ್ಯಾಂ ಶಿವಾತ್ಮಿಕಾಂ 
ಛಿತ್ವಾ ನಿದ್ಯಾ ಮುಹಾಕೋಶಂ ಕಲಾಥ್ಯಾನಂ ವಿಚಿಂತಯೇ3್‌ ॥ 
ಯಥಾ ಕಲಾ ತಥಾ ಭಾನೋ ಯಥಾ ಭಾವಸ್ಮಥಾ ಮನಃ । 
ಯಥಾ ಮನಸ್ತಥಾ ದೃಷ್ಟಿ: ಯಥಾ ದೃಷ್ಟಿಸ್ತಥಾ ಸ್ಹಲಂ ॥ 
ಯಾಕಲಾ ಪರಮಾ ಸೂಕ್ಸ್ಮ್ಮಾ ಮಂತ್ರಾಣಾಂ ಜೋಧಿನೀ ಪರಾ | 


ತಾಮಾಕೃಷ್ಯ ಯಥಾ ನ್ಯಾಯಂ ಲಿಂಗೇ ಸಮುಪವೇಶಯೇ 3 ॥ 


So ವಂಚ ಸು 


ಬಸವಣ್ಣನವರ ಲಿಂಗನಿಸ್ಮೆ ೨೭4 


ತತಸ್ತಲ್ಲಿಂಗಮಸ್ಕಾಂಗೇ ಶಿಸ್ಕಸ್ಕಾಮಿತ ತೇಜಸಾ | 
ಸಂಯೋಜನೀಯಂ ಗುರುಣಾ ಪೂರ್ವೋಕ್ತೇನೈ ನವರ್ತ್ವನಾ ॥ 
ತನುತ್ರಯಗತಾನಾದಿ ಮಲತ್ರಯಮುಸ್‌ೌ ಗುರುಃ । 

ದೀಕ್ಸಾ ತ್ರಯೇಣ ನಿರ್ದಗ್ಭ್ಯ್ಯಾ ಲಿಂಗತ್ರಿತಯಮಾದಿಶೇತ್‌ ॥ 
ಅಂಗಂ ತು ತ್ರಿವಿಧಂ ಪ್ರೋಕ್ತಂ ಸ್ಥೂಲಂ ಸೂಕ್ಸ್ಮಂತು ಕಾರಣಂ । 
ಧಾರಯಂತೋ ನರಾ ಸ್ಟೂಲಂ ಕಾರಣಂ ಸಂಪ್ರಯಾಂತಿ ಹಿ ॥ 
ಕುರ್ಯಾತ್ರಿ ಪುಟಿಸಂಧಾನಂ ಶಿವಸಾಯುಜ್ಯ ಕಾರಣಂ 
ನಕ್ಸ್ಕೇ ತ್ರಿಪುಟಿಸಂಧಾನ ಲಕ್ಷಣಂ ಶಿವಯೋಗಿನಾಂ ॥ 
ಸ್ಥೂಲಸ್ಯ ಲಿಂಗಡೇಹಸ್ಯ ಸೂಕ್ಸ್ಮಸ್ಯ ಮನಸಸ್ತಥಾ । 
ಕಾರಣಸ್ಕ್ಯಾತ್ಮನೋ ನಿತ್ಯಂ ಕುರ್ಯಾದೈಕ್ಕ ಮತಂದ್ರಿತಃ ॥ 
ಅಂಗೇನ ಧಾರಯೇಲ್ಲಿಂಗಂ ಧ್ಯಾಯೇಚ್ಚಿತ್ತ್ವೇನ ಶಂಕರಂ | 
ಸ್ವಾತ್ಮನಾ ಭಾನಯೇತ್ಪೂರ್ಣಂಮೈಕ್ಯಭಾನೇನ ಸರ್ವತಃ ॥ 
ಏತತ್ತಿ ಪುಟಿಸಂಧಾನ ಲಕ್ಷಣಂ ಪರಿಕೀರ್ತಿತಂ | 

ಕೀಟೋ ಭ್ರಮರಯೋಗೇನ ಭ್ರಮರೋ ಭವತಿ ಧೃನಂ ॥ 
ಮಾನವಃ ಶಿವಯೋಗೇನ ಶಿವೋ ಭನತಿ ನಿಶ್ಚಯಂ 

ಅನೇನ ವರ್ತ್ನನಾ ಗಚನ್‌ ಸಜೀವನ್ನೇವ ಶಂಕರ ॥ 
ಬ್ರಹ್ಮವಿಷ್ಣ್ವಾದಯೋ ದೇವಾಃ ಮುನಯೋ ಗೌತಮಾದಯಃ | 
ಧಾರಯಂತಿ ಸದಾ ಲಿಂಗಂ ಉತ್ತಮಾಂಗೇ ನಿಶೇಷತಃ ॥ 
ವೇದೇಷು ಶಾಸ್ತ್ರಸಂಘೇಷು ಪುರಾಣೇಷ್ವಾಗಮೇಷು ಚ । 
ಬ್ರಾಹ್ಮಣಸ್ಯ ಸಮಾಖ್ಯಾತಂ ಲಿಂಗಧಾರಣಮಂತ್ತವಮಂಂ ॥ 
ಆಚಾರಲಿಂಗಂ ಪ್ರಥಮಂ ಗುರುಲಿಂಗಂ ದ್ವಿತೀಯಕಂ | 
ಶಿವಲಿಂಗಂ ತೃತೀಯಂ ಸ್ಯಾತ್‌ ಚರಲಿಂಗಂ ಚತುರ್ಥಕಂ ॥ 
ಪ್ರಸಾದಂ ಪಂಚಮಂ ಲಿಂಗಂ ಮಹಾಲಿಂಗಂ ತು ಷಷ್ಮಕಂ | 
ಭಕ್ತೋ ಮಾಹೇಶ್ವರಶ್ಟೈನ ಪ್ರಸಾದೀ ಪ್ರಾಣಲಿಂಗಕಃ । 
ಶರಣೈಕ್ಕಸ್ಥಲೇ ಸಡ್ಳಿಃ ಕ್ರಮಾಲ್ಲಿಂಗಮುದಾಹೃತಂ ॥ 


' ಅಂದರೆ--ಲಿಂಗಸಂಬಂಧವನ್ನುಂಟುಮಾಡಿ ಆಣವಮಲ, ಮಾಯಾಮಲ, ಕಾರ್ಮಿಕ 
ಮಲಗಳೆಂಬ ಮಲತ್ರಯಗಳನ್ನು ನಾಶಮಾಡುವದಕ್ಕೆ ದೀಕ್ಸೆಯೆಂದು ಹೆಸರು. 
ಆ ದೀಕ್ಸೆಯು ನೇಧಾ, ಮಂತ್ರ, ಕ್ರಿಯಾತ್ಮಕವಾಗಿ ಮೂರು ಪ್ರಕಾರವಾಗಿರುತ್ತದೆ. 
ಹಸ್ತ ಮಸ್ತಕಗಳ ಸಂಯೋಗದಿಂದ ನೇಧಾ ದೀಕ್ಸೆಯೆಂತಲೂ,--ಅಂದರೆ ಗುರುವು ತನ್ನ 
ಹಸ್ತವನ್ನು ಶಿಷ್ಯನ ಮಸ್ತಕದ ಮೇಲೆ ಇಡುವನದಕ್ಕೇನೆ ನೇಧಾ ದೀಕ್ಸೆಯೆಂದು ಹೆಸರು. 
ಗುರುವು ಶಿಷ್ಯನ ಕರ್ಣದಲ್ಲಿ ಮಂತ್ರೋನದೇಶವನ್ನು ಮಾಡುವದಕ್ಕೆ ಮಂತ್ರ ದೀಕ್ಷೆ 
ಯೆಂತಲೂ, ಶಿಷ್ಯನ ಹಸ್ತದಲ್ಲಿ ಶಿವಲಿಂಗನನ್ನು ಕೊಡುವದಕ್ಕೆ ಕ್ರಿಯಾ ದೀಕ್ಸೆಯೆಂತಲೂ 
ಹೆಸರು. 


ಶ್ರೀಗುರುವು ಶಿವದೀಕ್ಸಾರೂಪವಾದ ಕತ್ತರಿಯಿಂದ ಶಿಷ್ಯನ ಸಮಸ್ತ ಪಾಶಗಳನ್ನೂ 
ಕತ್ತರಿಸಿ ಶಿನಲಿಂಗಜ್ಞಾನನನ್ನುಂಟುಮಾಡಿಕೊಡುವನು. ಶ್ರೇಷ್ಠವಾದ ಶಿವದೀಕ್ಷೆ 
ಯನ್ನು ಮಾಡಿ ಶಿವಾತ್ಮಕನಾದ ತತ್ವನಿದ್ಯೆಯನ್ನು ಬೋಧಿಸಿ ಅನಿದ್ಯಾಕೋಶಿವನ್ನು 
ಭೇದಿಸಿ ಕಲೆಯ ಧ್ಯಾನವನ್ನು ಮಾಡುವನು. ಆ ಸೂಕ್ಷ್ಮಕಲೆಯನ್ನು ಆಕರ್ಷಿಸಿ 
ವಿದ್ಯುಕ್ತವಾಗಿ ಶಿವಲಿಂಗದಲ್ಲಿ ಸಮಾವೇಶಮಾಡಿ ಕಲಾನ್ವಿತವಾದ ಆ ಶಿನಲಿಂಗನನ್ನು 
ಶಿಷ್ಯನ ಶರೀರದಲ್ಲಿ ಗುರುವಿನಿಂದ ಸಂಯೋಜನೆ ಮಾಡಬೇಕು. ಸ್ಥೂಲ-ಸೂಕ್ಸ್ಮ 
18 


೨೭೪ ಬಸವತತ್ವ ರತ್ನಾಕರ 


ಕಾರಣಾದಿ ತನುತ್ರಯವನ್ನಾವರಿಸಿದ ಮಲತ್ರಯವನ್ನು ದೀಕ್ಸಾತ್ರಯಗಳಿಂದ ಲಯ 
ಗೊಳಿಸಿ ಇಷ್ಟ, ಪ್ರಾಣ, ಭಾವರೂಪ ಲಿಂಗತ್ರಯವನ್ನು ಜೋಧಿಸುವನು. 

ಲಿಂಗವು ಸ್ಹೂಲ-ಸೂಕ್ಷ ್ರ ಕಾರಣಭೇದದಿಂದ ಮೂರು ಪ್ರಕಾರವಾಗಿರುವದು. 
ಸೂ ನ ಲಲಿಂಗವನ್ನು ಸನುವ . ನೂಕ ರು ಕಾರಣಲಿಂಗವನ್ನು ಹೊಂದುವರು. ಶಿವ 
ಸಾಯುಜ ಕ್ಕೆ ಕಾರಣವಾದ ತ್ರಿಪುಟಿಸಂಧಾನನನ್ನು ವೇ. ಸೂ ಲವಾದ ಲಿಂಗ 
ನೀಷಕ್ಕೂ ಸೂಕ್ಷ್ಮವಾದ pl ಕಾರಣನಾದ ಆತ್ಮನಿಗೂ ಯಾವಾಗಲೂ 
ಐಕೃತೆಯನ್ನುಂಟುಮಾಡಬೇಕು. ಅಂಗದಲ್ಲಿ ಲಿಂಗವನ್ನು ಧರಿಸಿ ಚಿತ್ತದಲ್ಲಿ ಶಂಕರನನ್ನು 
ಧ್ಯಾನಿಸುತ್ತ ಪೂರ್ಣವಾಗಿ ಐಕ್ಯವನ್ನುಂಟು ಮಾಡುವದಕ್ಕೆ ತ್ರಿ ಪುಟೀಸಂಧಾನ 
ವೆರಿಸುವದು. 

: ಕೀಡೆಯು ಭ್ರಮರದ ಸಂಪರ್ಕದಿಂದ ಭ್ರಮರವಾಗುವದು ನಿಶ್ಚಯವಾದುದು. 
ಮಾನವನು ಶಿವಯೋಗದಿಂದ ಶಿವನಾಗುವದು ನಿಶ್ಚಯವಾದುದು. ಈ ಮಾರ್ಗದಿಂದ 
ನಡೆಯತಕ್ಕನನು ಜೀನಿಸಿರುವಾಗಲೇ ಶಿವನಾಗುವನು. 

ಬ್ರಹ್ಮ ನಿಷ್ಣು ಮೊದಲಾದ ದೇವತೆಗಳೂ, ಗೌತಮಾದಿ ಮುನಿಗಳೂ ಮಸ್ತಕದಲ್ಲಿ 
ಲಿಂಗವನ್ನು ಧರಿಸಿಕೊಳ್ಳುವರು. ವೇದಶಾಸ್ತ್ರ ಪುರಾಣಾಗಮಾದಿಗಳಲ್ಲಿ ಬ್ರಾಹ್ಮಣನಾದ 
ವನಿಗೆ ಲಿಂಗಧಾರಣವು ಹೇಳಲ್ಪಟ್ಟಿರುತ್ತದೆ. ಲಿಂಗವು ಆಚಾರಲಿಂಗ, ಗುರುಲಿಂಗ, 
ಶಿವಲಿಂಗ, ಚರಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂದು ಆರು ಪ್ರಕಾರವಾಗಿರು 
ನದು, ಸ್ಪಲವು- ಭಕ್ತ, ಮಹೇಶ, ಸ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯವೆಂದು 
ಆರು ಪ್ರ ಕಾರವಾಗಿರುವದು. ಈ ಆರು ಸ್ಥಲಗಳಿಗೆ ಆರು ಲಿಂಗಗಳು ಕ್ರಮವಾಗಿ ಹೇಳ 
ಬ್ಬಟ್ಟರುತ್ತನೆ. 


ಸ್ಕಂದಪುರಾಣ- ಶಂಕರ ಸಂಹಿತಾ, ಅಧ್ಯಾಯ ೮೧ 


ಯತ್ರ ಮಾಹೇಶ್ವರಃ ಕುರ್ಯಾತ್‌: ಶಿವಲಿಂಗಾರ್ಚನಂ ಸ ಕೃತ್‌ । 

ವಸಂತಿ ತತ್ರ ತೀರ್ಥಾನಿ ಸರ್ವಾಣಿ ಸತತಂ ಗುಹ ॥ 

ವೀರ ಮಾಹೇಶ್ವರಂ ಮಾಂ ಚ ವಿಭಿನ್ನಂ ಪ್ರವದಂತಿ ಯೇ 1 

ತೇ ಮೂಢಾ ಏವ ಮನುಜಾಃ ನಾತ್ರ ಕಹಿ ವಿಚಾರಣಾ ॥ 
ಮಾಹೇಶ್ವ ರನು ಯಾವ ಸ್ದಾ ನದಲ್ಲಿ ಶಿವಲಿಂಗಾರ್ಚನೆಯನ್ನು ಮಾಡುತ್ತಾನೆಯೋ ಅಲ್ಲಿ 
ಸಕಲ kris ಯಾನಾಗಲೂ ಸನ್ನಿ ಹಿತವಾಗಿರುತ್ತವೆ. ವೀರ ಮಹೇಶ್ವ ರನಿಗೂ, 
ಶಿವನಿಗೂ ಯಾರು ಭೇದವನ್ನು ಕಲ್ಲಿಸುತ್ತಾರೆಯೋ ಅವರು ಮೂರ್ಯರು. 


ಇಲ್ಲಿ ಮಾಹೇಶ್ವರರೆಂದರೆ ಶೈವರಿಗೂ ಅರ್ಥವಾಗುವದಿಲ್ಲವೇ? ಎಂಬುವ ಪ್ರಶ್ನೆಯು 
ಉದ್ಭ ವವಾಗುತ್ತದೆ. ವಿಶೇಷವಾಗಿ ಈ ಶಬ್ದವು ನೀರಶೈವರಿಗೆ ಅನ್ತ ಯಿಸುತ್ತದೆ. 


ನೀಲಕಂಠ ಚಂಪು-ಪುಟಿ ೩೧ 
*"ನೀರಭದ್ರ ಇವಕೃದ್ಧೇ ನೀರ ಮಾಹೇಶ್ವರೇ ಮುನೌ'' 
ಎಂಬುವ ಶ್ಲೋಕ ದಲ್ಲಿರುವ ನೀರಮಾಡೇಶ್ವ ರ ಪದಕ್ಕೆ ಭೀಕಾಕಾರನಾದ ಶೈ ವಬ್ರಾ ಹ್ಮಣ 
ಸಂಡಿತಕು--ವೀರಶೈವ ವರೆಂದೇ ಅರ್ಥಮಾಡಿರುತ್ತಾ ತೆ 


ಬಸವಣ್ಣ ನವರ ಲಿಂಗನಿಸ್ಠೆ ೨೭೫ 


ಶಿವಲಿಂಗಾಂಗ ಸಂಬಂಧಭಾಜಾಂ ದರ್ಶನಮಾತ್ರತಃ । 

ಮುಕ್ತಿಂ ಗಚ್ಛಂತಿ ಮನುಜಾಃ ಪಶುಪಕ್ಷಿ ಮೃಗಾದಯಃ ॥ 

ತೇಷಾಂ ಸಂರಕ್ಸಣಂ ಯಸ್ತು ಕುರುತೇ ಮನುಜೋತ್ತಮಃ । 

ಸ ಧನ್ಯಃ ಸ ಕೃತಾರ್ಥಃ ಸ್ಥಾತ್ಸಶಿವೈಕ್ಯ ಪದಂ ವ್ರಜೇತ್‌ ॥ 

ತಸ್ಮಾತ್ಸರ್ವಂ ಪರಿತ್ಯಜ್ಯ ಸರ್ವಭಾವೇನ ಸರ್ವದಾ । 

ಪೂಜಯೇದಾದರೇಣೈವ ದ್ವಿಜಂ ಲಿಂಗಾಂಗ ಸಂಗಿನಾಂ ॥ 
ಶಿವಲಿಂಗಾಂಗಗಳ ಸಂಬಂಧವುಳ್ಳ ನೀರಮಾಹೇಶ್ವರರ ದರ್ಶನಮಾತ್ರದಿಂದ ಮನುಷ್ಯ 
ರಿಗೂ, ಸಶುಪಕ್ಷೆ ಮೃಗಾದಿಗಳಿಗೂ ಮುಕ್ತಿಯು ದೊರಕುನದೆಂದೂ, ಈ ನೀರ 
ಮಾಹೇಶ್ವರರ ಸಂರಕ್ಷಣೆಯನ್ನು 'ಯಾವನು ಮಾಡುವನೋ ಅವನೇ ಧನ್ಯನೆಂದೂ, 
ಅವನು ಶಿವಪದವನ್ನು ಹೊಂದುವನೆಂದೂ ಹೇಳಿದೆ. ಆದ್ದರಿಂದ ಎಲ್ಲವನ್ನೂ ಬಿಟ್ಟು 
ಅದರ ಬುದ್ಧಿ ಯಿಂದ ಲಿಂಗಾಂಗಸಂಗಿಯಾದ ಮಹೇಶ್ವ ರನನ್ನು ಪೂಜಿಸಬೇಕು. ಇಲ್ಲಿ 
ಸರ್ಯಾಯದಿಂದ ಲಿಂಗಧಾರಣದ ಮಹಾತೆ ಯು ಲಾಗುತ್ತದೆ. 


ಶಂಕರ ಸಂಹಿತಾ- ಅಧ್ಯಾಯ ೮೪ 


ಉರಸ್ಸ ಲೇ ಹರಿರ್ಲಿಂಗಂ ಧೃತ್ವಾಶಕ್ರಪುರೋಗಮಾಃ । 
ಸಳ ಮಾಂ ಸಮಾರಾಧ್ಯ ಸ್ವಂ ಸ್ನ [) ಸದಮವಾಸಿರೇ ॥ 
ಫ್ರೀ ಸರಸ್ತತೀ ಮುಖ್ಯಾ ವೊ € ಮಲ್ಲಿಂಗಮಾದರಾತ್‌ | 
ಸ ನಿಜಾಂಗೇ ತಲ್ಲೀನಭಾವಾಜ್ಞ ಗ್ಮುಃ 1 ನರಂ ಸುಖಂ ॥ 
ವಿಷ್ಣು ಇಂದ್ರ ನೇ ಮೊದಲಾದ ದೇವತೆಗಳು ವಕ್ಚಸ್ಥ _ಲದಲ್ಲಿ ಶಿವಲಿಂಗವನ್ನು ಧರಿಸಿ 
ಪೂಜಿಸಿ ಅಸಾಧಾರಣ ಸುಖವನ್ನು ಹೊಂದಿರು" ಕಿ. ಪ ವಿಷಯಕ್ಕೆ ಇನ್ನೂ 
ಬೇಕಾದಷ್ಟು ಪುರಾಣಗಳ ಪ್ರಮಾಣಗಳು ಸಿಗುತ್ತವೆ. 
ಇಲ್ಲಿಯವರೆಗೆ ನೇದೋಪನಿಷತ್ಪುರಾಣಾಗಮಾದಿಗಳಲ್ಲಿ ಲಿಂಗಧಾರಣವು ಹೇಗೆ 
ಸಮರ್ಥಿಸಲ್ಪಟ್ಟಿರುತ್ತದೆಂಬುವದನ್ನು ವಿಸ್ತಾರವಾಗಿ ನಾವು ನಿವೇಚಿಸಿದ್ದೇವೆ. ಇಂತಹ 
ಲಿಂಗಧಾರಣವನ್ನು ಬಸವಣ್ಣನವರು ಹೇಗೆ ಪ್ರಚಂಡ ಪ್ರಚಾರವನ್ನು ಮಾಡಿ ಅದರ 
ಹೆಚ್ಚಳವನ್ನು ಹೆಚ್ಚಿಸಿದರೆಂಬುವದನ್ನು ಅವರ ಅನಂತ ವಚನಗಳಿಂದಲೂ ಇನ್ನುಮುಂದೆ 
ತೋರಿಸುತ್ತೇವೆ. 
೪೨೮ 
ಬಸವಣ್ಣನವರು-- 
€ ಶೃತಿಗಗಮ್ಯ ದ್ವಾದಶಾಂತ್ಯನಪ್ರತಿಮ ಮಹಿಮಂಗೆ ಪ್ರತಿಯುಂಟಿ? 
ಸೋಮಃ ಪವತೇ ಎಂಬುವ ಶೃತಿಯನರಿದು ಶಿವನೇಕೋದೇವ ರುದ್ರ 
ನದ್ವಿತೀಯನೆಂದು ನಂಬುವದು ಕಾಣಿರಣ್ಣ ಕೂಡಲಸಂಗಮದೇವನಲ್ಲದೆ 
ಇಲ್ಲವೆಂದು ಎತ್ತಿದೆ ಬಿರುದ ಜಗವೆಲ್ಲರಿಯಲು'' 


೪೨೯ | 
«ವೇದ ಸ್ವಯಂಭುವೆಂಬ ನಾದಿನೀ ಕಲಕ ನಿಕೋದೇವ ಭಿ 


೨೨ (% ) 
ಊಹ ಗಿ ಬ್ಯ ಡಾ ಭೂನಿ 


ನದ್ವಿ ಶೀಯನೆಂದು ನಂಬುವದು ಕಾಣಿರಣ್ಣ 
ಜನಯನ ದೇವ ನಕೋ ದೇವ ನಿಳೋ' ಹಿ ರುದ್ರೋ ನದಿ, es 


೨೭೬ ಬಸವತತ್ವ ರತ್ನಾಕರ 


ತಸ್ತುಃ'' "" ಚಕಿತಮಭಿದತ್ತೆ, ಶೃತಿ ಸಾರುತ್ತಿದೆ. ಜಗದ ಕರ್ತ ಕೂಡಲ 


ಸಂಗ ಮಡೇವನೊಬ್ಬನೇ ಕಾಣಿರಣ್ಣ'' 


೪೩೦ 
ಶೃ ತಿತತಿ ಶಿರದಮೇಲೆ ಅತ್ಯತಿಷ್ಯದ್ದ ದ್ಲಶಾಂಗುಲವ ನಾನೇನೆಂಬೆನಯ್ಯ 
ಘನಕ್ಕೆ ಘನ ಮಹಿಮನ ಮನಕೃಗೋಚರನ, ಅತೋ. 
ಮಹತೋ ಮಹೀಯಾನ್‌ ಮಹಾದಾನಿ ಕೂಡಲಸಂಗಮದೇವ? 


೪೩೧ 
«ಸಕಲ ನಿಷ್ಕಲವ ಕೂಡಿಕೊಂಡಿಸ್ಸೆ ಯಾಗಿ ಸಕಲ ನೀನೇ ದೇವಾ 
ನಿಷ್ಕಲ ನೀನೇ ಕಂಡಯ್ಯ ವಿಶ್ವತೋ ಚಕ್ಸು "ನೀನೇ ದೇವ, ವಿಶ್ವತೋ ಮುಖ 
ನೀನೇ ದೇವ, ವಿಶ್ವತೋ MT ನವ, ಕಾಡಲಸಂಗಳ 6 


೪೩೨ 
« ಎತ್ತೆತ್ತನೋಡಿದಡತ್ತತ್ತ ನೀನೇ ದೇವಾ, ಸಕಲ ವಿಸ್ತಾರದ ರೂಹು 

ನೀನೇ ದೇವಾ, ವಿಶ್ವತೋ ಬಾಹು ನೀನೇ ದೇವಾ, ವಿಶ್ವತೋ ಚಕ್ಸು ನೀನೇ 

ದೇವಾ, ವಿಶ್ವತೋ ಮುಖ ನೀನೇ ದೇವಾ, ನಿಶ್ಚತೋ ಪಾದ ನೀನೇ ದೇವಾ 

ಕೂಡಲಸಂಗಮದೇವಾ? 

೪ಕ್ಕ೩್ನಿ 
"ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ 

ತ್ರತ್ತ್ವ ನಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತತ್ತ ನಿಮ್ಮ. ಶ್ರೀಮುಕುಟ 

ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲಸಂಗಮದೇವಯ್ಯಾ 

ಎನ್ನ ಕರಸ್ಪ ಳಕ್ಕೈ ಬಂದು ಚುಳುಕಾವಿರಯ್ಯ' 
ಮೇಲೆ ಬರೆದ ಆರು ವಚನಗಳನ್ನು ಓದಿ ನೋಡಿದರೆ ಬಸವಣ್ಣ ನ್ಲಿನವರ ದೃಷ್ಠಿ ಯಲ್ಲಿ ಲಿಂಗ 
ತತ್ವ ದ ವ್ಯಾಸಕತೆಯು ಸ್ಪ ಸ ಸ್ಟ ವಾಗಿ ಕಾಣಿಸುತ್ತದೆ. 

ಮೇಲಿನ ನಚನಗಳ ಸಾರಾಂಶವನ್ನು ಇಲ್ಲಿ ನೋಡೋಣ : ಆ 

ವೇದಗಳಿಗೆ ಅಗಮ್ಯನಾ ಾೂದ ಪರಮಾತ ತಿಗೆ ಪ ರ್ರತಿಯುಂಟಿ? ಸೋಮಃ ಪವತೇ 
ಎಂಬುವ ವೇದವನ್ನು ಓದಿ ನೋಡಿದರೆ ಶಿವನೊಬ್ಬ ರೆ ದೇವನು. ಅವನನ್ನು ತಿಳಿಯಲು. 
ವೇದಗಳೂ ಕೂಡ ಚಕಿತವಾಗುತ್ತಲಿವೆ. ಜಗತೃರ್ತ ಕೂಡಲಸಂಗಮದೇವನೊಬ್ಬ ನೇ 
ದೇವನು. ವೇದಗಳ ಸಮುದಾಯದ ಶಿರದಮೇಲೆ (ಅತ್ಯ ತಿಷ್ಕದ್ಧ ಶಾಂಗುಲನೇನೆಂಬೆನಯ್ಯ) 
ದಶಾಂಗುಲವನ್ನು ಮಿಾಾರಿದವನು ಶಿವನು. RMSE ತು ಪದವು ಜಗತ್ತಿ ಕ” 
ಉಪಲಕ್ಸಣವಿರುತ್ತದೆ. ದಶಾಂಗುಲವನ್ನು ಮಿಾರಿದವನೆಂದರೆ ಜಗತ್ತನ್ನು ನಾರಿದವ 
ನೆಂದೇ ಅರ್ಥವು. ಈ ಮಂತ್ರವು ಯಜುರ್ವೇದದ ಪುರುಷಸೂಕ್ತದಲ್ಲಿರುತ್ತದೆ. 
ವೇದಭಾಷ್ಯಕರ್ತರಾದ ಸಾಯಣಾಚಾರ್ಯರು ಮೇಲೆ ಹೇಳಿದ ಪ್ರಕಾರ ವೇದಭಾಷ್ಯದಲ್ಲಿ 
ಬರೆದಿರುತ್ತಾರೆ. ಘನಕ್ಕೆ ಘನ ಮತ್ತು ಮನಸ್ಸಿಗೆ ಅಗೋಚರ, ದೊಡ್ಡ ವಸ್ತುಗಳಿಗಿಂತಲೂ 
ದೊಡ್ಡವನು, ಸಣ್ಣ ವಸ್ತುಗಳಿಗಿಂತಲೂ ಸಣ್ಣ ವನು, ಕೂಡಲಸಂಗಮದೇವನು. ಸಕಲ 


€ 


ಬಸವಣ್ಣನವರ ಲಿಂಗನಿಸ್ಕೆ ೨೭೭ 


ನಿಃಕಲದಿಂದ ಕೂಡಿಕೊಂಡಿರತಕ್ಕವನು. ಎಲ್ಲ ಕಡೆಗೂ ನೇತ್ರಗಳುಳ್ಳಾತನು. ಎಲ್ಲ 
ಕಡೆಗೂ ಮುಖಗಳುಳ್ಳಾ ತನು. ಎಲ್ಲ ಕಡೆಗೂ ಭುಜಗಳುಳ್ಳಾ ತನು ಗು 
ದೇವನು. ನೋಡಿದೆಜಿಯಲ್ಲಿ ಕಾಣುವಾತನು. ಎಲ್ಲ ಕಡೆಗೂ ಪಾದಗಳುಳ್ಳಾತನು. 
ಜಗತ್ತಿನ ಅಗಲಿನಷ್ಟು ಅಗಲಿರುವಾತನು. ಮುಗಿಲಿನಷ್ಟು ಅಗಲ. ಪಾತಾಳಕ್ಕಿಂತಲೂ 
ಅತ್ತತ್ತ ನಿಮ್ಮ ಚರಣಗಳು ಬ್ರಹ್ಮಾಂಡಕ್ಕಿಂತಲೂ ಅತ್ತತ್ತ ಮಸ್ತಕಗಳುಳ್ಳಾತನು. 
ಅಗಮ್ಯ, ಅಗೋಚರ, ಅಪ್ರತಿಮನು;: ಇಂತಹ ಲಿಂಗವು ನನ್ನ ಕೈಯಲ್ಲಿ ಬಂದು 
ಚುಳುಕಾಯಿತು. 
೪ಶ್ನಿ೪ 
ಆವ ಕುಲವಾದರೇನು? ಶಿವಲಿಂಗವಿದ್ದವನೇ ಕುಲಜನು ಕುಲವ 

ನರಸುವರೇ ಶರಣರಲ್ಲಿ ಜಾತಿಸಂಕರನಾದ ಬಳಿಕ "ಶಿವೇ ಜಾತಃ ಕುಲೇ 

ಧರ್ಮಃ ಪೂರ್ವಜನ್ಮ ನಿವರ್ಜಿತಃ ಉಮಾ ಮಾತಾ ಹಿತಾ ರುದ್ರಃ ಈಶ್ವರಃ 

ಕುಲಮೇವ ಚ' ಒಕ್ಳುದಕೊಂಬೆನವರಲ್ಲಿ ಕೂಸಕೊಡುವೆ ತಹ 

ದೇವಾ ನಿಮ್ಮ ಶರಣರನು:' 
ಹೀಗೆ ಸಮಾನತ್ಹವನ್ನು ಹೇಳುತ್ತ-- 


೪೩೫ 
"«ಲಿಂಗಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡೆನಾದರೆ ನಿಮ್ಮಾಣೆ 
ನಿಮ್ಮ ಪ್ರಮಥರಾಣೆ ಲಿಂಗಾರ್ಪಿತವಲ್ಲದೆ ಉದಕವ ಮುಕ್ಕುಳಿಸಿದೆನಾದರೆ 
ಸಲ್ಲೆನು ನಿಮ್ಮ ಗಣಾಚಾರಕ್ಕಯ್ಯ ಲಿಂಗಾರ್ಪಿತವಲ್ಲದೆ ಹುಲ್ಲುಕಡ್ಡಿಯ 
ಕೊಂಡರೆ ಬಲ್ಲೆ ಮುಂದೆ ಭನಘೋರನರಕವೆಂಬುದ ನಿಮಗೆತ್ತಿದ ಕರದಲ್ಲಿ 
ಮತ್ತೊಂದಕ್ಕೆ ಕೈಯಾವೆನು. ಆಳವರಿಯದೆ ನುಡಿದೆನು ಕಡೆಮುಟ್ಟಿ 
ಸಲಿಸದಿದ್ದರೆ ತಲೆದಂಡ ತಲೆದಂಡ ಕೂಡಲಸಂಗಮದೇವಾ” 


ಲಿಂಗವಿಲ್ಲದಲೆ ಯಾವ ಕರ್ಮಂಗಳನ್ನಾದರೂ ಮಾಡಲಾರೆನೆಂದು ಬಸವಣ್ಣನವರು 
ಹೇಳುತ್ತ ಲಿಂಗಪ್ರಸಾದಿಗಳಾಗದಿದ್ದವರ ಅವಹೇಳನವನ್ನು ಮಾಡಿರುತ್ತಾರೆ. 


೪೩೬ 
" ಲಿಂಗಪ್ರಸಾದಿಗಳಲ್ಲದವರ ಸಂಗ ಭಂಗವೆಂದುದು ಗುರುವಚನ, 
ಲಿಂಗಪ್ರಸಾದಿಗಳಲ್ಲದವರ ಸಂಗ ಪಂಚಮಹಾಪಾತಕವೆಂದುದು ಲಿಂಗ 
ವಚನ, "ಅಶನೇ ಶಯನೇ ಯಾನೇ ಸಂಸರ್ಕೇ ಸಹಭೋಜನೇ ಸಂಚರಂತಿ 
ಮಹಾ ಪೋರೇ ನರಕೇ ಕಾಲಮಕ್ಷಯಂ' ಇಂತೆಂದುದಾಗಿ ಕೂಡಲ 
ಸಂಗಮದೇವಾ ನಿಮ್ಮ ಶರಣರಿಗೆ ಶರಣೆಂದು ಶುದ್ಧನಯ್ಯಾ'', 


ಲಿಂಗವನ್ನು ಪೂಜಿಸಬೇಕಾದರೆ ಅದರಲ್ಲಿ ಬೆರೆತು ಅಂದರೆ ಸಮರಸಭಾವನೆಯಿಂದ 


ಮಾಡಿದರೆ ಫಲವುಂಟು, 
ಲಿಂಗಕೃಲ್ಲದೆ ಮತ್ತೊಂದಕ್ಕೆ ಯಾವ ಕಾರ್ಯವನ್ನಾದರೂ ಮಾಡಲಾರೆನೆಂದ್ಳು 


ಬಸವಣ್ಣ ನವರು ಹೇಳಿದ ನಚನನನ್ನು ನೋಡೋಣ, 


೨೭೮೪ ಬಸವತತ್ವ ರತ್ನಾಕರ 


೪೩೭ 
" ಲಿಂಗಕ್ಕಲ್ಲದೆ ಮಾಡೆನೀ ಮನವನು ಜಂಗಮಕ್ಕ ಲ್ಲದೆ ಮಾಡೆನೀ 
ಧನವನು ಪ್ರ ಸಾದಕ್ಯ ಲಡೆ ಮಾಡೆನೀ ತನುವನು Pape ಪ್ರಸಾದ 
ಕೃಲ್ಲದೆ ಬಾಯ್ದೆ ರೆಯನೆಂಬುದಿನ್ನ ಭಾಷೆ ಅನರ್ನಿತವಾದರೆ ಸನ್ನ ನ 
ಮೂಗ ಕೋಯಿ ಕೂಡಲಸಂಗಮದೇವಾ”? pe 
ನಾನು ಆರಂಭಮಾಡುವೆನಯ್ಯಾ ಗುರುಪೂಜೆಗೆಂದು ವ್ಯವಹಾರವ ಮಾಡುವೆನಯ್ಯಾ 
ಲಿಂಗಾರ್ಚನೆಗೆಂದು ಹೇಳುವ ವಾಕ ವು ನೀರಶೈ ವನ ಹೃ ದಯವನ್ನು ಭೇದಿಸುತ್ತ ಲಿದೆ. 
ಲಿಂಗದ ಬಗ್ಗೆ ಬಸ ಸವಣ್ಣ ನವರು ೬0%ಾಂಂಕಾರದಿಂದ ಒಂದು ಸುಂದರವಾದ 
ವಚನವನ್ನು ಹೇಳರುತ್ತಾ ರೆ. £ 
೪೩೮ 
ಆ ಭಕ್ತಿ ಯೇ ಸೃಥ್ವಿಯ ಮೇಲೆ ಗುರುವೆಂಬ ROS 
ಲಿಂಗನೆಂಬ ಲೆಕ ಲಿಂಗವೆಂಬ ಎಲೆಯ ಮೇಲೆ ವಿಚಾರ 
ವೆಂಬ ಹೂವಾಯಿತ್ತು. ಆಚಾರವೆಂಬ ಕಾಯಾಯಿತ್ತು ನಿಷ್ಪತ್ತಿ ಎಂಬ 
ಹಣ್ಣಾಯಿತ್ತು, ನಿಷ್ಪತ್ತಿಯೆಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ 
ಕೂಡಲಸಂಗಮದೇವ ತನಗೆ ಬೇಕೆಂದು ಎತ್ತಿಕೊಂಡ?'' 
ಹೇಗಾದರೂ ಮಾಡಿ ಲಿಂಗತಂದೆಯನ್ನು ಒಲಿಸುವೆನೆಂದು ಬಸವಣ್ಣನವರು ಅಸಾಧಾರಣ 
ವಾದ ಭಕ್ತಿಯಿಂದ ಕೆಲವು ನಚನಗಳನ್ನು ಹೇಳಿರುತ್ತಾರೆ. 


೪೩೯ 
ಕ "ಭವರೋಗ ವೈದ್ಯ ನೆಂದು ನಾನಿಮ್ಮ ಮರೆಹೊಕ್ಕೆ ಭ ಕ್ರಿದಾಯಕನೀ 
ಕರುಣಿಸು ರಿಂಗತಂಜೇ ಜಯಜಯ ಶ್ರೀ ಮಹಾಜೇನ. ಜಯಜಯ 
ಶ್ರೀ ಮಹಾದೇವ, ಜ್‌ ತಿದ್ದಿ ತೆನ್ನ ಮನವು ಕೂಡಲಸಂಗಮದೇವಂಗೆ 
ಶರಣೆಂದಿತೆನ್ನ ಮನವು” 

೪೪೦ ೆ 

“ಅಂಗ್ಫೆಯೊಳಗಣ ಲಿಂಗವನೋಡುತ್ತ ಕಂಗಳು ಕಡೆಗೋಡಿವರೆವುತ್ತ 
ಸುರಿಯುತ್ತ ಎಂದಿಫ್ಟೆ ನೋ? ಕೂಟವೇ ಪ್ರಾಣವಾಗಿ ಎಂದಿಪ್ರೈ ನೋ? 
ನೋಟವೇ ತಾಜ್‌! ಎಂದಿಫ್ಸೆನೋ? ಎನ್ನಂಗನಿಕಾರದ ಸಂಗವಳಿದು 
ಕೂಡಲಸಂಗಯ್ಯಾ ಲಿಂಗಯ್ಯಾ ಲಿಂಗ ಲಿಂಗವೆನ್ನುತ್ತ? 
ಹೇಗಾದರೂ ಲಿಂಗವನ್ನು ಒಲಿಸುವೆನೆಂದು ಬಸವಣ್ಣನವರು ಹೇಳುತ್ತ-- 


೪೪೧ 
" ಮಂಡೆಯ ಬೋಳಿಸಿಕೊಂಡು ಗಂಡುಡೊತು ಸವೊಕ್ಕೆನಯ್ಯಾ ಲಜ್ಜೆ 
ಗೆಟ್ಟಾದರೂ ಲಿಂಗವನೊಲಿಸುವೆ ನಾಣುಗೆಟ್ಟಾ ದರೂ ಲಿಂಗವನೊಲಿಸುನೆ 
ಗ ಸಂಸಾರಿಗಳು ನಗುತಿರ್ಣೊಢಿರಲಿ ಕೂಡಲಸಂಗಮದೇವಾ ಶರಣಗತಿ 
ಕೊಕ್ಕೆ ನಯ್ಯಾ ೨2 


ಬಸವಣ್ಣ ನನರ ಲಿಂಗನಿಷ್ಠೆ 


3 


ಹೀಗೆಯೇ ಬಸವಣ್ಣ ನನರು ಲಿಂಗದ ನಿಷಯಕ್ಕೆ ಅನೇಕ ವಚನಗಳನ್ನು ಹೇಳಿರುತ್ತಾರೆ. 
ಮುಂದೆ ಬಸವಣ್ಣ ನವರ ಅನುಯಾಯಿಗಳಾದ ಅಸಂಖ್ಯಾತ ರಾ ಹೇಗೆ ಲಿಂಗದ 
ತೆ ಶ್ರೇಷ್ಠತೆಯನ್ನು ಕೊಂಡಾಡಿರುತಾ ಇ_ಾರೆಂಬುವದನ್ನು ತೋರಿಸಿಕೊಡಬೇಕಾಗಿರುತ್ತ ದೆ, 


| ೪೪೨ 
ರಾಮೇಶ್ವರದೇವರು-- 

4 ಇನಮಂಡಲದೊಳಗೆ ಕಿರಣವಡಗಿಪ್ಪಂತೆ ಫಲವಹ ಬೀಜದಲ್ಲಿ 
ವೃಕ್ಸ ವಡಗಿಪ್ಪ ಂತೆ ಇಂದುಕಾಂತ: ರನಿಕಾಂತದಲ್ಲಿ ಜಲಬಿಂದು ಅಗ್ನಿ 
ಇಪ್ಪಂತೆ de ಕ್ಸೀರದಲ್ಲಿ ಹೊಂದಿದಧಿತಕ್ರ, ನವನೀತ, ಫೃತವಡಗಿಪ್ಪಂತೆ 
ಅಂಗದ ಮೇಲೆ "ರಿಗಸಾಹಿತ್ಯ ವಾಗಿ ತನ್ನೊ ಳಗೆ ಆ ಲಿಂಗವ ಕಂಡು ಅಂಗ 
ದೊಳಗೆ ತನ್ನ ಕಂಡು ತನ್ನೊಳ! ಸಮಸ್ತ ವಿಸ್ತಾರವನೆಲ್ಲವ ಕಂಡು ಜಂಗಮ 
ಮುಖಲಿಂಗವೆಂಬ ಭೇದವನ್ನು ಲಿಂಗಕ್ಕೆ ಜಂಗಮವೇ ಪ್ರಾಣವಾಗಿಸ್ಪ 


ಭೇದವನು ಅಂಗದೊಳಗೆ ಲಿಂಗವೇ ಆಚಾರವಾಗಿ ಅಳವಟ್ಟ ವಿವರನಸು: 


ಲಿಂಗಾಂಗಸ ಸಳ ಸಂಬಂಧ ಸ್ಪಳ ಕುಳಂಗಳ ವಿವರವಾಗಿ ಇದಿ ಿತೆಂಬುದನು 
ಕಂಗಳ ನೋಟಕ್ಕೆ ಗುರುಪಾದ ಲಿಂಗವೇ ಅಂಗನನೊಳಕೊಂಬ ಭೇದವನು 
ಸಂಗನ ಬಸವಣ್ಣ ಚನ್ನಬಸ ಸವಣ ನಿಂದೆ ಕೃ ಸೆಮಾಡಿಸಿ ಎನ್ನ ನುಳುಹು 
ಪ್ರಭುವೇ ಕಪಿಲಸಿದ್ಧ ಮಸ್ಲಿಕಾರ್ಜುನದೇವಯ್ಯ ಬ 


೪೪೩೩ 
ಉರುಲಿಂಗಪೆದ್ದಿಯ ವಚನ--ಪುಟ ೪೩ . 

"" ಯಶೋ ವಾಚೋ ನಿವರ್ತಂತೇ ಅಪ್ರಾಪ್ಯಮನಸಾ ಸಹ ಎಂಜಿನಿ 
ಸುವ ಲಿಂಗವು, ಅತ್ಯತಿಷ್ಠ ದ್ದ ಶಾಂಗುಲಂ ಎಂದೆನಿಸುವ ಲಿಂಗವು, ಶ್ಚತಿಚಕಿತ 
ಮಭಿದತ್ತೇ ಎಂದೆನಿಸುವ ಲಿಂಗವು, ಅಣೋರಣೀಯಾನ್‌ ಮಹತೋ 
ಮಹೀಯಾನ್‌ ಎಂದೆನಿಸುವ ಲಿಂಗವು, ಅಯಂ ಮೇ ಹಸ್ತೋ ಭಗವಾನ್‌ 
ಎಂದೆನಿಸುವ ಲಿಂಗವು, ಅಯಂ ಮೇ ಭಗವತ್ತರಃ ಎಂದೆನಿಸುವ pa 


ಶ್ರೀ ಗುರುಲಿಂಗ ಜಂಗಮರೂಪವಾಗಿ ಇಷ್ಟಪ್ರಾಣಸ್ತಥಾ ಭಾವಂ ತ್ರಿ 


ಮೇಕಂ ವರಾನನೇ ಎಂದುದಾಗಿ ತಿ ತ್ರಿನಿಧವು hee Rea | 
ಎನ ಕರಸ್ಥಲಕ್ಕೆ ಬಂದು ವಾಗ ತೋರುತ್ತೆ ಪಿದಾನೆ. 
ಆಹಾ ಎನ್ನ ಪುಣ್ಯವೇ ಆಹಾ ಎನ್ನ ಭಾಗ್ಯ ವೇ ಆಹಾ ಎನ್ನ ಸತ್ಯವೇ ಆಹಾ 
ಎನ್ನ ನಿತ್ಯವೇ ಶಿವಶಿವ ಮಡ ಕವ ನೀನೇ ಬಲ್ಲೆ ಉರುಲಿಂಗ 
ಸೆದ್ದಿ ಪ್ರಿಯವಿಶ್ರೀಶ್ವರಾ'' 
೪೪೪ 
ಅಕೃಮಹಾದೇನಿಯವರು-- 

“sf ಗುರುಲಿಂಗಬದೇವರು ತಮ್ಮ ಸ್ತವ ತಂದು ಎನ್ನ ಮಸ್ತಕದ 
ಮೇಲೆ ಸಳ ಎನ್ನ ಭನಂ ry bi ಎನ್ನ ತನ್ನಂತೆ 
ಮಾಢಿದ ಎನಗೆ ತನಗೆ ತಿರಹಿಲ್ಲದಂಕೆ ಮಾಢಿ ಕೋರಿದನು ನೋಡಾ ತನ್ನ 


೨೪೦ 


ಬಸವತತ್ವ ರತ್ನಾಕರ 


ಕರಸ್ಥ ಲದಲ್ಲಿದ್ದ ಮಹಾ ಲಿಂಗವ ನನ್ನ ಕರಸ್ಜ ಲದಲ್ಲಿ ಮೂರ್ತವಗೊಳಿಸಿದ 
ಎನ್ನ ಕರಸ್ಥ ಲದಲ್ಲಿದ್ದ ಮಹಾಲಿಂಗವನು ಎನ್ನ ಮನಸ್ಥಲದಲ್ಲಿ ಮೂರ್ತ 
ಗೊಳಿಸಿದ ನಿನ್ನ್ನ ಮನಸ್ಸ ಲದಲ್ಲಿದ್ದ ಮಹಾಲಿಂಗವನು ಎನ್ನ ಭಾವಸ್ಥಲ 
ದಲ್ಲಿ ಮೂಡ್‌ ಓದ ಎನ್ನ್ನ ಭಾವಸ್ಥ ಲದಲ್ಲಿದ್ದ ೬0001ನನು ವನ 
ಸರ್ವಾಂಗದೊಳಹೊರಗೆ ತೆರಹಿಲ್ಲದಳ ನಡಿಸಿದ “ಮ್ಮ ಶ್ರೀ ಗುರುಲಿಂಗ 
ದೇವ ಚನ್ನಮಲ್ಲಿಕಾರ್ಜುನಾ'' 
೪೪೫ 
Ns ಅಯ್ಯಾ ಪಾತಾಳವಿತ್ತಿತ್ತ ಶ್ರೀಪಾದವತ್ತತ್ತ ತ ಬ್ರಹ್ಮಾಂಡವಿತ್ರಿತ್ತ ತ 


po ಜಾಯ 


ಮಣಿಮುಕುಟವತ್ತತ್ತ ಅಯ್ಯಾ ದಶದಿಕ್ಕು ಇತ್ತಿತ್ತ ದಶಭುಜಗಳತ್ತ 
ಚನ್ನಮಲ್ಲಿಕಾರ್ಜುನಯ್ಯಾ ನೀನೆನ್ನ ಕರಸ್ಪ ಳೆ ಬಂದು Roa 


೪೪೬ 
ಸಕಲೇಶಮಾದರಸರು-- 


"" ಜ್ಯೋತಿಯ ಮುಟ್ಟಿದ ಬತ್ತಿ ಎಲ್ಲ ಜ್ಯೋತಿಯಪ್ಪವಯ್ಯ ಸಾಗರವ 
ಮುಟ್ಟದ ನದಿಗಳೆಲ್ಲ ಸಾಗರವಪ್ಪ ವಯ್ಯ ಪ್ರಸಾದವ ಮುಟ್ಟಿದ ಸದಾರ್ಥನೆಲ್ಲ 


ಪ್ರಸಾದವಪ್ಪವಯ್ಯ ಲಿಂಗವ ಮುಟ್ಟದಂಗನೆಲ್ಲ ನಿಮ್ಮಂತಪ್ಪವಯ್ಯ'' 


೪೪೭ 
ಆದೆಯ್ಯನವರು-- 

""ಅಂಗದಮೇಲಣ ಲಿಂಗ ಹಿಂಗಿದಾತ ಭವಿಯೆಂಬರು ಅಂಗದ 
ಮೇಲಣ ಲಿಂಗ ಹಿಂಗದಾದ ಭಕ್ತನೆಂಬರು ಅಂಗದೊಳಗೆ ಜಿರಸಿಪ್ಪ ಲಿಂಗದ 
ಹೊಬಲನಾರೂ ಅರಿಯರು ಆ ಲಿಂಗನಿಲ್ಲಡೆ ಒಂದು ಕ್ಷಣ ಒಂದಂಗ 
ಸುಳಿಯುವುಡೇ? ಅಂಗದೊಳಗಣ ಲಿಂಗ ಹಿಂಗದೆ ಆರಾಧಿಸಬಲ್ಲರೆ ಹಿಂಗು 
ವುದು ಭವಮಾಲೆ ಸೌರಾಷ್ಟ್ರಸೋಮೇಶ್ವರಾ'' 


[ ೪೪೮ 
ಸ್ವತಂತ್ರಸಿದ್ಧಲಿಂಗೇಶ್ವರರು-- 

“" ಲಿಂಗವೆಂಬುದು ಸರ್ವಕಾರಣ ನಿರ್ಮಲ ಲಿಂಗವೆಂಬುದು ಸಚ್ಚಿ 
ದಾನಂದ ನಿತ್ಯ ಸರಿಪೂರ್ಣ ಲಿಂಗವೆಂಬುದು ಸರ್ವಲೋಕೋತ್ಪತ್ತಿಗೆಕಾರಣ 
ಲಿಂಗವೆಂಬುದು ಸರ್ವತತ್ವ ಪೂರಣ ನಿಜಚೈ ತನ್ಯವು ಲಿಂಗವೆಂಬುದು ಜನ್ಮ 
ವಾರಿಧಿಯ ದಾಂಟಿಸುವ ಚೈತ್ರ ವುಲಿಂಗವೆಂಬುವದು ಶರಣರ ಹೈದಯದಲ್ಲಿ 
ಬೆಳಗುವ ಜ್ಯೋತಿರ್ಮಯ ಲಿಂಗವು ಇಂತೀ ಲಿಂಗದ ಮರ ನಂಜವೆ 
ಅರಿದವನು ನಿಜಗುರು ಸ ತಂತ್ರಸಿದ್ಧಲಿಂಗೇಶ್ವರಾ'' 

| ೪೪೯ 
ಅಖಂಡೇಶ್ವ ಕರು 

(ಜಗವನೊಳಕೊಂಡ ಲಿಂಗವು ಸೊಗಸಿದೆ ನ್ನ್ನ ಕರಸ್ಜ ಲಕ್ಕ ಬಂದಿರಲು 
ಕಂಡು ಹಗರಣನಾಯಿತ್ತೆ ನಗೆ ಆಹಾ ನನ್ಯ ಣ್ಯ ನೇ ಕಜ ಎನ್ನೆ 


ಬಸನಣ್ಣ ನನರ ಲಿಂಗನಿಸ್ಮೆ 


ಭಾಗ್ಯವೇ ಆಹಾ ಅಖಂಡೇಶ್ವ ರಾ ನಿಮ್ಮ ಘನವ ಕಂಡು ಎನ್ನ ಮನಕ್ಕೆ 
ಮಂಗಳವಾಯಿತ್ತು ಕಡಲ್‌! 
೪೫೦ 
«ಅಣುವಿಗೆ ಅಣುವು ನುಹತ್ತಿಗೆ ಮಹತ್ತು ಎನಿಸುವ ಲಿಂಗದೇವನ 
ಕಂಡೆನಯ್ಯಾ ಎನ್ನ ಕರಸ ಸಲದಲ್ಲಿ ಉಸಮಾತೀತ ವಾಜ ಜ್ಮನಕ್ಕಗೋಚರ 
ನೆನಿಸುವ ದೇವನ ಕಂಡೆನಯ್ಯಾ ಎನ್ನ ಕರಸ ಅದಲ್ಲಿ ಶೃ ತಿತತಿ ಶಿರದಮೇಲೆ 
ದಾಶಂಗುಲನೆನಿಸುವ ದೇವನ ಕಂಡೆನಯ್ಯಾ ನಾ "ನನ್ನ ಕರಸ್ಥ ಅದಲ್ಲಿ 
ಭವಭರಿತ ಜ್ಞಾನಗಮ್ಯ ನೆಪಿಸುವ ದೇವತೆ ಕಂಡೆನಯ್ಯಾ ಎನ ಕರಸ್ಥೆ ಲಲ್ಲಿ 
ಅಖಂಡೇಶ್ವ ರನೆಂಬ ಅನಾದಿಸರಶಿನನ ಕಂಡಿಕ್ಟಭಸ್ಯಾ 4 


| ೪೫೧ 
ಮಡಿವಾಳ ಮಾಚಿದೇವರು 


“ ಮಾಡುವಾತ ಗುರುವಯ್ಯಾ ಮಾಡಿಸಿಕೊಂಬುವಾತ ಭಕ್ತನಯ್ಯಾ . 


ಮಾಡುವ ಮಾಡಿಸಿಕೊಂಬುವೆರಡರ ಚೈತನ್ಯವೇ ಲಿಂಗವಯ್ಯಾ ಸಂಗನ 


ಬಸವಣ್ಣನು ಸೂ ೨ ಲವನಿಃ ಕಲಿಸಿ ಸೂಕ್ಷ್ಮನ ಸರಸ ಲದಲ್ಲಿ ಜಾ 
ತೋರಿದನು ಆ pe ಸವಣ್ಣನ ನಿಲವ ದು ಬದುಕಿಡಿನು ಕಾಣಾ 
ಕಲಿದೇವರದೇವಾ” 
೪೫೨ 
ಸಿದ್ದೇಶ್ವರದೇವರು-- 
"ವೇಧಾದೀಕ್ಷೆ ಮಂತ್ರದೀಕ್ಷೆ ಕ್ರಿ ಯಾದೀಕ್ಷೆ ಯೆಂಬ ದೀಕ್ಷಾ ತ್ರಯಂಗ 
ಳಿಂದ ತನುತ್ರಯಂಗಳ ಪೂರ್ವಾಶ್ರಯವ ಕಳೆದು ಅಂಗತ್ರ pe 


ಸಂಬಂಧಿಸಿದನು ಅದೆಂತೆಂದೊಡೆ ವೇಧಾದೀಕ್ಷೆಯೆಂದು ಶ್ರೀ ತ್ಯ ತನ್ನ 
ಹಸ್ತವ ಶಿಷ್ಯನ ಮಸ್ತಕದಲ್ಲಿ ಸಂಯೋಗನಮಾಡಿದುದು ಮಂತ್ರದೀಕ್ಷೆ 


ಯೆಂದು. ಶ್ರೀ ಗುರುವು ಪ್ರಣವ ಪಂಚಾಕ್ಸರಿಯ ಮಂತ್ರವ ಕರ್ಣದಲ್ಲಿ 
ಉಪದೇಶಿಸಿದುದು. ಕ್ರಿಯಾದೀಕ್ಷೆಯೆಂದು. ಆ ಮಂತ್ರಸ್ವರೂಪವನೇ 
ಇಷ್ಟ ಲಿಂಗಸ್ತ ER ಕರಸ್ಥಲದಲ್ಲಿ ಸಂಬಂಧಿಸಿದುದು ಇದು 
ಕಾ ನೆ! ನೇಧಾದೀಕ್ಷೈೆ ಯಿಂದ ಕಾರಣ ತನುವಿನ ಪೂರ್ವಾಶ್ರಯವಳಿದು 
ಪ್ರಾಣಲಿಂಗಸಂಬಂಧವಾಯಿತ್ತು ಕ್ರಿ ಯಾದೀಕ್ಷೆಯಿಂದ ಸ್ಲೂಲತನುನಿನ 
ಪೂರ್ನಾಶ್ರಯವಳಿದು ಇಷ್ಟಲೆಂಗಸಂಬಂಧವಾಯಿತ್ತು ಹೀಗೆ ಅಂಗ 
ತ್ರಯಂಗಳಲ್ಲಿ ಲಿಂಗತ್ರಯಂಗಳ ಧರಿಸಿದನಯ್ಯ ಮಹಾಲಿಂಗಗುರುಸಿದ್ಧೇಶ್ವರ 
ಪ್ರಭುವೇ ೨» 
೪೫೩ 

ಲಿಂಗಮ ಒನನರು-- 

ಗ ಅಯ್ಯಾ ಈ ಮಹಾಘನವ ಕಾಂಬುದಕ್ಕೆ ಹಸಿವು ಕೆಡಬೇಕು 
ತ.ಸಿಯಡಗಬೇಕು ವೆಸನ ನಿಲ್ಲಬೇಕು ನಿದ್ರೆ ಹರಿಯಬೇಕು ಜೀವಬುದ್ಧಿ ಹಿಂಗ 
ಬೇಕು ಮನಸವನ ಬಿಂದು ಒಡಗೂಡಬೇಕು ಚಿತ್ರ ಒತ್ತಟ್ಟಿಗೆ ಹೋಗದಿರ 


ವಿಲೆ೨ಿ 


ಬಸವತತ್ವ ರತ್ನಾಕರ 


ಬೇಕು ಹೊತ್ತು ಹೊತ್ತಿಗೆ ಉತ್ತರವನೇರಿ ಬೆಚ್ಚು ಬೇರಿಲ್ಲದೆ ಲಿಂಗದೊಳಗೆ 
ಅಚ್ಚೊತ್ತಿದಂತೆ ಬೆರೆದರೆ ಕತ್ತಲೆ ಹರಿಯುವದು ಮರವೆ ಹಿಂಗುವದು ನಿದ್ರೆ 
ಹರಿಯುವದು ಹಸಿವು ಕೆಡುವದು ತೃಷೆಯಡಗುವದು ವೆಸನ ನಿಲ್ಲುವದು 
ಇನೆಲ್ಲನನು ಹಿಂಗಿಸಿ ತಾ ಲಿಂಗವೆಸನಿಯಾಗಬಲ್ಲರೆ ಮುಂಜಿ ಮಹಾ 
ಮಂಗಳದ ಬೆಳಗು ಕಾಣಿಪುದೆಂದರು ನಮ್ಮ ಅಪ್ಪ ಣ್ಣಪ್ಪಿ ಪಿಯ ಚನ್ನ 
ಬಸವಣ್ಣ” 
೪೫೪ 
ಗಣದಾಶಿ ನೀರಣ್ಣನವರು-- 

"" ಈರೇಳುಲೋಕವನೊಳಕೊಂಡ ಮಹಾ ಘನ ಲಿಂಗವು ಭಕ್ತನ 
ಕರಸ್ಜ ಲಕ್ರೆ ಬಂದು ಪೂಜೆಗೊಂಬ ಪರಿಯ ನೋಡಾ ಅಗಮ್ಯ ಅಗೋಚರ 
ಅಪ್ರ vd ಲಿಂಗಸಂಗದಲ್ಲಿ ಇರಬಲ್ಲಾತನೇ ಭಕ್ತನು ಹೀಗಪ್ಲಿಡೆ ಕೇಡಿಲ್ಲದ 
ಲಿಂಗಕ್ಕೆ ಕೇಡುಕಟ್ಟಿ ಹೋದೀತೋ ಇದ್ದೀತೋ ಹೇಗೋ ಎಂತೋ ಎಂದು 
ai ನುಡಿವರು 'ಫನ್ನೆಚ್ಞಾನಿಗಳು ಈ ಲಿಂಗದೊಳಗೆ ಅಖಿಳಾಂಡಕೋಟ 
ಬ್ರಹ್ಮಾಂಡಂಗಳಡಗಿದವು. ಸಾಕ್ಷಿ-- 

 ಅಿಂಗಮಧ್ಯೇ ಜಗತ್ಸರ್ವಂ ತೈಲೋಕ್ಕಂ ಸಚರಾಚರಂ | 
ಲಿಂಗಬಾಹ್ಯೇ ಪರಂ ನಾಸ್ತಿ ತಸ್ಮಾಲ್ಲಿಂಗಂ ಪ್ರಪೂಜಯೇತ್‌ ॥ 
ಎಂದುದಾಗಿ ಇಂತಪ್ಪ ಘನಲಿಂಗನ ಶ್ರೀ ಗುರುಭಕ್ತಂಗೆ ಕರಮನ ಭಾವಕ್ಕೆ 
ಪ್ರತ್ಯಕ್ಷವಾಗಿ ಮಾಡಿಕೊಟ್ಟ ಬಳಿಕ ಅಗಲಲುಂಟೇ? ಹೀಗೆ ಆವ ಶಾಸ್ತ್ರ 
ಆನ ಆಗಮ ಆವ ವಚನ ಹೇಳಿಲ್ಲವಾಗಿ ಮತ್ತಂ ಸಂಪಿಗೆಯ ಪುಷ್ಪದ 
ಸರಿಮಳವು ಎಳ್ಳೆಣ್ಣೆ ಣ್ಣೆ ಯು ಬೆಕೆದ ಮೇಲೆ ಆ ಸಂಪಿಗೆಯ ಪುಷ್ಪದ ಪರಿಮಳ 
ಬೇರೆ SU ಹಾಗೆ ಭಕ್ತನ ಅಂಗದಲ್ಲಿ ಚಿಕೆದಬಳಿಕ ಲಿಂಗವ 
ಅಗಲಲುಂಟೀ? ಇಂತಪ್ಪ ಮಹಾ ಘನಲಿಂಗವು ಹೇಗಿಪ್ಪುಜೋ ಎಂದೊಡೆ 
ಅವರವರ ಮನಭಾವ ಹೇಗಿಪ್ಪುದೋ ಹಾಗಿಪ್ಪುದು'' ಇದಕ್ಕೆ ದೃ ದ ಸ್ವ 

ಉದಕ ಒಂದೇ ವೃಕ್ಷ ಕ್ಸದಲ್ಲಿ ಪೊಕ್ಳು ಮಧುರ ಕಾರ ಟೀ 4 
ಉಪ್ಪು ಕಹಿ ಮೊದಲಾದ ಹೂ 1 ಪ್ರ Ka ಹೆಣ್ಣು ಫಲಂಗಳು ಉದಕ 
ಒಂದೇ ಶ್ರೇತ, ನೀತ, ಹರಿತ್ಕ ಮಾಂಜಿಷ್ಟ _ ಕಪೋತ, ಮಾಣಿಕ್ಯ ಈ ಆರು 
ವರ್ಣಂಗಳಲ್ಲಿ ಬೆರೆದುದು ಅಭ್ರಕ ತೆ ಈ ಅಭ್ರಕ ಹೇಗೆ ಮ ಹಾಗೆ 
ಘನ ಮಹಾಲಿಂಗ ಬಗೆಂದರುಹಿದಾತ ನಮ್ಮ ೫ ಕೂಡಲಸಂಗಮ 
ದೇವಾ” 

೪೫೫ 

"“ ಸತ್ತು ಚಿತ್ತಾನಂದ ನಿತ್ಯಪರಿಪೂರ್ಣ ಮಹಾ ಘರನಲಿಂಗವು 
ಭಕ್ತನ ತನುತ್ರ ಯಕ್ಕೆ ಸಾಕಾರವಾಗಿ ಇಷ್ಟ ಪ್ರಾಣ ಭಾವಲಿಂಗವಾಗಿರ್ದ 
ಕಾರಣ ನಡೆವುತ್ತ ನುಡಿವುತ್ತ ಸರ್ವಾವಸೆ "ಯಲಿ ಲಿಂಗದೊಳಗಿಪ್ಪಾ ತನೇ 
ಭಕ್ತ ಹೀಗಲ್ಲದೆ ನಿತ್ಯ ನಾದ ಲಿಂಗವ ಅನಿತ್ಯವೆಂದು ಸಂಕಲ್ಪ ನಿಕಲ್ಪ 
ಸಂದೇಹದಿಂದ ಅನನು ನುಡಿದು ಆ ನುಹಾ ಘನಲಿಂಗನ ನಂಬದನರಿಗೆ 


ಬಸನಣ್ಣ ನನರ ಲಿಂಗನಿಸ್ಕೆ 


ಆತನು ಇಂಬಾಗಿಪ್ಪನು, ವಿಶ್ವಾಸದಿಂದ ಗೊಲ್ಲಾ ಳಯ್ಯನಿಗೆ ಕುರಿಶಿಕ್ಕಿ 
ಲಿಂಗವಾದುದಿಲ್ಲವೇ? ೫೫0೧ ನಂಬೆಣ್ಣಂಗೆ ಅಂಗನೆಯ ಶುಚ 
ಲಿಂಗವಾದುದಿಲ್ಲವೇ? ವಿಶ್ರಾಸದಿಂದ ಕೆಂಭಾನಿ ಭೋಗಣ್ಣ ೦ಗೆ ಲಿಂಗ 
ಒಡನೇ ಹೋದುದಿಲ್ಲವೇ? ಮತ್ತೆ ಇಷ್ಟಲಿಂಗದೊಳಗೆ ನೀಲಕೋಚನೆ 
ಯಮ್ಮನ ಶರೀರವೇ ಏಕಾಕಾರವಾಗಲಿಲ್ಲವೇ??' ಸಾಕ್ಷಿ-- 


ಕರ್ಸೂರಮನಲಂ ಗ್ರಾಹ್ಯಂ ರೂಪಂ ನಾಸ್ತಿ ನಿರಂತರಂ | 
ತಥಾ ಲಿಂಗಾಂಗಸಂಯೋಗೇ ತತ್ಸದೇ ನಿರ್ಣಯೋ ಭವೇತ್‌ ॥ 


ಎಂಬುದಾಗಿ ಇಂತಪ್ಪ ಮಹಾ ಘನಲಿಂಗದ ನಿಲನನರುಹಿದಾತ ನಮ್ಮ 


ಶಾಂತ Hd ನುಧೇವಾ”' 


೪೫೬ 


| ಹಡಸದ ಅಸ್ಪಣ್ಣನವರು-- 


"ಅಯ್ಯ ಎನ್ನಂಗದ ಮೇಲಿಪ್ಪ ಲಿಂಗವು ಕರ್ಪುರದಂತಾಯಿತ್ತು 
ಎನ್ನ ಪ್ರಾಣದ ಮೇಲಿಪ್ಪ ಲಿಂಗವು ಸರಂಜ್ಯೋತಿಯಂತಾಯಿತ್ತು ಎನ್ನ 


ನಿಃಪ್ರಾಣದ ಮೇಲಿಪ್ಪ ಲಿಂಗವು ನಿರಂಜನದಂತಾಯಿತ್ತು ಈ ತ್ರಿವಿಧವು 
ಏಕವಾದ ಭೇದವ ಹೇಳಿಹೆನು ಕೇಳಿರಣ್ಣ ಎನ್ನ ಅಂಗದ ಮೇಲಿದ್ದ ಕರ್ಪುರ 


ದಂತಿರ್ದ ಲಿಂಗ ಪ್ರಾಣದ ಮೇಲಿರ್ದ ಸರಂಜ್ಯೋತಿಲಿಂಗ ನಿಃಪ್ರಾಣದ 
ಮೇಲಿಪ್ಸ ನಿರಂಜನಲಿಂಗವ ಬೆರೆಯಿತ್ತು ಈ ತ್ರಿವಿಧವು ಏಕವಾದಮೇಲೆ 
ಒಂದಲ್ಲದೆ ಎರಡುಂಟಿ? ಇದಕ್ಕೆ ಸಂದೇಹ ಬೇರಿಲ್ಲವಯ್ಯ ಬಸವಪ್ರಿಯ 
ಕೂಡಲಚನ್ನಬಸವಣ್ಣ?'' 
೪೫೭ 

ಸಂಗನಬಸವೇಶ್ವರರು-- 

“ ಶ್ರೀ ಗುರುವಿನ ಕರಂಗಳು ಹೃದಯಮಧ್ಯದಲ್ಲಿ ಉದಯವಾದ 
ಇಷ್ಟ ಮಹಾಲಿಂಗವೇ ಪರಮಪಾವನವಯ್ಯ ಆ ಮಹಾ ಲಿಂಗವೇ ಪರಮ: 


ಸ ಪ್ರಕಾಶವಯ್ಯ ಆ ಮಹಾಲಿಂಗವೇ ಸರಂಜ್ಯೊ ತಿಸ್ಪ ಸ್ವರೂಸವಯ್ಯ ಆ ಮಹಾ ' 


ಲಿಂಗವೇ ಸರಮನಿಷ್ಠಳ ಳಂಕವಯ್ಯ ಚಿದ ಜ್‌ ್‌ೃ ವಯ್ಯ ಆ ಮಹಾಲಿಂಗವೇ 
ಚಿನ್ಮಯಸ್ವ ರೂಪವಯ್ಯ ಆ ಗನ ಚಿದಾನಂಡಮೂರ್ತಿಯಯ್ಯ 
ಚಿತ್ರ ಕಾಶನೂರ್ತಿ ಯಯ್ಯ ಆ ಮಹಾಲಿಂಗವೇ ಚಿದ್ರೂ ಸಮೂರ್ತಿಯಯ್ಯ. 

ಸಹಜಸನ್ಮಾ ರ್ಗಸ್ವ ರೂಪವಯ್ಯ, ಆ pa ಗ್‌ ಸತ್ತುಚಿತ್ತಾ ಸ 
ಮೂರ್ತಿಯಯ್ಯ ನ ರ್ವಸಾಕ್ಷಿಕಮೂರ್ತಿಯಯ್ಯ ಸರ್ವಜೈ ತನ್ಯಮೂರ್ತಿ 


| ಯಯ್ಯ ಆ ಮಹತ್‌ ಸರ್ವಾಂತರ್ಯಾಮಿ ನೋಡಾ ಅಡೆಂತೆಂ 


ಥೊಡೆ 


ಲಿಂಗಮಥ್ಯೇ ಜಗತ್ಸರ್ವಂ ತ್ರೈಲೋಕ್ಯ ೦ ಸಚರಾಚರಂ | 
ಲಿಂಗಬಾಹೈ ಸ್ಯ ನಾಸ್ತಿ ತಸ್ಮಾ ಲ್ಲಂಗಂ ಪ್ರಪೂಜಯೇತ್‌ ॥ 
ಬೀ ಯತೇ 'ಗಮ್ಮ ತೇ ಯತ್ರ ಯೇನ ಸರ್ವಣಾಜ 
ತೃಡೇವಲಿಂಗಮಿತ್ಯುಕ್ತ ಕಂ ೮ಿಂಗತತ್ವ ಸರಾಯಣೈಃ ॥ 


೨೮೩೨ 


೨೮೪ ಬಸನತತ್ವ ರತ್ನಾಕರ 


ಎಂದುದಾಗಿ ಇಷ್ಟಮಹಾ ಚಿದ್ದ ನೃನಲಿಂಗವೇ ಸರ್ವತತ್ವಂಗಳಿಗೆ ಮೂಲಾ 
ಧಾರಮೂರ್ತಿ ಸಡಾ ಸಂಗನದಿಸನೇಶ್ವ ರಾ” 


ಇಲ್ಲಿಯವರೆಗೆ ಲಿಂಗಧಾರಣಪರಗಳಾದ ಅನೇಕ ಶರಣರ ವಚನಗಳನ್ನು ಕೊಟ್ಟ ರು 
ತ್ತೇನೆ. ಶ್ರೀ ಬಸವಣ್ಣ ನಾನವರ ಲಿಂಗಸಿದ್ಧಾ ೦ತಪ ಸ್ರಚಾರಕ್ಕೆ ಶರಣರ ಬಲವಿದ್ದಿ ಎ 
ಆದ್ದ ರಿಂದ ಬಸ ಸವಣ್ಣ ನನರ ಕಾರ್ಯ ತೀವ್ರ "ತರವಾದ ಗತಿಯಿಂದ ಎಲ್ಲೆ ಡೆಯಲ್ಲಿಯೂ 
ಹಬ್ಬಿ ತು. ಅಡೊಂದು: ಹ ನ್ರಚಂಡತರನಾದ ಕ್ರಾಂತಿಯ ಕಾಲನೆನ್ನು ನಷ್ಟ ರಮಟ್ಟಿಗೆ 
ವ್ಯಾಪಿಸಿತು. ಪ್ರಾಚೀನಕಾಲದಿಂದಲೂ ಲಿಂಗಪೂಜಿಯು ಭರತಖಂಡದಲ್ಲಿ ನಡೆಯುತ್ತ 
ಬಂದರೂ ಬಸವಣ್ಣ ನವರ ಕಾಲದಿಂದ ಅದಕ್ಕೊಂದು ಹೊಸ ಸ್ವರೂಪವು ಬಂದಿತೆಂದು 
ಹೇಳಬಹುದು. “ನೇದಕಾಲದಿಂದಲೂ ಲಿಂಗಸೂಜೆಯು ಎ ರೀತಿಯಿಂದಿದ್ದರೂ 
ಶ್ರೀ ಬಸವಣ್ಣ ನವರು ಉತ್ಕೃಷ್ಟ ಸ ಸ್ವರೂಪವನ್ನು ಕೊಟ್ಟ ರು. ಅದನ್ನು ಜನರಿಗೆ ಬೋಧಿಸಿ 
ಕೃತಿಯಲ್ಲಿ ತಂದರು. ಶ್ರೀ ಬಸವಣ್ಣ he ನೇದಲಿಂಗವನ್ನು ಬಹುಪರಿಯಿಂದ 
ಎ 1ಜದನೊಂಸಿ ತಮ ದೇ ಆದ ಓಂದು ಹೊಸ ಸರಿಸಿ ತಿಯನ್ನು ಂಟುಮಾಡಿ ಲಿಂಗ 
ತತ್ವಪ್ಪ ನ್ರಸಾರಣೆಯ ಆಚಾರ್ಯಕೆನಿಸುವಷ್ಟು ಜನಸಾಮಾನ್ಯ ಮೆಚು ವಗೆಯನ್ನು ಪಡೆದರು. 
ದು ಹಳೆಯ ವಸ್ತುವಿಗೆ ಜ್‌ ಸ್ವ ರಷ ಕೊಟ್ಟಿ 2 ಕೊಟ ವನ ಜಾಣ್ಮೆ 
ಯನ್ನು ಲೋಕದಲ್ಲಿಯ ಜನಗಳು ಮಿಂದ Shad ಸ್ವಾಭಾವಿಕ 
ವಾಗಿರುತ್ತದೆ. ಮೂಲವಸ್ಥುಕಾರನು ಯಾವಾತನೇ ಇರಲಿ ಅನನ ಹೆಸರು ಅಷ್ಟು 
ಬೆಳಕಿಗೆ ಬರುವದಿಲ್ಲ. ಬಸವಣ್ಣನವರಿಗಿಂತಲೂ ಮೊದಲು ಲಿಂಗತತ್ವವಿದ್ದಿತೆಂಬುವದನ್ನು 
ಈ ಮೊದಲೇ ತಿಳಿಸಿರುತ್ತೇವೆ. ಆದರೆ ಅದನ್ನು ಜನಸಾಮಾನ್ಯದ ಹಾಸು ಹೊಚ್ಚುಗೆ 
ಯನ್ನು ಮಾಡಿದ ಗೌರವವು ಮಾತ್ರ ಬಸವಣ್ಣನವರನ್ನು ಬಿಟ್ಟರೆ ಬೇರೊಬ್ಬರಿಗೆ ಸಲ್ಲ 
ಲಾರದೆಂದು ಸೂರ್ಯಸ್ರಕಾಶದಷ್ಟು ಸ್ಪಷ್ಟವಿರುತ್ತದೆ. ಯಾರು ಯಾವ ಧರ್ಮದ 
ತತ್ವಗಳನ್ನು ಹೊಸ ರೀತಿಯಿಂದ ಬಳಕೆಯಲ್ಲಿ ತಂದು ಜನಸಾಮಾನ್ಯರ ಮನಸ್ಟಾಕರ್ಷ 
ವಾಗುವಂತೆ ಮಾಡುವರೋ ಅವರ ಹೆಸರು ಆ ಧರ್ಮವು ಅಸ್ತಿತತ್ವದಲ್ಲಿರುವವರೆಗೆ 
ಉಳಿಯುವದು. ಅಂತೆಯೇ ಲಿಂಗತತ್ವನಿಶಾರದರಾದ ಬಸವಣ್ಣನವರು ಇಂದಿಗೂ 
ವೀರಶೈವರ ಹೃೈದಯಾಕಾಶದಲ್ಲಿ ಪ್ರಕಾಶಮಾನರಾಗಿದ್ದಾರೆ. ಲೋಕದಲ್ಲಿ ಯಾರು 
ಯಾವ ಕಾರ್ಯದಲ್ಲಿ ಎಷ್ಟು ಪರಿಶ್ರಮಪಟ್ಟರುತ್ತಾರೆಯೋ ಅವರಿಗೆ ಅದಕ್ಕೆ ತಕ್ಕಂತೆ 
ಗೌರವ ದೊರೆಯುತ್ತದೆಂಬುವ ಸಿದ್ಧಾಂತವು ಅಬಾಧಿತವಾಗಿರುತ್ತದೆ. ಅಂಥವರ 
ಗೌರವವನ್ನು ನೋಡಿ ಕೊರಗುವವರೂ ಇರುತ್ತಾರೆ. ಇದು ಲೋಕದಲ್ಲಿ ನಡೆದ ಪದ್ದತಿ 
ಯಾಗಿರುತ್ತದೆ. 
ಇಂತಹ ಶ್ರೇಷ್ಠತರವಾದ ಶಿವಲಿಂಗವನ್ನು ಎಡೆಬಿಡದೆ ಧರಿಸಿಕೊಂಡು ತ್ರಿಕಾಲ 
ದಲ್ಲಿಯೂ ಅರ್ಚನೆಮಾಡುವದೇ ನೀರಶೈವನ ಮುಖ್ಯ ಕುರುಹು. ಈ ಧರ್ಮದಲ್ಲಿ 
ಂಸೆಗೆ ಆಸ್ಪದವಿಲ್ಲ; ಅಭಕ್ಸ್ಯ್ಯ ಭಕ್ಷಣ, ಅಸೇಯಪಾನ ಮೊದಲಾದವುಗಳಿಗೆ ಸ್ಲಾ ನವಿಲ್ಲ. 
ಸಮಾನಭಾವನೆಯ ಈ ಸಮಾಜದ ತತ್ವ ಗಳ ಮುಖ್ಯ ತಳಹದಿಯಾಗಿರುತ್ತದೆ. 
ಪ್ರೀ ಪುರುಷರೆಂಬುವ ಭೇದಕ್ಕೆ ಆಸ್ಪ ಸಿ ದವಿಲ್ಲ ಸಡಧ್ವೃಶೋಧನಾಪೂರ್ವಕವಾಗಿ 
ಗುರುಮುಖದಿಂದ ದೀಕ್ಷೆ ಯನ್ನು ಸಡೆದವನಿಲ್ಲರೂ ಸಮಾನರೆಂದೇ ಈ ಧರ್ಮದ ವೈಶಿಷ್ಯ 
ನಾಗಿರುತ್ತ ದೆ, 


ಬಸನಣ್ಣನವರ ಲಿಂಗಸಿಸ್ಕೆ ತಿಲ 


ವೆಂಕಟಾಧ್ವ ರಿಯೆಂಬ ಶ್ರೀವೈಷ್ಣ ಕವಿಯು ತನ್ನ ವಿಶ್ವ ಗುಣಾದರ್ಶವೆಂಬುವ 
ಚಂಪೂಗ್ರಂಥದಲ್ಲಿ “(ಪುಟ ೧೦೧) 


ವೇದವೈದಿಕವಿದ್ವೆ €ಹಾ ದೂಸಿತಾ ಭಸ್ಮರೂಷಿತಾಃ । 

ಚಂಡಾಸ್ಸಂತ್ಯ ತ್ರಪಾಖಂಡಾ ಲಿಂಗಾಲಿಂಗಿತವಕ್ಕ ಸಃ ॥ 
ಈ ಕವಿಯು ಲಿಂಗವಂತರನ್ನು ಟೀಕಿಸಿ ಇವನು. ಉಪಯೋಗಿಸಿರುವ ಶಬ್ದಗಳನ್ನು 
ನೋಡಿದರೆ ಈ ಕಾಲದಲ್ಲಿ ಇಂತಹ ಬರವಣಿಗೆಗೆ ಬೆಲೆಯು ಇಲ್ಲ. ಈ ಕವಿಯು 
ರಾಮಾನುಜಮತಾನುಯಾಯಿಯೆಂದು ಈ ಗ್ರಂಥದ ಉಪೋದ್ಭಾತದಿಂದ ತಿಳಿದು 
ಬರುತ್ತದೆ. 


ಹೀಗೆಯೇ ಪೂರ್ವಕಾಲದಿಂದ ಒಂದು ಮತದವರು ಮತ್ತೊಂದು ಮತದವರನ್ನು 
ಕುತ್ಸಿತರೀತಿಯಿಂದ ಟೀಕೆಯನ್ನು ಮಾಡುತ್ತ ಬಂದುದರಿಂದಲೇ ಪರಸ್ಪರ ನಿರೋಧಿ 
ಗಳಾಗುತ್ತ ಬಂದಿರುತ್ತಾರೆ. ಆದ್ದರಿಂದಲೇ ಹಿಂದೂಸ್ಥಾನದಲ್ಲಿ ಹರು 
ನೆಲಸಿ ಇದರ ಉಸಯೋಗವನ್ನು "ಮಾಡಿಕೊಂಡರು. ತತ್ವ ದೃ ಸ್ಟ ಯಿಂದ ಖಂಡನ 
ಮಾಡಬೇಕೇ ಹೊರತು ಕುತ್ಸಿತತನದಿಂದ ಟೀಕಿಸುವದು ಹಸನ ನರನ ುಡಲ. 
ವೆಂಕಬಾಧ್ವರಿ ಕನಿಯು ಸರಮತಾಂತರಗಳನ್ನು ನಿಂದಿಸಿದ್ದರಿಂದಲೇ ಅವನ ಕಣ್ಣುಗಳು 
ಕ್‌ ಆಮೇಲೆ ಅವನು ಲಕಿ ಕ್ಸ್ಟೀಸ್ತೋತ್ರ ವನ್ನು ಮಾಡಿ ತನ್ನ ಕಣ್ಣು ಗಳನ್ನು 
ಸಡೆದುಕೊಂಡನೆಂತಲೂ ಅದೇ ಗ್ರಂಥದ ಉಸಪೋದ್ರಾ ತದಲ್ಲಿ Ree ಘಃ ಜಯ: 
ಇನ್ನೊಂದು ಅಕ್ಸಮ್ಯ ವಾದ ಅಪರಾಧನನ್ನು ಮಾಡಿರುತ್ತಾ ನೆ... ಅದೇನಂದರೆ ಎಲ್ಲ 
ಮತಗಳನ್ನು ನಿಂದಿಸಿ ಪುನಃ ಸ್ತೋತ್ರಮಾಡುತ್ತ ಹೋಗಿರುತ್ತಾನೆ. ಆದರೆ ನೀರಶೈವ 
ಮತವನ್ನು ನಿಂದಿಸಿ ಸ್ತೋತ್ರ ಮಾಡದೆ ಬಿಟ್ಟಿ ರುತ್ತಾನೆ. ಇದರಿಂದ ಇವನ ದ್ವೇಷಾಸೂಯ 
ಬುದ್ಧಿ ಯುಸ ಸ್ಪಷ್ಟವಾಗಿ ಕಾಣಿಸುತ್ತದೆ. bo ಮತಗಳಲ್ಲಿ ದೋಷಗಳನ್ನು, ಎತ್ತಿ ಗುಣ 
ಗಳನ್ನು ಪ್ರ ಪ್ರಶಂಸಿಸಿರುವಂತೆ ಈ ಮತಗಳಲ್ಲಿದ್ದ ನೋಷಗಳನ್ನೆತ್ತಿ ಗುಣಪ್ರಶಂಸೆಮಾಡಿದ್ದರೆ 
ನಾನಿಲ್ಲಿ ಉಲ್ಲೇಖಮಾಡುನ ಪ್ರ ಸೂಗಷೇ ಬಿಕುತಿ ತ್ರಿದ್ದಿಲ್ಲ. 


ಶಿವತತ್ವ ರತ್ನಾಕರ 


ನಿಂದಕ: ಶಿವಭಕ್ತಾನಾಂ ಕೋಟಜನ್ಮಸು ಸೂಕರಃ | 


ಸಸ್ತಜನ್ಮಸು ಕುಸ್ಮೀಸ್ಕಾದಂತೇ ದಾಸ್ಕಾಂ ಪ್ರಜಾಯತೇ ॥ 


ಅಂದರೆ--ಶಿವಭಕ್ತರನ್ನು ನಿಂದಿಸಿದವನು ಕೋಟಿ ಜನ್ಮಗಳಲ್ಲಿ ಸೂಕರನಾಗಿ ಹುಟ್ಟು 
ತ್ತಾನೆ. ಏಳು ಜನ್ಮ ಗಳಲ್ಲಿ ಕುಷ್ಕರೋಗದವನಾಗಿ ಕಡಿಗೆ ದಾಸಿಯ ಗರ್ಭದಲ್ಲಿ ಹುಟ್ಟು 
ತ್ತಾನೆ. ವೆಂಕಟಾಧ್ನರಿಯ ಉಕ್ತಿ ಗೆ ಪ್ರತ್ಯುಕ್ತಿಯು-- 


ಸೂಕ್ಷ್ಮತಂತ್ರ-ಸಟಲ ೬, ಶ್ಲೋಕ ೭೬ರಿಂದ 


ಅಪಾಹಸಂತಿ ಯೇ ಮೂಢಾ ದೇನಿಮಲ್ಲಿಂಗಧಾರಿಣಃ । 


ಆಬ್ರ ಹ್ಮ ಕಲ್ಪ ಸರ್ಯೆಂತಂ ಸಚ್ಯ ತೇ ನರಕೇಸು ತೇ ॥ ೭೬/ 
ಶೈ ನಶಾಸ್ತ್ರ ಸ್ಯ ನಕ್ತಾ ರಂ ಅಕ್ಸಿ ಚ ಫಿಮೋಹಿತಾಃ । 
ಛಿಧ್ಯ ಕೇ ತ್ರ ಕಚ ಸ (ಹಾಂ 'ಜಿಹ್ವಾ ಶ್ರ ಯನುಕಿಂಕರೈಃ !೩೬೩೭॥ 


೨೮೬ ಬಸನತತ್ವ ರತ್ನಾಕರ 


ತತೋ ಭೂಮೌ ಪ್ರಜಾಯಂತೇ ಮೂರ್ಪಾಶ್ಚ್ಟ ಗಲರೋಗಿಣಃ । 

ಶ್ವಾನಯೋನಿಶತಂಪ್ರಾಪ್ಕ ಜಾಯತೇ ಕ್ರಿಮಯಸ್ತ ತಃ ! 2೮ 

ಸರ್ವೇಷಾಮಪಿ ಪಾಪಾನಾಂ ಪ್ರಾಯಶ್ಚಿತ್ತಂ ಶಿವಸ್ಮೃೃತಿಃ ॥ 
ಅಂದರೆ--ಏಲೌ ದೇವಿಯೇ! ನನ್ನ ಲಿಂಗಧಾರಿಗಳನ್ನು ಯಾರು ಹಾಸ್ಯ ಮಾಡು 
ತ್ತಾರೆಯೋ ಅವರು ಬ್ರಹ್ಮೆಕಲ್ಪಪರ್ಯಂತರವಾಗಿ ನರಕದಲ್ಲಿ ಬೇಯಿಸಲ್ಪಡುತ್ತಾರೆ. 
ಭ್ರಾಂತಿಯಿಂದ ಕೈವಶಾಸ್ತ್ರಪ್ರವರ್ತಕರನ್ನು ಯಾರು ಅಪೇಕ್ಷಿಸುತ್ತಾರೆಯೋ ಅವರನ್ನು 
ಯಮನ ಕಿಂಕರರು ಗರಗಸಗಳಿಂದ ಅವರ ನಾಲಿಗೆಗಳನ್ನು ಸೀಳುತ್ತಾರೆ. ಆಮೇಲೆ 
ಭೂಮಿಯಲ್ಲಿ ಮೂರ್ಬರಾಗಿಯೋ, ಶ್ವಾಸರೋಗದಿಂದ ಕೂಡಿದವರಾಗಿಯೋ ಹುಟ್ಟು 
ತ್ತಾರೆ. ನೂರು ನಾಯಿಯ ಜನ್ಮಗಳಲ್ಲಿ ಹುಟ್ಟ ಕ್ರಿಮಿಗಳಾಗುತ್ತಾರೆ. ಈ ಎಲ್ಲ ಪಾಪ 
ಗಳಿಗೆ ಪ್ರಾಯಶ್ಚಿತ್ತವೆಂದರೆ ಶಿವನಾಮ ಸ್ಮರಣೆಯು-- ಈ ತರಹದ ಮತ ಮತಾಂತರ 
ಗಳ ಟಕೆಯು ಅನವಶ್ಯಕವಾದುದು. ಚಾರ್ವಾಕ ದರ್ಶನವನ್ನೋದಿದಕೆ-- 


ಸರ್ವದರ್ಶನಸಂಗ್ರಹ--ಪುಟ ೧೧ 


ಮೃತಾನಾಮಫಿ ಜಂತೂನಾಂ ಶ್ರಾದ್ದಂಚೇತ್ತೃಪ್ತಿ ಕಾರಣಂ | 
ಗಚ್ಛತಾಮಿಹ ಜಂತೂನಾಂ ವ್ಯೃರ್ಥಂ ಪಾಥೇಯ ಕಲ್ಪನಮ್‌ ॥ 
ಸ್ವರ್ಗಸ್ಥಿತಾ ಯದಾ ತೃಪ್ತಿಂ ಗಚ್ಛೇಯುಸ್ತತ್ರ ದಾನತಃ | 
ಪ್ರಾಸಾದಸ್ಕೋಸರಿಸ್ಲಾನಾಂ ಅತ್ರ ಕಸ್ಮಾನ್ನದೀಯತೇ ॥ 
ಯಾನಜ್ಞೀವೇತ್ಸುಖಂ ಜೀವೇತ್‌ ಯಣಂ ಕೃತ್ವಾ ಘೃತಂ ನಿಬೇತ್‌ । 
ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂಕುತಃ ॥ 
ಯದಿ ಗಚ್ಛೇತ್ಸರಂಲೋಕಂ ದೇಹಾದೇಷ ಪಿನಿರ್ಗತಃ |. 
ತಸ್ಮಾದ್ಭೂಯೋ ನ ಚಾಯಾತಿ ಬಂಧುಸ್ನೇಹೆಸಮಾಕುಲಃ ॥ 
| ಶ್ರಾದ್ಧವನ್ನು ಮಾಡಿದರೆ ಸತ್ತವರಿಗೆ ತೃಪ್ತಿಯಾಗುವಂತಿದ್ದರೆ. ಪರದೇಶಗಳಿಗೆ ಹೋಗ 
ತಕ್ಕವರಿಗೆ ಬುತ್ತಿಯನ್ನು ಕಟ್ಟತಕ್ಕ ಅವಶ್ಯಕತೆಯೇ ಉಳಿಯುವದಿಲ್ಲ. ಇಲ್ಲಿ ದಾನ 
ಮಾಡಿದರೆ ಸ್ವರ್ಗದಲ್ಲಿರುವವರು ತೃಪ್ತಿಯನ್ನು ಹೊಂದಿದರೆ ಮೇಲಿನ ಮಾಳಿಗೆಯ 
ಮೇಲೆ ಕುಳಿತುಕೊಂಡವರಿಗೆ ಕೆಳಗೆ ಕುಳಿತು ದಾನಮಾಡಿದರೆ ಅವರಿಗೆ ತೃಪ್ತಿಯಾಗ 
ಬೇಕಾದೀತು? ಕೆಳಗೆ ಬರತಕ್ಕ ಶ್ರಮವೇ ಅವರಿಗೆ ಆಗಲಾರದು. ಎಲ್ಲಿಯವರೆಗೆ 
ಬದುಕಿರುವನೋ ಅಲ್ಲಿಯವರೆಗೆ ಸುಖವನ್ನು ಭೋಗಿಸಬೇಕು. ಸಾಲವನ್ನು ಮಾಡಿ ' 
ಯಾದರೂ ತುಸ್ಪವನ್ನು ತಿನ್ನಬೇಕು. ಸುಟ್ಟುಹೋದ ಶರೀರವು ಪುನಃ ಎಲ್ಲಿ ಬರುತ್ತದೆ? ' 
ಆದರೆ ಯಾವದೊಂದು ಆತ್ಮವು ಈ ದೇಶದಿಂದ ಲೋಕಾಂತರಕ್ಕೆ ಹೋದಮೇಲೆ ' 
ಪುನಃ ಬಂಧುಗಳ ಸ್ನೇಹದಿಂದ ವ್ಯಾಕುಲವಾಗಿ ಮನೆಗೆ ಯಾಕೆ ಬರುವದಿಲ್ಲ? ಆದ್ದರಿಂದ" 
ದೇಹಕ್ಕಿಂತ ಭಿನ್ನವಾದ ಆತ್ಮನಿಲ್ಲ; ದೇಹಮಾತ್ರ ಇರುತ್ತದೆ. ಅದಾದರೂ ಇಲ್ಲಿಯೇ ' 
ನಷ್ಟವಾಗುತ್ತದೆ. 

ತತಶ್ಚ ಜೀವನೋಪಾಯೋ ಬ್ರಾಹ್ಮಣೈರ್ಪಿಹಿತಸ್ತ್ವಿಹ । 

ಮೃತಾನಾಂ ಪ್ರೇತಕಾರ್ಯಾಣಿ ನತ್ಚನ್ಯದ್ದಿದ್ಯತೇ ಕ್ವಚಿತ್‌ ॥ 
ಸತ್ತಮೇಲೆ ಮಾಡುವ ಕರ್ಮಗಳನ್ನೆಲ್ಲ ಬ್ರಾಹ್ಮಣರು ತಮ್ಮ ಉಪಜೀವದ ಸಲು 
ವಾಗಿಯೇ ಮಾಡಿರುತ್ತಾರೆ. ಬೇರೆ ಏನೂ ಇರುವದಿಲ್ಲ. ಹೀಗೆಯೇ ಬೇಕೆ ಜೀಕೆ ದರ್ಶನ ' 
ಗಳನ್ನು ಓದಿದರೆ ಪರಸ್ಪರ ಟೀಕೆಗಳೇ ಕಂಡುಬರುತ್ತವೆ. 


ಸು ಜ್‌ ತ್ಯ 


ಬಸವಣ್ಣನವರ ಲಿಂಗನಿಸ್ಕೆ ತಿಲ೭ 


ಸರ್ವದರ್ಶನಸಂಗ್ರಹ--ಪುಟ ೧೧ 


ತ್ರಯೋ ನೇದಸ್ಕ ಕರ್ತಾರೋ ಭಂಡಧೂರ್ತನಿಶಾಚರಾಃ । 
ಜರ್ಥರೀ ತುರ್ಥರೀತ್ಯಾದಿ ಪಂಡಿತಾನಾಂ ವಚಃ ಸ್ಮ ತನ್‌ ॥ 
ಅಶ್ವಶ್ಯಾತ್ರಹಿ ಶಿಶ್ನಂ ತು ಪತ್ಲೀಗ್ರಾ ಹಂ ತು ಪ್ರಕೀರ್ತಿತವಂ್‌ | 


ಚಂತ ಸ್ಪಪ್ವತ್ತರಂ, ಚೈ ನಗಾ ಹೃಭಾತಂ ಪ ಕಕೀರ್ತಿತನ್‌ | 


Eo: ಜಾಯ ತದ | ನ'ಶಾಚರಸಮಾರಿತಮಿತಿ i 


ನೇದಗಳನ್ನು ರಚಿಸಿದವರು ಭಂಡ, ರಾಕ್ಷಸ, ಧೂರ್ತ ಈ ಮೂರು ಜನರಿರುತ್ತಾರೆ. 
ಜರ್ಫ್ಥರೀ, ತುರ್ಫರೀ ಎಂಬುವ ಖುಷಿಗಳ ಹೆಸರನ್ನೂ ಕೂಡ ಈ ಪಂಡಿತರು ಕಲ್ಪನೆ 
ಮಾಡಿರುತ್ತಾರೆ. ಅಶ್ವದ ಶಿಶ ವನ್ನು ಪತ್ತಿ ಯ ಯೋನಿಗೆ ಮುಟ್ಟ ಸಬೇಕೆಂದು ಹೇಳು 
ವವರು ಭಂಡರಲ್ಲದೆ ಜಯಂ 2. ಮಾಂಸಭಕ ಹಾದಿಗಳನ್ನು ಹೇಳತಕ್ಕವರು 
ರಾಕ ಕ್ಸಸರು. ಆದ್ದ ರಿಂದ ಅನೇಕ ಜೀವಿಗಳ ಕಲ್ಯಾಣಕ್ಕೆ ಬಾಜ ಇ... ಅವ 
ಸು ಎಂದು ಹೇಳಿರುತ್ತಾ ರೆ, 

ಆದರೆ ಇಲ್ಲಿ ತಿಳಿಯತಕ್ಕ ಮುಖ್ಯ ನಿಷಯವೇನೆಂದರೆ ವೇದಗಳನ್ನು ನಿಂದಿಸುವ 
ದಲ್ಲದೆ ವೇದಗಳನ್ನು ಮಾಡಿದವರು ಭಂಡರೆಂದು ಚಾರ್ವಾಕ ದರ್ಶನವು ಹೇಳುತ್ತದೆ. 
ಅವರ ಮಾತುಗಳನ್ನು ನಾವು ಒಪ್ಪುವದು ಶಕ್ಯ ನಿಲ್ಲ. 

ಆದ್ದರಿಂದ ಪರಸ್ಪರ ಪೃದೆಯನೈಶಾಲ್ವ ದಿಂದ ನಡೆದುಕೊಳ್ಳು ವದೇ ಶ್ರೇಷ್ಠ 
ವಾಗಿರುತ್ತದೆ. ನವಂ ಪ್ರೇಮವೂ, ದ್ವೇಷದಿಂದ ಕೇಷವೂ ಹುಟ್ಟುತ್ತದೆ. 
ಯಾರನ್ನೂ ಜ್‌ ವಾಚಾ ಮನಸ್ಸಿನಿಂದ ಹಿಂಸೆ ಸೆಯನ್ನು ಸಹಿತಾ ಸಷ] 
ಮಾನವನ ತ್ರೆ ಷ್ಕ ಸಷ ಧರ್ಮವಾಗಿರುತ್ತದೆ. ಎಲ್ಲಾ ಧರ್ಮಗಳ ಮುಖ್ಯ ಗುರಿಯು ಒಂದೇ 
ಗುತ್ತದೆ. SN ಟೀಕೆಯನ್ನು ಮಾಡುತ್ತ ಹೋದರೆ ಯಾವ ಧರ್ಮವೂ 
ಉಳಿಯಲಿಕ್ಸಿಲ್ಲ. ಅದು ಸರಿಯಾದ ಮಾರ್ಗವಲ್ಲ. 


ಲಿಂಗಶಬ್ದದ ಅರ್ಥವೇನು? 

ಲಿಂಗಧಾರಣವು ಹೇಗೆ ಶ್ರೇಷ್ಠ ಸಾದುನ ಅದರೆ ತತ ಶ್ರ ಗಳೇನು? ಅದು ಹೇಗೆ 
ಪ್ರಚಾರದಲ್ಲಿ ಬಂದಿರುತ್ತದೆ? ಇವೇ ಮೊದಲಾದ ವಿಷಯಗಳನ್ನು ಇಲ್ಲಿಯವರೆಗೆ ವಿಸ್ತಾರ 
ವಾಗಿ ಹೇಳಲಾಯಿತು. ಇನ್ನು ಮೇಲೆ ಲಿಂಗಶಬ್ದದ ಅರ್ಥವೇನು? ಎಂಬುವದನ್ನು 
ನೋಡಬೇಕಾಗಿರುತ್ತದೆ. ಲಿಂಗಶಬ್ದಕ್ಕೆ ಅನೇಕಾರ್ಥಗಳಿರುತ್ತವೆ. ಶಿವಾಗಮಗಳಲ್ಲಿಯೂ, 
ಪುರಾಣಗಳಲ್ಲಿಯೂ, ವಚನಗಳನ್ಲಿಯ ೂ ಲಿಂಗಕ್ರೆ ವಿಸ್ತೃತವಾದ ಅರ್ಥವನ್ನು 
ಮಾಡಲಾಗಿದೆ. 

ಶಿವರಹಸ ಟಿ ೨೬ 

ಒಂದು ದಿನ ವಿಷ್ಟು ಬ ಬ್ರಹ್ಮಾದಿಗಳು ಶಿವನ ಹತ್ತಿರ ಹೋಗಿ 


ಪ್ರಣಿಪತ್ಯ ಮಹಾದೇನಂ ಅಪ ಚ್ಛ್ರ್‌ ಕೋಭವಾನಿತಿ । 
ಸೋಬ್ರನಿೀೀತ್‌ ಭಗವಾನ್‌ರುದ್ರಃ ಪಶೂನಾಂ ಪತಿರೀಶ್ವರಃ ॥ 
ಸರ್ವಜ್ಞ ಃ ಸರ್ವತತ್ವಾನಾಂ ತತ್ವ ಭೂತಃ ಸನಾತನಃ । 
ಅಹಮೇಕೋ ಜಗದ್ದೆ. ತು ik ಪ್ರಥಮನಿರಾಶ್ಚರಃ ॥ 
ನರ್ತಾವಿಂ ಚ ಭನಿಷ್ಕಾ ನಿನ ಬೀ ತ್ರೀನ್ಯಶ್ಚ ಕಶ್ಚನ ನ! 
ಮನ್ಮಾಯಾಶಕ್ತಿ ಸಂಕ್ಸೃಷ್ತಂ ಜಗತ್ಸರ್ವಂ ಚರಾಚರಂ | 


ತಿಲ ಬಸವತತ್ವ ರತ್ನಾಕರ 


ಹೀಗೆ ಹೇಳಿ ಪರಮಾತ್ಮನು ತನ್ನ ರೂಪವನ್ನು ತೋರಿಸಿದನು. ಇದಕ್ಕೆ ನಿದ್ಯಾರಣ್ಯರು 
ಶಿವರಹಸ್ಯದ ತಮ್ಮ ತಾತ್ಸರ್ಯ ದೀಪಿಕೆಯೆಂಬ ಓೀಕೆಯಲ್ಲಿ ಶಿವತತ್ವದ ಬಗ್ಗೆ ಅನೇಕ 
ತರಹದ ಅರ್ಥಗಳನ್ನು ಮಾಡುತ್ತ-- 


ಶಿವರಹಸ್ಯ--ಪುಟ ೨೭ 


ಭೋಕ್ತಾ ಭೋಗ್ಯಾ ಪ್ರೇರಿತಾರಂ ಚ ಮತ್ತಾ ಸರ್ವಂ ಪ್ರೋಕ್ತಂ ತ್ರಿವಿಧಂ 

ಬ್ರಹ್ಮಚೈತತ್‌ ಯಾವದ್ಭ್ರಹ್ಮ ನಜಾನಾತಿ ತಾನತ್‌ ಪ್ರೇರಯಿತಾ 

ಭೋಗಪ್ರದ ಈಶ್ವರಃ ಭೋಕ್ತಾ ಜೀವಃ ಭೋಗ್ಯಂ ಜಗದಿತಿ ವಿಭಾಗಃ 

ಬ್ರಹ್ಮಮುತ್ತಾ ತು ಸ್ಥಿತಸ್ಸೈ ಚ ತ್ರಿನಿಧಃ ಬ್ರಹ್ಮೈವ ಭವತಿ ಅತಃ ಮಾಯಾಶಕ್ತಿ 

ಸಂತೃಸ್ತಮಿತ್ಯರ್ಥಃ ಎಂದು ಹೇಳುತ್ತ ಆಗಮಿಕಾಃ ಇತ್ಯಾಹುಃ 

ಶಿನೋ ದಾತಾ ಶಿವೋ ಭೋಕ್ತಾ ಶಿವಸ್ಸರ್ವವಿಂದಂ ಜಗತ್‌ 

ಶಿವೋ ಯಜತಿ ಯಜ್ಞೆೈಶ್ಚ್ವ ಯಃ ಶಿನಃ ಸೋಹಮೇವ ಚ 
ಶಿವನೇ ಕೊಡುವವನು; ಶಿವನೇ ಭೋಕ್ತನು. ಈ ಜಗತ್ತೆಲ್ಲ ಶಿವನ ಸ್ವರೂಪವಾದುದು. 
ಅರ್ಥಾತ್‌ ಮಾಯಾತೀತನಾದ ಶಿವನೇ ಭೋಗದಾತಾ ಭೋಕ್ತಾ ಭೋಗ್ಯನಿರುವನು. 
ಶಿವನೇ ಜಗದ್ವ್ಯಾಪಕನು. ಅಂತಹ ಶಿವಲಿಂಗದ ಅರ್ಥವನ್ನು ನೋಡೋಣ. 


ಲಿಂಗಶಬ್ದದ ಅರ್ಥವು 
ಲಿಂಗವೆಂದರೆ ಗುರುತು ಚಿಹ್ನೆ ಮೊದಲಾದ ಅನೇಕಾರ್ಥಗಳಿರುತ್ತನೆ. 


ಸೂಕ್ಸ್ಮಾಗಮ--ತಂತ್ರ ಸಂಗ್ರಹ, ಪುಟ ೭೯ 

ಲಿಕಾರೋ ಲಯಬುದ್ಧಿ ಸ್ಲೋ ಬಿಂದುನಾ ಸ್ಥಿತಿರುಚ್ಛತೇ 

ಗಕಾರಾತ್ಸೃಷ್ಟಿರಿತ್ಯುಕ್ತಂ ಲಿಂಗಂ ಸೃಷ್ಟ್ವ್ಯಾದಿ ಕಾರಣಂ ॥ 

ಲೀನಂ ಪ್ರಪಂಚ ರೂಪಂ ಹಿ ಸರ್ವಮೇತಚ್ಚರಾಚರಂ 

ಸರ್ಗಾದೌ ಗಮ್ಮತೇ ಭೂಯೆಸ್ತಸ್ಮಾ ಲ್ಲಿಂಗಮುದೀರಿತಂ i 
ಲಿಕಾರದಿಂದ ಲಯಬುದ್ಧಿಯೂ, ಬಿಂದುವಿನಿಂದ ಸ್ಥಿತಿಯೂ, ಗಕಾರದಿಂದ ಸೃಷ್ಟಿಯೂ 
ಹೇಳಲ್ಪಟ್ಟಿರುವದರಿಂದ ಲಿಂಗವು ಸೃಷ್ಟಿ ಸತಿ ಲಯಾದಿಗಳಿಗೆ ಕಾರಣವಾಗಿರುತ್ತದೆ. 
ಚರಾಚರಾತ್ಮಕವಾದ ಸರ್ವ ಪ್ರಪಂಚವೂ ಇದರಲ್ಲಿ ಅಡಗಿಹೋಗಿರುತ್ತದೆ. ಸರ್ಗಾದಿ 
ಯಲ್ಲಿ ಪುನಃ ಗಮನವನ್ನು ಹೊಂದುವದರಿಂದ ಇದಕ್ಕೆ ಲಿಂಗವೆಂದು ಹೇಳುತ್ತಾರೆ. 


ಲಿಂಗದ ಸ್ವರೂಪವನ್ನು ಹೇಳುತ್ತ-- 
ನಿರಾಮುಯಂ ನಿರಾಕಾರಂ ನಿರ್ಗುಣಂ ನಿರ್ಮಲಂ ಶಿವಂ | 


ಜ್ಯೋತಿರ್ನಯಂ ನಿರಾಲಂಬಂ ಸರ್ವಾಧಾರ ಮನೂಪಮಂ ೧೧1 
ತತ್ರೈವ ತೇಜಸಾ ದೇನಿ ಚಂದ್ರಾದಿ ಗ್ರಹತಾರಕಾಃ । 

ಪ್ರಕಾಶಂತೇ ನಿಯವಿಂತಾಃ ಕಾಲಕ್ಣ ಪ್ರ್ಯಾದಿವಾನಿಶಂ 1 ೧೨ ॥ 
ಅಸ್ಕಭೀತ್ಯಾ ಮಹಾನ್ವಾಯಖಃ ಸದಾವಾತಿ ಜಗತ್ರಯೆೇ । 
ಸೂರ್ಯಶ್ಟೋದೇತಿ ನಿಯತೋ ವಹ್ನಿರುಷ್ನ ಕರಃ ಸದಾ ॥ ೧೩ ॥ 
ಚಂದ್ರಶ್ಚ ಶೀತತಾಂ ಯಾತಿ ಯಮಶ್ಚ ಪರಿಧಾವತಿ । 

ತಸ್ಮಾ ಲ್ಲಿಂಗಂ ಪರಬ್ರಹ್ಮ ಸಚ್ಚಿದಾನಂದ ಲಕ್ಷಣಂ I ೧೪ ॥ 


ಬಸವಣ್ಣ ನನರ ಲಿಂಗಏಿಷ್ಕೆ ೨೮೯ 


ಅಂದರೆ ನಿರಾಮಯ, ನಿರಾಕಾರ, ನಿರ್ಗುಣ, ನಿರ್ಮಲ, ಜ್ಯೋತಿಸ್ವರೂನ, ಆಶ್ರಯ 
ರಹಿತ, ಎಲ್ಲಕ್ಕೂ ಆಧಾರ, ಉಪಮಾತೀತವಿರುತ್ತದೆ. ಈ ಲಿಂಗದಲ್ಲಿಯೇ ಚಂದ್ರಗ್ರಹ 
ನಕ್ಷತ್ರಗಳು ಹೊಳೆಯುತ್ತಲಿವೆ. ಈ ಲಿಂಗದ ಭೀತಿಯಿಂದಲೇ ಸದಾ ವಾಯು ಬೀಸು 
ತ್ತದೆ. ಸೂರ್ಯನು ನಿಯಮದಿಂದ ಉದಯನಾಗುತ್ತಾನೆ. ಚಂದ್ರನು ಶಾಂತಿಯನ್ನು 
ಹೊಂದುತ್ತಾನೆ. ಆದ್ದರಿಂದ ಲಿಂಗವು ಸಚ್ಚಿದಾನಂದಸ್ವರೂಪವಾದ ಪರಬ್ರ ಹ್ಮನಿರುತ್ತದೆ. 


ಮತ್ತು 
ಅವ್ಯಕ್ತಂ ವ್ಯಕ್ತಮಾಪನ್ನಂ ಅನಂತಂ ನಿಶ್ವತೋಮುಖಂ | 
ಸೂರಯಸ್ಮತ್ರ ಪಶ್ಯಂತಿ ನಿರ್ಮಲಂ ಪರಮಂ ಪದಂ ॥ 


ದೇವಾಃ ಸ ರಕ್ಟೋ ಗಂಧರ್ವಾಃ ವೇದಾಃ ಸಾಂಗಾ: ಸನಾತನಾಃ | 
ಉತ್ಪದ್ಯ ೦ತೇತತ್ರಕಲ್ಮಾದೌ ಕಲ್ಪಾಂತೇ ಚ ಲಯಂ ಗತಾಃ ॥ 


ದಕ್ಕಿ ಹ ಕೋಬ್ರಹ್ಮಾ ನಿಷ್ಣುರ್ವಾಮಾಂಗಕಸ್ತಥಾ | 
ಸಮಸ್ತ ಕೇ `ಗಾಯತ್ರೀ "ಹ | ದಯಾದಭೂತ್‌ I 


ವೇದಾಃ ಶಿರಸಮುದ್ಧೂತಾಃ ಸಾಂಗೋಪಾಂಗ ಸಹಸ್ರಶಃ | 
ಉತ್ಪದ್ಯತೇ ಲೀಯತೇ ಚ ಲಿಂಗೇಸ್ಮಿನ್‌ ಸಚರಾಚರಂ ॥ 


ಅಂದರೆ ಅವ್ಯಕ್ತವೂ ವ್ಯಕ್ತವೂ ಆದುದು ಮತ್ತು ಅನಂತನಿಶ್ವತೋಮುಖ ಉಳ್ಳದ್ದು. 
ಆ ಲಿಂಗದಲ್ಲಿ ಕವಿಗಳು ಸರಮಪದವನ್ನು ಕಾಣತಕ್ಕವರಾಗಿರುತ್ತಾರೆ. ದೇವತೆಗಳು, 
ರಾಕ್ಷಸರು, ಯಕ್ಷರು, ಕಿನ್ನರರು, ಗಂಧರ್ವರು, ಅಂಗಸಹಿತಗಳಾದ ವೇದಗಳು ಕಲ್ಪದ 
ಆದಿಯಲ್ಲಿ ಈ ಲಿಂಗದಲ್ಲಿ ಹುಟ್ಟುತ್ತವೆ. ಕಲ್ಪಾಂತ್ಯದಲ್ಲಿ ಲಯವನ್ನು ಹೊಂದುತ್ತವೆ. 

ಹ್ಮನು ದಕ್ಷಿಣಾಂಗಾತ್ಮಕನು ; ವಿಷ್ಣುವು ಮಾಮಾಂಗಾತ್ಮಕನು. ಗಾಯತ್ರಿಯು 
ಹೃದಯದಲ್ಲಿ ಹುಟ್ಟಿತು. ವೇದಗಳು ಶಿರಸ್ಸಿನಿಂದ. ಅಂತೂ ಚರಾಚರಾತ್ಮಕನಾದ 
ಪ್ರಸಂಚವು ಈ ಲಿಂಗದಲ್ಲಿ ಹುಟ್ಟುತ್ತದೆ; ಲಯವನ್ನು ಹೊಂದುತ್ತದೆ. 


ವಾತುಲಾಗಮ--ತತ್ವಭೇದ ಪಟಲ, ಪುಟ ೬ 


ಲಿಂಗಪೀಠಃ ಪ್ರಕಾರೇಣ ಕರರ್ನಿಸಾದಾಖ್ಕಲಕ್ಭ್ಷಣಂ | 


ನಾದೋಲಿಂಗಮಿತಿಜ್ಸೇಯಂ ಬಿಂದಂಃ ಸೀಠಮುದಾಹೃತಂ I ೬೫॥ 
ಬಿಂದುನಾದಯುತಂ ರೂಪಂ ಲಿಂಗಾಕಾರಮಿತಿಸ್ಮೃೃತಂ | 

ಚತ್ವಾರಿ ಕರ್ತೃರೂಪಾಣಿ ಕೇವಲಂ ನಾದಖಾಾರಿತಂ WH ೬೬ ॥ 
ಲಿಂಗಂ ಶಿವ ಇತಿ ಜ್ಞೇಯಂ ಪೀಠಂ ಶಕ್ತಿರುದಾಹೃತಾ | 
ಯೋನಿಲಿಂಗಪ್ರಕಾರೇಣ ಜಗತ್‌ ಸೃಷ್ಟ್ಯರ್ಥಕಾರಣಂ ॥ ೬೭ ॥ 
ತಥಾ ಸಂಯೋಗಭಾವೇನ ಕರ್ಮರೂಪಮುದಾಹೃತಂ | 

ಬಿಂದುಮಧ್ಯಗತೋ ನಾಡೋ ನಾಡಮಧ್ಯೇತು ಮೂರ್ತ ಯಃ ॥ ೬೮ ॥ 
ಮೂರ್ತಿಮುಧ್ಯಗತಂ ತತ್ವಂ ತತ್ವಮಧ್ಯಗತಶ್ಶಿ ನಃ | 

ಏತತ್ಕಿವಮಯಂ ಲಿಂಗಂ ಸರ್ವತತ್ವಾ ಲಯಂ ವಿದುಃ ॥ ೬೯ I 
ಲಿಂಗೇತು ಜಾಯತೇ ಸರ್ವಂ ಜಗತ್‌ ಸ್ಕಾ ನರಜಂಗಮುಮ್‌ । 

ತಸ್ಮಾ ಲಿಂಗಂ ವಿಶೇಷೇಣ ಕರ್ಮರೂ ಪಮಂದಾಪಹೃ ತಂ I ೭೦ ॥ 


ಕರ್ನೋದಯೇ ಚ ಸೃಷ್ಟಿಸ್ಕಾತ್‌ | ಕರ್ಮೂಂತೇ ಸಂಹೃತಿರ್ಭನೇತ್‌ ॥ 
ಛಿ 6 ಬಿ ) 
19 


೨೯೦ ಬಸವತತ್ವ ರತ್ನಾಕರ 


ಅಂದರೆ-- ನಾದವೇ ಲಿಂಗವು; ಬಿಂದುವೇ ಪೀಠವು. ಬಿಂದುನಾದಗಳಿಂದ ರೂಪವು 
ಲಿಂಗಾಕಾರವೆಂದು ತಿಳಿಯಲ್ಪಡುತ್ತದೆ. ಲಿಂಗವೇ ಶಿನನು; ಪೀಠವೇ ಶಕ್ತಿಯು. 
ಈ ಶಿವಮಯವಾದ ಲಿಂಗವನ್ನು ಎಲ್ಲ ತತ್ವಗಳಿಗೂ ಆಲಯವೆಂದು ಹೇಳುವರು. 
ಲಿಂಗದಲ್ಲಿ ಸರ್ವವೂ ಹುಟ್ಟುತ್ತದೆ. ಆದ್ದರಿಂದ ಲಿಂಗವು ಕರ್ಮರೂಪವೆಂದು 
ಹೇಳಲ್ಪ ಡುತ್ತದೆ. ಕರ್ಮೋದಯದಲ್ಲಿ ಸೃಷ್ಟಿಯೂ, ಕರ್ಮಾಂತ್ಯದಲ್ಲಿ ಲಯವೂ 
ಆಗುತ್ತೆ ದೆ. 

ಲಿಂಗಶಬ್ದವು ಸಂಸ್ಕತವಲ್ಲವೆಂತಲೂ, ಅದಕ್ಕೆ ಅನೇಕ ಅರ್ಥಗಳಿದ್ದರೂ 
ಜನನೇಂದ್ರಿ ಹು ಅರ್ಥವೇ ಮುಖ್ಯವಾದುಜಿಂತಲೂ, ಲಿಂಗಶಬ್ದವು ಸರದೇಶದಿಂದ 
ಬಂದದ್ದೆಂತಲೂ, ಶಂ.ಬಾ. ಜೋಶಿಯವರು ತಮ್ಮ ಶಿವರಹಸ್ಯ- ಪುಟ ೩೫ ರಲ್ಲಿ ರುದ್ದ 
ಶಿವಪೂಜಕರೂ, ಲಿಂಗಪೂಜಕರೂ ಒಂದೇ ಎಂದು ಭಾವಿಸುವದು ತಪ್ಪು ಎಂದು 
ಹೇಳುವದು ಅನಿನಾರ್ಯವಾಗಿರುತ್ತದೆ. ಲಿಂಗಶಬ್ದಕ್ಕೆ ಸಂಸ್ಕೃತದಲ್ಲಿ ಸರಿಯಾದ 
ನಿರುಕ್ತವಿಲ್ಲ. ಲಿ ಅಂದರೆ ಇಂತಹ ತತ್ವ ಅನುಸಾರಕ್ಕೆ ಈ ಅರ್ಥ. ಗ ಎಂದರೆ ಅದರ 
ಹಸ್ಯನೇನು? ಮುಂತಾಗಿ ಹೇಳುವ ಅರ್ಥಗಳೂ, ಮಾಡಿರುವ ಭಾಷ್ಯಗಳೂ ಆಯಾ 
ಲೇಖಕರ ಶ್ರದ್ಧೆ ಭಾವನಾ ಶಕ್ತಿಗಳ ವೈಪುಲ್ಯವನ್ನೂ, ವಿಶಾಲತೆಯನ್ನೂ ತೋರಿಸಬಲ್ಲುವೆ! 
ಹೊರತು ಭಾಷಾ ಶಾಸ್ತ್ರದ ದೃಷ್ಟಿಯಿಂದ ಸಮರ್ಪಕವಾದ ಉತ್ಪತ್ತಿಯು ಅವುಗಳಲ್ಲಿ 
ದೊರೆಯಲಾರದು. ಲಿಂಗದ ಮೂಲ ಕಲ್ಪನೆಯೊಳಗಿನ ಭೌತಿಕ ಅರ್ಥವನ್ನು ಸಂಪೂರ್ಣ 
ವಾಗಿ ತೊಡೆದುಹಾಕಿ ತ” ಎಶ ಉಚ್ಚನಿಚಾರದ ತತ್ವಜ್ಞಾನವನ್ನು 
ತಂದು ಜೋಡಿಸಿದ್ದುದು ಪ್ರಶಂಸನೀಯವಾಗಿರುತ್ತದೆ. ಆದರೆ ಮೂಲದಲ್ಲಿ "ಂಗಕಬ್ಬಕೆ 
ಇದ್ದ ಅರ್ಥವನ್ನು ಅಲ್ಲಗಳೆಯಲಾಗುವದಿಲ್ಲ. ಮತ್ತು ೩೨ನೆಯ "ಪುಟದಲ್ಲಿಯೂ 
ವೇದಗಳಲ್ಲಿ ರುದ್ರಶಿವನಿಗೆ ಲಿಂಗವೆಂದು ಹೇಳಿಲ್ಲ. ಅಲ್ಲಿ ಶಿಶ್ಲೋ ದೇವರು ರುದ್ರದೇವರಿಗೆ 
ಭಿನ್ನವಾಗಿರುತ್ತದೆ. ಆದುದರಿಂದ ಶಿವನನ್ನು ಲಿಂಗವೆಂದು ಭಾವಿಸಿರುವದು ಅವ್ರಾಚೀನ 
ಪ್ರಿಲಸ್ಕಿ ಮೊದಲಾದವರು ಲಿಂಗಶಬ್ದವು ಸಂಸ್ಕೃತವಲ್ಲವೆಂದೇ ಅವರ ಮತವು. ' 

ಮೇಲಿನ ಬರಹವನ್ನು ನೋಡಿದರೆ ನಾವಿಲ್ಲಿ ಮೂರು ಮಾತಿನ ಅರ್ಥವನ್ನು 
ಸ್ಪಷ್ಟೀಕರಿಸಬೇಕಾಗುತ್ತದೆ. (೧) ಲಿಂಗಶಬ್ದವು ಸಂಸ್ಕೃತವಲ್ಲ. (೨) ವೇದದಲ್ಲಿ 
ಲಿಂಗಶಬ್ದವು ಬಂದಿಲ್ಲ. (೩) ಶಿವನಿಗೆ ಲಿಂಗವೆಂದು ಹೇಳುವದು ಅವ್ರಾಚೀನ ಕಾಲ. 

ಇದರಲ್ಲಿ ಮೊದಲನೆಯ ಮಾತೆಂದರೆ ಲಿಂಗಶಬ್ದವು ಸಂಸ್ಕೃತವಲ್ಲವೆಂಬುವುದು. 
ಲಿಂಗಶಬ್ದವು ಸಂಸ್ಕೃತ; ಅದರಲ್ಲಿ ಎಳ್ಳಷ್ಟೂ ಸಂಶಯವಿರುವದಿಲ್ಲ. ಸಂಸ್ಥ ತಜ್ಞಾನ 
ವಿಲ್ಲದವರು ಮಾತ್ರ ಈ ಮಾತನ್ನು ಆಡಬಹುದು. ಪ್ರಿಲಸ್ವಿ ಮೊದಲಾಡನಕ 
ಲಿಂಗಶಬ್ದವು ಅ ತವಲ್ಲವೆಂದು ಹೇಳುವ ಮಾತನ್ನು ಹಾ ಒಪ್ಪಲಾರರು. ಅಂದಕೆ 
ಸಂಸ್ಕೃತ" ಬಲ್ಲ ಯಾವ ಸಂಡಿತಕೂ ಈ ಮಾತಿಗೆ ಒಪ್ಪುವದು ಶಕ್ಯವಿಲ್ಲ. ಹಾಗಾದಕೆ 
ಪ್ರಿಲಸ್ಥಿ ಮೊದಲಾದವರು ಘನ ಸಂಡಿತರು, ಅಂಥವರ ಮಾತನ್ನು ಅಲ್ಲಗಳೆಯಲು 
ಬರುವುದೇ ಎಂಬುವ ಮಾತಿನಲ್ಲಿ ಹುರುಳಿಲ್ಲ. ಐತಿಹಾಸಿಕ ದೃ ಸ್ಟಿಯಿಂದ ಅವರ ಕಲ್ಪನಾ 
ಸಾಮ್ರಾಜ್ಯದಲ್ಲಿ ಬಂದದ್ದನ್ನು ಬರೆದಿರುತ್ತಾರೆ. ಅದನ್ನು ಬದ ಒಪ್ಪಲು ಸಾಧ್ಯವಿಲ್ಲ. 
ದೊಡ್ಡ ದೊಡ್ಡ ವಿದ್ವಾಂಸರು ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡುತ್ತಾರೆಂಬುವದಕ್ಕೆ 
ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದು. ಪ್ರಿಲಸ್ಪಿ ಮೊದಲಾದವರು ಲಿಂ 


ಬಸವಣ್ಣನವರ ಲಿಂಗನಿಸ್ಕೆ ೨೯೧ 


ಶಬ್ದವು ಸಂಸ್ಕೃತವಲ್ಲವೆಂದು ಹೇಳುವದು ದೊಡ್ಡ ತಪ್ಪಾಗಿರುತ್ತದೆ. ಲೋಕದಲ್ಲಿ 
ಏನಾದರೊಂದು ಹೊಸ ಬೆಳಕನ್ನು ಕೆಡನಿ ಅದು ತಪ್ಪೇ ಇರಲಿ, ಒಪ್ಪೇ ಇರಲಿ ತಮ್ಮ 
ಹೆಸರು ಬಹುಕಾಲ ಉಳಿಯಲೆಂಬುವ ಉದ್ದೇಶದಿಂದ ಅವರು ಹಾಗೆ ಮಾಡುತ್ತಾರೆ. 
ಲಿಂಗಶಬ್ದದ ಉತ್ಪತ್ತಿಯನ್ನು ನೋಡೋಣ 

ಸಂಸ್ಕೃತಥಾತುಗಳಲ್ಲಿ ಲಿಗಿ ಗತೌ ಭ್ವಾದಿ ಮತ್ತು ಲಿಗಿ ಚಿತ್ರೀಕರಣೆ ಚುರಾದಿ 
ಹೀಗೆ ಎರಡು ಧಾತುಗಳಿರುತ್ತನೆ. ಲಿಗಿ ಗತೌ ಎಂಬುವ ಭ್ವಾದಿ ಧಾತುವಿನಿಂದಲೇ 
ಲಿಂಗಶಬ್ದವಾಗಿರುತ್ತದೆ. ಲಿಗಿ- ಗತೌ ಇದಿತೋನುಮ್‌ ಎಂಬುವ ಪಾಣಿನಿಯ 
ಸೂತ್ರಕೃನುಸಾರವಾಗಿ ನುಮಾಗಮ ಬಂದು, ಹಲಶ್ಚ ಘೆಂಯ್‌ — ಇದರಿಂದ ಆಕಾರ 
ಬಂದು ಲಿಂಗವೆಂಬುವ ಶಬ್ದವಾಗಿರುತ್ತದೆ. ಉದಾಹರಣೆ-- ಚದಿ-ಚಂದ್ರ, ಇದಿ- 
ಇಂದ್ರ, ಇತ್ಯಾದಿ ಇಕಾರಾಂತ ಧಾತುಗಳಂತೆ ಲಿಗಿ ಧಾತುವಾದರೂ ಆಗಿರುತ್ತದೆ. 
ಯ ನಿರುಕ್ತಕ್ಕೆ ಸರಿಯಾಗಿಯೇ ಇಲ್ಲಿ ಸಿದ್ಧಮಾಡಲಾಗುತ್ತ ಸ 

ಗತ್ತ ೈರ್ಥಕಧಾತವಃ ಜ್ಞಾನಾರ್ಥಕಾಃ ಭವಂತಿ ಎಂಬುವ ಉಕ್ತಿಯಂತೆ ಅಲ್ಲಿ 
ಔಢನಾಸುತ್ತರೆ. ನಾವು ಹೇಳುವ ಈ ವಿಧಾನಕ್ಕೆ ಪಾ ಪಾಣಿನಿಯ ಸೂತ್ರಗಳೇ ಆಧಾರ 
ವಾಗಿದ್ದರೂ ಬೇರೆ ಬೇಕಿ ಅನೇಕ ಪಂಡಿತಪ್ರಕಾಂಡರ ೫ ೫0ತೆಯನ್ನು ಕೊಡಲು 
ಶಕ್ಯವಿದೆ. ಇಲ್ಲಿ ಶ್ರೀ ವಿದ್ಯಾರಣ್ಯರು ಶಿವರಹಸ್ಯ ಎಂಬುವ ಗ್ರಂಥಕ್ಕೆ ತಾತ್ಸರ್ಯ 
ದೀಪಿಕೆ ಎಂಬುವ ಟೀಕೆಯನ್ನು ಬರೆದಿರುತ್ತಾರೆ. ' ಅವರು ಲಿಂಗ ಶಬ್ದದ ನಿಷಯಕ್ಕೆ 
ಹೇಗೆ ಸಿದ್ಧಿಯನ್ನು ಮಾಡಿರುತ್ತಾರೆಂಬುವದನ್ನು ನೋಡೋಣ. 


ಶಿವರಹಸ್ಯ -- ಪುಟ ೫೮೦, ಶ್ಲೋಕ ೧೫ 
ಲಿಂಗಲಿಂಗ್ಯಾಡಿ ಹೀನಾಯ ಲಿಂಗರೂಪಾಯ ತೇ ನಮಃ | 
ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡುವಾಗ-- ಲಿಂಗರೂಪಾಯ ಲಿಗಿಗತ್ಯರ್ಥಃ 
ಗತ್ತ ೈರ್ಥತಾಃ ಜ್ಞಾನಾರ್ಥಾಃ ಜ್ಞಾನರೂಪಾಯ ತಸ್ಯ ಸ್ವ ಪ್ರಕಾಶಶ್ತೆ ಕೇನ ಮಾನಮೇಯ 
ಜತ ಶೈ ವಿಭಾಗ ನಿರಹಮಾಹ-- ಈ ಉತ್ಪತ್ತಿಯು ಬಾಜ ಸಾತಿ ಕ್ಸೈ ಸರಿಯಾಗಿರು 
ಸರು. ಲಿಂಗಶಬ್ದಕ್ಕೆ ಅನೇಕಾರ್ಥಗಳಿರುತ್ತವೆ. ಅಮರಕೋಶ ನಾನಾರ್ಥವರ್ಗ-- 
ಲಿಂಗಂ ಚಿಹ್ನಶೇಫಯೋಃ-- ಇದಕ್ಕೆ ಟೀಕೆಯನ್ನು ಬರೆಯುವಾಗ ಲಿಂಗ್ಯತೇ ಅನೇನ 
ಗತ; ಭ್ವಾದಿ-ಸರಸ್ಮೈನದ ಹಲಶ್ಚ (೩-೩-೧೨೧). ಪಾಣಿನಿ ಸೂತ್ರ "ಲಿಂಗಂ 
ಹ್ನೇನುಮಾನೇಚ ಸಾಂಖ್ಯೋಕ್ತ ಪ್ರಕ ತಾವನಿ! ಶಿವಮೂರ್ತಿ ವಿಶೇಷೇ ಸ ಮೇಹನೇಪಿ 
ಕತ > 'ಲಿಂಗನೆಂದರಿ ಚಿಷ್ನ. ಅನು ಮಾನ. ಸಾಂಖ್ಯಶಾಸ್ತ್ರ ದಲ್ಲಿ ಹೇಳಿದ 
ಪ್ರಕೃತಿ, ಶಿವಮೂರ್ತಿ ನಿಶೇಷ-- ಕಲ ಅಂದರೆ ಶಿಶ್ನ ಇದು ನಪುಂಸ ಕವಾಗು 
ತ್ತದೆ. ಇತಿ ಮೇದಿನೀಕೋಶಃ. 
ಲಿಂಗಶಬ್ದಕ್ಕೆ ಮೇಲೆ ಬರೆದಂತೆ ಅನೇಕಾರ್ಥಗಳಿರುವದು ನಿಜ. ಆದರೆ ಯಾವ 
ಅರ್ಥವನ್ನು pk ಸಂದರ್ಭದಲ್ಲಿ ಉಪಯೋಗ ಮಾಡಿಕೊಳ್ಳ ಬೇಕಾಗುತ್ತದೆಂಬುವುದು 
ಲಕ ಕ್ಸ್ಯದಲ್ಲಿಡತಕ್ಕ ಸಂಗತಿಯಾಗಿರುತ್ತದೆ. ಅದಕ್ಕೆ ಟೈ (ಇವೂ; ಸಂದರ್ಭವೂ 
ಹೊಂದಿಕೊಂಡಿದ್ದ ರೇನೇ ಸಂಗತವಾಗುವದು. ಇಲ್ಲದಿದ್ದರೆ ಅಸಂಗತವಾಗಿ ಆ ಶಬ್ದ 
ಗಳನ್ನು ಉಪಯೋಗಿಸಿದವನು ಲೋಕದಲ್ಲಿ ಅಪಹಾಸ್ಯ ಕ್ಕೆ ಗುರಿಯಾಗುವದರಲ್ಲಿ ಸಂಶಯ 


೨೯೨ ಬಸವತತ್ವ ರತ್ನಾಕರ 


ವಿಲ್ಲ. ಇದಕ್ಕೆಲ್ಲ ಸಂಸ್ಕೃತಜ್ಞಾ ನವು ಚೆನ್ನಾಗಿದ್ದರೆ ಮಾತ್ರ ಸಾಧ್ಯ. ಕೇವಲ ಶಬ್ದಾರ್ಥದ 
ಮಟ್ಟಿಗೆ ಸಂಸ್ಕೃತ ಬಂದರೆ ಮಾತ್ರ ಅವನಿಗೆ ಪ್ರಯೋಗಚ್ಞಾನವೆಂದಿಗೂ ಸಾಧ್ಯವಾಗ 
ಲಾರದು. 

ಎಲ್ಲ ಅರ್ಥಗಳನ್ನೂ ಎಲ್ಲ ಕಾಲಗಳಲ್ಲಿ ಉಪಯೋಗಿಸಲು ಶಕ್ಯವಿಲ್ಲ. “ಸೈಂಧವ 
ಮಾನಯ”? ಎಂಬುವ ಶಬ್ದವನ್ನು ಊಟಮಾಡುವ ಕಾಲಕ್ಕೆ ಸ್ರಯೋಗಮಾಡಿದರೆ 
ಉಪ್ಪನ್ನೇ ತರಬೇಕಾಗುತ್ತದೆ. ಪ್ರಯಾಣಕ್ಕೆ ಹೊರಟಂತಹ ಮನುಷ್ಯನು ಸೈಂಧವ 
ಮಾನಯವೆಂದು ತನ್ನ ಸೇವಕನಿಗೆ ಹೇಳಿದಾಗ ಕುದುರೆಯನ್ನೇ ತರಬೇಕಾಗುತ್ತದಲ್ಲದೆ 
ಉಪ್ಪನ್ನು ತಂದ.ಸೂಟ್ಛರೆ ಸರಿಹೋದೀತೇ ಎಂಬುವದನ್ನು ಬುದ್ಧಿ ಶಾಲಿಗಳಾದ ವಾಚಕರೇ 
ಊಹಿಸಬೇಕು. ಹೀಗೆ ಮಾಡಿದ್ದೇ ಆದರೆ ಅದರ ಭೌತಿಕಾರ್ಥವನ್ನು ಬಿಟ್ಟಂತಾಗುತ್ತ 
ಡೆಯೋ ಹೇಗೆ? ಶಬ್ದಗಳ ತತ್ವಾರ್ಥವನ್ನು ಉಪಯೋಗಿಸುವ ಕಾಲದಲ್ಲಿ ಲೌಕಿಕಾರ್ಥಕ್ಕೆ 
ಅಂಟಕೊಳ್ಳು ವದು ಅಶಾಸ್ತ್ರೀಯವಾದ ಮಾತಾಗಿರುತ್ತದೆ. 

ಸಂಸ್ಕ ತದಲ್ಲಿ ಬಂದೆ. | ಶಬ್ದಕ್ಕೆ ನೂರಾರು ಅರ್ಥಗಳಿರುತ್ತವೆ. ಅವುಗಳನ್ನು 
ಸಂದರ್ಭಕ್ಕೆ ಸರಿಯಾಗಿ ಉಪಯೋಗಿಸಿಕೊಳ್ಳ ಜೀಕಾಗುತ್ತ ದೆ. ಹಾಗಾದರೆ ಹರಿಶಬ ವನ್ನು 
ತೆಗೆದುಕೊಳ್ಳೊ ಣ. ಹರಿ ಶಬ್ದಕ್ಕೆ ಅನೇಕಾರ್ಥಗಳಿರುತ್ತವೆ. ಹರಿಗರ್ಭ ಭಕ 
ಹರಿಮುಖ್ಯ ಹರಿ ಎಂದರೆ ಚಿಗರೆಗೂ ಅರ್ಥವಿರುತ್ತದೆ. ಹರಿಹರ ಬ್ರಹ್ಮಾದಿಗಳು 
ಎಂಬುವ ಸದದ ಅರ್ಥವನ್ನು ನಾವು ಉಪಯೋಗಮಾಡಬೇಕಾದರೆ, ಶಿವ ಚಿಗರಿ ಮತ್ತು 
ಬ್ರಹ್ಮನೆಂದರೆ ಸರಿಹೋದೀತೇ? ಯಾಕಾಗಬಾರದೆಂದು ಹೇಳಿದರೆ ಲೋಕದಲ್ಲಿ ಜನಗಳು 
ಅಪಹಾಸ್ಯವನ್ನು ಮಾಡಲಿಕ್ಕಿಲ್ಲವೇ? ಹರಿಶಬ್ದದ ತತ್ವಾರ್ಥವನ್ನು ಬಿಡಲಾಗುವುದೇ? 
ಬ್ರಹ್ಮನೆಂದರೆ ಚತುರ್ಮುಖ ಬ್ರಹ್ಮನಿಗೂ ಅರ್ಥವಿದೆ. ಬೇರೆ ಬೇರೆ ಆಚಾರ್ಯರು ಬೇರೆ 
ಬೇರೆ ಅರ್ಥವನ್ನು ಮಾಡಿರುತ್ತಾರೆ. ಎಲ್ಲರೂ ಪಾಣಿನಿಯ ನಿರುಕ್ತಕ್ಕೆ ಸರಿಯಾಗಿಯೇ 
ಅರ್ಥವನ್ನು ಮಾಡುತ್ತಾರೆ... ಉಪಯೋಗಕ್ಕೆ ಮಾತ್ರ ಸಂದರ್ಭವು ಜೇಕಾಗುತ್ತ 
ಜೆಂಬುವುದನ್ನು ಮರೆಯಲಾಗದು. 

ಲಿಂಗಶಬ್ದಕ್ಕೆ ಶಿಶ್ಚವೇ ಮುಖ್ಯಾರ್ಥವೆಂದು ಶಂ. ಬಾ. ಜೋಶಿಯವರು ಹೇಳಿರುವದು 
ಶುದ ತಪ್ಪಾ ಗಿರುವದು. ಲಿಂಗಶಬ್ದಕ್ಕೆ ಒಂದೆ ಹೇಳಿದಂತೆ ಅನೇಕಾರ್ಥಗಳಿದ್ದು 
ಅವುಗಳಲ್ಲಿ ೨೫ ವೆಂಬುವುದು 3 ON ಅನೇಕ ಅರ್ಥಗಳಿರುವುದರಿಂದ 
ಅದನ್ನು ಸರಕರ ನಾನಾರ್ಥವರ್ಗದಲ್ಲಿ ಹೇಳಿರುತ್ತಾರೆ. ಶಿಶ್ನಾರ್ಥವೇ ಪ್ರಾಮು 
ವಾಗಿದ್ದರೆ ಅದನ್ನು ಮನುಷ್ಯವರ್ಗದಲ್ಲಿ ಹೇಳಬೇಕಾಗಿದ್ದಿತು. ಲಿಂಗಶಬ್ದದ ಅನೇಕ 
ಅರ್ಥಗಳಲ್ಲಿ ಅದೊಂದು ಗೌಣವಾದ ಅರ್ಥವಾಗಿರುತ್ತದೆ. ' 

ಹಿಂದೆ ಹೇಳಿದ ಮೇದಿನೀಕಾರರ ಉಕ್ತಿಯಂತೆ ಲಿಂಗಶಬ್ದವು ನಪುಂಸಕವಾಗಿರು 
ತ್ತದೆ. ಉಳಿದ ಅರ್ಥಗಳಲ್ಲಿ ಪುಲ್ಲಿಂಗವಾಗಿರುತ್ತದೆ. ಲಿಂಗವೆಂದಕೆ ಶಿಶ್ನವೆಂದೇ 
ಜೋಶಿಯವರು ಹೇಳಿರುತ್ತಾರೆ. ಪ್ರತಿಯೊಂದು ಸಂದರ್ಭದಲ್ಲಿಯೂ ಅದೇ ಅರ್ಥವನ್ನು 
ಮಾಡುವುದಾದರೆ 


ತ್ವೇತಾಶ್ವತಕೋಪಫಿಸತ್‌ - ಪುಟ ೨೫೩, ಅಧ್ಯಾಯ ೬ 


ನತಸ್ಯ ಕಶ್ಚಿತ್‌ ಪತಿರಸ್ತಿ ಲೋಕೇ ನಚೇಶಿತಾ ನೈವಚ ತಸ್ಕ ಲಿಂಗಮ್‌ | 
a , "ಕರಣಾಧಿಪಾಧಿಪೋ ನಚಾಸ್ತಿ ಕಶ್ಚಿ ತ್‌ ಜನಿತಾ ಸಜಾಧಿಸಃ | 


x 


ಬಸವಣ್ಣನವರ ಲಿಂಗನಿಷ್ಠೆ ೨೯೩ 


ಇಲ್ಲಿ ಲಿಂಗಶಬ್ದದ ಭೌತಿಕಾರ್ಥವನ್ನು ಹಿಡಿದು ತಿಶ್ನವೆಂದು ಅರ್ಥಮಾಡಿದರೆ ಸರಿಹೋಗ 
ಬಹುದೇ? ಮೇಲೆ ಹೇಳಿದ ಶಿವರಹಸ್ಯದ ನ ಲಿಂಗಲಿಂಗ್ಯನಿಹೀನಾಯ ಲಿಂಗರೂಪಾಯತೇ 
ನಮಃ'' ಎಂಬುವ ವಾಕ್ಯದಲ್ಲಿರುವ ಲಿಂಗಶಬ್ದಕ್ಕೆ ಶಿಶ್ಚವೆಂದು ಅರ್ಥ ಹೇಳುವುದು 
ಅಜ್ಜಾ ನತನದ ದ್ಯೊ (ತಕವಲ್ಲಡೆ ಐತಿಹಾಸಿಕ ಶೋಧನೆಯಾಗಲಾರದು. 

ng” ಕಹು ಲಿಂಗಂನತು ಶಿವಸ್ಯ ಲಿಂಗಂ?” ಅಂದರೆ ಶಿವನೇ ಲಿಂಗವು. ಪ 
ಲಿಂಗವಲ್ಲ ಎನ್ನು ಪ ವಾದವು ಬಹಳ ಇಸ್‌ ನಡೆದುಬಂದರೂ ಇದನ್ನು ಸ 
ಮಹರ್ಷಿಗಳು ಸ್ವಂದಪುರಾಣದಲ್ಲಿ ಖಂಡಿಸಿರುತ್ತಾ ರೆ. ಅದನ್ನು pe 
ತಮ್ಮ ತಾತ್ಸರ್ಯದೀಸಿಕೆಯೆಂಬುವ ಶಿವರಹಸ್ಯದ ಟೀಕೆಯಲ್ಲಿ ನ 08ನಿರುತ್ತಾರೆ. 
ಸೂ ತಸಂಹಿತೆಯ ಸಂಪೂರ್ಣ ಒಂದು ಪ್ರಕರಣವು ಈ ಚರ್ಚೆಯನ್ನೊಳಗೊಂಡಿರುತ್ತದೆ. 
ಶಿವನೇ ಲಿಂಗವೆಂದು ಸ್ಥಿರಗೊಳಿಸಲಾಗಿದೆ. 


ಸೂತಸಂಹಿತಾ - ಪುಟ ೫೬೨ 
ಶಿವಯೇನ ಸ್ವಯಂ ಲಿಂಗಂ | ಲಿಂಗಂ ಗಮಕಮೇವಹಿ। 
ಶಿವೇನ ಗಮ್ಯ "5 ಸರ್ವಂ । ಶಿವೋ ನಾನ್ಯೇನ ಗಮ್ಯುತೇ ॥ ; 
ಶಿವನೇ ಸ್ವಯಂ ಲಿಂಗವು. ಶಿವನಿಂದಲೇ ಸರ್ವವೂ ಗಮನವನ್ನು ಹೊಂದುತ್ತದೆ. 
ಇದಕ್ಕೆ ಟೀಕೆಯನ್ನು ಬರೆಯುವಾಗ ಶ್ರೀ ವಿದ್ಯಾರಣ್ಯರು ಶಿವಸ್ಯ ಲಿಂಗಂ ಶಿವಲಿಂಗಂ 
ಭ್ರಮಂ ನಿವಾರಯತಿ-- ಅಂದರೆ ಶಿವನ ಲಿಂಗವೆಂಬುವ ಭ್ರಾಂತಿಯನ್ನು ಹೋಗಲಾಡಿ 
ಸುತ್ತಾನೆ, “ ಶಿವಯೇವ ಸ್ವಯಂ ಲಿಂಗಮಿತಿ?' ಶಿವನೇ ಸ್ವಂತ ಲಿಂಗವೆಂದು. 
"ಲಿಂಗಂ ಗಮಕಮಿತ್ಯಾದಿನಾ ಲೋಕೇ ಹಿ ವನ್ಹ್ಯಾದಿ ಲಕ್ಷಣಸ್ಯ 
ಅರ್ಥಾಂತರಸ್ಯ ಯದ್ಗ ಮಕಂ ಜ್ಞ್ಯಾಸಕಂ ಧೂಮಾದಿ ಲಿಂಗಮುಚ್ಯತೇ 
ಶಿವೋಪಿ ಸ್ವ ಪ ಕಾಶ ಚಿದ್ರೂ ಸತ್ತೇನ ಸರ್ವಸ್ಯ ಜಡವರ್ಗಸ್ಯ ಗಮಕಃ ನತು 
ಅನ್ಯೇನ ಗಷ್ಯುಃ ಅತೋ ಗಮುಕತ್ವಾ ತ್‌ ಸ್ವಯಮೇವ ಲಿಂಗಂ”? 
ಶಿವನೇ ಸ್ಟ ಯಂ hp ಲಿಂಗವು ಗಮಕವಾದುದು. ಲೋಕದಲ್ಲಿ 
ವನ್ಲಾ ಿಗಳಿಗೆ ಧೂಮಾದಿಯು ಲಿಂಗವೆಂದು ಹೇಳಲಾಗುತ್ತಜೆ. ಶಿವನಾದರೋ ತನ್ನ 
ಪ್ರಕಾಶದಿಂದ ಎಲ್ಲ ಜಡವರ್ಗಕ್ಕೆ ಗಮಕನಾಗಿರುವದರಿಂದ ಅನ್ಯರಿಂದ ಅಥವಾ ಅನ್ಯ 
ವಸ್ತುವಿನಿಂದ ಗಮ್ಯನಲ್ಲ. ದ್ದ ರಿಂದಸ ಸ್ಟ ಯಮೇವ ಗ . 


ಶಿವರಹಸ್ಯ -- ಪುಟ ೫೬೫ 

"ಅತಃ ಶಿವಃ ಸರ್ವಜಗದ್ವಿಭಾಸಕಃ ಸ್ವಯಂ ಪ್ರಕಾಶಃ ಸ್ವಯಮೇವ 
ಕೇವಲಂ ಮಯೋದಿತಂ ಲಿಂಗಮಿತಿ ದ್ವಿಜರ್ಷಭಾಃ ತದೇವ ಪೂಜ್ಯಂ ಶೃತಿ 
ಮಸ್ತಶಕಸ್ಲಿತಂ । ಮತ್ತು ಶಿವಸ್ಯ ಲಿಂಗಂ ಶಿವಲಿಂಗಮನ್ಯೇ ಮುನೀಶ್ವರಾ 
ವನೇದವಿದೋ ವದಂತಿ । ಸ್ವಯಂಪ್ರ ಕಾಶಸ್ಯ ನ ಯುಜ್ಯ ತೇ ತತ್‌ ತತಶ್ಚ 
ಶಂಭುಃ ಸ್ವಯಮೇವ ಲಿಂಗಂ | dts ಮತ್ಯ ನಸ್ಯ ಚಿತ್ತವ ತ್ಯ್ಯಾದ್ಯ 
ಸೇಕ್ಸಯಾ ವ ನಸ್ಯ ಲಿಂಗಮಿತ್ಯಯಂ ರವಃ ಸಮಸ್ತ ನ್ಯಾ ನಿಗದ್ಯ ತೇ 
ಶಿವಃ ಸ್ವತಃ ಪ್ರ ಪ್ರಸಿದ್ಧಯೇವ ಸರ್ವದಾ ತತಃ ಶಿವಸ್ಯ ರಿಂಗಮಿತ್ಯಯಂ 


ರವಃ ನ ಸಂಗಚ್ಛತೇ” 


೨೯೪ ಬಸವತತ್ವ ರತ್ನಾಕರ 


ಕೆಲವರು ಶಿವನ ಲಿಂಗವೆಂದು ಹೇಳುತ್ತಾರೆ. ಸ್ವಯಂಪ್ರಕಾಶನಾದ ಶಿವನಿಗೆ ಅದು 
ಸಲ್ಲದು. ಆದ್ದ ರಿಂದ ಶಂಭುವು ಸ ಸ್ವಯಮೇವ ಲಿಂಗವಾಗಿರುವನು. ವಿವೇಕಹೀನನಾದ 
ಮನುಷ್ಯನ ಚಿತ್ತವೃತ್ತಿಯಂತೆ ಶಿವನ ಲಿಂಗವೆಂದು ಹೇಳುವ ಮಾತು ಸ್ವಯಂಪ್ರಕಾಶ 


ನಾದ ಶಿವನಿಗೆ ಯೋಗ್ಯವಾದುದಾಗಿರುವದಿಲ್ಲ. 


ಸೂತಸಂಶಿತಾ-- ಪುಟಿ ೫೬೮ 
| ನಿಶುದ್ಧನಿದ್ಯಾ ಪರಯೋಗಿನೋಸ್ಕ ಸ್ವಯಂ ಪ್ರಭಸ್ಯೈವ ನ ಅಿಂಗಮೂಚುಃ | 


ಪುಟ ೫೭೧ 
ಅತಃ ಸಚ್ಚಿದಾನಂದ ಲಕ್ಬಣಃ ಸರಮೇಶ್ವರಃ ಸಯಮೇವ ಲಿಂಗಂ ನಲಿಂಗಂ ತಸ್ಯ ವಿದ್ಯತೇ 43 
೪ ಜೆ 


ಪುಟ ೫೭೨ 


ಲಯನಾಲ್ಲಿಂಗನಿ ತ್ಯಾ ಹು? ಅಪರೇ ವೇದಪಿತ್ತಮಾಃ । 
ತಥಾಪಿ ಲಿಂಗಂ ಭಗವಾನ್‌ ಸ್ವಯಮೇವ ಮಹೇಶ್ವರಃ ॥ 
ಲೀಯಮಾನಮಿದಂ ಸರ್ವಂ ಬ್ರ ಹ್ಮ ಣೈ (ವ ಹಿ ಲೀಯತೇ | 
ನ ಲೀಯತೇ ಪರಂ ಬ್ರಹ್ಮ ಸಹ ಸತ್ಯಸ್ಯ ಸೈಭಾವತಃ ॥ 


ಸಚ್ಚಿದಾನಂದಲಕ್ಷಣಸ್ವರೂಪನಾದ ಸರಶಿವನು ಸ್ವಯಮೇವ ಲಿಂಗವಾಗಿರುವನು. 
ಲಯವಾಗುವುದರಿಂದ ಲಿಂಗವೆಂದು ವೇದಜ್ಞಾ ನಿಗಳು ಜೂ ರೆ. ಲೀಯಮಾನವಾದ 
ಸರ್ವವೂ ಬ್ರಹ್ಮನಲ್ಲಿಯೇ ಲೀನವಾಗುತ್ತದೆ. ಬ್ರಹ್ಮನೆಂದರೆ ವಿದ್ಯಾರಣ್ಯರು ಇಲ್ಲಿ 
ಲಿಂಗಕ್ಕೆ ಅರ್ಥವನ್ನು, ಮಾಡಿರುತ್ತಾರೆ. 

ವೇದದಲ್ಲಿ ಲಿಂಗಶಬ್ದವು ಬಂದಿಲ್ಲವೆಂದು ಮತ್ತೊಂದು ವಾದವಿರುವದು. ವೇದದಲ್ಲಿ 
ಲಿಂಗಶಬ್ದವು ಬಂದಿರುತ್ತ ಡೆ. ಬಹಳಸಾರಿ ಬಂದಿಲ್ಲವೆಂದೂ ಹೇಳಲಾಗುತ್ತದೆ. ಶಿವನೇ 
ಲಿಂಗವೆಂಬುವದು ಸ್ವತಃ ಸಿದ್ಧವಿರುವದರಿಂದ ದೋಷವಲ್ಲ. ವೇದದಲ್ಲಿ ಕೆಲವು ಕಡೆಗೆ 
ಲಿಂಗಶಬ್ದವು ಬಂದಿರುತ್ತದೆ. ಒಂದುಪಕ್ಷ್ನ ಬಾರದೇ ಇದ್ದರೂ ದೋಷವಿಲ್ಲ. ಯಾಕಂದರೆ 
ನೇದಾರ್ಥಗಳನ್ನು ಸಿದ್ಧಮಾಡಬೇಕಾದರೆ ವೇದದ ಷಡಂಗಗಳಲ್ಲದೆ, " ಇತಿಹಾಸ 
ಪ್ರರಾಣಾಭ್ಯಾಂ ವೇದಾರ್ಥಂ ಸಮುಪಬೃಹ್ಮಯೇತ್‌'' ಎಂಬುವ ವೇದವ್ಯಾಸರ 
ಉಪಬ್ಭ ಹ್ಮಣ ವಾಕ್ಯಗಳಿಂದಲೇ ವೇದಗಳ ಅರ್ಥವನ್ನು ಕಂಡುಹಿಡಿಯಬೇಕಾಗುತ್ತದೆ. 
ಹಾಗಾದರೆ ವೇದಗಳಲ್ಲಿ ಯಾವ ಮತಗಳನ್ನೂ ಸ್ಪಷ್ಟ ಶಬ್ದ ಗಳಿಂದ ಹೇಳಿಲ್ಲ. ಆದುದರಿಂದ 
ಯಾವ ಸಂಪ್ರದಾಯವೂ ಸಿದ್ಧ ಮಾಗಾ pW ತಮ್ಮ ಬುದ್ಧಿ ಯ ಶಕ್ತಿ 
ಯಿಂದ ತನ್ನು ಒತಮ್ಮ ಸಾ ಪರವಾಗಿ ಅರ್ಥಮಾಡಿರುವ he ಜಾಜ್‌ | 
ಭಾಷ್ಯಗಳಾಗಲೀ, ವ್ಯಾಸಮಹರ್ಷಿಗಳ ಬ್ರ ಬ್ರಹ್ಮಸೂತ್ರಕ್ಕೆ ಬರೆದ ವ್ಯಾಖ್ಯಾ ನಗಳಾಗಲೀ 
ಸಿದ್ಧವಾಗಲಾರವು. ಆದ್ದರಿಂದ eu EE ಹೇಳುವ ವಾದವು 
ಯುಕ್ತಿಯುಕ್ತವಾದುದಲ್ಲ. ಶಿವನಿಗೆ ಲಿಂಗಶಬ್ದವು ಅವ್ರಾಚೀನವಲ್ಲ; ಅತ್ಯಂತ 
ಪ್ರಾಚೀನವಾದುದಾಗಿದೆ ಎಂಬುವದಕ್ಕೆ ಸಹಸ್ರಾರು ಪ್ರಮಾಣಗಳುಂಟು. ಒಂದೆರಡನು 
ಮಾತ್ರ ಇಲ್ಲಿ ಕೊಡುತ್ತೇವೆ. 


ಬಸನಣ್ಣ ನವರ ಲಿಂಗನಿಷ್ಕೆ ೨೯೫ 


ವೇದ ಮತ್ತು ದರ್ಶನಾಚಾರ್ಯರಾದ ಸ್ವಾಮಿ ಗಂಗೇಶ್ವರಾನಂದ ಎಂಬುವರು 
ತಮ್ಮದೊಂದು ಲೇಖನದಲ್ಲಿ ಲಿಂಗಪೂಜೆಯ ವಿಷಯಕ್ಕೆ ಬರೆಯುತ್ತ ಲೇಖನದ ಕಡೆಗೆ 
ಕೆಳಗೆ ಬರೆದಂತೆ ಅಭಿಪ್ರಾಯ ವ್ಯಕ್ತಮಾಡಿರುತ್ತಾರೆ. 


ಲಿಂಗಪುರಾಣ 

ಮೂಲೇ ಬ ಬ್ರಹ್ಮಾ ತಥಾ ಮಧ್ಯೆ « ನಿಸ್ಣು 8 ತ್ರಿಭುವನೇಶ್ವರಃ । 

ರುಜ್ರೋರುಪ ರಿ ಹಾಡೆ, "ಹೆ ಫಣನಾಖ್ಯ; ಸದಾಶಿನಃ | 

ಲಿಂಗನೇದೀ ಮುಹಾದೇನೀ | ಲಿಂಗಂ ಸಾಕ್ಸಾನ್ಮಹೇಶ್ವರಃ | 

ತಯೋಃ ಸಂಸೊಜನಾನ್ಸಿ ತ್ಯ ೦1 ದೇವೀ ದೇನಶ್ಚ ಪೂಜಿತೌ ॥ 
ಲಿಂಗದ ಮೂಲದಲ್ಲಿ ಬ ಬ್ರಹ್ಮನೂ, ಮಧ್ಯದಲ್ಲಿ ನಿಷು ನವೊ, ಮೇಲ್ಸಾ ಗದಲ್ಲಿಪ್ರ ಣವಸ್ವ ರೂಪ 
ನಾದ ಭಗವಾನ್‌ 1094ರ: ಇರುತ್ತಾರೆ. ಲಿಂಗದಲ್ಲಿ ಸಾಕ್ಸಾ ಹ್ಯೆ ಮಹೇಶ್ವ ತನ ನೆ. 
ಲಿಂಗವನ್ನು ಪೂಜಿಸಿದರೆ ಎಲ್ಲ ದೇವದೇವಿಯರ ಪೋಡೆಯಾಗುತ್ತದೆ. ಪ 
ಈ ಉಕ್ತಿಯಿಂದ ಕಲುಷಿತ ಅಂತಃಕರಣವುಳ್ಳೆ ವರ ಮನಸ್ಸು ಸ್ವಚ್ಛವಾ ಗುತ್ತದೆ. 
ಯಾಕಂದರೆ ಇಂಥವರ ಭಾವನೆಯು ಲಿಂಗಪೂಜೆಯು ಅಶ್ಲೀಲಭಾವನೆಯಿಂದ ಪ್ರಾರಂಭ 
ವಾಗಿರುತ್ತದೆಂದು ಇವರ ತಪ್ಪು ತಿಳಿವಳಿಕೆ ಇರುತ್ತದೆ. ಲಿಂಗಪೂಜೆಯು ಅಶ್ಲೀಲ 
ವಾದರೆ (ಆಗಲು ಶಕ್ಯವೇ ಇಲ್ಲ) ವೇದ ಮೊದಲುಗೊಂಡು ಎಲ್ಲ ಶಾಸ್ತ್ರಗಳಲ್ಲಿ ಇದರ 
ವಿಧಿ ವಿಧಾನಗಳಿರುತ್ತಿರಲಿಲ್ಲ. ಶ್ರೀಮದ್ವಾಲ್ಮೀಕಿ ರಾಮಾಯಣದಂತಹ ಪ್ರಾಚೀನ 

ಗ್ರಂಥದಲ್ಲಿಯೂ ಕೂಡ ಲಿಂಗಪೂಜೆಯ ವಿಧಾನವು ಇರುತ್ತದೆ. ಉಪಾಸನಾ ಪ್ರಧಾನ 

ಹಾಡೆ ಶಿವಪುರಾಣಗಳಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿ ಗೆ ಯ ವಿಧಾನಗಳ ಬಸ್ಗೆ ಯೇ 
ವರ್ಣಿಸಿರುವುದು ಕಂಡುಬರುತ್ತದೆ. 


ವಾಲ್ಮೀಕಿ ರಾಮಾಯಣದ ಉತ್ತರ ಖಂಡದಲ್ಲಿ 
ಯತ್ರ ಯತ್ರ ಚ ಯಾತಿಸ್ಮ ರಾವಣೋ ರಾಕ್ಷಸೇಶ್ವರಃ । 
ಜಾಂಬೂನದವಮಯಂಂ ಲಿಂಗಂ ತತ್ರ ತತ್ರ-ಸ್ಮನೀಯತೇ i 
ಬಾಲುಕಾನೇದಿನಮುಧ್ಲೆ (ತು ತಲ್ಲಿಂಗಂ ಸ್ಲಾಪ ರಾವಣ । 
ಅರ್ಚಯಾಮಾಸ ಗಂಧಾಡ್ಯೈಃ ಪುಸೆ ಶ್ವಾ ನರುಗಂದಿಭಿಃ ॥ 
ಸೇಶ್ವರನಾದ ರಾವಣನು ಎಲ್ಲೆಲ್ಲಿ ಪ್ರಯಾಣಮಾಡುತ್ತಿದ್ದನೋ ಅಲ್ಲಲ್ಲಿ ಆ ಸುವರ್ಣ 
ಮಯ ಲಿಂಗಮೂರ್ತಿಯನ್ನು ತೆಗೆದುಕೊಂಡುಹೋಗುತ್ತಿದ್ದನು. ಉಸುಕಿನ ವೇದಿಕೆ 
ಯನ್ನು ಮಾಡಿ ಆ ಮೂರ್ತಿಯನ್ನು ಸ್ಥಾನಿಸುತ್ತಿದ್ದನು. ಮತ್ತು ಗಂಧಪುಷ್ಸಾದಿಗಳಿಂದ 
ಅರ್ಚನೆ ಮಾಡುತ್ತಿದ್ದನು. ಇದರಿಂದ ಲಿಂಗಪೂಜೆಯು ಪ್ರಾಚೀನತಮವೆಂದು ತಿಳಿಯದೆ 
ಇರಲಾರದು. 
ಯಾವುದರಿಂದ ಸೃಷ್ಟಿಯು ಹುಟ್ಟುವುದೋ ಅದನ್ನೇ ಅವಲಂಬಿಸಿ ಲಯವೂ ಕೂಡ 
ಆಗುತ್ತದೆ. ಜೆ ತನ್ಯ ನ nes ಮತ್ತು ಜಗತ್ತನ್ನು ಪ್ರ ಶ್ರಸವಿಸತಕ್ಕಂಥ ಪ್ರಕೃತಿ 
ಸತ್ತೆಯಿಂದಲೇ ಈ 0 ಬ್ರಹ್ಮಾಂಡದ ಉತ್ಪತ್ತಿ ಯಾಗುತ್ತ ದೆ. ಈ ಎರಡೂ ಸಕತ್ತೆಗಳ 
ಪ್ರತೀಕವೇ ಲಿಂಗ. ಯಾವಾಗ ಉಪಾಸ ಸ ಇದೇ ವ್ಯಾಸಕಭಾವನೆಯನ್ನು ಮನಸ್ಸಿನಲ್ಲಿ 


೨೯೬ ಬಸವತತ್ವ ರತ್ನಾಕರ 


ಇಟ್ಟು ಕೊಂಡು ಶಿವಪೂಜೆಯನ್ನು ಮಾಡುತ್ತಾನೆಯೋ ಅವನ ಮನಸ್ಸು ಸ್ಥೂಲ ಮೂರ್ತಿಯ 
ಸಹಾಯದಿಂದ ಸರ್ವವ್ಯಾಪಕನಾದ ಸರಮಾತ್ಮನಲ್ಲಿ ಲೀನನಾಗುವದರಲ್ಲಿ ಸಮರ್ಥ 
ವಾಗುತ್ತದೆ. ಅಂತ್ಯದಲ್ಲಿ ಈ ಭಾವಪ್ರಧಾನ ಉಪಾಸನೆಯ ದೃಢತ್ವ ದಿಂದ ಅನಂತ 
ನಿಸ್ತಾರವಾದ ಮಾಯೆಯ ಲೀಲೆಯಿಂದ ಮುಕ್ತನಾಗಿ ಅರ್ಥಾತ್‌ ಕಾಡ ಬ್ರಹ್ಮದ 
ಸಹಾಯದಿಂದ ಕಾರಣ ಬ್ರಹ್ಮನಲ್ಲಿ ಸ್ಥಿ ಸಿತಿಯನ್ನು ಹೊಂದಿ ಮೋಕ್ಷವನ್ನು ಹೊಂಡುತ್ತಾನೆ. 

ಇದೇ ಲಿಂಗಪೂಜೆಯ ಪ ಧಾನ ಉದ್ದೇಶವಾಗಿರುತ್ತದೆ. ಪಂಡಿತ ವಾಸುದೇವ 
ಉಪಾಧ್ಯಾಯರು-- | 

ಭಗವಾನ್‌ ಶಿವನ ಪೂಜೆಯು ಪೌರಾಣಿಕ ಕಾಲದಿಂದ ಬಹಳ ಮಹತ್ವವನ್ನು 
ಹೊಂದಿರುತ್ತದೆ. ಮೆಹಂಜೋದಾರ, ಹರಪ್ಪಾಗಳಲ್ಲಿ ದೊರೆತ ಸಾಮಗ್ರಿಯಿಂದ 
ಭಾರತೀಯ ಧಾರ್ಮಿಕ ಇತಿಹಾಸದ ಮೇಲೆ ದೊಡ್ಡ ಪ್ರಕಾಶವು ಬಿದ್ದಿರುತ್ತದೆ. ಸಿಂಧೂ 
ತಟವರ್ತಿನೀ ಸಭ್ಯತೆಯಲ್ಲಿ ಶಿವಪೂಜೆಯ ವಿಶೇಷತೆಯು ಕಂಡುಬರುತ್ತದೆ. ಇಲ್ಲಿ ಎರಡು 
ತರಹದ ಮೂರ್ತಿಗಳು ಸಿಕ್ಕಿರುತ್ತ ವೆ. ಮೊದಲನೆಯ ಮೂರ್ತಿಯು ಮೆಹಂಜೋದಾರ 
ನಾಣ್ಯದಲ್ಲಿ ಯೋಗಾವಸ್ದೆ ಯಲ್ಲಿ ಧ್ಯಾನದಿಂದ ಕುಳಿತ ಶಿವನ ಮೂರ್ತಿ ಇರುತ್ತದೆ. 
ಎರಡನೆಯ ಮೂರ್ತಿ ಇದರಲ್ಲಿ ಶಿವನು ಮಧ್ಯ ಭಾಗದಲ್ಲಿ ಕುಳಿತುಕೊಂಡಿರುತ್ತಾನೆ. 
ನಾಲ್ಕೂ ಕಡೆಗೆ ಪಶುಗಳಿರುತ್ತವೆ. ಧ್ಯಾನೀ ಸ; ಆಕೃತಿಯ ಹೊರತು ಹರಪ್ಪಾದಲ್ಲಿ 
ಬಹಳ ಮೂರ್ತಿಗಳು ಸಿಕ್ಕಿರುತ್ತವೆ. ಅವೆಲ್ಲ ಶಿವಲಿಂಗದ ಮೂರ್ತಿಗೆ ಸಮಾನವಾಗಿರು 
ತ್ತವೆ. ಇದರಿಂದ ಸಿದ್ಧವಾಗುವದೇನೆಂದರೆ, ಆ ಕಾಲದಲ್ಲಿಯೂ ಕೂಡ ಶಿವಲಿಂಗದ 
ಪೂಜೆಯು ನಡೆಯುತ್ತ ಲಿದ್ದಿ ತು. 

ಖುಗ್ದೇದದಲ್ಲಿ ಶಿತೊ ಶೀ ದೇವಾ ಎಂಬುವ ಶಬ್ದವು ಎರಡುಸಾರಿ ಬಂದಿರುತ್ತದೆ. 
ಇದರ ಅರ್ಥವನ್ನು ಸಾಶಾ ತ್ಯರು, ಅನಾರ್ಯರು ಶಿನಲಿಂಗ ಪೂಜೆಯನ್ನು ಮಾಡುತಿ ತ್ತಿದ್ದರು. 
ಆರ್ಯರಲ್ಲಿ ಕಾಣುವ ced ಅನಾರ್ಯರಿಂದ ಕಸಿದುಕೊಂಡದ್ದಾಗಿದೆ ಎಂದು 
ಹೇಳುತ್ತಾರೆ. ಆದರೆ ಪಾಶ್ಚಾತ್ಯ ಸಂಡಿತರ ಈ ಅನುಮಾನವು ಅಥವಾ ವಿಧಾನವು ' 
ಸರಿಯಾದುದಲ್ಲ. ಯಾಸ್ಕರೂ, ಸಾಯಣರೂ ಶಿಶ್ನೋದೇವಾ ಎಂಬುವದಕ್ಕೆ ಅಬ್ರಹ್ಮ 
ಚರ್ಯಾರ್ಥವನ್ನು ಮಾಡಿರುತ್ತಾರೆ. ಇದಕ್ಕೆ ವಿರುದ್ಧ ವಾಗಿ ಮಾಡುತ್ತಿರುವ ಪಾಶ್ಚಾ 
ಪಂಡಿತರ ಅರ್ಥವು ಸರಿಯಾದುದಲ್ಲ. ಇಲ್ಲಿಯವರೆಗೆ ಅವರು ಹೇಳತಕ್ಕ ಅರ್ಥಕ್ಕೆ 
ಸರಿಯಾದ ಪ್ರಮಾಣಗಳು ದೊರೆತಿಲ್ಲ ಅರ್ಥಾತ್‌ ಅನಾರ್ಯರಿಂದ ಆರ್ಯರು ' 
ಶಿವಲಿಂಗವನ್ನು ಕಸಿದುಕೊಂಡಿರುವರೆಂಬುವುದಕ್ಕೆ ಪ್ರಮಾಣವಿಲ್ಲದಾಗಿದೆ. ದ್ಯಾನ 
ಜನರಲ್ಲಿ ಇಲ್ಲಿಯವರೆಗೆ ಈ ವಿಷಯದಲ್ಲಿ ಮತಭೇದವಿದೆ. ಸಿಂಧೂತೀರದ ಸ 
ವೈದಿಕ ಸಭ್ಯತೆಗಿಂತಲೂ ಮೊದಲು ಇದ್ದ ದ್ದೋ ಅಥವಾ ಹಿಂದಿನದೋ ಆದಕೆ ಜಾ 
ಕಾರಣಗಳಿಂದ ಈ ಸಭ್ಯತೆಯು ವೈದಿಕ ಸಭ್ಯತೆಗಿಂತ ಹಿಂದಿನದೆಂದು, ತಿಳಿಯಲಾಗಿದೆ. 
ಈ ಸಭ್ಯತೆಯು ಈಗಿನದಕ್ಕಿಂತ ೫-೬ ಸಾವಿರ ವರ್ಷದ್ದೆಂದು ತಿಳಿಯಲಾಗುತ್ತದೆ. 
ಆದ್ದರಿಂದ ಶಿವಲಿಂಗಪೂಜೆಯಾದರೂ ಇದೇ ಕಾಲದಿಂದ ನಡೆದುಬಂದಿರುವುದೆಂದು. 
ಧಾರಾಳವಾಗಿ ಹೇಳಬಹುದು. ಪುರಾತನ ತತ್ವಗಳಲ್ಲಿ ಹಿಂದೂ ಸಭ್ಯ ತೆಯ ಮೇಲೆ 


ಹೆಚ್ಚು ಪ್ರಕಾಶವನ್ನು ಕೆಡಹುವುದು ಇದಕ್ಕಿಂತಲೂ ಹಿಂದಿನದು ಯಾವದೂ ' 
ಇರುವದಿಲ್ಲ. 


ಬಸವಣ್ಣ ನವರ ಲಿಂಗಪಿಷ್ಕೆ ೨೯೭ 


ಐತಿಹಾಸಿಕ ಕಾಲದಿಂದ ಬೌದ್ಧ ಧರ್ಮದ ಪ್ರಬಲತೆಯುಂಬಾಯಿತು. ಕ್ರಿಸ್ತ 
ಶಕಕ್ಕಿಂತ ಎರಡು ಶತಮಾನ ಪೂರ್ವ "ದಲ್ಲಿ ಪುಷ್ಪ ಮಿತ್ರ ಸುಂಗ ಎಂಬುವನು ಬ್ರಾಹ್ಮಣ 
has ದ್ಧ ರಮಾಡಿದನು. ಅಂದಿನಿಂದ ಶವ ಮ್ಲ ಪ್ರಬಲವಾಗುತ್ತ ಬಂದಿರು 
ತ್ತದೆ. ಕ್ರಿಸ್ತಶಕೆ ಮೊದಲನೆಯ ಒಂದು ಶತಮಾನದಲ್ಲಿ ಶಕರಾಜರು ಉತ್ತರ ಪಶ್ಚಿ ಮ 
ಭಾರತ ರಾಜರಾಗಿದ್ದ ರು. ಅವರ ಮೊಹರಿನ ಮೇಲೆ ವೃ ಷಭದ ಚಿಹ್ನೆ ನಿರುತ" ಕೆ 
ರಾಜಾ ಅಸಲದತ್ತ 0 ಶಕರಾಜ ಮೋಸ (1216s) ಹ ಮುದ್ರೆ ಗಳಲ್ಲಿ ಶಿವನ 
ನಂದಿಯ ದ್ಯೋತಕವಾದ ವೃಷಭ ಚಿಹ್ನನಿರುತ್ತದೆ. ಈ ವಿಷಯದಲ್ಲಿ ಪ್ರೊಃ ಕೈಪ್‌ ಸನ್ನ 
(Rapson) ಎ ಸಂಶಯವಿದೆ. ಆದರೆ ಇವರ ಸಂಶಯ ಯುಕ್ತಿಯಿಂದ ಕೂಡಿದ್ದಾಗಿ 
ರುವದಿಲ್ಲ. ಇತಿಹಾಸಜ್ಞರಿಗೆ ಗೊತ್ತಿದ್ದಂತೆ ಬೌದ್ಧ ಕಾಲದಿಂದ ದೇವತೆಗಳನ್ನು ಬಿಟ್ಟು 
ಅವರ ಚಿಹ್ನವನ್ನು ಧರಿಸಲಿಕ್ಕೆ ಪ್ರಾರಂಭವಾಯಿತು. ಆ ಕಾಲದಲ್ಲಿ ಶಿವನನ್ನು ಬಿಟ್ಟು 
ಶಿವನ ಚಿಷ್ನೆವಾದ ನಂದಿಯನ್ನು ಪೂಜಿಸಲಿಕ್ಟೆ ಹತ್ತಿದರು. ಕೆಲವು ದಿನಗಳಾದ ಮೇಲೆ 
ಶಿವನ ಮೂರ್ತಿಯನ್ನು ಮುದ್ರೆ ಗಳಮೇಲೆ ಹಾಕಲು ಪ್ರಾರಂಭಿಸಿದರು. ಪಾರ್ಥಿಯನ್‌ 
ರಾಜನಾದ ಸಾಜ ಜಯ ತನ್ನ ನಾಣ್ಯ ದಮೇಲೆ ಭಾ ಚಹ ವನ್ನು: ಮುದ್ರಿ ಸಿರು 
ತ್ತಾನೆ. ಅಂತೂ ಆ ಕಾಲದಲ್ಲಿ ಶಿವನ ಪೋಜು ವಿಶೇಷವಾಗಿದ್ದಿತು. 

ಲಾಹೋರ ಮ್ಯೂಜಿಯಮ್‌, ಸಿಕ್ಟೊಂಕಾ ಸೂಚೀಪತ್ರ ಸ್ಲೇಟ್‌ ೧೫, ನಂ. ೪೩, 
ಗಾರ್ಡನರ್‌ ಪ್ಲೇಟ್‌ ೨೨, ೮ ಕ್ರಿಸ್ತಶಕೆಗಿಂತ ೧೦೦ ವರ್ಷ ಮೊದಲು ಕೃಪಣವಂಶದ 
ರಾಜರು ವಿಸ್ತಾರವಾದ ಭೂ ಪ್ರದೇಶವನ್ನು ಆಳುತ್ತಿದ್ದರು. ಅವರ ರಾಜ್ಯದ ನಿಸ್ತಾರವು 
ಕಾಶಿಯವರೆಗೆ ಇದ್ದಿತು. ರಾಜಾ ಭೀಮನೀಮ ವ್ರಡಫಾಯಿಸೀಸನು ಶೈವಧರ್ಮ 
ಸ್ವೀಕಾರ ಮಾಡಿ ಮಹಾದೇವನ ಪೂಜೆಯನ್ನು ಮಾಡಲು ಪ್ರಾರಂಭಿಸಿದನು. 

ಬಾಬೂ ಕಾಶೀಪ್ರಸಾದ ಜಯಸವಾಲರು ನಾಗವಂಶದ ರಾಜರಿದ್ದರೆಂಬುವದನ್ನು 
ಸಂಶೋಧಿಸಿರುತ್ತಾರೆ.. ಅವರು ಈ ವಂಶದವರು. ಕೃಷಕವಂಶದ ನೆಂತರ ಆಳಿದ್ದು 
ತಿಳಿದುಬಂದಿರುತ್ತದೆ. ಇವರು ಮಧ್ಯಭಾರತದಲ್ಲಿ ಆಳಿದ್ದರು. ಇವರ ಶಿಲಾ ಲೇಖಗಳಿಂದ 
ತಿಳಿದುಬರುವದೇನೆಂದರೆ, ಈ ವಂಶದ ಆದಿಪುರುಷರು ಶಿವಲಿಂಗವನ್ನು ತಮ್ಮ ಹೆಗಲ 
ಮೇಲೆ ಇಟ್ಟುಕೊಂಡು ಶಿವನನ್ನು ತೃಪ್ತಿಗೊಳಿಸಿ ತಮ್ಮ ನಂಶವನ್ನು ಸ್ಥಾ ನಿಸಿದರು. 


ಆ ಶಿಲಾ ಲೇಖದಲ್ಲಿ-- 


“" ಅಸಂಭಾರ ಸನ್ನಿವೇಶಿತ ಶಿವಲಿಂಗೋದ್ವಹನ ಶಿವ ಸುಪರಿತುಷ್ಟ 
ಸಮುತ್ಬಾದಿತ ರಾಜವಂಶಾನಾಂ ಸರಾಕ್ರ ಮಾಧಿಗತ ಭಾಗೀರಥ್ಯಂ ತತ 
A ತ್ತ ದಶಾಶ್ವಮೇಧಾವಭ್ಛತಸ್ನಾನಾನಾಂ ಭಾರ 
ತಿವಾನಾಂ'' 

— ನಾಗರೀಪ್ರಚಾರಿಣೀ ಪತ್ರಿಕಾ-- ಭಾ. ೧೩, ಅಂಕ ೧. 


ಆದ್ದರಿಂದ ಈ ವಂಶದ ಹೆಸರು ಭಾರಶಿವನೆಂದು ಬಿದ್ದಿತು. ಈ ವಂಶದ ರಾಜರು 
ಶಿವಲಿಂಗವನ್ನು ಪೂಜಿಸುತ್ತಿದ್ದರೆಂಬುವುದು ನಿರ್ವಿವಾದವಾದುದು. ಆ ಕಾಲದ ಒಂದು 
ಮೂರ್ತಿಯು ಈಗ ಕಾಶಿಯಲ್ಲಿ ಸಿಕ್ಕಿದ್ದು, ಆ ಮೂರ್ತಿಯ ತಲೆಯ ಮೇಲೆ ಲಿಂಗವಿರು 
ತ್ತದೆ, 


೨೯೮ ಬಸವತತ್ವ ರತ್ನಾಕರ 


ಇವೆಲ್ಲ ಉದಾಹರಣೆಗಳಿಂದ ತಿಳಿದುಬರುವದೇನೆಂದರೆ, ಲಿಂಗಪೂಜೆಯು ಭರತ 
ಖಂಡದಲ್ಲಿ ಕ್ರಿಸ್ತಶಕಕ್ಕಿಂತಲೂ ೨-೩ ಸಾವಿರ ವರ್ಷಗಳಿಂದ ವಿವಿಧ ರೀತಿಯಿಂದ 
ನಡೆಯುತ್ತ ಬಂದುದು ತಿಳಿದುಬರುತ್ತದೆ. 

ಇಲ್ಲಿಯವರೆಗೆ ಲಿಂಗಪೂಜೆಯು ಅತ್ಯಂತ ಪ್ರಾಚೀನ ಕಾಲದಿಂದಲೂ ಹಲವು 
ವಿಧದಿಂದ ನಮ್ಮ ದೇಶದಲ್ಲಿಯೂ, ಮತ್ತಿನ್ನಿತರ ದೇಶಗಳಲ್ಲಿಯೂ ನಡೆಯುತ್ತ 
ಬಂದಿರುವುದನ್ನು ಹೇಳಿದ್ದಾ ಯಿತು. 

ಶ್ರೀ ಬಸವಣ್ಣ ನವರು ಇಂತಹ ಲಿಂಗಪೂಜೆಯನ್ನು ಒಂದು ಪರಿಪೂರ್ಣಾವಸೆ ಗೆ 
ತಂದು ಅದನ್ನು ಲೋಕದಲ್ಲಿ ಅತ್ಯಂ ಂತ ಪ್ರಚಂಡವಾಗಿ ಪ್ರಚಾರ ಮಾಡಿ ೨-೩ ಸಾವಿರ 
ವರ್ಷಗಳಿಂದಲೂ ಬಸವಣ್ಣನವರಂತಹ ರಿಂಗಪೂಜಾ ಪ್ರ ಹಡಗು ಆಗಿಲ್ಲವೆಂಬುವದನ್ನು 
ಸಿದ್ಧ ಮಾಡಿಕೊಟ್ಟ ರು. ವಿಂಗದ ಸಲುವಾಗಿಯೇ ಯ ಆವಿರ್ಭನಿಸಿದರು. ಲಿಂಗ 

ಪ್ರಚಾರದ ಸಲುವಾಗಿಯೇ ಅತ್ಯಂತ ಪರಿಶ್ರಮಪಟ್ಟಿರು. ಲಿಂಗದ ಸಲುವಾಗಿಯೇ 

ತಮ್ಮ ಶರೀರವನ್ನು ಅರ್ಪಿಸಿ, ಲಿಂಗದಲ್ಲಿ ಲಯವಾಗಿ ಅಮರರಾಗಿಹೋದರು. 
ಆದ್ದ ರಿಂದಲೇ ಶೂನ್ಯಸಂಪಾದನೆಯಕಾರರು ಬಸವಣ ನಾನವರ ಬಗ್ಗೆ ಕೆಳಗೆ ಬರೆದ ಉದ್ದಾ ರ 
ಗಳನ್ನು ತೆಗೆದಿರುತ್ತಾರೆ. 


ಶೂನ್ಯಸಂಪಾದನೆ - ಪುಟ ೯೪ 


"ಲಿಂಗ ಜಂಗಮವು ಜಂಗಮ ಲಿಂಗವೆಂಬುದನಾರು ಬಲ್ಲರಯ್ಯ? 
ಮರ್ತ್ಯಲೋಕ-ಶಿವಲೋಕದಲ್ಲಿ ಬಸವಣ್ಣ ನನಲ್ಲದೆ ಲಿಂಗಕ್ಳಾಧಾರವಿಲ್ಲೆಂದು 
ಮತ ಲೋಕದಲ್ಲಿ ಬಂದವತರಿಸಿದನಯ್ಯ ಬಸವಣ ಇನು. ಜಂಗಮ ಮುಖ 
ಜನರನು ತನ್ನನರ್ನಿಸಿ ಇದಿರತಪ್ಪಿಸಿ ಇರಬಲ್ಲನಯ್ಯ ಬಸವಣ್ಣನು. 
ಅಂಗಮುಖವೆಲ್ಲ ನಷ್ಟವಾಗಿ ಭೃತ್ಯಾಚಾರವೆ ತನುವಾಗಿರಬಲ್ಲನಯ್ಯ 
ಬಸವಣ್ಣನು. ಪ್ರಾಣಕಳೆಯರತು ಅಂತು ಜಂಗಮವೆ ಪ್ರಾಣವಾಗಿ ಹಂಗು 
ಹರಿಯದಿರಬಲ್ಲನಯ್ಯ ಬಸವಣ್ಣನು. ಉಪಾಧಿ ಎಂಬ ಕೀರ್ತಿವಾರ್ತೆಯನು 
ಜರಿದು ನಿರುಪಾಧಿಕನೆಂಬ ವಿವೇಕಕ್ಕೆ ಅತೀತನಾಗಿ ಸಹಜ ದಾಸೋಹಿ 
ಯಾಗಿರಬಲ್ಲನಯ್ಯ ಬಸವಣ್ಣನು. ಬಸವಪ್ರಿಯ ಕೂಡಲ ಚನ್ನಸಂಗನ 
ಶರಣ ಬಸವಣ ಜನು ನಿಮಗೆ 'ಭಕ ಕ್ರನಲ್ಲದೆ ಇರನು ಕಾಣೆನಯ್ಯ. ಸೆ 


ಲಿಂಗಕ್ಳಾಧಾರನಿಲ್ಲೆಂದೂ, ಬಸವಣ್ಣನವರು ಮರ್ತ್ಯದಲ್ಲಿ ಅವತರಿಸಿದರೆಂದೂ ಮೇಲಿನ 
ವಚನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದರಿಂದ ಭೂಲೋಕದಲ್ಲಿ ಲಿಂಗದ ಸಲುವಾಗಿ 
ಕಾರ್ಯಮಾಡಿ ಜನಸಾಮಾನ್ಯರಲ್ಲಿ ಲಿಂಗ ತತ್ವ ಬೀರಿದವರು ಬಸವಣ ಥ್ಲಿನವರಲ್ಲದೆ, 
ಬೇರೊಬ್ಬರು ಅವರಿಗೆ ಸರಿಸಮಾನರಾದವರು ದೊರೆಯಲಾರರು. ತ್ರಿ (ಬಸವಣ್ಣ ನವರ 
ಲಿಂಗಫಿಷ್ಯೆ ಯು ಲೋಕದಲ್ಲಿ ಪ್ರಚಾರವಾಗಿ ಜಗತ್ತೆಲ್ಲ ಲಿಸಛರಿತವಾಕತೆ ಸುದಿನವನ್ನು 
ಉಡುವ ನಿಜವಾದ ನೀರತೈವ ನ ಬಯಕೆಯಾಗಿರಬೇಕು. 


ಹನ್ನೊಂದನೆಯ ಪ್ರಕರಣ 


ಬಸವಣ್ಣನವರ ಜಂಗಮಪ್ರೇಮ 


ಶ್ರೀ ಬಸವಣ್ಣನವರು ಅಷ್ಟಾವರಣಗಳಲ್ಲಿ ಚೈತನ್ಯವನ್ನು ಹುಟ್ಟಿಸಿ, ಪ್ರಚಂಡತರ 
ವಾಗಿ ಅವುಗಳ ಪ್ರತಿಷ್ಠೆಯನ್ನು ನೆಲೆಗೊಳಿಸಿದರು. ಅಷ್ಟಾವರಣಗಳಲ್ಲಿ ಗುರು, ಲಿಂಗ, 
ಜಂಗಮ ಇವುಗಳಿಗೆ ಅತ್ಯಂತ ಪ್ರಾಮುಖ್ಯತೆ ಇರುತ್ತದೆ. ಒಂದೇ ಮೂರ್ತಿಯೇ 
ಮೂರು ವಿಭಾಗವಾಗಿರುವುದು. ಇಂತಹ ಜಂಗಮದಲ್ಲಿ ಬಸವಣ್ಣ ನವರು ಅತ್ಯಂತ 
ಭಯಭಕ್ಕೆಗಳಿಂದ ನಡೆದುಕೊಂಡಿರುವುದು ಅವರ ಅನೇಕ ವಚನಗಳಿಂದ ತಿಳಿದುಬರು 
ತ್ತದೆ. ಬಸವಣ್ಣ ನಾನವರಿಗೆ ಜಂಗಮ ಪ್ರಾಣಿ ಎಂಬುವ ಬಿರುದೂ ಇದ್ದ ಂತೆ ಕಾಣಿಸುತ್ತದೆ. 
ಅವರು ತಮ್ಮದೊಂದು ವಚನದಲ್ಲಿ 


"ಜಂಗಮವೇ ಲಿಂಗವೆನಗೆ ಜಂಗಮವೇ ಪ್ರಾಣವೆನಗೆ ಕೂಡಲ 
ಸಂಗಮದೇವಯ್ಯಾ ಎನಗೆಯೂ ನಿನಗೆಯೂ ಜಂಗಮ ಪ್ರಸಾದವೇ ಪ್ರಾಣ?” 
ಬಸವಭಾಷೆಯೆಂದು ಸುಪ್ರಸಿದ್ಧವಿರುವ ಅವರ ಪ್ರತಿಜ್ಞೆಗಳಲ್ಲಿ ಜಂಗಮದ ವಿಷಯವೂ 

ಒಂದಾಗಿರುತ್ತದೆ. 


ಕ ಲಿಂಗಕ್ಕೆ ಮಾಡೆನೀ ಮನವನು, ಜಂಗಮಕ್ಕಲ್ಲದೆ ಮಾಡೆನೀ 
ಧನವನು, ಪ್ರಸಾದಕ್ಕಲ್ಲದೆ ಮಾಡೆನೀ ತನುವನು ಲಿಂಗಜಂಗಮದ 
ಪ್ರಸಾದಕ್ಕಲ್ಲಜಿ ಬಾಯ್ದೆ ರೆಯೆನೆಂಜೆಂಬುದಿನ್ನ ಭಾಷೆ ಅನರ್ಪಿತವಾದರೆ 
ತಪೆ ಸನ್ನದು ಮೂಗ ಕೋಯಿ ಕ ೫0ಸಂಗಮಕೇನಾ ನ 
ನನ್ನ ಧನವನ್ನೆಲ್ಲ ಲ್ಲ ಜಂಗಮಕ್ಕೆ ಸೂರೆಮಾಡುವೆನು. ನಾನು ಯಾರನ್ನಾದರೂ ಬೇಡ 
ಬೇಕಾದರೆ ಜಂಗಮದ ಕ ಗಳ] ಬೇಡುವೆನೆಂದು ಪ್ರ ತಿಪಾದಿಸಿ: ಪ್ರ ತಿಜೆ ಜ್ಹಿಗ್ಸೆದಿರು 
ತ್ತಾರೆ. ಅದರಂತೆ ಅದನ್ನು ತಮ್ಮ ಜೀವನಕಾಲದಲ್ಲಿ ಕೃ ಘೆ ತಯಲಿ ತ 3. 
ಬಸವಣ್ಣನವರ ಕಾಲದಲ್ಲಿ ಕಲ್ಯಾಣದೊಳಗೆ ಲಕ್ಷದ ಮೇಲೆ ತೊಂಭತ್ತಾರುಸಾವಿರ 
ಪ್ರಮಥ ಗಣಂಗಳು ಇದ್ದರೆಂದು ಅನೇಕ ಐತಿಹಾಸಿಕ ಆಧಾರಗಳಿಂದ ಸಿದ್ಧವಾಗುತ್ತದೆ. 
ಈ ಜಂಗಮ ಸಮುದಾಯವನ್ನು ಅವರು ನೀರಶೈವರ ಆಚಾರ ವಿಚಾರಗಳನ್ನು 
ಸತ್ಯಾಗ್ರಹದಿಂದ ಸುಧಾರಿಸುವ ಕಾರ್ಯದಲ್ಲಿ ಉಪಯೋಗಮಾಡಿಕೊಂಡರೆಂದು ಕೆಲವು 
ಗ್ರಂಥಗಳಿಂದ ತಿಳಿದುಬರುತ್ತದೆ. ಈ ಪ್ರಮಥರ ಸಮುದಾಯಕ್ಕೆ ಶ್ರೀ ಬಸವಣ್ಣನವರ 
ಮಹಾ ಮನೆಯಲ್ಲಿಯೇ ಪ್ರಸಾದ ತೃಪ್ತಿಯಾಗುತ್ತಲಿದ್ದಿತು. 


ಶ್ರೀ ಬಸವಣ್ಣನವರು 
«ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆ ಂದು” 


ಹೇಳಿರುವ ಮಾತಾದರೂ ಜಂಗಮದ ವಿಷಯದಲ್ಲಿ ಬಸವಣ್ಣನವರ ಅಸಾಧಾರಣವಾದ 
ಭಕ್ತಿಯನ್ನು ವ್ಯಕ್ತ ಮಾಡುತ್ತಲಿದೆ. ಬೇಕಾದವರು ನನಗೆ ಬೇಕಾದ ಮಾತುಗಳನ್ನಾಡಲಿ 
ನಾನು ಜುಗನರತೆ ಮಾಡುವೆ. ಇಂತಹ ನನ್ನ ಪ್ರತಿಜ್ಞೆಯು ತಪ್ಪಿದರೆ AR 
ಅಂದೇ ನನ್ನ ಮೂಗು ಕೊಯ್ಯಿಯೆಂದು ತನ್ನ ಇಷ್ಟ ಸ್ವಾಮಿಯಾದ ಕೊಡಲಸಂಗನನ್ನು 


ತ್ಲಿಂ೦ ಬಸವತತ್ವ ರತ್ನಾಕರ 


ಬೇಡಿಕೊಂಡಿರುತ್ತಾರೆ. ಮತ್ತೊಂದು ವಚನದಲ್ಲಿ ""ಛಲ ಜೇಕು ಶರಣಂಗೆ ಲಿಂಗಜಂಗಮ 
ಒಂದೆಂಬ?'' ಎಂದು ಹೇಳುವ ವಾಕ್ಯವನ್ನು ನೋಡಿದರೆ ಲಿಂಗ ಜಂಗಮಗಳಲ್ಲಿ ಭೇದವನು 
ಮಾಡದೆ ಒಂದೆಂಬ ಭಾವನೆ ಇರಬೇಕೆಂಬುವುದೇ ತೋರುತ್ತದೆ. 


"« ವೀರವ್ರತಿ ಭಕ್ತ ನೆಂದು ಹೊಗಳಿಕೊಂಬಿರಿ, ಹೇಳಿರಯ್ಯಾ ನೀರ 
ನಾದರೆ ವೈರಿಗಳು ಮೆಚ್ಚ ಬೇಕು, ವ್ರತಿಯಾದರೆ ಅಂಗನೆಯರು ಮೆಚ್ಚ ಳು 
ಭಕ್ತನಾದರೆ ಹಸ ಮೆಚ್ಚಬೇಕು ಈ ನುಡಿಯೊಳಗೆ ತನ್ನ ಬಗೆಯಿಕಿ 
ಬೇಡಿದ ಸದನಿಯನೀವ ಕೂಡಲಸಂಗಮದೇವ.” 


ಈ ವಚನದಲ್ಲಿ ಭಕ್ತನಾದರೆ ಜಂಗಮ ಮೆಚ್ಚಬೇಕೆಂದು ಹೇಳಿರುವ ಅವರ ಅಮೃತ 
ಪ್ರಾಯವಾದ ವಾಣಿಯು ಬಹಳ ಅರ್ಥಗರ್ಭಿತವಾಗಿರುವುದು. ಭಕ್ತನೆಂದು ತನ್ನನ್ನು 
ತಾನು ಹೊಗಳಿಸಿಕೊಳ್ಳುವಂತಿಲ್ಲ. ಜಂಗಮ ಮೆಚ್ಚೆದವನೇ ಭಕ್ತನು ಎಂದು ಅವರು 
ಬೇರೆ ಬೇರೆ ಉಪಮಾನಗಳನ್ನು ಕೊಟ್ಟು ಸಾಧಿಸಿರುತ್ತಾರೆ. 

ಇನ್ನು ಜಂಗಮ ಶಬ್ದ ದ ಅರ್ಥವೇನು? ನೀರಶೈವ ಶಾಸ್ತ್ರಕಾರರೂ, ವಚನಕಾರರೂ 
ಹೇಗೆ ಪ್ರ ತಿನಾದಿಸಿರುತ್ತಾ $9 ಪ ಶಬ್ದ ದ ಬಳಕೆಯು ಹೇಗೆ ಇರುತ್ತದೆ? ಎಂಬುವುದನ್ನು 
ನಡಗ ಡೆ. - ಅತ್ಯಂತಂ ಗಚ್ಛತೀತಿ ಜಂಗಮಃ'' ಗಮಧಾತುವಿಗೆ 
ಅತಿಶಯಾರ್ಥದಲ್ಲಿ ಯಜಂತ್‌ ಪ್ರತ್ಯಯವು ಹತ್ತಿ "ಜಂಗಮಶಬ್ದ ವಾಗಿರುತ್ತದೆ. ಲೋಕದ 
ಜನರ ರೂಢಿಯಲ್ಲಿ ಸ್ಥಾವರ ಜಂಗಮ ಎಂಬುವ ಎರೆಡು ಶಬ್ದಗಳು ಸುಪ್ಪ ಪ್ರಸಿದ್ಧ 
ಗಳಾಗಿರುತ್ತವೆ. ಸಂಚರಿಸುವ ಪ್ರಾಣಿಗಳಿಗೆಲ್ಲ ಜಂಗಮ ಎಂಬುವ ಸಾಮಾನ್ಯ ಅರ್ಥ 
ನಿರುತ್ತದೆ. ವೀರಶೈವ ಸಮಾಜದಲ್ಲಿ ಕೆಲವು ಶಬ್ದಗಳಿರುತ್ತವೆ. ಅವುಗಳ ಅರ್ಥವೆಲ್ಲ 
ಬೇರೆಯಾಗಿದ್ದು ಪಾರಮಾರ್ಥಿಕವಾಗಿರುತ್ತದೆ. ಉದಾಹರಣೆಗಾಗಿ-- ಜಂಗಮ, 
ಕರುಣಪ್ರಸಾದ, ಸಾಮರಸ್ಯ, ಶರಣ, ಪ್ರಾಣಲಿಂಗಿ ಐಕ್ಯ, ಪ್ರಸಾದಿ, ಹುದ್ದಪಾವಡ 
ಮೊದಲಾದ ಶಬ್ದಗಳನ್ನು ತೆಗೆದುಕೊಳ್ಳ ನ ಇಲ್ಲಿ ಜಂಗಮಶಬ್ದದ ಅರ್ಥವು 
ಪಾರಮಾರ್ಥಿಕವಾಗಿರುತ್ತದೆ. ಗತ ರ್ಥಕ ಧಾತುಗಳೆಲ್ಲ ಜ್ಞಾ ಸ್ವಾ ನಾರ್ಥಕಗಳಾಗಿರುವುದ 
ರಿಂದ ಇಲ್ಲಿ ಜಂಗಮನೆಂದರೆ ನೆ ಜ್ಞಾ ನಿ ಎಂದೇ ಅರ್ಥವಾಗುತ್ತ ಲಿದೆ. ಜಂಗಮ 
ಶಬ್ದದ ನಿರ್ವಚನವನ್ನು ವೀರಶೈವ. ಗ್ರಂಥಗಳಲ್ಲಿ ಅನೇಕ ಪ್ರಕಾರವಾಗಿ 
ಕಾಣಬಹುದು. 


ಸಿದ್ಧಾಂತ ಶಿಖಾಮಣಿ - ಪುಟ ೧೫೦ 


ಜಾನಂತ್ಯ ತಿಶಯಾಧ್ಯೆ (ತು ಶಿವಂ ವಿಶ್ವಪ ಪ್ರ ಕಾಶಕಂ । 


ಇ 


ಸ್ವಸ್ಥ | ರೂಪತಯಾತೇೇತು ಜಂಗಮಾ ಇ ಕೀರ್ತಿತಾಃ ॥ 

ಯಾರು ವಿಶ್ವಪ್ರ ಕಾಶನಾದ ಶಿವನನ್ನು ಸ್ವಸ್ವರೂಸದಿಂದ ತಿಳಿಯುತ್ತಾರೆಯೋ ಅವರೇ 
ಜಂಗಮರು. ಅರ್ಥಾತ್‌ ಶಿವಜಾ ಗಳಿಗೆ ಜಂಗಮರೆಂದು ಹೇಳಲು ಶಕ್ಯವಿರುತ್ತದೆ. 
ಅವರು ಜ್ಞಾ ನಮತ್ತುಕಿ ಕ್ರಿಯೆಗಳಿಂದ ಶಿವನನ್ನು ತಿಳಿಯಬೇಕು. ಬೇರೆ ಬೇರೆ ಗ ಗ್ರಂಥಕಾರರು 
ಪಟ್ಟಿ ರುವ ಅನೇಕಾಭಿಪ್ರಾಯಗಳಿರುತ್ತವೆ. ಅವುಗಳನ್ನು ಮುಂದೆ `ಕೊಡುವೆವು. 
ಈ ಆಂಗ ಶಬ್ದಕ್ಕೆ ಅನೇಕ ನರ್ಯಾಯ ನಾಮಗಳಿರುತ್ತವೆ. 


ಹ್‌ 
sy Face. ತ್‌್‌ 


Kahana» Lek cs 


ಬಸವಣ್ಣನವರ ಜಂಗಮಸ್ರೇಮ ೩ಿಂ೧ 


ಶ್ರೀಕರಭಾಷ್ಯ--ಪುಟ ೪೩೧ 
ಅತ್ಯಾಶ್ರನಿಖಾ ನಿರಾಭಾರ ಸರ್ಜಸ್ಥಲೀ ಜಂಗಮಶ್ಚರಃ । 
ಶಿವಯೋಗೀ ಯತಿರ್ಪೀರೋ ನಾನ್ಕೇಷು ನ ಕದಾಚನ ॥ 
ಈ ಶ್ಲೋಕವು ನೀರಾಗಮದಲ್ಲಿರುತ್ತದೆ. ಅದನ್ನೇ ಶ್ರೀಕರಾಚಾರ್ಯರು ಉಪಯೋಗಿಸಿ 
ರುತ್ತಾರೆ. ಅಂದರೆ ಅತ್ಯಾಶ್ರಮಾ, ನಿರಾಭಾರಿ, ಷಟ್‌ಸ್ಥಲೀ, ಜಂಗಮ, ಚರ, ಯತಿ, 
ಶಿವಯೋಗಿ, ವೀರ ಹೀಗೆ ಅನೇಕ ಸರ್ಯಾಯನಾಮಗಳಿರುತ್ತವೆ. ಆಗಮದ ಶ್ಲೋಕ 
ಗಳನ್ನೆಲ್ಲ ಸಂಗ್ರ ಹಿಸಿ, 


ಶಿವತತ್ವರತ್ನಾಕರ - ತೃತೀಯ ತರಂಗ, ಪುಟ ೧೪ 
ಭಕ್ತಸ್ಕ ಪಶ್ಚಿಮಹೃದಿಸ್ಥಿತೋ ಯೋನಾದಿ ಜಂಗಮ 
ತಸ್ಕ ಸ್ವರೂಪನುಧುನಾ ಸಮಾಸೇನ ಪ್ರಕಾಶತೇ ॥ 
ಪಶ್ಚ್ರಾದನಾದಿ ಭಕ್ತಸ್ಕ ಹೃಚ್ಛಿತ್‌ ಪದ್ಮಾಂತರೇ ಸದಾ । 
ಚಿನ್ಮಂಡಲ ತ್ರಯೋಪೇತಂ ಪ್ರಣವಾಸನ ಮಧ್ಯಗಃ ॥ 
ನಿರಂಜನಸ್ತತ್ರ್ರಣವ ಸ್ವರೂಪೋತ್ರ ನಿಗದ್ಯತೇ | 
ನಿರಾಕೃತಂ ರಂಜನಂ ಯನ್ಮಾಯಾನೋಹ ವಿಜೃಂಭಿತಂ ॥ 
ಏಕಸ್ವರೂಪ ಸಿದ್ಧೇನ ಸ ಭವೇದ್ಧಿ ನಿರಂಜನಃ । 
ತದೇವ ನಿಸ್ತಲಂ ಬ್ರಹ್ಮ ನಿರ್ನಿಕಲ್ಪಂ ನಿರಂಜನಂ ॥ 
ನಿಸ್ಸಂಜ್ಹಂ ನಿರನಗ್ರಹಂ ನಿರಶನಂ ನಿಷ್ಕಾರಣಂ ನಿಷ್ಟಲಂ । 
ನಿಸ್ಪಂಗಂ ನಿರುಪಾಧಿಕಂ ನಿರುಪಮಮು್‌ ನಿಷ್ಟೃಕ್ರಿಯಂ | 
ನಿಶ್ಚಲಂ ನಿಷ್ಟುಣ್ಯಂ ನಿರನುಗ್ರಹಂ ನಿರಧಿಕಂ ನಿರ್ವಾಸನಂ ನಿರ್ವಹಂ | 
ನಿರ್ಭೇದ್ಯಂ ನಿರಘಂ ನಿರಂಜನಪದಂ ಚೈತಂಭಜೇ ಜಂಗಮಂ ॥ 
ಆದ್ಯಂತಜ್ಯೋೊತಿರಹಿತಂ ಜ್ಯೋತಿರನಾದಿ ಪ್ರಭುರವ್ಯಯಂ 
ಅನಾದೇಶೋಹ್ಯ ಯಾತಶ್ಚ ಜಂಗಮಸ್ಕಾನ್ನಿರಂಜನಃ | 


ಅಂದರೆ ಭಕ್ತನ ಪಶ್ಚಿಮ ಹೃದಯದಲ್ಲಿರತಕ್ಕ ಅನಾದಿ ಜಂಗಮದ ಸ್ವರೂಪವನ್ನು 
ಹೇಳುತ್ತೇನೆ. ಅನಾದಿ ಭಕ್ತನ ಪಶ್ಚಿಮ ಹೃದಯದ ಚಿತ್ಸದ್ಮಾಂತರದಲ್ಲಿ (ಜ್ಞಾನವೆಂಬ 
ಕಮಲ ಮಧ್ಯದಲ್ಲಿ) ಪ್ರಣವಾಸನದ ಮಧ್ಯದೊಳಗೆ ನಿರಂಜನತತ್ವನಿರುತ್ತದೆ. ಮಾಯಾ 
ಮೋಹದಿಂದ ತೋರಿದ ನಿರಂಜನನನ್ನು ನಿರಾಕರಣಮಾಡುವದರಿಂದ ಈ ತತ್ವವು 
ನಿರಂಜನನೆಂಡೆನ್ನಿಸಿಕೊಳ್ಳುತ್ತದೆ. ಅದು ನಿತ್ಯಸಿದ್ದನಾದ ಏಕರೂಪದಿಂದಲೇ ಇರುತ್ತದೆ. 
ವಿಕಾರಿ ಮಾತ್ರ ಆಗಿರುವದಿಲ್ಲ. ಅದಕ್ಕೆ ನಿಷ್ಕಲಬ್ರಹ್ಮ, ನಿರ್ನಿಕಲ್ಪ, ನಿರಂಜನನೆಂದು 
ಹೇಳಲಾಗುತ್ತದೆ. ಅದು ನಾಮಾದಿ ಸಂಜ್ಞೆಗಳಿಂದ ಕೂಡಿರುವದಿಲ್ಲ. ಅದಕ್ಕೆ ಯಾವ 
ಬಾಧೆಯೂ ಇರುವುದಿಲ್ಲ. ಪ್ರತಿಬಂಧಕನಿಲ್ಲ. ಹೆಸಿನೆಯಿಲ್ಲ. ಕಾರ್ಯಕಾರಣಗಳೇನೂ 
ಅದಕ್ಕಿರುವುದಿಲ್ಲ. ಅದು ಅಸಂಗ, ಉಪಾಧಿರಹಿತವಾದುದೂ ಆಗಿದೆ. ಅದರಂತೆ 
ಬೇರೊಂದಿಲ್ಲ. ಅದಕ್ಕೆ ಅಸ್ಮಿ, ಪ್ರಕಾಶೆ, ನಂದಾಮಿ, ಇದ್ದೇನೆ, ಪ್ರಕಾಶಿಸುತ್ತಿದ್ದೇನೆ, 
ಸಂತೋಷಸಡುತ್ತೇನೆ, ಎಂಬುವ ನಿನುರ್ಕೆಯಲ್ಲದೆ ಬೇರೆ ಕ್ರಿಯೆಗಳಿಲ್ಲ. ಪುಣ್ಯವನ್ನು 
ಮಾರಿದುದಾಗಿದೆ. ಅದಕ್ಕೆ ಬೇರೊಂದರ ಅನುಗ್ರ ಹನಿಲ್ಲ. ಅದಕ್ಕಿಂತಲೂ ಹೆಚ್ಚಿನದೂ 
ಇರುವದಿಲ್ಲ. ವಾಸನೆ ಇಲ್ಲದ್ದು. ಆದ್ದರಿಂದ ಈ ಲೋಕದಿಂದ ಆ ಲೋಕಕ್ಕೂ ಆ ಲೋಕ 


೩೦೨ ಬಸವತತ್ವ ರತ್ನಾಕರ 


ದಿಂದ ಈ ಲೋಕಕ್ಕೂ ಸಂಚರಿಸುವ ಜೀವನಂತೆ ಅದಕ್ಕೆ ಕರ್ಮವೆಂಬ ವಾಹಕಗಳಿ 
ರುವದಿಲ್ಲ. ಜಂಗಮ ವಸ್ತುವಿನಲ್ಲಿ ಮತ್ತೊಂದು ಪದಾರ್ಥಕ್ಕೆ ಆಶ್ರಯವಿಲ್ಲದಕಾರಣ 
ಅದು ಬೇರೆ ವಸ್ತುವಿನಿಂದ ಬೆರಿಕೆಯೂ ಆಗಿರುವದಿಲ್ಲ. ಪಾಪ ಪುಣ್ಯಗಳೂ ಅದಕ್ಕೆ 
ಇರುವದಿಲ್ಲ. ಮಾಯಾ ಮೋಹರಂಜನೆ ಇಲ್ಲದುದಾಗಿರುತ್ತದೆ. ಈ ಜಂಗಮ ತತ್ವವು 
ಕಡೆ ಮೊದಲಿಲ್ಲದುದು. ನೋಡಲಿಲ್ಲದ ಜ್ಯೋತಿಸ್ವರೂಪವು; ಅದು ಪ್ರಕಾಶಮಾನವು 
ಅಥವಾ ಪ್ರಭುವು. ಕೇಡನ್ನು ಮಾಡದೆ ಇರತಕ್ಕದ್ದು. ಮಾತಿನಿಂದ ವರ್ಣಿಸಲಸಾಧ್ಯ 
ವಾದುದು. ಇಂತಹ ಜಂಗಮವನ್ನು ನಾನು ಭಜಿಸುತ್ತೇನೆಂದು ವರ್ಣಿಸಿರುತ್ತಾರೆ. 
ಈ ಜಂಗಮ ತತ್ವವು ವೀರಾಗಮ, ಯೋಗಜಾಗಮ, ಪಾರಮೇಶ್ವರಾಗಮ, 
ಸೂಕ್ಸ್ಮ್ಮಾಗಮ ಮತ್ತು ಚಿಂತ್ಯಾಗಮಗಳಲ್ಲಿ ವಿಸ್ತಾರವಾಗಿ ವರ್ಣಿಸಲ್ಪಟ್ಟಿರುತ್ತದೆ. 


ಬಟ್‌" 


ಉಪನ್ಯಾಸ ಸಂಗ್ರಹ ಆಸ್ಥಾನ ಮಹಾ ವಿದ್ವಾನ್‌ ಸಿರಸೀ ಗುರುಶಾಂತ ಶಾಸ್ತ್ರಿಗಳಿಂದ 


ಸಂಗ್ರಹಿಸಿದ್ದು. ವೀರಾಗಮದ ವಾಕ್ಯಗಳನ್ನು ಕೆಳಗೆ ಬರೆದಂತೆ ಉದಾಹರಿಸಿರುತ್ತಾರೆ. 


ಉಪಸ್ಯಾಸ ಸಂಗ್ರಹ- ಪುಟ ೨೫೫ 
ಯದಾ ಯದಾಹಿ ಧರ್ಮಸ್ಯ ಹಾನಿರ್ಭವತಿ ಭೂತಲೇ | 
ತದಾತದವತಾರೋಯಮರ್ಮ್‌ ಗಣೇಶಾನಾಂ ಮಹೀತಲೇ ॥ 
ಯದಾ ಯದಾಹಿ ಪ್ರಾಣಶಿವೈಕ ಭಾಜಾಂ ಹಾನಿರ್ಭವಧೂ ಮಿತಲೇ ಗಣೇಶಾಃ । 
ತದಾ ತದಾ ಮರ್ತ್ಯೃಕಂಲೇ9ನತೀರ್ಯ ಸಂಭೂಯಕುರ್ವಂತಿಹಿ ಧರ್ಮಸಂಸ್ಥಾಂ i 

ದೇವದೇವ ಜಗನ್ನಾಥ ಕರುಣಾಕರ ಶಂಕರ । 

ಆಗಮೇ ಭನತಾಚೋಕ್ತೆಂ ಶಿಷ್ಯ ಪಾಪಂ ಗಾರೋರಿತಿ ॥ 

ಏತಸ್ಮಾತ್ಮರ್ಮಣೋ ಸ್ವಾಮಿನ್‌ ವಯಂ ಭೀತಾಸ್ಪದಾಶಿನ । 

ತೇಸೂತ್ತಮೇಷು ಭೋ ದೇವಿ ಗಣಾಧೀಶೇಷು ಪಂಚಸು ॥ 

ಮೇ ಶಿಖಾ ಚಕ್ರಮಧ್ಯಸ್ಥಂ ಚರಲಿಂಗಂ ನಿರಂಜನಂ | 

ಕೃತ್ವಾ ಬಹಿರ್ಗತಂ ತೇಜ್ಯೋ ಮಯಾಪ್ರೋಕ್ತಮಿದಂ ವಚಃ ॥ 

ಮಮೈತಚ್ಚರಲಿಂಗಂತು ಮತ್ತಶ್ಶತ ಗುಣಾಧಿಕಂ । | 

ಇತ್ಯು ಕ್ರ್ಯಾಗಣಪಂಚೇಭ್ಯೊ ದತ್ತಾ ಜಂಗನಂಲಿಂಗಕಂ | 

ಪ್ರೇಷಿತಂ ಧರಣೀಭಾಗೇ ಶೃಣು ಶಂಕರಿ ಸಾದರಂ ॥ 
ಯಾವ ಕಾಲದಲ್ಲಿ ಭೂಲೋಕದೊಳಗೆ ಪ್ರಾಣಲಿಂಗಾಂಗ ಸಾಮರಸ್ಯ ನಿಚಾರದಲ್ಲಿ 
ಹಾನಿಯುಂಟಾಗುತ್ತದೆಯೋ ಆಯಾ ಕಾಲದಲ್ಲಿ ಶಿವಧರ್ಮಸ್ಥಾ ಪನೆಯನ್ನು ಮಾಡುವದ 
ಕ್ಟೋಸ್ಕರ ರುದ್ರರು ಮರ್ತ್ಯಲೋಕದಲ್ಲವತರಿಸಿ ಧರ್ಮಸ್ಥಾಸನೆಯನ್ನು ಮಾಡುವರಿಂದಿ 
ರುವಂತೆ ಶ್ರೀಮದಾಚಾರ್ಯರನ್ನು ಶಿವಧರ್ಮಸ್ಥಾಸನಾರ್ಥವಾಗಿ ಭೂಲೋಕದಲ್ಲಿ 
ಅವತರಿಸಬೇಕೆಂದು ಪರಶಿವನು ಆಜ್ಞಾ ಪಿಸಲು, ಶಿಷ್ಯಪಾಪವು ಗುರುವಿಗೆಂದು ಪ್ರಮಾಣ 
ವಿರುವುದರಿಂದ ಇದಕ್ಕಾಗಿ ನಾವು ಭೀತರಾಗಿರುವೆವು ಎಂದು ಹೇಳಿದುದಕ್ಕೆ ಪರಶಿವನು 
ತನ್ನ ಶಿಖಾಚಕ್ರಮಧ್ಯಸ್ಥನಾಗಿದ್ದ ಆ ನಿರಂಜನ ಜಂಗಮನನ್ನು ಇವರ ಕೂಡ ಕಳುಹಿಸಿ, 
ಈ ಜಂಗಮಾರಾಧನೆಯಿಂದ ಶಿಷ್ಯಸಂಬಂಧವಾದ ಪಾಸಕ್ಕೊಳಗಾಗದೆ ಭೂಲೋಕದಲ್ಲಿ 
ಧರ್ಮಸ್ಥಾಸನೆಯಂ ಮಾಡಿರೆಂದು ಆಜ್ಞಾ ಸಿಸಿ ಕಳುಹಿಸಿದರೆಂದು ಚಿಂತ್ಯಾಗಮ, 
ನೀರಾಗಮು ಮೊದಲಾದ ಆಗಮಗಳ ವಚನಗಳ ಮೇರೆಗೆ ಭೂಲೋಕದಲ್ಲಿ ಅವತರಿಸಿದ 
ನಿರಂಜನ ಜಂಗಮ ನಂಶೀಭೂತರೇ ನಿರಾಭಾರಿ ನೀರಶೈವರೆಂಬ ವಿರಕ್ತಾಶ್ರಮಿಗಳು. 


ಬಸವಣ್ಣನವರ ಜಂಗಮುಪ್ರೇಮ ತ್ಲಿಲತ್ಲಿ 


ಸೂಕ್ರ್ಮಾಗಮ ಜಂಗಮದ ಲಕ್ಷಣ-- ಸಪ್ತಮ ಪಟಲ, ಪುಟ ೮೯ 


ನಿರಾಭಾರಮತೋನಕ್ಸೆ ಕ್ಸ ಸಮಾಹಿತಮನಾಃ ಶೃಣು | 
ಜಂತೋಃ ಪುಣ್ಯಂ ಪಾಪ ಮಿತಿ ಕರ್ಮ ದಿ ವಿಧಮುಚ್ಛ ತೇ॥ 


ನಿವೃ ತ ಸ ಕರ್ಮಭಾರತ್ವಾ ತ್‌ ನಿರಾಭಾರ ಇತಿ ಸ್ಮೃತಃ ॥ ೭೬॥ 
ಜಟೀ ಮುಂಡೀ ಶಿಖೀ ವಾಪಿ ಕಾಷಾಯ ಚ 

ನಿಸ್ಸೃಹೋ ನಿಜಲಿಂಗೈಕ್ಕ್ಯೋ ಚಿಕ್ಸಾಶೀ ಭಯನರ್ಜಿತಃ 1 ೭೭ ॥ 
ಮೌನೀ ಭೂತದಯಾಯುಕ್ತೋ ನಿರಾಭಾರ ಇತಿ ಸ್ಮ್ರೃತಃ | 

ಕಂಥಾ ಕಮಂಡಲುಧರೋ ಭೂತಿರುದ್ರಾಕ್ಸ, ಸಂಯುತಃ । ೭೩೮ ॥ 
ದಂಡಕೌಪೀನಧಾರೀ ಚ ನಿರಾಭಾರ ಇತಿ ಸ್ಮೃತಃ | 

ಮಾಹಾತ್ಯ ೦ ಜಟೇನಾಂ ಯತ್‌ ಸ್ಯಾನ್ಮುಂಡಿನಾಂಚ ತದೇವಹಿ ॥ ೩೯॥ 
ಅನ್ಕೈ $ ಪತ್ರೆ ಶೃ ಶೆ ಪುಸ್ಪೈಶ್ಚ ಫಲೈರ್ಲಿಂಗಂ ಪ್ರಪೂಜಯೇತ್‌ | 
ಕಾಮಕ್ರೋಧಾದಿರಹಿತಃ ಶಿವಜ್ಞಾನೀ ಜಿತೇಂದ್ರಿಯಃ 1 ಆ೦ | 
ಜಂಗಮಸ್ತುು ಚರೇದ್ಭಿ ಕ್ಸಾಂ ಯಾವತ್ಸೋದರಪೂರಣಂ | 

ಚರೇನ್ಮಾಧುಕರೀಂ ಭಿಕ್ಸಾಂ ಚರಸ್ಥಾ ನೋ ದಯಾಪರಃ HSA 
ಏಕಾನ್ನಂತು ಅಶ್ಲೀಯಾತ್‌ ದೇವೀ ತದ್ದೋಷಕೃದ್ಯತಃ । 

ಯಥಾ ಮಧುಕರಃ ಸೌಸ್ಟಂ ಮಧುಗೃಣ್ಣಾತಿ ಪಾರ್ವತಿ ।॥ ೮೨ ॥ 
ತಥಾ ಗೃ ಹಸ್ಥಾ ದ್ಭಿ ಕೇತ ಉಪವಾಸ ಸಮೋವಿಧಿಃ | 

ಏಿಕಾನ್ನ. ೦ ವಾ ಬಂಕ ಪ್ರಾರ್ಥಿತಃ ಸದ್ಭಿ ರಾಡರಾತ್‌ ॥ ೮ಷ ॥ 
ಭಕ್ತಃ ಗೃಹಸ್ಥೈಃ ಸಂಪೂಜ್ಯ ಯತ್ತೇ ಮಹೇಶ್ವರಾ ಜನಾಃ | 

ಏತಾನ್ವಿನಾ ಯತ್ರ ಕೃ ತಾ ಪೂಜಾ ಸಾ ನಿಸ್ಫಲಾ ಭವೇತ್‌ ॥ ೮೪ ॥ 
ನ ವಸ್ತುಸಂಗ್ರಹಂ ಕುರ್ಯಾದ್ಯತ್ರ ಕುತ್ರಾನಿ ಜಂಗಮಃ । 

ತದಾ ಡದ್ಕಾ ಚ್ಚ ಭಕ್ತೆ ೇೀಭ್ಕೊ ೯ ದಂಡ (ಭ್ಯೊ € ದಯಾನ್ವಿತಃ ॥ ೮೫ ॥ 


ಎಲೌ ಪಾರ್ವತಿಯೇ, ನಿರಾಭಾರಿಯ ಲಕ್ಷಣವನ್ನು ಹೇಳುತ್ತೇನೆ ಕೇಳು. ಪ್ರಾಣಿಗಳಿಗೆ 
ಪುಣ್ಯ ಪಾಪಗಳೆಂಬ ಎರಡು ಸಃ ಹೇಳಲ್ಪಟ್ಟರುತ್ತ ಜೆ: `ದೆಂಡ, ಕಮ 
ಕೌನೀನಧಾರಿಯಾಗಿಯೂ, ಜಡೆಯುಳ್ಳ ಸಾಗ ಅಥವಾ ಬೋಳುತಲೆಯುಳ್ಳವ 
ನಾಗಿಯಾಗಲೀ, ಕಾಷಾಯ ವಸ್ತ್ರ ಭತ ಧರಿಸಿದವನಾಗಿಯೂ, ಆಳಾರಿತತಾ ಗ 
"ತನ್ನ ಲಿಂಗದಲ್ಲಿ ನಿಷ್ಕೆಯುಳ್ಳ ನನಾಗಿಯೂ, ಭಿಕ್ಸಾನ್ನವನ್ನುಣ್ಣುವವನಾಗಿಯೂ, 
ಭಯವರ್ಜಿತನೂ, ಮೌನಿಯೂ ಆಗಿರಬೇಕು. ಮತ್ತು ಭೂತದಯಾನ್ವಿತನಾಗಿಯೂ 
ಇರುವವನೇ ನಿರಾಭಾರಿಯು. ವಿಭೂತಿ ರುದ್ರಾಕ್ಸಿಗಳನ್ನು ಧರಿಸಿದನನಾಗಿಯೂ, ವನದಲ್ಲಿ 

ಬೆಳೆದ ಸತ್ರಪುಷ್ಟಾದಿಗಳಿಂದ ಲಿಂಗಾರ್ಚನೆ ಮಾಡುವವನಾಗಿಯೂ, ಭ್ರಮರಗಳು 
ಹೇಗೆ ಬೇರೆ 5 ಬೇಕ ಪುಷ್ಪಗಳಿಂದ ಮಕರಂದವನ್ನು ತೆಗೆದುಕೊಂಡು ಚೇತ ನೃವನ್ನು 
ಸಂಗ್ರಹೆಮಾಡುತ್ತ ವೆಯೋ ಹಾಗೆಯೇ ಗೃ ಹಸರ ಮನೆಗಳಿಂದ ಭಿಕ್ಷೆ ಯನ್ನು ಮಾಡ 
ಬೇಕು. ಇದು ಉಪವಾಸ ಸವ್ರತಕ್ಕೆ ಸಮಾನ ಜಂಗಮನಾಜ 
ಯಾವ ವಸ್ತುವನ್ನೂ ಸಂಗ್ರ Beasts ಒಂದುವೇಳೆ ಸಂಗ್ರಹಿಸಿದರೂ ಕೂಡ 
ಬಡಭಕ್ತರಿಗೆ ದಾನವನ್ನು de 


ಪ್ಮಿ೦೪ ಬಸವತತ್ತ ರತ್ನಾಕರ 


ವಾತುಲಾಗಮ-- ಪಟಲ ೧೦, ಶ್ಲೋಕ ೫೦ 
ಸರ್ವಸಂಸಾರಸೌಖ್ನಾನಿ ತ್ಯ ಕ್ರಾ ಚಿತ್ತಂ ಶಿನೇಲಯೋತ್‌ । 
ದಂಡ ಕೌಪೀನ ಬಹ ಜಟಾನಲ್ಲ ಲಧಾರಕಃ ॥ 
ನುಂಂಡೀ ವಾ ಶಿವಚಿಹ್ಲಾನಿ ಓಕೇ ಪಿತನ | 
ಭಿಕ್ಪಾಶೀನಿಯತಾಹಾರಃ ಸುಖಃ ಎ | 
ನಿರಾಭಾರೀತಿ ವಿಜ್ಞೆ ಯಃ ಸಯೇವ ಪರಮಶ್ಶಿವಃ 
ಅಂದರೆ ಸರ್ವ ಸಂಸಾರ ಸೌಖ್ಯಗಳನ್ನು ಬಿಟ್ಟ ವನಾಗಿಯೂ, ದಂಡ ಕೌಪೀನಾದಿಗಳನ್ನು 
ಧರಿಸಿದವನಾಗಿಯೂ, ಜಟಾ ಕೋಟ್‌ ಜೋಳುತಲೆಯುಳ್ಳ ವನಾಗಲೀ, ಶಿವಚಿಹ್ನ 
ಗಳನ್ನು ಧರಿಸಿದವನಾಗಿಯೂ, ಫಿಕ್ಸಾನ್ನದ 'ಸಹೋಜಕಮಾಕುಕತ 1 ಭವತಾ 
ಹಾರಯುಕ್ತನಾಗಿಯೂ ಇರುವ ಜಂಗಮನಾದ ನಿರಾಭಾರಿಯೇ ಪರಶಿವನ ಸ್ವರೂಪ 
ನಾಗಿರುವನೆಂದೇ ವಾತುಲಾಗಮದ ಅಭಿಪ್ರಾಯವಾಗಿರುವದು. 
ಮೇಲೆ ಬರೆದ ಆಗಮಗಳ ಶ್ಲೊ €ಕಗಳಂತೆಯೇ ಜಂಗಮದ ಬಗ್ಗೆ ಬಸವಣ ನವರು 
ಅನೇಕ ವಚನಗಳನ್ನು ಹೇಳಿರುತ್ತಾ ಕ್ಷಿ 


ಬಸವೇಶ್ವರ ವಚನ- ಪುಟ ೭೯ 


"ಜಂಗಮವ ನಿಂಡೆಯಮಾಡಿ ಲಿಂಗವ ಪೂಜಿಸುವ ಭಕ್ತನ ಅಂಗವಣಿ 
ಯಂತೊ? ಶಿವಶಿವಾ ನಿಂದಿಸುವ ಪೂಜಿಸುವ ಪಾತಕವಿದ ಕೇಳಲಾಗದು 
ಗುರುವಿನ ಗುರುಜಂಗಮನಿಂತೆಂದುದು ಕೂಡಲಸಂಗನ ವಚನ.” 


"" ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಸಲ್ಲವಿಸಿತ್ತು 
ನೋಡಾ, ಲಿಂಗದ ಬಾಯಿ ಜಂಗಮವೆಂದು ಪಡಿಸದಾರ್ಥವ ನೀಡಿದರೆ 
ಮುಂದೆ ಸಕಲ ಪದಾರ್ಥವನೀವನು ಆ ಜಂಗಮವ ಹರನೆಂದು ಕಂಡು 
ನರನೆಂದು ಭಾನಿಸಿದರೆ ನರಕ ತಪ ನೃದುಕಾಣಾ ಕೂಡಲಸಂಗಮದೇವಾ.?' 


""ಲಿಂಗವಪೂಜೆಯ Fe ಜಂಗಮವಕಂಡುದಾಸೀನವ ಮಾಡಿದರೆ 
ಆ ಲಿಂಗಪೂಜಕರಿಗೆ ಮಾಡಿದ ಶಿವದೂತರ ದಂಡವೆಂಬುದು ಲೋಕಧರ್ನಿ 
ಗಳಿಗೆ ಮಾಡಿದ ಯಮದೂತರ ದಂಡವೆಂಬುದು ಇದುಕಾರಣ ಲಿಂಗಜಂಗ 
ಮವನೊಂದೇ ಎಂದರಿಯದರ ತೋರದಿರಯ್ಯ ಕೂಡಲಸಂಗಮದೇವಾ.” 


ಮೇಲಿನ ಮೂರು ವಚನಗಳನ್ನು ವಿಮರ್ಶಿಸಿನೋಡಿದರೆ ಶಿ ಶ್ರೀ ಬಸವಣ್ಣ ನವರ ಜಂಗಮ 
ನಿಷ್ಠೆಯು ಅದ್ಭುತ ಕಾಣುತ್ತ ಲಿಜಿ, ಲಿಂಗ ಜಂಗಮಗಳಲ್ಲಿ ಭೇದವಿಲ್ಲದೆ ಇರಬೇಕು. 
ಲಿಂಗವ ಪೂಜಿಸಿ ಜಂಗಮನನ್ನು ಕಂಡು ಉದಾಸೀನ ಮಾಡಿದರೆ ನರಕ ತಪ್ಪದು. 
ಗುರುವಿನ ಗುರು ಜಂಗಮ. ಗಿಡಗಳಿಗೆ ಬೇರುಗಳೇ ಮುಖನಿದ್ದಂತೆ ಲಿಂಗಕ್ಕೆ ಜಂಗಮವೇ 
ಮುಖನೆಂದು ಸ್ಪಷ್ಟವಾಗಿ ಹೇಳಿರುತ್ತಾರೆ. 


"ಜಂಗಮವಿರಹಿತ ಲಿಂಗಾರ್ಚನೆ ಮಳಲತೆರದ ಜಲದಂತೆ ಜಂಗಮ 
ಸನ್ನಿಹಿತ ಲಿಂಗಾರ್ಚನೆ ಇದೇ ಭಕ್ತಿಗೆ ಸಥವಯ್ಯ ಜಂಗಮ ಪ್ರಸಾದ 
ಭೋಗೋಸಭೋಗವು ಎನಗಿದೇ ಲಿಂಗಾರ್ಚನೆ ಬೇಕೆ ಮತ್ತೊಂದನರಿದೆ 
ನಾದೊಡೆ ಕೂಡಲಸಂಗಮದೇವ ನರಕದಲ್ಲಿಕ್ಳುವ.'' 


ಬಸವಣ್ಣನವರ ಜಂಗಮಸ್ರೇಮ ಪಂಜ 


« ಭಿತ್ತಿಯಿಲ್ಲದೆ ಬರೆಯಬಹುದೇಚಿತ್ತಾರವ? ಬಿತ್ತಿ ಬೆಳೆಯ ಬಹುದೇ 
ಧರೆಯಿಲ್ಲದೆ? ಜಂಗಮವಿಲ್ಲದೆ ಮಾಡಬಹುದೇ? ರೂಢೀಶನ ಭೇದಿಸ . 
ಬಹುದೇ? ಒಡಲಿಲ್ಲದ ನಿರಾಳಕರ್ತ್ಯ ಕೂಡಲಸಂಗಮದೇವ ಜಂಗಮ 
ಮುಖವಾದನಾಗಿ ಮತ್ತೊಂದನರಿಯೆನಯ್ಯ.”' 


ಜಂಗಮವಿಲ್ಲದ ಲಿಂಗಾರ್ಚನೆ ಮಳಲಿನಲ್ಲಿ ನೀರನ್ನು ಹಣಿಸಿದಂತೆ, ಜಂಗಮದಿಂದ 
ಕೂಡಿದ ಲಿಂಗಪೂಜೆಯು ಭಕ್ತಿಗೆ ಮಾರ್ಗವು. ಜಂಗಮನ ಪ್ರಸಾದವು ನನಗೆ ಭೋಗೋಪ 

, ಭೋಗವು. ಎನಗೆ ಇದೇ ಲಿಂಗಾರ್ಚನೆಯು. ಗೋಡೆಯಿಲ್ಲದೆ ಚಿತ್ರವನ್ನು ಬರೆಯಲಿಕ್ಕೆ 
ಹೇಗೆ ಬರುವದಿಲ್ಲವೋ, ಭೂಮಿಯಿಲ್ಲದೆ ಹೇಗೆ ಬೆಳೆಯಲಿಕ್ಕೆ ಬರುವದಿಲ್ಲವೋ ಹಾಗೆಯೇ 
ಜಂಗಮನನ್ನು ಬಿಟ್ಟು ಲಿಂಗಪೂಜೆಯು ಇರುವದಿಲ್ಲ. ದೇವರದೇವನಾದ ಮಹಾದೇವನು 
ಯು Ba SR | 

« ಸಮಯೋಚಿತದಲ್ಲಿ ಲಿಂಗಾರ್ಚನೆಯ ಮಾಡುತ್ತಿಪ ನೃ ನಾಭಕ್ತ ನು 
ಮಾಡಿದರೆ ಮಾಡಲಿ ಮಾಡಿದರೆ ತಪ್ಪೇನು? ಆ ಜಂಗಮದ 'ಸಬ್ಟವ ಹೇಳಿ 
ಪ್ರಸಾದಕ್ಕೆ ಕೈದುಡುಕಿದರೆ ಅದು ಪ್ರಸಾದವಲ್ಲ ಕಿಲ್ಬಿಷ ಆ ಸಮಯೋ. 
ಚಿತದಲ್ಲಿ ಬಂದ ಜಂಗಮಶಬ್ದವ ಕೇಳಿ ಪ್ರಸಾದಕ್ಕೆ ಕೈದೆಗೆದರೆ ಅದು 
ಲಿಂಗಕ್ಕೆ ಬೋನ ಇದುಕಾರಣ ಕೂಡಲಸಂಗಮದೇವಾ ಇಂತಪ್ಪ ಸದಾ 
ಚಾರಿಗಳ--ನೆನಗೆ ತೋರಾ.?' 

ಜಂಗಮದಲ್ಲಿ ಉತ್ತಮ, ಮಧ್ಯಮ, ಕಠಿಷ್ಟವೆಂದು ತಿಳಿಯಲಾಗದೆಂದು ಬಸವಣ್ಣ 
ನವರು ಹೇಳಿರುತ್ತಾರೆ. 

"" ಉತ್ತಮ ಮಧ್ಯಮ ಕಥಿಷ್ಟವೆಂದು ಬಂದ ಜಂಗಮವನೆಂದೆನಾದರೆ 
ನೊಂದೆನಯ್ಯಾ, ಬೆಂದೆನಯ್ಯಾ ಎನ್ನ ಕೆಚ್ಚು ಎನ್ನ ಸುಟ್ಟತ್ತು ಸುಖಿ 
ಜಂಗಮ, ಸಾಮಾನ್ಯ ಜಂಗಮನೆಂದುಂಟೆ? ಕೂಡಲಸಂಗಮದೇವಾ.” 

ಲೋಕದ ವ್ಯವಹಾರದಲ್ಲಿ ಈ ತರಹದ ಭೇದಗಳಾಗುವದನ್ನು ನಾವು ನೋಡುತ್ತಲಿದ್ದೇವೆ. 
ಬಸವಣ್ಣನವರು ಇದನ್ನು ಬಹಳ ತೀಳ್ಷ್ಸೈೊ್ಚ್ಣವಾಗಿ ಖಂಡಿಸಿರುತ್ತಾರೆ. 

ಜಂಗಮದ ಸನ್ನಿಧಿಯಲ್ಲಿ ನಾನು ವಾಹನವನೇರಲಮ್ಮೆ ಏರಿದರೆ 
ಭವ ಹಿಂಗದು. ಅದೇನುಕಾರಣ ಮುಂದೆ ಶೂಲವನೇರುವ ಪ್ರಾಪ್ತಿ 
ಯುಂಟಾದಕಾರಣ ಜಂಗಮಬರಲಾಸನದಲ್ಲಿರಲಮ್ಮೆಇದ್ದ ರೆಭವಹಿಂಗದು. 
ಏನುಕಾರಣ ಮುಂದೆ ಕಾಯಿ ಟ್ಟಗೆಯ ಮೇಲೆ ಕುಳ್ಳಿರಿಸುವ ಪ್ರಾಪ್ತಿ 
ಯುಂಟಾದಕಾರಣ ಜಂಗಮದ ಮುಂಡೆ ಧಿಟ್ಟ ತನದಲ್ಲಿ ಬೆರೆತು ನಿಂದಿರ 
ಲಮ್ಮೆನು. ನಂದರೆ ಭವ ಹಿಂಗದಾಗಿ ಡಯಾ ಮುಂದೆ ಹೆಡಗುಡಿಯ 
ಕಟ್ಟ ಕುಳ್ಳಿರಿಸುವ ಪ್ರಾಪ್ತಿಯುಂಟಾದಕಾರಣ ಇಂತೀ ಬಾಧೆಭವಂಗಳಿ 
ಗಂಜುವೆನಯ್ಯಾ ನಿನ್ನನರ ಸುಳುಹು ನೀನೆಂದೇ ಭಾವಿಸಿ ತೊತ್ತುಭೃತ್ಯ 
ನಾಗಿಸ್ಟೆ ನಯ್ಯಾ ಕೂಡಲಸಂಗಮದೇವಾ. 

ಈ ಭೂಲೋಕದೊಳಗೆ ಬಸವಣ್ಣನವರಂತಹ ಜಂಗಮ ಭಕ್ತಿಸಂಪನ್ನರು ಸಿಗುವದು 
ದುರ್ಲಭವಾದುದೇ ಸರಿ. 
20 


೩೦೬ ಬಸವತತ್ವ ರತ್ನಾಕರ 


"" ಆವಾವಭಾವದಲ್ಲಿ ಮಾಡಿಕೂಡಿಹೆವೆಂಬರ ಬಾಗಿಲ ತೋರಯ್ಯ, 
ತನುವನೊಪ್ಪಿಸಿದವರ,  ಮನವನೊಪ್ಪಿಸಿದವರ, ಧನವನೊಪ್ಪಿಸಿದವರ 
ಬಾಗಿಲ ತೋರಯ್ಯ. ಇವನೆಲ್ಲವನೊಪ್ಪಿಸಿ ಜಂಗಮನೆನ್ಸವರೆನ್ನವರೆಂಬವರ 
ಕೆರಹ ಹೊತ್ತಿರಿಸೆನ್ನನು, ಕೂಡಲಸಂಗಮದೇವಾ.?? 

ಈ ವಚನವು ಬಸವಣ್ಣನವರ ಜಂಗಮಭಕ್ತಿಯ ನರಾಕಾಷ್ಕತೆಯನ್ನು ಜಗತ್ತಿಗೆ ಶೋರಿಸಿ 
ಕೊಡುವಂಥಾದ್ದಾಗಿರುತ್ತದೆ. 


ವಾಶುಲಾಗಮ -- ಪಟಲ ೧೦ 
ತ್ಯಕ್ತಪ್ರಪರಗೋತ್ರಸ್ಕ ಸೂತ್ರವರ್ಣಾದಿಕಂ ತಥಾ | 
ದಂಡ ಕೌಪೀನ ಕಾಷಾಯ ಜಟಾನಲ್ಲಲಧಾರಕ? ॥ 
ಭಿಕಾ 


ಕ್ಪಾಶೀ ಇನಯತಾಹಾರಃ ಸಂಖಸಂಸಾರ ವರ್ಜಿತಃ । 


ಇರಾಭಾರೀತಿ ವಿಜ್ಞೇಯಃ ಸಯೇನ ಪರಮಶ್ಚಿನಃ l 
ಪ್ರವರ-ಗೋತ್ರ ಸೂತ್ರಾದಿಗಳನ್ನು ಬಿಟ್ಟನನಾಗಿಯೂ, ದಂಡ ಕಮಂಡಲಾದಿಗಳನ್ನು 
ಧರಿಸಿದವನಾಗಿಯೂ, ಭಿಕ್ಸಾನ್ನವನ್ನುಣ್ಣುವವನಾಗಿಯ್ಕೂ ನಿಯತಾಹಾರವನ್ನು ಭುಂಜಿಸ 
ತಕ್ಕವನಾಗಿಯೂ, ಸಂಸಾರ ಸುಖವನ್ನು ಬಿಟ್ಟಿಂಥವನಾಗಿಯೂ ಇರತಕ್ಕ ನಿರಾಭಾರಿ 
ನೀರಶೈವನೇ ಜಂಗಮನಾಗಿರುತ್ತಾನೆ. 
ಇನ್ನು ಜಂಗಮದ ನಿಷಯಕ್ಕೆ ಬೇರೆ ಬೇರೆ ಶರಣರ ನಚನಗಳನ್ನು ಇಲ್ಲಿ ಕೊಡು 
ತ್ತೇವೆ. 


ಶ್ರೀ ಸಿದ್ಧರಾಮೇಶ್ವರ ವಚನ- ಪುಟ ೫೭ 


“ ಜನನ ಮರಣ ದೇಹಧರ್ಮಕ್ಕಲ್ಲದೆ ಜಂಗಮಕ್ಕೆ ಲ್ಲಿಹದೊ ?ಕ್ಬುಥಾ, 
ತೃಷೆ ಪ್ರಾಣಧರ್ಮವಲ್ಲದೆ ಜಂಗಮಕ್ಕೆಲ್ಲಿಹದೊ? ಸುಖ ದುಃಖ ಮನೋ 
ಧರ್ಮವಲ್ಲದೆ ಜಂಗಮಕ್ಕೆಲ್ಲಿಹದೊ? ಜ್ಞಾನಾಜ್ಞಾನಂಗಳು ಮುಮುಕ್ಸುವಿ 
ಗಲ್ಲದೆ ನಿಮ್ಮಲ್ಲಿ ಸಮರಸವಾದ ಸಚ್ಚಿದಾನಂದ ಶಿವಯೋಗಿ ಜಂಗಮಕ್ಕೆ 
ಎಲ್ಲಿಹದೊ ಕಪಿಲಸಿದ್ಧ ಮಲ್ಲಿಕಾರ್ಜುನಾ.” 
ಮತ್ತು 
"ಜಂಗಮ ಪೂಜಿಸುವಡೆ ಜಗದ್ಭರಿತ ನೋಡಾ ನೋಡುವಡೆ ಏಕದೇಶಿ 
ನೋಡಯ್ಯ ಲಿಂಗವ ಪೂಜಿಸುವಡೆ " ಲಿಂಗಮಧ್ಯೇ ಜಗತ್ಸರ್ವಂ? ಎಂಬ 
ಶೃತಿ ಸಾರುತ್ತಿದೆ ಗುರುವ ಪೂಜಿಸುವಡೆ " ಶಿರತ್ಯಾಜ್ಞಾಂ ಗುರುಃ? ಎಂಬ 
ಸಮಾಸ ಇರುತ್ತದೆ ಇವೆಲ್ಲ ನನಗೆ ಅಸಾಧ್ಯ ನೋಡಯ್ಯ ನಿನ್ನ ಪೂಜಿಸಿ ನಿನ್ನ 
ಕೈಕೊಂಬಸರಿಯ ಹೇಳಾ ಎಲೆ ಕನಿಲಸಿದ್ಧ ಮಲ್ಲಿಕಾರ್ಜುನಾ.?' 
ಮೇಲಿನ ಎರಡೂ ವಚನಗಳಲ್ಲಿ ಸಿದ್ಧರಾಮ ಶಿವಯೋಗಿಗಳು ಜಂಗಮದ ಆಧಿಕ್ಯವನ್ನು 
ಚೆನ್ನಾಗಿ ಬಣ್ಣಿಸಿರುತ್ತಾರೆ. ಷಡೂರ್ಮಿಗಳಾದ ಹಸಿನೆ, ನೀರಡಿಕೆ; ಶೋಕ, ಮೋಹ, 
ಜನನ, ಮರಣ ಇವುಗಳು ಜಂಗಮಕ್ಸಿಲ್ಲ. ಜಂಗಮವು ಇವುಗಳನ್ನು ಮಾರಿದುದು 
ಎಂದು ಹೇಳಿರುವರಲ್ಲದೆ, ಸಚ್ಚಿದಾನಂದಸ್ವರೂಪಿಯಾದ ಶಿವಯೋಗಿಯೇ ಜಂಗಮ 


} 
| 
| 
| 


ಬಸವಣ್ಣ ನವರ ಜಂಗಮಪ್ರೇಮ ೩೦೭ 


ವೆಂದು ಹೇಳಿದ್ದಾರೆ. ಸಿದ್ಧಾಂತ ಶಿಖಾಮಣಿ, ಶ್ರೀಕರ ಭಾಷ್ಯಾದಿಗಳು ಇದನ್ನೇ 
ಸಮರ್ಥಿಸಿರುತ್ತವೆ. 


ಸಂಗನ ಬಸವೇಶ್ವರ ವಚನ ಪುಟ ೨೯ 

"ಹರಹರಾ, ಶಿವಶಿವಾ, ಕರುಣಾಕರ ಮುತ್ರಾಣನಾಥ ಮಹಾ 
ಪ್ರಭು ಜಂಗಮವೇ. ಸರ್ವಥಾ ಪರಬ್ರಹ್ಮ ಘನಗಂಭೀರ ಸರತತ್ವಮೂರ್ತಿ 
ನೋಡಾ ಜಂಗಮವೇ. ನಿರುಪಮ ನಿರವಯವ ನೋಡಾ ನಿಶ್ಚಿಂತ ನಿಷ್ಕಳಂಕ 
ನೋಡಾ ಜಂಗಮವೇ. ಸ್ವಯ ಚರ ಸರವಸ್ತು ನೋಡಯ್ಯ, ಭೂರುದ್ರ 
ಮೂರ್ತಿ ನೋಡಯ್ಯ, ಸತ್ಯಸದಾಚಾರಮೂರ್ತಿ ನೋಡಯ್ಯ ಜಂಗಮವೇ, 
ಸತ್ಕ್ರ್ರಿಯಾ ಸಮ್ಯಜ್ಞಾನಮೂರ್ತಿ ನೋಡಯ್ಯ ಸ ಸದ್ಭಕ್ತಿ ಸ್ರಿಯಜಂಗಮವೆ. 
ಗುರುಲಿಂಗ ಭಕ್ತಂಗೆ ಹರಣ ಕಿರಣ ಚೈತನ್ಯಮೂರ್ತಿ ನೋಡಯ್ಯ, 
ಅದೆಂತೆಂದೊಡೆ "ಭೂಸುರೋ ಬ್ರಾಹ್ಮಣಶ್ರಿವ ಭೂರುದ್ರೋ ಜಂಗಮ 
ಸ್ತಥಾ, ಸುರರುದ್ರ ದ್ವಯೋರ್ಮಥ್ಯೇ ರುದ್ರಯೇವ ವಿಶೇಷಿತಃ', "ನಾದ 
ಬಿಂದು ಕಲಾತೀತಂ ನೇದಶಾಸ್ತ್ರಾತಿವರ್ತನಂ, ಆದಿಮಧ್ಯಾಂತರಹಿತಂ fe 
ನಿತ್ಯಾನಂದಾತ್ಮಕಂ ನಿಜಂ? ಎಂಬುದಾಗಿ ಜಂಗಮವೇ ಸದ್ಭಕ್ತಿ ಮಹೇಶ್ವರರ 
ಸದ್ಧರ್ಮ ಸರ್ವಾಚಾರ ಸಂಪತ್ತಿನಾಚರಣೆಗೆ ಕಾರಣಕರ್ತೃ ನೋಡಾ 
ಸಂಗರ ಬಸವೇಶ್ವರಾ.'' 


ಮತ್ತು ಇವರೇ ತಮ್ಮ ಇನ್ನೊಂದು ವಚನದಲ್ಲಿ 

ಷ್ಟ ಅಯ್ಯಾ ಜಂಗಮವೆಂದೊಡೆ ಬಾಯಲೆಬ್ಬ ವೇ? ಜಂಗಮವೆಂದೊಡೆ 
ಉಪಾಧಿಕನೇ? ಜಂಗಮನೆಂದೊಡೆ ಸಿ ಸ್ರೀಲಂಸಟೆನೇ? ಈ ಗುಣವುಳ್ಳ ವನ 
ಚರಜಂಗಮನೆಂಬೆನೆ? ಎನ್ನನು ಈ Pe ನುಡಿಯ ಕೇತಿಲಾಡು 
ಜಂಗಮವೆಂತವನೆಂದೊಡೆ ನಿರ್ಲೇಪ, ನಿರುಪಾಧಿಕ, ನಿರ್ಜೋಧ, ನಿರಾಶ್ರಿತ, 
ನಿಷ್ಠಾರಣ, ನಿರ್ಲಂಸಟಿ, ಜಂಗಮ ಈ ಸಡ್ಗು ಣಭರಿತನಾದೊಡೆ ಜಂಗಮ 
ವೆಂಬೆನಯ್ಯ? ಇಂತಿಪ್ಪುದೇ ಕಾರಣವಾಗಿ ಪ್ರ ಭುದೇವರೇ ಶರಣೆಂದು 
ಬದುಕನೇ ಬಸವಣ್ಣ ಇವರಿಬ್ಬರ ಒಕ್ಳು Kei ನಾನು ಬದುಕಿದೆನು 
ಕಾಣಾ ಇಂತು ಫ ತ್ರ ಮಥಗಣ ಮಾರ್ಗದಲ್ಲಿ ದೃ ಢಚಿತ್ತದಿಂದನಿಂದ ಮಹಂತ 
ಶರಣಂಗೆ ಮಹ ನೀನು ಗುರುವು ಶಿಷ್ಯ ಭಕ್ತ ಜಂಗಮ ಸತಿ ಪತಿ ತಂದೆ 
ಮಗನೆಂಬ ಉಭಯ ಶಬ್ದವುಂಟೆ? ನೋಡಾ ಸಂಗನ ಬಸವೇಶ್ವರಾ.'' ; 


ಸಿದ್ಧೆ "ಶ್ವರ ವಚನ - ಪುಟ ೧೪೩ 
"ಜಂಗಮ ಜೂಕ ಕಳೆ ಸತೋ ಲಜ್ಜಾಭಂಡರಿರಾ ಜಂಗಮವಂತೆ 
ಕಳಂಕೆಯೇ? ಅಪೇಕ್ಷಿ ಯೇ? ಅಶಕ್ತನೇ? ಪಾಶಜೀವಿಗಳನೆಂತು ಜಂಗಮ 
ವೆಂದೆನಯ್ಯ RR ದೋಷಿಯೇ? ದುರ್ಗುಣಿಯೇ? ಅಸ ಸತ್ಯ ನೇ? 
RYE ? ಅಲ್ಲ ಕಾಣಿರಯ್ಯ ಹೇಳಿಹೆನು ಕೇಳಿ ನಿ:ಕಳಂಕ adhe 4 
ವಿರಾಶಕ, ನಿರ್ದೋಷಿ, ನಿಃ ತತ ಸತ್ಯ, ದಯ, ಕ್ಷಮೆ, ದಮೆ, ಶಾಂತಿ, 


ಬಸವತತ್ತ ರತ್ನಾಕರ 


ಸೈರಣೆ, ಸಮಾಧಾನ, ಸಂತೋಷ, ಪರಿಣಾಮ, ನುಡಿ ನಡೆ, ತತ್ವ, ನಡೆ 
ನುಡಿ ಪಾವನ ಆತನ ಸುಳುಹು ವಸಂತಗಾಳಿ ಜಗದಾರಾಧ್ಯ, ಸ್ವಯಸ್ವತಂತ್ರ 
ಚರ ಪರಿಣಾಮಿ ಪರಿಪೂರ್ಣ ಪ್ರಕಾಶ ಸರ್ವತತ್ವಾಶ್ರ ಯಶೂಸ್ಯ ನ ನ್ಯ 


`ನಿರಾಳನೇ ಜಾಗಮಬೇನನೆಂದರು ಕಾಣಿರೊ ಕೇಳಿರಯ್ಯ > ಹಾ 


ಗುರು ಶಿವಸಿದ್ಧೆ (ಶ್ವರ ಪ್ರಭುವಿನ ಘನವ. 


ವಚನಶಾಸ್ತ್ರಸಾರ-- ಪುಟ ೧೮೯ 

«ಪರರಾಣಿಯರ ನೋಡುವಲ್ಲಿ ಅಂಧಕನಾಗಿಪ್ಪ ನೋಡಾ ಜಂಗಮನು. 
ಪರಥನವ ಕಂಡಲ್ಲಿ ಹುಲಿಯ ಕಂಡ ಹುಲ್ಲೆ ಯಂತೆ ಭೀತಿಬಡುವ ನೋಡಾ 
ಜಂಗಮನು. ರ್ಯಶರ ಸಂಭಾಷಣೆ ತೇಳುವಲ್ಲಿ ಅತಿ ಮುಗ ಸನ್ಲಾಗಿಸ್ಪ 
ನೋಡಾ ಜಂಗಮನು. ದುಷ್ಕರ್ಮಪಥದೊಳರಸುವಲ್ಲಿ ಕಡುದಡಪೆಳನ 
ನೋಡಾ ಜಂಗಮನು. ವಿಷಯಗಳೊಳು ನಿಃ ಕರುಣಿಯಾಗಿಪ್ಪ ನೋಡಾ 
ಜಂಗಮನು. ಶಿವನಿಂದಕರ ಸ್ವರ ಕೇಳುವಲ್ಲಿ ಬಧಿರನಾಗಿಪ್ಪ ನೋಡಾ 
ಜಂಗಮನು. ದುರಾತ್ಮರಿಗೆ ಜ್ಞಾನದ್ರವ್ಯ ಕೊಡುವಲ್ಲಿ ಲೋಭಿಯಾಗಿಪ್ಪ 
ನೋಡಾ ಜಂಗಮನು, ಕನಿಲಸಿದ್ಧ ಮಲ್ಲಿಕಾರ್ಜುನನು.” 


ಚನ್ನಬಸವೇಶ್ವರ ವಚನ- ಪುಟ ೯೫ 

"ಬರೆ ಜಾಳುಬೋಳರೆಲ್ಲ ಜಂಗಮವೇ? ವೇಷಧಾರಿಗಳೆಲ್ಲ ಜಂಗ 
ಮವೆ? ಪಾಶಬದ್ಧ ಪಶುಮತದ ವಿವರಗೇಡಿಗಳೆಲ್ಲ ಜಂಗಮವೆ? ಆಚಾರ 
ಭ್ರಷ್ಟರಾದ ಅನಾಚಾರ ಮಿಶ್ರವಾದ ಅಪಸ್ಮಾರಿಗಳೆಲ್ಲ ಜಂಗಮವೆ? ತಾನು 
ನಿಷಯದೊಳಗೆಲ್ಲ ಶಿಲ್ಪಿ ಅಹಂ ನಾನು ನನ್ನದೆಂದು ಮುಂದುವರಿವವರೆಲ್ಲ 
ಜಂಗಮವೆ? ಲಿಂಗಾಂಗ ಸಂಗ ಸಮರಸವರಿದಾನಂದಿಸುವ ಶಿವಯೋಗೀ 
ಶ್ವರನ ನಿಲುವನರಿಯದೆ ಮಿಥ್ಯವ ನುಡಿದು ಸ್ಮುತಿನಿಂದೆಯ ಮಾಡುವವರು 
ಜಂಗಮವೆ? ನೀತಿಯ ನಿಜವ ಬಿಟ್ಟು ಸತ್ಯಸದಾಚಾರವನೊತ್ತಿ ನ್ಯಾಯವ 
ಮಾಡುವವರು ಜಂಗಮವೆ? ಜಂಗಮ ಜಂಗಮವೆಂದೊಡೆ ನಾಮರೂಪಿ 
ಗಳೆಲ್ಲ ಜಂಗಮವೆ? ನಾಮ ಕಲ್ಲು ಮರ ಮೊದಲಾದ ಜೀ ಎಂಬ ಹುಳುವಿ 
ಗುಂಟು ನಿಜಜಂಗಮವೆಂತೆಂದೊಡೆ ಹೇಳಿಹೆನು ಕೇಳಿರಣ್ಣ ನಿಜೈಕ್ಯನಾದ 
ನಿಸ್ಸೀಮನೆ ಜಂಗಮನು ಅರಿವು ಆಚಾರ ಸ ಸತ್ತ್ರ್ರಿಯೆಯುಳ್ಳೊಡೆ ಜಂಗಮ 
ಅಂತಪ್ಪ ಸ ಸಚ್ಚಿ ದಾನಂದ ನಿತ ನಿರಂಜನ ಜಂಗಮದ ಸುಳುಹು ಪಾವನ 
ಅಂತಪ್ಪ ರಹಸ್ಯ ಬ ಬ್ರ ಹ್ಮವ yp ಅವರ ಪಾದರಕ್ಷೆ ಯ ಕಾಯು ದಕ್ಕೆ 
ಯೋಗ್ಯ ನ ಮಾಡಿರಿಸಯ್ಯೆ ವನ್ನ ಕೂಡಲ ಚನ್ನಸಂಗಮಡೇವಾ.” 


ಬಸನಣ್ಣನವರು ಜಂಗಮ ಪ್ರಾಣಿಗಳು 


ಶ್ರೀ ಬಸವರಾಜದೇವರು ಜಂಗಮ ಪ್ರಾಣಿಗಳಾಗಿದ್ದರೆಂದು ಈ ಮೊದಲು ನಾನು 
ಬರೆದಿರುತ್ತೇನೆಯಷ್ಟೆ ? ಹಾಗಾದರೆ ಈ ವಿಷಯದಲ್ಲಿ ಪ ತ್ರ ಮಾಣಗಳೇನು? ಎಂಬುವದನ್ನು ' 


ಇಲ್ಲಿ ನೋಡೋಣ. 


ಇಸು ತು 


Pam a 


RA Sh ಬಟ್‌ ಇ ರ್‌ ; 
CU i nd 


ಬಸವಣ್ಣನವರ ಜಂಗಮುಪ್ರೇಮ 


ಶೂನ್ಯಸಂಪಾದನೆ - ಪುಟ ೮೨ 

"ಲಿಂಗಜಂಗಮ ಜಂಗಮಲಿಂಗದ ಮುಖನ ನೀವಲ್ಲಡೆ ಇನ್ನು 
ಬಲ್ಲವರಾರಯ್ಯ ಅಂಗದ ಮೇಲೆ ಲಿಂಗವುಳ್ಳುಡೆಲ್ಲವು ಸಂಗಮನಾಥನೆಂದಲ್ಲಿ 
ಪರವಾದಿ ಬಿಜ್ಜಳನು ಒರೆದುನೋಡಲೆಂದಟ್ಟಿದರೆ ಹಗರಣಿಗರ ಜಂಗಮ 
ಮುಖದಲ್ಲಿ ಲಿಂಗವ ಮಾಡಿದವರಾರು ಹೇಳಾ? ನೀವಲ್ಲಡೆ? ಮರೆದ 
ಮಾನೀಶನ ಕರೆದು ಓ ಎನಿಸಿ ನುಡಿಸಿ ಉಣಿಸಿ ಜಂಗಮಲಿಂಗಪ್ರಾಣಿ ಸಂಗನ 
ಬಸವಣ್ಣ ನೆಂಬ ಧ್ವಜವನೆತ್ತಿ ಮೆರೆದವರಾರು ಹೇಳಾ ಈ ಕಲ್ಯಾಣದಲ್ಲಿ 
ನೀವಲ್ಲದೆ? ಜಂಗಮಮುಖದಿಂದಲ್ಲದೆ ಲಿಂಗವನರಿಯೆನೆಂದು ಎನ್ನ ಮನಕ್ಕೆ 
ಸಂದೇಹವನೊಡ್ಡಿ ಜಾರಿದರೆ ನಾನು ಸೈರಿಸಬಲ್ಲೆ ನೆ? ನೀನು ಜಂಗಮ 
ಮುಖ ಲಿಂಗಸಂಬಂಧಿ ಎಂಬುದಕ್ಕೆ ಆದಿ ಗಣನಾಥನು ಅಲ್ಲಮಪ್ರಭು 
ವೆಂಬುವ ನಾಮವ ಧರಿಸಿ ನಿನ್ನನರಸಿಕೊಂಡು ಬರುತ್ತಲೈದಾನೆ ಕೂಡಲ 
ಚನ್ನಸಂಗಮದೇವರು ಸಾಕ್ಸಿಯಾಗಿ ಸಂಗನ ಬಸವಣ್ಣ ನೀನೇ ಜಂಗಮ 
ಪ್ರಾಣಿಯೆಂದು ನಾನು ನಂಬಿದೆನು.?' 


ಹಡಪದ ಅಪ್ಪಣ್ಣನವರು - ಶೂನ್ಯಸಂಪಾದನೆ-- ಪುಟ ೯೪ 


"ಲಿಂಗ ಜಂಗಮ ಜಂಗಮಲಿಂಗನೆಂಬುದನಾರು ಬಲ್ಲರಯ್ಯ? 
ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣನಲ್ಲದೆ ಲಿಂಗಕ್ಕಾಧಾರನಿಲ್ಲೆಂದು 
ಮರ್ತ್ಯಲೋಕದಲ್ಲಿ ಬಂದವತರಿಸಿದನಯ್ಯ ಬಸವಣ್ಣನು. ಜಂಗಮ ಮುಖ 
ಲಿಂಗವೆಂಬುದನರಿದು ತನ್ನನರ್ಪಿಸಿ ಇದಿರ ತಪ್ಪಿಸಿ ಇರಬಲ್ಲನಯ್ಯ 
ಬಸವಣ್ಣನು. ಅಂಗಮುಖವೆಲ್ಲ ನಷ್ಟವಾಗಿ ಭೃತ್ಯಾಚಾರವೇ ತನುವಾಗಿರ 
ಬಲ್ಲನಯ್ಯ ಬಸವಣ್ಣನು. ಪ್ರಾಣಕಳೆಯರತು ಅಂತು ಜಂಗಮವೆ ಪ್ರಾಣ 
ವಾಗಿ ಹಂಗುಹೆರಿಯದಿರಬಲ್ಲನಯ್ಯ ಬಸವಣ್ಣನು. ಉಪಾಧಿ ಎಂಬ ಕೀರ್ತಿ 
`ವಾರ್ತೆಯನು ಜರಿದು ನಿರುಪಾಧಿಕವೆಂಬ ವಿವೇಕಕ್ಕೆ ಅತೀತನಾಗಿ ಸಹಜ 
ದಾಸೋಹಿಯಾಗಿರಬಲ್ಲನಯ್ಯ ಬಸವಣ್ಣನು. ಬಸವಪ್ರಿಯ ಕೂಡಲ 
ಚನ್ನಸಂಗನ ಶರಣ ಬಸವಣ್ಣನೆ ನಿಮಗೆ ಭಕ್ತನಲ್ಲದೆ ಮತ್ತಾರನು 
ಕಾಣೆನಯ್ಯ.'' 


ಶೂನ್ಯ ಸಂಪಾದನೆ - ಪುಟ ೭೫ 


ಹೋ ಹೋ ಗುರುವೇ ನಿಮ್ಮ ಕರಕಮಲದಲ್ಲಿ ಉದಯಿಸಿ ಅಂಗದ 
ಮೇಲೆ ಲಿಂಗವ ಧರಿಸಿ ಆ ಲಿಂಗದಲ್ಲಿ ಅಂಗವಾಗಿ ಪ್ರಾಣಲಿಂಗ ಲಿಂಗ 
ಪ್ರಾಣವೆಂಬುದ ನಾನು ಕಂಡೆನು ನಿಮಗಾನು ತೋರಲು ಸಮರ್ಥನೆ? 
ಆಚಾರ ಅಂಗದಮೇಲೆ ನೆಲೆಗೊಂಡು ಇಷ್ಟಲಿಂಗದಲ್ಲಿ ದೃಷ್ಟಿನಟ್ಟು ಭಾವ 
ಸಂಪನ್ನನಾಗಿಪ್ಪ ನಿಮ್ಮ ಘನನ ನಾನೆತ್ತಬಲ್ಲೆನು? ಅಂಗದಮೇಲೆ ಲಿಂಗ 
ವುಳ್ಳುದೆಲ್ಲವು ಸಂಗಮನಾಥನೆಂದಲ್ಲಿ ಜಂಗಮಲಿಂಗ ಪ್ರಾಣಿಯಾಗಿಪ್ಪಿರಿ 
ನೀವು ನಿಮ್ಮ ಘನವ ನಾನೆತ್ತಬಲ್ಲೆನಯ್ಯ? ಲಿಂಗಕ್ಕೆ ಬಂದ ಸದಾರ್ಥವಲ್ಲದೆ 
ಕೊಳ್ಳೆ ನೆಂದು ಮನ ಮಿಸಲು ತನು ಮಾಸಲುಮಾಡಿ ಸರ್ವಾಂಗವೆಲ್ಲವನು 


೩೦೯ 


ತಿ೧೦ ಬಸವತತ್ವ ರತ್ನಾಕರ 


ಪ್ರಾಣದಲ್ಲಿ ಅರ್ಪಿಸಿ ನೀವು ತೊಲಗಿ ನಿರಾಭಾರಿಯಾಗಿ ಪ್ರಸಾದಲಿಂಗ 

ಪ್ರಾಣಿಯಾಗಿಸ್ಸಿರಿ ನಿಮ್ಮ ಘನನ ನಾನೆತ್ತಬಲ್ಲೆನಯ್ಯ ಅನಾದಿ. ಶಿವಂಗೆ 

ಆಧಾರನಿಲ್ಲೆ ೦ದು ಅಖಂಡಿತವ ನಿನ್ನ ರೋಮದ ಕೊನೆಯಲ್ಲಿ ಧರಿಸಿ 

ಮಹಾಲಿಂಗ ಪ್ರಾಣಿಯಾಗಿಪ್ಪಿರಿ ನೀವು ನಿಮ್ಮ ಘನವ ನಾನೆತ್ತ ಬಲ್ಲೆ ನಯ್ಯ? 

ಕೂಡಲಚನ ಸಂಗಯ್ಯ ಸಾಕ್ಷಿ ಯಾಗಿ ನಿನ್ನ ಪ್ರಾಣಲಿಂಗ ಸಬ! 

ಶೆರಗು ಸೋಂಕಿನ ಒಕ್ಕು ಬುಕ್ಕು ಪ್ರಸಾದಿ ಕ್ಯ? ಕಾಣಾ ಸಂಗನ 

ಬಸವಣ್ಣ.” | 
ಬಸವಣ್ಣನವರು ಜಂಗಮಪ್ರಾಣಿಯಾಗಿದ್ದರೆಂಬುವದಕ್ಕೆ ಹೀಗೆಯೇ ಅನೇಕ ಶರಣರ 
ಹೇರಳ ವಚನಗಳು ಸಿಗುತ್ತವೆ. 

ಅನಾದಿ ನೀರಶೈ ವಸಾರ ಸಂಗ್ರಹಕಾರರು “ಚರಾರ್ಚನೈಕನಿಷ್ಮಾಯ > ಎಂತಲೂ, 
ಜಂಗಮ ಸಾಧ್ಯವಾಯಿತ್ತು ಬಸವೇಶ್ವರ ದೇವರಿಗೆಂದು ಗಣದಾಸಿ ವೀರಣ್ಣ ನವರೂ 
ಹೇಳಿರುತ್ತಾರೆ. 

ಶ್ರಿ ಬಸವಣ್ಣ ನವರು ೮೮ ಪವಾಡಗಳನ್ನು. ಮಾಡಿರುತ್ತಾ ರೆಂದು ಸುಪ್ರ ಸಿದ್ಧ ವಾಗಿ 
ರುತ್ತ ದಷ್ಟೆ ? ಆ ೮೮ ಪವಾಡಗಳಲ್ಲಿ ಬಸವಣ್ಣನವರು ಜಂಗಮಪ್ರಾ ಣಿಯಾ ಕಥೆಯೂ 
ಇತಯ ಇದು ಶಿಂಗಿರಾಜ ಪುರಾಣದ ೧೧ ) ನೆಯ ಚ್‌ ಮತ್ತು ಪಂಡಿತಾ 
ರಾಧ್ಯಚರಿತೆ ಮೊದಲಾದ ಗ್ರಂಥಗಳಲ್ಲಿಯೂ ಇದೆ. ಈ ಕಥೆಯ ಸಾರಾಂಶವನ್ನು ಇಲ್ಲಿ 
ಕೊಡುವದು ಯುಕ್ತವಾಗಿರುತ್ತದೆ. 

ವೀರಶೈವ ಧರ್ಮ ಕ್ಸ ನುಸಾರವಾಗಿ ಗುರುವಿಗೆ ತನುಸಂಬಂಧ ರೂಸನ್ನೂ 
ಲಿಂಗಕ್ಕೆ ಪ್ರಾಣಸಂಬಂಧಗುಣವಾದ ರುಚಿಯನ್ನೂ » ಜಂಗಮಕ್ಕೆ ಆ ರೂಪು ರುಚಿಗಳನ್ನೂ 
ಮತ್ತು ಧನಸಂಬಂಧಗುಣವಾದ ತೃಪ್ತಿಯನ್ನೂ. ಶ್ರಿ € ಬಸವೇಶ್ವ ರನು ಅರ್ಪಿಸಿ, ಲಿಂಗ 
ಪ್ರಾಣಿ, ಗುರುಪ್ರಾಣಿ, ಜಂಗಮಪ್ರಾಣಿ ಎಂಬುವ ಬಿರುದುಗಳನ್ನು ಪ ಪಡೆದಿದ್ದನು. ಒಂದು 
ದಿವಸ ಶ್ರೀ ಬಸವೇಶ್ವ ರನು ಶಿವಯೋಗನಿದ್ರಾ ಮುದ್ರೆ ಯುಲಿರುವಾಗ ಓರ್ವ ಜಂಗಮನು 
ಅವರಲ್ಲಿಗೆ ಬಂದನು. ಆವಾಗ್ಗೆ ದ್ವಾರಪಾಲಕನು 8ನಯೋಗಿದ್ರಾ ಮುದ್ರಿತರಾಗಿದ್ದಾ ರೆ 
ನೊಂಡಕಲ ತಡೆದುಬನ್ನಿರೆಂದು ಡೇಟು ಆ ಜಂಗಮನು ಜೇಷ್ಟೆ ಯನ್ನು ಮಾಡುತ್ತ, 
ಈತನು ಎಂತಹ ಜಂಗಮಪ್ರಾಣಿಯಪ್ಪ ಎಂದು ಹಾಸ್ಯಮಾಡುತ್ತ ಹೊರಟು ಕೇಡ 
ಆಗ ಬಸವೇಶ್ವರನ ಚಿದ್ರೂಪಕಳೆಯೆ ಆ ಜಂಗಮದ ಮುಂದೆ ಬಂದು ಅಡ್ಡಬಿದ್ದು 
ವಂದಿಸುತ್ತಿರಲು. ಆ ಜಂಗಮನು ಅದನ್ನು ತಿಳಿಯದೆ ಹೊರಟುಹೋದನು. ಇತ್ತ 
ಬಸವೇಶ್ವರನ ಪ್ರಾಣವಾದರೂ ಆ ಜಂಗಮನ ಕೂಡ ಹೊರಟುಹೋಗಿತ್ತು. ಪ್ರತಿನಿತ್ಯದ 
ಸಮಯಕ್ಕೆ ಶ್ರೀ ಬಸವೇಶ್ವರನು ಏಳದಿರಲು ಎಲ್ಲರೂ ಕಳವಳಗೊಂಡು ಗಂಗಾಂಬಿಕೆ 
ಯವರಿಗೆ ಹೇಳಿಕಳುಹಿಸಿದರು. ಆಗ ಅವರು ಬಂದು ಬಸವಣ್ಣನವರ ಪಾದಗಳನ್ನು 
ಅಲ್ಲಾಡಿಸಲು ನಿರ್ಜೀವ ಕಳೆಯು ತೋರಿತು. ಗಂಗಾಂಬಿಕೆಯವರು ಶಿವನಾಮಂಗಳಂ 
ಸ್ಮರಿಸುತ್ತ ಎಲ್ಲ ಶರಣರಿಗೆ ಈ ಸುದ್ದಿ ಯನ್ನು ಹೇಳಿಕಳುಹಿಸಿದರು. ಚನ್ನ ಬಸವಣ್ಣ ನವರು 
ಜಾ ನದೃಷ್ಟಿ ಷ್ಠಿಯಿಂದ ವಿಚಾರಿಸಿ, ಕಾವಲುಗಾರರನ್ನು ಕರೆದು, ಯಾಕೆ ಜಂಗಮರು 
ಬಂದಿದ್ದರೇ ಎಂದು ಕೇಳಿದರು. ಆಗ ಕಾಭಳುಗಾರನು ಒಬ್ಬರು ಬಂದಿದ್ದರು, ನಾನು 
ತಡೆದುಬರಲಿಕ್ಕೆ ಹೇಳಿದೆನು, ಆದರೆ ಅವರು ಚೇಷ್ಟೆಯನ್ನು. ಮಾಡುತ್ತ ಹೋದರೆಂದು 


ಬಸವಣ್ಣ ನನರ ಜಂಗಮಪ್ರೇಮ ತಿ೧೧ 


ಹೇಳಿದನು. ಆಗ ಚನ್ನಬಸವಣ್ಣ ಕ್ಲಿನವರು ಆ ಜಂಗಮನನ್ನು ಕರೆಯಲಿಕ್ಕೆ ಹೋದಾಗ್ಗೆ 
ಆ ಜಂಗಮನೇ ಎದುರಿಗೆ ಬಳದು. ಆಗ ನಡೆದ ಸಂಗತಿಗಳನ್ನೆಲ್ಲ ಚನ್ನಬಸವಣ್ಣ ನವರು 
ಹೇಳಿದರು. ಆ ಜಂಗಮನು ಭಯಕಂಪಿತನಾಗಿ ನಾನು ಎಂತಹ ಅಪರಾಧಕ್ಕೆ 
ಗುರಿಯಾದೆನಲ್ಲಾ ಎಂದು ವ್ಯಸನಪಡುತ್ತ ಬಂದು ಬಸ ಸವೇಶ್ವರಾ, ಬಸವರಾಜನೇ, 
ಬಸವಣ್ಣ ನೇ ವಂದು ಕರೆಯಲು ಆಕ ಕ್ಷಣದಲ್ಲಿಯೇ ಬಸವೇಶ್ವ ರನ" ಪ್ರಾಣವು ಆ ದೇಹದಲ್ಲಿ 
ಹೋಗಿ » ಸೇರಿ ಶರಣು ಶರಣು pe ನಿಯತ ಚ ಜ. ಮೇಲಕ್ಕೆ ದ್ದು 
ಸಾಷ್ಟಾ ೦ಗ ನಮಸ್ಕಾರಂಗಳಂ ಗ್ನು. ಆ ಜಂಗಮನು ಬಸವೇಶ್ವ ರಾ, ತ 
RE ನೀನೇ ಜಂಗಮಪ್ರಾಣಿಯೆಂದು ಹೇಳಲು ಎಲ್ಲರೂ ಆಶ್ಚ ರ್ಯನಟ್ಟ ರು. 

ಲಿಂಗಪೂಜೆಗಿಂತಲೂ ಇ ಸೋಯ ಶ್ರೇ ಹ ವಾದು ಇ ೦ದು ನೀರತೈವ 
ಸಿದ್ಧಾ ೦ತವು ಹೇಳುವದರಿಂದ ಜಂಗಮವನ್ನು ಬಿಟ್ಟು ಲಂಗಾ 


ಶ್ರೀ ಬಸವಣ್ಣ ನವರು 
ತ Wi ಮುನಿದರೆ ಒಂದು ದಿನ ತಾಳುವೆ, ಲಿಂಗ ಮುನಿದರೆ ದಿನವರೆ 
ತಾಳುವೆ ಜಂಗಮ ಮುನಿದಕೆ ಕ್ಷಣಮಾತ್ರ ತಾಳಿದೆನಾದರೆ ಎನ್ನ ಪ್ರಾಣದ 
ಹೋಕು ಕೂಡಲಸಂಗಮದೇವಾ.” 


ಶ್ರೀ ಬಸವೇಶ್ವರರು ಜಂಗಮ ವಿಷಯದಲ್ಲಿ ಅತ್ಯಂತ ನಿಷ್ಕಾವಂತರಿದ್ದರೆಂಬುವ ಬಗ್ಗೆ 
ಅವರ ಅನೇಕ ವಚನಗಳೇ ಪ್ರಮಾಣಗಳಾಗಿರುತ್ತವೆ. ನೀರಶೈವ ಸಂಸ್ಕೃತ ಗ್ರಂಥ 
ಗಳಲ್ಲಿಯೂ ಜಂಗಮದ ಶ್ರೇಷ್ಠತೆಯ ನಿಷಯದಲ್ಲಿ ಅನೇಕ ಪ್ರಮಾಣಗಳಿರುತ್ತವೆ. 


ಲಿಂಗಧಾರಣಚಂದ್ರಿಕಾ-- (ಕಾಶಿಯ ಶ್ರೀ ಜಂಗನುವಾಡಿಯ ಮಠದಿಂದ ಅಚ್ಚ್ವಾದುದು) 
ಪುಟ ೩೧೫ 
ಲಿಂಗಧಾರಣ ಚಂದ್ರಿಕೆಯ ಕೊನೆಯ ಭಾಗದಲ್ಲಿ ನೀರಶೈವೋತ್ಕರ್ಷ ಪ್ರ ಪ ದೀಪಿಕೆಯು 
ಇರುತ್ತದೆ. ಅದರ ಕತೃ pf ಗ್ರಂಥಾರಂಭದಲ್ಲಿ 


«« ಗುರುಮನಾದಿ ನಿರಂಜನಜಂಗನುಂ ಪರಮ ಸದ್ಗುಣಸೌಖ್ಯ 
ಪರಾಯಣಂ ಜಗತಿ ತೋಂಟದ । 
ಕೇ ರಂಪ್ರ ಥಿತನಾಮಜುಷಂ ಪ ಪ್ರಣಮಾನ್ಯಹಂ | 
ಲೀಲಾ ಸೂಟ್‌ ಜಂಗಮಮುಯಃ ಶ್ರಿ € ತೋಂಟಿಸಿದ್ದೆ ೇಶ್ವರಃ | 
ಸ್ವೈರೋದ್ದಾನ ಮೊ ಕೃ ಸಾಕಟಾಕ್ಟ ಲಹರೀ ನಾ ಪ್ಲೋಪ ಪದೇಶೋನ್ನ ತಃ ॥ 
ಧರ್ಮಾನ್ಸಾಧುಸಪಿ ತಾರು ಸ್ಯ ೈಭಜಕಾನ್‌ ¥ ಸೀ ನೀರತೈವೋಚಿತಾರ್ನ | 
ಬೋಧಂನೋನಿಮಲಂ ದದಾತು 'ಮುರಿಗಾ ಶ್ರೀ ಶಾಂತನೀರೋಯತಿ: ॥ 


ಲಿಂಗಧಾರಣಚಂದ್ರಿಕಾ-- ಪುಟ ೩೩೮ 
«ಲಿಂಗಾಂಗ ಬ್ರಾಹ್ಮಣ ಯತಿನೋ ನಿರಾಭಾರ ಇತಿ ನಿರ್ಣೀಯತೇ 
ಅತಯೇವ ಜಟೀಮುಂಡೀ ಶಿಖೀವಾಪಿ ಕಾಷಾಯ ನಸನಾಸ್ಹಿತಃ, 
ನಿಸ್ಸೃಹೋ ನಿಜಲಿಂಗೈಕ್ಯೋ ಭಿಕ್ಸಾಶೀ ಭಯವರ್ಜಿತಃ, ಕಂಥಾ ಕಮಂಡ 
ಲುಧರೋಭೂತಿ ರುದ್ರಾಕ್ಷ ಸಂಯುತಃ ದಂಡಕೌನೀನಧಾರೀ ಚ ನಿರಾಭಾರ 
ಇತಿ ಸ್ಮೃತಃ, ಇತಿ ಸೂಕ್ಷ ತಂತ್ರವಚನೈಃ ನಿರಾಭಾರಿ ವೀರಶೈವ 


೩೧೨ ಬಸವತತ್ವ ರತ್ನಾಕರ 


ಲಕ್ಷ್ಮಣ ಪ್ರತಿಪಾದನಾತ್‌ ನಿಶೇಷ ವೀರಶೈವಾಪೇಕ್ಷ ಯಾ ಚರಜಂಗಮಾದಿ 
ಷಿ ಃ, ನಿರಾಭಾರಿ ವೀರತೈ ನಸ ಮಃ ವಿರಕ್ತತಯಾ 
ಸರ್ವೋಕ್ತ, ಮ ಇತಿ ರಿರ್ವಿವಾದಃ'' 


ಅಂದರೆ ಲಿಂಗಾಂಗಸಾಮರಸ್ಯಜ್ಜಾ ನವುಳ್ಳಿ ಯತಿಗಳಿಗೆ ನಿರಾಭಾರವೆಂದು ನಿರ್ಣಯಿಸ 
ಲಾಗಿದೆ. ಆದ್ದರಿಂದಲೇ ಅವರು ಜಟಾಧಾರಿಗಳಾಗಿ ಆಗಲಿ, ಬೋಳುತಲೆವುಳ್ಳವ 
ರಾಗಿರಲಿ, ಕಾಷಾಯವಸ್ತ್ರಗಳನ್ನು ಧರಿಸಿಕೊಂಡು ಆಶಾರಹಿತನಾಗಿ ತನ್ನ ಇಷ್ಟಲಿಂಗದಲ್ಲಿ 
ನಿಷ್ಕೆಯುಳ್ಳೆ ವನಾಗಿ ಭಿಕ್ಸಾನ್ನವನ್ನುಣ್ಣುತ್ತ ಭಯರಹಿತನಾಗಿ, ಕಂಥಾ ಕಮಂಡಲು 
ಮೊದಲಾದವುಗಳನ್ನು ಧರಿಸಿ ಭೂತಿರುದ್ರಾಕ್ಷಿಗಳಿಂದ ಕೂಡಿಕೊಂಡು ಮತ್ತು ದಂಡ 
ಸೌಫೀನಗಳನ್ನು ಧರಿಸಿದಂಥವನಿಗೆ ನಿರಾಭಾರಿಯೆಂದು ಸೂಕ್ಸ್ಟ್ಮಾಗಮದಲ್ಲಿ ಹೇಳಿದ 
ವಚನಗಳಿಂದ ನಿರಾಭಾರಿ ನೀರಶೈವನ ಲಕ್ಷಣವು ಪ್ರತಿಪಾದಿಸಲ್ಪಟ್ಟರುವದರಿಂದ ವಿಶೇಷ 
ನೀರಶೈವನಿಗಿಂತಲೂ ಚರಜಂಗಮಾದಿ ಶಬ್ದವಾಚ್ಯನಾದ ನಿರಾಭಾರಿ ನೀರಶೈವ 
ದೇಶಿಕೋತ್ತಮನು ವಿರಕ್ತತೆಯುಳ್ಳೆ ವನಾದುದರಿಂದ ಎಲ್ಲರಿಗಿಂತಲೂ ಶ್ರೇಷ್ಕನೆಂದೆನ್ನಿಸಿ 
ಕೊಳ್ಳುತ್ತಾನೆಂಬುವದು ನಿರ್ವಿವಾದದ ಮಾತಾಗಿರುತ್ತದೆ. 


ಶೈವರತ್ನಾಕರ-- ಪುಟ ೩೪೧ 


ಲಿಂಗಕ್ಸೇತ್ರಂ ಗುರುಸ್ಥ್ವಾನಂ ಗುರುಕ್ಸೇತ್ರಂ ತು ಜಂಗಮಃ । 
ಜಂಗನುಸ್ತು ನಿರಾಭಾರೋ ಭಾರಾಭಾರನಿವರ್ಜಿತಃ । 


ಅಂದರೆ ಲಿಂಗಕ್ಷೇತ್ರವೇ ಗುರುಸ್ಥಾನವು. ಗುರುಕ್ಸೇತ್ರವೇ ಜಂಗಮವು. ಭಾರಾಭಾರ 
ದಿಂದ ವರ್ಜಿತವಾದ ಜಂಗಮವೇ ನಿರಾಭಾರನು. 


ನೀರಶೈವ ಧರ್ಮಶಿರೋಮಣಿ-- ಪುಟ ೨೨೯ 


«"ವತ್ಸೆ ಪತೇ ಗಣನಾಯಕಾಃ ಕ್ಲಿ ೫ ತಿತಲಂ ಗತ್ವಾ ನಿಯುಕ್ತಾ ಮಯಾ। ಸಂಭೂತಾ 
ಸ್ಪ ಬಟ ಹಾ ಪುನರ್ಶಿಂ: ಗಾರ್ಜ ಚತ ತತ್ಪರಾಃ | ಸಂಸ್ಥಾಪ್ಯೊ ತ್ತ ಮ ನೀ ರಶೈನ 
ಸಜನ ಲೋಕೇ ಹಿತಾರ್ಥಂ ಗತಾಃ। ಮುದ್ರಾ ಪಂಚಕಧಾರಿಣಸು ನಿಚರಂತ್ಕ ತೇ 
ಸಮೇಷ್ಟ್ವಂತಿ ಮಾಂ। ಸರ್ವಭಾನವಿನಿರ್ಮುಕ್ತ ೦ 'ಸರ್ವಸಂಕಲ್ಪ ನಾತಿಗಂ। MES. 
ಸವಿ ಚಿದ್ರೂಪಂ ಜಂಗಮಂಸ್ಕೃ ಎತೆಂ 1 ಜಗನ ಧ್ಯ ಇ ತಂ ನಿತ್ಯ ೦ ಜಗದ್ಭಿ 
ರ್ನಂದ್ಯ ತೇ ಸದಾ । ಜರಾಮರಣ ನಿನರ್ಮುಕ್ತ ೦ he ಭೆ ನಮಃ | 
ಗಕಾರ ಭವಪೂರ್ಣಶ್ಚ ಗಜಾನನ ನಿತಾಸ್ವ ಯಂ। ಗಗನವ್ಯಾಪ ಕಶ್ಚ ವಗಕಾರಾಯ 
ನಮೋ ನಮಃಃ। ER ಹಿಮ ಮಹೀತಳವಿಚಾರಕಃ। ಮಹಾಮೂರ್ತಿ 
ಗತಧ್ಯಾ ನಃ ಮಕಾರಾಯ ನಮೋ ನಮಃ | ಸರ್ವಸಂಗಪರಿತ್ಯಾಗೀ ಲಿಂಗಸಂಗೀ 
ನಿರಂತರ ನಿರ್ದ್ವಂದ್ವ ತಪಸೋವೃಷ್ಟಿ ಶ್ಚ ತತಜ್ಜಂಗಮಲಕ್ಷಣಂ। ಧನೇ ಚ ಧಾನ್ಯತೇ 
ವಸ್ತ್ರ ಸ್ತ್ರೀಷು. ಪುಷ್ಪ ಫಲೇಷು “Kk ಜಿ “ಕಾಮ್ಯ ಫ್ರಿ ನಾಸ್ತಿ ನಿರಾಶಶ್ಶ ಸ 
ಜಹಾ: ಮಾತಾನಾಸ್ತಿ ಪಿತಾನಾಸಿ ನಾಸ್ತಿ ನಾಚಿತು ಚ। ಆಯೋನಿ ಶಂಭು 
ರೂಪತ್ವಾ ತ್‌ ಉತ್ತಮಂ ಜಂಗಮಸ ಅಮ್‌ | ಮುಖೇ ಮಂತ್ರೊ € ಹೃ ದಿಧ್ದಾನಂ 
ಪ್ರಾ ಣಲಿಂಗೇನ ಸಂಯುತಂ | ಅಷ್ಟ ಮೂರ್ತೆರಧಿಷ್ಕಾ ನಂ ತಜ್ಞ ಂಗನುಲಕೆ ಇಮ್‌ 


ಶ್ರೀ ಬಸವಣ್ಣ ನವರು ಹೀಗೆಯೇ ಜಂಗಮದ ನಿಷಯಕ್ಕೆ ಅನಂತ ವಚನಗಳನ್ನು 
ಜೇಳಿಕು ತ್ತಾ ಕೆ 


ST TS 


ಈ ಷೀ ್‌ ್‌ೀ 


ಬಸನಣ್ಣನವರ ಜಂಗಮುಪೇಮ ೩೧ 


"ಎನ್ನಾಸತ್ತು ಸುಖದು:ಖವನಿನ್ನಾರಿಗೆ ಹೇಳುವೆ ಶರಣಸ್ಥಲದವರಿಗೆ 
ಹೇಳಿದರೆ ಮಚ್ಚರ ಸವತಿ, ಸಕ್ಕರೆ, ಬೇವು, ಬೆಲ್ಲ ಉಂಟಿ? ಇನ್ನಾರಿಗೆ 
ಹೇಳುವೆ? ಕೂಡಲಸಂಗಮದೇವಾ ಜಂಗಮವಾಗಿ ಬಂದು ಎನ್ನ ಮನದ 
ಸೂತಕವ ಕಳೆಯಾ.” 


ಜಂಗಮವಾಗಿ ಬಂದು ಎನ್ನ ಮನದ ಸೂತಕವನ್ನು ಕಳೆಯೆಂದು ಬಸವಣ್ಣನವರು 
ಸರಿಪರಿಯಾಗಿ ಸಂಗನನ್ನು ಬೇಡಿಕೊಳ್ಳುತ್ತಾರೆ. 

4 ಅಯ್ಯಾ ನಿಮ್ಮ ದೇವರೆಂದು ಪೂಜಿಸಲಾಗದಯ್ಯಾ. ಮಾನಜ 
ರೋಮಜ ಮಹಾಮುನಿಗಳ ಲಯವ ಮಾಡಿದುದ ನಾಬಲ್ಲೆನಾಗಿ, ಅಯ್ಯಾ 
ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ. ನನಕೋಟ ಬ್ರಹ್ಮರಿಗೆ 
ಪ್ರಳಯಮಾಡುವದ ನಾ ಬಲ್ಲೆ ನಾಗಿ, ಅಯ್ಯಾ ನಿಮ್ಮ ದೇವರೆಂದು ನಂಬಿ 
ಪೂಜಿಸಲಾಗದಯ್ಯಾ. ದಶಕೋಟ ನಾರಾಯಣರಿಗೆ ಮರಣವ ಮಾಡುವುದ 
ನಾ ಬಲ್ಲೆನಾಗಿ, ಅಯ್ಯಾ ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ. 
ಅನಂತಕೋಟಿ ರುದ್ರರಿಗೆ ಲಯವ ಮಾಡುವದ ನಾ ಬಲ್ಲೆ ನಾಗಿ, ಅಯ್ಯಾ 
ನಿಮ್ಮ ದೇವರೆಂದು ನಂಬಿ ಪೂಜಿಸಲಾಗದಯ್ಯಾ. ಎನ್ನನೇಳೇಳು ಭವಕ್ಕೆ 
ತಂದಲ್ಲಿ ಆನು ಉಭಯ ಲಿಂಗಜಂಗಮದ ಮರೆಹೊಕ್ಕು ಭವಂ ನಾಸ್ಕಿಯಾಗಿ 
ಬದುಕಿದೆನಯ್ಯಾ ಕೂಡಲಸಂಗಮದೇವಾ. 


ಜಂಗಮವೇ ನನಗೆ ಗತಿಯೆಂದು ಬಸವಣ್ಣನವರ ಸಿದ್ಧಾಂತವಾಗಿರುತ್ತದೆ. ಮತ್ತೊಂದು 
ವಚನದಲ್ಲಿ-- “ಲಿಂಗನ ಕರಮುಟ್ಟಿ ಜಂಗಮವ ಶಿರಮುಟ್ಟ'' ಎಂದು ಹೇಳುತ್ತ, 
ಶಿವಭಕ್ತರೇ ಅಧಿಕರು ನೋಡಯ್ಯ ಇದಕ್ಕೆ ಅಧಿಕವಾಗಿ ಜಂಗಮವ ಕಂಡೆ, "ಜಂಗಮ 
ವಿರಹಿತ ಲಿಂಗಾರ್ಚನೆ ಮಳಲಲೆರೆದ ಜಲದಂತೆ ಜಂಗಮ ಸನ್ನಿಹಿತ ಲಿಂಗಾರ್ಚನೆ ಇದೇ 
ಭಕ್ತಿಗೆ ನಥವಯ್ಯಾ. ಜಂಗಮಪ್ರಸಾದ ಭೋಗೋಪಭೋಗವು ಎನಗಿದೇ ಲಿಂಗಾರ್ಚನೆ 
ಬೇರೆ ಮತ್ತೊಂದನರಿದೆನಾದರೆ ಕೂಡಲಸಂಗಮದೇವ ನರಕದಲ್ಲಿಕ್ಳುವ.'' 

ಇದರಂತೆಯೇ ಶ್ರೀ ಬಸವಣ್ಣನವರೂ, ಉಳಿದ ಶರಣರೂ ಕೂಡ ಜಂಗಮದ ಬಗ್ಗೆ 
ಬಹಳ ವಚನಗಳನ್ನು ಹೇಳಿದ್ದಾರೆ. ಶ್ರೀ ಬಸವಣ್ಣ ನವರು ಜಂಗಮಪ್ರಾಣಿಗಳಾಗಿ 
ಕೀರ್ತಿಯನ್ನು ಗಳಿಸಿದ್ದಾರೆ. 


ಹನ್ನೆರಡನೆಯ ಪ್ರಕರಣ 


ಬಸವಣ್ಣನವರೂ ಜಾತಿಯ ವಾದವೂ 


ಮಹಾನುಭಾವರಾದ ಬಸವಣ್ಣನವರು ಮಾಡಿದ ಮಹತ್ವದ ಕಾರ್ಯಗಳಲ್ಲಿ 


ಜಾತಿಯ ಉಚ್ಚಾಟನೆಯ ಕಾರ್ಯವು ಅತ್ಯಂತ ಪ್ರಾಮುಖ್ಯವಾಗಿರುತ್ತದೆ. ' ಅವರು 


ಶಿವಭಕ್ತರಾದವರನ್ನೆಲ್ಲ ಸಮಾನಭಾವನೆಯಿಂದ ಕಂಡು ಲೋಕದಲ್ಲಿ ತಮ್ಮ ಹೃದಯ 
ವೈಶಾಲ್ಯವನ್ನು ತೋರಿಸಿಕೊಟ್ಟರು. ಲಿಂಗವಂತರನ್ನು ಕಂಡರೆ ಬಹಳ ಪ್ರೀತಿಯಿಂದ 
ಆದರಿಸುತ್ತಿದ್ದರು. ಆದ್ದರಿಂದಲೇ ಅಂಗದಮೇಲೆ ಲಿಂಗವಿದ್ದವರಿಗೆ ಸಂಗಮನಾಥನೆಂಚೆ” 
"ತತ್ವದಂತೆ ನಡೆಯುವವರಿಗೆ ತೊತ್ತಾಗಿರುವೆ?' ಎಂದು: ಉದ್ಭೋಷಿಸಿ, ಅದರಂತೆ 
ಕಾರ್ಯಗಳನ್ನು ಮಾಡಿ ಲೋಕಕ್ಕೆ ತೋರಿಸಿಕೊಟ್ಟಿ ರು. ಲಿಂಗವಂತರನ್ನು ಕಂಡರೆ 
ಅವರೆಷ್ಟು ಪ್ರೇಮದಿಂದ ಹಿಗ್ಗು ತ್ತಲಿದ್ದರೆಂಬುವದಕ್ಕೆ ಮೇಲೆ ಬರೆದ ಅವರ ವಚನವೇ 


ಸಾಕ್ಸಿಯಾಗಿರುತ್ತದೆ. ಇಂತಹ ಅನೇಕ ವಚನಗಳಿಂದ ಅವರು ವೀರಶೈ ನರನ್ನು 
ಸಮಾನರೀತಿಯಿಂದ ನಡೆಯಿಸಿಕೊಂಡು ತಾವೂ ನಡೆದದ್ದು ತಿಳಿದುಬರುತ್ತದೆ. ತನ್ಮು 


ಮತ್ತೊಂದು ವಚನದಲ್ಲಿ 


" ಹಡೆದೊಡವೆ ವಸ್ತುವನು ಮೃಡಭಕ್ತರಿಗಲ್ಲದೆ ಕಡಬಡ್ಡಿ ಯ ಕೊಡ 
ಲಾಗದು ಬಂದರೊಂದು ಲೇಸು, ಬಾರದಿದ್ದರೆರಡು ಲೇಸು, ಅಲ್ಲಿದ್ದರೆಯೂ 
ಲಿಂಗಕ್ಕೆ ಬೋನ ಇಲ್ಲಿದ್ದರೆಯೂ ಲಿಂಗಕ್ಕೆ ಬೋನ ಲಿಂಗಡೊಡನೆ ಲಿಂಗಕ್ಕೆ 
ಸಾರಿತ್ತಾಗಿ ಬಂದಿತ್ತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ, ಇದು 


ಕಾರಣ ಕೂಡಲಸಂಗಮದೇವಾ, ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ 
ಕೊಡಲಾಗದು.'' 


ಸಡಧ್ವ ಶಕೋಧನಾಪೂರ್ವಕವಾಗಿ ಲಿಂ ಗಧಾರಣವನ್ನು ಹೊಂದಿದವರಲ್ಲಿ ಜಾತಿಯ 
ABD ಬಸನಣ ನವರು ತಮ್ಮ ನೂರಾರು ವಚನಗಳಲ್ಲಿ ಹೇಳಿರುತ್ತಾ ಫೆ. 
ನುಡಿಯಂತೆ ನಡೆದು ಅದ್ಭುತ ಕ್ರಾ ತಿಯನ್ನು ಮಾಡಿ ವೀರಶೈವ ಸಮಾಜಕ್ಕೊಂದು 
ನೂತನ ಕಳೆಯನ್ನು ನೊಡು ನೀರಶೈವ ಧರ್ಮಗ್ರಂಥಗಳಲ್ಲಿ ಘಂಟಾಘೋಷ 
ವಾಗಿ ಹೇಳ! 

ನೀರಶೈವನಿಗೆ ಷಟ್‌ಸ ಸ್ಥಲಗಳಿರುವದರಿಂದ ಷಡ್ಲಿಂಗಗಳೂ ಉಂಟು, ಆದ್ದರಿಂದ 
ಗುರುಕೃ ಸೆಯಿಂದ ಇವನಿಗೆ ಉಂಗಧಾರಣವಾಗುವದರಿಂದ ಇವನ ಶರೀರವೆಲ್ಲ ಲಿಂಗಮಯ 
ವಾದುದಾಗಿರುತ್ತ ದೆ. ಈ ವಿಷಯದಲ್ಲಿ ಅನೇಕ ಪ್ರಮಾಣಗಳುಂಟು. 


ಡೇವರದಾಸೀವಶಾರ್ಯರು 

ಉರಿವ ಕೆಂಡದಮೇಲೆ ತೃಣವ ತಂದಿರಿಸಿದರೆ ಆ ತೃಣವನಾಕಿಚ್ಚು 
ನುಂಗಿದಂತೆ ಗುರುಚರಣದಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ 
ಸರ್ವಾಂಗವೆಲ್ಲವೂ ಲಿಂಗ ಕಾಣಾ ರಾಮನಾಥ.” 


ಸ್‌ 


wai 


ಹಹ ಲ EEN NE ಇಡ Se ED Se NM i EE ಳಾ ಅಗ ಗಾಜಾ ೪2% 


NN EE ಸಚಟು6 


ಬಸವಣ್ಣನವರೂ ಜಾತಿಯ ವಾದವೂ | ೩೧೫ 


ಸಕಳೇಶಮಾದರಸರು -- 
"ಹೊ ಸೀತಿ ಮುಟ್ಟ ದ ಬತ್ತಿಯೆಲ್ಲ ಜ್ಯೋತಿಯಪ್ಪ ಪ್ಪವಯ್ಯ ಸಾಗರ 
ಪಡಿ ದ ನದಿಗಳೆಲ್ಲ ನಂಸರತಸ ವಯ್ಯ ಪ್ರ ಪ,ಸಾದ ಮುಟ್ಟಿ ದ ಸ ನಾರ್ಥಷೆ 
್ರ ಸಾ ದವಪ್ಪವ ಯ್ಯ ಲಿಂಗ ಮುಟ್ಟ ದ ಅಂಗವೆಲ್ಲ 'ಅಂಗನಪ್ಪನೆಯ್ಯ 
ಸಸಕೇಶ್ವ ರದೇನ ನಿಮ್ಮ ಮುಟ್ಟ ದವರೆಲ್ಲ. ನಿಮ್ಮಾತಿನ್ಪ ರಯ್ಯ.” 


ವೇದಾಂತಸಾರ, ವೀರಶೈವ Mic ಮೊದಲಾದ ಸಿಂಪ್ಲಿ ಒಂದೊಂದು 
ಪ್ರಕರಣ-- ""ಸರ್ವಾಂಗ ಲಿಂಗ: ಸಾಹಿತ್ಯ?” ನಿರೂಸಣವನ್ನು ವಿಸ್ತಾರವಾಗಿ ಮಾಡಿರು 
ತ್ತಾರೆ. 


ಶಿವಾನುಭವಸೂತ್ರ -- ಪುಟ ೮೧ 


“ ದೇಹದ ಗುದ, ಗುಹ್ಯ, ನಾಭಿ, ಹೃದಯ, ಕಂಠ, ಭ್ರೂಮಧ್ಯ ಇವು ಆರು 
ಸ್ಥಲಗಳು. ಕ್ರಮವಾಗಿ ಆಧಾರ, ಸಾಧಿಷ್ಠಾ ನ, ಮೊರ: ಅನಾಹತ, ವಿಶುದ್ಧಿ, 
ಆಜ್ಞಾ ಎಂಬ a ಚಕ್ರಗಳ ಸಾ ನವಾಗಿರುವವು. ಈ ಆಧಾರಾದಿ ಸಾ ನಗಳಲ್ಲಿಯ 
ಕ್ರಮವಾಗಿ ನಕಾರಾದಿ ನ ಮ, ಶಿ ವಾ, ಯ, ಓಂ ಎಂಬುವ ಪ್ರ ಣಮಗಳು. ಆಚಾರ 
eek ಗುರುಲಿಂಗ, ಶಿವಲಿಂಗ, ಚರಲಿಂಗ, ಪ್ರಸಾದಲಿಂಗ, ಸಗ ರೂಸಕ 
ಗಳಾಗಿರುವವು.  ಆಧಾರಚಕ್ರ ಕಮಲವು ನಾಲ್ಕು ದಳಗಳುಳ್ಳದ್ದು. ಮಣಿಪೂರಕವು 
ಹತ್ತು ದಳಗಳುಳ್ಳ ದ್ದು. ಅನಾಹತವು ಹನ್ನೆರಡು ದಳಗಳುಳ್ಳೆ ದ್ದು. ವಿಶುದ್ಧಿ ಹದಿನಾರು 
ದಳಗಳುಳ್ಳದ್ದು. ಅಜ್ಞಾ ಚಕ್ರ ಎರಡು ದಳಗಳುಳ್ಳ ದ್ದು. ಚಕ್ರದ ಪ್ರತಿಯೊಂದು 
ದಳದಲ್ಲಿಯೂ ಅಂದರೆ ಆಧಾರದಲ್ಲಿ ವಶಷಸ್ತ ಸ ಧಿಷ್ಠಾನದಲ್ಲಿ ಬಭಮಯರಲ್ಯ 
ಮಣಿಪೂರಕದಲ್ಲಿ ಡಢ ಣ ತಥ ದ ಧನ, ಅನಾಹತದಲ್ಲಿ ಕಖಗಘಜಚಛ 
ಜರುಇರಟಶ್ಕ ವಿಶುದ್ಧಿ ಯಲ್ಲಿ ಅಆಇಕಈಉಊಖುಖೂಎಐಏಐಐ ಒಡ ಟಿ 
ಅಂ ಆಃ, ಅಜ್ಜಾ ಚಕ್ರದಲ್ಲಿ ಹೆಂ ಕ್ಲಂ ಎಂಬ ಪ್ರಣಮಗಳಿರುವವೆಂದು ಆಗಮಾದ್ಯನೇಕ 
ಗ್ರಂಥಗಳಲ್ಲಿ ಉಕ್ತವಾಗಿರುತ್ತವೆ. ಈ ಎಲ್ಲ ನಿಷಯಗಳನ್ನಾಲೋಚನೆ ಮಾಡಿದ್ದಾದರೆ 
ನೀರಶೈವನ ಶರೀರವು ಪ್ರಣಮಮಯವಾಗಿಯೂ ಇರುತ್ತದೆ. ಮತ್ತು 

ಓಂಕಾರೋ ವದನಂ ದೇನಿ ನನುಃಕಾರೌ ಭುಜದ್ಧಯಂ | 

ಶಿಕಾರೋ ದೇಹಮಧ್ಯಸ್ತು ನಾಯಕಾರೌ ಪದದ್ವಯಂ I 
ಎಂಬುವ ಪ್ರಮಾಣದಿಂದ ನೀರಶೈವನ ಮುಖವೇ ಓಂಕಾರವು, ಎರಡು ಭುಜಗಳೇ 
ನಮಃಕಾರಗಳು, ದೇಹಮಧ್ಯವೇ ಶಿಕಾರ, ಎರಡು ಪಾದಗಳೇ ವಾ, ಮಕಾರಗಳೆಂದು 
ಹೇಳಿರುವದರಿಂದ ವೀರಶೈವನ ಶರೀರವು ಷಡಕ್ಸರ ಮಂತ್ರಮಯವಾಗಿರುತ್ತದೆಂಬುದು 
ಸ್ಸ ಸ್ಟ ವಾದುದು. | 

ಹೀಗೆ ವೀರಶೈ ವನ ಶರೀರವು ಲಿಂಗಮಯವೂ, ಮಂತ್ರಮಯವೂ ಆಗಿರುವದರಿಂದ 
ನೀರಶೈವನು ಶಿವಸ್ತ್ರ ಸೇ ಆಗಿರುವನೆಂಬುವದು ಸಿದ್ಧಾಂತವಾದುದು. ನೀರಶೈವನು 
ಶಿವಸ್ಥ ರೂಪನಾಗಿರುತ್ತಾ ನೆಂಬುವದಕ್ಕೆ ಬೇಕಾದಷ್ಟು ಪ್ರಮಾಣಗಳು ಸಿಗುತ್ತವೆ. ಯಾವ 
ಸ ಳದಲ್ಲಿಯೇ ಇರಲಿ ಅನನು eS ಸ ಸ್ಥ ಳಕ್ಕನುಗುಣವಾಗಿ ನ ಸವಿತ್ರಾತ್ಮನಾಗಿರುತಾ 


ನೆಂಬುವದರಲ್ಲಿ ಸಂಶಯನಿರುವದಿಲ್ಲ. 


೩೧೬ ಬಸವತತ್ವ ರತ್ನಾಕರ 


ಇಂತಹ ವೀರಶೈವರಲ್ಲಿ ಜಾತಿಭೇದಗಳಾಗಲೀ, ವರ್ಣಗಳಾಗಲೀ ಇರುವದಿಲ್ಲ. 
ಇಲ್ಲಿ ಜಾತಿಭೇದನಿಲ್ಲವೆಂಬುವ ಬಗ್ಗೆ ಕೆಲವು ಪ್ರಮಾಣಗಳನ್ನು ನೋಡೋಣ 


ಸೂಕ್ಷ್ಮತಂಶ್ರ-- ಪಂಚಮಪಟಲ, ಪುಟ ೭೭ (ಕ್ರೌನ್‌ ಮುದ್ರಾಕ್ಸರಶಾಲಾ, ಮೈಸೂರು) 


ಮಲ್ಲಿಂಗ ಧಾರಿಣೋ ಯೇ ಚ ಭೂತಿ ರುದ್ರಾಕ್ಷ ಸಂಯುತಾಃ । ೫೬ ॥ 
ಯೋ ವೈ ಮದೇಕ ಶರಣಾಸ್ತಾನ್‌ ದೃ ಸ್ಟಾ 4 ಸ್ರಣಮೇನ್ಮು ದಾ । 
ಡರ್‌ ಚ ತಾನ್‌ ಭಕ್ಕೊ ೯ ಯಥಾರಕ ಸಮುರ್ಚ್ಹಯೋತ್‌ 1 ೫೭ ॥ 

Hi ಭಕ್ತ್ಯಾ ಭೋಜನಾಚ್ಛಾದನಾದಿಭಿಃ | 
ನೀರಶೈವನಃ ಕ್ರಮೇಣೈನ ಮಾಚರನ್ಮಮಶಾಸನನರ್‌ i ೫೮ ॥ 
ಪ್ರಾಪ್ಟೋತಿ ಸುಖಮಾರೋಗ್ಯ ಮಿಹಾನಂಯುತ್ರ ಸು ದುರ್ಲ್ಬಭಮ್‌ | 
ಅನೇಕ ಜನ್ಮ ಸಂಪ್ರಾಸ್ತಂ ಕರ್ಮಚಾಗಾನಿಂಕಂ ತಡ "HFN 
ಪ್ರಾ ರಬ್ಧ ಮಹಿ ಚೈ ತಸ್ಕ ತತ್‌ಕ್ಸಣಾದೇವ ನಶ್ಯ ತಿ | 

ಬ್ರಹ್ಮ ರಾಕ್ಟ್ರಸ ಸ ಕೂಸ್ಟ್ಮಾ ೦ಡಾದ್ಯಾಃ ಮಾಡುತ ॥ ೬೦ ॥ 
ಜಸು ದೃಷ್ಟ್ಯಾ ಮ ಭಯಾತುರಾಃ । 
ನಾನಾ ವಿಧಾನಿ ಕಾಸ್ಮೂನಿ ನಹ್ನಿಯೋಗಾದ್ಯಥೈಕತಾವರ್‌ lH ೬೧॥ 
ತಥಾನೇಕವಿಧಾಮರ್ತ್ಮಾ ಗುರುತಃ ಶಿನ್‌ತಾಮಿಯುಃ | 
ಕಾಂಚನಂ ರಜತಂ ತಾಮ್ರಂ ರಸಯೋಗಾತ್ಸುವರ್ಣತಾಂ I ೬೨ ॥ 
ಯಥಾ ಶಿವಜ್ಞಾನ ರಸಾಚ್ಛೂದ್ರಾದಿಃ ಶಿವತಾಂ ವ್ರಜೇತ್‌ | 
ಯಸ್ಕೈೈವಂ ಶಾಂಭವೀದೀಕ್ಸಾ ಜಾತಾ ಗುರು ಕೃಪಾನ್‌ಶಾತ್‌ ॥ ೬೩ ॥ 
ಪೂರ್ವಜಾತ್ಯಾದಿಕಂ ತಸ್ಯ ನಸ್ಮರೇತ್ಪ್ರಾಕೃತಂ ಹಿ ತತ್‌ | 
ಅಸ್ರಾ ಕೃ ತಸ ಭಕ್ತ ಸ್ಕ ಗುರುಹಸ್ತಾ ಮುಲಾಂಬುಜಾತ್‌ | ೬೪ ॥ 
ಕಾರ್ಯಾ ತ್ಮ ಘಃ ಒಜಾತ್ಯಾದಿ ನಚ ಕಲ್ಪ ಯೇತ್‌ | 
ಪಾಷಾಣಾದಿ ಶೃತಂ ಲಿಂಗಂ ಯದ್ವತ್ತೂ ಜ್ಯಂ ಪ್ರತಿಸ್ಠಿತವರ್‌ ॥ ೬೫॥ 
ನೀಚನಂಶೋದ್ಭನಶ್ವ್ಯಾಸಿ ಭಕ್ತಶ್ಟೇದೀಶ್ವಕೇ ತಥಾ । 
ಭಕ್ತ ಸ್ಯ ಪಸ್ರಾಕ್ಷನಂ ಜನ್ಮ ನಾನಂಜಾತ್ಕಾ ದಿಕಂ ಚ ಯತ್‌ ॥ ೬೬ ॥ 
ಸೃಚ್ಛೇದ್ವಾ ಕಥಯೇದ್ವಾನಿ ಸ ವೈಪ ಪಾತಕಿನಾಂ 8 ನರಃ | 
ತಸ್ಮಾ ತ್ಸ ರ್ವಪ್ರ ಯತ್ನ €ನ ಮಮ ಸಾ ! ೬೭ ॥ 
ತೂತ ಸಸ ಯಸು, ಸೋಪಿ ಮುಚ್ಯೇತ ಬಂಧನಾತ್‌ | 
ಯಸ್ತು ಲಬ್ಬ್ಯ್ಯಾಗುರೋರ್ಮುಂತ್ರಂ ಜಪೇಲ್ಲಿಂಗಂ ಚ ಪೂಜಯೇತ್‌ ॥ ೬೮ ॥ 


ವೀರಶೈವ ಸರೋದೇಪೀ ಸತ್ಯಂ ನ ಪುರುಷಸೋಭುನಿ । 


ಅಂದರೆ ಯಾರು ಲಿಂಗವನ್ನೂ, ವಿಭೂತಿ ರುದ್ರಾಕ್ಸೆಗಳನ್ನೂ ಧರಿಸಿರುತ್ತಾರೆಯೋ, 
ನನ್ನಲ್ಲಿಯೇ ಅಚಲವಾದ ಭಕ್ತಿಯಿಂದ ನನಗೆ ಶರಣಾಗತರಾಗಿರುತ್ತಾರೆಯೋ ಅಂಥವ 
ರನ್ನು ಕಂಡಕೂಡಲೇ ನಮಸ್ಕಾರಾದಿಗಳನ್ನು ಮಾಡಬೇಕು. ಭಕ್ತರಾದವರು ಲಿಂಗಧಾರಿ 
ಗಳನ್ನು ತನ್ನ ಶಕ್ತಿಗನುಸಾರವಾಗಿ ಉಪಚರಿಸಿ ಅರ್ಚಿಸಬೇಕು. ಮತ್ತು ಭೋಜನಾದಿ 
ಗಳಿಂದ ಸಂತೋಷಗೊಳಿಸಬೇಕು. ನೀರಶೈವನಾದವನು ಕ್ರ ಕ್ರಮವಾಗಿ ನನ್ನ್ನ ಶಾಸನವನ್ನು 
ಆಚರಣೆಯಲ್ಲಿ ತಂದರೆ ಈ ಲೋಕದಲ್ಲಿಯೂ, ಪರಲೋಕದಲ್ಲಿಯೂ ಸುಖವನ್ನು 
ಹೊಂದುವನು. ಈ ಕ್ರಮವು ಅನೇಕ ಜನ್ಮಗಳಿಂದ ಬಂದಂಥ ಕರ್ಮವನ್ನಾಗಲೀ, 


ಬಸವಣ್ಣ ನವರೂ ಜಾತಿಯ ಪಾದವೂ ೩೧೭ 


ಪ್ರಾರಬ್ಧವನ್ನಾಗಲೀ ತತ್ಕಾಲದಲ್ಲಿಯೇ ನಾಶಮಾಡಿಬಿಡುವದು. ಬ್ರಹ್ಮರಾಕ್ಷಸ 
ಮೊದಲಾದ ಕ್ಳೂರಗಳಾದ ಪ್ರಾಣಿಗಳು ವೀರ ಮಾಹೇಶ್ವರನನ್ನು ನೋಡಿ ಭಯಾಕುಲ. 
ಗಳಾಗಿ ಪಲಾಯನವನ್ನು ಮಾಡುತ್ತವೆ. 

ಅನೇಕ ಪ ಪ್ರಕಾರಗಳಾದ ಕಟ್ಟ ಗೆಗಳು ಬೆಂಕಿಯ ಸಂಪರ್ಕದಿಂದ ಹೇಗೆ ಏಕತ ಶ್ರವನ್ನು 
ಹೊಂದುತ್ತ ತೇ ಹಥ ಅದರಂತ ಅನೇಕ ಪ್ರಕಾರರಾದ ಮಾನವರು ತ 
ಶಿವತ್ತವನ್ನು ಪಡೆಯುವರು. ಬಂಗಾರ, ಬೆಳ್ಳಿ, ತಾಮ್ರ, ಸೀಸ, ಹಿತ್ತಾಳೆ ಮೊದಲಾದ 
ಗಳು ರಸದ ಸಂಯೋಗದಿಂದ ಸುವರ್ಜತ್ತವನ್ನು ಹೊಂದುವಂತೆ ಶಿವಜ್ಞಾನ 
ರಸದಿಂದ ಶೂದ್ರಾದಿಗಳೂ ಕೂಡ ಶಿವತ್ನ ವನ್ನು ಸ ರೆ. 

ಯಾವ ಮನುಷ್ಯ ನಿಗೆ ಗುರುಕ್ಕು ಫೆಯಿಂದ ಶಾಂಭವೀ ದೀಕ್ಷೆ ಯು ಆಗುವದೋ 
ಅಂತಹ ಮನುಷ್ಯ ನ RS ಯಃ ಮೊದಲಾದವುಗಳನ್ನು ಪ್ರಾ ಕೃತರಂತೆ 
ಸ್ಮರಿಸಕೂಡದು. ಅಪ್ರಾಕೈತನಾದ ಭಕ್ತನು ಗುರುಗಳ ಹಸ್ತ ತ ನನು 
ಕಮಲದಿಂದ ವಾ ಸಿಸ್ಯತ್ಯಾದಿನಳ ಕಲ್ಪನೆಯು ಇರುವದಿಲ್ಲ. 
ಪಾಷಾಣಾದಿಗಳಿಂದ ಮಾಡಿದ ಲಿಂಗವು ಪ್ರತಿಸ್ಮಿಸಲ್ಪಟ್ಟರೆ, ಲೋಕದಲ್ಲಿ ಅದು ಹೇಗೆ 
ಪೂಜ್ಯವಾಗುತ್ತದೆಯೋ ಅದರಂತೆಯೇ ಫೀಚನಂಶದಲ್ಲಿ ಹುಟ್ಟದ ಭಕ್ತನೂ ಕೂಡ 
ಶಿವದೀಕ್ಲೆಯನ್ನು ಹೊಂದಿದರೆ ಪೂಜ್ಯನಾಗುತ್ತಾ ನೆ. ಇಂತಹ ಫೊ ಪೂರ್ವಕಾಲದ 
ಜಾತಿ) ಜನನ ಮೊದಲಾದ ವಿಷಯಗಳನ್ನು ಯಾವನಾದರೂ ಕೇಳಿದರೆ ಅಥವಾ ಅವನ 
ವಿಷಯವನ್ನು ಆಡಿಕೊಂಡರೆ ಅವನು ಪಾತಕೆಗಳಲ್ಲಿ ಶಿರೋಮಣಿಯಾಗುತ್ತಾ ನೆ. 
ಆದ್ದರಿಂದ ಎಲ್ಲ ತರಹದ ಪ್ರಯತ್ನದಿಂದಲೂ ನನ್ನ ಲಿಂಗಾಂಗಸಂಗಿಗಳನ್ನು ನನ್ನಂತೆಯೇ 
ಅಥವಾ ನನ್ನನ್ನಾಗಿಯೇ ತಿಳಿಯುತ್ತಾನೆಯೋ ಅವನು ಬಂಧನದಿಂದ ಬಿಡುಗಡೆಯನ್ನು 
ಹೊಂದುತ್ತಾನೆ. ಆದ್ದರಿಂದ ಎಲೌ ದೇವಿಯೇ, ವೀರಶೈವನಿಗಿಂತ ಅಧಿಕನಾದವನು 
ಈ ಲೋಕದಲ್ಲಿಲ್ಲ ಎಂದು ಪರಮೇಶ್ವರನು ತನ್ನ ಅರ್ಧಾಂಗಿನಿಯಾದ ಮಹಾದೇವಿಗೆ 
ಹೇಳಿರುತ್ತಾನೆ. ' 


ಪಾರಮೇಶ್ವರಾಗಮ -- ಪ್ರಥಮಪಟಲ, ಪುಟ ೧೧೪ (ತಂತ್ರ ಸಂಗ್ರಣೆ 


ಮನುಯೋಧಾರಯೇಲ್ಲಂಗಂ ಯಥೋಕ್ತಂ ಗುರುಣಾಶಿವೇ । 


ಚಂಡಾಲಸ್ಪ ಸ್ಟ ದೋಷೊಯಿ ಸ `ರತೋ ನ ಶೃ ತಿಕ್ಸಣಾತ್‌ !( ೫೨ ॥ 
ನ ತಸ್ಕ HN ನ ಶುಚ್ಕ ಶುಚಿಕಲ್ಪನಾ | 

ನ ಸ್ಪಷ್ಟಿರ್ನಾಪಿವಾಶುದ್ಧಿಃ ಸ ಭವನಂ ಒಟು ಯತಃ ॥ ೫೩॥ 
ಭುಕ್ತ್ವಾವಶಿಷ್ಟ ಪಾತ್ರಂ ಯತ್ತ ದುಚ್ಚಿ ನೈ ಷ್ಟಧಿಯಾಶಿವೇ 

ಕ್ಸ ಲಯೇತ್ರಿ ನಯೋಗೀ ಯಃ ಸಯಾತಿ ನರಕಂ ಧೃವಂ I ೫೪ ॥ 
ನ ಸೃ ಷ್ಟಿ ರ್ನರಜೋದೋಹೋನ ಸ್ತ್ರೀಬಾಲಾದಿ ಕಲ್ಪನಾ । 

ನ ಜನ್ನ AT ಶೌಚಂನ ಸ್ಥಾ Me ! ೫೫ ॥ 


ಬ್ರಾಹ್ಮಣಾಃ ಕ್ಪತ್ರಿಯಾಃ ವೈಶ್ಯಾಃ ಶೂದ್ರಾಯೇಚಾನ್ಯ ಜಾತಯಃ | 
ಲಿಂಗಧಾರಣಮಾತ್ರೇಣ ಶಿನಾಯೇನ ನ ಸಂಶಯಃ I ೫೬॥ 
ಸ್ತ್ರೀಯೋ ಬಾಲಾಸ್ತಥಾ ವೃದ್ಧಾ: ಖಂಜಾಃ ಕುಬ್ಹಾಂಧಪಂಗವಃ । 
ಉನ್ಮತ್ತಾಬಧಿರಾಃ ಕಾಣಾಃ ಶಠಾಧೂರ್ತಾಶ್ಚ ವಂಚಕಾಃ 


೫೩೭ || 


ತ್ಲಿ೧೮ ಬಸವತತ್ವ ರತ್ನಾಕರ 


ಚೋರಾಜಾರಾಸ್ತಥಾ ವೇಶಾ ಆಚಾಂಡಾಲಾಂತ ಸಂಭವಾಃ | 
ಮಲ್ಲಿಂಗಧಾರಣಾದೇವ ಮದ್ರೂಪಾ ಏನತೇಶಿವೇ ! ೫೮ ॥ 
ನ ಬಾಲವೃದ್ಧ ಭೇದೋಸ್ತಿ ನಮಸ್ಕಾರಾದಿ ಪೂಜನೇ । 

ಸರ್ವೇಪಿ ನಂದನೀಯಾಹಿ ವಿಧವಾಃ ಪುಷ್ಟಿ ಜೇಮುಖಾ: i ೫೯॥ 
ಯಸ್ಕಾಸ್ತಿ ಭಕಿರೀಶಾನಿ ನೀರಶೈನ ಮತಾಶ್ರಯೇ | | 
ಭಕ್ಕಿಮಾತ್ರ ಪನಿತ್ರಾಹಿ ಸರ್ವಯೇ ವಾಧಿಕಾರಿಣ: ! ೬೦ ॥ 


ಅಂದರೆ-ಗುರುವಿನಿಂದ ಶಾಸ್ತ್ರೋಕ್ತವಾಗಿ ಯಾನಾತನಿಗೆ ಲಿಂಗಧಾರಣವಾಗಿರುತ್ತದೆಯೋ 
ಅವನಿಗೆ ಚಂಡಾಲಸ್ಸರ್ಶದಿಂದುಂಟಾದ ದೋಷವು ತತ್ಕಾಲದಲ್ಲಿಯೇ ನಾಶವಾಗುವದು. 
ಅವನಿಗೆ ಜಾತಿಯ ಭೇದನಿರುವದಿಲ್ಲ. ಶುಚಿ, ಅಶುಚಿಗಳ ಕಲ್ಪನೆಗಳೂ ಕೂಡ 
ಇರುವದಿಲ್ಲ. ಎಲ್ಲವೂ ಶಿವಮಯವೇ ಆಗುತ್ತದೆ. ಶಿವಯೋಗಿಯಾದವನು ತಾನು 
ಊಟಮಾಡಿದ ಪಾತ್ರೆಯನ್ನು ಉಚ್ಛೆಷ್ಟವೆಂದು ತಿಳಿದು ಅದನ್ನು ತೊಳೆದರೆ ಅವನು 
ನರಕವನ್ನು ಹೊಂದುತ್ತಾನೆ. ಸ್ಪರ್ಶದೋಷವಾಗಲೀ, ರಜೋದೋಷವಾಗಲೀ, 
ಸ್ತ್ರೀ ಬಾಲಾದಿ ಕಲ್ಪನೆಯಾಗಲೀ ಜನ್ಮನುರಣಾದಿ ಶೌಚಕರ್ಮಗಳಿಲ್ಲ. ಸ್ನಾನಾದಿಗಳಲ್ಲಿ 
ವಿಧೇಯತ್ವವಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಉಳಿದ ಯಾವ 
ಜಾತಿಯವರೇ ಇರಲಿ ಲಿಂಗಧಾರಣಮಾತ್ರದಿಂದ ಅವರು ಶಿವಸ್ತರೂಪವನ್ನು ಹೊಂದು 
ತ್ತಾರೆ. ಇದರಲ್ಲಿ ತಿಲಮಾತ್ರವಾದರೂ ಸಂಶಯವಿಲ್ಲ. 


ಸ್ತ್ರೀಯರೇ ಆಗಲಿ ಬಾಲಕರೇ ಆಗಲಿ ವೃದ್ಧರೇ ಇರಲಿ ಕುಂಟ, ಕುರುಡ, ಉನ್ಮತ್ತ 
ಬಢಿರ, ಶಠ, ಧೂರ್ತ, ವಂಚಕ, ಜಾರ, ಜೋರ, ವೇಶ್ಯಾ, ಚಂಡಾಲ ಯಾರೇ ಇದ್ದರೂ 
ಲಿಂಗಧಾರಣ ಮಾಡಿಕೊಳ್ಳು ವದರಿಂದ ಅವರೆಲ್ಲರೂ ನನ್ನ ಸ್ವರೂಸರು. ಅಥವಾ 
ಶಿವಸ್ವರೂಪಿಗಳಾಗುತ್ತಾರೆ. ನಮಸ್ಕಾರ ಪೂಜಾ ಮೊದಲಾದ ಕಾರ್ಯಗಳಲ್ಲಿ ಬಾಲಕರು 
ಅಥವಾ ವೃದ್ಧರು, ಸ್ತ್ರೀಯರು ಎಂಬುವ ಭೇದವಂತೂ ಇರುವದೇ ಇಲ್ಲ. ವಿಧವೆಯ 
ರಾಗಲಿ, ಖುತುವಾದ ಸ್ತ್ರೀಯರಾಗಲಿ ವೀರಶೈವ ಮತ ಪ್ರನಿಷ್ಟರಾಗಿ ಭಕ್ತಿಯಿಂದ 
ಕೂಡಿಕೊಂಡಿದ್ದೇ ಆದರೆ ಅವರೆಲ್ಲರೂ ಪವಿತ್ರರೇ ಆಗುತ್ತಾರೆ. 

ಈ ವಾಕ್ಯಗಳು 'ಸ್ತುತಿಪರನೆಂದು ತಿಳಿಯಲು ಬರುವದಿಲ್ಲ. ಮೇಲೆ ಹೇಳಿದ 
ಕೆಲವು ಶ್ಲೋಕಗಳು ನೀರಶೈವ ಶಿವಯೋಗಿಯ ಸರವಿದ್ದರೂ ಸ್ಫಲಾನುಕ್ರಮವಾಗಿ 
ಬೇಕಾದಷ್ಟು ಶರಣರ ವಚನಗಳೂ ಕೂಡ ಲಿಂಗಧಾರಿಯಾದವನಿಗೆ ಜಾತಿಭೇದವಿಲ್ಲವೆಂದು 
ಸ್ಪಷ್ಟವಾಗಿ ಹೇಳುತ್ತವೆ. ವಿಧಿಸರನಿಲ್ಲದೆ ಸ್ಮುತಿಪರವಾಗಿರುವದರಿಂದ ಎಲ್ಲರಿಗೂ 
ಲಿಂಗಧಾರಣವು ಶಕ್ಯವಿಲ್ಲೆಂಬುವ ವಾದವು ಇಲ್ಲಿ ಹುಟ್ಟುವದೇ ಶಕ್ಯವಿಲ್ಲ. 

ಅಂತ್ಯಜರೇ ಮೊದಲಾದವರೂ ಕೂಡ ಲಿಂಗಧಾರಿಗಳಾದರೆ ಅವರು ಶಿವಸ್ವರೂಪಿ ' 
ಗಳಾಗುತ್ತಾರೆ. ಅರ್ಥಾತ್‌ ಶ್ರೇಷ್ಠರಾಗುತ್ತಾರೆಂದು ಮೇಲೆ ಹೇಳಿದ ಆಗಮಶ್ಲೋಕಗಳ 
ಅಭಿಪ್ರಾಯವಾಗಿರುತ್ತ ದಷ್ಟೆ ? 

ಭಗವದ್ಗೀತಾಕಾರರೂ ಕೂಡ ಹೀಗೆಯೇ ಹೇಳಿರುತ್ತಾರೆ. ಆಚಾರಭ್ರಷ್ಟ. 
ರಾದವರೂ ಕೂಡ ನನ್ನಲ್ಲಿ ಭಕ್ತಿಯುಳ್ಳವರಾದರೆ ಸಂಸಾರದಿಂದ ನಿವೃತ್ತರಾಗಿ ಶ್ರೇಷ್ಠ 
ವಾದ ಗತಿಯನ್ನು ಹೊಂದುತ್ತಾರೆ. 


ಬಸವಣ್ಣನನರೂ ಜಾತಿಯ ನಾದವೂ ೩೧೦೯ 


ಭಗವದ್ಗೀತಾ ಅಧ್ಯಾಯ ೯, ಶ್ಲೋಕ ೩೨ 


ಮಾಂಹಿಪಾರ್ಥ ವ್ಯಪಾಶ್ರಿತ್ಯ ಯೇಪಿಸ್ಯುಃ ಪಾಷಯೋನಯಃ । 

ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಸ್ತೇಷಿ ಯಾಂತಿಪರಾಂಗತಿಂ ॥ 
ಎಲೌ ಅರ್ಜುನನೇ ಅಂತ್ಯಜಾದಿಗಳೂ, ಸ್ತ್ರೀಯರೂ, ವೈಶ್ಯರೂ, ಶೂದ್ರರೂ ನನ್ನನ್ನು 
ಸೇವಿಸಿ ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾರೆ, ನಿಶ್ಚಯವಾದುದು. 

"4 ಪೂರ್ವ ಜನ್ಮವನ್ನು ನಿವೃತ್ತಿಯಮಾಡಿ ಶ್ರೀಗುರುವಿನ ಕರಕಮಲ 
ದಲ್ಲಿ ಜನಿಸಿದ ಭಕ್ತನ ಪಂಚಭೌತಿಕ ತನುನಿನಂತೆ ವರ್ಣಿಸಿ ನುಡಿಯ 
ಬಹುದೇ? ಉತ್ತಮಾಧಮ ತೃಣ ಮೊದಲಾದವೆಬ್ಲವು ಜ್ಯೋತಿಯಮುಟ್ಟ 
ಜ್ಯೋತಿಯಪ್ಪವು ಕೇಳಿರೇ ಜ್ಯೋತಿರ್ಮಯ ಲಿಂಗವ ಮುಟ್ಟ ದಾತನು 
ಜ್ಯೋತಿರ್ಮಯಲಿಂಗ ಆಧಾರ, ಸ್ವಾಧಿಷ್ಕನ, ಮಣಿಪೂರಕ, ಅನಾಹತ, 
ವಿಶುದ್ಧಿ, ಆಜ್ಞೆ, ಬ್ರಹ್ಮರಂಧ್ರಗಳ ವರ್ಣ, ಅಕ್ಷರ, ಅಧಿದೇವತೆಯೆಂದು 
ಅಲ್ಲಿ ಶುಕ್ಸಶೋಣಿತಾತ್ಮಕನಂತೆ ವರ್ಣಿಸಿ ನುಡಿಯಬಹುದೇ, ಶಿವಲಿಂಗ 
ತನುವ? ?' 

ಗೌರವಂ ಲೈಂಗಿಕಾಚಾರಂ ಪ್ರಸಾದಂ ಚರಣಾಂಬುಕಂ | 
ಭಾಕಿಕಂ ಚ ಮಯಾಪ್ರ್ರೋಕ್ಕಂ ಷಡ್ವಿಧಂ ವ್ರತಮಾಚರೇತ್‌ ॥ 
ಎಂದು 

 ಷಡಾಧಾರ ಚಕ್ರವನು ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠೆಯಂ 
ಮಾಡಿ ಅಂತರ್ಬಾಹ್ಯದಲ್ಲಿ ಭರಿತನಾಗಿ ಸರ್ವಾಂಗವ ಲಿಂಗವಮಾಡಿದ 
ಕೂಡಲ ಚನ್ನಸಂಗ ಶ್ರೀ ಗುರುಲಿಂಗವು.'' 


(ಉರಿಲಿಂಗಪೆದ್ದಿಗಳು-- 


"" ಗುರುಲಿಂಗದ ಕರುಣಕೃಪೆಯಲ್ಲಿ ಸಜ್ಜನ ಶರಣರ ಸುಖವಕಂಡೆನು 
ಏನೆಂದುಪಮಿಸಬಹುದಯ್ಯ. ಗುರುಲಿಂಗದ ಮಹಿಮೆಯನು ಮಹಾಘನ 
ಸೋಮೇಶ್ವರನೆಂಬ ಗುರುಲಿಂಗವ ತೋರಿದನಾಗಿ ಮಹಾ ಜ್ಯೋತಿಯ 
ಶೋಂಕಿದ ಉತ್ತಮಾಧಮ ತೃಣ ಮೊದಲಾದವೆಲ್ಲವು ಮಹಾಜ್ಯೋತಿ 
ಯಪ್ಪುವು. ನೋಡಿರೆ ದೃಷ್ಟವ? ಮತ್ತೆ ಅಂತಿಂತೆಂದುಪಮಿಸಲುಂಟಿ? 
ಸರಂಜ್ಯೋತಿ ಸದ್ದುರುಲಿಂಗವ ಸೋಂಕಿದ ಸದ್ಗಕ್ಕನ ಅಂತರಂಗ ಬಹಿರಂಗ 
ಸರ್ವಾಂಗ ಪರಂಜ್ನೋತಿಲಿಂಗ ಮತ್ತೆ ಡೇಹೆನೆಂದು ಪ್ರಾಣವೆಂದು ಆಧಾರ, 
ಸ್ವಾಧಿಷ್ಕಾನ, ಮಣಿಪೂರಕ, ಅನಾಹತ, ನಿಶುದ್ಧ, ಆಜ್ಞೆ, ಬ್ರಹ್ಮರಂಧ್ರ 
ವೆಂದು ವರ್ಣ, ದಳ, ಅಕ್ಬರ, ಅಧಿದೇವತೆಯೆಂದು ವಿವರಿಸಿ ನುಡಿಯ 
ಲುಂಟೆ? ಪಂಚಭೌತಿಕ ತನುನಿನಂತೆ ಸಂಚನಿಂಶತಿ ತತ್ವಗಳ ಸಂಬಂಧಿಸಿ 
ನುಡಿಯೆಲುಂಟಿ? ಕೇವಲ ಜ್ಯೋತಿರ್ಮಯಲಿಂಗ ತನುವಿಂಗೆ ಸದ್ಭಕ್ತನಂಗ 
ಲಿಂಗ ಮನಲಿಂಗ ಪ್ರಾಣಲಿಂಗ ಭಾವಲಿಂಗ ಪಂಚನಿಂಶತಿ ತತ್ಪಂಗಳೆಲ್ಲವು 
ಲಿಂಗತತ್ವವು ಇದುಕಾರಣ ಲಿಂಗವಂತನು ಸರ್ವಾಂಗಲಿಂಗವಯ್ಯ ಉರಿಲಿಂಗ 
ಪೆದ್ದಿ ಪ್ರಿಯವಿಶ್ವೇಶ್ವರಾ.”” 


ತ್ಲಿ೨೦ ಬಸವತತ್ವ ರತ್ನಾಕರ 


ಮೇಲಿನ ಎರಡೂ ವಚನಗಳು ಲಿಂಗನಂತನ ಉತ್ಕೃಷ್ಟತೆಯನ್ನು ಚೆನ್ನಾಗಿ ಸಮರ್ಥಿಸಿ, 
ಅವನ ಶರೀರವು ಸರ್ವಾಂಗ ಲಿಂಗಮಯವಾದುದೆಂಬುವದನ್ನು ಬೋಧಿಸುತ್ತವೆ. ಇಲ್ಲಿ 
ಇವರು ಆಗಂತುಕರು, ಇವರು ಸಂಕರರು, ಇವರು ಶುದ್ಧರು ಎಂಬುವ ಹುರುಳಿಲ್ಲದ 
ವಾದವು ಹುಟ್ಟುವದು ಶಕ್ಯವೇ ಇರುವದಿಲ್ಲ. ಯಾಕಂದರೆ ಸದ್ದುರುವಿನಿಂದ ಲಿಂಗವನ್ನು 
ಸಡೆದವರು ಸರ್ವಾಂಗಲಿಂಗಿಗಳೇ ಆಗುವರೆಂಬುವಡೇ ಈ ವಚನಗಳ ತಾತ್ಪರ್ಯ 
ವಾಗಿರುತ್ತದೆ. ಸರ್ವಾಂಗಲಿಂಗಿಯಾದವನಿಗೆ ಜಾತಿಯ ಭೇದವೂ ಬರಲು ಶಕ್ಯವಿಲ್ಲ. 


ಸಿದ್ಧಾಂತಶಿಖಾಮಣಿ -.. ಪುಟ ೧೨೭ (ಎನ್‌. ಆರ್‌. ಕರಿಬಸನಶಾಸ್ತ್ರಿಗಳವರ ಪ್ರತಿ) 


ಸ್ವಜಾತಿ ಕುಲಜಾನ್‌ ಧರ್ಮಾನ್‌ ಲಿಂಗನಿಷ್ಕಾ ವಿರೋಧಿನಃ | 
ತ್ಯಜನ್‌ಮಾಹೇಶ್ವರೋ ಜ್ಲೇಯಃ ಪೂರ್ವಾಶ್ರಮ ನಿರಾಸಕಃ ॥ 
ಶಿವಸಂಸ್ಕಾರಯೋಗೇನ ವಿಶುದಾ ನಾಂ ಮಹಾತ್ಮನಾಂ | 

8೦ ಪೂರ್ವಕಾಲಿಕೈಃ ಧರ್ಮೈಃ ಪ್ರಾಕೃತಾನಾಂ ಹಿತೇಮತಾಃ ॥ 
ಶಿವಸಂಸ್ಕಾರಯೋಗೇನ ಶಿವಧರ್ಮಾನುಸಂಗಿಣಾಂ | 
ಪ್ರಾಕೃತಾನಾಂ ನ ಧರ್ಮೇಷು ಪ್ರವೃತ್ತಿರುಪಪದ್ಯತೇ | 
ವಿಶುದಾ ಃ ಪ್ರಾಕೃ ತಾಶ್ವೇತಿ ದ್ವಿವಿಧಾಮಾನುಸಾಃ ಸ್ಮೃತಾಃ | 
ಶಿವಸಂಸ್ಕಾರಿಣಶ್ಶುದ್ಧಾಃ ಪ್ರಾಕೃತಾ ಇತರೇಮತಾಃ ॥ 
ವರ್ಣಾಶ್ರಮಾದಿ ಧರ್ಮಾಣಾಂ ವ್ಯವಸ್ಥಾ ಹಿದ್ಧಿಧಾಮು ತಾ 
ಏತಾ ಶಿಮೇನ ನಿರ್ದಿಷ್ಟಾ ಬ್ರಹ್ಮಣಾ ಕಥಿತಾಪರಾ ॥ 
ಶಿವೋಕ್ತಧರ್ಮನಿಷ್ಕಾತು ಶಿವಾಶ್ರಮನಿಷೇನಿಣಾಂ । 
ಶಿವಸಂಸ್ಕಾರಹೀನಾನಾಂ ಧರ್ಮಃ ಪೈತಾಮಹ ಸ್ಮೃತಃ 1 
ಶಿವಸಂಸ್ಕ್ಥಾರಯುಕ್ತೇಷು ಜಾತಿಭೇದೋ ನ ವಿದ್ಯತೇ | 
ಕಾಸ್ಕ್ರೇಷು ನಹ್ನಿ ದಗ್ಗೇಷು ಯಥಾರೂಪಂ ನ ವಿದ್ಯತೇ | 
ತಸಾ ತ್ಸರ್ನ್ವಪ್ರಯತ್ನೇನ ಶಿವಸಂಸ್ತಾರ ಸಂಯುತಃ । 


೬ K [©] 
ಜಾತಿಭೇದಂ ನ ಕುರ್ನೀತ ಶಿನಭಕ್ಲೇ ಕದಾಚನ ॥ 


ಅಂದರೆ- ತನ್ನ ಲಿಂಗನಿಷ್ಕಾರಣೆಗೆ ವಿರುದ್ಧಗಳಾದ ಪೂರ್ವದ ತನ್ನ ಜಾತಿಯ ಸಂಬಂಧ 
ಗಳಾದ ಜಾತ ಪ್ರೇತ ಶೌಚಾದಿ ಧರ್ಮಗಳನ್ನು ಬಿಟ್ಟಂತಹ ವೀರಮಾಹೇಶ್ವರನು 
ಪೂರ್ವಾಶ್ರಮ ನಿರಾಸಕನಾಗುತ್ತಾನೆ. ಹಾಗಾದರೆ ಇಲ್ಲಿ ಒಂದು ಸಂಶಯ ಬರುತ್ತದೆ. 
ಅದೇನೆಂದರೆ, ಪೂರ್ವಾಶ್ರಮದಲ್ಲಿ ತನಗೆ ಹತ್ತಿಬಂದಿರುವ ಥಿತ್ಯನೈಮಿತ್ತಿಕಾದಿ ಕರ್ಮ 
ಗಳನ್ನು ಬಿಟ್ಟರೆ ದೋಷ ಬರುತ್ತದೆ. ಅವುಗಳನ್ನು ಬಿಡುವದು ಹೇಗೆ? ಶಿವಸಂಸ್ಥಾರ 
ಯೋಗದಿಂದ ಶುದ್ಧರಾದವರಿಗೆ ಪೂರ್ವಾಶ್ರಮದ ಧರ್ಮದಿಂದೇನು ಪ್ರಯೋಜನ? 
ಅಂದರೆ- ಶಿವಜ್ಞಾನಸಂಬಂಧವನ್ನಿತ್ತು ಮಲತ್ರಯಗಳನ್ನು ನಾಶಮಾಡುವ ಶಿವದೀಕ್ಷಾ 


೨೨, 
ಸಂಸ್ಕಾರದ ಸಂಬಂಧದಿಂದಲೂ, ಲಿಂಗೈಕ್ಯನಿಷ್ಠ ತೆಯಿಂದಲೂ ತೈಕಾಲಿಕ ಕಾಲುಷ್ಯವನ್ನು 
ತೊಳೆದುಕೊಂಡಿರುವವನಿಗೆ ಪೂರ್ವಾಶ್ರಮದಲ್ಲಿ ಹಿಡಿದುಕೊಂಡಿದ್ದ ನಿತ್ಯನೈಮಿತ್ಯಕಾದಿ 


ಫಲಗಳಿಂದ ಏನೂ ಪ್ರಯೋಜನವಿಲ್ಲ. 


ಯೋ ದೀಕ್ಷಿತಸು. ಶ್ರಾದ್ದಾದೌ ಸ್ವಪೂರ್ವಂ ಪವಿಧಿಮಾಚರೇತ್‌ । 
ತಸ್ಯತನ್ನಿಷ್ಟಲಂ ಸರ್ವಂ ಸಮಯೇ ನ ಚ ಲಂಘ್ಯತೇ | 


ಬಸವಕ ಜಾತಿಯ ವಾದವೂ ೩೨೧ 


ಯಾವನು ಶಿವದೀಕ್ಸಾಸಂಸ್ಕೃತನಾ ಗಿದ್ದು ಶ್ರಾದ್ಧಾ ದಿ ಕ್ರಿಯೆಗಳಲ್ಲಿ ತನ್ನ ಪೂರ್ವಾಶ್ರಮದ 
ನಿಧಿಯನ್ನಾ ಚರಿಸುವ ನೋ ಅವನಿಗೆ ಆ ನ ಮಾ ೯ ನೆ ರಣೆಯಿಂ ಜ್‌ ಯಾನ ಫಲವೂ : 
ಉಂಟಾಗುವದಿಲ್ಲ. 

ಶಿವದೀಕಾ ನಸಂಸ್ಥಾರ ಸಂಬಂಧದಿಂದ ಯಾರು ವೀರಶೈನೀಯ ಧರ್ಮಾಚರಣೆಯಲ್ಲಿ 
ತತ್ಸರರಾಗುತ್ತಾರೆಯೋ ಅವರಿಗೆ ಮಾಯಾ ಸಂಬಂಧಿಗಳಾದ ಪ್ರಾ ಕೃತರು ಆಚರಿಸ ಸತಕ್ಕ 
ಧರ್ಮಗಳನ್ನು, ಆಚರಿಸಬೇಕೆಂಬ ಬುದ್ದಿ ಯುಂಬಾಗುವದಿಲ್ಲ. 

ವರ್ಣಾಶ್ರಮ ಧರ್ಮಗಳೊಳಗೆ" ಎರಡು ತೆರದ ವ್ಯವಸ್ಥೆಯು ಇರುತ್ತಿರುವದು. 
ಅವುಗಳಲ್ಲಿ ಸ್‌ ಶಿವನಿಂದ ಹೇಳಲ್ಪ ಟ್ಟ ರುವದು, ಮತ್ತೊಂದು ಬ್ರಹ ನಿಂದ. 
ಅವುಗಳಲ್ಲಿ ಯಾವ ಧರ್ಮವು ಯಾರಿಗೆ ಮವಾದುದೆಂದಕ್ಕೆ, ಜೆ ಜ್‌ 
ಧರ್ಮದಲ್ಲಿ ವೀರಶೈವರಿಗೆ ಶ್ರ ದ್ಧ ಯು ಹುಟ್ಟುವದು. 

ಬೆಂಕಿಯಿಂದ ಸುಟ್ಟ ಕಟ್ಟ ಗೆಯು ಪೂರ್ವದ ರೂಪವನ್ನು ಬಿಟ್ಟು ಹೇಗೆ ಬೇರೆ 
ಯಾಗುವದೋ ಜೆ ತ ನ್ಸಿಸಂಸ್ಥಾರಯುಕ್ತರಾದ ನೀರಶೈವರಲ್ಲಿ ಪೂರ್ವದ 
ಜಾತಿಭೇದಗಳು ಉಳಿಯುವದಿಲ್ಲ. ಆದುದರಿಂದ ಶಿವಸಂಸ್ಥಾರಿಯಾದಾತನು ಶಿನಭಕ್ತರಲ್ಲಿ 
ಯಾವಾಗಲೂ ಜಾತಿಭೇದವನ್ನು ಮಾಡದೆ ಇರಲು ಪ್ರಯತ್ನಿಸಬೇಕು. 


ಶಿವರಹಸ್ಯ 
ಶಿವಸಂಸ್ಕಾರಯುಕ್ತೇಷು | ಜಾತಿಭೇದಂ ನ ಕಾರಯೇತ್‌ ॥ 
ಶಿವಲಿಂಗೇ ಶಿಲಾಬುದ್ಧಿಂ | ಕುರ್ವಾಣ ಇನ ಪಾತಕ ॥ 
ಶಿವಭಕ್ತಿಯುಕ್ತವರಾದವರಲ್ಲಿ ಜಾತಿಭೇದವನ್ನೆಣಿಸಕೂಡದು. ಒಂದುವೇಳೆ ಜಾತಿ 
ಭೇದವನ್ನು ಮಾನಿಸಿದರೆ ಶಿವಲಿಂಗಕ್ಕೆ ಕಲ್ಲು ಎಂದು ಹೇಳುವವನು ಹೇಗೆ ಪಾಪಿಯಾಗು, 
ತ್ತಾನೆಯೋ ಅವನಂತೆ ಇವನೂ ಪಾಪಿಯಾಗುವನು. ಹೀಗೆಯೇ ಶಿವಸಂಸ್ಕಾರದ 
ಪ್ರಭಾವ ಬಹಳ ಮಹತ್ತದ್ದಾ ಗಿರುತ್ತದೆ. 


ಶ್ರೀ ಬಸ ಸವಣ ನವರು 
ನಾಡ ಲಿಂಗ ಮುಟ್ಟ ದವನೇ ಕೀಳು ಜಾತಿ. ಕುಲ 
ವಹುದು ತಪ್ಪು ದು ಲಿಂಗ ಮುಟ್ಟ ರೊಡನೆ” ಕುಲವಹುದು ತಪ ನದು ಲಿಂಗ 
ಮುಟ್ಟ ರೊಡ ಹೊನ್ನ ಹುದು ತಪ್ಪ ದು ಪರುಷ ಮುಟ್ಟ ಕೊಡಸೆ ಕೂಡಲ 
11 ಮಜೇವನೊಲ ಸ ಸಂದೇಶಗಳ? 
ಪರುಷವು ಮುಟ್ಟದರೆ ಕಬ್ಬಿಣವು ಹೊನ್ನಾಗುವದು. ಲಿಂಗವು ಮುಟ್ಟಿ ದೊಡನೆಯೇ 
ಅವನ ಕುಲ ಶಿವಕುಲವಾಗುವದು. 


ಈ ವ್ಯಾಸ ಜೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ 
ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲನನರಸದಿರಿಂ ಭೋ, 
ಕುಲದಿಂದ ಮುನ್ನೇನಾದಿರಿಂ ಭೋ? ಸಾಕ್ಸಾತ್‌ ಅಗಸ್ತ್ಯ ಕಬ್ಬಿಲ, 
ದುರ್ವಾಸ ಮಚ್ಚೆಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯನೆಂಬ ಖುಷಿ ಮೂರು 
ಭುವನವರಿಯೆನಾಯಿದ ಕಾಣಿಂ ಭೋ, ನಮ್ಮ ಕೂಡಲಸಂಗಮದೇವನ 
ವಚನವಿಂತೆಂದುದು ಶ್ರಪಚೋಪಿಯಾದರೇನು | ಶಿವಭಕ್ತನೇ ಕುಲಜನು.?' 
21 


ಪ್ಲಿ೨೨ ಬಸನತತ್ವ ರತ್ನಾಕರ | ; 
5 


ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. 'ಜಲಬಿಂದುವಿನ ವೆವಹಾರವೊಂದೇ 

ಆಶೆಯಾಮಿಷ ರೋಷ ಹರುಷ ನಿಷಯಾದಿಗಳೆಲ್ಲಾ ಒಂದೇ. : ಏನನೋದಿ ಏನಕೇಳಿ 4 

ಏನಫಲ? ಕುಲಜನೆಂಬುವದಕ್ಕಾವುದು ದೃಷ್ಟ? | 1 

ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುಡ್ಛವಂ | & 

ಅತ್ಮಜೀವ ಸಮುತ್ಛನ್ನಂ ವರ್ಣಾನಾಂ ಕ೦ ಪ್ರಯೋಜನಂ | |. 

«« ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಸಿ ಸಾಲಿಗ 

ನಾದ, ವೇದನನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟಿ? 

ಜಗದೊಳಗೆ ಇದು ಕಾರಣ ಕೂಡಲಸಂಗಮದೇವ ಅಂಗಸ್ಥಲವನರಿದವನೇ 
ಕುಲಜನು.?? 


ಮೇಲಿನ ಮೂರು ವಚನಗಳು ಒಂದೇ ಮಾಡರಿಯಾಗಿದ್ದು ಭಾವಾರ್ಥವು ಜಾತಿ 
ಇಲ್ಲವೆಂಬುವದೊಂದೇ ಆಗಿರುತ್ತದೆ. 


« ಜಾತಿವಿಡಿದು ಸೂತಕವನರಸುವೆ ಜ್ಯೋತಿವಿಡಿದು ಕತ್ತಲೆಯ 
ನರಸುವೆ ಇದೇಕೋ ಮರುಳುಮಾನವಾ? ಜಾತಿಯಲಿ ಅಧಿಕನೆಂಬೆ ವಿಪ್ರ 
ಶತಕೋಟಗಳಿದ್ದಲ್ಲಿ ಫಲವೇನು? ಭಕ್ತಶಿಖಾಮಣಿ ಎಂದುದು ವಚನ 
ನಮ್ಮ ಕೊಡಲಸಂಗನ ಶರಣರ ಪಾದಪರುಷವ ನಂಬು ಕಡಲ 
ಮಾನವಾ. 


ಜಾತಿಯ ಗೊಂದಲಕ್ಕೆ ಹೋಗಬಾರದೆಂಬುವದೇ ಈ ವಚನದ ಅರ್ಥನವಾಗಿರುತ್ತದೆ. 


NET BEM ಬತಾ apt ein 


"ದೇವ ನಿಮ್ಮ ಪೂಜಿಸಿ ಚನ್ನನ ಕುಲ ಚನ್ನಾಯಿತ್ತಯ್ಯಾ ದೇವಾ 
ನಿಮ್ಮ ಪೂಜಿಸಿ ದಾಸನ ಕುಲಜೆಶೆನಡೆಯಿತ್ತು ದೇವಾ ನಿಮ್ಮಡಿಗೆರಗಿದ 
ಮಡಿನಾಳ ಮಾಚಯ್ಯ ನಿಮ್ಮಡಿಯಾದ, ನೀನೊಲಿದ ಕುಲಕೈ ನೀನೊಲ್ಲದ 
ಹೊಲೆಗೆ ಮೇರೆಯುಂಟಿ ದೇವಾ? 


ಶ್ವಸಚೋಸಿ ಮುನಿಶ್ರೇಷ್ಮಃ ಯಸ್ತು ಲಿಂಗಾರ್ಚನೇರತಃ । 
ಲಿಂಗಾರ್ಚನ ನಿಹೀನೋಪಿ ಬ್ರಾಹ್ಮಣಃ ಶ್ವಷಚಾಧಮಃ ॥ 


ಎಂದುದಾಗಿ 


" ಜಾತಿ ವಿಜಾತಿಯಾದರೇನು? ಅಜಾತ ಶರಣೆನ್ನದವನು ಆತನೇ 
ಹೊಲೆಯ ಕೂಡಲಸಂಗಮದೇವಾ. 


"" ಚತುರ್ವೇದಿಯಾದರೇನು? ಲಿಂಗವಿಲ್ಲದವನೇ ಹೊಲೆಯ. ಶ್ವಸಹ 
ನಾದರೇನು? ಲಿಂಗವಿದ್ದವನೇ ವಾರಣಾಶಿ. ಆತನ ನುಡಿಗಡಣೆನೇ ಲೇಸು. 
ಆತ ಜಗಕ್ಕೆ ಪಾವನ. ಆತನ ಪ್ರಸಾದವೆನಗಮೃ ತಶೇವನೆ.?? 


ನಮಃ ಪ್ರಿಯಃ ಚತುರ್ವೇದಿ ನುದ್ಭಕ್ತ ಶ್ವಪಚೋಪಿವಾನ್‌ । 


ತಸಾ ದ್ದೆ ಗಿ ತಥೋಗ್ರಾ ಹ ೦ಸಚ ಸೂಜ್ಯೊ « ಯಥಾಸ್ವಯಂ ॥ 
ಈ ಎರಡೂ ವಚನಗಳು ಲಿಂಗವಿದ ರ ವನ ಶಶ್ರೆ ಶ್ರೇಷ್ಠ ತೆಯನ್ನು ಹೇಳುತ್ತವೆ. 


ಕ ್ನಲ್‌ಲೀಶಟೀ4್ಚ್ಚ್ಪ್ಪ್ಛ್ಛಾಕ ಕರ ್ಸ್ಸ್ಕಕಕಲರರ ಕ 


ಬಸವಣ್ಣನವರೂ ಜಾತಿಯ ವಾದವೂ ತ್ಲಿ೨ಿಷ್ಸಿ 


"" ಟವಕುಲವಾದರೇನು ಶಿನಲಿಂಗನಿದ್ದವನೇ ಕುಲಜನು. ಕುಲವ 
ನರಸುವರೇ ಶರಣರಲ್ಲಿ ಜಾತಿಸಂಕರನಾದ ಬಳಿಕ?'' 
ಶಿವೇ ಜಾತಃ ಕುಲೇ ಧರ್ಮಃ ಪೂರ್ವಜನ್ಮನಿವರ್ಜಿತಃ | 
ಉಮಾ ಮಾತಾ ಪಿತಾ ರುದ್ರಃ ಈಶ್ವರಃ ಕುಲಮೇನ ಚ ॥ 
ಎಂದುದಾಗಿ | 


$ ಒಕ್ಳುದಕೊಂಬೆನವರಲ್ಲಿ ಕೂಸ ಕೊಡುವೆ ಕೂಡಲಸಂಗಮದೇವ 
ನಂಬುವೆ ನಿಮ್ಮ ಶರಣರನು ಸೆಟ್ಟ ಎಂದೆಂಬೆನೆ ಶಿರಿಯಾಳನ? ಮಡಿನಾಳಯ್ಯ 
ನೆಂದೆಂಬೆನೆ ಮಾಚಯ್ಯನ ? ಡೋಹಾರನೆಂದೆಂಬೆನೆ ಕಕ್ಕಯ್ಯನ ? ಮಾದಾರ 
ನೆಂದೆಂಬೆನೆ ಚೆನ್ನಯ್ಯನ? ಆನುಹಾರುವನೆಂದರೆ ಕೂಡಲಸಂಗಯ್ಯ 


ನಗುವನಯ್ಯಾ.'' 


ದೇವ ದೇವಾ ಬಿನ್ನಸವನವಧಾರು ನಿಪ್ರ ಮೊದಲು ಅಂತ್ಯಜ 
ಕಡೆಯಾಗಿ ಶಿವಭಕ್ತರಾದವರನೆಲ್ಲರನೊಂದೇ ಎಂಜಿ. ಹಾರುವ ಮೊದಲು 
ಶ್ವಪಚ ಕಡೆಯಾಗಿ ಭವಿಯಾದವರನೊಂದೇ ಎಂಬೆ. ಹೀಗೆಂದು ನಂಬುವು : 
ಜಿನ್ನ ಮನ. ಈ ನುಡಿದ ನುಡಿಯೊಳಗೆ ಎಳ್ಳಮೊನೆಯಷ್ಟು ಸಂದೇಹ 
ವುಳ್ಳರೇ ಹಲುದೋರೆ ಮೂಗಕೊಯ್ಯಿ ಕೂಡಲಸಂಗಮದೇವಾ.?' 


ಶ್ರೀ ಬಸವಣ್ಣನವರು ಈ ವಚನದಲ್ಲಿ ಲಿಂಗಧಾರಿಗಳಾದವರಲ್ಲಿ ಭೇದವನ್ನು ಮಾಡಿದರೆ 
ಅಥವಾ ಇದರಲ್ಲಿ ಮುಳ್ಳುಮೊನೆಯಷ್ಟು ತಪ್ಪಿದರೆ ನನ್ನ ಮೂಗನ್ನು ಕೊಯ್ಯಿ ಎಂದು 
ಹೇಳುತ್ತಾರೆ. 

ಎಷ್ಟೋ ವಚನಗಳಲ್ಲಿ ಶಿವಭಕ್ತರಾದವರೆಲ್ಲರೂ ಒಂದೇ ಎಂದು ಹೇಳಿದ್ದಾರೆ. 
ಮತ್ತು. ಅದರಂತೆ ನಡೆದುಕೊಳ್ಳಲಿಕ್ಕೆ ಸರ್ವರನ್ನೂ ಪ್ರವೃತ್ತರನ್ನಾಗಿ ಮಾಡಿರುತ್ತಾರೆ. 
ಶಿ ಶ್ರೀ ಬಸವಣ್ಣ ನವರ ಮಾರ್ಗವನ್ನ ಅನುಸರಿಸಿ ನಡೆದ ಅಸಂಖ್ಯಾತ ಶರಣರೂ ಕೂಡ 
ತಮ್ಮ ತಮ್ಮ ವಚನಗಳಲ್ಲಿ ವೀರಶೈವರಲ್ಲಿ ಜಾತಿಭೇದಗಳಿಲ್ಲವೆಂಬುದನ್ನು ಜೆನ್ನಾಗಿ 
ಹೇಳಿರುತ್ತಾರೆ. | 

ಬಸವಣ್ಣನವರ ಅನುಯಾಯಿಗಳಾದ ಶರಣರ ಕೆಲವು ವಚನಗಳನ್ನು ಇಲ್ಲಿ 
ನೋಡೋಣ. 


ಚನ್ನಬಸವಣ್ಣನವರು-- ವಚನ, ಪುಟ ೨೨ 
"«« ಉಂಬಲ್ಲಿ ಉಡುವಲ್ಲಿ ಕ್ರಿಯೆಯಳಿಯಿತ್ತೆಂಬರು ಕೊಂಬಲ್ಲಿ ಕೊಡು 
ವಲ್ಲಿ ಕುಲವನರಸುವರು ಇವರಿಗೆ ನಾನೇನೆಂಬೆನಯ್ಯ ನಚ್ಚೊಚ್ಚಿ ಭಕ್ತರು 


ವಚ್ಚೊಚ್ಚೆ ಭವಿಗಳು ಇದು ಕಾರಣವಾಗಿ ಕೂಡಲಚನ್ನಸಂಗಯ್ಯ ಇವರಿಗೆ 
ಭಕ್ಕಕಾಯ ಮಮಕಾಯವೆಂತೆನ್ನಬಹುದೇ?'' 


ಮತ್ತು 


«« ಕರ್ಮಜಾತವ ಕಳೆದು ಶ್ರೀಗುರುಲಿಂಗವ ಕೊಟ್ಟು ಪುಣ್ಯಜಾತನ 
ಮಾಡಿದ ಬಳಿಕ ಆತಂಗೆ ಶಿನಕುಲನಲ್ಲದೆ ಬೇಕೆ ಮತ್ತೊಂದು ಕುಲವುಂಟಿ? 


ಷಿ ೨೪ ಬಸವತತ್ವ ರತ್ನಾಕರ 


ಅಯ್ಯ ಎಂದುದಾಗಿ ಕೂಡಲಚನ್ನಸಂಗಯ್ಯ ನಿಮ್ಮ ಭಕ್ತಮಹೇಶ್ವರರ 
ಕುಲಕ್ಕೆ ಪ್ರತಿಗಾಣೆನು.” | 


ಈ ಎರಡೂ ವಚನಗಳನ್ನು ಪರಿಶೀಲಿಸಿದರೆ ಶಿವದೀಕ್ಸೆಯನ್ನು ಹೊಂದಿದವರಿಗೆ ಜಾತಿಭೇದ 4 
ವಿಲ್ಲವೆಂಬುವದು ಚೆನ್ನಾಗಿ ಗೊತ್ತಾಗುತ್ತದೆ. ಕ 


ಶ್ರೀ ಚನ್ನಬಸವಣ್ಣನವರು ಮತ್ತೊಂದು ವಚನದಲ್ಲಿ 

ಲಿಂಗಾಚಾರ, ಗಣಾಚಾರ, ಶಿವಾಚಾರ, ಸದಾಚಾರ, ಭೃತ್ಯಾ 
ಚಾರ, ಈ ಪಂಚಾಚಾರವೆಂತೆಂದೊಡೆ ಲಿಂಗದ ಕಠಿಣವನರಿವುದೇ ಲಿಂಗಾ 
ಚಾರ. ಶಿವನಿಂಡೆಯ ಕೇಳದಿರುವುದೇ ಗಣಾಚಾರ. ಶಿವಭಕ್ತರಲ್ಲಿ ಜಾತಿ 
ವರ್ಗವ ನೋಡದೆ ಅನರೊಕ್ಕುದ ಸಲಿಸುವಡೇ ಶಿವಾಚಾರ. ತನುಮನ 
ಬಳಲಿಸಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಸದಾಚಾರ. ಶಿನಭಕ್ಕನೇ 
ಹಿರಿದು ನಾನೇ ಕಿರಿದೆಂದು ಭಯಭಕ್ತಿಯಲ್ಲಿ ಆಚರಿಸುವುದೇ ಭ್ಲೃತ್ಯಾಚಾರ. 
ಇಂತೀ ಸಂಚಾಚಾರವುಳ್ಳ ಪರಮ ಸದ್ಧಕ್ತರ ಒಕ್ಕು ಮಿಕ್ಕ ಪ್ರಸಾದವ 
ಎನಗಿಕ್ಳೈ ಸಲಹು ಬಸವಪ್ರಿಯ ಕೂಡಲಚನ್ನಸಂಗಮದೇವಾ.? 


ಶ್ರೀ ಚನ್ನಬಸವಣ್ಣನವರು ಸಂಚಾಚಾರಗಳ ಅರ್ಥವನ್ನು ಈ ವಚನದಲ್ಲಿ ವಿವರಿಸಿದ್ದರೂ 
ಅದರ ತಥ್ಯಾಂಶವು ವೀರಶೈವನಾದವನಿಗೆ ಜಾತಿಗಳಿಲ್ಲವೆಂದೇ ಅರ್ಥವಾಗುತ್ತದೆ, 
ಯಾವಾತನು ಪಂಚಾಚಾರಗಳಿಗೆ ಸರಿಯಾಗಿ ನಡೆಯುತ್ತಾನೆಯೋ ಆತನಿಗೆ ಜಾತಿಭೇದ 
ವನ್ನು ಮಾಡಲು ಬರುವದಿಲ್ಲ. ಜಾತಿಭೇದವನ್ನು ಮಾಡಿದಾತನಿಗೆ ಸಂಚಾಚಾರಗಳಿಲ್ಲ. 
ಪಂಚಾಚಾರಗಳಿಲ್ಲದವನು ನೀರಶೈವನಲ್ಲ. ಅರ್ಥಾತ್‌ ನಿಜವಾದ ನೀರಶೈ ವನೆಂದಿಗೂ | 
ಜಾತಿಭೇದವನ್ನು ಮಾಡುವದಿಲ್ಲ. 


ಶ್ರೀ ಗಣದಾಸಿ ವೀರಣ್ಣನವರು 

"" ಕುಲ ಎಷ್ಟು ಎಂದರೆ ಎರಡು ಕುಲ. ಅವಾವೆಂದೊಡೆ ಭವಿ 
ಒಂದು ಕುಲ್ಕ ಭಕ್ತ ಒಂದು ಕುಲ. ಅಷ್ಟಾವರಣವೇ ಅಂಗವಾಗಿ 
ಪಂಚಾಚಾರವೇ ಪ್ರಾಣವಾಗಿಪ್ಪ ಭಕ್ತರ ಕುಲವನಾರಿಸಿದರೆ ಬಾರದ 
ಭವಂಗಳಲ್ಲಿ ಬಪ್ಪುದು ತಪ್ಪುದು. ನೀರಿನಿಂದಾದ ಮುತ್ತು ಮರಳಿ ಉದಕ 
ವಪ್ಪುಜೀ? ಆಕಾಶಕ್ಕೆ ಹಾರಿಹೋದ ಜ್ಯೋತಿ ಹಿಂದಕ್ಕೆ ಬಪ್ಪುದೇ? 
ಮೃತ್ತಿಕೆಯಿಂದಾದ ಮಡಿಕೆ ಮರಳಿ ಮಣ್ಣಪ್ಪುದೇ? ಮತ್ತೆ ವಾಮಮುಕಿ 
ಹಿರಿಯಭಕ್ತರ ಮನೆಯ ಬಿನ್ನಹನ ಕೈಕೊಂಡು ಕುಲಕಂಜಿ ಉಣಲೊಲ್ಲದೆ 
ಹೋದನಿಮಿತ್ಯದಿಂದ ಹಾನಿನ ಹಾಳ ಕಲ್ಲಯ್ಯಗಳ ಮನೆಯಲ್ಲಿ ಶ್ವಾನವಾಗಿ 
ಹುಟ್ಟಲಿಲ್ಲವೇ? ಅದುಕಾರಣ ಶಿವಭಕ್ತರೊಕ್ಕು ಮಿಕ್ಕ ಪ್ರಸಾದವ ಕೊಳ 
ಬೇಕು ಎಂದಾತ ನಮ್ಮ ಶಾಂತ ಕೂಡಲಸಂಗಮದೇವಾ.” 


ಅಷ್ಟಾವರಣನಿಷ್ಠನಾಗಿಯೂ, ಸಂಜಾಚಾರಸರಾಯಣನಾಗಿಯೂ ಇರುವ ನೀರಶೈ ವನಿಗೆ 
ಜಾತಿಭೇದವು ಸೋಂಕಲಾರದೆಂದು ಈ ವಚನದ ಫಲಿತಾಂಶವಾಗಿರುವದು. 


ಬಸವಣ್ಣ ನವರೂ ಜಾತಿಯ ವಾದವೂ ಪ್ಮಿ೨೫ | 


ಶ್ರೀ ಸಿದ್ಧರಾಮ ಶಿವಯೋಗಿಗಳು - ವಚನ, ಪುಟ ೧೧೫ 


«ಕುಲದಲ್ಲಿ ಶೂದ್ರನಾದರೇನು? ಮನದಲ್ಲಿ ಮಹಾದೇವ 
ನೆಲೆಗೊಂಡವನೇ ನೀರಶೈವ ನೋಡಾ. 


ಕಾಂಚನಂ ರಜತಂ ತಾಮ್ರಂ ರಸಯೋಗಾತ್ಪುನರ್ಣತಾಂ | 
ತಥಾ ಶಿನಜ್ಞಾನರಸಾತ್‌ ಶೂದ್ರಾದ್ಯಾಃ ಶಿನತಾಂ ವ್ರಜೇತ್‌ ॥ 
ಎಂಬ ವಾಕ್ಯ ಪಾಲಿಸಿದ ನೋಡಾ ಮನವೇ ಎನ್ನ ಗುರು 
ಚನ್ನಬಸವ ಕಪಿಲಸಿದ್ಧ ಮಲ್ಲಿಕಾರ್ಜುನನಿಂದೆ ಹುಸ ವೆ, 


ಸಿದ್ಧರಾಮ ವಚನ-- ಪುಟ ೯೩ 


€ ಹುಲವೆಂದು ಹೋರಾಡುವ ಅಣ್ಣಗಳಿರಾ ಕೇಳಿರೊ, ಕುಲವೇ 
ಡೋಹರನ, ಕುಲವೇ ಮಾದಾರನ, ಕುಲವೇ ದೂರ್ವಾಸನ, ಕುಲವೇ 
ವ್ಯಾಸನ, ಕುಲವೇ ವಾಲ್ಮೀಕನ, ಕುಲವೇ ಕೌಂಡಿನ್ಯನ, ಕುಲವನೋಳ್ಪರೆ 
ಹುರುಳಿಲ್ಲ, ಅವರ ನಡೆನೋಳ್ಪರೆ ನಡೆಯುವವರು ತ್ರಿಲೋಕದಲ್ಲಿಲ್ಲ ನೋಡಾ 
ಕನಿಲಸಿದ್ಧ ಮಲ್ಲಿಕಾರ್ಜುನಾ.'' 
ಸಿದ್ಧರಾಮ ಶಿವಯೋಗಿಗಳು ಮೇಲಿನ ವಚನದಲ್ಲಿ 'ಕೆಲವರ ಹೆಸರುಗಳನ್ನು ತೆಗೆದು 
( ಕೊಂಡು, "ಅವರ ಕುಲದಲ್ಲಿ ಹುರುಳಿಲ್ಲ, ಅವರಂತೆ ನಡೆಯುವವರು ಮೂರು ಲೋಕ 
ದಲ್ಲಿಯೂ ಸಿಗುವದಿಲ್ಲ'”ವೆಂದು ಹೇಳಿರುವರು. ಇವರಲ್ಲಿ ವ್ಯಾಸ, ವಾಲ್ಮೀಕಿ, ದೂರ್ವಾಸ, 
ಕೌಂಡಿನ್ಯ ಮೊದಲಾದವರೂ ಇರುತ್ತಾರೆ. 


ಅಂಬಿಗರ ಚೌಡಯ್ಯ - ವಚನ, ಪುಜ ೧೦೯ 


“" ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆ 
ಯಲ್ಲಿ ಉಣ್ಣ ಬಾರದೆಂದು ಅಕ್ಕಿಕಣಕವ ಕೊಂಡುಹೋಗುವ ಗುರುವಿನ 
ಕಂಡರೆ ಕೆಡವಿಹಾಕಿ ಮೂಗನೇ ಕೊಯ್ದು ಇಟ್ಟಂಗಿಯಕಲ್ಲಿಲೆ ಸಾಸಿವೆಯ 
ತಿಕ್ಕಿ ಹಿಟ್ಟನೆ ತಳಿದು ಮೇಲೆ ನಿಂಬಿಯಹುಳಿಯನೆ ಹಿಂಡಿ ಸಡುವಲ ಗಾಳಿಗೆ 
ಹಿಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ .'' 


ಅಂಬಿಗರ ಚೌಡಯ್ಯನವರು ಸುಪ್ರಸಿದ್ಧ ನೀರಶೈವ ಶರಣರು. ಇವರು ಜಾತಿಭೇದವನ್ನು 
ಮಾಡತಕ್ಕ ಗುರುಗಳಿಗೆ ಎಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂಬುವದನ್ನು ಸ್ಪಷ್ಟವಾಗಿ 
ಹೇಳಿರುತ್ತಾರೆ. 
ಶ್ರೀಪ್ರಭುದೇವರು-- | 
“ಶ್ರೀ ಗುರುಸ್ವಾಮಿ ಪೂರ್ವಾಶ್ರಯಮಂ ಕಳೆದು ತುನರ್ಜಾತನಂ 
ಮಾಡಿದ ಬಳಿಕ, ಸಂಚಭೂತಕಾಯನ ಕಳೆದು ಪ್ರಸಾದಕಾಯವ ಮಾಡಿದ 
ಬಳಿಕ, ವಾಯುಪ್ರಾಣಿಯ ಕಳೆದು ಲಿಂಗಪ್ರಾಣಿಯ ಮಾಡಿದ ಬಳಿಕ, 
ಎಲ್ಲಿಯ ಕುಲಸೂತಕ ಎಲ್ಲಿಯ ಛಲಸೂತಕ ಎಲ್ಲಿಯ ತನುಸೂತಕ ಎಲ್ಲಿಯ 
ಮನಸೂತಕ ಎಲ್ಲಿಯ ನೆನಹುಸೂತಕ ಎಲ್ಲಿಯ ಭಾವಸೂತಕ ಇನನೆಂತು 


WS 


ತ್ಲಿಪಿ೬ ಬಸವತತ್ವ ರತ್ನಾಕರ 


ಹಿಡಿಯಲಾಗದು. ಸದ್ಭಕ್ತನು ಕುಲಸೂತಕವುಳ್ಳನ್ನಕ್ಟರ ಭಕ್ತನಲ್ಲ. ಛಲ 
ಸೂತಕ ವುಳ್ಳ ನೃಕ್ಕರ ಮಹೇಶ್ವರನಲ್ಲ. ತನುಸೂತಕ ಉಳ್ಳನ್ನಕ್ಕರ ಪ್ರಸಾದಿ 
ಯಲ್ಲ. ಮನಸೂತಕವುಳ್ಳನ್ನಕ್ಕರ ಪ್ರಾಣಲಿಂಗಿಯಲ್ಲ. ನೆನಹುಸೂತಕ 
ಉಳ ಿನ್ನಕ್ಕ ರ ಶರಣನಲ್ಲ. ಭಾವಸೂತಕವುಳ ಸಿ ನ್ನಕ್ಕರ ಐಕ ನಲ್ಲ. ಇಂತೀ 
ಸ ಮುಂದುಗೊಂಡಿಪ ನವರ ಮುಖವ ಜಾಗದ ಗುಹೇಶ್ವ ರಾ.” 


( ಪ್ರಭುದೇವರು ಈ ವಚನದಲ್ಲಿ ಶ್ರೀಗುರುವಿನಿಂದ ದೀಕ್ಷೆಯನ್ನು ಪಡೆದು, ಪೂರ್ವಾ 
ಶ್ರಯವನ್ನು ಕಳೆದು ಪುನರ್ಜಾತನನ್ನಾಗಿ ಮಾಡಿದ ಮೇಲೆ ಕುಲಾದಿ ಸೂತಕಗಳು 
ಇವನಿಗಿರಲಾರನು. ಕದಾಚಿತ್‌ ಅವುಗಳಿದ್ದರೆ ಅವನ ಮುಖವನ್ನು ನೋಡಲಾಗದು 
ಮತ್ತು ಅವನು ಷಬಟ್‌ಸ ನ ಲಗಳಿಂದ ಡೊರನಾಗುವನು. ಷಬ್‌ಸ್ನಲಗಳಿಲ್ಲದವನು 
ನೀರಶೈ ವನೆಂದಿಗೂ ಆಗಲಾರನೆಂದು ಚೆನ್ನಾಗಿ ಬೋಧಿಸಿರುತ್ತಾರೆ. 


ಶ್ರೀ ಅಖಂಡೇಶ್ವ ರಡದೇವರು—- 


"" ಬ್ರಾಹ್ಮಣನಾಗಲಿ ಕ್ರತಿ ತ್ರಿಯನಾಗಲಿ ವೈಶ್ಯ ನಾಗಲಿ ಶೂದ್ರನಾಗಲಿ 
ಆವ ಜಾತಿಯಲ್ಲಿ ಹುಟ್ಟ ಹ ಆಗಲಿ ಗುರುಕಾರುಣ್ಯವ ಪಡೆದು 
ಅಂಗದ ಮೇಲೆ ಭಂ ಧರಿಸಿದವನು ಆಚಾರಸಂಸನ್ನ ಸತ್ಕಿ$ಯಾವಂತ 
ನಾದ ಮಹಾತ್ಮನೇ ಮೂರು ಲೋಕಕ್ಕೆ ಅಧಿಕಾರಿಯು ನೋಡಾ 
ಅಖಂಡೇಶ್ವರಾ.” 


" ನೀರುಗಟ್ಟಿ ಗೊಂಡು ಮುತ್ತಪ್ಪುದಲ್ಲದೆ ಮುತ್ತು ನೀರಪ್ಪು ದೇನಯ್ಯ 
ಹಾಲು ಹೆಪ್ಪುಗೊಂಡು ತುಪ್ಪ ಆಗುವದಲ್ಲದೆ ತುಪ್ಪ ಹಾಲಪ್ಪು ದೇನಯ್ಯ 
ಹೀನ ಜಾತಿಯಲ್ಲಿ ಜನಿಸಿದ ನರನು ಗುರುವಿನ ಕಾರುಣ್ಯದಿಂದ ಶಿವಜಾತಾ 
ಭರಣನಾದ ಬಳಿಕ ನರನಪ್ಪನೇನಯ್ಯ ಅಖಂಡೇಶ್ವರಾ.” 


ಶ್ರೀ ತೋಂಟದ ಸಿದ್ಧಲಿಂಗ ಯತಿಗಳು — ವ 

“ ಎನ್ನ ಭವಿತನವ ಕಳೆದು ಭಕ್ತನ ಮಾಡಿದಿರಯ್ಯ, ವಾಯು ಟೆ 
ಪ್ರಾಣಿಯ ಕಳೆದು ಲಿಂಗಪ್ರಾಣಿಯ ಮಾಡಿದಿರಯ್ಯ, ಅಂಗೇಂದ್ರಿಯವ 
ಕಳೆದು ಲಿಂಗೇಂದ್ರಿಯವ ಮಾಡಿದಿರಯ್ಯ, ಅಂಗನಿಷಯ ಭ್ರಮೆಯ ಕಳೆದು | 
ಲಿಂಗವಿಷಯ ಭ್ರಾಂತನ ಮಾಡಿದಿರಯ್ಯ, ಅಂಗಕರಣಂಗಳ ಕಳೆದು ಲಿಂಗ y 
ಕರಣಂಗಳೇ ಹರಣಕಿರಣವಾಗಿ ಬಿಂಬಿಸುವಂತೆ ಮಾಡಿದಿರಯ್ಗ, ಕುಲ 
ಸೂತಕ, ಛಲಸೂತಕ, ತನುಸೂತಕ, ಮನಸೂತಕ, ನೆನಹುಸೂತಕ, 
ಭಾವಸೂತಕವೆಂಬ ಇಂತೀ ಭ್ರಮೆಯ ಕಳೆದು ನಿರ್ಭ್ರಾಂತನಮಾಡಿ 


ರಕ್ಷಿಸಿದ ಶ್ರಿ (ಗುರುವಿಂಗೆ ಜಮ ಇಟ ಎಂಬೆನಯ್ಯ ಮಹಾಲಿಂಗ ಗುರು : 
ದ್ದೆ ಶ್ವ $4 ಪ್ರಭುವೇ. ಕ 


ಶ್ರೀ ಿದೇಶ್ವರರು ತಮ್ಮ ಗುರುವಿನ ಸ್ತೋತ್ರವನ್ನು ಮಾಡುವ ಕಾಲಕ್ಕೆ ಮೇಲಿನ ವಚನ 
ವನ್ನು ಹೇಳಿ, "" ಕುಲಾದಿಗಳನ್ನೆಲ್ಲ ನಷ್ಟ ವಮಾಡಿದ ಗುರುವೇ ತಮ್ಮ ಚರಣಕಮಲ ' 
ಗ ಗೆ ನಮೋ ನಮೋ ಎಂಬೆ? ನೆಂದು ಹೇಳಿಕುತ್ತಾ ರೆ. 3 


ಬಸವಣ್ಣ ನವರೂ ಜಾತಿಯ ವಾದವೂ ೩೨೭ 


ಶ್ರೀ ಬಸವಣ ನವರು 
ಘು ಪಟ್ಟ ವ ಕಟ್ಟ ದಬಳಿಕ ಲಕ ಕ್ಷಣವನರಸುವರೇ? ಲಿಂಗದೇವನ 
ಪೂಜಿಸಿ ಕುಲನಕಕೆು ಸಕ ಅಯ್ಯಾ ಕೂಡಲಸಂಗಮದೇವಾ ಭಕ್ತಕಾಯ 
ಮಮಕಾಯವೆಂದನಾಗಿ.?? 
ಮತ್ತು 


“ ದೇವಸಹಿತ ಭಕ, ಮನೆಗೆ ಬಂದರೆ ಕಾಯಾ ಚ 
ಬೆಸಗೊಂಡರೆ ನಿಮ್ಮಾಣೆ ನಿಮ್ಮ ಪುರಾತರಾಣೆ ತಲೆದಂಡ ತಲೆದಂಡ ಕೂಡಲ 
ಸಂಗಮದೇವಾ ಭಕ್ತರ ಕುಲವನರಸಿದರೆ ನಿಮ್ಮ ರಾಣಿವಾಸದಾಣೆ.?` 
ಬಸವಣ್ಣ ನವರು ಸಾಕ್ಸಾತ್‌ ಕೂಡಲಸಂಗಮನನ್ನು ಕುರಿತು ಭಕ್ತರಲ್ಲಿ ಕುಲವನ್ನು 
ಆರಿಸಿದರೆ ನಿಮ್ಮ ರಾಣಿವಾಸದಾಣೆಯೆಂದು ಹೇಳಿರುತ್ತಾರೆ. 
ಶ್ರೀ ಚನ್ನಬಸವಣ್ಣನವರು-- 
““ಉಂಬುವುದು ಉಡುವುದು ಶಿವಾಚಾರ, ಕೊಂಬುವುದು ಕೊಡುವುದು 
: ಕುಲಾಚಾರ ಎಂಬುವ ಅನಾಚಾರಿಯ ಮಾತ ಕೇಳಲಾಗದು. ವಿಪ್ರ 
ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರು ಒಂದೇ ಎಂದು ಕೊಟ್ಟು 
ಕೊಂಬುನದು ಸದಾಚಾರವು, ಉಳಿದವೆಲ್ಲವು ಅನಾಚಾರ. ಎಂತೆಂಜೊಸೆ | 
ಸ್ಪಟಕದ ಕೊಡದಲ್ಲಿ ಕಾಳಿಕೆಯನರಸುವ ಹಾಗೆ ಅಮೃತದೊಳಗೆ ವಿಷವ 
ನರಸುವಹಾಗೆ ಸಿಹಿಯೊಳಗೆ ಕಹಿಯನರಸುವಹಾಗೆ ರಜಸೂತಕ, ಕುಲ. 
ಸೂತಕ, ಜನನಸೂತಕ,' ಪ್ರೇತಸೂತಕ, ಉಚ್ಛಿ ಸ್ಟಸೂತಕ ಎಂದೊಡಿ 
ಆತಂಗೆ ಗುರುವಿಲ್ಲ ಲಿಂಗವಿಲ್ಲ ಜಂಗಮವಿಲ್ಲ ತೀರ್ಥನಿಲ್ಲ ಪ್ರಸಾದನಿಲ್ಲ 
ಇಂತೀ ಪಂಚಸೂತಕವ ಕಳೆದಲ್ಲದೆ ಭಕ್ತನಾಗ ಇಂಥ ಭಕ್ತ ರಫಿ ಕೊಟ್ಟು 
ಕೊಂಬುವುದು ಸದಾಚಾರ ಕೂಡಲಚನ್ನಸಂಗಮದೇವಾ. 3 


ಲಿಂಗವಂತನಾದವಂಗೆ ಯಾವ ಸೂತಕವೂ ಬರಲಾರದು. ಅವನು ಪಂಚಸೂತಕ 
ಗಳನ್ನು ಕಳೆಯದೆ ಭಕ್ತನಾಗಲಾರನು. ಅರ್ಥಾತ್‌ ಯಾವಾತನು ಕುಲಾದಿ ಸೂತಕ 
ಗಳನ್ನು ಮಾಡಿಸುತ್ತಾನೆಯೋ ಅವನು ವೀರಶೈವನಾಗಲಾರನು. ಸೆ 


ನೀರಶೈವ ಧರ್ಮಶಿರೋನುಣಿ-- ಪುಟ ೧೪೦ 


ದೀಕ್ಸಾಪೂರ್ವಕವಾಗಿ ಗುರುವಿನಿಂದ ಲಿಂಗಧಾರಣೆಯನ್ನು ಹೊಂದಿ ಸಂಚಾಚಾರ 
ನೂ, ಅಷ್ಟಾ ನರಣನಿಸ್ಕ ನೂ, ಷಟ್‌ಸ್ಪ ಲಸಂಸನ್ನನೂ ಆದ ನೀರಶೈ ವನಿಗೆ 
ತಿಭೇಷಗಳಿಲ್ಲನೆಂಬುವದನ್ನು ವ ಪ್ರತಿಪಾದಿಸುತ್ತ ಈ ಮೊದಲು ನಾವು ಉದಾಹರಿಸಿದ 
ಪಾರಮೇಶ್ತರಾಗಮ, ಸೂಕ್ಸಾ ಗಮ ಮೊದಲಾದ ಗ್ರಂಥಗಳ ಉದಾಹರಣೆಯನ್ನೇ 


ಕೊಟ್ಟ ರುತ್ತಾನೆ. 


ಶ್ರಿ ೇಲಿಂಗಧಾರಣ ಮಹಾನಿಭವೇನ ಸರ್ವೇ ರುದ್ರಾ ಬಭೂವುರತ ಏನ ನ ತಾರತನ್ಯು o ! 
ನಿತನ್ಮ ತೇ ಸಜನನೀಜನಕಃ ಸುತಾ ಇನ ಪರಸ್ಪರ ಸೋದರಛಾನೆ ಭಾಜಃ ॥ 


ಮತ್ತು, 


ತ್ಲಿಪಿಲೆ ಬಸನತತ್ವ ರತ್ನಾಕರ 


ಶ್ರೀ € ವೀರಶೈ ವ ಮತವಿದ ರು ದೀಕ್ಸಿತಾನಾಂ ಜೀವತ್ವ ನರ್ಣನನಿಧೌ ದ ,ಢಸಾಹಸಾನಾಂ | 
ಪುಂಸಾಂ ಹ ಮೂಲವಿಂಹನೇ ದ್ಮಿ ಮಾ ತತ್ವಂ ಸಾಕ್ಟಾತ್ಮಿ ವತ್ತ ಮಖಿಳ ಶೃ ತಿಶಾಸನೇನ ॥ 


ಈ ಎರಡೂ ಶ್ಲೋಕಗಳ ತಾತ್ಪರ್ಯವು ಕೆಳಗೆ ಬರೆದಂತಿರುತ್ತದೆ. 


ಶ್ರೀಲಿಂಗಧಾರಣ ವೈಭವದಿಂದ ಸರ್ವರೂ ರುದ್ರರೂಪಿಗಳೇ ಆಗುತ್ತಾರೆ. ಮತ್ತು 
ಒಂದು ಕುಟುಂಬದ ತಂದೆ ತಾಯಿ ಮಕ್ಕಳುಗಳಂತೆ ಪರಸ್ಪರ ಸೋದರಭಾವವನ್ನು 
ಹೊಂದಿಕೊಂಡಿರತಕ್ಕವರು. ಮತ್ತು ದೀಕ್ಷಿತರಾದ ನೀರತೈವರು ಶಿವಸ್ವ ರೂಪಿಗಳೇ 
ಆಗುತ್ತಾರೆ. ಹೀಗೆ ಪ್ರತಿಪಾದಿಸುತ್ತ, 
ಶಿನೋಕ್ಕಾಂ ಜಾತಿಮರ್ಯಾದಾಂ ಯೋತೀತ್ಯಭುನಿನರ್ತತೇ | 
ಸ ಚಂಡಾಲ ಇತಿ ಜ್ಞೇಯಃ ಸರ್ವಕರ್ಮ ಬಹಿಸ್ಯತಃ ॥ 
ಯಾವಾತನು, ದೀಕ್ಸೆಯಾಗದೆ ಲಿಂಗವನ್ನು ಕಟ್ಟಿಕೊಂಡು ಸ್ವೇಚ್ಛಾಪ್ರ ವರ್ತನೆಯಿಂದ 
ಇರುತ್ತಾನೆಯೋ ಅವನ ಕೂಡ ದೀಕ್ಷಿತರಾದ ವೀರಶೈವರು ಬಳಿಕೆ ಭೋಜನಾದಿಗಳನ್ನು 
ಮಾಡಕೂಡದೆಂದೂ, ಕದಾಚಿತ್‌ ಮಾಡಿದ್ದೇ ಆದರೆ ಬಹಿಷ್ಟ್ರತರಾಗುತ್ತಾರೆಂದೂ ಹೇಳಿ. 
ದಾರೆ. | 
ಇಲ್ಲಿ ಶಿಕೋಮಣಿಕಾರರ ಅಭಿಪ್ರಾ ಯವಿಷ್ಟೇ ಇರುತ್ತದೆ. ಯಾರು ಸಂಪ್ರದಾಯ 
ಶುದ್ಧರಾಗಿ ಲಿಂಗಧಾರಣವನ್ನು ಶಾಸ್ತ್ರೋಕ್ತಸ್ಟ ಸ ಮಾಡಿಕ ಇಾರೆಯೋ 
ಅವರಲ್ಲಿ ಜಾತಿಭೇದಗಳಿಲ್ಲ. ಆವರು ಶಿವಸ್ವರೂಪಿಗಳು, ಇದಕ್ಕೆ ನಿರುದ್ದ ವಾಗಿ 
ದುರಾಜಾರಿಗಳಾಗಿ ತಮ್ಮಸ್ನ ಕ್ಕೆ ತಾವೇ ಲಿಂಗವನ್ನು ಕಟ್ಟಿ ಕೊಂಡು ಇರತಕ್ಕ ವರಿಗೆ” ಜಾತಿ 
ಭೇದಗಳುಂಟು. 


ವೇದಾಂತಸಾರ ನೀರಶೈವ ಚಿಂತಾಮಣಿ - ಪುಟ ೩೧ 


ಇಾರಸಂಪನ್ನೋ ಅಯಂ ಶೂದ್ರೊ ಅಯಂ ದ್ವಿಜಃ । 


ಸಂಸಿ 
ಲಿಂಗಭೇದೋ ಕೃ ತೋಯೇನ ರೌರನಂ 66 ವ್ರ ಜೀತ್‌ I 
ಅಂದರೆ- ಶಿವಸಂಸxಾರವನ್ನು ಹೊಂದಿದವರಲ್ಲಿ ಇವನು ಶೂದ್ರನು, ಇವನು ದ್ರಿಜನು 
ಎಂದು ಯಾವಾತನು ಲಿಂಗಭೇದವನ್ನು ಮಾಡುತ್ತಾ ನೆಯೋ ತು ಭಯಂಕ 
ನರಕಾರ್ಣವದಲ್ಲಿ ಮುಳುಗುತ್ತಾನೆ. 


ಮತ್ತು "ಲಿಂಗಸಾರ' " 


ೇೀವಾಥ ಪುರುಷಃ ಸಂತ 11... ದ್ವಿಜನಂಶಜಃ । 
ಜಾತಿಭೇದೋ ಲಿಂಗಾರ್ಚೇ ಸರ್ವೇ ರುದ್ರ ಗಣಾ ಸ್ಮೃತಾಃ | 
ನಗರೀ ನಿರ್ಮುರಾದ್ಯಂಬು ಗಂಗಾಂಪಾಪೆ 3ಕತಾಂಯಥಾ | 
ದೀಕ್ಬಾಯೋಗ ಪೃಭಾನೇಣ ಶೂದ್ರಾದಿಃ ss ವ್ರಜೇತ್‌ ॥ 
ಗತಂ ಶೂದ್ರಸ್ಯ ಶೂದ್ರತ್ವಂ ದ್ವಿಜತ್ವಂ ಬ್ರಾಹ್ಮಣಸ ತು! 
ಶಿವಸಂಸxಾರಸಂಪನ್ನೆ ಜಾತಿಭೇದೋ ನ ನಿದ್ಯತೇ | 
ಸ್ತ್ರೀಯರಾಗಲಿ, ಪುರುಷರಾಗಲಿ, ಷಂಡನಿರಲಿಿ, ಚಂಡಾಲನಿರಲಿ ಅಥವಾ ಬ್ರಾಹ್ಮಣ 
ವಂಶದಲ್ಲಿ ಹುಟ್ಟಿರಲಿ ಲಿಂಗಾರ್ಚನೆಯಲ್ಲಿ ಸರ್ವರೂ ರುದ್ರಗಣರು. ಇವರುಗಳಿಗೆ 


ಜಾತಿಭೇದಗಳಿರುವದಿಲ್ಲ. 


po 4 


ಬಸನಣ್ಣನನರೂ ಜಾತಿಯ ವಾದವೂ ಷಿ 


ಪಟ್ಟ ಣಗಳ ನೀರು ಗಂಗೆಯನ್ನು ಕೂಡಿ ಹೇಗೆ ಏಕತ ವನ್ನು ಹೊಂದಿರುತ್ತದೆಯೋ 
ನಯ ದೀಕ್ಸಾಯೋಗ ಪ ಪ್ರಭಾವದಿಂದ ಶೂದ್ರಾದಿಗಳು 'ಶಿನತ್ವ ವನ್ನು ಹೊಂದುತ್ತಾರೆ. 
ದೀಕ್ಸೆಯಾದರೆ ತಿ ನ ಜಾನ ್ರಿತ್ವವೂ, ಬ್ರಾಹ್ಮಣನ ದ್ವಿಜತ್ವವೂ ಹೋಗಿ ಜಾತಿ 
ಜೀದನಾಗದೆ ಜಾತಿಯ ಐಕ್ಯತೆಯನ್ನು ಹೊಂದುತ್ತದೆಂಡೇ ಮೇಲೆ ಬರೆದ ಮೂರು 
ಶ್ಲೋಕಗಳ ತಾತ್ಸರ್ಯವಾಗಿರುತ್ತದೆ. 

ಸಿದ್ಧಾಂತಶೇಖರದಲ್ಲಿ ದೀಕ್ಸಾ ನಿಧಾನವನ್ನು ಹೇಳುವ ಕಾಲಕ್ಕೆ ಹೇಳಿದ ವಿಷಯ 
ವನ್ನೇ ಎತ್ತಿ, ವೇದಾಂತಸಾರ ವೀರಶೈವ ಚಿಂತಾಮಣಿಕಾರರು 


ಶಿವತ್ವಂಯಾತಿ ಸಃ ತಥಾ ನ ಪುನರ್ಜೀನತಾಂ ವ್ರಜೇತ್‌ 
ರಸವಿದ್ದ ೦ ಯಥಾ ತಾಮ್ರ ೦ ತಾಮ್ರ 'ಭಾವಾದ್ಧಿ ಮಂಚ್ಯ ತೇ 


ಹಡ ಸಹೈ ಕತ್ವಂ ಗತಂ ತದ್ಯ್ಯಾ ತಿ ಹೇನುತಾಂ । 
ನವನೀತಂ ಯಥಾತಪ ೦ ತತ್ಸ ಭಾವಂ ಪರಿತ್ಯ ಜೇತ್‌ ॥ 
ಘೃತಸ್ವಭಾವಮಾಪನ್ನೆ ೀನ ಸ | 

ಯಥಾ ಶುಕ್ತಿಗತಂ ತೋಯಂ ಮೌಕಿಕಂ ಜಾಯತೇ ಧೃವಂ i 
ನ ಪುನಸ್ತೋಯತಾಂ ಯಾತಿ ಮೌಕ್ತಿಕತ್ವಂ ನ ಮುಂಚತಿ | 
ಏವಂ ಸ ಶಿನತಾಂ ಪ್ರಾಸ್ತೋ ನ ಪುನರ್ಜೀನ ತಾಂ ವ್ರಜೇತ್‌ ॥ 
ಶಿನತ್ವಾನ್ನಚಹೀಯೇತ ವಿಮುಕ್ತೋ ದೀಕ್ಸಯಾ ಭನೇತ್‌ | 
ಸಾ ದೀಕ್ಪಾ ಗುರುಣಾ ಕಾರ್ಯಾ ॥ 


ದೀಕ್ಷೆಯಾದವನು ಶಿವತ್ವವನ್ನು ಹೊಂದುತ್ತಾನೆ. ಪುನಃ ಜೀವತ್ವವನ್ನು ಹೊಂದುವದಿಲ್ಲ. 
ರಸದಿಂದ ಕೂಡಿದ ತಾಮ್ರವು ತಾಮ್ರಭಾವವನ್ನು ಬಿಡುತ್ತದೆ. ಸುವರ್ಣದೊಡನೆ 
ಏಕತ್ವವನ್ನು ಹೊಂದಿ ಸುವರ್ಣನಾಗುತ್ತದೆ. ಬೆಣ್ಣೆಯು ಕಾಸಿದರೆ ತನ್ನ ಸ್ವಭಾವವನ್ನು 
ಬಿಡುತ್ತದೆ. ತುಪ್ಪವಾದ ಮೇಲೆ ಪುನಃ ಬೆಣ್ಣೆಯಾಗಲಾರದು. ಕಪ್ಪೆಯ ಚಿಪ್ಪಿನಲ್ಲಿ 
ಬಿದ್ದಂಥ ನೀರಿನ ಹೆನಿಯು ಸ್ಥಿರವಾಗಿ ಮುತ್ತಾಗುತ್ತದೆ. ತನ್ನ ಮಾಕ್ರಿಕತನವನ್ನು 
ಬಿಟ್ಟು ಪುನಃ ನೀರಾಗುವದಿಲ್ಲ. 

ದೀಕ್ಷೆ ಯಿಂದ ಶಿವತ್ವ ವನ್ನು ಹೊಂದಿದ ಮಾನವನು ಪುನಃ ಜೀವನಾಗಲಾರನು. 
ದೀಕ್ಷೆ ಯಿಂದ ಮುಕ್ತನಾದ ಸೋಲೆ ಶಿವತ್ವ ದಿಂದವನು ಭ್ರ ಸ್ಟನಾಗುವದಿಲ್ಲ. 

ಇಲ್ಲಿಯವರೆಗೆ ಕೆಲವು ತಚಿಕಕಾರರ ವಚನಗಳನ್ನೂ, ಆಗಮಗಳೇ ಮೊದಲಾದ 
ಕೆಲವು ಸಂಸ್ಕೃತ ಗ್ರಂಥಗಳ ಉದಾಹರಣೆಗಳನ್ನೂ ಕೊಡುತ್ತ ಅಲ್ಲಲ್ಲಿ ಬಸವಣ್ಣನವರ 
ವಚನಗಳನ್ನು ಕೊಡುತ್ತ ನೀರಶೈ ನನಾದವನಿಗೆ ಜಾತಿಭೇದಗಳಿಲ್ಲವೆಂದು ಸಿದ್ಧಾಂತ 
ಮಾಡಿರುತ್ತೇವೆ. ವೀರಶೈವರಲ್ಲಿ ಅತ್ಯಂತ ಪ್ರಾಮುಖ್ಯ ಕನಿಗಳೆನ್ನಿಸಿಕೊಂಡವರ ಕೆಲವು 
ಕಾವ್ಯಗಳಲ್ಲಿಯ ಉದಾಹರಣೆಗಳನ್ನು ನೋಡುವದು ಬಹಳ ಯೋಗ್ಯವಾಗಿರುತ್ತದೆ. 
ಅಂತಹ ಕವಿಗಳಲ್ಲಿ ಕೆಲವರ ಉದಾಹರಣೆಗಳನ್ನು ಮಾತ್ರ ಕೊಡುತ್ತೇವೆ. 


ಕನಿ ಸಿದ್ಧನಂಜೇಶ-- ತನ್ನ ರಾಘವಾಂಕ ಕಾವ್ಯ ದೊಳಗೆ 


ಕೆಸಕೊಳಗೆ ಪದ್ಮ ಮುದಿಸುನ ತೆರದಿ ಕಲ್ಲೊಳಗೆ | 
ಕಡನರಂ ಪುಟ್ಟು ನೊಲು ಮುರಡೊಳುಂ ಕಿಚ್ಚು ಜನಿ । 
ಯಿಸುನಂತೆ ಸರನು ಶಿನಭಕ್ತರುಂ ಹೀನಕುಲಡೊಳಗೊಗೆದು ಸಲವುತಿರದಾ ॥ 


ತ್ಕ ತಿಂ ಬಸವತತ್ವ ರತ್ನಾಕರ 


ಕೃಷಿ ಮುಖ್ಯಗಳ ಮಾಡೆ ಕುಂದಿಲ್ಲಮನರೊಡನೆ । 
ತಿಸುಳಿಬೆಚ್ಚಂತಿರ್ಪ ನಿಂತಪ್ಪ ಭಕ್ಕರಂ! 
ವಸುಧೆಯೊಳು ಕೀರ್ತಿಸುವುದೇ ಮುಕ್ತಿಯುಳಿದರಂ ಪೊಗಳೆ ನರಕಂ ರಾಘವಾ॥ 


ಮತ್ತು 


ಶಂಭುಲಿಂಗವನಂಗದಲ್ಲಿ ಗುರುಮುಖದಿಂದ । 

ನಂಜಿ ಧರಿಸುವನಾವಜಾತಿಯವನಾದೊಡಂ । 

ಶಂಭುತಾನಹನವಂ ಮುಕ್ತಿವರನೆನಿಸುವಂ ಲಿಂಗನಂಗಡೊಳಿಲ್ಲದ ॥ 

ಇಂಬುಳ್ಳ ಕುಲನಂತನಾದೊಡಂ ನಾರಕನ । 

ನುಂಬುನಂ ಲೋಕದೊಳು ಭವಿಜನ್ಮವೇ | 

ಕಷ್ಟವೆಂಬುಂದಂ ಬುಧನೋದುತಿರೆ ಕೇಳಿದಳು ಸೂಳೆ ನಿಂಬೆಸದು ಣಕದಂಬೆ | 


ಅಂದರೆ-ಕೆಸರಲ್ಲಿ ಕಮಲವೂ, ಕಲ್ಲೊಳಗೆ ಬಂಗಾರವೂ, ಗಿಡದಲ್ಲಿ ಬೆಂಕಿಯೂ 
ಹುಟ್ಟು ವಂತೆ ಶ್ರೆ (ಹ್ಮ ರಾದ ಶಿವಭಕ್ತರು ಹೀನಕುಲದಲ್ಲಿ ಜನಿಸಿ, ಒಕ್ಕಲತನ ಮುಂತಾದ 
ಬನ್ಯೋಗ ಮಾಡುತ್ತಿ ದ್ದ ರೂ ಅವರ ಉದೊ ್ಯೀಗದಿಂದ ಏನೊಂದೂ ಕುಂದು ತಟ್ಟು ವದಿಲ್ಲ. 
ತ್ರಿಶೂಲಧಾರಿಯಾದ ಶಿವನು ಅವರಲ್ಲಿ kp ಸನ್ನಿ ಹಿತನಾಗಿರುವನು. ಆದ್ದರಿಂದ 
ಎಲ್ಯ ರಾಘವಾಂಕನೇ, ಇಂತಹ ಭಕ್ತರನ್ನು ಹೊಗೆಗೆ! ಮುಕ್ತಿಯು. ಶಿವಭಕ್ತ 
ರಲ್ಲದವರನ್ನು ಕೊಂಡಾಡುವವರು ನರಕವನ್ನು ಹೊಂದುತ್ತಾರೆ. 
ಮತ್ತು ಗುರುಮುಖದಿಂದ ಶಿವಲಿಂಗವನ್ನು ಪಡೆದ ಯಾವ ಜಾತಿಯವನೇ ಇರಲಿ 
ಅವನು ಸಾಕ್ಸಾತ್‌ ಶಿವಸ್ತರೂನಿಯಾಗುವನು ಅಂದರೆ ಪವಿತ್ರನಾಗುವನು. ಅವನೇ 
ಮುಕ್ತಿಗೆ ಪಾತ್ರನು. ಆದರೆ ಉದಾರವಾದ ವಂಶದಲ್ಲಿ ಹುಟ್ಟಿದಾಗ್ಯೂ ಅಂಗದಲ್ಲಿ 
ಲಿಂಗವಿಲ್ಲದಿದ್ದರೆ ಯೋಗ್ಯನಲ್ಲವು. ಆದುದರಿಂದ ಶಿವಭಕ್ತರಲ್ಲಿ ಜಾತಿಭೇದನಿಲ್ಲ. 


ನೀರಶೈವಾಮೃತ ಮಹಾಪುರಾಣ ಕಾಂಡ ೭, ಸಂಧಿ ೧೬3, ಪದ ೯ 


ಶಿವಭಕ್ಕನಂ ಶಿವನೆಂಬುದಾತನ ಕುಲನ । 

ನಿವರಿಸಲು ತನ್ನ ಲಿಂಗವನೆ ಕಲ್ಲೆಂದು ನುಡಿ । 

ದನನ ದೋಷಂ ತಾಮ್ರಲೋಹಾದಿಗಳು ಪರುಷವುಂಟಿ ಚಿನ್ನವದಾಗಲೂ ॥ 
ಇವಕೆ ಲೋಹಾದಿ ಗುಣವುಂಟಿ ಕೆಸರೊಳು ಕಂಜ | 

ನನಿರತಂ ಕಲ್ಲೊಳಗೆ ಚಿನ್ನವಾಕಾಷ್ಮಸಂ | 

ಭನನ ನಲನೆಂಬವೋಲೆಲ್ಲಿ ಜನಿಸಿದವನಾಗಲಿ ಭಕ್ತರೆಲ್ಲಾ ಶಿವಂ ॥ 


ಭೀಮಕನಿಕೃತ 


ಶ್ರೀ ಬಸವೇಶ್ವರ ಪುರಾಣ ಸಂಧಿ ೫೭ 


ಚಾರುಶಿಷ ಸಂಯುತನ ಪೂರ್ವವ । 

ನಾರಯಿಸುವುದೆಲ್ಲಂ ಸುಲಿಂಗಾಕಾರವಂ ಶಿಲೆಯೆಂಬವೋಲತ್ಕಂತಪಾತಕವು ಏ 
ನೇರುವಂ ಸೋಂಕಿದೊಡಲಾತ । 

ದ್ಭೂರಿ ವರ್ಣದೊಳಿಹುದು ಕಾಗೆ ವಿ । 

ಚಾರಿಸಲು ಅಿಂಗೈಕ್ಕಭಾವರ ಕುಲನನರಸುವರೇ 1 ೬೪ ॥ 


` ಬಸವಣ್ಣ ನವರೂ ಜಾತಿಯ ವಾದವೂ ೩೩೧ 


ಆಗದಿಹುದೇ ಸಿದ್ಧರಸ ಸಂ। 

ಯೋಗದಿಂ ಸೌವರ್ಣಮುಚಂ | 

ನಾಗಿ ಶಕ್ತಿಯೊಳೊಂದಿ ತಾಮ್ರನಹಂಗೆ ಲೋಕದೊಳು । 

ಶ್ರೀಗುರು ಕರಸ್ಪರ್ಶನದಿ ಸರಿ । 

ಭಾವಿಸಲು ಕುಲವೊಂದೆಯಲ್ಲಾ 

ಆಗಮೋಕಿಯೊಳಿಂತು ಅಂತ್ಯ ಜನಾದೊಡಗ್ರ ಜಸು ॥ ೬೯ ॥ 


ಭೂಪಕೇಳ್ಯೃತಿ ತಾನುಮಾ ಮಾ | 

ತಾರುದ್ರ ಯೆನಲೊಬ್ಬಳೆ | 

ಹಿಪತಾಯ್ಯ್ರಜೆಗಳ್ಲೆ ಬೇರೆಲ್ಲಿಯದು ನೋಡುವಡೆ ॥। e 
ದೀಪಿಸುವ ಮಾಣಿಕ್ಯನಂ ಮಲಿ | 

ನಾಪರಿನಿತ ಸಟಿಲ ಮುಸುಕಿದೊಡೆ ರೂಪುಗೆಡವುದೇ | 

ಅದರ ಹಗೆ ಶಿವಭಕ ನಾದನನು EE 


ಧರಣಿಯೊಳು ದುರ್ಜಾತಿ ವೇಷಂ । 

ಬೆರಸಿದಾತನ ಪೆಂಪುಕೆಡವುವೆ । 

ಸರಸಿಜಂ ಪಂಕಜಮಾ ಅದು ಪೂಜ್ಯ ನಾಯಿತ್ತು | 
ಅರಸಕಾಷ್ಕದೊಳೊದನಲನೆ | 

ಬರಿಗೆ ಪಾವನತರನಲಾಯಿಾ | 

ಪರಿಯೊಳಂತ್ಯ ಜನಾದೊಡೇಂ ಶಿನಭಕ್ತನುತ್ತಮನು ।॥ ೭೩೧॥ 


ಅಂದರೆ- ಶಿವಸಂಸ್ಥಾರದಿಂದ ಇಷ್ಟಲಿಂಗವನ್ನು ಪಡೆದ ನೀರಶೈನನ ಪೂರ್ವ ಕುಲ ಜಾತಿ 
ಮುಂತಾದ್ದನ್ನು ಎಣಿಸುವದು ಲಿಂಗಕ್ಕೆ ಶಿಲೆಯೆಂದೆಣಿಸಿದಂತೆ ಪಾತಕವೆನಿಸುವದು. 
ಮೇರುಪರ್ವತವನ್ನು ಸೋಂಕಿದ ಕಾಗೆಯು ಸುವರ್ಣಪಕ್ಸಿಯಾಗುವಂತೆ ಸರುಷವೇದಿಯ 
ಸ್ಪರ್ಶದಿಂದ ತಾಮ್ರವು ಬಂಗಾರವಾಗುವಂತೆ ಶ್ರೀಗುರುವಿನ ಹಸ್ಕಕಮಲದಿಂದ ಲಿಂಗ 
ದೀಕ್ಷೆಯನ್ನು ಸಡೆದವರೆಲ್ಲರೂ ಒಂದೇ ಕುಲದವರು, ಅಂದರೆ ಶಿವಕುಲದವರು. 
ಪಾರ್ವತಿಯೇ ತಾಯಿ, ಪರಮೇಶ್ವರನೇ ತಂದೆಯು. ಹೊಳೆಯುತ್ತಿರುವ ಮಾಣಿಕ್ಯವನ್ನು 
ಮಶಿ ಮುಸುಕಿದ ಅರಿವೆಯಲ್ಲಿ ಕಟ್ಟಿದರೂ ಆ ರತ್ನದ ರೂಪು ಕೆಡದಿರುವಂತೆ ಶಿವಭಕ್ತನು 
ಉದ್ಯೋಗ ವ್ಯವಹಾರದಿಂದ ಕೆಟ್ಟಿಜಾತಿಯವರ ವೇಷದಿಂದೊಡಗೂಡಿದಾಗ್ಯೂ ಕೆಸರಿನಲ್ಲಿ 
ಹುಟ್ಟಿದ ಕಮಲವು ಪೂಜ್ಯವಾಗುವಂತೆ ಕಟ್ಟಗೆಯಿಂದ ಹುಟ್ಟಿದ ಅಗ್ನಿಯು ಪವಿತ್ರ 
ನಿರುವಂತೆ ಪೂಜ್ಯನೂ ಉತ್ತಮನೂ ಎನಿಸುವನೆಂಬುದಾಗಿ ಬಸವೇಶ್ವರನು ಬಿಜ್ಜಳನಿಗೆ 
ಹೇಳಿದ್ದನ್ನು ಇಲ್ಲಿ ಹೇಳಲಾಗಿದೆ. 


ವೃಷಭೇಂದ್ರವಿಜಯ -- ಆಶ್ಯಾಸ ೩೮ 


ವಾರ್ತೆಯಿದು ಜಗದೊಳಿನ್ನುಂ । 

ನರ್ತಿಸುವುದೆಲೆನೃಪತಿ ಪರಮ ಶಿವಭಕ್ತಿಲಸ । 

ದ್ವರ್ತತನರ ಪೂರ್ವಜಣತಿಯ । 

ನಾರ್ತಡೆಯದೆ ನುಡಿನರಘಕ್ಕೊಳಗಪ್ಪರ್‌ 1೫೯॥ 


ಗುರುಕರ ಜಾತರೊಳೆಂದುಂ | 
ಹೆರಭಕ್ತಗೊಳಿಲ್ಲ ಪೂರ್ವ ಕುಲಜಾತಿಭನ ॥ 


2 ಬಸವತತ್ವ ರತ್ನಾಕರ 


ಶ್ರೀ ಮುಪ್ಪಿನ ಷಡಕ್ಸರಿಯ ವಚನ-- ತ್ಕಾಗಭೋಗ ಸಟ್ಟಿದಿ 


ಅಂಬಕಹುಳ ಅಮೃತದನ್ನ ಕಂಬಳಿಗಳು ಕನಕದೂಟಿ । 

ಅಂಬುಧಿಗಳು ಕಾಲುವೆಗಳು ಸನುವದಾಗಿರೆ । 

ನಂಬಿ ಲಿಂಗದಲ್ಲಿ ಮನವು । 

ತುಂಬಿ ಹೊರಗೆ ಮರೆದನಾಗಿ । 

ಕುಂಭಿನಿಯೊಳು ಹಿರಿದು ಕಿರಿದು ತೋರದಾತಗೆ ॥ | 


ಅರಳ ನುಂಚ ಸರಳ ಹಾಸು ವರ ಸುಗಂಧಪುಡಿಯು ಧೂಳಿ । 
ಅರರೆಕನಕ ಉಡಿಯಧಾರ ನೂಲು ಸಮನದು । 

ಪರಕೆ ಪರವದಾದಲಿಂಗ ಶರಧಿಯಲ್ಲಿ ನಂಳುಗಿ ಬಳಿಕ । 
ಹೊರದ ಮರೆದನಾಗಿ ಹಿರಿದು ₹ರಿದು ತೋರದು ॥ , 


ಹಿರಿಯರಿನರು ಕರಿಯರಿನರು ಅರಿಗಳಿವರು ಮಿತ್ರರಿವರು 
ಅರಸರಿನರು ಬಂಟಿರಿನರುಯೊಂದು ತೋರದು । 
ಕರಣಹರಣನೆಲ್ಲ ಲಿಂಗ ಕಿರಣವಾಗಿ ಹೊರಗೆಮರೆದು | 
ಇರುವನಾಗಿ ಹಿರಿದು ಕರಿದು ತೋರಬಾರದು ॥ 


ಹೀಗೆಯೇ ಸ್ಟ ಯೋಗಿಗಳೂ, ಶರಣರೂ, ಪಂಡಿತರೂ, ಕವಿಗಳೂ, ಆಗಮಗಳೂ, 
ತಮ್ಮ ತಮ್ಮ ಗ್ರಂಥಗಳಲ್ಲಿ ನೀರಶೈನನಾದವನಿಗೆ ಜಾತಿಯ ಭೇದನಿಲ್ಲೆಂದು ಸ್ಪ ಸ್ಪಷ್ಟವಾಗಿ 
ಸಂದರ್ಭಕ್ಕನುಸಾರವಾಗಿ ಹೇಳಿರುವ ನೂರಾರು ಪ್ರಮಾಣಗಳು ಸಿಗುತ್ತವೆ. ಇವರೆಲ್ಲರ 
ಉಕ್ತಿಗ ಳನ್ನು ಪ್ರಕರಣಗಳಿಗೆ ಅನುಸರಿಸಿ ಸರಿಶೀಠಿಸಿ ನೋಡಿದರೆ ಗುರುವಿನಿಂದ ಲಿಂಗ 
ಧಾರಣವನ್ನು ದಿದ ಶಿವಭಕ್ತನಿಗೆ ಜಾತಿಭೇದವೆಂಬುವದು ಇಲ್ಲವೆಂದು ಸ್ಪಷ್ಟ 
ಬತ ನೀರಶ್ಸೈ ವನಿಗೆ ಮುಖ್ಯವಾಗಿ ಲಿಂಗಧಾರಣವೇ ಶ್ರೇಷ್ಠವಾದುದು. 
ಜಾತಿಭೇದವನ್ನು ತೋರಿಸುವ ಲಿಂಗಕ್ಕೆ ಬೆಲೆ ಬರಲಾರದು. 

: ಲಿಂಗವೆಂದರೆ--"ಯತೋವಾಚಜೋ ನಿವರ್ತಂತೇ ಅಪ್ರಾಪ್ತ ಮನಸಾ ಸಹ? 
ಎಂದೆನಿಸುವ ಲಿಂಗವು, "ಶೃತಿಚಕಿತಮಭಿದತ್ತೇ ಎಂದೆನಿಸುವ ರಂಗಪ, "ಏಕಮೂರ್ತಿ 
ಸ್ತ್ರಿಧಾಭೇದಂ' ಎಂದೆನಿಸುವ ಲಿಂಗವು, "ಅಯಂ ಮೇಹಸ್ತೋ ಭಗವಾನ್‌? ಎಂದೆನಿಸುವ 
ಲಿಂಗವು, "ಅಯಂ ಮೇ ಭಗವತ್ತರಃ' ಎಂದೆನಿಸುವ ಲಿಂಗವು, "ಅಣೋರಣೀಯಾನ್‌ 
ಮಹತೋಮಹೀಯಾನ್‌? ಎಂದೆನಿಸುವ ಲಿಂಗವು, "ಶ್ರೀಗುರು ಲಿಂಗ ಜಂಗಮರೂಪಾಣಿ 
ಇಷ್ಟಪ್ರಾಣಸ್ತಥಾಭಾನಂ ತ್ರಿವಿಧಾಮೈಕ್ಯವರಾನನೇ' A: ತ್ರಿವಿಧವು ನಿಕೀಭವಿಸಿ 
olin ಬನ್ನ ಕರಸ್ಪ ಲಕ್ಕ ಬಂದು ಕರತಲಾಮಲಕವಾಗಿ ಖೋ ಆಹಾ 
ಎನ್ನ ಪುಣ್ಯ ವೇ, ಆಹಾ ಎನ್ನು ಭಾಗ್ಯ ವೇ. ಆಹಾ ಎನ್ನ ಸತ್ತ ವೇ, ಆಹಾ ಎನ್ನ ನಿತ್ಯ ವೇ, 
ಶಿವ ತ್ರ SN ನೀನೇ ಬಲ್ಲೆ ಉರಿಲಿಂಗಷೆದ್ದಿ ಸ್ರಿಯವಿಶ್ವೆ ಶ್ವ ರಾ. 

ಇಂತಹ ಶ್ರೇಷ್ಠ ತರವಾದ ಲಿಂಗವನ್ನು ಸಡಧ ಸ ಶೋಧನಾಪೂರ್ವಕವಾಗಿ ಧರಿಸಿ 


ಕೊಂಡವನಿಗೆ ಕುಲಾದಿಗಳ ಸೋಂಕುಗಳು >i ಶಕ್ಯವಿಲ್ಲ. ಲಂ 


ಸಾವಿರಾರು ವರ್ಷಗಳಿಂದ ಅನೇಕರು ಮಾಡಿಕೊಳ್ಳುತ್ತ ವೀರಶೈವ ಮತದಲ್ಲಿ ಪ್ರ ್ರವಿಷ್ಟ 
ರಾಗಿರುತ್ತಾರೆ. . ಮತ್ತು ಲಿಂಗದ ಶ್ರೇಷ್ಠತೆಯನ್ನು ಸರೀ: ತೋರಿಸುತ್ತ 
ಬಂದಿರುತ್ತಾರೆ. ಅಂಥವರಲ್ಲಿ ಕವಿಗಳೂ, ಪಂಡಿತರೂ, ಬ್ರಾ ಹ್ಮಣರೂ, ಜೈನರೂ. 
ಉಳಿದ ಎಲ್ಲಾ ಸಮಾಜದವರೂ, ದೇಸಾಯಿಗಳೂ, ದೇಶಪಾಂಡೆಯವರೂ, ನಾಜ್‌ 


ಬಸವಣ್ಣನನರೂ ಜಾತಿಯ ವಾದವೂ ತ ಶ್ಲಿಷ್ಟಿತ್ನಿ 


ಮೊದಲಾದ ಪ್ರಖ್ಯಾತ ಪುರುಷರಿರುತ್ತಾರೆ. ಅವರಲ್ಲಿ ಕೆಲವರ ಹೆಸರುಗಳನ್ನು ಮಾತ್ರ 
ಇಲ್ಲಿ ಹೇಳಬಯಸುತ್ತೇವೆ. ಈ ಮಹನೀಯರಿಲ್ಲ ವೀರಶೈವ ಸಮಾಜಕ್ಕೆ ಅತ್ಯಂತ 
ಉಪಕಾರವನ್ನು ಮಾಡಿರುತ್ತಾರೆ. ಆಚಾರನಿಷ್ಠರಾದ ಶಿವಭಕ್ತರು ಯಾವ ಜಾತಿ 
ಯವರೇ ಇರಲಿ ಅವರು ವೀರಶೈವ ದೀಕ್ಸೆಯನ್ನು ಹೊಂದಲು ಮುಕ್ತದ್ವಾರನಿರುವದು. 
ಧರ್ಮದ ಬೆಳವಣಿಗೆಗೆ ಇದು ಅತ್ಯಂತ ಮಹತ್ವವಾದುದು. 

ಇತ್ತೀಚಿಗೆ ಕೆಲವರು ಸ್ವಾರ್ಥನಿಸ್ಠರಾಗಿ ಸಮಾಜದಲ್ಲಿ ಭಿನ್ನಾಭಿಪ್ರಾಯವನ್ನು 
ಹುಟ್ಟಸುತ್ತ ಅದರ ಲಾಭವನ್ನು ತಾವು ಮಾಡಿಕೊಂಡು ಸಮಾಜದ ಬೆಳವಣಿಗೆಗೆ ಕಂಟಕ 
ಪ್ರಾಯರಾಗಿ ಧರ್ಮಗ್ರಂಥಗಳಲ್ಲಿದ್ದ ಕೆಲವು ವಿಷಯಗಳನ್ನು ತೆಗೆದುಹಾಕುವದೂ, 
ಇಲ್ಲದ ನಿಷಯಗಳನ್ನು ಸೇರಿಸುವದೇ ಮೊದಲಾದ ದುಷ್ಪ ತ್ಯಗಳನ್ನು ಮಾಡುತ್ತ, ಇವರು 
ಆಗಂತುಕರು, ಇವರು ಸಂಕರರು ಎಂದು ಹೇಳುತ್ತಲಿರುವದು ಅವರ ಅಜ್ಞಾನತನದ 
ಸರಮಾವಧಿಯಾಗಿರುತ್ತದೆ. 


ವೀರಶೈವರಲ್ಲಿ ಜಾತಿಭೇದಗಳಿಲ್ಲವೆಂಬುವದು ಸಿದ್ಧವಾದುದು. ಸಾವಿರಾರು 
ವರ್ಷಗಳಿಂದ ಶುದ್ಧಾ ಚಾರಸಂಸನ್ನರಾದವರಿಗೆ ಲಿಂಗಧಾರಣವನ್ನು ಮಾಡುತ್ತ 
ಬಂದಿದ್ದರೂ, ಈಗ ವೀರಶೈವರಲ್ಲಿ ಅನೇಕ ಪಂಗಡಗಳಾಗಿ ಪರಸ್ಪರ ಸಹಾನುಭೂತಿ 
ಯಿಲ್ಲದೆ ಸಮಾಜದಲ್ಲಿ ಐಕ್ಯನಿಲ್ಲದಂತಾಗಿದೆ.  ಧರ್ಮಬೋಧೆಯಿಂದ ಜನಗಳಲ್ಲಿದ್ದ 
ಅಜ್ಞಾನತನವನ್ನು ಹೋಗಲಾಡಿಸಿ ಸನ್ಮಾರ್ಗಕ್ಕೆ ಹೆಚ್ಚುವದು ಪ್ರತಿಯೊಬ್ಬ ನೀರಶೈವನ 
ಕರ್ತವ್ಯವಾಗಿರುತ್ತದೆ. ವೀರಶೈವ ಸಮಾಜವು ಎಚ್ಚತ್ತು ಈ ಕಾರ್ಯವನ್ನು ಮಾಡುತ್ತ . 
ಬಂದಿದ್ದರೆ ಈಗಿನ ಕಾಲದಲ್ಲಿ ಈ ಸಮಾಜದ ರಾಜಕಾರಣವು ಅತ್ಯಂತ ಪ್ರಫುಲ್ಲಿತ 
ವಾಗುತ್ತಿತ್ತು.  ಅಂತಹೆ ಸುಬ್ಭೆವವು ವೀರಶೈವರಿಗೆ ಬಾರದೇ ಇದ್ದುದು ಸಮಾಜದ 
ದುರ್ಡೈವವಾಗಿರುತ್ತದೆ. 


ಶ್ರೀರೇಣುಕಾದ್ಕಾ ಚಾರ್ಯರಾಗಲೀ, ಬಸವಾದಿ ಪ್ರಮಥರಾಗಲೀ ಜನಗಳನ್ನು 
ಸನ್ಮಾರ್ಗಕ್ಕೆ ಹಚ್ಚುತ್ತ, ಧರ್ಮಜೋಥೆಯನ್ನು ಮಾಡುತ್ತ ನೀರತೈವರನ್ನಾಗಿ ಮಾಡಿರು 
ತ್ತಾರೆ. ಶ್ರೀ ಬಸವಣ್ಣನನರಂತಹ ಮಹಾ ವಿಭೂತಿಯು ಅವತರಿಸಿ ಕ್ರಾಂತಿಯನ್ನು 
ಮಾಡಿ ನೀರಶೈವ ಸಮಾಜದ ದ್ವಾರವನ್ನು ತೆರೆದು ಸರ್ವರಿಗೂ ಮುಕ್ತಮಾಡಿದ್ದುದೇ 
ಈಗಿನ ಲಿಂಗವಂತ ಸಮಾಜದ ಸ್ಥಿತಿಗೆ ಕಾರಣವಾಗಿರುತ್ತದೆ. ಇಲ್ಲದಿದ್ದರೆ ಅದರ 
ಸ್ಥಿತಿಯೇ ಬೇರೆಯಾಗುತ್ತಿದ್ದಿತು. 

ನೀರಶೈವ ಧರ್ಮೊೋದ್ಧಾರದ ಕಾರ್ಯವು ಬಹಳ ವೇಗದಿಂದಾಗದಿದ್ದರೂ ಮಂದ 
ಗತಿಯಿಂದಲಾದರೂ ನಡದೇ ಇರುತ್ತದೆ. ಕೆಲವು ಮಹನೀಯರು ಈಗಲೂ ಈ ಕಾರ್ಯ 
ವನ್ನು ನಡೆಸಿಯೇ ಇರುತ್ತಾರೆ. ಅಂತಹ ಮಹನೀಯರೇ ವೀರಶೈವೋದ್ಧಾರಕರಾಗು 
ವದರಲ್ಲಿ ಸಂಶಯವಿಲ್ಲ. ಮೊದಲಿನಿಂದಲೂ ಅನೇಕ ಮಹನೀಯರು ಈ ಕಾರ್ಯವನ್ನು 
ಮಾಡುತ್ತ ಬಂದಿರುತ್ತಾರೆ. 


"" ಕ್ರಿಯಾಸಾರ > ಗ್ರಂಥಕಾರರು ತಮ್ಮ ಗ್ರಂಥದ ಮೊದಲನೆಯ ಪರಿಚ್ಛೇದದಲ್ಲಿ 


ಚತುರ್ದಶ ಸಹಸ್ರಂ ಹಿ ಕೈಲಾಸಾವರಣಾಧಿಪಾಃ | 
ಮತಪ್ರವನರ್ತಕಾಸ್ಸರ್ವೇ ಗುರುಪೀಠಾದಿರೋಹಿಣಃ ॥ 


೩೩೪ ಕ ಬಸನತತ್ವ ರತ್ನಾಕರ 


ಅಂದಕೆ- ಹದಿನಾಲ್ಕುಸಾ ಸಾವಿರ ಗುರುಗಳು ಮತಪ್ರವರ್ತಕರಾಗಿ ಕಾರ್ಯವನ್ನು ಮಾಡಿ 
ದ್ದಾರೆ. ಇವರೆಲ್ಲ ಗುರುಪೀಠವನ್ನು ಆಕೋಹಣಮಾಡೀ 6 ಆದ್ದ ರಿಂದ 
"ಇಂಥವರೇ ಈ ಕಾರ್ಯವನ್ನು ಮಾಡಬೇಕೆಂಬುದಿಲ್ಲ. ಪ್ರತಿಯೊಬ್ಬ ನೀರತೈವನೂ 
ತನ್ನ ಜನ್ಮದಲ್ಲಿ ಸ್ವಲ್ಪ ಸಮಯವನ್ನಾದರೂ ನೀರಶೈನ ಧರ್ಮಜೋಧೆಯ ಕಾರ್ಯದಲ್ಲಿ 
ಕೊಡಬೇಕು. ಅಂದರೆ ಅವನು ನೀರಶೈ ವನಾಗಿ ಹುಚ್ಚಿ ದುದಕ್ಕೆ ಸಾರ್ಥಕವಾಗುವದು. 

ಅನಾಚಾರಕ್ಕೆ ನೀರಶೈವ ಧರ್ಮದಲ್ಲಿ ಆಸ ಸ ದನ್ನಿಲ್ಲ. NR ಬಸವಣ್ಣ 
ನವರು ಬಹಳ ಹಳಿದಿರುತ್ತಾರೆ.  "" ಲಾಂಛನಕ್ಕೆ “`ರಣೆಂಜಿ ಲಾಂಛನಕ್ಕೆ ತಕ್ಕ ಆಚರಣೆ 
ಯಿಲ್ಲದಿದ್ದರೆ ನೀ ಸಾಕ್ಷಿಯಾಗಿ ಛೀ ಎಂಜಿ? ಆ ಹೇಳಿರುತ್ತಾರೆ. ವೀರಶೈವ 
ಸಮಾಜದ ಆಚಾರಪರಂಪರೆ- ಸಂಸ್ಕತಿ ಮೊದಲಾದವುಗಳು ಅತ್ಯಂತ ಪವಿತ್ರವಾದವು 
ಗಳೆಂಬುವದನ್ನು ಸವಣ್ಣ ನವರು ಲೋಕದ ಜನಗಳಿಗೆ BANG 
ಮದ್ಯ ಪಾನ, ಸಸ. ಹಾದಿಗಳನ್ನು ತಿರಿಸ್ಕರಿಸಿರುತ್ತಾ ರೆ. 


“ ಲಿಂಗವಿಲ್ಲದೆ ನಡೆವವರ, ಲಿಂಗವಿಲ್ಲದೆ ನುಡಿವವರ, ಲಿಂಗನಿಲ್ಲದೆ 
ಉಗುಳುಕುಂಗಿದರೆ ಅಂದಂದಿಗೆ ಕಿಲಿ )) ಷವಯ್ಯಾ ಏನೆಂಬಿ ಏನೆಂಬೆನಯ್ಯಾ 
ಲಿಂಗನಿಲ್ಲದೆ ನುಡಿವ ಶಬ್ದ ಸೂತಕ ಜಂಟ ಲಿಂಗವಿಲ್ಲದೆ ಗಮಿಸಿ 
ದೊಡೆ ಆ ನಡೆಕುಡಿಗೊಮ್ಮೆ ವ್ರ ತಗೇಡಿ ಕೂಡಲಸಂಗಮದೇವಾ. 1 


“ ಕುಂಬಳಕಾಯಿಗೆ ಕಬ್ಬುನದ ಕಟ್ಟಕೊಟ್ಟರೆ ಕೊಳೆವುದಲ್ಲದೆ ಬಲು 
ಹಾಗಬಲ್ಲುದೇ? ಅಳಿದ ಮನದವಂಗೆ ಶಿವದೀಕ್ಸೆಯ ಕೊಟ್ಟರೆ ಭಕ್ತಿ 
ಎಂತಹುದೋ? ಮುನ್ನಿನಂತೆ ಕೂಡಲಸಂಗಯ್ಯಾ ಮನಹೀನನ ಮಾಸಲ 
ಕಾಯ್ದಿರಿಸಿದಂತೆ.”' 

«ಆಚಾರವೇ ಸ್ವರ್ಗ, ಅನಾಚಾರವೇ ನರಕ? ವೆಂಬುವ ಮಹಾ ಮಂತ್ರವನ್ನು ಸರ್ವರಿಗೂ 
ಬೋಧಿಸಿರುತ್ತಾರೆ. ಮತ್ತು ಬಸವಣ್ಣನವರು 


«ಸಗಣಿಯ ಬೆನಕಂಗೆ ಸಂಪಿಗೆಯರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ 
ಅದರ ಗಂಜಳ ಬಿಡದಣ್ಣಾ, ಮಣ್ಣ ಪುತ್ಥಳಿಯ ಮಾಣದೆ ಜಲದಲ್ಲಿ ತೊಳೆದರೆ 
ನಿಚ್ಚನಿಚ್ಚಕ್ಕೆ ಕೆಸರಹುದಲ್ಲದೆ ಅದರಚ್ಚುಗ ಬಿಡದಣ್ಣಾ, ಲೋಕದ ಮಾನ 
ವಂಗೆ ಶಿವದೀಕ್ಸೆಯ ಕೊಟ್ಟರೆ ಕೆಟ್ಟವನೇಕೆ ಸದ್ಭಕ್ತನಹನು ಕೂಡಲಸಂಗಮ 
ದೇವಾ.” 


ವಚನಶಾಸ್ತ್ರ ಸಾರ ಭಾಗ ೧, ಪುಟ ೬೯ 
"" ಎಲ್ಲರ ದೀಕ್ಷೆಯ ಪರಿಯಂತಲ್ಲ ಎಮ್ಮಯ್ಯನ ದೀಕ್ಷೆ ನಡೆನುಡಿ 
ಶುದ್ಧ ವಾದನರಿಗಲ್ಪಡೆ' ಅನುಗ್ರಹಿಸನೋಡಾ. ಪರಮಾರ್ಥಕೃಲ್ಲದ ಜಡ 
ನರರ ನೊಲ್ಲನೊಲ್ಲ. ದೀಕ್ಷೆಯ ಕೊಡನು ಭವಭಾರಿಗಳ ಮುಖದತ್ತ 
ನೋಡನಯ್ಯ ನಮ್ಮ ಕೂಡಲಚನ್ನಸಂಗಯ್ಯ ನೆಂಬ ಜಾ ಸನ ಗುರು.” 


ಅನಾಚಾರಿಗಳಾದವರಿಗೆ ನೀ ರಶೈ ವ ಧರ್ಮದಲ್ಲಿ ಸಾ ್ಲಿನವಿಲ್ಲನೆಂಬುವದನ್ನು ಮಟ 
ತೋರಿಸಿರುತ್ತೆ ೇನೆಯಷ್ಟೆ 9) 


A EN ಟುಚಗ್ಗಪು ಪಡ ಜೆ ಹ ಸ ಟ್‌ ಸೆ ಲ್ಪ, ಸ ಹ್‌ 


| 
| 
| 


ಬಸವಣ್ಣನವರೂ ಜಾತಿಯ ವಾದವೂ ೩೩೫ 


ಶ್ರೀ ತೋಂಟದ ಸಿದ್ದೇಶ್ವರದೇವರು 

" ಆಚಾರವಿಲ್ಲದ ಗುರು ಭೂತಪ್ರಾಣಿ, ಆಚಾರವಿಲ್ಲದ ಲಿಂಗ ಶಿಲೆ, 
ಆಚಾರವಿಲ್ಲದ ಜಂಗಮ ಮಾನವ, ಆಚಾರವಿಲ್ಲದ ಪಾಜೋದಕ ನೀರು, 
ಆಚಾರವಿಲ್ಲದ ಪ್ರಸಾದ ಎಂಜಲು, ಆಚಾರವಿಲ್ಲದ ಭಕ್ತ ದುಷ್ಕರ್ಮಿ, 
ಇದಕಾರಣ ಅಟ್ಟ ವನೇರುವದಕ್ಕೆ ನಿಚ್ಚಣಿಕೆಯೇ ಸೋಪಾನವಯ್ಯ. ಹರ 
ಪದವನೇರುವದಕ್ಕೆ ಶ್ರೀಗುರು ಹೇಳಿದ ಸದಾಚಾರವೇ ಸೋಪಾನವಯ್ಯ. 
ಗುರು ಉಪದೇಶವ ಮಾರಿ ಮನಕ್ಕೆ ಬಂದಂತೆ ವರ್ತಿಸುವ ಪಾಪಿಗಳ 
ಎನಗೊಮ್ಮೆ ತೋರದಿರಯ್ಯ ಮಹಾಲಿಂಗ ಗುರುಸಿದ್ದೇಶ್ವರ ಪ್ರಭುವೇ.” 

ಶ್ರೀ ಬಸವಣ್ಣನವರು-- 

““ ಸದಾಚಾರ ಸದ್ಭಕ್ತಿ 'ಎಲ್ಲದವರನೊಲ್ಲನಯ್ಲಾ ಅವರಾರಾಧನೆ 
ದಂಡ ನಿಚ್ಚ ನಿಚ್ಚ ಪ್ರಾಯಶ್ಚಿತ್ತರನೊಲ್ಲ ಕೂಡಲಸಂಗಮದೇವಾ ಭೂ 
ಭಾರಕರ.?? $ 

ಹೀಗೆ ಬಸವಣ್ಣನವರು ಹೇಳಿರುವದನ್ನು ನೋಡಿದರೆ ಅನಾಚಾರಕ್ಕಾಗಲೀ, ಅತ್ಯಾಚಾರ 
ಕ್ಯಾಗಲೀ ಕೊಂಚವೂ ಸ್ಲಾನವಿಲ್ಲ. ಹೀಗಿದ್ದರೂ ಸಂಕರ ಮಾಡುತ್ತಾರೆಂದು ಅಜ್ಞಜನ 
ಕೆದುರಿಗೆ ಹೇಳಿಕೊಳ್ಳುತ್ತ ಕೂಡುವದರಲ್ಲಿ ಏನೂ ಹುರುಳಿಲ್ಲ. ಹಾಗೆ ಮಾಡುವವರಿಗೆ 
ಯಾವ ಪುರುಷಾರ್ಥವೂ ದೊರೆಯಲಾರದು. ಅಂತಹ ಮನುಷ್ಯನೇ ಲೋಕದಲ್ಲಿ 
ಅಪಹಾಸ್ಯ ಕ್ಕೀಡಾಗುವದು ನಿಶ್ಚಯ. ಶ್ರೀ ಚನ್ನಬಸವಣ್ಣನವರ ಕೆಳಗೆ ಬರೆದ 


ವಚನವು ಬಹಳ: ಉತ್ಕೃಷ್ಟ ವಾದುದಾಗಿರುತ್ತವೆ. 


ಭು ಶ್ರೀಗುರುವಾದಾತನು ಸಕಲಾಗಮಂಗಳ ಹೈದಯವನರಿದು ತನ್ನ 
ಆದಿಮಧ್ಯಾನಸಾನಮಂ ತಿಳಿದು ಸರ್ವಾಚಾರವು ತನ್ನಲ್ಲಿ ನೆಲೆಗೊಂಡು 
ಉಪದೇಶವ ಮಾಡುವ ಸರಿಯೆಂತೆಂದೊಡೆ ಬ್ರಾ ಹ್ಮಣನಂ ಮೂರು ವರ್ಷ 
ನೋಡಬೇಕು, ಕ್ಷತ್ರಿಯನಂ ಆರು ವರ್ಷ ನೋಡಬೇಕು, ವೈಶ್ಯನಂ 
ಒಂಭತ್ತು ವರ್ಷ ನೋಡಬೇಕು, ಶೂದ್ರನಂ ಹನ್ನೆರಡು ವರ್ಷ ನೋಡಬೇಕು 
ಅದೆಂತೆಂದೊಡೆ -- 


ನೀರಾಗಮ ಪ್ರಮಾಣ | 
ಬ್ರಾಹ್ಮಣಂ ತ್ರೀಣಿವರ್ಷಾಣಿ । ಕ್ಸೃತ್ರಿಯಂ ವರ್ಷಷಟ್ಟುಚ । 
ವೈಶ್ಯಂತು ನವವರ್ಸಾಣಿ । ಶೂದ್ರಂ ದ್ವಾದಶನರ್ಷಾಣಿ ॥ 
ಇಂತೀ ಶೃತ್ಯರ್ಥವನರಿಯದೆ ಉಪಾಧಿನಿಡಿದು ಉಪದೇಶವಂ 
ಮಾಡಿದಾತ ಗುರುವಲ್ಲ ಉಪದೇಶವಿಡಿದು ಉಪಾಧಿಯಲ್ಲಿ ದೀಕ್ಸೆಕೊಂಬಾತ 
ತಿಷ್ಯನಲ್ಲ ಇವರಿಬ್ಬರ ನಿಲವು ಒಂದೇ. ಠಕ್ಕನ ಮನೆಗೆ ಠಕ್ಕ ಬಂದಂತೆ 
ಆ ಗುರು ಶಿಷ್ಯರಿಬ್ಬರನು ರೌರವನರಕದಲ್ಲಿಕ್ಕುವ ನಮ್ಮ ಕೂಡಲಚನ್ನ 
ಸಂಗಮದೇವಾ.'' 
ಈ ವಚನವನ್ನು ಓದುಗರು ಧ್ಯಾನದೃಷ್ಟಿಯಿಂದ ನಿಚಾರಿಸಿದರೆ ಅಜ್ಞಾನಿಯಾದ ಗುರುವಿಗೆ 
ಸಮಾಜದಲ್ಲಿ ಸ್ಥಾನವಿಲ್ಲ. 'ಗುರುವಾದವನು ಸಕಲ ಆಗಮಗಳನ್ನು ಕಲಿತು ಅವುಗಳ 


೩೩೬ ಬಸವತತ್ವ ರತ್ನಾಕರ 


ವಿಷಯಗಳನ್ನೆಲ್ಲ ತನ್ನಲ್ಲಿ ತಿಳಿದು ಸರ್ವಾಚಾರವು ತನ್ನಲ್ಲಿ ನೆಲೆಗೊಳ್ಳು ವಂತೆ ಮಾಡಿ 
ಕೊಂಡು, ard ಜ್ಞಾನಸ ಂಪನ್ನನೂ, ಆಚಾರಸಂಸನ್ನ ನೂ ಆಗಿ ಉಪದೇಶವನ್ನು 
ಅ ಉಪದೇಶವನ್ನು ಫೊಡುವದಕ್ಕಾದರೂ ಒಂದು ಸ ಾಲನಿಯಮಥ . 
್ರಾಹ ಣನಾದವನನ್ನು ಮೂರು ವರ್ಷ ನೋಡಬೇಕು. ಅಂದರೆ ವೀರಶೈವ ಭಕ್ತಿಯು 
ಎ ಅಳವಟ್ಟರುವಜೀ? ಅಷ್ಟಾವರಣಗಳಲ್ಲಿ ನಿಷ್ಕನಾಗಿರುವನೇ ಎಂಬುವ 
ಮೊದಲಾದ ಗುಣಗಳನ್ನು ಪರೀಕ್ಷಿಸಿ ದೀಕ್ಷೆಯನ್ನು ಕೊಡಬೇಕು. ಇದರಂತೆಯೇ 
ಕ್ಸತ್ರಿಯನನ್ನು ಆರು ವರ್ಷಗಳವರೆಗೂ, ವೈಶ್ಯನನ್ನು ಒಂಭತ್ತು ವರ್ಷಗಳವರೆಗೂ, 
ಶೂದ್ರನನ್ನು ಹನ್ನೆರಡು ವರ್ಷಗಳವರೆಗೂ ಪರೀಕ್ಷಿಸಿ ಅವನಿಗೆ ದೀಕ್ಷೆಯನ್ನು ಕೊಡ 
ಬೇಕೆಂದು ವೀರಾಗಮ ಪ್ರಮಾಣವನ್ನು ಕೊಟ್ಟು ವಚನಕಾರರು ಬಹಳ ಚೆನ್ನಾಗಿ 
ಸಮರ್ಥನೆಯನ್ನು ಮಾಡಿರುತ್ತಾರೆ. _, ಗುರುವಾದವನು ಹೇಗಿರಬೇಕು? ಶಿಷ್ಯನ 
ಗುಣಗಳು ಹೇಗೆ ಇರುತ್ತವೆ? ಇವುಗಳನ್ನೆಲ್ಲ ಜೆನ್ನಾಗಿ ನಿರೀಕ್ಷಿಸಿ ದೀಕ್ಷೆಯನ್ನು 
ಕೊಡಬೇಕು ಎಂದು ಹೇಳಿರುತ್ತಾರೆ. 
ಇಲ್ಲಿ ಇನ್ನೊಂದು ಮಹತ್ವದ ವಿಷಯವು ತಿಳಿದುಬರುತ್ತದೆ. ವೀರಶೈವ ಮತವನ್ನು 
ಪ್ರವೇಶಿಸಬೇಕಾದರೆ ಬ್ರಾಹ ನಿಗೂ ಕೂಡ ಮೂರು ವರ್ಷಗಳು ಬೇಕೆಂದು ಹೇಳಿದ 
ಮೇಲೆ ನೀರಶೈವ ಗ್ಯ ಪ್ರಾಶಸ್ತೆಯು ಎಂತಹ ಘನತೆಯುಳ ಸ ದ್ಹಾಗಿರುತ್ತ ದೆಂಬುವದು 
ಇದರಿಂದ ಜನಗಳಿಗೆ ಸ ಸ್ಪಷ್ಟ FRE ಕೆಲವು ಎಶತ್ಯಿವ ಪಂಡಿತರಿಗೆ ವೀರ 
ಶೈವರಲ್ಲಿ ನಾಲ್ಕು ವರ್ಣಗಳುಂಟೆಂದು ಭ್ರಾಮಕ ಕಲ್ಪನೆಯು ಇರುತ್ತದೆ. ಈ ವಚನ 
ದಿಂದ ಅವರ ಕಲ್ಪನೆಯು ಹುರುಳಿಲ್ಲದ್ದು ಮತ್ತು ಅಯೋಗ್ಯವಾದುದೆಂದು ತಿಳಿದು 
ಬರುತ್ತದೆ. 


ನೀರಶೈವನಾಗಬೇಕಾದರೆ ಎಲ್ಲ ವರ್ಣದವರಿಗೂ ಇಂತಿಷ್ಟು ವರ್ಷಗಳವರೆಗೆ ಅವನ | 


ಆಚಾರ ವಿಚಾರಗಳನ್ನು ನೋಡಬೇಕೆಂದು ಹೇಳಿರುವದರಿಂದ ಲಿಂಗವಂತ ಅಥವಾ 
ನೀರಶೈವ ಧರ್ಮವು ನಾಲ್ಕು ವರ್ಣಕ್ಕೆ ಮಾರಿದ್ದು ಅಥವಾ ಅತಿವರ್ಣಿ ಎಂದು ಸ್ಪಷ್ಟ 
ಹೇಳಿದಂತಾಯಿತು. ಹನ್ನೆ ರಡು ವರ್ಷ ಆಚಾರಾದಿ ತಪಗಳನ್ನಾಚರಿಸಿದರೆ ಅವನು 
ವೀರಶೈ ವನಾಗಲು ಯೋಗ್ಯನಾಗುತ್ತಾ ನೆಂದು ಹೇಳಿರುವದರಿಂದ ವೀರಶೈವರಲ್ಲಿ ಶೂದ್ರರು 
ಉಂಟಿಂದು ಹೇಳುವದು ಮೂರ್ಬತನದ ಪ್ರದರ್ಶನವಾಗಿರುತ್ತದೆ. 

ಮೇಲ್ಕಂಡ ವಚನವನ್ನು ಹೇಳುವ ಕಾಲಕ್ಕ ಜಾ ್ಲಾನಿಗಳಾದ ಚನ್ನಬಸವಣ್ಣ “ನವರು 
ನೀರಾಗಮದ ಪ್ರಮಾಣವನ್ನು ಕೊಟ್ಟ ರುತ್ತಾರೆ. ಸ್ರ ನಿಷಯವು ಲಕ ಶ್ಪ್ಯದಲ್ಲಿಡತಕ್ಕ 
ಮಾತಾಗಿದೆ. NER ಮೂಗನ್ನು ಕೊಯ್ಯಬೇಕೆಂದು ಹೇಳಿದ ಶರಣರು ಆಗಮದ 
ಪ್ರಮಾಣವನ್ನೇಕೆ ಕೊಟ್ಟರೆಂಬುವದನ್ನು ಇಲ್ಲಿ ನಿಚಾರಮಾಡುವದು ಅವಶ್ಯಕವಿರುತ್ತದೆ. 
ಶರಣರು ಶಿವಾಗಮಗಳ ಬಗ್ಗೆ ತಿರಸ್ಕಾರಭಾವನೆಯಿಂದ ಹೇಳಿರುವದಿಲ್ಲ.. ಅನಾಚಾರ 
ವನ್ನು ಬೋಧಿಸತಕ್ಕ ಕೆಲವು ಅಶ್ರೌತಾಗನುಗಳೂ, ಶಾಕ್ತೆಯಾಗಮಗಳೂ ಇರುತ್ತವೆ. 
ಅವುಗಳನ್ನು ಕುರಿತು ಹೇಳಿದ ವಾಕ್ಯಗಳಿರುತ್ತನ ಜೆ, ಮದ್ಯಮಾಂಸಾದಿಗಳನ್ನು ಶಾಕ್ತೆಯಾ 
ಗಮಗಳು ಹೇಳುವದರಿಂದ ಶರಣರು ಆಗಮಗಳನ್ನು ಖಂಡಿಸಿದ್ದು ಯಥಾಯೋಗ್ಯವಿರು 
ತ್ತದೆ. ಈ ವಿಷಯವನ್ನು ""ಆಗಮಗಳೂ ಬಸವಣ್ಣ ನವರೂ” ಎಂಬುವ ಪ್ರಕರಣದಲ್ಲಿ 
ವಿಸ್ತಾರವಾಗಿ ಹಾಗಿದೆ. 


ಬಸವಣ್ಣನನರೂ ಜಾತಿಯ ವಾದವೂ ತ್ಲಿತ್ಲಿ೭ 


ಶ್ರೀ ಬಸವಣ್ಣನವರ ಕಾಲದಿಂದ ಅನೇಕ ಮಹಾನ್‌ ಮಹಾನ್‌ ವ್ಯಕ್ತಿಗಳು 
ವೀರಶೈವ ಮತವನ್ನು ಸ್ವೀಕರಿಸಿರುವದು ನೀರಶೈ ವರಿಗೆ ಹೆಮ್ಮೆಯ ಮಾತಾಗಿರುತ್ತದೆ. 
ಅವರಲ್ಲಿ ಕೆಲವರ ಹೆಸರನ್ನು ಇಲ್ಲಿ ಕೊಡುತ್ತೇವೆ. ಬಸವಣ್ಣ ನವರಿಂದ ಮೊದಲುಮಾಡಿ 
ಪ್ರತಿಯೊಂದು ಶತಮಾನದಲ್ಲಿ ವೀರಶೈವ ಮತವನ್ನು ಪ್ರನೇಶಿಸಿದ ಪ್ರಸಿದ್ಧ ಪುರುಷರ 
ಹೆಸರನ್ನು ಕೊಡಲು ಶಕ್ಯವಿಜೆ. ಅದು ಬಹಳ ವಿಸ್ತಾರವಾಗುವ ಕಾರಣ ಕೆಲವರ 
ಹೆಸರುಗಳನ್ನು ಮಾತ್ರ ಇಲ್ಲಿ ಕೊಡುತ್ತೇವೆ. 

ಶ್ರೀ ಶಿದ್ಧರಾಮ ಶಿವಯೋಗಿಗಳು :--ಇವರು ಸೊನ್ನಲಾಪುರದಲ್ಲಿ ಸುಪ್ರಸಿದ್ಧ 
ಶಿವಭಕ್ತರಾದ ಶಿವಯೋಗಿಗಳು. ಇವರಿಗೆ ಚನ್ನಬಸವಣ್ಣನವರಿಂದ ಲಿಂಗಧಾರಣ 
ವಾಗಿರುತ್ತದೆ. ಇವರಿಗೆ ಲಿಂಗಧಾರಣದ ಅನಶ್ಯಕತೆಯುಂಟೋ ಇಲ್ಲವೋ ಎಂಬುವ 
ವಿಷಯದಲ್ಲಿ ಶಿವಾನುಭವ ಮುಂಟಿಪದಲ್ಲಿ ಸಂಪೂರ್ಣ ಚರ್ಜೆಯಾಗಿ,ಲಿಂಗಧಾರಣವಾಗಲೇ 
ಬೇಕೆಂದು ಎಲ್ಲಾ ಶರಣರೂ ನಿಶ್ಚಯಿಸಿ ಲಿಂಗಧಾರಣ ಮಾಡಲಾಯಿತು. ಬಸವಣ್ಣನವರ 
ಧಾರ್ಮಿಕಕ್ರಾಂತಿಗೆ ಇವರಿಂದ ಬಹಳ ಸಹಾಯವಾಯಿತು. ಶರಣರಲ್ಲಿ ಇವರ ಸ್ಥಾನವು 
' ನಾಲ್ಕನೆಯದಾಗಿರುತ್ತದೆ. ಇವರು ಆಗಂತುಕರು ಅಥವಾ ಸಂಕರರೆಂದು ಕರೆದರೆ 
ಶೋಭಿಸುವದೋ ಅಥವಾ ಹಾಗೆ ಕರೆಯುವವರು ಲೋಕದಲ್ಲಿ ಮೂರ್ಬರಾಗುವದಿಲ್ಲವೇ? 
ವೀರಶೈವ ಮಹಾಜನಗಳು ಆಳವಾಗಿ ವಿಚಾರಮಾಡತಕ್ಕ ಸಂಗತಿಯಾಗಿರುತ್ತದೆ. 

ಶ್ರೀ ಜಗದ್ಗುರು ಪಂಡಿತಾರಾಧ್ಯರು ಇವರು ಶ್ರೀಶೈಲ ಪೀಠದ ಜಗದ್ಗುರುಗಳು. 
ಶೈವ ಬ್ರಾಹ್ಮಣರು. ಆಂಧ್ರಭಾಷೆಯಲ್ಲಿ ಪ್ರಕಾಂಡ ಪಂಡಿತರು. ಇವರು ಬಸವಣ್ಣ 
ನವರ ಸಮಕಾಲದವರು. ಬಸವಣ್ಣನವರ ಲಿಂಗಭಕ್ತಿಯ ಕ್ರಾಂತಿಗೆ ಇವರೂ ಕೂಡಿ : 
ಕೊಂಡು ನೀರಶೈವ ಧರ್ಮವನ್ನು ಸ್ವೀಕರಿಸಿದರು. ಇವರು ಪೀಠದ ಜಗದ್ಗು ರುಗಳಲ್ಲ 
ವೆಂದು ಕೆಲನರ ಮತವಿರುತ್ತದೆ. ಯಾರೇ ಇರಲಿ ಲಿಂಗಧಾರಣವಾದದ್ದು ನಿಜ. 

ಶ್ರೀ ಆದಯ್ಯನವರು ಇವರು ನೀರಶೈವ ಶಿವಶರಣರಲ್ಲಿ ಅತ್ಯಂತ ಸುಪ್ರಸಿದ್ಧರು. 
ಶ್ರೀ ಬಸವೇಶ್ವರನ ತರುವಾಯ ಕೆಲವು ದಿವಸಗಳ ನಂತರ ಇದ್ದವರು. ಇವರ ಮೂಲ 
ಸ್ಥಾನವು ಗುಜರಾತದಲ್ಲಿರುವ ದ್ವಾರಕಾ ನಗರವು. ಇವರು ಸೋಮನಾಥನ ಶಿಷ್ಯರು. 
ಇವರು ವ್ಯಾಪಾರಕ್ಕೆಂದು ಕರ್ಣಾಟಕಕ್ಕೆ ಬಂದು ಲಕ್ಷ್ಮೇಶ್ವರದಲ್ಲಿ ವಾಸವಾಗಿದ್ದು, 
ಪಾರಿಶೆಟ್ಟ ಯೆಂಬುವ ಜೈನ ವರ್ತಕನ ಮಗಳನ್ನು ಲಗ್ನವಾಗಿದ್ದರು. ಅವಳಿಗೆ ಪದ್ಮಾವತಿ 
ಯೆಂಬುವ ಹೆಸರಿದ್ದಿತು. ಅವಳು ವೀರಶೈವ ದೀಕ್ಷೆಯನ್ನು ಹೊಂದಿದ್ದಲ್ಲದೆ, ಆದಯ್ಯ 
ನವರೂ ನೀರಶೈವ ದೀಕ್ಷೆಯನ್ನು ಹೊಂದುವಂತೆ ಮಾಡಿದಳು. ಆದಯ್ಯನು ನೀರಶೈವ 
ಧರ್ಮಕಾರ್ಯದಲ್ಲಿ ಬಹಳ ಸಹಾಯಕನಾಗಿ ಕೆಲಸ ಮಾಡಿದನು. ರಾಘವಾಂಕ 
ಮಹಾಕವಿಯು ಆದಿಶೆಟ್ಟ ಪುರಾಣವನ್ನು ಬರೆದಿರುತ್ತಾನೆ. ಆದಯ್ಯನವರ ವಚನಗಳು 
ಸುಪ್ರಸಿದ್ಧವಾದವುಗಳಾಗಿರುತ್ತವೆ. 

ಶ್ರೀಶಂಕರ ದಾಸೀಮಾರ್ಯರು:- ಇವರು ನೀರಶೈನ ಧರ್ಮಸ್ರಚಾರವನ್ನು 
ಚೆನ್ನಾಗಿ ಮಾಡಿದ ಮಹನೀಯರು... ಇವರ ಚರಿತ್ರೆಯು ರೋಮಾಂಚಕಾರಕವಾಗಿರು 
ತ್ತದೆ... ಇವರ ಮೊದಲನೆಯ ಹೆಸರು ಗೋವಿಂದಭಟ್ಟರೆಂಬುವದು ಸುಪ್ರಸಿದ್ದವಿದ್ದಿತು. 
ಇವರು ಶ್ರೇಷ್ಠ ಬ್ರಾ ಹ್ಮಣರಾಗಿದ್ದು ಇಶಿಯ ಯಾತ್ರೆಯ ಸಲುವಾಗಿ ಹೊರಟದ್ದರು. 
ದಾರಿಯಲ್ಲಿ ನವಿಲೆಯೆಂಬುವ ಗ್ರಾಮದಲ್ಲಿ ಶಂಕರಲಿಂಗನ ಗುಡಿಯಲ್ಲಿ ತಪಸ್ಸನ್ನು 

22 


ಫ್ಲಿಷಿಲೆ ಬಸವತತ್ವ ರತ್ನಾಕರ 


ಮಾಡುತ್ತಿರುವಾಗ ಗೋವಿಂದಭಟ್ಟನು ನಿಕಳಾವಸೆ ಯನ್ನು ಹೊಂದಿದನು. ಆಗ 
ಜಂಗಮರೂಪದಿಂದ ಜಡೇಶಂಕರನು ಅವನ ಮೇಲೆ ಅನುಗ್ರಹವನ್ನು ಮಾಡಿ ಲಿಂಗ 
ಧಾರಣ ಮಾಡಿದನು. ಮುಂದೆ ಶಂಕರದಾಸೀಮಾರ್ಯರೆಂಬುವ ಹೆಸರನ್ನು ಹೊಂದಿ 
ಅನಂತ ಮಹಿಮೆಗಳನ್ನು ಮಾಡಿ ಸುಪ್ಪ ಪ್ರಸಿದ್ಧ ರಾದರು. ಇವರು ಶ್ರೇಷ್ಠ ನೀರಶೈವರೆಂದು 
ಹೇಳುವದಿಲ್ಲವೇ? ಟಿ 

ಮಾಯಾಕೋಲಾಹಲರಾದ ಶ್ರೀ ಪ್ರಭುವರ್ಯರು:ಗೊಗ್ಗ ವ್ರೆ ಮೊದಲಾದವರಿಗೆ 
ಲಿಂಗತತ್ವವನ್ನು ಬೋಧಿಸಿ ನೀರಶೈವರನ್ನಾಗಿ ಮಾಡಿದ ಇತಿಹಾಸವು ಸುಪ್ರಸಿದ್ಧವಾಗಿರು 
ತ್ತದೆ. 

ಬಿಜ್ಜ ಳ ಮಹಾರಾಜನ ಮಾಂಡಲಿಕನಾದ ವೈಷ್ಣ ವಕುಲದ ಶಿಂಗಿರಾಜನು ಕವಿಯೂ, 
ನಿದ್ವಾಂಸನೂ, ರಾಜನೂ ಆಗಿದ್ದನು. ಬಸ ಸವಣ್ಣ ನವರಲ್ಲಿ ಭಕ್ತಿಯನ್ನಿಟ್ಟು 
ವೀರಶೈವನಾಗಿ ಶಿಂಗಿರಾಜ ಪುರಾಣವನ್ನು ಸವಾಗಿ ಬರೆದಿರುತ್ತಾನೆ. ಇದು ವೀರ 
ಶೈವರಿಗೆ ಭೂಷಣಾಸ es 0ಕ ( 

ಹರೀಶ್ವರ, i, ಕೆರೆಯ ಪದ್ಮರಸ, ಚಾಮರಸ-- ಈ ಕನಿಗಳೆಲ್ಲ 
ಮೊದಲು ಬ್ರಾಹ್ಮೆಣರಾಗಿದ್ದು ವೀರಶೈವ ಧರ್ಮ ಸ್ವೀಕರಿಸಿ, ಉತ್ಕ ಷ್ಟಗಳಾದ ಕಾವ 
ಗಳನ್ನು ಬರೆದು ನೀರಶೈವ ಸಮಾಜಕ್ಕೆ ಭೂಷಣಾಸ್ಸದರಾಗಿರುವದಿಲ್ಲವೇ? ಹರೀಶ್ವರನು 
ವೀರಶೈವರ ಆದ್ಯ ಕವಿಯೆಂದು ನಾವು ಎದೆಚಪ್ಸ ರಿಸಿ ಹೇಳುವದಿಲ್ಲವೇ? ರಾಘವಾಂಕ 
ಹನಿಯು ಉಪಮಾತೀತನೆಂದು ನಾವು ಹೆಮೆ ಸಡುವದಿಲ್ಲನೇ? ಕುಮಾರವ್ಯಾ ಸರಂತಹ 
 ಮೆಹಾಕನಿಯನ್ನು ಹಿಂದಕ್ಕೆ ಸರಿಸಿ eR ಅರಸರಿಂದ ಜಯಪತಾಕೆಯನ್ನು 
ಸಡೆದ ಚಾಮರಸನು ವೀರಶೈವರಿಗೆ ಅತ್ಯ ೦ತ ಪೂಜ್ಯನಾದ ಕವಿಯಾಗಿರುವದಿಲ್ಲವೇ? 

ಬೀಳಗಿ - ಕಾಗತಿ ಮೊದಲಾದ i ರಾಜವಂಶದ ದೇಶಗತಿಯ ಮನೆತನದವರು 
ನೀರತೈವ ಧರ್ಮವನ್ನು ಸ್ವೀಕರಿಸಿ ಇಂದಿಗೂ ನೀರಶೈವರಾಗಿರುವದು ಭೂಷಣಾಸ್ಪದ 
ವಾದ ಸಂಗ ಆಗಿರುತ್ತ ಡೆ. ಇಂತಹ ಸಾವಿರಾರು ಉದಾಹರಣೆಗಳನ್ನು ಕೊಡಲು 
ಶಕ್ಯ ವಿದೆ. | 

ಶ್ರೀ ಜೇಡರ ದಾಸೀಮಾರ್ಯರು —ಸುಗ್ಗ ಲದೇವಿಯ ಗಂಡನಾದ ಜಯಸಿಂಹ 
ರಾಜನನ್ನು ಜಯಿಸಿ ವೀರಶ್ಛೆ ವನನ್ನಾಗಿ ಮಾಡಿದ ವಿಷಯವು ಸುಪ್ರಸಿದ್ಧವಾದುದಾಗಿದೆ, 
ಈ ಜಯಸಿಂಹನು ಜೈನಮತೀಯನಾಗಿದ್ದು ಚಾಳುಕ್ಯರಾಜ್ಯದ ಒಂದನೇ ಜಯಸಿಂಹ 
ನಿರಬಹುದೆಂದು ಕವಿ ಚರಿತ್ರೆಕಾರರು ತರ್ಕಿಸಿರುತ್ತಾರೆ. 

ಶ್ರೀ ಕೆರೆಯ ಪದ್ಮರಸ ಕವಿಗಳು:--ತ್ರಿಭುವನ ತಾತನೆಂಬ ಆಂಧ್ರದೇಶದ ಬ್ರಾಹ ಣ 

ಕವಿಯನ್ನು ಕ. ಸೋಲಿಸಿ ಅವನನ್ನು ನೀರಕೆ ಸೈ ವನ್ನಾಗಿ ಮಾಡಿರುತಾ _ನೆಯಲ್ಲದೆ, 
ಅವನು ಸದ ಸಸಿಗೆ. ಶಿಷ್ಯನಾಗಿ cS ನೆ. ಮತ್ತು ಹೊರಾಂಬುಧಿಯ 
ರಾಮಣ್ಣ, ಉಭಯ ಕವಿ ಶರಭ ಭೇರುಂಡ, ಕನೀಂದ್ರರಾಘವ, ಮಾಯಿಶೇವ, ಪುರಾಣ 
ಭಟ್ಟ, ಗುರುಭಕ್ತ ಕಾಮಣ್ಣ, ವಿಶ್ವಣ್ಣ, ನಾಗನಾಥಾರ್ಯ, ಅತಿರಸಿಕ ಕರ್ಣಾಭರಣ 
ದೇವರಸಪಂಡಿತ, ಹಂಪೆ ಜಿ ತ ಜಗದಾರಾಧ್ಯ ನಾಗಿದೇವ, ಅಷ ಶ್ಚಭಾಷಾ 
ಕವೀಶ್ವರ ಶಿವದಾಸ, ದಾವರಸ್ಕ ಶರಣಕವಿ ಸೊಸಿ ಪದ್ಮರಸ ಫೆಕೂಡ ಇದ್ದು. 
ವೀರಶೈವ ಧರ್ಮವನ್ನು ಸಿ ಸ್ವೀಕರಿಸಿದ್ದು ದು ತಿಳಿದುಬರುತ್ತದೆ. yy 


ಬಸವಣ್ಣನವರೂ ಜಾತಿಯ ವಾದವೂ ೩ರ 


ಶ್ರೀ ಪಾಲ್ಕುರಿಕೆಯ ಸೋಮನಾ ನಾರಾಧ್ಯ ರು ವೈಷ್ಣವನಾದ ಚಕ್ರಪಾಣಿ ರಂಗನಾಥ 
ನನ್ನು ಸ ಸೋಲಿಸಿ, ತಮ್ಮ ಮಗ ಸು ಬಸವೇಶ್ವ ರನಿಂದ ಅಷ್ಟಗೆ | 
ವೀರಶೈವ ದೀಕ್ಷೆ ಯನ್ನು ಕಿರ 

AA ಹೆಸರನ್ನು ಹೇಳುತ್ತಹೋದರೆ ಅದೊಂದು ದೊಡ್ಡ ಗ್ರಂಥವಾಗಬಹು 
ದಾಗಿದೆ. , ಶಾಸ್ತ್ರೋಕ್ತ ಲಿಂಗಧಾರಣವಾದ ಮೇಲೆ ತಾನು ಶುದ್ಧ ನೆಂಬುವ ಭಾವನೆ 
ಇರಬೇಕು. ಆದ್ದ ಗ್ರ ಮೊಗ್ಗೆಯ ಮಾಯಿಡೇವಾಚಾರ್ಯರು | 

.: ಶ್ರಪಚನಪೈವ ದಂತರಮನೊರ್ಮೆ ವಿಚಾರಿಸಿನೋಡೆ ಲೋಕ 

ದೊಳ್‌ | ಶ್ತ ಸಚನೆಬಲ್ಬ ಲಾ ಜನದಬುದಿಗೆ ದೈವಮನೊಲ್ಹು ಮುಟ್ಟ ದಲ್ಲಿ 

ಪರಮಶುದ್ಧ ತಾಸ ಒರಣೆಯಿಲ್ಲದ ಶುದ ್ಸ ಸಲೇಪಭಾವ ಮಾಶ್ವ ಹಡ ತಟ್ಟು 

ಮುಟ್ಟಿ ನತೆಯಲ್ಲಿಯ ಬರ್ಪುದರಿಂ ಶನಾಧವಾ'' 


ಕರ್ಮಭ್ರಾ 5k ಜನರ ಆಚರಣೆಯನ್ನು ನೋಡಿದರೆ ಅವರ ಬುದ್ಧಿ ಗೆ ಪೈವಕ್ಕಿಂತಲೂ 
ಚಂಡಾಲನೇ ಬಲ್ಲಿದನೆಂದು ತೋರಿರುವತೆ ಕಾಣುತ್ತದೆ. ಏಕೆಂದರೆ ನ್ನ ಲಿ ಇಷ್ಟ ಲಿಂಗ 
ಸಂಬಂಧವಿರುವಾಗ ತಾನು ಯಾವಾಗಲೂ ಪರಿಶುದ ನಾಗಿರುನೆನೆಂಬುವ ಜಾಜಿ ಇಲ್ಲದೆ 
ಚಂಡಾಲನು ತನ್ನನ್ನು ಸೋಂಕಿದ ಮಾತ್ರದಿಂದಲೇ ತನಗೆ ಅಶುಚಿತ ವು ಬರುವುದೆಂದು 
ತಿಳಿಯುವನು. ಪರಿಶುದ ಭಾವವನ್ನು ಜೂ ಬದ ಪೈ ನಸಂಬಂಧಕ್ಕಿಂತಲೂ 
ಚಂಡಾಲನ ಸ್ಪರ್ಶದಲ್ಲಿ ಅಧಿಕ ಶಕ್ತಿ ಇರುವದೆಂದು ಭಾನಿಸಿದಂತಾಯಿತೆಂದು ಮೇಲಿನ 
ಶ್ಲೋಕದ ಅಭಿಪ್ರಾ ಯವಾಗಿರುವಡು. 
ಆದ್ದ ರಿಂದ ಗುರುವಿನಿಂದ ಲಿಂಗಧಾರಣವನ್ನು ಹೊಂದಿದವನು ಸನಿತ್ರನಾಗಿ, 
ರುವನು. “ ಸಮಾಜದಲ್ಲಿ ಜಾತಿಗಳಾಗಲೀ, ವರ್ಣಗಳಾಗಲೀ ಇಲ್ಲವೆಂದು ಇಲ್ಲಿಯವರೆಗೆ 
ಅನೇಕ ಪ್ರ ಮಾಣಗಳಿಂದ ಹೇಳಿದ್ದಾಯಿತು. ಆದ್ದರಿಂದ ಶ್ರಿ ಶ್ರೀ ಬಸವಣ್ಣನವರು 
«« ಭಕ್ಕನಾಗಿ ಲಿಂಗ ಜಂಗಮವ ಪೂಜಿಸಬೇಕು. ಭಕ್ತನಾಗಿ ತನ್ನ ತಾ 
ಪೂಜಿಸಿಕೊಂಬುದು ಎಂತಯ್ಯಾ? ಸ್ವಾಮಿ ಭೃತ್ಯ ಸಂಬಂಧವು ಎಂತಯ್ಯಾ 
ಪೂರೈಸ ಸುವದು? ಕಡಡಲಸ ಜ.0 . ಕಣ್ಣ ಕಟ್ಟ ಕನ್ನಡಿಯ ತೋರು 
ವಂತೆ.?? 
ಸದ್ಗು ರುವಿನಿಂದ ದೀಕ್ಷೆಯನ್ನು ಹೊಂದಿದ ಮೇಲೆ ಅವನು ಪವಿತ್ರ ನಾಗುತ್ತಾ ನೆಂದು 
= ಮೊದಲೇ ಹೇಳಲಾಗಿದೆಯಸ್ಟೆ 9% ಗುರುವಿನ ಮಹಾತ್ಮೆ ತಯ ಬಗ್ಗೆ ಬೇಕಾದಷ್ಟು 
ಪ್ರಮಾಣಗಳು ಸಿಗುತ್ತವೆ. 
ನೀರತೈವಾನಂದಚಂದ್ರಿಕಾ--ಪುಟ ೫೦ 
ಅಗಾಧ ಸಂಶಯಾಂಬೋಧಿ ತಾರಕಾನುಗ್ರಹಪ್ರದಃ । 
ಷರಮುಜ್ಞಾನ ರೂಪತ್ವಾತ್‌ ಗುರುರೇವ ಸರಶ್ಲಿವ ವಃ ॥ 
ಶಿವಧರ್ಮೊೋತ್ತರದಲ್ಲ-- 
ಸಯೇವ ವಂದ್ಯ: ಪರಿಪೂಜನೀಯಃ । 
ಸಯೇವ ವನತಾತಾ ಜಗತಾಂ ಹಿತಾ ಚ | 
ಸಯೆಕೇವ ಬಂಧು: ಸ ಗುರು: ಶಿವಸ್ಸ್ಯಾತ್‌ | 


ಜಾ ನಾವವ್ಭತಂ ಯಃ ಪರಮಂ ಪ್ರದದ್ಯಾ ತಳ ॥ 


೩೪೦ ಬಸವತತ್ವ ರತ್ನಾಕರ 


ಸೂತಸಂಹಿತೆಯಲ್ಲಿ 


ಗುರುಮೂರ್ತಿಶ್ಶಿವಸ್ಸಾಕ್ಸಾತ್‌' ನಾನ್ಯಥಾ ಚ ಸುರೇಶ್ವರ । 
ವರ್ತತೇ ಪಾದಯುಗೆ ಹೇತು ತ್ರೆ ಶೈ ಲೋಕಂ ಸಚರಾಚರಂ ॥ 


ಮೇಲಿನ ಮೂರು ಶ್ಲೊ AE pe ಗುರುವು ದೊಡ್ಡ ವನು, > ಸ್ಟರೂಸನು. ಅವನು 
ಬಸನ; ಪೂಜನೀಯನು. ಸ್ಯನಿಗೆ ತಂದೆ ತಾಯಿಗಳ ಸ್ವ ೂಪನು ಮತ್ತು ಜ್ಞಾನ 
ಸ್ವರೂಪನೂ ಎಂದು ಹೇಳಿದೆ. 

ನಾವು ಗುರುವಿನ ಮಹಾತ್ಮೆಯನ್ನು ತಿಳಿದುಕೊಳ್ಳುವ ಕಾಲಕ್ಕೆ ಗುರುವು ಹೇಗೆ 
ಇರಬೇಕು? ಎಂತಹ ಗುರುವಿದ್ದ ಶಿಷ ನು ಉದ್ದಾ ಕೈನಾಗುವೆಕೆಂಬುವದನ್ನೂ ಕೂಡ 
ಲ. ಅತ್ಯ ೦ತ ಮಹತ್ವ ದ್ಯಾ ಗಿರುತ್ತ ಡೆ ಗುರುವಿನ ಸಗ ಒಯೆನ್ನು 
ಹೇಳಿಕೊಳ್ಳುತ್ತ ತಮ್ಮ ಉಟರೆನನ್ನು. ಫೋಪಿಸಿಕೊಳ ತಕ್ಕ ಅನಂತ ಹಗಳು ನಾವು 
ನೋಡುತ್ತ ಲಿದ್ದೇವೆ. ಗುರುವಿನ ನಿತಹಾತ್ಮೆಗಿಂತೆ ಎಂತಹ ಗುರುವಿರಬೇಕೆಂಬುವದೇ 
ನಮ್ಮ ಮುಂದಿರತಕ್ಕ ಈಗಿನ ಪ್ರಶ್ನೆಯಾಗಿರುತ್ತದೆ. ಎಂತಹ ಗುರುವು ಇರಬೇಕೆಂಬುವ 
ಬಗ್ಗೆ ಅನೇಕ ಪ್ರಮಾಣಗಳುಂಟು. 


ಶಿದ್ಧಾಂತಶಿಖಾಮಣಿ-- 


ಉಪೈತಿ ಲೋಕೆನಿಖ್ಯಾತಂ ಲೋಭ ಮೋಹ ನಿವರ್ಜಿತಂ । 
ಆತ್ಮತತ್ವ ವಿಚಾರಜ್ಜಂ ವಿಮುಕ್ತನಿಷಯಭ್ರಮವಮ್‌ ॥ 
ಶಿನಸಿದ್ಧಾ ೦ತ ತತ್ವಜ್ಞಂ ಛಿನ್ನಸಂದೇಹ ವಿಭ್ರ ಮಂ । 
ಸರ್ವತಂತ್ರ ಪ್ರ ಯೋಗಜ್ಞ ೦ “ರಂ ಸತ್ಯವಾದಿನಂ | 
ಕುಲಕ್ರ ತ *ಕುಮಾರ್ಗಾಚಾರ ಓಕ ಬಿ 
ಶಿವಧ್ಭಾನಂ ಪರಂ ಶಾಂತಂ ಶಿವತತ್ವ ವಿನೇಕಿನಮ್‌ | 
ಭಸ್ಮೋದ್ಧೂ ಲಿತನಿಷ್ಣಾತಂ ಭಸ್ಮತತ್ವ ನಿವೇಕಿನಮು್‌ । 
ತ್ರಿಪುಂಡ್ರಧಾರಣೋತ್ಕಂಠಂ ಧೃತರುದ್ರಾಕ್ಬ್ಸಮಾಲಿಕಾಂ | 
ಲಿಂಗಧಾರಣಸಂಯುಕ್ತಂ ಲಿಂಗಪೂಜಾ ಪರಾಯಣಂ | 
ಲಿಂಗಾಂಗಯೋಗತತ್ವಜ್ಞಂ ನಿರೂಢಾದ್ವೈತವಾಸನಂ 
ಲಿಂಗಾಂಗ ಸ್ಮಲಭೇದಜ್ಞಂ ಶ್ರೀಗುರುಂ ಶಿವನಾದಿನಂ । 
ಶೇನೇತ ಸರಮಾಚಾರ್ಯಂ ಶಿಷ್ಕೋ ಭಕ್ತಿಸಮನ್ಸಿತಃ ॥ 


ಅಂದರೆ- ಲೋಕವಿಖ್ಯಾತನಾಗಿಯೂ, ಲೋಭಮೋಹಾದಿಗಳನ್ನು ಬಿಟ್ಟ ವನಾಗಿಯೂ, 
ಆತ್ಮತತ್ವನಿಚಾರವನ್ನು ಚೆನ್ನಾಗಿ ತಿಳಿದವನಾಗಿಯೂ, ವಿಷಯಾದಿಗಳನ್ನು ಬಿಟ್ಟು 
ಶಿವಸಿದ್ಧಾಂತ ತತ್ವಗಳನ್ನು ಚೆನ್ನಾಗಿ ತಿಳಿದವನಾಗಿಯೂ, ಸಂದೇಹಗಳನ್ನು ನಾಶಮಾಡಿ 
ದವನಾಗಿಯೂ, ಎಲ್ಲ ತಂತ್ರಗಳ ಪ್ರಯೋಗವನ್ನು ಅರಿತವನಾಗಿಯೂ, ಧಾರ್ಮಿಕನೂ, 
ಸತ್ಯವಾದಿಯೂ, ಕುಲಕ್ರಮವಾಗಿ ಬಂದ ಆಚಾರವನ್ನು ಬಿಡದಿ, ಕೆಟ್ಟಾಚಾರಗಳನ್ನು 
ಮಾಡದೆ ಇರುವವನಾಗಿಯೂ, ಶಿವಧ್ಯಾನಪರನಾಗಿಯೂ, ತಿವತತ್ವವನ್ನು ತಿಳಿದವ 
ನಾಗಿಯೂ, ಭಸ್ಕೋದ್ಧೂ ಲನದಲ್ಲಿ ನಿಷ್ಣಾತನಾಗಿ ಭಸ್ಮತತ್ತವನ್ನು ತಿಳಿದವನಾಗಿಯೂ, 
ತ್ರಿಪುಂಡ್ರಧಾರಣದಲ್ಲಿಯೂ, ರುದ್ರಾಕ್ಷೆಗಳನ್ನು ಧರಿಸುವದರಲ್ಲಿಯೂ, ಲಿಂಗಧಾರಣ 
ದಿಂದ ಕೂಡಿಕೊಂಡು ಲಿಂಗಾಂಗಸಂಯೋಗ ತತ್ವಜ್ಞನಾಗಿಯೂ, ಲಿಂಗಾಂಗ ಸ್ಥಲಭೇದ 


ಬಸನಣ್ಣನನರೂ ಜಾತಿಯ ವಾದವೂ ತಳಗ 


ಗಳನ್ನು ಬಲ್ಲವನಾಗಿಯೂ ಇರತಕ್ಕ ಗುರುವನ್ನು ಹೊಂದಿ ಶಿಷ್ಯ ನು ಭಕ್ತಿಯಿಂದ ಕೂಡಿ 
ತ ಅವನ ಸೇನೆಯನ್ನು ಮಾಡಬೇಕು. 

ಹೀಗೆ ಬಸವಣ 9 ನವರು ಲಿಂಗಧಾರಿಗಳಲ್ಲಿ ಜಾತಿಭೇದವಿಲ್ಲೆಂದು ಸಾರಿ ಶಿವಭಕ್ತಿ 
ಸಂಪನ್ನರೂ, ಆಚಾರನಿಷ್ಮರೂ ಆದ ಯಾವ ಜಾತಿಯವನೇ ಇರಲಿ ಲಿಂಗಧಾರಣ 
ಮಾಡಿಕೊಳ್ಳಬೇಕೆಂದು ಮುಕ್ತದ್ವಾರ ಮಾಡಿದರು. ಆಗಮಾದಿಗಳಲ್ಲಿ ಜಾತಿಯು 
ನೀರಶೈವನಿಗೆ ಇಲ್ಲವೆಂದು ಪ್ರಮಾಣಗಳಿದ್ದರೂ, ಕೃತಿಯಲ್ಲಿ ಬಂದಿರಲಿಲ್ಲ. ಅದನ್ನು 
ಪ್ರಚಂಡತರವಾಗಿ ಪ್ರಚಾರಮಾಡಿ ಜನಸಾಮಾನ್ಯರಲ್ಲಿ ಕೃತಿಗಿಳಿಸಿದವರು ಬಸವಣ್ಣ 
ನನರು. ಅವರ ಮಾರ್ಗದಂತೆ ಅನೇಕ ಜನ ಅವರ ಅನುಯಾಯಿಗಳೂ ಕೂಡ ಅದೇ 
ಮಾರ್ಗವನ್ನು ಅನುಸರಿಸುತ್ತ ಬಂದದ್ದರಿಂದ ಕನ್ನಡ ನಾಡೆಂದರೆ ಲಿಂಗವಂತರ ನಾಡು 
ಎಂಬುವಷ್ಟು ಪ್ರ ಸಿದ್ಧಿ ಯನ್ನು ಹೊಂದಿತು. 


ಬ | ದ್ಯ ಯಿಂದ ಈ ಕಾರ್ಯವು ಅತ್ಯಂತ ಮಹತ್ವದ್ದು. ವೀರಕೈನ 
ಧರ್ಮವು ಜೀವಂ x] ಧರ್ಮವಾದುದೆಂದು ಹೇಳಿಸಿಕೊಳ್ಳ ತಕ್ಕದ್ದೂ ಆಗುವದಲ್ಲದೆ, 
ರಾಜಕೀಯ ದೃ ಷ್ಟ ಯಿಂದ ಈ ಕಾರ್ಯವು ಈಗಿನ ಪ್ರಜಾಪ್ರ ಭುತ್ವ ದ ಯುಗಡಲ್ಲಿಯ 958 
ವರ್ಣಿಸಲಿಕ್ಕೆ ಬಾರದಷ್ಟು ಮಹತ್ವದ ಕಾಯಾ “೯ ತೆ. 


ಬಸವಣ ್ಲ ನವರ sl ಗಳೇನೋ ಜಗತ್ತಿನಲ್ಲಿ ಅತಿ ಮಹತ್ವ ಸೈದವುಗಳಾಗಿರುತ್ತ ಕ 
ಆದರೆ ಬಸ ಸವಣ್ಣನ ಭಕ್ತ ಸದು ಹೇಳಿಕೊಳ್ಳುತ್ತಿರುವವರು ಸಭ ವಿಶಾಲವಾದ ತತ್ವ 
ಗಳನ್ನು ಅರಿತು ಸ ಮಾಡದೆ ಇರುವ. ಒಂದು ದೊಡ್ಡ ಕೊರಕೆಯಾಗಿರುತ್ತ ಡೆ 
ಬಸವಣ್ಣನವರ ತತ್ವಗಳನ್ನು ಲೋಕದ ಮುಂದಿಟ್ಟರೆ ಎಷ್ಟೋ ಮಹತ್ಕಾರ್ಯಗಳನ್ನು 
ಮಾಡಿದಂತಾಗುತ್ತದೆ. ಅಂತಹ ಸದ್ಭುದ್ದಿಯು ಬಸವಣ್ಣನವರ ಭಕ್ಕರಿಗೆ ಬೇಗನೆ 
ಉಂಟಾಗಬೇಕಾಗಿರುತ್ತದೆ. ಮಹಮ್ಮದ್‌ ಪ್ಯಗಳಟರರು ಅಂತ್ಯಕಾಲದಲ್ಲಿ ಸ್ವಲ್ಪೇ 
ಅನುಯಾಯಿಗಳನ್ನು ಬಿಟ್ಟುಹೋಗಿದ್ದರು. ಏಸುಕ್ರಿಸ್ಕರ ಅಂತ್ಯಕಾಲದಲ್ಲಿ ೧೭ ಜನ 
ಪ್ರಮುಖ ಶಿಷ್ಯ ರಿದ್ದ ರು. ಅವರ ತರುವಾಯ ಅವರ ಬಾಜು ಅವರ ಶಿಷ್ಯ ರ ಪ್ರಚಂಡ 
ಸಾಹಸದ ಡಿಗೆ ಜಗತ್ತಿನಲ್ಲಿ ಎಲ್ಲ ಸಮಾಜಕ್ಕೆಂತಲೂ ಹೆಚ್ಚಿಗೆ ಅಂಡ ೬೦ “ಕೋಟ 
ಕೈಸ್ತರನ್ನು ನಾನು ಕಾಣಬಹುದು. ಈ ಗೌರವವು ಏಸುಕ್ರಿಸ್ತನ ಶಿಷ್ಯ ರಿಗೆ ಲಭಿಸತಕ್ಕ 
ದ್ದಾ ಗಿದೆ. ಸೈಗಂಬರರ ಶಿಷ್ಯ ರ ಕಾರ್ಯವಂತೂ ಜಗತ್ತಿ ನ ಸತ ಮೂಲೆಗಳಲ್ಲಿ 
ಅದ್ಭುತವಾಗಿ ನಡೆಯುತ್ತಿ ಸುಡ ಜಗತ್ತಿನ ಮೂಲೆ ಮೂಲೆಗಳಲ್ಲಿಯೂ ಮುಸಲ್ಲಾ ನ 
ರನ್ನು ನಾವು ಕಾಣಬಹುದು. ಬುದ್ಧಜೇವನ ಪ್ರ ಸ.ಮುಖರಾದ ನು ಜನ ಶಿಷ್ಯ ಬಡ 
ಆ ಮತವು ಪ್ರಬಲವಾಗಿ ಜಗತ್ತಿನಲ್ಲಿ ನಾವು ನಲವತ್ತು ಕೋಟ ಬೌದ್ಧ ಮತದವರನ್ನು 
ಕಾಣಬಹುದು. 

ಜಗತ್ತಿನ ಸುದ್ದಿ ಯೊತ್ತ ಟ್ಟ ಗಿರಲಿ, ಹಿಂದೂಸ್ಲಾನದ ಮೂರು- ನಾಲ್ದು ಪ್ರಾ ೦ತಗಳನ್ನು 
ಬಿಟ್ಟ ರಾಯಿತು ರಿಂಸವಂತರ ಸುಳಿವೇ ಇರುವದಿಲ್ಲ. ಆದ್ದ ರಿಂದ ಶ್ರೀ ಬಸವ ಮಹಾತ್ಮನ 
ತತ್ವ ಬಳು ಜಗತ್ತಿನಲ್ಲಿ ವ್ಯಾಪಿಸಿ ಜಗತ್ತಿನ ತುಂಬ ಲಿಂಗನಂತರನ್ನು ಕಾಣಬೇಕೆಂಬುವ 
ಸಜ್ಜಿ (ಶವು ಬಸವಣ್ಣನವರ ಶಿಷ್ಯರಿಗೆ ಇರಬೇಕಾದುದು ಅಗತ್ಯವಾಗಿರುವ 
ದಿಲ್ಲವೇ? ಅಂತಹ ಸದ್ದು. ದ್ಧಿ ಯು ವೀರಶೈವ ಸಮಾಜಕ್ಕೆ ಬರುವದು ಮಹತ್ವ ದ್ಟಾಗಿರು 


ವದಿಲ್ಲವೆ? 


೩೪೨ ಬಸವತತ್ವ ರತ್ನಾಕರ ಶ್ಲ 


ಯಾವ ಧರ್ಮದ ತತ್ವ ಗಳೇ ಆಗಲಿ ಜಗತ್ತಿನಲ್ಲಿ ಪ ಪ್ರಸಾರವಾಗಬೇಕಾದರೆ 
ಆ ಧರ್ಮದ ಜನರ ಶಿಸ್ತು ಕತೆ ಸಂಘಟನೆಗಳೇ ಪತನ ಈಗ ಜಗತ್ತಿನಲ್ಲಿ 
ಸ್ರಷಿದ್ಯಗಳಾಥ ಕ್ರಿಶ್ಚಿಯನ್‌, ಮುಸಲ್ಮಾನ, ಬೌದ್ಧ, ಆರ್ಯಸಮಾಜ ಮೊದಲಾದ 
ಮತಗಳು ಖೆ ಪೈಪೊ ಪೋಟಯನ್ನು ನಡೆಸಿರುತ್ತವೆ. ನೀರಶೈವರು ಇಂತಹ ಸ್ಪರ್ಧೆಯ ಕಾಲದಲ್ಲಿ | 
ಸುಮ್ಮನಿರುವದು ಭೂಷಣವಾಗಿದೆಯೇ. ಅನ್ಯರಿಗೆ ಹಿಂಸೆಯನ್ನು ಸೊಡುನರು ನಮಗೆ 
ಬೇಡ. ಒತ್ತಾಯ ಮಾಡುವದೂ ಬೇಡ. ನಮ್ಮ ತತ್ವಗಳ ಶ್ರೇಷ ತೆಯನ್ನು ಜನಗಳ 


ಮುಂದಿಡುವದು ನಮ್ಮ ಕರ್ತವ್ಯವಾಗಿರುವದಿಲ್ಲವೇ? 


ಹದಿಮೂರನೆಯ ಪ್ರಕರಣ 
ಬಸವಣ್ಣನನರೂ ಅಸ್ಪೃಶ್ಯೋದ್ಹಾರವೂ 


ಶ್ರೀ ಬಸವಣ್ಣ ನವರು ಮಾಡಿದ ಅತ್ಯದ್ಭುತ ಕೃತಿಗಳಲ್ಲಿ ಅಸ್ಪ ಎಶ್ಯೋದ್ಧಾರವೂ 
ಬಾವಾಸಿಕುತ್ತ ದೆ. ೮೦೦ ವರ್ಷಗಳ ಹಿಂದೆ ಹ ಪ ಜ್‌ ಬ ಾಡಿದುದನ್ನು 
ನೋಡಿದರೆ ಈಗಿನ ಸಾಮಾಜಿಕ ಸುಧಾರಕರೂ ಅತ್ಯಂತ ಆಶ್ಚ ರ್ಯಚಕಿತರಾಗುತ್ತಾರೆ. 
ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಮಹದಂತರವಿರುತ್ತದೆ. ವರ್ಣಗಳ ಪ್ರಾಬಲ್ಯ, 
ಜಾತಿಯ ಹೆಚ್ಚಳ, ಅಂತಹ ಕಾಲದಲ್ಲಿ ಬಸವಣ್ಣನವರು ಈ ಕಾರ್ಯನನ್ನು ಮಾಡಿದುದು 
ನಿಜವಾಗಿಯೂ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಯಾವ ಜನಾಂಗವು ವೇದವೋದುವ 
ದೊತ್ತೊಟ್ಟಿ ಗಿರಲಿ ವೇದಘೋಷಣವನ್ನು ಕೇಳಿದರೆ ಶೀಸವನ್ನು ಕುದಿಯುವಂತೆ ಕಾಯಿಸಿ. 
ಅವರ ಕಿವಿಯಲ್ಲಿ ಸುರಿಯಬೇಕೆಂದು ಹೇಳುವ ಕಾಲದಲ್ಲಿ ಇಂತಹ ಕಾರ್ಯ ಮಾಡುವದು 
ಸುಸಾಧ್ಯವಾದುದಲ್ಲ. ಆದರೆ ಬಸವಣ್ಣನವರಂತಹ ಕೃತಿನೀರರಿಗೆ ಯಾವುದುತಾನೇ 
ಅಸಾಧ್ಯ? ಹಿಂದೂ ಧರ್ಮದಲ್ಲಿ ಆರು ಕೋಟ ಜನಗಳನ್ನು ಕತ್ತೆ ನಾಯಿ ನರಿಗಳಿಗಿಂತಲೂ 
ಕನಿಷ್ಕಭಾವನೆಯಿಂದ ತಿಳಿದದ್ದರಿಂದಲೇ ಅದರ ಘೋರ ಪಾಪವನ್ನು ಹಿಂದೂ ಧರ್ಮವು 
ಅನುಭನಿಸುತ್ತಲಿದೆ. ಹಿಂದೂ ಧರ್ಮಕ್ಕೆ ಮೂಲ ಧರ್ಮಗ್ರಂಥಗಳಾದ ವೇದೋಪ 
ನಿಷತ್ತುಗಳಲ್ಲಿಯೂ, ಆಗಮಗಳಲ್ಲಿಯೂ ಅಸ್ಪೃಶ್ಯ ಎಂಬುವದೊಂದು ಜಾತಿಯು ಇದ್ದಿ 
ತ್ರೆಂಬುವದು ಎಲ್ಲಿಯೂ ಕಂಡುಬರುವದಿಲ್ಲ. ಹೀಗಿದ್ದರೂ ಒಂದು ದೊಡ್ಡ ಜನಾಂಗವನ್ನೇ 
ತುಳಿದುಹಾಕಿ ಮೂಲೆಗುಂಪು ಮಾಡಿದ್ದುದು ಸತ್ಯವಾಗಿಯೂ ಭಯಂಕರ ಅನ್ಯಾಯದ 
ಕಾರ್ಯವೆಂದು ವಿವೇಕಿಗಳಾದವರು ಹೇಳದೆ ಇರಲಾರರು. ಮತ್ತು ಮೇಲಿನ ವರ್ಣ 
ದವರೆಂದು ಹೇಳಿಕೊಳ್ಳುವವರಿಗೆ ನಾಚಿಕೆಗೇಡಾದ ಮಾತಾಗಿರುತ್ತದೆ. ಬರಬರುತ್ತ 
ಹಿಂದೂ ಧರ್ಮದಲ್ಲಿ ಅನೇಕ ಜಾತಿಗಳಾದುದರಿಂದ ಹಿಂದೂ ಸಮಾಜವು ಸರಸ ಸ್ಪರ ಜಗಳದ 
ತವರುಮನೆಯಾಗಿರುತ್ತದೆ. ಅಸ್ಪೃಶ್ಯರಲ್ಲಿಯೂ ಅನೇಕ ಅವಾಂತರ ಹಗ 
ಭರತ ಮೊದಲು ಹಿಂದೂ ಜನರು ಮಾತ್ರ ಇರುತ್ತಿ ದ್ದರು. ಈಗಿನ ಕಾಲದ 
ಸ್ಥಿತಿಯು ಹಾಗಿರುವದಿಲ್ಲ. ಈ ಧರ್ಮದಲ್ಲಿಯ ಮೇಲು ಕೀಳುಗಳ ಲಾಭವನ್ನು ಪಡೆದು 
ಸರಧರ್ಮಿಯರು ಅಂದರೆ ಮುಸಲ್ಮಾನ ಮತ್ತು ಕ್ರಿಶ್ಚಿಯನ್ನರು ತಮ್ಮ ತಮ್ಮ ಸಮಾಜ 
ಗಳನ್ನು ಪ್ರಚಂಡತರವಾಗಿ ಬೆಳೆಯಿಸುತ ತ್ರಲಿದ್ದಾರೆ. 'ೆುಸಳ್ಕಾನರು ನರದೇಶಗಳಿಂದ 
ಬಂದವರೆಷ್ಟು? ಈಗ ಅವರ ಸಂಖ್ಯೆಯೆಷ್ಟು? ಎಂಬುವದನ್ನು ವಿಚಾರಿಸಲಾಗಿ ವಿಚಾರ 
ಸರರಾದ ಜನರಿಗೆ ವೇದನೆಯಾಗುವದು ಸಹಜವಾದುದಾಗಿದೆ. ನಮ್ಮ ದೇಶದ ನಾಲ್ವಾಣೆ 
ಭಾಗವನ್ನು ತೆಗೆದುಕೊಂಡು ಸ್ವತಂತ್ರ ಸಾರ್ವಭೌಮ ಸರಕಾರವನ್ನು ರಚಿಸಿದರು. 
ವರ್ಣಗಳು ಮೊದಲು ಗುಣದಿಂದಾದವು, ಅವುಗಳೇ ಕಾಲಾಂತರದಲ್ಲಿ ಜಾತಿವಾಚಕ 
ಗಳಾದವು. ಮೂಲ ವೇದಾದಿಗಳಲ್ಲಿ ಈ ಭೇದಗಳು ಇರುವದಿಲ್ಲವಾದರೂ ಅನೇಕ 
ಟೀಕಾಗ್ರಂಥಗಳಲ್ಲಿ ಈ ಜಾತಿಭೇದಗಳು ಬಳಿಕೆಯಲ್ಲಿ ಬಂದುದು ತಿಳಿಯಬರುತ್ತದೆ. 
ಒಂದು ಜನಾಂಗವೇ ಅಸ್ಪೃಶ್ಯರಾಗಿ ಉಳಿಯುವದು ನ್ಯಾಯದೃಷ್ಟಿಯಿಂದ ಮಹಾ 
ಪಾಸಕರವಾದುದೇ ಸರಿ. ಇದನ್ನು ತಿಳಿದು ಬಸವಣ್ಣನವರು ಅವರನ್ನು ಉದ್ಧಾರ 
ಮಾಡಲಿಕ್ಕೆ ಪ್ರಾರಂಭಿಸಿದರು. 4 | 
/ 


೩೪೪ ಬಸವತತ್ವ ರತ್ನಾಕರ 


ಆರ್ಯಸಮಾಜ ಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವ ತಿಯವರೂ, ಕಲ್ಕತ್ತೆ ಯ 
ರಾಮಮೋಹನರಾಯರೇ ಮೊದಲಾದವರೂ ಈ ಕಾರ್ಯವನ್ನು ಮುಂದರಿಸಿದರೆನ ನ್ನ 
ಬಹುದು. ಮಹಾತ್ಮಾಗಾಂಧಿಯನರು ಕಾಂಗ್ರೆಸ್ಸಿನ ತಮ್ಮ ನುತ ಕಾರ್ಯಗಳಲ್ಲಿ 
ಇದೊಂದನ್ನು ಸೇರಿಸಿ ಪ್ರಚಂಡ ಚಳವಳಿಯನ್ನು. ಹೊಡಿ ಶಕ ಣ, ಸಾಮಾಜಿಕ, ಧಾರ್ಮಿಕ 
ಮೊದಲಾದ ಕಾರ್ಯಗಳಲ್ಲಿ ಆ ಜನಗಳನ್ನು ಸಿ ಸಾ ಬಹಳ ಪ್ರಯತ್ನಿಸಿದರು. 
ಮಹಾತ್ಮಾಜಿಯವರು ಅನೇಕ ಸಲ ತಮ್ಮ ಲೇಖನ ಭಾಷಣಗಳಲ್ಲಿ ಅಸ್ಪೃಶ್ಯತೆಯೆಂಬು 
ವುದು ಹಿಂದೂ ಧರ್ಮಕ್ಕೆ ದೊಡ್ಡ ಕಲಂಕ ಮತ್ತು ಪಾಪಕರವೆಂದು ಹೇಳಿದ್ದಾರೆ. 
ಈ ಕಾರ್ಯದ ಸಲುವಾಗಿ ಅನೇಕ ಕಷ್ಟನಷ್ಟಗಳನ್ನು ಅನುಭೋಗಿಸಿ ಕಾರ್ಯ ಮಾಡಿರು 
ತ್ತಾರೆ. ಇದಕ್ಕಾಗಿ ಒಂದು ಸಾರೆ ಪುಣೆಯಲ್ಲಿ ೨೧ ದಿನ ಉಪವಾಸವನ್ನೂ ಮಾಡಿದರು. 

ಜಗತ್ತಿನಲ್ಲಿ ಸರ್ವ ಪ್ರಾಣಿಗಳನ್ನೂ ಸಮಾನತೆಯಿಂದ ನೋಡಿಕೊಂಡುಹೋಗುವದು 
ಬಹು ಕಷ್ಟಕರವಾದ ಕಾರ್ಯವು. ಇದು ಎಲ್ಲರಿಗೂ ಸಾಧ್ಯವಾದುದಲ್ಲ. ಬಾಯಿ 
ಮಾತಿನಿಂದ ನಾವು ಬೇಕಾದಂತಹ ಸನಿಮಾತುಗಳನ್ನು ಹೇಳಬಹುದು. ಕೃತಿಯಲ್ಲಿ 
ತರುವ ಪ್ರಸಂಗ ಬಂದಾಗ ಮಾತ್ರ ಅದರ ಅರಿವು ನಮಗಾಗುತ್ತದೆ. ಆದ್ದರಿಂದಲೇ 
ಅನೇಕ ಶತಮಾನಗಳಿಂದ ಒಂದು ದೊಡ್ಡ ಜನಾಂಗವೇ ಮೂಲೆಗುಂಪಾಗಿಹೋಗಿದೆ 
ಯೆನ್ಸ ಬಹುದು. ಅವರವರ ಉತ್ತಮ ಅಥವಾ ಕನಿಷ್ಠ ಗುಣಗಳಿಂದ ಮನುಷ್ಯನು 
ಉತ್ತಮ ಅಥವಾ ಕನಿಷ್ಕನೆಂಬೆನ್ನಿಸಿಕೊಳ್ಳು ತ್ತಾನೆ. ಇದು ಸ್ವಾಭಾನಿಕವೂ, ಸಹಜವೂ 
ಆದ ಮಾತಾಗಿರುತ್ತದೆ. ಆದರೆ ಒಂದು ದೊಡ್ಡ ಸಮಾಜವನ್ನೇ ಹೇಯಭಾವನೆ 
ಯಿಂದ ಕಾಣುವದು ಅತ್ಯಂತ ಘಾತುಕವಾದುದೆಂದು ವಿಚಾರಪರರೆಲ್ಲ ಹೇಳುವ 
ಮಾತಾಗಿರುತ್ತದೆ. 


ಶ್ರೀ ಬಸವಣ್ಣನವರು ತಮ್ಮದೊಂದು ನಚನದಲ್ಲಿ 

""ಕೊಲುವನೇ ಮಾದಿಗ, ಹೊಲಸ ತಿಂಬವನೇ ಹೊಲೆಯ, ಕುಲ 
ವೇನೇ ಅವಂದಿರ ಕುಲನೇನೊ? ಸಕಲ ಜೀವಾತ್ಮರಿಗೆ ಲೇಸನೇ ಬಯ 
ಸುವ ನಮ್ಮ ಕೂಡಲಸಂಗನ ಶರಣರೇ ಕುಲಜರು.?? 


"ಈ ವಚನದ ಅರ್ಥವನ್ನು ನೋಡಿದರೆ- ಯಾರು ಪ್ರಾಣಿಗಳನ್ನು ಕೊಲ್ಲು ತ್ತಾರೆಯೋ 
ಯಾರು ಮದ್ಯ ಮಾಂಸ ಮೊದಲಾದ ಅಭಕ್ಷ ಸೈ ಭಕ್ಷ ಣವನ್ನು ಮಾಡುತ್ತಾರೆಯೋ ಅವರೇ 
ಹೊಲೆಯರು ಎಂದಂತಾಯಿತು. ಈ ವ್ಯಾಖ್ಯಾ ನಕ್ಕೆ ಒಳಗಾಗದವರೆಷು 18ರ 
ನಿಜಾರಣೀಯವಾದ ಮಾತಾಗಿರುತ್ತದೆ. ಎಲ್ಲ ಪ್ರಾಣಿಗಳಿಗೆ ಲೇಸ ಸನ್ನು ಯಸುವ 
ನಮ್ಮ ಕೂಡಲಸಂಗನ ಶರಣರೇ ಕುಲಜರೆಂದು ಜನಭ ಹೇಳಿರುತ್ತಾರೆ. 


ನ ವ್ಯಾಸ ಬೋಯಿತಿಯ ಮಗ, ಮಾರ್ಕಂಡೇಯ ಮಾತಂಗಿಯ 
ಮಗ, ಮಂಡೋದರಿ ಕಪ್ಪೆಯ ಮಗಳು, ಕುಲವನರಸದಿರಿಂ ಭೋ, ಕುಲ 
ದಿಂದ ಮುನ್ನೇನಾದಿರಿಂ ಭೋ, ಸಾಕ್ಸಾತ್‌ ಅಗಸ್ತು ಕಬ್ಬಿಲ ದೂರ್ವಾಸ 
ಮಚ್ಚಿಗ, ಕಶ್ಯಪ ಕಮ್ಮಾರ, ಕೌಂಡಿಲ್ಯನೆಂಬ ಖುಷಿ ಮೂರು ಭುವನ 
ವರಿಯೆ ನಾವಿದಕಾಣಿಂ ಭೋ, ನಮ್ಮ ಕೂಡಲಸಂಗಮದೇವನ ವಚನ 
ವಿಂತೆಂದುದು ಶ್ವಸಜೋಫಿಯಾದರೇನು? ಶಿವಭಕ್ತನೇ ಕುಲಜನು.” 


ಬಸವಣ್ಣನನರೂ ಅಸ್ಪ)ಶ್ಯೋದ್ಧಾರವೂ ೩೪ ೫ 


"" ಹೊಲೆ ಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ 
ವೆವಹಾರವೊಂದೇ ಆತೆ, ಯಾವಿಷ, ರೋಷ, ಹರುಷ, ವಿಷಯಾದಿಗಳೆಲ್ಲ 
ಒಂದೇ ಏನ ನೋದಿ ಏನ ಕೇಳಿ ಏನು ಫಲ? ಕುಲಜನೆಂಬುವದಕ್ಕಾವುದು 
ನಷ್ಟ)? | 
೪ಬ 

ಸಪ್ತಧಾತು ಸಮಂಪಿಂಡಂ 1 ಸಮಯೋನಿ ಸಮುದ್ಭನಂ | 
ಆತ್ಮಜೀವ ಸಮುತ್ತನ್ನಂ | ವರ್ಣಾನಾಂ 4೦ ಪ್ರಯೋಜನಂ | 

"" ಕಾಶಿ ಕಮ್ಮರನಾದ, ಬೀಸಿ ಮಡಿವಾಳನಾದ, ಹಾಸಸಿಕ್ಕಿ ಸಾಲಿಗ 
ನಾದ, ವೇದವನೋದಿ ಹಾರುವನಾದ, ಕರ್ಣದಲ್ಲಿ ಜನಿಸಿದವರುಂಟಿ? 
ಜಗದೊಳಗೆ? ಇದುಕಾರಣ ಕೂಡಲಸಂಗಮದೇವಾ ಅಂಗಸ್ಥಲವನರಿ 
ದವನೇ ಕುಲಜನು.?' | 


ಈ ಎರಡು ವಚನಗಳನ್ನು ನೋಡಿದರೆ ಶ್ರೀ ಬಸವಣ್ಣನವರು ಲಿಂಗತತ್ವವನ್ನು ಯಾರು 
ತಿಳಿಯುತ್ತಾರೆಯೋ ಅವರೇ ಕುಲಜರೆಂದು ಹೇಳಿರುತ್ತಾರೆ. ಖುಷಿಗಳು ಬೇರೆ ಬೇರೆ 
ನೀಚಯೋನಿಗಳಲ್ಲಿ ಜನಿಸಿದವರಾದಾಗ್ಯೂ, ತಮ್ಮ ಶ್ರೇಷ್ಠ ಕರ್ಮಾಚರಣೆಗಳಿಂದ 
ಗೋತ್ರಾಧಿಸತಿಗಳಾದರು.  ಖುಸಿಗಳೆ ಕುಲವನ್ನು ಎಣಿಸಬಾರದೆಂದು ಲೋಕದ 
ಜನಗಳಲ್ಲಿ ರೂಢಿಯಾಗಿರುತ್ತದೆ. ಇದರ ಅರ್ಥವೇನು? ಅವರು ಶ್ರೇಷ್ಠವಾದ ಆಚರಣೆ 
ಯಲ್ಲಿ ಬಲ್ಲಿದರಾದುದರಿಂದ ಅವರ ಕುಲಗಳ ಉಪಯೋಗವಿಲ್ಲವೆಂದೇ ಆ ಮಾತಿನ 
ಅರ್ಥವಾಗುತ್ತದೆ. ಶ್ರೀ ಬಸವಣ್ಣನವರು ಅನೇಕ ಕೀಳುಜನಾಂಗವನ್ನುದ್ಧಾರ 
ಮಾಡುವದರ ಸಲುವಾಗಿಯೇ ತಮ್ಮದೊಂದು ಧ್ಯೇಯವನ್ನಿಟ್ಟುಕೊಂಡು ಮೊದಲು 
ಅವರ ಆಚಾರ-ವಿಚಾರ ನಡೆ-ನುಡಿಗಳನ್ನು ತಿದ್ದಿದರು. ಮತ್ತು ಅದರಲ್ಲಿ ಸರ್ವರೂ 
ಸಮಭಾಗಿಗಳಾಗಿ ಸೇರಿ ಕಾರ್ಯಮಾಡಿ ಆತ್ಮೋನ್ನತಿ ಮಾಡಿಕೊಳ್ಳಲು ಮುಕ್ತದ್ವಾರ 
ಮಾಡಿದರು. ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡಿ ನಮ್ಮ ಸಂಸ್ಕೃತಿಯು ಅಳವಡುವಂತೆ 
ಮಾಡಿದರು. 

ಹೀಗೆ ತಮ್ಮ ಕಟ್ಟನೊಳಗೆ ಆವಜಾತಿಯವನಾದರೂ ಬಂದರೆ ಅವನನ್ನು 
ಬಸವಣ್ಣನವರು ತಮಗೆ ಸಮಾನರೆಂದು ಕಂಡರು. ಆದ್ದರಿಂದಲೇ ಅವರು 


«ಹೊಲೆಯ ಮಾದಿಗ ಭಕ್ತನಾದರೆ ಆತನ ಮನೆಯ ಸೊಣಗಂಗೆ 
ಸಂಚಮಹಾ ವಾದ್ಯದಲ್ಲಿ ಸನ್ಮಾನನೆಯ ಮಾಡಿಕೆ? ನೆಲನ ನುಗ್ಗಡಿನೆ 
"ಉಘೇ, ಚಾಂಗುಭಲರೆ' ಎಂದು ಕುಲದಲಧಿಕ ಹಾರುವಂಗೆ ಸಿದ್ದಿ 
ಗೆಯ್ಯಸಲೆ ನಿಮ್ಮ ಶರಣರ ಮಹಿಮೆ ಘನಕ್ಕೆ ಘನ ಎಲೆ ಕೂಡಲಸಂಗಮ 
ದೇವ ನಿಮ್ಮ ನಂಬದವ ಹೊಲೆಯ.” 

ಶಿವನನ್ನು ಯಾರು ನಂಬುವದಿಲ್ಲವೋ ಅವರೇ ಹೊಲೆಯರೆಂದು ಹೇಳಿದರೇ ಹೊರತು 


ಇಂಥಾದ್ದೊಂದು ಜನಾಂಗವೆಂದು ಹೇಳಲಿಲ್ಲ. 
« ಚತುರ್ವೇದಿಯಾದರೇನು? ಲಿಂಗನಿಲ್ಲದವನೇ ಹೊಲೆಯ. ಶ್ರನಚ 
ನಾದರೇನು? ಲಿಂಗನಿದ್ದವನೇ ವಾರಣಾಶಿ. ಆತನ ನುಡಿಗಡಣನೇ ಲೇಸು, 
ಆತ ಜಗಕ್ಕೆ ಪಾವನ ಆತನ ಪ್ರಸಾದನೆನಗಮೃತಸೇವನೆ.'' 


೩೪ ೬ - . ಬಸವತತ್ವ ರತ್ನಾಕರ 


"“ನಮೇನ್ರಿ ಯಶ್ಚ ತುರ್ಮೇದಿ ಮದ್ಭಕ್ತ: ಶ್ರ ಸಜೋಹಿ ವಾ | ತತ್ರ 
ಸಾದಃ ತತೋಗಾ ಹ್ಯೇ: ಸ ಸಚ ಪೂಜ್ಯೋ ಯಥಾಹ್ಯಂ | MRE 
ಡೇವನನರಿತು ಪೂಜಿಸಿದಾತ ಷಡ್‌ ದರ್ಶನಕ್ಕಧಿಕ ಜಗಕ್ಕೆ ಪಾವನನೋಡಾ'' 

ಹೀಗೆ ಬಸವಣ್ಣನವರು ಅನಂತ ಗೀತೆಗಳನ್ನು ಹಾಡಿ ತಾವು ಅದರಂತೆ ಆಚರಿಸಿರುತ್ತಾರೆ. 
ಆದ್ದರಿಂದಲೇ ಅವರು ಜಗತ್ತಿನ ಮಹಾ ವ್ಯಕ್ತಿಗಳಲ್ಲಿ ಒಬ್ಬರಾಗಿ ಪ್ರಕಾಶಮಾನರಾಗಿ 
ರುತ್ತಾರಿ ಬಸವಣ್ಣನವರು ಆಚರಣೆಯಲ್ಲಿ ಮಹಾ ನಿಷ್ಠಾವಂತರಾದುದರಿಂದಲೇ 
ಇತ್ತ ಸರ್ವ ಜಾತಿಯನರಿಗೂ ಮುಕ್ತದ್ವಾರ ಮಾಡಿ ಅತ್ತ ಆಚಾರನೆಂಬ ಬೇಲಿಯನ್ನು 
ಹೆಚ್ಚಿ ಸರ್ವರನ್ನೂ ಸವಿತ್ರಗೊಳಿಸಿದರು. 

“" ಅಿಂಗವಿಲ್ಲದೆ ನಡೆವವರ, ಲಿಂಗವಿಲ್ಲದೆ ನುಡಿವವರ, ಲಿಂಗವಿಲ್ಲದೆ 
ಉಗುಳನುಂಗಿದರೆ ಅಂದಂದಿಗೆ ಕಿಲ್ಟಿಷವಯ್ಯಾ, ಏನೆಂಜಿ ಏನೆಂಬೆನಯ್ಯ, 
ಲಿಂಗವಿಲ್ಲದೆ ನಡೆವವರ ಅಂಗ ಲೌಕಿಕ ಮುಟ್ಟ ಲಾಗದು, ಲಿಂಗವಿಲ್ಲದೆ ನುಡಿವ 
ಶಬ್ದ ಸೂತಕ ಕೇಳಲಾಗದು, ಲಿಂಗವಿಲ್ಲದೆ ಗಮಿಸಿದೊಜೆ ಆ ನಡೆನುಡಿಗೊಮ್ಮೆ 
ವ್ರತಗೇಡಿ ಕೂಡಲಸಂಗಮದೇವ.” 

ಎಂದು ಲಿಂಗದ ಬಗ್ಗೆ ಅಸಾಧಾರಣ ಭಕ್ತಿಯನ್ನು ತೋರಿಸಿರುತ್ತಾರೆ. 

"" ಸದಾಚಾರ ಸದ್ಧ ಕಿ ಕ್ರೈಯಿಲ್ಲದವರನೊಲ್ಲನಯ್ಯ. ಅವರಾರಾಧನೆ 
ದಂಡ ನಿಚ್ಚ ನಿಚ್ಚ ಪ್ರಾ ಯತ್ನ ತ್ತರನೊಲ್ಲ ಕೂಡಲಸಂಗಮದೇವ ಭೂ 
ಭಾರಕರ. ys 

ಎಂದು ಆಚಾರಕ್ಕೆ ಮಹತ್ವವನ್ನು ಕೊಟ್ಟರುತ್ತಾರೆ. 
ಮತ್ತು 


"" ಶ್ರನಚನಾದರೇನು? ಲಿಂಗಭಕ್ತನೇ ಕುಲಜನು ನಂಜಿ. ನಂಬದಿದ್ದರೆ 
ಸಂದೇಹಿ ನೋಡಾ, ಕಟ್ಟದರೇನು? ಮುಟ್ಟದರೇನು? ಹೂಸಿದರೇನು? 
ಮನಮುಟ ಸದನ್ನಕ್ಕ? ಭಾವಶುದ್ಧ ವಿಲ್ಲದವಂಗೆ ಭಕ್ತಿ ನೆಲೆಗೊಳ್ಳದು ಕೂಡಲ 
ಸಂಗಯ ನೊಲದೆಂಗಲ್ಲದೆ. ಸ 


"ದೇವದೇವ ಬಿನ್ನಸವನವಧಾರು ವಿಪ್ರ ಮೊದಲು ಅಂತ್ಯಜ ಕಡೆ 
ಯಾಗಿ ಶಿವಭಕ್ತರಾದನರನೆಲ್ಲರನೊಂದೇ ಎಂಬೆ, ಹಾರುವ ಮೊದಲು 
ಶ್ವಪಚ ಕಡೆಯಾಗಿ ಭವಿಯಾದವರನೊಂದೇ ಎಂಬೆ ಹೀಗೆಂದು ನಂಬುವ 
ದೆನ್ನಮುನ ಈ ನುಡಿದ ನುಡಿಯೊಳಗೆಲ್ಲ ಮೊನೆಯಷ್ಟು ಸಂದೇಹವುಳ್ಳರೆ 
ಹೆಲುದೋರಿ ಮೂಗಕೊಯ್ಯಿ ಕೂಡಲಸಂಗಮದೇವನ, 

ಇದೆಂತಹ ಪ್ರತಿಚ್ಚೆಯು. ಅದೆಷ್ಟು ಸಮಾನಭಾವನೆ. ಎಂತಹಲಿಂಗಸೆ ಪ್ರೇಮ, ಈ ತರಹದ 
ಸಮಾನತತ್ವ ವು ಈಗಿನ ಸ ಸಾಮ್ಯನಾದವನ್ನು ಮಾರಿದ್ದಾಗಿರುತ್ತದೆ. ಮುಂದೆ ಬರೆದಿರುವ 
ವಚನವು ಬಸವಣ್ಣ ನವರ ಸಾಮ್ಯುವಾದದ ಸರಮಾವಧಿಯಾಗಿರುತ್ತದೆ. 


« ಸಮಚಿತ್ತವೆಂಬ ನೇಮದ ಹಲಗೆಯ ಹಿಡಿದು ಶಿವಚಿತ್ತವೆಂಬ 
ಕೂರಲಗ ಕೊಂಡು ಶರಣಾರ್ಥಿಯೆಂಬ ಶ್ರವವ ಕಲಿತರೆ ಆಳುತನಕ್ಕೆ ದೇಸಿ 


ಬಸನಣ್ಣ ನನರೂ ಅಸ್ಪೃಶ್ಯೋದ್ಧಾರವೂ ಶ್ನಿ೪೭ 


ಯಪ್ಪೆ ನೋಡಾ ಮಾರಾಂಕಜಂಗಮ ಮನೆಗೆ ಬಂದಲ್ಲಿ ಇದಿರೆದ್ದು ನಡೆವುದು 
ಕೂಡಲಸಂಗಮದೇವನನೊಲಿಸು ವೊಡಿದುಚಿನ್ಹ.'' 


ಮ ತ್ತು 


ಈ ದೂಷ ಕನವನೊಬ್ಬ ದೇಶವ ಕೊಟ್ಟ ಕೆ, ಆಸೆಮಾಡಿಯವನ ಹೊಕೆ 
ಯಲಿರಬೇಡ. ಮಾದರ ಿವಭಕ್ತ ನಾದಕೆ" ಆತನ ಹೊರೆಯಲಿ ಭೃತ್ಯನಾಗಿ 
ರ್ಪುದು ಕರಲೇಸಯ್ಯಾ, ತೊತ್ತಾಗಿರ್ಪುದು ಕರಲೇಸಯ್ಯಾ, ಕಾಡಸೊಪ್ಪ 
ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿ ಪೋಸ ದು ನಮ್ಮ ಕೂಡಲಸಂಗನ 


ಶರಣರ.?? 


ಹೊಲೆಯ ಹೊಲಬಿಗನಾದರೆ ಅವನ ಹೊರೆಯಲ್ಲಿಪ್ಪುದು ಲೇಸು 

ಕಂಡಯ್ಯಾ, ಹೊಲಬುಗೆಡದೆ ಲಿಂಗಶರಣೆನ್ಸಿರಯ್ಯಾ, ಹೊಲಬುಗೆಡಬೇಡ 

ಶಿವಶರಣೆನ್ನಿರಯ್ಯಾ ನಮ್ಮ ಕೂಡಲಸಂಗನ ಮಹಾ ಮನೆಯೊಳು ಮಾದರ 

ಚೆನ್ನಯ್ಯ ಹೊಲಬಿಗನಯ್ಯಾ.'' | | 
ಈ ಎರಡೂ ವಚನಗಳನ್ನು ಪರಿಶೀಲಿಸಿದರೆ ಹೊಲೆಯನು ಜ್ಞಾನವುಳ್ಳವನಾಗಿ ರೀತಿ ನೀತಿ 
ಯಿಂದ ಕೂಡಿಕೊಂಡಿದ್ದರೆ ಆತನಲ್ಲಿ ಭೃತ್ಯನಾಗಿರುವದು ಲೇಸೆಂದು ಬಸವಣ್ಣನವರು 
ಹೇಳುತ್ತಾರೆ. 

ಇಲ್ಲಿಯವರೆಗೆ ಹೇಳಿದ ವಚನಗಳಿಂದ ಬಸವಣ್ಣ ನವರು ಅಸ್ಸ ಶ್ರ ರೆಂದು ಕರೆಯುವ 
ಜನರ ಮೇಲೆ ಯಾವ ತರಹದ ಪ್ರೇಮವುಳ್ಳ ವರಾಗಿದ್ದ ರೆಂಬುವ ಸ kB: ತಿಳಿದು 
ಬರುತ್ತದೆ. ಶ್ರೀ ಬಸವಣ್ಣನವರ ಕಾಲಕ್ಕೆ ಸ್ವಲ್ಪ ಮುಂಜಿ ಮಾದರ ಚನ್ನಯ್ಯನವರೆಂಬ 
ಸುಪ್ರಸಿದ್ಧ 1 109ರ? ಹೋಗಿರುತ್ತಾರೆ. ಅವರು ಒಳ್ಳೇ ನಿಷ್ಕಾವಂತ ಶಿವಭಕ್ತ 
ರಾಗಿದ್ದರು. ಬಸವಣ್ಣ ನವರು ಅವರ ಮೇಲೆ ಅತ್ಯಂತ ಪ್ರೆ ಫೆ (ಮಪೂರಿತರಾಗಿದ್ದ ರೆಂಬುವದು 
ಅವರ ಅನೇಕ ವಚನಗಳಿಂದ ತಿಳಿದುಬರುತ್ತದೆ. ರ ಹೆಸರನ್ನು ಬಸವಣ ನವರು 
ತಮ್ಮ ವಚನಗಳಲ್ಲಿ ೨೫ ಸಾರೆ ಉಚ್ಚಾರ ಮಾಡಿರುತ್ತಾರೆ. ಇಷ್ಟು ಸಾರೆ ಯಾರ ಹೆಸರನ್ನೂ | 
ಅವರು ಉಚ್ಛಾರಮಾಡಿದ್ದು ಕಂಡುಬರುವದಿಲ್ಲ. ಅವರ ಹೆಸರನ್ನು ಉಚ್ಚಾ ರ 
ಕಾಲಕ್ಕೆ ಅನೇಕ ನಿಶೇಷಣಗಳನ್ನು ಅವರಿಗೆ ಹೆಚ್ಚೆ ರುತ್ಥಾರೆ. ""ಓದಿದ ಫಲ ಮಾದಾರ 
ಚನ್ನ 1 ಜತ ’ «ಮುತ್ತ ಯ್ಯ ಚನ ಯ್ಯನಾದರೆ ಆನು ಬದುಕೆನೆ?? “ ಮನ್ನಣೆಯ 
ಚೆನ್ನ ಯೆ ನೆನ್ನು ವ ಮನ್ನಿಸ' : ಸಾಡರತೆಂಬೆನೆ ಚನ್ನಯ್ಯ ಜನ? "ಚನ್ನಯ್ಯ ನ ಮಗನ 
ಸ ಗಳು) ಚನ್ನಯ್ಯ ನೆಮ್ಮಯ್ಯನು ' "ಚನ್ನಯ ಚೆ ಮಗ ಆ "ನ್ನ ಯ್ಯ 
ನೆನ್ನ ಮುತ್ತ ಯ್ಯನಜ್ಞ ನಪ್ಸನಯ್ಯ' "ಅಪ್ಪನು ಗಜಾ ಚನ ಯ್ಯ ಚನ ಯನ 
ಮನಯಲುಬೇಡಿದೆ' - ಅಿಯ್ಯಗಳ ಅಯ್ಯ ನಮ್ಮ ಮಾದಾರ ಚೆನ್ನಯ್ಯ $ ಚೆನ್ನಯ್ಯ 
ಎತ್ತಿ ಮುದ್ದಾ ಡಿಸಿದರೆನ್ನ? "ಮಾದರ ಚನ್ನ ಯ್ಯ ಂಗೆ ಒಲಿದಾತ ಮತ್ತೊ ಬ್ಬ ಜೇವನ. 
ಅಯ್ದ? "ಜೀವ ನಿಮ್ಮ ಪೂಜಿಸಿ ಚೆನ್ನನ ಹ ಚನ್ನಾಯಿತ್ತು' “ಕೂಪ ರ 
ಕಾಣೆನು ಮಾದರ ಚನ್ನಯ ನಲ್ಲದೆ' " ಚೆನ್ನನೆತ್ತ ಚೋಳನೆತ್ತ ’ "ಚನ್ನನೊಡನುಂಡ 
ಶಿವ? "ಕುಲಕ ತಿಲಕ ನಮ್ಮ ಮಾದರ ಚನ್ನ ಯ್ಯ >: "ನಡೆ ಚನ್ನ, ನುಡಿ ಚೆನ್ನ, ಎಲ್ಲಿ 
ನೋಡಿದಡೆ ಸ ಷ್ಟ ರ್ರ ಮಥರೊಳಗೆ ಚನ್ನ, ಪುಾತನಕೊಳಗೆ ಚನ್ನ, ಸವಿದುನೋಡಿ 


ಪಿ೪೮ ಬಸವತತ್ತ ರತ್ನಾಕರ 


ಅಂಬಲಿ ರುಚಿಯಾಯಿತ್ತೆಂದು ಕೂಡಲಸಂಗಮದೇವಂಗೆ ಬೇಕೆಂದು ಕೈ ದೆಗೆದ ನಮ್ಮ 

ಚನ್ನ ' «ನಿನಗೆ ಚನ್ನ ನಪ ನ್ರಸಾದ'-ಹೀಗೆ ಮಾದರ ಚನ್ನ ಯ ನ ಹೆಸರನ್ನು ಬಸವಣ್ಣ 
ನವರು soa ಉಚ್ಚಾರಮಾಡಿದ್ದು ದು “ಆಶ್ಚರ್ಯಕರವಾಗುವಂತಿದೆ. 
ಗುಣೈ ಕಪಕ್ಸಪ ಪಾತಿಗಳೂ, ಸರ್ವರನ್ನು ಸಮಭಾವನೆಯಿಂದ ಕಾಣತಕ್ಕವರೂ ಆದ 
ಬಸವಣ್ಣ ನವರು ಅವರವರ ಯೋಗ್ಯತೆಯ ಪ್ರ ಸಕಾರ ಗೌರವ ಕೊಟ್ಟಿ ರುತ್ತಾರೆ. ಚನ ಯ್ಯ 
ಸ ತರುವಾಯ ಬಸವಣ್ಣ ನವರು ತಮ್ಮ ವಚನಗಳಲ್ಲಿ ತೋಹಿ ಕಕ್ಕಯ್ಯನವರ 

ಹೆಸರನ್ನು ಹೆಚ್ಚಾಗಿ ಉಚ್ಚ ರಿಸಿರುತ್ತಾ ರೆ. ES ಕಕ್ಕಯ್ಯನವರು ಬಸವಣ್ಣ ನವರ 
ಕೃಪೆಯಿಂದ ಲಿಂಗಧಾರಣೆಯನ್ನು ಹೊಂದಿದ್ದು, ಅನುಭವ ಮಂಟಪದಲ್ಲಿ ಅವರೊಬ್ಬ 
ಪ್ರಧಾನ ಸದಸ್ಯರಾಗಿದ್ದ ರು. ಶಿವಾನುಭವ ಚರ್ಚೆಯಲ್ಲಿ ವಿಶೇಷ ಭಾಗವನ್ನು ವಹಿಸು 


ತ್ರಿದ್ದರೆಂದು ತಿಳಿಯುತ್ತದೆ. 


ಕಾ 
ಪ್ರಭುದೇವರನ್ನು ಸ್ತುತಿಸುವಾಗ ಡೋಹಾರ ಕಕ್ಕಯ್ಯ ನವರು-- 

"" ಕಷ್ಟಕುಲದಲ್ಲಿ ಹುಟ್ಟದ ಕರ್ಮವ ಕಳೆದು ಮುಟ್ಟಿ ಪಾವನವ 
ಮಾಡಿಕೊಟ್ಟನಯ್ಯ ವನ್ನ ಕರಸ್ಥಲಕ್ಕೆ ಲಿಂಗವ. ಆ ಲಿಂಗ ಬಂದು ಸೋಂಕ 
ರೊಡನೆ ಎನ್ನ ಸರ್ವಾಂಗದ ಅವಲೋಹವಳಿಯಿತ್ತಯ್ಯ ಎನ್ನ ತನುವಿನಲ್ಲಿ 
ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಲಿಂಗನ ನೆಲೆಗೊಳಿಸಿದ, ಎನ್ನ 
ಧನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರಿವಿನಲ್ಲಿ ಪ ನ್ರಸಾದವ ನೆಲೆ 
ಗೊಳಿಸಿದ ಇಂತೀ ತ್ರಿ ತ್ರಿನಿಧಸ್ಥಾನವ ಶುದ್ಧಮಾಡಿದ ಬಸವಣ್ಣ ೧ನ ಕರುಣದಿಂದ 

ಪ್ರಭುವಿನ ಶ್ರೀಪಾದವ ಕಂಡು ಬದುಕಿದೆನುಕಾಣಾ ಅಭಿನವ ಚನ್ನಮಲ್ಲಿ 
ಜಸ್‌ 


ಕಕ್ಕಯ್ಯನವರು ಬಸವಾದಿ ಪ್ರಮಥರಿಂದ ಉದ್ದಾರವಾಗಿ ಶಿವಾನುಭವ ಮಂಟಸದಲ್ಲಿ 
ಪ್ರಧಾನಪಾತ್ರವನ್ನು ವಹಿಸುವ ಯೋಗ್ಯತೆಯನ್ನು ಸಡೆದುದು ಗೊತ್ತಾಗುತ್ತದೆ. ಅವರು 
ಆಚಾರನಿಷ್ಯರಾಗಿದ್ದರಲ್ಲದೆ, ನಡೆನುಡಿಗಳಲ್ಲಿ ಉಳಿದವರಿಗೆ ಮಾರ್ಗದರ್ಶಕರಾದುದರಿಂದ ' 
ಬಸವಣ್ಣನವರು ಅವರನ್ನು ತಮ್ಮಲ್ಲಿ ಏಕೀಕರಿಸಿಕೊಂಡರು. ಇದು ಸಾಮಾನ್ಯವಾದುದಲ್ಲ. 
ಇದನ್ನು ನೋಡಿ ಕೆಲವರು ಬಸವಣ್ಣ ನವರಿಗೆ ಟೀಕೆಯನ್ನು ಮಾಡುತ್ತಾರೆ. ಇದು 
ಸರಿಯಾದುದಲ್ಲ. ದೊಡ್ಡ ವರ ಅವತಾರವು ಅನೇಕ ಜನಾಂಗದ ಉದಾ ರಮಾಡುವದರ 
ಸಲುವಾಗಿಯೇ ಆಗುತ್ತದೆಂಬುವದು ಸರ್ವಶೃತವಾದುದು. ಶ್ರೀ ರಾಮಾನುಜಾಚಾರ್ಯರು, 
ಬುದ್ದರು ಮೊದಲಾದವರೆಲ್ಲ ಕೆಳಗಿನ ಜನಾಂಗವನ್ನು ಉದ್ಧಾರ ಮಾಡಿರುತ್ತಾರೆ. ಇಂತಹ 
ಕಾರ್ಯಗಳನ್ನು ಮಾಡಿದವರೇ ಲೋಕಪೂಜ್ಯರಾಗಿ ಅಜರಾಮರವಾದ ಕೀರ್ತಿಯನ್ನು 
ಗಳಿಸುತ್ತಾರೆ. ಅಂತೆಯೇ ಬಸವಣ್ಣ ನವರು ಇಂದಿಗೂ ಸುಧಾರಕರಲ್ಲಿ ಪೂಜ್ಯವಾದ 
ಸ್ಟಾ ನವನ್ನು ಸಡೆದಿರುತ್ತಾರೆ. ಶ್ರೀ ಬಸವಣ್ಣ ನವರು ಡೋಹಾರ ಕಕ್ಟಯ್ಯಗಳನ್ನು 
ಪ್ರಸಾದಿಗಳನ್ನಾ ಗಿ ಮಾಡಿದುದು ಶಿನಾಗಮಗಳೆಗೂ ಒಪ್ಪಿ ತವಾದ ಮಾತಾಗಿರುತ್ತದೆ. 


ಸೂಕ್ತ ,ಗಮು — ಫಟಲ ೬ 


ಭಕ್ಕಸ್ಯ ಪ್ರಾಕ್ತನಂ ಜನ್ಮ ನಾಮಜಾತ್ಯಾದಿಕಂತು ವಾ / 
ಸೃಚ್ಛೇದ್ವಾ ಕಥಯೇದ್ವಾಸಿ ಸ ವೈಸಾತಕಿನಾಂ ನರಃ ॥ 


ಬಸವಣ್ಣನವರೂ ಅಸ್ಪ 2ಶ್ಯೋದ್ಧಾರವೂ ೩೪೯ 


ಅಂದರೆ ಲಿಂಗಧಾರಿಯಾದ ಭಕ್ತನ ಪೂರ್ವಜನ್ಮಾದಿಗಳನ್ನು ಕೇಳಿದರೆ ಅಥವಾ ಹೇಳಿದರೆ 
ಅವನು ಹೆಚ್ಚಿನ ಪಾತಕಿಯಾಗುವನು. ಅಂದರೆ ಚಂಡಾಲನಿಗಿಂತಲೂ ಚಂಡಾಲ 
ನಾಗುತ್ತಾನೆಂಬುವದೇ ಸೂಕ್ಸ್ಟ್ಮ್ಮಾಗಮದ ಅಭಿಪ್ರಾಯವಾಗಿರುತ್ತದೆ. . ಇದರಂತೆಯೇ 
ಅನೇಕ ಆಗಮಗಳಲ್ಲಿಯೂ ಈ ತರಹದ ಪ್ರಮಾಣಗಳು ಸಿಗುತ್ತವೆ. ಬಸವಣ್ಣನವರ 
ಜಾತ್ಯುಚ್ಚಾಟನೆ ಎಂಬುವ ಪ್ರಕರಣದಲ್ಲಿ ವಿಶದವಾಗಿ ವಿವೇಚನೆ ಮಾಡಲಾಗಿರುತ್ತದೆ. 
ಆದ್ದರಿಂದ ಶಾಸ್ತ್ರೋಕ್ತವೂ, ಕ್ರಮಬದ್ದವೂ ಆದ ಮಾರ್ಗದಿಂದಲೇ ಶ್ರೀ ಬಸವಾದಿ 
ಪ್ರಮಥರು ಮತಸುಧಾರಣೆಯಲ್ಲಿ ಅತ್ಯದ್ಭುತಗಳಾದ ಕಾರ್ಯಗಳನ್ನು ಮಾಡಿರುತ್ತಾರೆ. 
ಹೀಗಿದ್ದರೂ ತಿಳಿಯಲಾರದೆ ಅಥವಾ ತಪ್ಪುತಿಳುವಳಿಕೆಯಿಂದ ಬಸವಣ್ಣನವರು ಸಂಕರ 
ಮಾಡಿರುತ್ತಾರೆಂದು ಹೇಳುವದು ಕೇವಲ ಅವರ ಅಜ್ಞ ತನದ ಪ್ರದರ್ಶನವು ಲೋಕದಲ್ಲಿ 
ಆಗುವದಲ್ಲದೆ, ಬಸವಾದಿ ಪ್ರಮಥರ ಕೀರ್ತಿಯು ತೇಜಃಪುಂಜವಾಗಿಯೇ ಉಳಿಯುವದು. 
ಹಾಗಾದರೆ ಶ್ರೀ ರೇಣುಕರನ್ನೂ ಕೂಡ ನಾವು ಸಂಕರವರ್ಗದಲ್ಲಿ ಅನಿವಾರ್ಯವಾಗಿ 
ಸೇರಿಸಬೇಕಾಗುತ್ತದೆ. ಶ್ರೀ ರೇಣುಕರು ಅಗಸ್ತ್ರರಿಗೆ ಲಿಂಗಧಾರಣ ಮಾಡಿದುದು ತಿಳಿದು 
ಬರುತ್ತದೆ. ಇದು ಐತಿಹಾಸಿಕ ದೃಷ್ಟಿಯಿಂದ ಸಿದ್ಧವಾಗಿಲ್ಲದಿದ್ದರೂ ಅಗಸ್ತ್ಯರು ಯಾರು? 
ಅವರ ಕುಲಗೋತ್ರಗಳೇನು? ತಂದೆ ತಾಯಿಗಳು ಯಾರು? ಉತ್ಪತ್ತಿಯು ಹೇಗೆ 


ಆಯಿತು? ಈ ವಿಷಯಗಳು ನಮ್ಮ ಮುಂದೆ ನಿಲ್ಲುತ್ತವೆ. 
ಯಾಸ್ಕನ ನಿರುಕ್ತಿಯಲ್ಲಿ- ಅಗಸ್ಯ್ಯಮಹರ್ಷಿಗಳ ಉತ್ಪತ್ತಿಯ ವಿಷಯದಲ್ಲಿ 
ತಯೋರಾದಿತ್ಯಯೋಃ ಸತ್ತೆದೃಷ್ಟ್ವ್ವಾಸ್ಸರ ಸಮುರ್ವತೀವರ್‌ ॥ 
ರೇತಶ್ಚ ಸ್ವಂದತತ್ಟುಂಭೇನ್ಯಪತ ದ್ವಸುಧಾತಲೇ | 
ತೇನೈವ ಚ ಮುಹೂರ್ತೇನ ವೀರ್ಯವಂತೌ ತಪಸ್ತಿನೌ | 
ಅಗಸ್ತ್ಯಶ್ವ ವಶಿಷ್ಠಶ್ಚ ಮುಹರ್ಷೀ ಸಂಭಭೂವತುಃ ॥ 


ಅಂದರೆ- ಮಿತ್ರ ಮತ್ತು ವರುಣರೆಂಬ ಇಬ್ಬರು ದೇವತೆಗಳು ಆಕಾಶದಲ್ಲಿ ಸಂಚಾರವನ್ನು 
ಮಾಡುತ್ತಿದ್ದರು. ಊರ್ವಶೀ ಎಂಬುವ ಅಪ್ಸರ ಸ್ತ್ರೀಯಳನ್ನು ಕಂಡು ಕಡುಮೋಹಿತ 
ರಾದರು. ತತ್ಕಾಲದಲ್ಲಿ ಅವರ ವೀರ್ಯವು ಸ್ಪಲನವಾಗಿ ಕೆಳಗೆ ಬಿದ್ದಿತು. ಅದರಲ್ಲಿ 
ಕೊಂಚಭಾಗವು ಭೂಮಿಯಲ್ಲಿಟ್ಟದ್ದ ಕೊಡದಲ್ಲಿಯೂ, ಕೆಲಭಾಗವು ಹೊರಗೂ ಬಿದ್ದಿತು. . 
ಕೊಡದಲ್ಲಿ ಬಿದ್ದ ನೀರ್ಯದಿಂದ ತತ್ಯಾಲದಲ್ಲಿಯೇ ಅಗಸ್ತ್ಯನ ಉತ್ಪತ್ತಿಯಾಯಿತು. 
ಆದ್ದರಿಂದಲೇ "" ಅಗಸ್ತ್ಯಃ ಕುಂಭಸಂಭವ'' ನೆಂದು ಅಮರಕೋಶವು ಹೇಳುತ್ತಲಿದೆ. 
ಇನ್ನು ಹೊರಗೆ ಬಿದ್ದ ನೀರ್ಯದಿಂದ: ವಸಿಷ್ಕನ ಜನನವಾಯಿತು. "" ವಶಿತಿಷ್ಕ ತೀತಿ 
ವಸಿಷ್ಕಃ'' ಜಿತೇಂದ್ರಿಯನೆಂದು ಅರ್ಥವಾಗುತ್ತದೆ. ಮುಖ್ಯವಾಗಿ ಇವರ ಉತ್ಪತ್ತಿಯು 
' ಫಮಗಿಲ್ಲಿ ಬೇಕಾದುದು. ಟೀಕಾಕಾರರ ಮಾತಿನಂತೆ ನೋಡಿದರೆ ಅಗಸ್ತ್ಯ ವಸಿಷ್ಠರು 
ನಿಶ್ಚಯವಾಗಿ ಸಂಕರರಾಗುತ್ತಾರೆ. ಇಂತಹ ಸಂಕರನಾದ ಅಗಸ್ಕೃನಿಗೆ ರೇಣುಕರು 
ಹೇಗೆ ಲಿಂಗಧಾರಣ ಮಾಡಿದರೆಂಬುವ ಪ್ರಶ್ನೆಯು ಕೆಣಕುತ್ತಲಿದೆ. ಅರ್ಥಾತ್‌ ಅವರ 
ದೃಷ್ಟಿಯಿಂದ ಈ ಕಾರ್ಯವು ಯೋಗ್ಯವಾದುದು. ಅವರು ಅಗಣಿತ ಮಹಿಮಾಶಾಲಿಗಳು. 
ಅವರಿಗೆ ಎಲ್ಲವೂ ಸುಸಾಧ್ಯವೆಂದು ವಾದಿಸಿದರೂ ಗೆಲ್ಲಲಾರರು. ದ್ವಿತೀಯ ಶಂಭುವಾದ 
ಬಸವೇಶ್ವರರಿಗೂ ಇದು ಸಾಧ್ಯವೇ ಆಗಿರುವದು. ಪ್ರಮಥ ಪ್ರಥಮಾಚಾರ್ಯನೆಂದು 
ಗ್ರಂಥಗಳಲ್ಲಿ ಉಲ್ಲೇಖವಾಗಿರುವದರಿಂದ ಸುತರಾಂ ಅವರಿಗೆ ಇದು ಯೋಗ್ಯವೇ ಆಗಿದೆ. 


ಷ೫೦ ಬಸವತತ್ವ ರತ್ನಾಕರ 


ಅವರು ಧರ್ಮೊೋದ್ಧಾ ರಕ್ಕಾಗಿ ಪರಮಾತ್ಮನ ಅಪ್ಪ ನೃಣೆಯಂತೆ ಭೂಲೋಕಕ್ಕೆ 
ಅವತರಿಸಿರುವದರಿಂದ ಅವರು ಸರ್ವತಂತ್ರ ಸೃತಂತ್ರರಾದ” ದ್ವಿ ತೀಯ ಶಂಭುಗಳೂ 
ಅಹುದು. ಭೂಲೋಕದಲ್ಲಿ ಅವತರಿಸಿ ಅವರು ಮಾಡಿದ ಕಾರ್ಯಗಳನ್ನು ನೋಡಿದರೆ 
ಅದ್ವಿತೀಯ ಶಂಭುಗಳೂ ಅವರಾಗುತ್ತಾರೆ. ಹೀಗೆ ಬಸವಾದಿ ಪ್ರಮಥರು ೮೦೦ ವರ್ಷಗಳ 
ಹಿಂದೆಯೇ ಇಂತಹ ವಿಚಾರಕ್ರಾಂತಿಯನ್ನು ಮಾಡಲು ಪ್ರಾರಂಭಿಸಿದ್ದುದು ಈ ದೇಶದ 
ಇತಿಹಾಸದಲ್ಲಿಯೇ ಕ್ರಾಂತಿಕಾರಕ ಕಾರ್ಯವಾಗಿರುತ್ತದೆ. ಶ್ರೀ ಬುದ್ಧ ದೇವನು ಅತ್ಯಂತ 
ಸ್ವಾರ್ಥತ್ಯಾಗ ಮಾಡಿದ್ದುದು ನಿಜವಿದ್ದರೂ ಶರಣರ ಮಾರ್ಗವು ಅವರ ಮಾರ್ಗಕ್ಕೆಂತಲೂ 
Ki ನಿಲಕ್ಷಣವಾದುದಾಗಿರುತ್ತದೆ. ಶ್ರೀಜ ಜಗದ್ಗುರು ರೇಣುಕಾಚಾರ್ಯರು 
ಅಗಸ್ತೃರಿಗೆ de ಮಾಡಿದ್ದುದು ಜೋಗ ವೂ, ಅನ್ಯರಿಗೆ ಮಾರ್ಗದರ್ಶಕವೂ 
ಆಗಿರುತ್ತದೆ. 


ಶ್ರೀ ಮಾದಾರ ಚನ ಯ್ಯನವರು -- 

«ನಡೆ ನುಡಿ ಸಿದ್ಧಾ ತವಾದಲ್ಲಿ ಕುಲಹೊಲೆಯಿಲ್ಲ. ನುಡಿಲೇಸು 
ನಡೆಯಧಮವಾದಲ್ಲಿ ಅದೇ ಬಿಡುಕೆಡೆ ಇಲ್ಲದ ಹೊಲೆ ಕಳವು ಪರದಾರಂ 
ಗಳಲ್ಲಿ ಹೊಲಬನರಿಯದೆ ಕೆಟ್ಟು ನಡೆವುತ್ತ ಮತ್ತೆ ಕುಲಜರೆಂಬ ಒಡಲುಂಟಿ? 
ಆಚಾರವೇ ಕುಲ, ನಾಸ 1 ಹೊಲೆ ಇಂತೀ ಉಭಯವ ತಿಳಿದು 
ಅರಿಯಬೇಕು ಕಯ್ಯುಳಿಗತ್ತಿ ಅಡಿಗೂಂಟ ಕೆಡೆಯಾಗಬೇಡ ಅರಿ ನಿಜಾತ್ಮ 
ರಾಮ ರಾಮನಾ.?' 

ಈ ನಚನದಲ್ಲಿ ಶರಣರು ಆಚಾರವೇ ಕುಲ್ಕ ಅನಾಚಾರನೇ ಹೊಲೆಯೆಂದು ಆಚಾರಕ್ಕೆ 
ಅತ್ಯಂತ ಪ್ಪಾ ಧಾನ್ಯ ಕೊಟ್ಟಿರುತ್ತಾರೆ. ಆದುದರಿಂದಲೇ ಬಸವಣ ನವರು ಆಚಾರವೇ 
ಸ್ವರ್ಗ, Ke ಸರಕನೊಹು ಸಾರಿರುತ್ತಾರೆ. 


ಶ್ರೀ ಚನ್ನಬಸವಣ್ಣ ನವರು 
““ ಹಾಂಡಾಲನಾದರೆಯೂ ಶಿವಭಕ್ತನೇ EA ಆತನೊಡನೆ 
ನುಡಿಗಡಣವ ಮಾಡಬೇಕೆಂದುದು ವೇದ. ಕುಲವ ನೋಡಲುಬೇಡ, 
ಛಲನ ನೋಡಲುಬೇಡ, ಆತನೆಲ್ಲರಿಗಿಂತಲೂ ಹಿರಿಯನು. ಆತನಿರುತಿರ್ದಲ್ಲಿ 
ಶಿವನಿರುತ್ತಿಹನೆಂದು ವೇದ ನುಡಿವುತ್ತಿದೆ.?' 
ಸ ಅನಿವಾಯಶ್ಚಾಂಡಾಲಃ ಶಿವ ಇತಿವದತಿ ತೇನಸಃ ವಾಚ್ಯಂ 
ತೇನಸಃ ವದೇತ್‌ ತೇನಸಃ ವಿಶೇತ್‌ ತೇನಸಃ ಭುಂಜೀಯಾತ್‌'' 
ಹೀಗೆಂದು ಉಪನಿಷತ್ತು ನುಡಿಯುತ್ತಿದೆ. 
». ಶಿವನೇ ನಿಮ್ಮಸದ್ಭಕ್ತ ಕ್ರರನು ಅವರಿವರೆಂದು ಕುಲವೆತ್ತಿ ನುಡಿದವಂಗೆ 
ತ್ರಂಟುಕೋಟ ನರಕ” ತಪ್ಪದು ನೋಡಯ್ಯ ಬಸವಪ್ರಿಯ ಕೂಡಲ 
ಅಳ ಸಂಗಮದೇವಾ.?' 
ಶ್ರೀ ಚನ್ನಬಸವಣ್ಣನವರು ಈ ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಶಿವಭಕ್ತರೇ ಶ್ರೇಷ್ಠ 
ರೆಂದು ಹೇಳಿರುತ್ತಾರೆ... ಮತ್ತು ಅವರ ಕೂಡ ವಾಸವನ್ನು ಮಾಡಬೇಕು, ಅವರ ಕೂಡ 


ಬಸವಣ್ಣ ನನರೂ ಅಸ್ಪೃಶ್ಯೋದ್ಧಾರವೂ ೩೫೧ 


ಊಟಿ ಉಪಚಾರಾದಿಗಳನ್ನು ಮಾಡಬೇಕೆಂದು ಹೇಳಿರುವ ಉಪನಿಷತ್ತಿನ ಪ್ರಮಾಣ 
ವನ್ನೂ ಕೂಡ ತಮ್ಮ ವಚನದಲ್ಲಿ ಉದಾಹರಿಸಿರುತ್ತಾರೆ. ಕೊನೆಯ ಭಾಗದಲ್ಲಿ ಅವರು 
ಎಲೈ ಪರಮಾತ್ಮನೇ, ನಿಮ್ಮ ಸದ್ಭಕ್ತರನ್ನು ಅವರಿವರೆಂದು ಕುಲವನ್ನು ಎತ್ತಿ ಎಣಿಸಿದರೆ ' 
ಅವರು ನಿರಂತರವಾಗಿ ನರಕವಾಸಿಗಳಾಗುತ್ತಾ ರೆಂದು ಹೇಳಿರುತ್ತಾರೆ. ಶರಣರ ಬಳಗದಲ್ಲಿ 
ಉಗ್ರವಾದಿಗಳಾದ ಅಂಬಿಗರ ಚೌಡಯ ನವರು ಹೊಲೆಯ ಶಬ್ದ ದ ಅರ್ಥವನ್ನು ಬಹಳ 
ಸ್ದಾ ರಸ್ಯವಾಗಿ ಮಾಡಿರುತ್ತಾರೆ. 


"" ಹೊಲೆಯ ಹೊಲೆಯ ಎಂದಡೆ ಹೊಲೆಯರೆಂತಪ್ಪರಯ್ಯಾ? ಹೊಲೆಯ 
ಹೊರಕೇರಿಯಲ್ಲಿರುವರು ಊರೊಳಗಿಲ್ಲವಯ್ಯಾ ಹೊಲೆಯರು? ತಾಯಿಗೆ 
ಬೈದವನೇ ಹೊಲೆಯ, ತಂದೆಗೆ ಬೈದವನೇ ಹೊಲೆಯ, ತಂದೆಗೆ ಉತ್ತರ 
ಕೊಟ್ಟವನೇ ಹೊಲೆಯ, ಕೊಡುವ ಹಣಕ್ಕೆ ಅಡ್ಡ ಬಂದವನೇ ಹೊಲೆಯ, 
ನಡುದಾರಿಗೆ ಮುಳ್ಳು ಹಚ್ಚೆ ದವನೇ ಹೊಲೆಯ, ಬ್ರಾಹ್ಮಣನ ಕುತ್ತಿಗೆಯ 
ಕೊಯ್ದವನೇ ಹೊಲೆಯ, ಹತ್ತುಆಡಿದರೆ ಒಂದು ನಿಜವಿಲ್ಲದವನೇ ಹೊಲೆಯ 
ಅರ್ಥಕ್ಕೆ ಪ್ರಾಣಹತ್ಯವ ಮಾಡುವವನೇ ಹೊಲೆಯ, ಚಿತ್ತದಲ್ಲಿ ಪರಸತಿಯ 
ಬಯಸಿದಾತನೇ ಹೊಲೆಯ್ಯ ಲಿಂಗಮುದ್ರೆಯ *ತ್ತಿದವನೇ ಹೊಲೆಯ, 
ಲಿಂಗ ಬಿಟ್ಟು ತಿರುಗುವವನೇ ಹೊಲೆಯ, ನಿಂದೆಯ ಮಾಡುವವನೇ 
ಹೊಲೆಯ, ಧರ್ಮವ ಮಾಡದವನೇ ಹೊಲೆಯ, ಬಸವನ ಕೊಂದವನೇ 
ಹೊಲೆಯ, ಬಸವನ ಇರಿದವನೇ ಹೊಲೆಯ, ಲಿಂಗಪೂಜೆಯ ಮಾಡದವನೇ 
ಹೊಲೆಯ, ಇಂತಪ್ಪ ಹೊಲೆಯರು ಊರತುಂಬನಿರಲಾಗಿ ಹೊರಕೇರಿ 

, ಯವರಿಗೆ ಹೊಲೆಯರೆನಬಹುದೇ? ಹೊಲೆಹುಟ್ಟಿದ ಮೂರು ದಿನಕ್ಕೆ ಪಿಂಡಕ್ಕೆ 
ನೆಲೆಯಾಯಿತ್ತು, ಹೊಳೆಯನುಂಡ ಪತ್ರಾವಳಿ ಹೊಳಿಗೆ ಹರಗೋಲವಾ 
ಯಿತ್ತು, ಗುರುಗಳಿಗೆ ಚಮ್ಮಾವುಗೆಯಾಯಿತ್ತು, ಹೂಡಲಿಕ್ಕೆ ಮಿಣಿಯಾ 
ಯಿತ್ತು, ಹೊಡೆಯಲಿಕೈ ಬಾರಕೋಲವಾಯಿತ್ತು, ಅರಸರಿಗೆ ಮೃದಂಗ 
ವಾಯಿತ್ತು, ತೋಲು ನಗಾರಿಯಾಯಿತ್ತು, ತುಪ್ಪ ತುಂಬಲಿಕ್ಕೆ ಸಿದ್ದಲಿಕೆ, 
ಎಣ್ಣೆ ತುಂಬಲಿಕ್ಳೈ ಬುದ್ದಲಿಕೆ, ಸಿದ್ದಲಿಕೇನ ತುಪ್ಪ, ಬುದ್ದಲಿಕೇನ ಎಣ್ಣೆ, 
ಕಲ್ಲಶೆಟ್ಟ ಮಲ್ಲಶೆಟ್ಟ ಗಳು ಕೂಡಿ ನಾ ಶೀಲವಂತ ತಾ ಶೀಲವಂತವೆಂದು 
ಅಜ ಜಾತ್ರ ಹಡ ಓಂದು. ಸ ಸ್ಥಳಕ್ಕೆ ಬಂದಾಗ ನನ್ನ ಕುಲ ಹೆಚ್ಚು ನಿನ್ನ 
ಕುಲ ಕಡಿಮೆ ಎಂಬವರನು ಮೆಚ್ಚ ನಮ್ಮ ಅಂಬಿಗರ ಚೌಡಯ್ಯ. ಎ 


ಹೀಗೆ ಶರಣರು ಗುಣಕ್ಕೆ RST ಕೊಟ್ಟಿ ರುವರು. 


' ಇವರಂತೆಯೇ ಹರಿದಾಸರಾದರೂ-- 
ಹರಿಭಕ್ತಿ ಸುಧೆ - ಪುಟ ೧೭೯ 


"ಹೊಲೆಯ ಹೊರಗಿಹನೆ ಊರೊಳಗಿಲ್ಲವೆ? ಹೊಲೆಯ ಹೊಲೆತಿಲ್ಲವೆ? 
ಶೀಲವನ್ನು ಕೈಕೊಂಡು ನಡೆಸದಾತನೆ ಹೊಲೆಯ ಕೇಳಿ, ಹರಿಶಾಸ್ತ್ರವ 
ಕೇಳದವ ಹೊಲೆಯ, ಆಳಾಗಿ ಅರಸನೊಳು ಮುನಿವವನೆ ಜು, 


೩೫೨ ಬಸವತತ್ವ ರತ್ನಾಕರ 


ಸೂಳೆಯರಹೋಗುವ ಶುದ್ಧ ಹೊಲೆಯ, ಇದ್ದಾಗ ದಾನಧರ್ಮವ ಮಾಡದವ 
ಹೊಲೆಯ, ಕದ್ದು ತನ್ನೊಡಲ ಪೊರಕೆವವನೆ ಹೊಲೆಯ ॥ ೧॥ 


ಪದ್ಧತಿಯಬಿಟ್ಟು ನುಡಿಗಳಾಡುವವ ಹೊಲೆಯ, ಮದ್ದಿಕ್ಕೆ ಕೊಲ್ಲುವವ 
ಮಾರಿಹೊಲೆಯ ॥ ೨॥ 


ಕೊಂಡ ರುಣವನು ತಿರುಗಿ ಕೊಡದಿದ್ದವನೆ ಹೊಲೆಯ, ಬಂಡು 
ಮಾತುಗಳ ಬಯಲಿಗಿಕ್ಳುವ ಹೊಲೆಯ, ಗಂಡ ಹೆಂಡರ ಮಧ್ಯೆ ಭೇದ 
ಹೆಚ್ಚುವವ ಹೊಲೆಯ, ಹೆಂಡತಿಯ ಇಚ್ಛೆಯಲಿ ನಡೆವ ಹೇಡಿಹೊಲೆಯ 
Ia 

ಆಶೆಯನು ಹುಟ್ಟಸಿ ಭಾಷೆ ತಪ್ಪು ವವ ಹೊಲೆಯ, ಲೇಸು ಉಸಕಾರ 
ವನು ಅರಿಯದವ ಹೊಲೆಯ, ನೀಸಕೊಟ್ಟು ಬಹಳ ಕೊಟ್ಟಿ ನೆಂಬುವವ 
ಹೊಲೆಯ, ಹೇಸದಲೆ ಹುಸಿಯಾಡುವವ ಹುಚ್ಚಹೊಲೆಯ I ೪H 


ಅರಿತು ಅನ್ಯಾಯವನು ಮರೆಮಾಳ್ಸನೇ ಹೊಲೆಯ, ಗುರುಹಿರಿಯ 
ರೆನ್ನದವ ಹಿರಿಯ ಹೊಲೆಯ, ಸರನಿಂಡೆ ಆತ್ಮಸ್ತುತಿ ಮಾಡುವನವನತಿ 
ಹೊಲೆಯ, ಪುರಂದರ ವಿಠಲನೆನ್ನದವ ಹೊಲೆಯ ॥ ೫ ॥” 


ಶರಣರು ಮೇಲೆ ಹೇಳಿರುವ ವಚನವನ್ನು ಓದುವಾಗ ದ್ವೈತಿಗಳೆಂದು ತಿಳಿಯಲಾಗದು. 
ಅವರ ಆಚಾರ ಕಟ್ಟಳೆಯು ಬಹಳಮಟ್ಟಿಗೆ ಕಟ್ಟುನಿಟ್ಟಾಗಿರುವದು. ಆದ್ದರಿಂದ 


"ಅರಿವು ಸಾಧ್ಯವಾಯಿತ್ತೆಂದು ಗುರುಲಿಂಗ ಜಂಗಮವ ಬಿಡಬಹುದೇ? 
ಸಂದು ಸಂಶಯವಳಿದು ಅಖಂಡ ಜ್ಞಾನವಾಯಿತ್ತೆಂದು ಪರಧನ ಪರಸ್ರ್ರೀಗೆ 
ಅಳುಪಬಹುದೇ? “ಯತ್ರಜೀವಸ್ತತ್ರಶಿವಃ'” ಎಂಬ ಅಭಿನ್ನಜ್ಞಾನ 
ವಾಯಿತ್ತೆಂದು ಶುನಕ, ಶೂಕರ, ಕುಕ್ಕುಟ, ಮಾರ್ಜಾಲಂಗಳ ಕೂಡಿ 
ಭುಂಜಿಸಬಹುದೇ? ಭಾವದಲ್ಲಿ ತನ್ನ ನಿಜದ ನೆಲೆಯನರಿವುದು ಸುಜ್ಞಾನ, 
ಸತಿ $ಯಾ, ಸುನೀತಿ, ಸುಮಾರ್ಗದಲ್ಲಿ ವರ್ತಿಸುವುದು ಹೀಗಲ್ಲದೆ ಜ್ಞಾನ 
ವಾಯಿತ್ಮೆಂದು ತನ್ನ ಮನಕ್ಕೆ ಬಂದಹಾಗೆ ಮಾರಿ ನುಡಿದು ನಡೆದೆನಾದರೆ 
ಶ್ವಾನನ ಗರ್ಭದಲ್ಲಿ ಹುಟ್ಟಿ ಸದೇ ಬಿಡುವನೇ ಚನ್ನಮಲ್ಲಿಕಾರ್ಜುನಯ್ಯನು.'' 

ಇಂತಹ ಶರಣರ ಮಾರ್ಗದಲ್ಲಿ ಅನಾಚಾರಕ್ಕೆ ಅವಕಾಶನಿರುವದಿಲ್ಲ. ಬಸವಾದಿ 
ಪ್ರಮಥರ ಸಂಘಕ್ಕೆ ಶ್ರೀ ಪ್ರಭುದೇವರು ಅಧಿನಾಯಕರಾಗಿರುವದರಿಂದ, ಶ್ರೀ ಪ್ರಭು 
ದೇವರು ಸರ್ವರನ್ನೂ ಸನ್ಮಾ] ರ್ಗದಲ್ಲಿ ತರಲು ಸಮರ್ಥರಾದ ಜ್ಞಾನಿಗಳಾದುದರಿಂದ 
ಯಾವ ತರಹದ ಅನೀತಿಗೆ ಆಸ್ಪ ಸ ಡವಿರುವದಿಲ್ಲ. ಅವರ ನಡೆನುಡಿ ರೀತಿ ನೀತಿಗಳು 
ಅತ್ಯಂತ ಪ ಸರಿಶುದ ನವಾದವುಗಳು. 
ಶ್ರಿ « ಬಸವಣ್ಣ ನವರು 
p> ನಿನ್ನೆ ಯಿಂದ ಲಿಂಗವ ಪೂಜಿಸಿ. ಮತ್ತೊ ER ಪಥವನರಿಯದ 
ಶರಣರು ಸರ್ನಸ ಹೆಡೆಯ ಮಾಣಿಕದಂತಿರ್ನರು ಭೂಷಣರಾಗಿ ದರ್ಪಣ 
ಜೊಳಗಣ ಪ್ರತಿಬಿಂಬದಂತೆ ಹಿಂಗದಿಪ ರರು ಕೂಡಲಸಂಗಮದೇವಾ ನಿಮ್ಮ 
ಶರಣರು. 


ಬಸವಣ್ಣ ನವರೂ ಅಸ್ಪೃಶ್ಕೋದ್ಧಾರವೂ ೩ಜಿ 


ಸಂಕ ಶೆ ಶ್ರೇಷ್ಠ ತರವಾದ ಆಚರಣೆಯುಳ್ಳ ವರು ಅಸ್ಪ್ಸೃಶ್ಯೋದ್ಧಾ ರ ಮಾಡಿದುದು ತುಂಬಾ 


ಆಶ ಶ್ಚರ್ಯಕರವಾದುದೂ, ಅಪಕರಟೇಯುವೂ ಆಗಿರುತ್ತದೆ. 
ಶ್ರೀ ಮೊಗ್ಗೆಯ ಮಾಯಿದೇವಾಚಾರ್ಯರು ತಮ್ಮ ಶತಕತ್ರಯದಲ್ಲಿ-- 


ಳ್ಳ ಶ್ರಪಚನ ದೈವದಂತರಮನೊರ್ಮೆ ವಿಚಾರಿಸಿನೋಡೆ ಲೋಕ 
ದೋಳ್‌ ಶ್ರ ಶ್ರೈಪಚನೆಬಲ್ಲ, ಲಾ ಜನದಬುದಿಗೆ ದೈವಮನೊಲ್ಲು ಮುಟ್ಟ ದಲ್ಲಿ 
ಪರಮ ಕುಡ್ಧ ತಾಸ ರಣೆಯಿಲ್ಲದ ಶುದ್ಧ ಸಲೇಪಭಾವಮಾ | ಠ ಪಚನ 
ತಟ್ಟು ಮುಟ್ಟಿ ನೆಜೆಯಲ್ಲಿಯ ಬರ್ಪುಡರಿಂ ಶಿವಾಧವಾ”” 


ಅಂದರೆ- ಕರ್ಮಭ್ರಾಂತರಾದ ಜನರ ಆಚರಣೆಯನ್ನು ನೋಡಿದರೆ ಅವರ ಬುದ್ಧಿ ಗೆ 
ದೈವಕ್ಕಿಂತಲೂ ಚಂಡಾಲನೇ ಬಲ್ಲಿದನೆಂದು ತೋಂ ಕಾಣುತ್ತದೆ. ನಿಕೆಂದಕೆ, 
ತನ್ನಲ್ಲಿ ಇಷ್ಟ ಲಿಂಗಸಂಬಂಧವಿರುವಾಗ ತಾನು ಯಾವಾಗಲೂ ಪರಿಶುದ್ಧನಾಗಿರುವೆನೆಂಬ 
ಇಭವು ಇಲ್ಲದೆ ಚಂಡಾಲನು ತನ್ನ ನ್ನು ಸೋಂಕಿದಮಾತ್ರದಿಂದಲೇ ತನಗೆ ಅಶುಚಿತ್ನ ವು 
ಬರುವುಜಿಂದು ತಿಳಿಯುವನು. "ಸಂಶುದ್ಧ ಭಾವವನ್ನು ೦ಟುಮಾಡುವ ದೈವಸಂಬಂಧ 
ಕ್ವಿಂತಲೂ ಚಂಡಾಲನ ಸ್ಪರ್ಶದಲ್ಲಿ ಅಧಿಕಶಕ್ತಿ ಇರುವುದೆಂದು ಭಾವಿಸಿದಂತಾಯಿತೆಂದು 
ಅಭಿಪ್ರಾಯ. 

ಹಿಂದೂಧರ್ಮದ ಆದ್ಯಗ್ರ ಂಥಗಳಾದ Ws ಗಳಲ್ಲಿ ಮೇಲು 
ಕೇಳುಗಳ ವರ್ಣನೆಗಳು ಎಲ್ಲಿಯೂ ಕಂಡುಬರುವುದಿಲ್ಲ. ಸ್ಪೃಶ್ಯವೆಂಬುವುದೊಂದು 
ಅವೈದಿಕ ಕರ್ಮವೆಂದು ಅನೇಕ ನಿದ್ವಾಂಸರ ಮ 1 ವೇದಗಳಲ್ಲಿ 
ಇರತಕ್ಕ ವರ್ಣನೆಗಳೆಲ್ಲ ಗುಣದಿಂದಾದವುಗಳಲ್ಲದೆ ಜಾತಿಯಿಂದಾದವುಗಳಲ್ಲ. ವೇದಗಳು 
ಸಮಾನತ್ವ ಜೋಧಕಗಳಾಗಿರುತ್ತವೆಂಬುವದಕ್ಕೆ ವೇದಗಳ ಮಂತ್ರಗಳನ್ನು ನಾವು 
ಕೆಲವನ್ನಾದರೂ ಇಲ್ಲಿ ನೋಡಬಹುದು. 


ಯಗ್ವೇದಮಂ ಡಲ -- ಸೂಕ್ತ ೫-೫೯-೬೦ 


ಅಜೇಷ್ಮಾನೋ ಅಕನಿಷ್ಕಾ ಸ ಏನತೇ ಸಂಭ್ರಾಂತರೋವಾವೃಧುಃ । 

ಸೌಭಗಾಯ ಯುವಾಸಿ ತಾ ಸ್ವಪಾರುದ್ರ ಏಷಾಂ ಪ್ರಶ್ಚಿರ್ಮಾತಾ ಸುದಿನಾಮುರುದ್ದ್ಯ: | 
ಈ ಮನುಷ್ಯರಲ್ಲಿ ದೊಡ್ಡವರಾಗಲೀ ಚಿಕ್ಕವರಾಗಲೀ ಯಾರೂ ಇರುವದಿಲ್ಲ. ಎಲ್ಲರೂ 
ಸಮಾನರು. ಇವರೆಲ್ಲರ ತಂಜಿ ಪರಮಾತ್ಮನು, ತಾಯಿ ಭೂಜೀವತೆಯು. ಇದನ್ನು 
ತಿಳಿದೇ ಸಹೋದರರಾದ ಮಾನವರೆಲ್ಲ ಉನ್ನತರಾಗಬಲ್ಲರು. 

ತೇ ಅಜೇಷ್ಮಾ ಅಕನಿಷ್ಕಾ ಸ ಉದ್ಭಿದೋ ಅಮಧ್ಯಮಾಸೋಮಹಸಾವಿನಾವೃಧುಃ | 
ಅಂದರೆ ಮನುಷ್ಯ ರಲ್ಲಿ ಉತ್ತ ಮರು ಮಧ್ಯಮರು ಕನಿಷ್ಠ ರೆಂಬುವ ಭೇದಜನ್ಮದಿಂದಿಲ್ಲ. 

ಇದನ್ನು ತಿಳಿದು ಚೆ! ತಮ್ಮ ಸ್ವ ಸ್ಪಪ್ರ ಕಾಶದಿಂದ ಉನ್ನ ತರಾಗಬಲ್ಲರು. 

| ಕೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಅಮೇಥಾಮುನಿದಿವ್ಯಾನಿತಸ್ಥಃ 
ಇದು ಯಜುರ್ವೇದದ ಮಂತ್ರವು. ಎಲೌ ಅಮೃತಸ್ವರೂಪನಾದ ಸರಮಾತ್ಮನ 
ಪುತ್ರರುಗಳಾದ ಮಾನವರೇ, ಈ ದಿವ್ಯೋಷದೇಶವನ್ನಾಲಿಸಿರಿ ಎಂದು ವೇದವು 


23 


೩೫೪ ಬಸವತತ್ವ ರತ್ನಾಕರ 


ಉದ್ಭೋಷಿಸುತ್ತದೆ. ವೇದದ ದೃಷ್ಟಿಯಲ್ಲಿ ಎಲ್ಲರೂ ಅಮೃತಪುತ್ರರು. ಮತ್ತು ಕೆಳಗೆ 
ಬರೆದ ಯಜುರ್ವೇದದ ಮಂತ್ರಗಳು ಸಮಾನತ್ವವನ್ನು ತೋರಿಸುತ್ತವೆ. 
ದೃತೇದೃಗ್‌ಂ ಹಮಾಮಿತ್ರಸ್ಯ ಮಾ ಚಕುಷಾ ಸರ್ವಾಣಿ ಭೂತಾನಿ ಸಮಾಶಂತಾಂ ಮಿತ್ರ 
ಸ್ಯಾಹಂ ಚಕ್ಕುಸಾ ಸರ್ವಾಣಿ ಭೂತಾನಿ ಸನಿಖಾಕ್ಸ್ಯೇ ಮಿತ್ರಸ್ಕ ಚಕ್ಸುಷಾ ಸಮಾಕ್ಸಾಮಹೇ 1 
ಯ., ೩೬-೧೮. 
ಎಲ್ಲ ಪ್ರಾಣಿಗಳು ನನ್ನನ್ನು ಮಿತ್ರದೃಷ್ಟಿಯಿಂದ ನೋಡಲಿ. ನಾನು ಎಲ್ಲ ಪ್ರಾಣಿಗಳನ್ನು 
ಮಿತ್ರದೃಷ್ಟಿಯಿಂದಲೇ ನೋಡುತ್ತೇನೆ. ನಾವು ಪರಸ್ಪರ ದೃಷ್ಟಿಯಿಂದಲೇ ನೋಡೋಣ. 


ಯಸ್ತು ಸರ್ವಾಣಿ ಭೂತಾಸ್ಯಾತ್ಮನ್ಯೇವಾನು ಪಶ್ಯತಿ | 
ಸರ್ನಭೂತೇಷು ಇತ್ಮಾನಂ ತತೋ ಸವಿಜುಗುಪ್ಪತೇ ॥ 
ಅಂದರೆ ಪರಮಾತ್ಮನು ಸರ್ವವ್ಯಾವಿಯೆಂದೂ, ಸರ್ವ ಭೂತಗಳೂ ಪರಮಾತ್ಮನಲ್ಲಿ 
ಅಡಗಿವೆಯೆಂದೂ ತಿಳಿದವನು ಯಾರನ್ನೂ ದ್ರೇಷಿಸುವದಿಲ್ಲ. 
ಶ್ರೀ ಬಸವಣ್ಣನವರು ಸರ್ವ ಪ್ರಾಣಿಗಳಲ್ಲಿ ಭೇದಗಳನ್ನು ಮಾಡದೆ ತಮ್ಮಂತೆ ಕಂಡು 
ವ್ಯವಹರಿಸಿರುತ್ತಾರೆ. ಶಿವಭಕ್ಕ ಅಥವಾ ಲಿಂಗಭಕ್ತರ ಭೃತ್ಯರ ಭೃತ್ಯನೆಂದೂ, ನನಗಿಂತ 
ಕಿರಿಯರಾರೂ ಇಲ್ಲವೆಂದೂ ಉದ್ಭೋಷಿಸಿ ಮಾನವ ಸಮಾಜದಲ್ಲಿ ಸಮಾನತ್ವದ ಬೀಜ 
ವನ್ನು ೮೦೦ ವರ್ಷಗಳ ಹಿಂದೆಯೇ ಬಿತ್ತಿ ಅಜರಾಮರವಾದ ಕೀರ್ತಿಯನ್ನು ಗಳಿಸಿರು : 
ತ್ತಾರೆ. 
ಉತದೇವಾ ಅವಹಿತಂದೇವಾ ಉನ್ನಯಥಾ ಪುನಃ । 
ಉತಾಗ್ರಶ್ಚ ಕೃಷಂದೇನಾ ದೇವಾಜೀನ ಯಥಾ ಪುನಃ ಗ 
ಹೇ ವಿದ್ವಜ್ಞನರುಗಳಿರಾ, ನೀವು ಕೆಳಗೆ ಬಿದ್ದವರನ್ನು ಉದ್ಭರಿಸಿರಿ. ಈ ವೇದ 
ಮಂತ್ರದಂತೆಯೇ ಬಸವ ಮಹಾತ್ಮನು ದೀನರಾದ ಅಸ್ಪೃಶ್ಯರ ಉದ್ದಾರಕಾರ್ಯನನು 
ಪ್ರಾರಂಭ ಮಾಡಿದನೆನ್ನಬಹುದು. 

«ಈ ಜಗತ್ತಿನಲ್ಲಿ ಸರ್ವರೂ ಜ್ಲಾನದಿಂದಲ್ಲದೆ ಮತಗೋತ್ರಾಭಿಮಾನ 
ದಿಂದ ಮೋಕ್ಷವಂತರಲ್ಲ ಕೇಳಾ.?? 

" ಚಂಡಾಲನಾದರೇನು? ಶಿವಭಕ್ತನೇ ಕುಲಜನು. ಆತನೊಡನೆ 
ನುಡಿಗಡಣ ಮಾಡಬೇಕೆಂಬುದುದು ವೇದ. ಕುಲವ ನೋಡಲುಬೇಡ 
ಛಲವ ನೋಡಲುಬೇಡ ಆತ ಎಲ್ಲರಿಗಿಂತಲೂ ಹಿರಿಯನು.” 

ತಪಸಾ ಬ್ರಾಹ್ಮಣೋಜಾತಃ ವಿಶ್ವಾಮಿತ್ರೋ ಮಹಾಮುನಿಃ । 
ತಪಸಾ ಬ್ರಾಹ್ಮಣೋಜಾತಃ ಅಗಸ್ಕ್ಯೋತ್ರ ಮಹಾಮುನಿಃ । 
ತಪಸಾ ಬ್ರಾಹ್ಮಣೋ ಜಾತಃ ಪರಾಶರ ಮಹಾಮುನಿಃ । 
ಭೃಗುರ್ನ್ಯಾಸೋಹಿ ಮಾಂಡವ್ಯ: | 


ಪ 


ವ್ಯಾಸೋಕ್ತ ಬಸವಪುರಾಣ ಅಧ್ಯಾಯ ೨, ಶ್ಲೋಕ ೬ 


ಚಂಡಾಲೋನೈನ ಚಾಂಡಾಲಃ ಪುಲ್ಕಸೋನೈನ ಪುಲ್ಕಸಃ | 


ಧ್ರ ತ } 1 ಮೆ 
ಶಿವ ಇತ್ಯೇವಯೋವಕಿ ಭುಂಜೀತತೇನ ನೆ ॥ 
2 ಹ ಲ್ಪ) 


ಬಸವಣ್ಣ ನವರೂ ಅಸ್ಪೃಶ್ಯೋದ್ಧಾರವೂ ೩೫೫ 


ಚಂಡಾಲನು ಚಂಡಾಲನಲ್ಲ, ಪುಲ್ಕಸನು ಪುಲ್ಕಸನಲ್ಲ. 'ಯಾವಾತನು " ಶಿವ” ಇಂತೆಂಬ 
ಎರಡು ಅಕ್ಷರಗಳನ್ನು ನುಡಿಯುತ್ತಾನೆಯೋ ಆತನ ಕೂಡ ಭೋಜನಾದಿಗಳನ್ನು ಮಾಡ 
ಬೇಕು. 


ಮಹಾಭಾರತ -- ಅರಣ್ಯ ಪರ್ವ, ಅಧ್ಯಾಯ ೧೧೩ 
ನ ಕುಲೇನ ನ ಜಾತ್ಕಾವಾ ಕ್ರಿಯಾಭಿರ್ಬ್ರಾಹ್ಮಣೋ ಭವೇತ್‌ । 
ಚಂಡಾಲೋನಿ ಹಿ ನೃತ್ತಸ್ಥ್ಯೋ ಬ್ರಾಹ್ಮಣೋ ಯಕ ಪುಂಗವ 
ಅಂದರೆ ಕುಲದಿಂದಾಗಲಿ, ಜಾತಿಯಿಂದಾಗಲಿ ಅಲ್ಲ, ಕೇವಲ ಕ್ರಿಯೆಯಿಂದಲೇ ಜಾತಿಯು 
ಲಭಿಸುತ್ತದೆ. ಸದಾಚಾರಿಯಾದ ಚಂಡಾಲನು ಬ್ರಾಹ್ಮಣನೇ ಸರಿ. 


ಮಹಾಭಾರತ. ಅನುಶಾಸನಪರ್ವ, ಅಧ್ಯಾಯ ೧೪೭ 


ನ ಯೋನಿರ್ನಾಪಿಸಂಸ್ಕಾರೋನ ಶ್ನತಂ ನಚ ಸಂತತಿಃ । 
ಕಾರಣಾನಿದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ | 
ವೃತ್ತೇಸ್ಥಿತಶ್ಶ ಶೂದ್ರೋಸಿ ಬ್ರಾಹ್ಮಣತ್ವಂ ಸ ಗಚ್ಛತಿ i 
ಅಂದರೆ ದ್ರಿಜತ್ವದ ಕಾರಣ ಹುಟ್ಟದ ಯೋನಿಯಲ್ಲ, ಸಂಸ್ಥಾರವಲ್ಲ, ಅಧ್ಯಯನವಲ್ಲ, 
ಸಂತತಿಯೂ ಅಲ್ಲ. ಆದರೆ ಆಚಾರವೇ ಕಾರಣ. ಸದಾಚಾರಿಯಾಗಿದ್ದವನು ಶೂದ್ರ 
ನಾದರೂ ಬ್ರಾಹ್ಮಣತ್ವವನ್ನು ಹೊಂದುತ್ತಾನೆ. 
ಮಹಾಭಾರತ-- ಅರಣ್ಯಪರ್ವ, ಅಧ್ಯಾಯ ೨೦೬ 
ಯಸ್ತು ಶೂದ್ರೋ ದಮೇ ಸತ್ಯೇ ಧರ್ಮೇ ಚ ಸತತಂ ಸತಃ । 
ತಂ ಬ್ರಾಹ್ಮಣಮಹಂಮನ್ಯೇ ವೃತ್ತೇನ ಹಿ ಭನೇ ದ್ವಿಜಃ ॥ 
ಯಾವನು ಶೂಡ್ರನೆನಿಸಿಕೊಂಡಿದ್ದರೂ ದಮೆ, ಸತ್ಯ, ಧರ್ಮಗಳಲ್ಲಿ ಸದಾ ಇದ್ದರೆ 
ಅವನನ್ನು ನಾನು ಬ್ರಾಹ್ಮಣನೆಂದೇ ತಿಳಿಯುತ್ತೇನೆ. ಸದಾಜಾರದಿಂದಲೇ ಬ್ರಾಹ್ಮಣ 
ನಾಗುತ್ತಾನೆ. ಈ ಮೇಲೆ ಬರೆದ ಭಾರತದ ಶ್ಲೋಕಗಳಿಗೆ ಶಬ್ದಶಃ ಬಸವಣ್ಣನವರ 
ಅನೇಕ ವಚನಗಳಿರುತ್ತವೆ. ವೇದ ಮತ್ತು ಭಾರತ ಮೊದಲಾದ ಗ್ರಂಥಗಳಲ್ಲಿ ಹೇಳಿದ 
ರೀತಿ ನೀತಿಗಳು ಗ್ರಂಥಗಳಲ್ಲಿಯೇ ಉಳಿದವಲ್ಲದೆ, ಆಚರಣೆ ಮಾತ್ರ ಅವುಗಳಿಗೆ 
ವಿರುದ್ಧವಾಗಿ ಕೃತಿಯಲ್ಲಿ ಬಂದವು. ವೇದಾನುಯಾಯಿಗಳು ಮಾಡಿದ ಅಕ್ಷಮ್ಯ 
ಅಸರಾಧಗಳಲ್ಲಿ ಇದೊಂದು ಪ್ರಧಾನತಮವಾಗಿದೆ. ಗುಣದಿಂದ ಹೇಳಿದ ವೇದದ 
ಉದ್ದೇಶವು ಕೆಟ್ಟು ಜಾತಿಗಳಾಗಿ ಕೋಟಗಟ್ಟಲೆ ಜನಗಳನ್ನು ಕೆಳಕ್ಕೆ ಒತ್ತಲಾಗಿದೆ. 
"ಹಿಂದೂ ಧರ್ಮಪ್ರದೀಪಿಕೆ” ಎಂಬುವ ಮರಾಠಿಯ ಗ್ರಂಥದಲ್ಲಿಯ "ಉಚ್ಛ 
ನೀಚತ್ತಾ ಚ ದುರಭಿಮಾನ'' ಎಂಬುವ ಪ್ರಕರಣದಲ್ಲಿ ಅದರ ಲೇಖಕರಾದ ಹುಗ್ರೇದಿ 
ಯವರು ಕೆಳಗೆ ಬರೆದ ವಿಷಯವನ್ನು ವಿಸ್ತಾರನಾಗಿ ಬರೆದಿರುತ್ತಾರೆ. ಅದನ್ನು ಓದಿದರೆ 
ಹಿಂದೂ ಧರ್ಮದ ಪರಿಸ್ಥಿತಿಯ ಸರಿಜ್ಞಾನವು ಚೆನ್ನಾಗಿ ಆಗುತ್ತದೆ. 


ಶುಕ್ರನೀತಿ 


ನಿಶ್ಚಾಮಿತ್ರೋ ವಸಿಷ್ಮಶ್ಚ ಮತಂಗೋ ನಾರದಾದಯಃ । 
ತಪೋನಿಶೇಸೈಃ ಸಂಪ್ರಾಸ್ತಾ ಉತ್ತಮತ್ತಂ ನಜಾತಿತಃ । 


೩೫೬ ಬಸವತತ್ವ ರತ್ನಾಕರ 


ಅಂದರೆ- ವಿಶ್ವಾಮಿತ್ರ, ವಸಿಷ್ಠ, ಮತಂಗ, ನಾರದ ಮೊದಲಾದವರು ತಮ್ಮ ತಮ್ಮ 
ತಪೋ ನಿಶೇಷಗಳಿಂದಲೇ ಉತ್ತಮತ್ವವನ್ನು ಹೊಂದಿದರಲ್ಲದೆ ಜಾತಿಯಿಂದ ಶ್ರೇಷ್ಠತೆ 
ಯನ್ನು ಹೊಂದಲಿಲ್ಲ. 

ಶುಕ್ರನೀತಿ 

ಕರ್ಮಣೋತ್ತಮ ನೀಚತ್ವಂ ಕಾಲತಸ್ತು ಭವೇದ್ಲುಣ್ಯೆಃ | 
ನಿದ್ಯಾ ಕಲಾಶ್ರಣೇನೈನ ತನ್ನಾಮ್ನ್ನಾ ಜಾತಿರುಚ್ಕತೇ ॥ 

ಮನುಷ್ಯನು ಕರ್ಮ ಮತ್ತು ಗುಣಗಳ ಯೋಗದಿಂದ ಉತ್ತಮತನವನ್ನಾಗಲೀ, ನೀಚ 
ತನವನ್ನಾಗಲೀ ಹೊಂದುತ್ತಾನೆ. ವಿದ್ಯಾ ಮತ್ತು ಕಲೆ ಇವುಗಳನ್ನು ಉದರನಿರ್ವಾಹಾರ್ಥ 
ಗ್ರಹಣಮಾಡುವದರಿಂದ ಜಾತಿಯೆಂದು ಅದಕ್ಕೆ ತಿಳಿಯಲಾಗುತ್ತದೆ. 

ಪೂರ್ವಕಾಲದಲ್ಲಿ ಅನೇಕ ಜನ ಕ್ಸತ್ರಿಯರೂ, ವೈಶ್ಯರೂ ಮತ್ತು ಶೂದ್ರರೂ 
ತಮ್ಮ ತಮ್ಮ ರ್ಮಗಳಿಂದ ಬ್ರಾಹ್ಮಣ್ಯವನ್ನು ಸಂಪಾದಿಸಿರುತ್ತಾರೆ. ಅವರೇ ಸದ್ಯದ 
ಬ್ರಾಹ್ಮಣರ ಗೋತ್ರಪ್ರವರ್ತಕರೂ ಆಗಿರುತ್ತಾರೆ. ಉದಾಹರಣೆಗಾಗಿ ಕೆಳಗಿನವರ 
ಹೆಸರನ್ನು ತೆಗೆದುಕೊಳ್ಳ ಬಹುದು. | 

ಸಿಂಧುದ್ವೀನ, ನೀತಹವ್ಯ, ಗೃತ್ಸಮದ, ತ್ರಯ್ಯರುಣ, ಗಭೀರ, ಹರಿತ್ಕ 
ಪುಸ್ಕರೀ, ನಾಭಾಗರಿಷ್ಟ ಪುತ್ರ (ವೈಶ್ಯ). ತವಷ- ಎಲುಷ (ಇವರಿಬ್ಬರೂ ಶೂದ್ರನ 
ಮಕ್ಕಳು), ಪರಾಶರ (ಶ್ವಪಾಕೀಯ ಪುತ್ರ), ಮುದ್ಗಲ, ಕಪಿ, ವತ್ಸ, ಶೂನಕ, ಕಣ್ವ, 
ನಿಶ್ವಾಮಿತ್ರಾದಿಗಳು ಕ್ಸತ್ರಿಯ, ವೈಶ್ಯ, ಶೂದ್ರಾದಿ ಯೋನಿಗಳಲ್ಲಿ ಉತ್ಪನ್ನರಾದ 
ವ್ಯಕ್ತಿಗಳು. ತಮ್ಮ ತಮ್ಮ ಸದಾಚರಣೆಯ ಯೋಗದಿಂದ ಬ್ರಾಹ್ಮಣಪದತ್ವವನ್ನು 
ಹೊಂದಿದರು. ಬ್ರಾಹ್ಮಣರಲ್ಲಿ ಈಗ ವತ್ಸ, ಮುದ್ಗಲ, ಹರಿತ, ವಿಶ್ವಾಮಿತ್ರ, ಕಪಿ, 
ಕಣ್ವ ಇವರ ಗೋತ್ರಗಳು ರೂಢಿಯಲ್ಲಿರುತ್ತವೆ. 

"" ಶೂದ್ರ ಯೋನಿಷು ಜಾಯಂತೇ ಮುನಯೋ ವೇದಪಾರಗಾಃ ತಿ 

ಶೂದ್ರ ಜಾತಿಗಳಲ್ಲಿ ವೇದವಿಶಾರದರಾದ ಖುಷಿಗಳು ಉತ್ಪನ್ನರಾಗುತ್ತಾರೆಂದು ಹೇಳ 
ಲಾಗಿದೆ. ಈ ಮಾತು ಸತ್ಯವಾಗಿರುತ್ತದೆ. ಹಿಂದುಸ್ಥಾನದ ಎಲ್ಲ ಜಾತಿಗಳಲ್ಲಿ ಅನೇಕ 
ಜನ ಸಾಧು ಸಂತರು ಆಗಿಹೋಗಿರುತ್ತಾರೆ. ಅಂದಮೇಲೆ ಪ್ರಾಚೀನ ಕಾಲದಿಂದಲೂ 
ನಡೆದು ಬಂದಿರುವ ಈ ಉದಾಹರಣೆಗಳಿಂದ ಜಾತಿಯ ಸತ್ಯತನವು ಒಡೆದು 
ಕಾಣಿಸುತ್ತದೆ. 

ಮೊದಲಿನಿಂದಲೂ ಎಲ್ಲಾ ವರ್ಣದವರೂ ಎಲ್ಲಾ ಉದ್ಯೋಗಗಳನ್ನೂ ಮಾಡುತ್ತ 
ಬಂದಿರುತ್ತಾರೆ. ಬ್ರಾಹ್ಮಣರಾದವರು ರಾಜ್ಯ ಕಟ್ಟಿದರು ಮತ್ತು ಕೃಷಿ ಕರ್ಮಾದಿ 
ಗಳನ್ನೂ ಮಾಡಿರುತ್ತಾರೆ. ವ್ಯಾಪಾರವನ್ನೂ ಮಾಡಿರುವರಲ್ಲದೆ. ಪರಸೇವೆಯಲ್ಲಿ 
ಎಲ್ಲರಿಗಿಂತಲೂ ಹೆಚ್ಚಾಗಿ ತೊಡಗಿರುತ್ತಾರೆ. ಈ ಬಗ್ಗೆ ಬೇಕಾದಷ್ಟು ಐತಿಹಾಸಿಕ 
ಆಧಾರಗಳಿರುತ್ತವೆ. ಇದರಂತೆಯೇ ಕ್ಸತ್ರಿಯರೂ, ವೈಶ್ಯರೂ ಎಲ್ಲ ಉದ್ಯೋಗಗಳನ್ನೂ 


ಮಾಡುತ್ತಾ ಬಂದಿರುತ್ತಾರೆ. ಶೂದ್ರರಾದವರೂ ಕೂಡ ಕೇವಲ ಸರಸೇವೆಯಲ್ಲಿರದೆ 


ಎಲ್ಲ ಉದ್ಯೋಗಗಳನ್ನೂ ಮಾಡುತ್ತ ಬಂದಿದ್ದು ಸದ್ಯಕ್ಕೆ ಮಾಡುತ್ತಲೂ ಇದ್ದಾರೆ. 
ಇವರಲ್ಲಿ ಪಾರದ, ಪಲ್ಲವ, ಶಕ್ತ, ಯವನ, ಹೂಣ, ಆಂಧ್ರ ಇತ್ಯಾದಿಕರು ರಾಜ್ಯ 


ಹ 


ಬಸವಣ್ಣನವರೂ ಅಸ್ಪೃಶ್ಯೋದ್ಧಾರವೂ ಬ SRE 


ಕಟ್ಟ ಇಲ್ಲಿಯ ಜನಗಳನ್ನು ಅನೇಕ ಸಂವತ್ಸರಗಳವರೆಗೆ ಆಳಿರುತ್ತಾರೆ. ಆದ್ದರಿಂದ 
ವರ್ಣ, ಧರ್ಮ, ಜಾತಿ, ಕುಲ ಮೊದಲಾದವುಗಳ ನಿಯಮಗಳು ಎಷ್ಟೋ ಸಂವತ್ಸರ 
ಗಳಿಂದ ಲೋಪವಾಗಿ ಆ ವಿಷಯದಲ್ಲಿ ದುರಭಿಮಾನವು ಮಾತ್ರ ಉಳಿದುಕೊಂಡಿರು 
ತ್ತದೆ. ಉಚ್ಚನೀಚತ್ವದ ದುರಭಿಮಾನವು ಜನಗಳಲ್ಲಿರುವದಲ್ಲದೆ ವೇದಾದಿ ಪ್ರಾಮಾಣ್ಯ 
ಗ್ರಂಥಗಳಲ್ಲಿರುವದಿಲ್ಲ. 


ಖಯಗ್ವೇದ ೯-೪-೩೫ 


ಇಂದ್ರಂ ವರ್ಧಂತೋಪುರಃ ಕೃಣ್ಣಂತೋ । 

ವಿಶ್ಯಮಾರ್ಯಂ। ಅಸರ್ನಂತೋ ರಾವ್ಟ್ರಃ॥ 
ಅಂದರೆ ಸರ್ವಸ್ವವನ್ನು ಅಸಹರಣಮಾಡತಕ್ಕಂಥ ಅನಾರ್ಯರನ್ನು ದಂಡಿಸಿ ಈಶ್ವರನ 
ಕೀರ್ತಿಯು ಅಭಿವೃದ್ಧಿ ಯಾಗಬೇಕು. ಈ ರೀತಿಯಿಂದ ವಿಶ್ವದಲ್ಲಿ ಸಂಪೂರ್ಣ ಆರ್ಯರ 
ಸ್ಥಾನವನ್ನು ಮಾಡಿರಿ. ಹೀಗೆ ಖುಗ್ರೇದದ ಆಜ್ಞೆ ಇರುವದಲ್ಲದೆ ಅದರಂತೆ ಕಾರ್ಯ 
ವನ್ನೂ ಕೂಡ ಮಾಡುತ್ತ ಬಂದಿರುತ್ತಾರೆ. 


ಯಗ್ರೇದ-..೧೦-೧೩೭ 


ಉತದೇವಾ ಅವಹಿತಂದೇವಾ ಉನ್ನಯಥಾ ಪುನಃ 
ಉತಾಗ್ರಶ್ಚ ಕೃಷಂದೇವಾ ದೇವಾಜೀವಯಥಾ ಪುನಃ ॥ 
ಅಂದರೆ ಕೆಳಗೆ ಬಿದ್ದವರನ್ನು ಮೇಲಕ್ಕತ್ತು; ಯಾರು ಪಾಪಿಗಳೂ, ಮಲಿನರೂ ಆಗಿರು 
ತ್ತಾರೆಯೋ ಅವರಿಗೆ ಪುನಃ ಜೀವನವನ್ನು ಕೊಟ್ಟು ಪವಿತ್ರರನ್ನಾಗಿ ಮಾಡು. 
ಇದರಂತೆಯೇ ಇನ್ನೂ ಕೆಲವು ವೇದಮಂತ್ರಗಳಿಂದ ದಸ್ಯುಗಳನ್ನು ಆರ್ಯರಲ್ಲಿ 
ಕೂಡಿಸಿಕೊಂಡದ್ದು ತಿಳಿದುಬರುತ್ತದೆ. ಖುಗ್ರೇದದ ಹತ್ತನೆಯ ಮಂಡಲದ ಮಂತ್ರ 
ದ್ರಷ್ಟಾರರಾದ ಖುಸಿಗಳೆಲ್ಲ ಬ್ರಾಹ್ಮಣರಿದ್ದರೆಂದು ಹೇಳಲಿಕ್ಕೆ ಯಾವ ಆಧಾರಗಳೂ 
ಇರುವದಿಲ್ಲ. ಖುಗ್ರೇದದ ಮೂರನೆ ಮಂಡಲದ ಮಂತ್ರದ್ರಷ್ಟಾರರು ನಿಶ್ವಾಮಿತ್ರರೂ 
ಮತ್ತು ಅವರ ವಂಶಜರೂ ಆಗಿರುತ್ತಾರೆ. ಇವರು ಕತ್ರಿಯರಾದರೂ ತಪಸ್ಸಿನಿಂದ 
ಬ್ರಾಹ್ಮಣತ್ವವನ್ನು ಸಡೆದರೆಂಬುವದು ಮಹಾಭಾರತದ ಅನುಶಾಸನ ಪರ್ವದಲ್ಲಿ 
ಹೇಳಿದೆ. 
ತತೋ ಬ್ರಾಹ್ಮಣತಾಂ ಯಾತೋ ವಿಶ್ವಾಮಿತ್ರೋ ಮುಹಾತಸಃ । | 
ಕ್ಸತ್ರಿಯೋಪಿಚ ಸೋತ್ಯರ್ಥಂ ಬ್ರಹ್ಮದೇಶಸ್ಥಕಾರಕಃ ॥ 
ವಿಶ್ವಾಮಿತ್ರನು ಕ್ಸತ್ರಿಯನಿದ್ದು ಬ್ರಾಹ್ಮಣತ್ವವನ್ನು ಹೊಂದಿದನು. ಈ ವಿಶ್ವಾಮಿತ್ರನ 
ಗೋತ್ರಜರು ಕೌಶಿಕ ಗೋತ್ರಿಗಳೆಂದು ಹೇಳಿಸಿಕೊಳ್ಳ ತಕ್ಕವರು ಈಗ ಬ್ರಾಹ್ಮಣರಲ್ಲಿ 
: ಗಣನೆಯಾಗಿರುತ್ತಾರೆ. 
ಯಗ್ರೇದದ ನಾಲ್ಕನೆಯ ಮಂಡಲದ ಮಂತ್ರದ್ರಷ ಖುಸಿಗಳು ಅಜಮಿಾಡ 
ಪುರವಿಸಾಡರೆಂಬುವವರಿದ್ದರು. ವಿಷ್ಣುಪುರಾಣದಲ್ಲಿ ಈ ಬ್ರಾಕ್ಕಣರು ಕ್ಸತ್ರಿಯರಿದ್ದ 


ರೆಂದು ಹೇಳಲಾಗಿದೆ. ಕಾಣ್ವಾಯನ ಬ್ರಾಹ್ಮಣ ಅಜನಮಿನಾಡನ ಮಗ ಕಣ್ವಖುಷಿಯು 


ಇವರ ಸಂತತಿಯವನಾಗಿರುತ್ತಾನೆ. 


ಪಿ೫೮ ಬಸನತತ್ತ ರತ್ನಾಕರ 


ಹೀಗೆ ಕ್ಷತ್ರಿಯರ ವಂಶಜರು ಬ್ರಾಹ್ಮಣರೊಳಗೆ ಕೂಡಿಕೊಂಡು ಗೋತ್ರಾಧಿಪತಿ 


ಗಳಾಗಿದ್ದಾರೆ. 
ಹರಿವಂಶದಲ್ಲಿ ನಾಭಾಗರಿಷ್ಟ ಇವನು ವೈಶ್ಯನಿದ್ದನೆಂದು ಹೇಳಿದೆ. ಇವನ ಇಬ್ಬರು 
ಮಕ್ಕಳು ಬ್ರಾಹ್ಮಣ ವರ್ಣದಲ್ಲಿ ಕೂಡಿಕೊಂಡು ಹೋಗಿದ್ದಾರೆ. ಅಥವಾ ಇವರನ್ನು 
ಕೂಡಿಸಿಕೊಂಡಿರುತ್ತಾರೆ. 
ನಾಭಾಗರಿಷ್ಟ ಪುತ್ರಾ ದ್ದ ವೈಶ್ಸೌ ಬ್ರಾಹ್ಮಣತಾಂ ಗತೌ | 
ಕವಶ ಮತ್ತು ಐಲೂಷ ಇವರಿಬ್ಬರೂ ಶೂದ್ರರಿದ್ದರು. ಇವರನ್ನು ಖುಸಿಗಳು ತಮ್ಮ 
ಗೋತ್ರದಲ್ಲಿ ಕೂಡಿಸಿಕೊಂಡರು. ಇದರಂತೆಯೇ ಜಾನಶೃತಿ-ಪೌತ್ರಾಯಣ ಎಂಬ 
ಹೆಸರಿನ ಒಬ್ಬ ಶೂದ್ರ ರಾಜನು ತಪಸ್ಸಿನ ಬಲದಿಂದ ಬ್ರಾಹ್ಮಣ್ಯವನ್ನು ಪಡೆದನು. 
ಯಾವ ಖುಷಿಗಳ ವಿಷಯದಲ್ಲಿ ಸಂಬಂಧವೂ, ಅತ್ಯಂತ ಆದರವೂ ಇರುತ್ತದೆಂದು 
ಬ್ರಾಹ್ಮಣರು ಹೇಳುವರೋ ಅವರ ಉತ್ಪತ್ತಿಯ ಕಥೆಯು ಅತ್ಯಂತ ವಿಲಕ್ಷಣ 
ವಾಗಿರುತ್ತದೆ. 
ಗಣಿಕಾ ಗರ್ಭಸಂಭೂತೋ ವಶಿಷ್ಠಶ್ಚ ಮುಹಾಮುಂನಿ: | 
ತಪಸಾ ಬ್ರಾಹ್ಮಣೋಜಾತಃ ಸಂಸxಾರಸ್ತತ್ರಕಾರಣನರ್‌ | 
ಜಾತೋಮವ್ಕಾಸಸ್ತು ಕೈವರ್ತ್ಯಾಃ ಶ್ವಪಾಕ್ಯಸ್ತು ಪರಾಶರಃ । 
ಬಹವೋ9ನೈೇಸಿ ವಿಪ್ರತ್ವಂ ಪ್ರಾಸ ಯೊ ಸೂರ್ವಮದ್ವಿಜಾಃ ॥ 
ವಸಿಷ್ಕನ ಜನ್ಮವು ವೇಶೈಯಳ ಹೊಟ್ಟೆಯಲ್ಲಿ ಆಗಿದೆ. ಇದೇ ವಸಿಷ್ಕನು ಖುಗ್ರೇದದ 
ಏಳನೆಯ ಮಂಡಲದ ಮಂತ್ರದ್ರಷ್ಟನಾಗಿರುತ್ತಾನೆ. ಮೂಲ ಭಾರತದ ಕರ್ತೃ್ಯಗಳಾದ 
ವ್ಯಾಸರು ಪರಾಶರ ಖುಷಿಯಿಂದ ಅಂಬಿಗರ ಕನ್ನಿಕೆಯಲ್ಲಿ ಜನಿಸಿದವರಾಗಿರುತ್ತಾಕೆ. 
ಸರಾಶರನ ಜನ್ಮವು ಚಂಡಾಲ ಜಾತಿಯ ಸ್ತ್ರೀಯಳ ಉದರದಲ್ಲಿ ಆಗಿರುತ್ತದೆ. ಇನ್ನೂ 
ಅನೇಕರು ತಮ್ಮ ತಮ್ಮ ಅನುಷ್ಕಾನಬಲದಿಂದ ಉತ್ತಮತನವನ್ನು ಹೊಂದಿರುತ್ತಾರೆ. 
ಈಗಿನ ಕಾಲದ ಅನೇಕ ದ್ವಿಜರು ತಾವು ವಸಿಷ್ಠ, ಸರಾಶರನ ಗೋತ್ರದವರೆಂದು ಹೇಳಿಸಿ 
ಕೊಳ್ಳುತ್ತಾರೆ. 
ವ್ಯಾಸರ ತಾಯಿಯು (ನಿವಾಹೆನಿಲ್ಲದೆ) ಯೋಜನಗಂಥೆಯೆಂಬ ಬೇಡರ ಕನ್ಯೆ 
ಆಗಿದ್ದಳು. ಈ ಯೋಜನಗಂಥೆಯ ಲಗ್ನವು ಶಂತನು ಕತ್ತಿಯ ರಾಜನ ಕೂಡ 
ಆಯಿತು. ಅವನಿಗೆ ಚಿತ್ರಾಂಗದಾ, ವಿಚಿತ್ರವೀರ್ಯ ಈ ಮಕ್ಕಳುಗಳಾದರು. ಅವನ 
ಅಕಾಲಿಕ ಮರಣದಿಂದ ಅವನ ಹೆಂಡತಿಯು ವಿಧವೆಯಾದಳು. ಅವಳಿಗೆ ವ್ಯಾಸನಿಂದ 
ಪಾಂಡು ಮತ್ತು ಧೃತರಾಷ್ಟ್ರರೆಂಬ ಮಕ್ಕಳುಗಳಾದರು. ನಿದುರನ ಜನ್ಮವು ದಾಸಿಯಲ್ಲಿ 
ಆಯಿತು. ಕುಂತಿಗೆ ಕೌಮಾರ್ಯಾವನ್ಸೆಯಲ್ಲಿ ಅಂದರೆ ನಿವಾಹಕ್ಕಿಂತ ಪೂರ್ವದಲ್ಲಿ 
ಹುಟ್ಟಿದ ಕರ್ಣನು ಹಿಂದುಗಳಿಗೆ ಪರಮ ಪವಿತ್ರತಮನಾಗಿರುತ್ತಾನೆ. 


ಮನುಸ್ಮೃತಿ ೧೦-೬೪ 


ಶೂದ್ರಾಯಾಂ ಬ್ರಾಹ್ಮಣಾಜ್ಞ್ಯಾತಃ ಶ್ರೇಯಸಾ ಚೇೀೇತ,ಜಾಯತೇ । 
ಅಶ್ರೇಯಾಚ್ಛ್ರೇಯಸೀಂ ಜಾತಿಂ ಗಚ್ಛತ್ಕಾಸಪ್ತಮಾದ್ಯುಗಾತ್‌ ॥ 


ಬಸನಣ್ಣ ನನರೂ ಅಸ್ಪೃಶ್ಯೋದ್ಧಾರವೂ ೩೫೯ 


ಅಂದರೆ ಶೂದ್ರಸ್ತ್ರೀಯಳಿಂದ ಹುಚ್ಚಿ ದವನು ಏಳನೆಯ ಜನ್ಮದಲ್ಲಿ ಬ್ರಾಹ್ಮಣನಾಗುತ್ತಾನೆ. 
ಇದನ್ನು ಉಳಿದ ಸ್ಮೃತಿಕಾರರೂ ಒಪ್ಪಿರುತ್ತಾರೆ. 

ಸೂತಮುನಿಯು ಪುರಾಣ ಕಥೆಗಳನ್ನು ಹೇಳುವುದರಲ್ಲಿ ಸುಪ್ರಸಿದ್ಧನಷ್ಟೆ? ಇವನ 
ತಂದೆಯು ಕೃತ್ರಿಯನಾಗಿಯೂ, ತಾಯಿಯು ಬ್ರಾ ಹ್ಮಣಿಯಾಗಿಯೂ ಇದ್ದಳು. ಹೀಗೆ 
ಇವನು ಮಿಶ್ರವರ್ಣದಲ್ಲಿ ಹುಟ್ಟ ದವನಾಗಿರುತ್ತಾನೆ. ಇವನಿಗೆ ಹಿಂದೂ ವಾಜ್ಮಯದಲ್ಲಿ 
ಅಗ್ರೇಸರತ್ತನಿದೆ. . ವಿಷ್ಣುಪುರಾಣದಲ್ಲಿ ಪುರುರಾಜನಿಂದ ಬ್ರಾಹ್ಮಣ ಮತ್ತು ಕ್ಷತ್ರಿಯ 
ಹೀಗೆ ಎರಡು ವರ್ಣಗಳು ಅಸ್ತಿ ತ್ವದಲ್ಲಿ ಬಂದಿರುತ್ತವೆಂದು ಹೇಳಲಾಗಿದೆ. ಪುರುರಾಜನ 
ತಂದೆ ಕ್ಷತ್ರಿಯನಾದ ರಾಜ ಯಯಾತಿಯ ತಾಯಿಯು ಬ್ರಾಹ್ಮಣ ಕನ್ಯೆ ದೇವಯಾನಿ 
ಇದ್ದಳೆಂದು ಪುರಾಣಗಳಿಂದ ತಿಳಿದುಬರುತ್ತದೆ. ಇವೇ ಪುರಾಣಗಳಲ್ಲಿಯೇ ಗಾರ್ಗ್ಯ, 
ಶಾಂಡಿಲ್ಯ, ಕಾಣ್ವಾಯನ, ಮೌದ್ಧಲ್ಯ ಮೊದಲಾದ ಗೋತ್ರಾಧಿಸತಿಗಳಾದ ಬ್ರಾಹ್ಮಣ 
ಉತ್ಪತ್ತಿಯು ಕ್ಸತ್ರಿಯ ತಂದೆಯಿಂದ ಆಗಿರುತ್ತದೆಂದು ಹೇಳಿದೆ. ಉತ್ತರ ಹಿಂದುಸ್ಥಾನ 
ದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರೆಂದು ಹೇಳುವವರ ಉತ್ಪತ್ತಿಯು ನಾಲ್ಕು ವರ್ಣಗಳ 
ಸ್ತ್ರೀಪುರುಷರಿಂದ ಆಗಿರುತ್ತದೆಂದು ಅನೇಕ ಆಧಾರಗಳಿಂದ ಸಿದ್ಧವಾಗುತ್ತದೆ. 

ಮಹಾಭಾರತದ ಕಾಲದಲ್ಲಿ ಕ್ಷತ್ರಿಯರ ಕನ್ನಿಕೆಯರ ಸ್ವಯಂವರ ಕಾಲದಲ್ಲಿ 
ಬ್ರಾಹ್ಮಣರೂ ಹೋಗುತ್ತಿದ್ದರೆಂದು ದ್ರೌನದಿ ಸ್ವಯಂವರದಿಂದ ತಿಳಿದುಬರುತ್ತದೆ. 
ಯಾಕಂದರೆ ಅರ್ಜುನನು ಬ್ರಾಹ್ಮಣ ವೇಷದಲ್ಲಿಯೇ ಇದ್ದನು. ಅದಕ್ಕೆ ಯಾರೂ 
ನಿರೋಧವನ್ನು ಮಾಡಲಿಲ್ಲ. ಹೀಗಲ್ಲದಿದ್ದರೆ ಕ್ಸತ್ರಿಯ ಕನ್ನಿಕೆಯ ಸ್ವಯಂವರದಲ್ಲಿ 
ಬ್ರಾಹ್ಮಣರಿಗೆ ಸ್ಥಾ ನವಿಲ್ಲವೆಂದು ಪ್ರತಿಭಟಸಬೇಕಾಗಿದ್ದಿತು. 

ರಾಮಾಯಣ ಕಾಲದಲ್ಲಿ ಶೂರ್ಪಣಖಿ-ರಾಕ್ಸಸಿಯು ರಾಮನು ನರಿಸಬೇಕೆಂದು 
ಯಾಚಿಸಿದಳು. ಅವನು ಒಪ್ಪಲಿ ಅಥವಾ ಬಿಡಲಿ ಇದರಿಂದ ಸಿದ್ಧವಾಗುವುದೇನೆಂದರೆ 
ಆರ್ಯ ಮತ್ತು ಅನಾರ್ಯರಲ್ಲಿ ವಿವಾಹದ ಪದ್ಧತಿಯು ಇದ್ದದ್ದು ತಿಳಿದುಬರುತ್ತದೆ. 

ಶ್ರೀರಾಮನು ಕ್ರತ್ರಿಯಕುಲದವನಾದರೂ ಬ್ರಾಹ್ಮಣರಿಗೆ ಪೂಜ್ಯನಾಗಿಯೂ, 
ಯೋಗಿಗಳ ಹೈದಯದಲ್ಲಿ ರಮಿಸತಕ್ಟವನಾಗಿಯೂ ಇರುತ್ತಾನೆ. ಹೀಗಿದ್ದರೂ ಬೇಡರ 
ಜಾತಿಯವಳಾದ ಶಬರಿಯ ಎಂಜಲನ್ನು ತಿಂದದ್ದು ರಾಮಾಯಣ ಹಿದಿದವರಿಗೆಲ್ಲ 
ತಿಳಿದ ಮಾತಾಗಿದೆ. ಶಬರಿಯನ್ನು ಒಬ್ಬ ಖುಷಿಯು ತನ್ನ ಆಶ್ರಮದಲ್ಲಿಟ್ಟುಕೊಂಡಿ 
ದ್ದನು. ಇದು ಮಹತ್ವದ ವಿಷಯವಾಗಿರುತ್ತದೆ. 

ತ್ರಿಷಸುವರ್ಣೇಸು ಜಾತೋಹಿ ಬ್ರಾಹ್ಮಣಾತ್‌ ಬ್ರಾಹ್ಮಣೋ ಭಮೇತ್‌ ॥ 

ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳಿದೆ ಮತ್ತು ಪರಶುರಾಮನು ಕ್ಸತ್ರಿಯ 
ತಾಯಿಯಲ್ಲಿ ಜನಿಸಿದರೂ ಬ್ರಾಹ್ಮಣನೆಂದೇ ತಿಳಿಯಲಾಗುತ್ತದೆ. ಆದರೆ ಇತ್ತೀಚೆಗೆ 
ಹೀಗೆ ಹುಟ್ಟಿ ದವರಿಗೆ ಸಂಕರರೆಂದು ಅನ್ನಲಿಕ್ಸೆ ಹೆತ್ತಿರುತ್ತಾರೆ. 

ಸೈಠೀನಸೀ ಧರ್ಮಸೂತ್ರದಲ್ಲಿ ಶೂದ್ರ ಪ್ರೀಯಳು ದ್ವಿಜರಿಗೆ ಧರ್ಮಪತ್ಲಿಯಾಗ 
ಬಲ್ಲಳು, ಅಂದರೆ ಅವಳನ್ನು ದ್ವಿಜರು ಲಗ್ನವಾಗಬಹುದೆಂದು ಹೇಳಲಾಗಿದೆ. ಯಾಜ್ಞ 
ವಲ್ಯ್ಯರು ಮಾತ್ರ ಇದನ್ನು ನಿಷೇಧಿಸಿ ಮೂರುವರ್ಣಗಳಲ್ಲಿಯ ಸ್ತ್ರೀಯರನ್ನು 
ಬ್ರಾಹ್ಮಣರು ಲಗ್ನವಾಗಬಹುದೆಂದು ಹೇಳಿದ್ದಾರೆ. ಆನಂತರ ಆಪಸ್ತಂಭ ಸ್ಮೃತಿಯಲ್ಲಿ 
ಸವರ್ಣ ವಿವಾಹವು ಯೋಗ್ಯವೆಂದು ಹೇಳಲಾಗಿದೆ. ಅರ್ಜುನನು ಅನ್ಯವರ್ಣದ 


೩೬೦ ಬಸವತತ್ಕ ರತ್ನಾಕರ 


ಉಲೂಪಿಯನ್ನು ಲಗ್ನವಾಗಿದ್ದನು. ಕೃಷ್ಣನು ನಾಗಕನ್ನಿಕೆಯನ್ನು ವರಿಸಿದನು. 
ಕ್ಷತ್ರಿಯ ರಾಜನಾದ ದುಷ್ಕಂತನು ನಿಶ್ವಾಮಿತ್ರನಿಂದ ಗಣಿಕಾ ಸ್ತ್ರೀಯಲ್ಲಿ ಹುಟ್ಟದ 
ಶಕುಂತಲೆಯನ್ನು ಲಗ್ಗವಾದನು. ಭೀಮಸೇನನು ರಾಕ್ಸಸಿಯಾದ ಹಿಡಂಬಿಯನ್ನು 
ವರಿಸಿದನು. ಇದರಿಂದ ತಿಳಿದುಬರುವುದೇನೆಂದರೆ ಪ್ರಾಚೀನ ಕಾಲದ ಜಾತಿ ನಿರ್ಬಂಧ 
ಗಳು ಈಗಿನಂತಿರಲಿಲ್ಲವೆಂಬುದು ಸಿದ್ಧವಾಗುತ್ತದೆ. 
ಹಿಂದುಸ್ಥಾನದ ಮೂಲ ನಿವಾಸಿಗಳಾದ ಅನಾರ್ಯರನ್ನು ಆರ್ಯರನ್ನಾಗಿ 

ಮಾಡುವ ಪದ್ದತಿಯು ವೇದಕಾಲದಿಂದಲೂ ನಡೆದುಬಂದಿದೆ. " ವ್ರಾತ್ಯಸ್ತೋಮ'' 
ಎಂಬುವ ಯಜ್ಞ ವನ್ನು ಮಾಡಿ ಎಷ್ಟೋ ಜನ ಅನಾರ್ಯರನ್ನು ಆರ್ಯರನ್ನಾಗಿ ಮಾಡಿದ 
ಬಗೆ ಅನೇಕ ಐತಿಹಾಸಿಕ ಆಧಾರಗಳಿರುತ್ತವೆ. ಈ ವಿಷಯವು ಸಾಮವೇದದ ೧೭ನೇ 
ಅಧ್ಯಾಯ ತಾಂಡ್ಯಬ್ರಾಹ್ಮಣದಲ್ಲಿ ವರ್ಣನೆಯು ಇರುತ್ತದೆ. ಇದರಂತೆಯೇ ಲಾಟ್ಯಾಯನ 
ಬ್ರಾಹ್ಮಣದಲ್ಲಿ ಹೀನರಾದ ಆರ್ಯರಿಗೆ ನಾಲ್ಕು ತರದ ವ್ರಾತ್ಯಸ್ತೋಮ ಯಜ್ಞವನ್ನು 
ಮಾಡಿ ಅವರನ್ನು ಶುದ್ದಿಗೊಳಿಸಿದ ಸದ್ಧತಿಯು ಹೇಳಿದೆ. ಇದರಂತೆ ೩೪ ಕುಲಗಳನ್ನೂ 
ಆರ್ಯರಲ್ಲಿ ತೆಗೆದುಕೊಳ್ಳಲಾಗಿದೆ. 

ಭನಿಷ್ಯ ಪುರಾಣ-ಪ್ರತಿಸರ್ಗಪರ್ವ, ಖಂಡ ೪, ಅಧ್ಯಾಯ ೨೧ 

ಸರಸ್ವತ್ಯಾಜ್ಞಯಾ ಕಣೋ ನಿಂಶ್ರದೇಶಮುಸಾಯಯ್‌ೌ | 

ಮ್ಹೇಂಚ್ಛಾನ್‌ ಸಂಸ್ಕೃತ ಮಾಭಾಷ್ಯ ತದಾ ದಶ ಸಹಸ್ತ್ರಕಾನ್‌। 

ನಶೀಕೃತ್ಯ ಸ್ವಯಂ ಪ್ರಾಪ್ತೋ ಬ್ರಹ್ಮಾವರ್ತೆೇ ಮಹೋತ್ತಮೇ 

ತೇ ಸರ್ವೇ ತಪಸಾದೇನೀಂ ತುಷ್ಟುವುಶ್ಶ ಸರಸ್ವತೀಂ ॥ 

ಸ್ಥಪತ್ಸಿ (ಕಾಂಶ್ಸ ತಾನ್‌ ಮ್ಲೇಂಚ್ಛಾನ್‌ ಶೂದ್ರ ವರ್ಣಾಯ ಚಾಕರೋತ್‌ । 

ಕಾರುವೃತ್ತಿಕರಾಃ ಸರ್ವೇ ಬಭೂವುರ್‌ ಬಹುಪುತ್ರ ಕಾಃ ॥ 

ದ್ವಿಸಹಸ್ರಾಸ್ತದಾ ತೇಷಾಂ ಮಧ್ಯೇ ವೈಶ್ಯಾ ಬಭೂಪಿರೇ | 

ತದಾ ಪ್ರಸನ್ನೋ ಭಗವಾನ್‌ ಕಣ್ವೋ ಮೇದ ವಿದಾಂವರಃ । 

ತೇಷಾಂ ಚಕಾರ ರಾಜಾನಂ ರಾಜಪುತ್ರ ಪುರಂ ದದೌ । 

ಮಿಶ್ರ ದೇಶೋದ್ಭವಾಃ ಮ್ಲೇಂಚ್ಛಾಃ ಕಾಶ್ಯಪೇನ ಸುಶಾಸಿತಾಃ । 


ಸಂಸ್ಕೃತಾಃ ಶೂದ್ರವರ್ಣಾಃ ಬ್ರಹ್ಮವರ್ಣಮುಸಾಗತಾ ) 

ಶಿಖಾ ಸೂತ್ರಂ ಸಮಾಧಾಯ ಪಠಿತ್ವಾ ನೇದಮುತ್ತಮಮ್‌ ॥ 
ಅಂದರೆ ಸರಸ್ವತೀದೇವಿಯ ಅಪ್ಪಣೆಯ ಪ್ರಕಾರ ಕಣ್ವ ಮುನಿಗಳು ಮಿಶ್ರದೇಶಕ್ಕೆ 
ಹೋದರು. ಅಲ್ಲಿ ಅವರು ಮ್ಲೇಂಚ್ಛರಿಗೆ ಸಂಸ್ಕೃತ ಭಾಷೆಯನ್ನು ಕಲಿಸಿ ಹತ್ತು ಸಾವಿರ 
ಜನವಸತಿಯನ್ನು ಮಾಡಿದರು. ಆಮೇಲೆ ಅವರು ಅವರನ್ನು ಬ್ರಹ್ಮಾನರ್ತದೇಶದಲ್ಲಿ 
ತಂದಿಟ್ಟಿರು. ಅವರೆಲ್ಲರೂ ತಪಸ್ಸಿನಿಂದ ದೇವಿಯನ್ನು ಸಂತೋಷಸಡಿಸಿದರು. ಅವರು 
ಸಪತ್ಲೀಕರಾಗಿದ್ದು ಮೊದಲು ಶೂದ್ರ ವರ್ಣದಲ್ಲಿ ಗಣನೆಯಾದ ಅವರು ವೃತ್ತಿಯಿಂದ 
ಅಕ್ಕಸಾಲಿಗರು, ಕಮ್ಮಾರರು ಆಗಿದ್ದರು. ಈ ಸ್ಥಳದಲ್ಲಿ ಅವರ ವಂಶ ವೃದ್ಧಿ ಯಾಯಿತು. 
ಅವರಲ್ಲಿ ಸಾವಿರಾರು ಕುಟುಂಬಗಳು ವೈಶ್ಯ ವರ್ಣವನ್ನು ಹೊಂದಿದವು. ಅವರಿಗೆ 
ರಾಜನು ರಾಜಪುತ್ರ ಪುರವನ್ನು ಕೊಟ್ಟನು. ಹೀಗೆ ಮಿಶ್ರದೇಶ (ಆಫಿಕೆಯ ಪ್ರದೇಶ)ದ 
ಮ್ಲೇಂಚ್ಛರಿಗೆ ಕಣ್ವನು ಉತ್ತಮ ಪ್ರಕಾರದ ಶಿಕ್ಷಣವನ್ನು ಕೊಟ್ಟ ಕಾರಣ 
ಶೂದ್ರ ವರ್ಣದಿಂದ ಬ್ರಾಹ್ಮಣ ವರ್ಣವನ್ನು ಹೊಂದಿದರು. ಮತ್ತು ಅವರು 


ಬಸವಣ್ಣನನರೂ ಅಸ್ಪೃಶ್ಯೋದ್ಧಾರವೂ 4೬೧ 


ಚಂಡಿಕೆಗಳನ್ನು ಬಿಟ್ಟರಲ್ಲದೆ ಜನಿವಾರವನ್ನು ಹಾಕಿಕೊಂಡು ಉತ್ತಮ ವೇದಾಧ್ಯಯನ 
ಮಾಡಿದರು. ಈ ಪ್ರಕಾರ ಮ್ಲೇಂಚ್ಚರಿಗೆ ಬ್ರಾ ಹ್ಮಣ ವರ್ಣವು ಸಿಕ್ಕಿರುತ್ತ ಈ ಮುನು 
ಮತ್ತು ಇತರ ಸ್ಮ ತಿಕಾರರು” ಕೆಳಗೆ ಬರೆದಂತೆ” ಈ ನನಯ a 
ಚೀನ, ಹೂಣ, ಜ್ಞ] ಖಶ, ಸಲ್ಪವ (ಸಾರಶೀ), ಯವನ. (ಗ್ರೀಕ), ಶ 
(ಶೀಥಿಯನ್‌), ಕಾಂಬೋಜಿ, ಕಾಂಬೋಡಿಯಾ, ತುರ್ಕ ಇತ್ಯಾದಿ ಜನರಿಗೆ ಮ್ಲೆ 4 
ರೆಂಬುವ ಸಂಜ್ಞೆ ಯುಂಟು. 


ಮ್ಗೆ ಒಂಚ್ಛ ರೆಂದರೆ ಮೂಲಕ್ಷ ತಿ ತ್ರಿಯರಿದ್ದರೆಂದು ಮನುನಿನ ಅಭಿಪ್ರಾಯವಿದೆ. 


ಮನು-- ಅಧ್ಯಾಯ ೧೦ 

ಶನಕೈಸ್ತು ಕ್ರಿಯಾಲೋಪಾದಿಮಾಃ ಕ್ಸತ್ರಿಯ ಜಾತಯಃ | is 

ವೃಷಲತ್ವಂ ಗತಾ ಲೋಕೇ ಬ್ರಾಹ್ಮಣಾ ದರ್ಶನೇನ ಚ ॥ ೪೩ ॥ 

ಪೌಂಢ್ರಕಾ' ಶೌಂಡ ದ್ರವಿಡಾಃ ಕಾಂಬೋಜಾ ಯನನಾಃ ಶಕಾಃ । 

ಪಾರದಾಃ ಸಲ್ಲವಾಶ್ಚ್ವೀನಾಃ ಕಿರಾತಾ ದರದಾಃಖಶಾಃ ॥ ೪೪ ॥ 
ಪೌಂಢ್ರ ಮತ್ತು ದ್ರವಿಡ ದೇಶದ ಜನರು, ಕಾಂಬೋಜ, ಯವನ, ಶಕ, ಪಾರದ, 
ಸಲ್ಪವೀ (ಇರಾಣಿ), ಕಿರಾತ ದರದ, ಖಶ ಈ ಹತ್ತು ಪ್ರಕಾರದ ಜನಗಳು ಧರ್ಮಾನು 
ಶಾಸನದಂತೆ ತಮ ಧರ್ಮದ ಆಚರಣೆಗಳನ್ನು ಆಚರಿಸ ನಿ ಇದ್ದ ಕಾರಣ ಕ್ರಿಯಾಲೋಪ 
ವಾಗಿ ಅವರಿಗೆ ಬ್ರಾಹ್ಮಣರ ಭೆಟ್ಟಿಯಾಗೆಡೆ ಇರುವುದರಿಂದ ಅಂದರೆ ಅವರ ಸಂಪರ್ಕಾದಿ 
"ಗಳು ಇಲ್ಲದೆ ಇರುವುದರಿಂದ ಕ್ಲತ್ರಿಯತ್ವದಿಂದ ಚ್ಯುತರಾದರು. ಆದ್ದರಿಂದ ಭ್ರಷ್ಟ 
ರಾದರು. 

ಈಗಿನ ಕಾಲದಲ್ಲಿದ್ದ ತೆ ವೇದಾಧಿಕಾರವು ಇಂಥವರಿಗೇ ಇರಬೇಕೆಂಬುವ ತು 

ಇರಲಿಲ್ಲ. 


ವಾಜಸನೀಯ ಸಂಹಿತಾ ಅಧ್ಯಾಯ ೨೬ 


ಯಥೇಮಾಂ ವಾಚಂ ಕಲ್ಯಾ ಣೇೀಮಾವಾದಾನಿ ಜನೇಭ್ಯಃ 

ಬ್ರಹ್ಮರಾಜನ್ಯಾ ಭ್ಯಾಂ ಶೂದ್ರಾ ಯ ಚಾರ್ಯಾಯ ಚ ಸ್ವಾ ಕ. ಚರಣಾಯಚ ॥ 
ಅಂದರೆ-ಕಲ್ಯಾಣಪ್ರದವಾದ ವೇದವಾಣಿಯನ್ನು ಬ್ರಾಹ್ಮಣ, ಕ್ಪತ್ರಿಯ, ವೈಶ್ಯ, 
ಶೂದ್ರಾದಿಗಳಿಗೆ ಕಲಿಸಬೇಕು ಅಥವಾ ಹೇಳಬೇಕು. ಹೀಗೆ ಮೇಲೆ ಬರೆದ ಯಜುರ್ವೇದ 
ವಾಕ್ಯದ ವಿಧಿಯು ಇರುತ್ತದೆ. 

ಉಸರಿಷತ್ಕಾಲದಲ್ಲಿ ಸಂಭವಿಸಿದ ಕವಷ ಏಲುಷನೆಂಬುವ ಶೂದ್ರನು ಮತ್ತು 
ಸತ್ಯಕಾಮಾ ದಾಸೀ ಪುತ್ರ ಜಾಬಾಲ ಇವರುಗಳ ಒಂದು ವಿಷಯವು ಐತರೇಯ 
ಬ್ರಾಹ್ಮಣದಲ್ಲಿಯೂ, ಛಾಂದೋಗ್ಯೋಸನಿಷತ್ತಿನಲ್ಲಿಯೂ ಹೇಳಿರುತ್ತದೆ. ಒಂದು 
ಕಾಲದಲ್ಲಿ ಯಷಿಗಳು ಸರಸ್ವತೀ ನದೀ ತೀರದಲ್ಲಿ ಯಜ್ಞ ಮಾಡುತ್ತಿರುವಾಗ ಕವಷನು 
ಖುಷಿಗಳ ಸಮುದಾಯದಲ್ಲಿ ಬಂದನು. ಆಗ ಖಯಷಿಗಳೆಲ್ಲ ಅವನ ಮೇಲೆ ಸಿಟ್ಟಗೆದ್ದರು 
ಮತ್ತು ಅವನನ್ನು ತಿರಸ್ಕರಿಸಿದರು. ಆದರೆ ಅವನು ತನ್ನ ತಪಸ್ಸಿನ ಬಲದಿಂದ 

ಬ್ರಾ ಹ್ಮಣನಾದನು. ಅದರಂತೆಯೇ ಜಾಬಾಲಿಯು ದಾಸೀಪುತ್ರನಾದರೂ ಸತ್ಯವನ್ನು 

ಮಾತನಾಡತಕ್ಕವನಾದ ರಿಂದ ಓರ್ವ ಖುಸಿಯು ಅವನನ್ನು ಅಧ್ಯಯನದ , ಸಲುವಾಗಿ 


ಶಿ೬೨ ಬಸವತತ್ತ ರತ್ನಾಕರ 


ಬ್ರಾಹ್ಮಣ ಗುಂಪಿನಲ್ಲಿ ಸೇರಿಸಿಕೊಂಡನು. ಒಟ್ಟನ ಮೇಲೆ ನೋಡಲಾಗಿ ವೇದಗಳ 
ಕಾಲದಿಂದ ಪೌರಾಣಿಕ ಕಾಲದವಕೆಗೂ ಹಿಂದುಗಳ ಜಾತಿಯ ಪದ್ಧತಿಯು ಈಗಿನಂತೆ 
ಇರಲಿಲ್ಲ. ಬ್ರಾಹ್ಮಣ, ಕತ್ರಿಯ, ವೈಶ್ಯ, ಶೂದ್ರ ರಿಷ್ಟೇ ಅಲ್ಲ ಮ್ಲೇಂಚ್ಛರೆಂದು ತಿಳಿ 
ಯುವ ಜನರಲ್ಲಿಯೂ ಕೂಡ ಸರಸ್ಪರ ಹೆಣ್ಣು ಗಂಡಿನ ಮತ್ತು ಊಟ ಉಪಚಾರದ 
ವ್ಯವಹಾರವು ನಡೆಯುತ್ತಿದ್ದಿ ತು. ಕ್ಕ ಸರ್ವರಿಗೂ ನೇದಾಧಿಕಾರವಿದ್ದಿ ತು. ಅಂದರೆ 
ಹೆಣ್ಣು, ಗಂಡು, ಶೂದ್ರ, ಬ್ರಾಹ್ಮಣ ಎಂಬುವ ಯಾವ ಭೇದವೂ ಇಲ್ಲದೆ ವೇದಗಳ 
ಸಕನ' ನ ವ್ಯ ವಹಾ ಸವ ನಡೆಯುತ್ತ ಲಿದ್ದಿತು. 

ಬಾ ಸ ಶುಕ್ರಾಚಾರ್ಯನ ಕನ್ನಿಕೆ ದೇವಯಾನಿಯು ಕ್ಷತ್ರಿಯ ರಾಜನಾದ 
ಯಯಾತಿಯನ್ನು ಸ 4 ನಿದರ್ಭ ದೇಶದ ರಾಜನ ಪುತ್ರಿ ಜೊ ನಾನುರೆ ಯು 

ಸ್ಥನ ಹೆಂಡತಿಯಾದಳು. ಲೋಮಪಾದ ರಾಜನ ದತ್ತ ಕನ್ನಿಕೆಯಾದ ಶಾಂತೆಯು 

ಖುಷ್ಯಶೃಂಗನನ್ನು ಮದುವೆ ಮಾಡಿಕೊಂಡಳು. ತೃಣಬಿಂದುವಿನ ಕನ್ಯಾ ಗೌ. ಈಕೆ 
ಯನ್ನು ಪುರಸ್ಕೃನಿಗೆ ಕೊಟ್ಟಿದ್ದರು. ಭಗೀರಥ ರಾಜನ ಕನ್ಯಾ ಹಂಸಿಯು ಕೌತ್ಸಖುಹಿ 
ಯನ್ನು ವರಿಸಿದಳು. ಶರ್ಯಾತೀ ರಾಜನ ಮಗಳಾದ ಸುಕನೈಯು ಚ್ಯವನಖುಷಿಯನ್ನು 
ಲಗ್ಲವಾದಳು. ಕ್ಲತ್ರಿಯರ ಹೆಣ್ಣುಗಳನ್ನು ಬ್ರಾಹ್ಮಣರಿಗೆ ಕೊಟ್ಟಿ ದ್ದರು. ಅವರ 
ಸಂತತಿಯು ಈಗ ಬ್ರಾಹ್ಮಣರೊಳಗೆ ಗಣನೆಯಾಗಿಬಿಟ್ಟಿದೆ. ಕೃಷ್ಣ ಪ್ರ ಪಾಯೆನನ 
ಮಗನಾದ ಶುಕಮುನಿಯ ಕನ್ಯಾ ಕೃತ್ತೀ ಇವಳ ಪಾಣಿಗ್ರಹಣವನ್ನು ಕ್ರತಿ ತ್ರಿಯ 
ರಾಜನಾದ ಅಣುಹ ಇವನು ಮಾಡಿಕೊಂಡಿದ್ದನು. ಕತ್ರಿ ಚ ತಪಸ್ಸು ಬ್‌ 
ಬ್ರಾಹ್ಮಣರಾಗಲು ಶಕ್ತರಾಗುತ್ತಿ ದ್ದರು, ಪುರು ಇಕೋ ತನ್ನ ಪ್ರಿಯಮೇಧ ಮತ್ತು 
ಗರ್ಗ ದುಷ ಬಂತನ ವಂಶದವನಾದ. ಶಿನಿ, ತ್ರ ತ್ರಯ್ಯ ರುಣಿಗಳು ತಪಸ್ಸನ್ನು ಮಾಡಿ ಬ್ರಾಹ್ಮಣ 
ರಾದರು. 

ಮಹಾಭಾರತದ ಅನುಶಾಸನ ಪರ್ವದಲ್ಲಿ ವೀತಹನ್ಯನೆಂಬುವ ಕ್ಷತ್ರಿಯ ರಾಜನು 
ತನ್ನ ಶತ್ರುಗಳ ಕೈಯಿಂದ ತಪ್ಪಿಸಿಕೊಂಡು ತನ್ನ ಪ್ರಾಣವನ್ನುಳಿಸಿಕೊಳ್ಳಲು ಭೃಗುವಿನ 
ಆಶ್ರಮಕ್ಕೆ ಹೋದನು. ಅವನನ್ನು ಹುಡುಕುತ್ತಾ ಅವನ ಶತ್ರುಗಳು ಅದೇ ಆಶ್ರಮಕ್ಕೆ 
ಬಂದರು. ಮತ್ತು ಅಲ್ಲಿದ್ದ ವರಿಗೆ, ಇಲ್ಲಿ ಯಾರಾದರೂ ಕ್ಷತ್ರಿಯರು ಬಂದಿರುವರೇ? 
ಎಂದು ಕೇಳಿದರು. ಇಲ್ಲಿ ಎಲ್ಲರೂ ಬಾ ೨ ಹ್ಮಣರೇ ಸಭ್‌ ಸ್ವತಃ ಭೃಗುಖುಷಿಯೇ 
ಉತ್ತರ ಕೊಟ್ಟಿನು. ಚ ವೀತಹವ್ಯ ನು ಭೃಗುವಿನ ಮಾತಿನಿಂದಲೇ ಬ್ರಾಹ್ಮಣನಾಗಿ 
ಗೃತ್ಸಮದನೆಂಬ ಖುಷಿಯ ಹೆಸ Je ಪ್ರಸಿದ್ಧ ನಾದನು. 

ಉಪನಿಷತ್ತುಗಳು ವೇದಗಳ ಅಂಗಗಳಾಗಿದ್ದು ಸ್ಮೃತಿಗಳಿಗಿಂತಲೂ ಶ್ರೇಷ್ಠ 
ಮತ್ತು ಮಾನ್ಯಗಳಾದ ಗ್ರಂಥಗಳಾಗಿವೆ. 

ಬೃಹದಾರಣ್ಯಕ ಮತ್ತು ಛಾಂದೋಗ್ಯ ಈ ಉಪನಿಷತ್ತುಗಳಲ್ಲಿ ಚಂಡಾಲರ 
ಉಲ್ಲೇಖ ಬಂದಿರುತ್ತದೆ. ನಿಷದಾದಿ ಹೆಸರುಗಳೂ ಇರುತ್ತವೆ. ಇವುಗಳ ಉಲ್ಲಂಘನೆ 
ಮಾಡಿದರೆ ಶಾಸ್ತ್ರವಿರುದ್ಧವಾಗುವದಿಲ್ಲವೇ? ಎಂದು ಸನಾತನಿಗಳ ವಾದನಿರುತ್ತದೆ. 


ಛಾಂದೋಗ್ಯ ೫-೧೦-೬ 


ಪುಣ ಹ್ಯಾಚರಣೆಯನ್ನು ಮಾಡತಕ್ಕ ಜನಗಳಿಗೆ ಅವರವರ ಕರ್ಮಾನುಸಾರವಾಗಿ 
ಉತ್ತಮ ಜನ್ಮಗಳಾಗುತ್ತವೆ. ಯಾರು ದುಷ್ಟಾಚರಣೆಯನ್ನು ಮಾಡುತ್ತಾರೆಯೋ 


ಬಸವಣ್ಣ ನವರೂ ಅಸ್ಪ)ಶ್ಯೋದ್ಧಾರವೂ ಪ್ನಿಹಷ್ಟಿ 


ಅವರಿಗೆ ಅವರ ಪಾಷಕ್ಕೆ ಅನುಸಾರವಾಗಿ ಕಾಯಿ, ಹಂದಿ, ಚಂಡಾಲ ಮೊದಲಾದ 
ಪ್ರಾಣಿಗಳಾಗಿ ಹುಟ್ಟುತ್ತಾರೆಂದು ಈ ಉಪನಿಷತ್ತಿನ ಮಂತ್ರದ ಅರ್ಥವಿದೆ, ಕಳ್ಳತನ, 
ಮದ್ಯಪಾನ, ಗುರುತಲ್ಪಗಮನ, ಬ್ರಹ್ಮೆಹೆತ್ಯ ಮೊದಲಾದ ಕಟ್ಟ ಕೆಲಸಗಳನ್ನು ಮಾಡ: 
ತಕ್ಕವರು ಪತಿತರಾಗಿ ಚಂಡಾಲರಾಗುತ್ತಾರೆಂದು ತಿಳಿಯಬೇಕು. ಹೀಗಿದ್ದರೂ 
ಚಂಡಾಲನಿಗೆ ಹವನದಲ್ಲಿ ಸರ್ವ ಪಾಪಕ್ಟಯವನಾಗಿ ಅವನು ಪುನೀತನಾಗುವನು 
(ಛಾಂದೋಗ್ಯ--೫-೨೪-೪). | 

ಇದರಿಂದ ಉಪನಿಷತ್ಕ್ಯಾಲದಲ್ಲಿ ಯಾರಿಗೆ ಚಂಡಾಲರೆನ್ನುತ್ತಿದ್ದರೆಂಬುವದು ಸ್ಪಷ್ಟ 
ವಾಗುತ್ತದೆ. ಲೌಕಿಕದಲ್ಲಿ ರೂಢಿಯಾದರೂ ಮೇಲಿನ ಮಂತ್ರಕ್ಸನುಸಾರವಾಗಿಯೇ 
ಇರುತ್ತದೆ. ಯಾರಾದರೂ ವ್ಯವಹಾರದಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅವನು 
ಚಂಡಾಲನಾಗುತ್ತಾನೆಂದು ಬೈಯ್ಯುವದು ಸರ್ವರ ಅನುಭವಕ್ಕೆ ಬಂದ ಮಾತಾಗಿರು 
ತ್ತದೆ. ಆದರೆ ಬರಬರುತ್ತಾ ಸ್ಮೃತಿಕಾರರು ಮಾತ್ರ ಉಪನಿಷತ್ಕಾರರ ಅಭಿಪ್ರಾಯಕ್ಕೆ 
ವಿರುದ್ಧವಾಗಿ ವರ್ಣಗಳ ಕಟ್ಟಳೆಯನ್ನು ಬಲಪಡಿಸಿದರು. ಶೂದ್ರ ತಂದೆಯಿಂದ 
ಬ್ರಾಹ್ಮಣ ಸ್ತ್ರೀಯಳಲ್ಲಿ ಹುಟ್ಟಿ ದವನಿಗೆ ಚಂಡಾಲನೆಂತಲೂ, ಮತ್ತು ಶೂದ್ರ ಸ್ತ್ರೀಯಳಲ್ಲಿ 
ಬ್ರಾಹ್ಮಣನಿಂದ ಹುಟ್ಟಿದವನಿಗೆ ನಿಷಾದನೆಂತಲೂ, ಈ ಎರಡೂ ಜಾತಿಗಳೂ ಬರಬರುತ್ತ 
ಅಸ್ಪೃಶ್ಯಗಳಾದವು. ಮೂಲತಃ ಈ ಎರಡೂ ಜಾತಿಗಳ ಉತ್ಪತ್ತಿಗೆ ಬ್ರಾಹ್ಮಣನೇ 


ಐಲ" 
ಕಾರಣವಾದಂತಾಯಿತು. 


ಕೇವಲಂ ಶಾಸ್ತ್ರ ಮಾಶ್ರಿತ್ಯ ನಕರ್ತವ್ಯೋ ವಿನಿರ್ಣಯಃ । 

ಯುಕ್ತಿಹೀನ ವಿಚಾರೇತು ಧರ್ಮಹಾನಿಃ ಪ್ರಜಾಯತೇ । 
ಅಂದರೆ ಕೇವಲ ಶಾಸ್ತ್ರ ಪ್ರಮಾಣದಿಂದ ನಿರ್ಣಯ ಮಾಡಬಾರದು. ವಿಚಾರದಿಂದ 
ಯುಕ್ತಿಯನ್ನು ಕೂಡಿಸಿ ಸಿದ್ಧಾಂತಪಡಿಸಬೇಕು. ಹೀಗೆ ಮಾಡದೆ ಇದ್ದರೆ ಧರ್ಮಹಾನಿ 
ಯಾಗುವದು ಎಂದು ವ್ಯವಹಾರ ಮಯೂಖನೆಂಬುವ ಗ್ರಂಥದಲ್ಲಿ ಹೇಳಿದೆ. 


ಇಂತಹ ವಿಚಾರ ಸರಣಿಯು ಸಮಾಜದಲ್ಲಿ ಎಲ್ಲಿಯವರೆಗೆ ಇದ್ದಿತೋ ಅಲ್ಲಿಯ 
ವರೆಗೆ ಈ ದೇಶದಲ್ಲಿ ಜಾತಿ ವಿಶಿಷ್ಟ ತೊಂದರೆಯೇ ಇರಲಿಲ್ಲ. ಆ ಕಾಲದಲ್ಲಿ ಎಲ್ಲ 
ಜಾತಿಗಳು ಪರಸ್ಪರ ಅನೇಕ ನಿಷಯಗಳಲ್ಲಿ ಕೂಡಿಹೋಗುತ್ತಿದ್ದುವು. ಮೇಲುಕೀಳುಗಳ 
ತೊಂದರೆಯೇ ಇರಲಿಲ್ಲ. ಎಲ್ಲ ಜಾತಿಗಳೂ ಕೂಡಿಕೊಂಡು ಹೋಗಿದ್ದುವು. ಪರ 
ದೇಶದಿಂದ ಬಂದ ಬೇಡ ಜನಗಳು (ಕೈವರ್ತ) ಬ್ರಾಹ್ಮಣರಲ್ಲಿ ಕೂಡಿಹೋಗಿರುತ್ತಾರೆ. 
ಇರಾಣದೊಳಗಿನ ಅನ್ಯದೇಶೀಯ, ಅನ್ಯಧರ್ಮಾಯ ಜನಗಳು ಪವಿತ್ರ ಬ್ರಾಹ್ಮಣ 
ರೆಂದು ಈಗಲೂ ವಂದ್ಯರಾಗಿರುತ್ತಾರೆ. ಈಗಿನ ಕಾಲದಲ್ಲಿಯೂ ಅನೇಕ ಅನ್ಯ 
ಧರ್ಮಾನುಯಾಯಿಗಳು ಹಿಂದುಗಳೊಡನೆ ಗಣನೆಯಾಗಿರುತ್ತಾರೆ. 


ಸುಪ್ರಸಿದ್ಧ ಬೌದ್ದ ರಾಜನೂ, ಈಗಿನ ನಮ್ಮ ಧ್ವಜದ ನಾಯಕನೂ ಆದ 
'ಅಶೋಕ ಚಕ್ರವರ್ತಿಯ ಒಂದು ಶಿಲಾ ಲೇಖನದಲ್ಲಿ ಗ್ರೀಕ ಮತ್ತು ಯವನರನ್ನು 
ಹಿಂದೂ ಧರ್ಮದಲ್ಲಿ ಸಮಾವೇಶ ಮಾಡಿಕೊಂಡ ಉಲ್ಲೇಖವಿರುತ್ತದೆ. 


ಅಂತಿಗಳ Antiochas 500೫ ತುರಮಾಯ Ptolemy Philaldelphas ಮತ, 
ಳಿತ ಸುಂದರ 110೩76೮ ಮತ್ತು ಅತಿಕಿನಿ ಇನರುಗಳಲ್ಲಿ ಅನುಕ್ರಮವಾಗಿ ಸಿರಿಯಾ, 


ತಿ೬೪ ಬಸವತತ್ವ ರತ್ನಾಕರ 


ಈಜಿಪ್ತ, ಮೆಸಿಡೋನಿಯಾ ಮತ್ತು ಎಫಿಸಸ ಇವುಗಳ ರಾಜರಾಗಿದ್ದರು. ಪಂಜಾಬ್‌ 
ಮತ್ತು ಕಾಬೂಲುಗಳಲ್ಲಿ ರಾಜ್ಯ ಮಾಡತಕ್ಕ ಮಿನೆಂಡರ್‌ ರಾಜನನ್ನು ಬೌದ್ಧ 
ಧರ್ಮದಲ್ಲಿ ಸೇರಿಸಿಕೊಂಡಮೇಲೆ ಅವನಿಗೆ ಮಿಲಂದ ಮಿಾಠಿ ವ್ಯಂಡರ್‌ ಎಂದು 
ಹೆಸರಾಯಿತು. ಮಾನಿ ವ್ಯಂಡರ್‌ ಇದರ ಸಂಸ್ಕತ ರೂಪವು ಮಿಲಿಂದವೆಂದು ಆಯಿತು. 
ಈ ಯುವರಾಜನು ಮೇವಾಡ ಮೊದಲಾದ ಭಾಗಗಳನ್ನು ತನ್ನ ಸ್ವಾಧೀನಕ್ಕೆ ತೆಗೆದು 
ಕೊಂಡನೆಂದು ಪತಂಜಲ ಭಾಷ್ಯದಲ್ಲಿ ಉಲ್ಲೇಖವಿರುತ್ತದೆ. ಈ ರಾಜನು ಬೌದ್ಧ 
ಧರ್ಮವನ್ನು ಸ್ವೀಕರಿಸಿದ ಬಗ್ಗೆ ಗ್ರೀಕ್‌ ಮತ್ತು ಪ್ರಾಕೃತ ಭಾಷೆಗಳಲ್ಲಿ ಪ್ರಮಾಣಗಳು 
ಇರುತ್ತವೆ. ಇವನು ಬೌದ್ಧ ಧರ್ಮ ಸ್ವೀಕರಿಸಿದ ಮೇಲೆ ತನ್ನ ನಾಣ್ಯದ ಮೇಲೆ 
ಧರ್ಮಚಕ್ರವನ್ನು ಕೊರೆದದ್ದು ತಿಳಿದುಬಂದಿರುತ್ತದೆ. ಇದೇ ಧರ್ಮಚಕ್ರವೇ ಸದ್ಯಕ್ಕೆ 
ಹಿಂದುಸ್ಥಾನದ ಧ್ವಜವಾಗಿ ಹಾರಾಡುತ್ತಲಿದೆ. 

ಪಾಲಿಯ ಭಾಷೆಯಲ್ಲಿರತಕ್ಕ ಇನ್ನೊಂದು ಶಿಲಾ ಲೇಖದಿಂದ ಕೆಳಗಿನ ಅಂಶಗಳು 
ತಿಳಿದುಬರುತ್ತವೆ. ತುರಕಣದ ಪುತ್ರ ಹರಕರಣ (ಇವನ ಮೊದಲಿನ ಹೆಸರು ""ವದಾ 
ಲೋಕ ವೆಂದಿದ್ದಿತು). ಇವನು ಅನೇಕ ಪ್ರಕಾರಗಳಾದ ದಾನಧರ್ಮಗಳನ್ನು 
ಮಾಡುತ್ತಲಿದ್ದನು. ಆದ್ದರಿಂದ ಇವನನ್ನು ಬ್ರಾಹ್ಮಣರು ಹಿಂದೂ ಧರ್ಮದಲ್ಲಿ ತೆಗೆದು 
ಕೊಂಡರು. 

ಚಿಟಿ ಮತ್ತು ಚಂದಾನ ಈ ಇಬ್ಬರು ಯವನರಿಗೆ ಚಿತ್ರ ಮತ್ತು ಚಂದ್ರರೆಂಬುವ 
ಹೆಸರನ್ನಿಟ್ಟು ಆರ್ಯರಲ್ಲಿ ಸೇರಿಸಿಕೊಂಡರು. ನಾಶಿಕದ ಹತ್ತರ ಇರುವ ಕೆಲವು ಶಿಲಾ 
ಲೇಖಗಳಲ್ಲಿ ಯವನ ಜಾತಿಯ ತಂದೆ ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಹಿಂದೂಧರ್ಮ 
ದೊಳಗೆ. ತೆಗೆದುಕೊಂಡಿರುವರೆಂದು ಉಲ್ಲೇಖವಿರುತ್ತದೆ. ಮತ್ತು ಶಕಜಾತಿಯ ಒಬ್ಬ 
ರಾಣಿಯು ಬಹಳ ಉದಾರಿಯಾಗಿದ್ದಳು. ಅವಳು ಧರ್ಮಾರ್ಥವಾಗಿ ಅನೇಕ ಕಾರ್ಯ 
ಗಳನ್ನು ಮಾಡಿದಳು. ಅವಳಿಗೆ ““ ವಿಷ್ಣು ದತ್ತಾ”? ಎಂಬುವ ಹೆಸರನ್ನಿಟ್ಟು ಅವಳಿಗೆ 
ಬೌದ್ದ ಧರ್ಮದ ದೀಕ್ಷೆ ಕೊಟ್ಟಿದ್ದು ತಿಳಿದುಬರುತ್ತ ಡೆ. ಇನ್ನೊಬ್ಬ ರಾಜನು ಮಾಳವ, 
ಗುಜರಾತ್‌ ಸದ ಪ್ರಾಂತಗಳ ಮೇಲೆ ತನ್ನ ಅಧಿಕಾರನನ್ನು ಸಂಪಾದಿಸಿದ್ದನು. 
ಈ ಶಕರಾಜನ ವಂಶಸ್ಥರು ತಮಗೆ ಬ್ರಾಹ್ಮಣ ಮು ಕೃತ್ರಿಯರೆಂದು ಅಂದುಕೊಳ್ಳು 
ತ್ತಾರೆ. ಕೆಲವರು ವೈಶ್ಯ ವರ್ಗದಲ್ಲಿಯೂ 'ಸಮಾವಿಷ್ಣ ರಾಗಿರುತ್ತಾರೆ. 

ಇಂಗ್ಲೀಷರ ಇತಿಹಾಸದಲ್ಲಿ (5೩/0) ಸಟ್ರ್‌ ರಾಜನೆಂದು ಹೇಳಲಾಗಿದೆ. 
ಇವನು ಅನ್ಯ ದೇಶೀಯನಾಗಿದ್ದ ನು. ಇವನನ್ನು ಹಿಂದೂ ಧರ್ಮದಲ್ಲಿ ತೆಗೆದುಕೊಂಡ 
ಮೇಲೆ ಶುದ್ಧ ಕ್ರತಿ ತ್ರಿಯನೆಂದು” ಹೇಳಲಿಕ್ಕೆ ಹತ್ತಿದರು. ಇವನ ರಾಜ್ಯ ಇಸವಿ ಸನ್‌ 
೩೮೮ ರ ವಕೆಗೆ "ಇದಿ ತು, ಇವರಲ್ಲಿ ರುದ್ರದಮನನೆಂಬ ಹೆಸರಿನ ರಾಜನು ಪ್ರಸಿದ್ಧ 
ನಾಗಿದ್ದನು. ಇವನು ವ್ಯಾಕರಣ, nN ನ್ಯಾಯ ಮೊದಲಾದ ವಿಷಯಗಳಲ್ಲಿ 
ಪಾಂಡಿತ್ಯ ಸಂಪಾದಿಸಿದ್ದನೆಂದು ನಾತಿಕದ ಹತ್ತಿರ ಇರತಕ್ಕ ಒಂದು ಶಿಲಾ ಲೇಖದಲ್ಲಿ 
ಉಲ್ಲೇಖನಿದೆ. ಈ ರಾಜ ಮನೆತನದ ಸಂಬಂಧವು ಉಚ್ಚವರ್ಣದ ಹಿಂದೂ ಕುಟುಂಬ 
ದೊಳಗಾಯಿತು. | 

ಶುದ್ಧಿಯನ್ನು ಮಾಡಿ ಬೌದ್ಧ ಧರ್ಮದಲ್ಲಿ ತೆಗೆದುಕೊಂಡ ಯವನರು ಹಿಂದೂ 
ದೇವಾಲಯಗಳಿಗೆ ಸಹಾಯ ಮಾಡಿದ್ದರಿಂದಲೂ, ಈ ಹೊಸ ಧರ್ಮದಲ್ಲಿ ಆದರವನ್ನು 


ಬಸವಣ್ಣನವರೂ ಅಸ್ಪ ಎಶ್ಯೋದ್ಧಾರವೂ ೩೬೫ 


ವ್ಯಕ್ತಮಾಡಿದ್ದರಿಂದಲೂ ಅವರ ಮೊದಲಿನ ಹೆಸರನ್ನು ಬದಲಾಯಿಸಿ ಅವರಿಗೆ ಸಂಸ್ಕೃತದ 
ಹೆಸರನ್ಸಿಡಲಾಯಿತು. 

ಆಭೀರ, ತುರುಷ್ಠ, ಹೂಣ, ಮಗ, ಗುರ್ಜರ ವಗೈರೆ ಸರಜಾತಿಯನರನ್ನು 
ಹಿಂದುಗಳಲ್ಲಿ ಸಮಾವೇಶ ಮಾಡಿಕೊಂಡ ಬಗ್ಗೆ ಪ್ರಮಾಣಗಳು ಬೇಕಾದಷ್ಟಿವೆ. 
ಸರ್ಸಿಯಾ ದೇಶದಲ್ಲಿದ್ದವರೇ ಅಧಿಕಸಂಖ್ಯಾತರಾಗಿದ್ದರು. ಇವರೆಲ್ಲ ಹಿಂದಿನಿಂದ 
ಬ್ರಾ ಹ್ಮಣರಾದರು. 

ದೇವೋ ಜೀಯಾತ್‌ ತ್ರಿಲೋಕೀ ಮಣಿರಯ ವರುಣೋ ಯಸನ್ಸಿವಾಸೇನ ಪುಣ್ಯಃ । 

ಶಾಕದ್ವೀಪಸ್ಯ ದುಗ್ಗಾ ್ಲಿಂಬುನಿಧಿನಲಯತೋ ಯತ್ರ ವಿಪ್ರಾ ಮಗಾಖ್ಯಾಃ ॥ 

ವಂಶಸ್ತತ್ರ ದ್ವಿಜಾನಾಂ ಭ್ರಮಿಲಿಖತತನೋರ್ಥಾಸ್ವತಃ ಸ್ವಾಂಗಮುಕ್ತಾಃ | 

ಹ ದು ಸ್ವಯಮಿಹ ನುಹಿತಾಸೆ ೯ ಜಗತ್ಕಾ ೦ ಜಯಂತಿ॥ 
ಈ ಮಗ ಜನರನ್ನು ಕೃ ಹ ನ್ಹಪುತ್ರ ನಾದ ಸಾಂಬನು ಸೂರ್ಯ ಪೂಜೆಯ ಸಲುವಾಗಿ ಶಾಕ 
ದ್ವೀಪದಿಂದ ಬೀಟಿ ಕು ಬಂದನೆಂದು ಭವಿಷ್ಯತ್ತು ರಾಣದಲ್ಲಿ ಹೇಳಿದೆ. ಇವರ 
ವಸತಿಯು ಬಂಗಾಲ, ರಾಜಪುತಾನ ಮೊದಲಾದ ಭಾಗಗಳಲ್ಲಿದ್ದಿತು. ಸೂರ್ಯ 
ದೇವತೆಯ ಪ್ರತಿಷ್ಠೆಯು ಮತ್ತು ಅದನ್ನು ಪೂಜೆ ಮಾಡತಕ್ಕ ಅಧಿಕಾರವು ಕೇವಲ 
ಮಗ ಬ್ರಾ ಹ್ಮಣರಿಗೆ ಮಾತ್ರ ಇದ್ದಿತೆಂಬುವದು ಪ್ರಾ ಪ್ರಾಚೀನ ಇತಿಹಾಸದಿಂದ. ಕಂಡು 
ಬರುತ್ತದೆ. ಈ ಮಗ ಜನರು ಪಾರಸೀ ಚಿಕ ಸಂಸ್ಥಾ ಸಕನಾದ ಜರತುಷ್ಟ್ರನ 
ಅನುಯಾಯಿಗಳ ಗುರುಗಳೆಂದು ಮಾನಿಸಲ್ಪಡುತ್ತಾರೆ. ಇದರಂತೆ ಸರಮತದ Ee 
ಜನರ ಸಮಾವೇಶವು ಹಿಂದೂ ಧರ್ಮದಲ್ಲಿ ಆಗಿರುತ್ತದೆ. ಅವರ ರಕ್ತವು ಇಲ್ಲಿಯ 
ಬೇಕೆ ಬೇರೆ ಜಾತಿಯ ಜನರ ರಕ್ತದಲ್ಲಿ ಬೆರೆತುಹೋಗಿದೆ. ಹೀಗಿದ್ದ ರೂ ಹಿಂದೂ 
ಧರ್ಮದಲ್ಲಿರತಕ್ಕ ಪ್ರ ತಿಯೊಂದು ಜಾ 6 ನಾವು ಶುದ್ದ ರಕ್ತ ಜತ ಹೇಳುವ 
ಮಾತು ಸ ಸತ್ಯದ bp ನರ್ಯಾಸವಾದುಡಲ್ಲದೆ ಶುದ್ಧ ಭ್ರಮೆಯಿಂದ ಕೂಡಿದ್ದಾ ಗಿರುತ್ತದೆ. 
ನಾವು ಅನಾದಿಯಿಂದ ಬಂದವರು, ಆದ್ದ ಹ ಕ ರು; ಗ ಕ್‌ ಸಂಕರರು 
: ಎಂದು ಹೇಳುವ ಮಾತು ಆಕಾಶಪುಷ್ಪ ದಷ್ಟು ಸುಳ್ಳಿನ ಕಂತೆಯಾಗಿರುತ್ತದೆ. 

ಬೌದ್ಧ ಧರ್ಮವು ಈ ದೇಶದಲ್ಲಿ ಪ್ರ ಣೆ ಹೊಂದಿದಾಗ ಲಕ್ಷಾಂತರ ಹಿಂದೂ 
ಜನರು ತಮ್ಮ ಧರ್ಮಕ್ಕೆ ತಿಲಾಂಜಲಿಯನ್ನು ಬಿಟ್ಟು ದ್ಯಾ ಕಯಯ. 
ಸರದೇಶದ ಬಹಳ ಬು ಬುದ್ಧನ ಪ್ರ ಪ್ರಭಾವಕ್ಕೊಳಗಾಗಿ ಬುದ್ಧ ಧರ್ಮವನ್ನು ಸಿ ಕರಿಸಿ 
ಇಲ್ಲಿಯ ಬುದ್ಧ ಜನಗಳೊಡನೆ ಶರೀರ ಸಂಬಂಧ ಬೆಳೆಸಿದರು. ಕಾಲಾಂತರದಲ್ಲಿ ಬುದ್ಧ 
ಧರ್ಮವು ಕಳೆಗೆಟ್ಟು ಹೋಗುವ ಕಾಲ ಬಂದಿತು. ಆಗ ಅವರೆಲ್ಲರೂ ಹಿಂದೂ "ಧರ್ಮದ 
ಬೇರೆ ಬೇರೆ ವರ್ಣಗಳಲ್ಲಿ ಕೂಡಿಕೊಂಡು ಬಿಟ್ಟರು. ಹೀಗೆ ಪರದೇಶದ ಎಷ್ಟೋ ಜನರು 
ಜಂದೂ ಸಮಾಜದ ಘಟಕಗಳಾದರು. 

ಹಿಂದುಸಾ ಸ್ಥಾನದ ಹೊರಗೆ ಅಂದರೆ ಜಾವಾ-ಚಂಪಾ, 'ಕಾಂಜೋಜ ಮೊದಲಾದ 
್ರೀಪಗಳಿಗೆ ಹಿಂದುಗಳು ಹೋಗಿ ಅಲ್ಲಿಯ ಜನಗಳಿಗೆ ಹಿಂದೂ ಧರ್ಮದೀಕ್ಷೆಯನ್ನು 
ಕೊಟ್ಟಿ ರೆಂದು ಪ್ರಾಚೀನ ಗ್ರಂಥಗಳಲ್ಲಿ ಪ್ರಮಾಣಗಳುಂಟು. ಈ ದೇಶದ ಮೇಲೆ 
ಮುಸಲ್ಮಾನರು ಧಾಳಿಯನ್ನು ಮಾಡಿದಾಗ ಅವರ ರಾಜ ಸತ್ತಾ ಸ್ಥಾ ಸನೆಯಾಯಿತು. 
ಅನೇಕ ಹಿಂದೂ ಜನರು ಇಸ್ಲಾಂ ಮತವನ್ನು ಸ್ವೀಕರಿಸಿದರು. ಹೀಗೆ ಮುಸಲ್ಲಾಾನರಾಗಿ 


ತಿ೬೬ ಬಸವತತ್ವ ರತ್ನಾಕರ 


ಹೋದವರನ್ನು ಸಾಧುಸಂತರೇ ಮೊದಲಾದ ಧಾರ್ಮಿಕ ಗುರುಗಳು ಅವರನ್ನು ಶುದ್ಧಿ 
ಮಾಡಿ ಹಿಂದೂ ಧರ್ಮದಲ್ಲಿ ತೆಗೆದುಕೊಂಡರು. 

ಬಂಗಾಲ ಪ್ರಾಂತದಲ್ಲಿ ಕ್ರಿಸ್ತ ಶಕೆ ೧೩ನೆಯ ಶತಮಾನದಲ್ಲಿ ಪ್ರಸಿದ್ಧಿಗೆ ಬಂದ 
ಸ ಚೈತನ್ಯ ಚೂ ಗೌರಾಂಗಸ್ವಾಮಿ ಇವರು ಅನೇಕ ಮುಸಲ್ಮಾನರನ್ನು ಜಂದೂ 


ಕೃ £9 
ಧರ್ಮದಲ್ಲಿ ತೆಗೆದುಕೊಂಡರು. 


ಭವಿಷ್ಯತ್ಪು ರಾಣದಲ್ಲಿ ಈ ಇಬ್ಬ ರು ಮಹನೀಯರ ವಿಷಯದಲ್ಲಿ ಕೆಳಗೆ ಬರೆದ 
ಪ್ರಕಾರ ಉಲ್ಲೇಖವಿರುತ್ತ ದೆ 
ಶೃತ್ವಾತೇ ವೈಷ್ಣವ ರ್ವೇ ಕೃಷ್ಣಚೈತನ್ಯ ಶೇವಕಾಃ | 
ದಿವ್ಯ ೦ ಮಂತ್ರ ೦ ಗುಕೋಕ್ಸೆ, ನ ಪೂತಾ ಪ ಯಯಂಂಃ ಪುರೀನರ್‌ ॥ 


ಇಚ ಶಿಷ್ಯೋವೈ ಅಯೋಧ್ಯಾ ಯಾ ಮಂಪಾಗತಃ । 
ಕೃತ್ವಾನಿಲೋಮನರ್‌ ತಂ ಮಂತ್ರಂ ವೈಷ್ಣವಾಂಸ್ತಾನಕಾರಯತ್‌ 1 


ಭಾಲೇ ತ್ರಿಶೂಲ ಚಿನ್ನಂಚ ಶ್ವೇತರಕ್ತಂ ತದಾಭನತ್‌ | 
ಕಂಠೇಚ ತುಲಸೀ ಮಾಲಾ ಜಿಹ್ವಾ ರಾಮಮಯಾಕೃತಾ | 


ಮ್ಲ್ಲೇಂಚ್ಛಾಸ್ಕೇ ವೈಷ್ಠವಾಶ್ವಾಸನ್‌ ರಾಮಾನಂದ ಪ್ರಭಾವತಃ | 
ಆರ್ಯಾಶ್ಚ ವೈಷ್ಣನಾ ಮುಖ್ಯಾ ಅಯೋಧ್ಯಾ ಯಾಂ ಬಭೂನಿರೇ ॥ 
ಅಂದರೆ ಕೃಷ್ಣಜೈ ತನ್ಯನ ಶಿಷ್ಯರು ಗುರುಗಳ ಉಪದೇಶವನ್ನು ತೆಗೆದುಕೊಂಡು ಬೇರೆಬೇರೆ 
ಗ್ರಾಮಗಳಿಗೆ ಹೋದರು. ರಾಮಾನಂದರ ಶಿಷ್ಯರು ಅಯೋಧ್ಯೆಗೆ ತೆರಳಿದರು. ಅಲ್ಲಿ 
ವೈಷ್ಣವ ಧರ್ಮೋಪದೇಶವನ್ನು ಮಾಡಿ ಅಲ್ಲಿರತಕ್ಕ ಇತರ ಧರ್ಮದ ಜನಗಳಿಗೆ ವೈಷ್ಣವ 
ಧರ್ಮದ ದೀಕ್ಷೆಯನ್ನು ಕೊಟ್ಟರು. ಆ ಜನಗಳ ಹಣೆಯಲ್ಲಿ ಬಿಳುಪು ಮತ್ತು ಕೆಂಪು 
ಬಣ್ಣದ ತ್ರಿಶೂಲಾಕೃತಿ ತಿಲಕವನ್ನಿಟ್ಟರು. ಕಂಠದಲ್ಲಿ ತುಲಸೀ ಮಾಲೆಯನ್ನು 
ಹಾಕಿದರು. ಆಚಾರ್ಯರು ನಿಂಬಾದಿತ್ಯ ಶಿಷ್ಯರೊಡನೆ ಕಾಚೀಪುರಕ್ಕೆ ಹೋಗಿ ಅಲ್ಲಿಯ 
ಅನೇಕ ಮುಸಲ್ಮಾನರನ್ನು ವೈಷ್ಣವ ಧರ್ಮದಲ್ಲಿ ತೆಗೆದುಕೊಂಡರು. ಅವರ ಕೊರಳಲ್ಲಿ 
ತುಳಸೀ ಮಾಲೆಯನ್ನು ಹಾಕಿಸಿದರು. ಸ ಧರ್ಮ ತ್ಯಾಗಮಾಡಿ ಅನ್ಯ ಧರ್ಮ ಸಿ ಸ್ವೀಕಾರ 
ಮಾಡಿದ್ದು ದು ಎಲ್ಲಾ "ಭಾತಿಗಳಲ್ಲಿಯೂ ಯದಾಹ ಸಿಗುತ್ತ ವೆ ರಾಜಸ್ತಾ ನದಲ್ಲಿ 
ಈಗಿನ ಕಾಲದಲ್ಲಿಯೂ ಕೂಡ. ಅನೇಕ ಹಿಂದುಗಳು ಮುಸಲಾ ನ ಸ್ತ್ರೀಯರನ್ನು 
ಲಗ್ನ ಮಾಡಿಕೊಳ್ಳುತ್ತಾರೆ. ಆದರೆ ಅವರ ಮಕ್ಕಳು ಜಗವ. ಈಗಿನ 
ಕಾಲದಲ್ಲಿ ಜಾತಿಯ ಮಹತ್ವ ನಿಜವಾದ ಧರ್ಮದಲ್ಲಿರದೆ ಕೇವಲ ಜನಗಳ ದುರಾಗ್ರಹ 
ದಿಂದ ಅನವಸ್ತಾ ಪ್ರಸಂಗವನ್ನು ಹೊಂದಿರುತ್ತದೆ. ಶ್ರಪನ, ಶಬರ, ಖಲ ಮೊದಲಾ 
ದವರು ಯಾಕೇ ಇರಲಿ ಈಶ್ವರನ ಸ್ಮರಣೆಯನ್ನು ಮಾಡಿದರೆ ಅವರೆಲ್ಲರೂ ಪವಿತ್ರರಾಗು 
ತ್ತಾರೆಂದು 3 ಭಗವದ್ಗೀತೆ ಮೊದಲಾದ ಗ್ರಂಥಗಳಿಂದ ಸ ಷ್ಟ ವಾಗಿ 
ತಿಳಿಯುತ್ತದೆ. ಹಿಂದುಗಳು ನಿಜವಾದ ಧರ್ಮವನ್ನು ಬಿಟ್ಟ ರು ಅರ್ಥಾತ್‌ ಇಟ್‌ 
ಹಿಂದೂ ಧರ್ಮದ ಸ್ಥಿತಿಯನ್ನು ತಿಳಿಯದಂತಾದರು. ತಗ ತಿಳಿದವರಿದ ನರೋ 
ಅಥವಾ ಧಾರ್ಮಿಕ ಶಿಕ ಕ್ಷಣವನ್ನು ಕೊಡುತ್ತಿದ್ದರೋ ಅವರೇ ಹಿಂದೂ ಧರ್ಮದಲ್ಲಿ 
ಜಾತೀಯ ಭೂತವನ್ನು NE ಸಾಪ ತ್ರೇಷ್ಟರು ಉಳಿದವರು ಕನಿಷ್ಠರು; ನಮ್ಮ. 
ಹೊರತು ಸಂಸ್ಕೃತವನ್ನು ಯಾರೂ ಕಲಿಯಬಾರದು ಎಂತಲೂ ಜಾತೀಯ ಭೂತವನ್ನು 


ಬಸವಣ್ಣನವರೂ ಅಸ್ಪ್ರೃಶ್ಯೋದ್ಸಾರವೂ ಶಿ೬೭ 


ತುಂಬಿ ಗ್ರಂಥಗಳನ್ನು ಬರೆದು ಪ್ರಚಾರ ಮಾಡುತ್ತಾ ಬಂದರು. ಇವರಿಗೆ ಇಂತಹ 
ಅಧಿಕಾರವುಂಟು, ಇವರಿಗೆ ಇಲ್ಲವೆಂದು ಹೇಳುವ ಉಚ್ಚ ವರ್ಣಗಳಲ್ಲಿ ನೂರಾರು 
ಭೇದಗಳಾದವು. ಉಳಿದ ಜಾತಿಗಳಲ್ಲಿಯೂ ಭೇದೋಪಭೇದಗಳಾಗಿ ಸಾವಿರಾರು" 
ಸಂಗಡಗಳಾದವು. ಇದರಂತೆ ಅಸ್ಸ ೃಶ್ಯಕೆಂಬುವರಲ್ಲಿಯೂ ನೂರಾರು ಭೇದಗಳಾಗಿ 
ಹಿಂದೂ ಸಮಾಜವು ಹೀಗೆ ಅನ್ಸೈಕ್ಯ ಸ ದಾರಿಯನ್ನು ಹಿಡಿದ ಕಾರಣ ಒಕ್ಳಟ್ಟೂ 
ಉಳಿಯಲಿಲ್ಲ. 

ಆಚಾರದ ಕೂಡ ನಿಚಾರವನ್ನು ಕೂಡಿಸಿ ಹಿಂದೂ ಸಮಾಜವು ಶುದ್ಧ ವಾಗುವಂತೆ 
ಮಾಡುವದು ಅತ್ಯಂತ ಆವಶ್ಯಕನಿರುತ್ತದೆ. ಸದ್ಯದ ಹಿಂದೂ ಧರ್ಮದ ದುರವಸ್ಥೆಯು 
ದೇಶದ ಅಥೋಗತಿಗೆ ಕಾರಣವಾಗಿರುತ್ತದೆ. ಅದನ್ನು ಹೀಗೆಯೇ ಬಿಟ್ಟರೆ ನಮ್ಮ 
ನಾಶಕ್ಕೆ ನಾವೇ ಆಹ್ವಾನವನ್ನು ಕೊಟ್ಟಂತಾಗುತ್ತದೆ. ಹಿಂದುಸ್ಥಾನದ ಸಾವಿರಾರು 
ಜಾತಿಗಳು, ಸಾವಿರಾರು ಗುರುಗಳು, ಅನೇಕ ಸಂಪ್ರದಾಯಗಳು ಏಕೀಕರಣದ ದಾರಿ 
ಯನ್ನು ಹಿಡಿಯಲೇಜೇಕು. ಹಿಡಿಯದಿದ್ದರೆ ಗತ್ಯಂತರವೇ ಇರುವದಿಲ್ಲ. 


ಗುಣಕರ್ಮಗಳ ಪ್ರಮಾಣಾನುಸಾರವಾಗಿ ವರ್ಗಗಳ ವ್ಯವಸ್ಥಾ ಇರಬೇಕು. 
ವರ್ಗಾಶ್ರಮಗಳು ಧರ್ಮದ ಮರ್ಯಾದೆಯನ್ನು ಕಾಯಬೇಕು. ಸರ್ವರೂ ತಾವು 
ಹಿಂದೂ ಧರ್ಮದ ಸೇವಕರು ಆಥವಾ ಅದರ ಅನುಯಾಯಿಗಳೆಂಬುವದನ್ನು ತಿಳಿದು, 
ಸದ್ಯದ ಅನ್ಯಾಯದ ಸ ಸದ ಸತಿಯನ್ನು ನಾಶಮಾಡಲಿಕ್ಟೇ ಬೇಕು. ಯಾವ ಕಾರ್ಯವನ್ನು 
ಬಸವ, ಬುದ್ಧ, ರಾಮಕೃಷ್ಣ, ಗಾಂಧೀಜಿ ಮೊದಲಾದ ಸ ಭಾಷ್‌ ಮಾಡಾ 
ಆ ಕಾಯವನ್ನು ಆಚರಣಿಗೆ ತರಲಿಕ್ಕೆ ಯತ್ನಿಸಬೇಕು. ಪರಸ್ಪರ ಪ್ರೇಮ, ಐಕ್ಯ 
ಭಾವನೆಗಳನ್ನು ಹುಟ್ಟಿ ಸುವ ಯತ್ನ ಜಳಕ. 

ಜಾತಿಯ ಉಪ್ಪ ಫೀಚ ಹತತ ವ್ಯರ್ಥವಾದುದಾಗಿದೆ. ಅದು ನಿಜವಾದ 
ಹಿಂದೂ ಧರ್ಮಕ್ಕೆ ಮಾನ್ಯವಾದುದಾಗಿರುವದಿಲ್ಲ. ನಮ್ಮ ಧಾರ್ಮಿಕ ತಿಳುವಳಿಕೆಯು 
ಸತ್ಯದ ಆಧಾರದ ಮೇಲಿರುವದಿಲ್ಲ. ನಮ್ಮೆಲ್ಲರ ಹ ವಿಚಾರಗಳನ್ನು ಲಕ್ಷ್ಯಕ್ಕೆ 
ತಂದುಕೊಂಡರೆ ಯಾನ ಜಾತಿಯವರೂ ಈಗ ವರ್ಣಾಶ್ರಮಧರ್ಮದಂತೆ re 
ಕೊಳ್ಳುವದಿಲ್ಲ. ಅವುಗಳು ಉಳಿದೂ ಇರುವದಿಲ್ಲ. ಮತ್ಸ್ಯ, ಮದ್ಯ, ಮಾಂಸಗಳನ್ನು 
ಸೇವಿಸತಕ್ಕ ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಇರುವದಿಲ್ಲ. ಅವುಗಳನ್ನು ಸೇವಿಸದೆ ಇರತಕ್ಕ 
ಇತರ ಜನಗಳ ಸಂಖ್ಯೆ ಅಲ್ಪವಾಗಿರುವದೂ ಇಲ್ಲ. ಇರಾಣಿ, ಕ್ಲೆ ಕ್ರಿಶ್ಚಿಯನ್‌, 
ಮುಸಲ್ಮಾನರ ಹೋಟಿಲುಗಳಲ್ಲಿ ಊಟ ಮಾಡತಕ್ಕವರಲ್ಲಿ ಉಚ್ಚ ಮ 
ಬೇಕಾದಷ್ಟು ಜನರಿದ್ದಾರೆ. ಇಂತಹ ಪರಿಸ್ಥಿ ತಿಯಲ್ಲಿ ಯಾರು ಶೆ ಶ್ರೇಷ್ಠ ಸಂ ಯಾರು 
ಕನಿಷ್ಮರು? ಯಾರು ಪತಿತರು? ಯಾರು ಸಾವನರಿ? ಗ ಪ್ರ ಶ್ಲೆಯನ್ನು 
ಪ್ರತ್ಯೇಕ ಜಾತಿಯವರು ಮನಸ್ಸಿನಲ್ಲಿ ತಂದುಕೊಂಡು ನೋಡಿದರೆ ey ಪ್ರಶ್ನೆಗೆ 
ಯಾರಿಂದಲೂ ಸರಿಯಾದ ಉತ್ತರವು ಹೊರಡಲಾರದು. ಆದ್ದ ರಿಂದ ದುರಾಗ್ರ ಫಥ 
ತ್ಯಾಗವನ್ನು ಮಾಡಿ ನಿಜನಾದ ಸದಾಚಾರದ ರಹಸ್ಯವನ್ನು ತಿಳಿಯಬೇಕು. | 
ಶ್ರೇಷ್ಠ ರೆಂದು ಹೇಳುವ ಜನಗಳು ಯೂಕೋಸಿಯನ್ನ ರಲ್ಲಿ ಊಟ ಮಾಡುತ್ತಾರೆ. 
ಅತ್ಯಾ "ಚಾರ, ಅನಾಚಾರಗಳನ್ನು ಬೇಕಾದಷ್ಟು ಮಾಡಿದರೂ ಅರ್ಥಾತ್‌ ವಸ್ತುಸ್ಥಿ ಸತಿಯು 
ಹೀಗಿದ್ದರೂ ಪ್ರಸಂಗ ಬಂದಾಗ ಸತಗ! ಶೃತ್ಯಾದಿ ಪ್ರಮಾಣಗಳನ್ನು 


೨೬೮ ಬಸವತತ್ವ ರತ್ನಾಕರ 


ಹುಡುಕಲಿಕ್ಕೆ ಹತ್ತುತ್ತಾರೆ. ಹೀಗೆ ಮಾಡದೆ ಹಿಂದೂ ಧರ್ಮದ ರಕ್ಷಣೆ ಕಾರ್ಯ 
ಮಾಡುವದು ಎಲ್ಲರ ಕರ್ತವ್ಯವಾಗಿರುತ್ತದೆ. ಹೀಗೆ ಮಾಡದೆ ಇದ್ದರೆ ಹಿಂದೂ 
ಧರ್ಮವು ಇನ್ನೂ ಅಥೋಗತಿಗೆ ಹೋಗುವುದಲ್ಲಡೆ ಸನಾತನಿಗಳೂ ಕೂಡ ಕಾಲಪ್ರವಾಹ 
ದಲ್ಲಿ ಸಿಕ್ಕಿ ಮುಳುಗಿ ಹೋಗಿ ನಾಮಾವಶೇಷವಾಗುವುದರಲ್ಲಿ ಸಂಶಯವಿಲ್ಲ. 
ಜಾತಿ ವಿಷಯಕ ದುರಭಿಮಾನದ ಪರಮಾವಧಿಯನ್ನು ನೋಡಬೇಕಾದರೆ 
ನಮ್ಮಲ್ಲಿ ಅಸ್ಪೃಶ್ಯರೆಂದು ತಿಳಿದಿರುವ ದಲಿತ ವರ್ಗದ ಕಡೆಗೆ ಲಕ್ಷ್ಯ್ಮಹಾಕಬೇಕು. 
ಸಶುಗಳಿಗಿಂತಲೂ ನೀಚಾವಸ್ಸೆಯಲ್ಲಿ ಅವರನ್ನಿಡಲಾಗಿದೆ. ದೇವರು ಎಲ್ಲ ಕಡೆಗೂ 
ಸಮದೃಷ್ಟಿಯನ್ನ್ನಿಟ್ಟು ಎಲ್ಲ ಜಾತಿಗಳಲ್ಲಿಯೂ ಸಾಧು ಸಂತರು ಉತ್ಪನ್ನರಾಗುವಂತೆ 
ಮಾಡಿದ್ದಾನೆ. ಆತ್ಮೋದ್ಧಾರ ಮಾಡಿಕೊಳ್ಳಲಿಕ್ಕೆ ಸರ್ವರಿಗೂ ಅಧಿಕಾರವಿರುತ್ತದೆ. 
ಹಿಂದುಸ್ಥಾನದೊಳಗೆ ಮಹಾತ್ಮರಾದವರೆಲ್ಲ ಬೇರೆಬೇರೆ ಕುಲಗಳಲ್ಲಿಯೇ ಜನಿಸಿರು 
ತ್ತಾರೆ. ಅವರುಗಳ ಹೆಸರನ್ನು ಇಲ್ಲಿ ಹೇಳುವ ಆವಶ್ಯಕತೆ ಇರುವದಿಲ್ಲ. ಯಾಕಂದರೆ 
ಅತ್ಯಂತ ನೀಚ ಜಾತಿಗಳೆಂದು ತಿಳಿದವುಗಳಲ್ಲಿಯೇ ಶ್ರೇಷ್ಠರಾದ ಸಾಧು ಸತ್ಪುರುಷರು 
ಆಗಿರುತ್ತಾರೆ. 
ಮಹಾಭಾರತ- ಶಾಂತಿಪರ್ವ 
ಕರ್ಮಭಿಃ ಶುಚಿಭಿರ್ದೇನಿ ಶುದ್ಸಾತ್ಮಾ ವಿಜಿತೇಂದ್ರಿಯಃ | 
ಶೂಡ್ರೋಸಿ ದ್ವಿಜವತ್ಸೇವ್ಯಃ ಇತಿ ಬ್ರಹ್ಮಾ ಬ್ರವೀತ್ಸ್ವಯಂ i 
ಸ್ನಭಾವಃ ಕರ್ಮ ಚ ಶುಭಂ ಯತ್ರ ಶೂದ್ರೇಸಿ ತಿಷ್ಮತಿ | 


೦4 


ವಶಿಷ್ಟ: ಸದ್ವಿ ಜಾತಿರ್ವೈವಿಜ್ಹೇಯ ಇತಿ ಮೇಮತಿಃ ॥ 
ನಯೋನಿರ್ನಾಫಿ ಸಂಸ್ಕಾರೋ ನಶೃತಂ ನಚ ಸಂತತಿಃ । 
ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ ॥ 
ಸರ್ವೋಯಂ ಬ್ರಾಹ್ಮಣೋ ಲೋಕೇ ವೃತ್ತೇನತು ವಿಧೀಯತೇ! 
ವೃತ್ತೇಸ್ಲಿತಸು, ಶೂದ್ರೋಸಿ ಬ್ರಾಹ್ಮಣತ್ವಂ ನಿಯಚ್ಛತಿ il 
ಧರ್ಮಾರ್ಥಂ ಜೀವಿತಂ ಯಸ್ಯ ಧರ್ಮೋ ಹರ್ಯರ್ಥಮೇವಚ ! 
ಅಹೋರಾತ್ರಿಶ್ಚ ಪುಣ್ಯಾರ್ಥಂ ತಂ ದೇವಾ ಬ್ರಾಹ್ಮಣಂ ನಿದುಃ ॥ 
ಯೇನಕೇನ ಚಿದಾಚ್ಛನ್ನೋ ಯೇನಕೇನ ಚಿದಾಶಿತಃ । 
ಯತ ಕ್ಕಚನಶಾವೀಶಾತ್‌ ತಂ ದೇವಾ ಬ್ರಾಹ್ಮಣಂ ನಿದುಃ ॥ 
ಪರಾಶರ ಸ್ಮೃತಿ 
ಸತ್ಯಂ ಬ್ರಹ್ಮ ತಪೋ ಬ್ರಹ್ಮ ಬ್ರಹ್ಮಚೇಂದ್ರಿಯನಿಗ್ರ ಹಃ 
ಸರ್ವಭೂತೇ ದಯಾಬ್ರಹ್ಮ ಏತದ್ಭ್ರ್ರಾಹ್ಮಣ ಲಕ್ಷಣಂ ॥ 
ವಸಿಷ್ಟ ಸ್ಮೃತಿ 
ಯೋಗಸ್ತಪೋ ದಮೋ ದಾನಂ ಸತ್ಯಂ ಶೌಚಂ ದಯಾಕೃತಂ 
ವಿದ್ಯಾ ವಿಜ್ಞಾ ನಮಾಸ್ತಿಕ್ಕಂ ಏತದ್ಬಾಹ್ಮಣ ಲಕ್ಷಣಂ ॥ 
ವಸಿಷ್ಠ 
ಸರ್ವತ್ರದಾಂತಾಃ ಕೃತಪೂರ್ಣಕರ್ಣಾ ಜಿತೇಂದ್ರಿಯಾಃ ಪ್ರಾಣಿವಧಾನ್ನಿವೃತ್ತಾಃ । 
ಪ್ರತಿಗ್ರಹೇ ಸಂಕುಚಿತಾಗ್ರಹಸ್ತಾಃ ತೇ ಬ್ರಾಹ್ಮಣಾಸ್ತಾರಯಿತುಂ ಸಮರ್ಥಾಃ 
ಅಂದರೆ ಮೇಲೆ ಬರೆದ ಎಲ್ಲ ಶ್ಲೋಕಗಳ ಅಭಿಪ್ರಾಯವು ಕೆಳಗೆ ಬರೆದಂತೆ ಇರುತ್ತದೆ. 


ಬಸವಣ್ಣ ನವರೂ ಅಸ್ಪೃಶ್ಯೋದ್ಧಾರವೂ ೩೬೯ 


ಕ್ರಿಯೆಯಿಂದ ಶುದ್ಧನಾಗಿ ಇಂದ್ರಿಯಗಳನ್ನು ತನ್ನ ಸ್ವಾಧೀನ ಇಟ್ಟುಕೊಂಡಂಥ 
ಶೂದ್ರ ನನ್ನೂ ಕೂಡ ಬ್ರಾಹ್ಮಣನಂತೆ ತಿಳಿ. ಚಾ ಕರ! ಮತ್ತು ಸ್ಪಭಾವ 
ಹ ಶುದ್ಧನಾಗಿದ್ದವನು "ೊದ್ರಥಿದ್ದರೂ ಬ್ರಾಹ್ಮಣರಲ್ಲಿ ಶ್ರೇಷ್ಠ ನನ್ನಾಗಿ ತಿಳಿ, 
ಯೋನಿ, ಸಂಸ್ಕಾರ, ವಿದ್ಯೆ, ಸತ್ತುಲದಲ್ಲಿ ಹುಟ್ಟುವಿಕೆ ಇವುಗಳಿಂದ ಮಾತ್ರ ಬ್ರಾಹ್ಮಣ್ಯ ಸ 
ಅವಲಂಬಿಸಿರುವದಿಲ್ಲ. ಸದನೆಚಾರವೇ ನಿಜವಾದ ಬ್ರಾಹ್ಮಣ್ಯದ ಲಕ್ಷಣವಾಗಿರುತ್ತದೆ. 
ಸದಾಚಾರವು ಶೂದ್ರನಲ್ಲಿದ್ದರೆ ಅವನನ್ನು ಬ್ರಾಹ್ಮ! ಯ್‌ ಕ್ಯ ಯಾವಾತನ 
ಜೀವನವು ಧರ್ಮಾರ್ಥವಾಗಿರುತ್ತದೆಯೋ ಯಾವನ ಧರ್ಮವು ದೇವನ ಪ್ರೀತಿಯ 
ಸಲುವಾಗಿ ಇರುತ್ತದೆಯೋ, ಯಾವಾಗಲೂ ಯಾವಾತನು ಪುಣ್ಯಕಾರ್ಯಗಳಲ್ಲಿ 
ತೊಡಗಿರುತ್ತಾನೆಯೋ ಆತನನ್ನು ದೇವರೂ ಸಹಿತ ಬ್ರಾಹ್ಮಣನೆಂದು ತಿಳಿಯುತ್ತಾನೆ. 
ಸತ್ಯ ವೇ ಬ್ರಹ್ಮ, ತಸನೇ ಬ್ರಹ್ಮ, ಇಂದ್ರಿಯನಿಗ್ರಹವೇ ಬ್ರಹ್ಮ, ಎಲ್ಲ ಪ್ರಾಣಿಗಳಲ್ಲಿ 
ದಯೆ ಇರುವದೇ ಬ್ರಹ್ಮ; ಯೋಗ, ತಪಸ್ಸು, ದಮ, ದಾನ, ಸತ್ಯ, ಶೌಚ, 
ದಯ್ಕಾ ಜ್ಞಾನ, ವಿದ್ಯಾ, ವಿಜ್ಞಾನ, ಭಕ್ತಿಭಾವ ಇವೇ ಬ್ರಾಹ್ಮಣನ ಲಕ್ಷಣಗಳು. 


ಮಹಾತ್ಮಾ ಗಾಂಧಿಯವರು ಒಂದು ಸಾರೆ, "ನಾನು ಹಿಂದೂ ಇರುತ್ತೇನೆಂದು 
ಹೇಳಲಿಕ್ಕೆ ಅಭಿಮಾನನಾಗುತ್ತದೆ? ಎಂದು ಹೇಳಿದ್ದ ರು. ಇದಕ್ಕೆ ಕಾರಣವಿಷ್ಟೇ 
ಇರುವುದು. ಹಿಂದೂ ಧರ್ಮವು ಸಹನಶೀಲತೆಯಲ್ಲಿ ಎಲ್ಲಾ ಧರ್ಮಗಳಿಗಿಂತಲೂ 
ಮಾರಿದ್ದಾ ಗಿರುತ್ತದೆ.. ಮತ್ತು ಜಗತ್ತಿನ ಯಾವ ದೇಶದಲ್ಲಿಯೇ. ಆಗಲಿ ಉತ್ಸನ್ನರಾದ 
ಧರ್ಮಸಂಸ್ಥಾ ಪಕರ ಭರ ತತ್ವ ಗಳನ್ನು ಮತ್ತು ಅವರ ಉಪದೇ ಶಗಳನ್ನು ತನ ದನ್ನಾ. ಗಿ 
mp ಸಮರ್ಥರ. ಸದಾ ಸಿದ್ಧವೂ ಆಗಿರುತ್ತದೆ. res ಜೀವನ 

ಸ್ಯವನ್ನು ಹೇಳಿದ ಗ್ರಂಥವು. ಇದು ಅಸ್ಸ ಶ್ಯತೆಗೆ ಮಾನ್ಯತೆ ಕೊಟ ಸಿರುವುದಿಲ್ಲ. 
SEM ನನ್ನ (ದೇವರ) ಸ್ಮರಣೆ ಸ ಪನಿಶ್ರನಾಗುತ್ತಾ ನೆಂದು 
ಹೇಳಿದೆ. ಜಗತ್ತಿನ ಎಲ್ಲಾ ಪ್ರಾ 3 ಜೆಗಳಲ್ಲಿಯೂ ಒಂದೇ ಒಂದಾದ ಚೈ ತನ್ಯವಿರುತ್ತದೆ. 
ದೇವನಿಂದ ಜೀವನು ಉತ್ಪನ್ನವಾಗಿದ್ದು ಪುನಃ ಆ ಪರಮಾತ್ಮನ ಹತ್ತಿರ ಜೀವವು 
ಹೋಗುತ್ತದೆ. ಅಂತಃಕರಣವು . ಶುದ್ದವಾಗಿರಬೇಕಲ್ಲದೆ ಬಹಿರಂಗದ ಕೃತಿಗಳು 

ಉಪಯೋಗ ಬೀಳುವದಿಲ್ಲ. ಇದೇ ಗೀತೆಯ ಸಾ ರಾಂಶವಾಗಿದೆ.' ಈ ಅಸ್ಪ ತ್ಯತೆಯ 
ಪತ ತಿಯ ಪರಿಣಾಮವು ಅತ್ಯಂತ ದುಃಖಕಾರಕವಾಗಿದ್ದು ನಮ್ಮ ರಾಷ್ಟ ವನ್ನು ಅತ್ಯಂತ 
ಅವನತಿಗೆ ತರುವಂಥಾದ್ದಾ ಸಹಿತ್ತತೆ. ಹಿಂದೂ ಧರ್ಮಕ್ಕೆ ಹಕ್ಕಿದ el ಗನ್ನು 
ಮೂಲಸಹಿತವಾಗಿ ಕಿತ್ತು "ಹಾಕಬೇಕು. ಜಾತಿ ಜಾತಿಗಳಲ್ಲಿಯ ಭೇದವನ್ನು ಮರೆಯ 
ಬೇಕು. ನಮ್ಮಲ್ಲಿ ಸರಸ್ಪರ ವಿಶ್ವಾಸ ಹುಟ್ಟ ಎಲ್ಲ ಬಂದುಗಳೂ ಸ ಮತ್ತು 
ಅನಿಭಕ್ತ ರಿದ್ದೇವೆಂಬುವ pe ಪ್ರತಿಯೊಬ್ಬ ಹಿಂದುವಿನಲ್ಲಿಯೂ ಉತ್ಪನ್ನ 
ides. ಈ ಧರ್ಮದಲ್ಲಿಯ ಹಡಿಸ್ಟಾಸ, ಅತ್ಯಾಚಾರ, ಅನಾಚಾರ, ಟಾ 
ಚಾರಗಳೆಲ್ಲ ಮಾಯವಾಗಬೇಕು. ಶೃತಿ, ಸ್ಕ್ರೃತಿ, ಉಪನಿಷದಃ ್ರಿಕೃಗಳನ್ನು ಸಮನ್ವ ಯ 
ಮಾಡುವದು ಶಕ್ಯವಿರುವದಿಲ್ಲ. ದೇಶ ಕಾಲಾಕುಗುಣವಾಗಿ ನಡೆಯಬೇಕು. VAP 
ಶಬ್ದ ವಾದದಲ್ಲಿ ಯಾವ ತರಹದ ಲಾಭವಿರುವದಿಲ್ಲ. ಜನರಿಗೆ ಮಾನ್ಯವಾದುದೇ 
ಯೋಗ್ಯ ಧರ್ಮವಾಗುವದು. ಎಲ್ಲಿಸ್ಕ್ರೃತಿ ಶೃ ತಿಗಳಲ್ಲಿ ಏಕವಾಕ್ಯತಾ ಇರಡೆ ಸರಸರ 
ವಿರೋಧವು ಕಾಣಿಸುತ್ತದೆಯೋ ಅಲ್ಲಿ Magi ಕುಲಾಚಾರಗಳಿಂದಲೇ ಸರಿಸಡಿ 


24 


೩೭೦ ಬಸವತತ್ವ ರತ್ನಾಕರ 


ಕೊಳ್ಳಬೇಕು. ಹೀಗೆ ನಿರ್ಣಯವಾದುದೇ ಧರ್ಮವೆನಿಸುವುದು. ಸಾಮವೇದೀಯ 
ವಜ್ರ ಸೂಚಿಕೋಪನಿಷತ್ತಿನಲ್ಲಿ ಸಂಪೂರ್ಣವಾಗಿ ಇದೇ ವಿಷಯ ಪ್ರತಿಪಾದಿಸಲ್ಪಟ್ಟಿದೆ. 


ಸಾಮನೇದೀಯ- ನಜ್ರಸೂಚಿಕೋಪನಿಷತ್‌ 
ಆಸ್ಕಾ ಯಂತ್ವಿ ತಿ ಶಾಂತಿಃ * 


ಓಂ ವಜ್ರಸೂಚೀಂ ಪ್ಪ ಶ್ರವಕ್ಸ್ರ್ಯಾಮಿ । ಶಸ್ತ್ರಮಜ್ಞಾನ ಭೇದನಂ । 


ಸಜ ಜ್ಞಾ ನಹೀನಾನಾಂ |! ಭೂಷಣಂ ಜ್ಞಾನಚಕ್ಸುಸಾಂ | 

ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾ ಇತಿ ಚತ್ವಾ ರೋ ವರ್ಣಾಸ್ತೇಷಾಂ 
_ನರ್ಣಾನಾಂ ಬ್ರಾ ಹ ಈ ಷ್ಟ ಪ್ರಧಾನ ಇತಿ ಹ. ಟಾಟಜುಕಾಳೂ! ಸ್ಮ ಎತಿಭಿರಪ್ರ್ಯುಕ್ತ ೦ 
ತತ್ರ್ರಜೋದ್ಯಮಸ್ತಿ | ಕೋ ವಾ ಬ್ರಾಹ್ಮಣೋ ನಾಮ । ಕಃ ಹಥ. ಕಃ ದೇಹಃ 
ಕಃ ಜಾತಿಃ ಕಿಂ ಜ್ಞಾನಂ ಕಿಂ ಕರ್ಮಂ ಕೆಂ ಧಾರ್ಮಿಕಂ ಇತಿ ತತ್ರ ಪ್ರಥಮೋ ಜೀವೋ 
ಬ್ರಾಹ್ಮಣ ಇತಿ ಚೇತ್ರ್ತನ್ನ। ಅತೀತಾನಾಗತಾನೇಕ Rene ಜೀವಸ್ಯೇಕ ರೂಪ 
ತ್ವಾತ್‌ । ಏಕಸ್ಯಾನಪಿ ಕರ್ಮವಶಾದನೇಕ ದೇಹಸಂಭವಾತ್ಸರ್ವಶರೀರಾಣಾಂ ಜೀವ 
ಸ್ಕೇಕರೂಪತ್ವಾಚ್ಚ। ತಸ್ಮಾನ್ನ ಜೀವೋ ಬ್ರಾಹ್ಮಣ ಇತಿ! ತರ್ಹದೇಹೋ ಬ್ರಾಹ್ಮಣ 


ಇತಿ ಜೇತ್ತನ್ನ | ಆಚಾಂಡಾಲಾದಿ A ಮನುಷಾ ವ್ಕಾಣಾಂ ಎನ್‌ 
ಭೌತಿಕತ್ವೇನ ದೇಹಸೆ ಸ್ಕೇಕರೂಪತ್ವಾಜ್ಜರಾಮರಣ ಧರ್ಮಾಧರ್ಮಾದಿ ಸಾಮ್ಯ 


Ee ಬಾ ್ರ್ರಾಹ್ಮಣ ಶ್ರಿ ಶ್ರೇತವರ್ಣಃ ಕ್ಷತ್ರಿಯೋ ರಕ್ತವರ್ಣಃ ವೈಶ್ಯಃ ಪೀತವರ್ಣಃ 
ಶೂದ್ರಃ ಕೃಷ್ಣವರ್ಣ ಇತಿ RE | ಹಿತ್ರಾದಿ ಶರೀರದಹನೇ ಪುತ್ರಾ ದೀನಾಂ 
| ಬ್ರಹ್ಮ ಹತ್ಯಾ ದಿ ದೋಷಸ ಸಂಭವಾಚ್ಚ । ತಸ್ಮಾನ್ಸ se ಬ್ರಾಹ್ಮಣ ಇತಿ । ತರ್ಹಿಜಾತಿ 
ಜಾ ಫಹ a ಜೇತ್ರ ನಃ ತತ್ರ ಜಾತ್ಯಂತರೇಷ್ಟ ನೇಕಜಾತಿಸಂಭವಾಶ್‌' ಮಹರ್ಷಯೋ 
ಬಹವಸ್ಸಂತಿ | | 

ಖುಷ್ಯಶೃ ಗೋ ಮೃಗ ಕಿ, ಕೌಶಿಕಃ ಕುಶಾತ್‌, ಜಾಂಬೂಕೋ ಜಂಬುಕಾತ್‌, 
ವಾಲ್ಮೀಕೋ ವಲ್ಮೀಕಾತ್‌, ವ್ಯಾಸಃ ಕೈವರ್ತ ಕನ್ಯಾಯಾಂ ಶತಸೃಷ್ಮಾದೌ ತಮಃ, 
ವಸಿಷ್ಕಃ RENE ೦, ಅಗಸ್ಕೃಃ ಕಲಶೇ ಜಾತ ಇತಿ ಶೃತತ್ವಾತ್‌ ಏತೇಷಾಂ ಜಾತ್ಯಾ 
ವಿನಾಪಿ ಅಗ್ರೇ ಜ್ಞಾನಪ್ರತಿಪಾದಿತಾ ಖುಷಯೋ ಬಹವಸ್ಸತಿ, ತಸ್ಮಾನ್ನಜಾತಿ 
ಬ್ರಾಹ್ಮಣ ಇತಿ । ತರ್ಹಿಜ್ಞಾನಂ ಬ್ರಾಹ್ಮಣ ಇತಿ ಚೇತ್ರನ್ನ। ಕ್ಷತ್ರಿಯಾದಯೋಪಿ 
ಪರಮಾರ್ಥ ದರ್ಶಿನೋಇಭಿಜ್ಞಾ ಬಹೆನಸ್ಸೃಂತಿ | ತಸ್ಮಾನ್ನಜ್ಞಾನಂ ಬ್ರಾಹ್ಮಣ ಇತಿ | 
ತರ್ಹಿ ಕರ್ಮಬ್ರಾಹ್ಮಣ ಇತಿ ಚೇತ್ರನ್ನ। ಸರ್ವೇಷಾಂ ಪ್ರಾಣಿನಾಂ ಪ್ರಾ ರಬ್ಧ, 
ಸಂಚಿತಾಗಾವಿ ಕರ್ಮಸಾಧರ್ಮ್ಯ ದರ್ಶನಾತ್‌ ಕರ್ಮಾಭಿಸ್ರೇರಿತಾಸ್ಸ ಕೂ: 
ಕ್ರಿಯಾಃ ಕುರ್ವಂತೀತಿ । ತಸ್ಮಾನ್ನಕರ್ಮಬ್ರಾ ಹ್ಮಣ ಇತಿ । ತರ್ಹಿ ಕ 
ಬ್ರಾಹ್ಮಣ ಇತಿ ಚೇತ್ರನ್ನ। ಕ್ಲತ್ರಿ Ws 'ಓರಣ್ಯದಾತಾರೋ ಬಹವಸ್ಸಂತಿ | 
ಹ ನ್ನಧಾರ್ಮಿಕೋ ಬ್ರಾಹ್ಮ! ಷ್ಟ ಸ ತರ್ಹಂ ಕೋವಾ ಬಾ ತ್ರಹ್ಮಣೋ ನಾಮ! 
ಯಃ ಕಶಿ ಶ್ತಿದಾತ್ಮಾನಮದ್ವಿ Jeol ಜಾತಿ, ಗುಣ, ಕ್ರಿಯಾ ಹೀನಂ, ಸಡೂರ್ಮಿ 
ಸಡಾ ವೇತ್ಯಾದಿ ಸರ್ವದೋಷ ರಹಿತಂ ಸತ ಜ್ಞಾ ನಾನಂದಾನಂತಸ್ವ ರೂಪಂ ಸ್ವಯಂ 
ನಿರ್ನಿಕಲ್ಪ ಮಶೇಷಕಲ್ಪಾ ಧಾರಮಶೇಷಭೂತಾ೨ತರ್ಮಾಮಿತ್ರೈ ನ  ವರ್ತಮಾನಮಂತ 


ಬಸನಣ್ಣನನರೂ ಅಸ್ಪ್ರೃಶ್ಯೋದ್ಧಾ ರವೂ ಷ್ಲಿ೭೧ 


ರ್ಬಹಿಶ್ಚಾಕಾಶವದನುಸ್ಯೂತಮಖಂಡಾನಂದಸ್ವಭಾವಮಪ್ರ ಮೇಯಮನುಭವೈಕವೇದ್ಯ 

ಮಪ ರೋಕ್ಷ ತಯಾಭಾಸಮಾನಂ ಕರತಲಾಮಲಕವತ್ಸಾಕ್ಲಾ ್ಲ್ಗಾಪಸಕೋಕ್ಷೆ ಕೃ ತ್ಯ ಕ್ರ ಸೈ ತಾರ್ಥ 
ತಯಾ ದಿ ದೋಷರಹಿತ ಶೃಮಾದಿ pe ಹ ತೃಷ್ಣಾ 
ವ್ಯಾಮೋಹಾದಿರಹಿತೋ ದಂಭಾಹಂಕಾರಾದಿಭಿರಸಂಸ್ಕೃಷ್ಟ ಜೇತಾವರ್ತತೇ । ಏನಮುಕ್ತ 
ಲಕ್ಷಣೋ ಯಸ್ಸಏವ ಬ್ರಾ ್ರಹ್ಮಣ1 ಇತಿ ಶೃತಿ-ಸ್ಮೃತಿ-ಪುರಾಣೇತಿಹಾಸಾನಾಮಭಿಪ್ರಾಯಃ। 
ಅನ್ಯಥಾ ಬ್ರಾಹ್ಮ ಇತ್ಚ ಸಿದ್ಧಿ ರ್ನ್ದಾ ಸೇವ । ಸಚಿ ಕ್ರಿದಾನಂದಮಾತ್ಮಾನಮದ್ದಿ ತೀಯಂ ಬ್ರಹ್ಮ 

ಭಾವಯೇಡಾತ್ಮಾನಂ ಸಚ್ಚಿ ದಾರ ಬ್ರ ಹೈಭಾವ ಯದಿತ್ಯುಪನಿಸತ್‌-ಆಪ್ಯಾಯಂ' 
ಫ್ರಿ ತಿ ಶಾಂತಿಃ ॥ 

॥ ಓಂ ತತ್ಸತ್‌ ॥ 


ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂದು ನಾಲ್ಕು ವರ್ಣಗಳಿರುತ್ತವೆ. ಈ 
ವರ್ಣಗಳಲ್ಲಿ ಬ್ರಾ ್ರ್ರಹ್ಮಣನೇ ಪ್ರಧಾನನೆಂದು” ವೇದವಚನಾನುಸಾರವಾಗಿ ಸ್ಮ ಎತಿಗಳೂ 
ಕೂಡ ಹೇಳುತ್ತವೆ. ಇಲ್ಲಿ ಒಂದು ಆಶ್ಚರ್ಯವಿರುತ್ತದೆ. 

ಬ್ರಾಹ್ಮಣನೆಂದರೆ ಯಾರು? ಜೀವನೇ, ದೇಹವೇ, ಜಾತಿಯೇ? ಜ್ಞಾನವೇ 
ಕರ್ಮವೇ, ಧಾರ್ಮಿಕವೇ ಇವುಗಳಲ್ಲಿ ಯಾವುದಕ್ಕೆ ಬ್ರಾಹ್ಮಣನೆಂದು ಹೆಸರು? 
ಇವುಗಳಲ್ಲಿ ಜೀವವೇ ಬ್ರಾಹ್ಮಣನೆಂದರೆ ಆಗುವದಿಲ್ಲ. ಅನೇಕ ದೇಹಗಳಲ್ಲಿ (ಅತೀತಾ.: 
ನಾಗತ) ಜೀವವು' ಒಂದೇ ರೂಪವಾಗಿರುವುದರಿಂದಲೂ, ಒಂದೇ ಜೀವಕ್ಕೆ ಕರ್ಮ 
ವಶದಿಂದ ಬೇರೆಬೇರೆ ದೇಹಗಳುಂಟಾಗುವದರಿಂದಲೂ ಎಲ್ಲ ಶರೀರಗಳಲ್ಲಿ ಒಂದೇ ಆದ 
ಜೀವಕ್ಕೆ ಬ್ರಾಹ್ಮ! ನೆಂದು ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾದರೆ ದೇಹಕ್ಕೆ ಹೇಳೋಣ : 
ವೆಂದರೆ ಬ್ರಾಹ್ಮಣನ ಮೊದಲು ಚಂಡಾಲನವರೆಗೆ ಎಲ್ಲ ಮನುಷ್ಯ ರ ಶರೀರಗಳು ಪಂಚ 
ONS ಮತ್ತು ಜರಾಮರಣ, ಧರ್ಮಾ ಎಲ್ಲ 
ಶರೀರಗಳಲ್ಲಿ ಸಾಮ್ಯ ಕಾಣುವದರಿಂದಲೂ, ಬ್ರಾಹ್ಮಣನು ಬಿಳಿಯ ವರ್ಣದವನ್ನು 
ಕತ್ರಿಯನು ರಕ್ತನರ್ಣದವನು, ವೈಶ್ಯನು ಹಳದಿ ರತ್‌ ಶೂದ್ರನು ಕಪ್ಪು 
ವರ್ಣದವನು ಎಂಬುವ ನಿಯಮವು ಇರುವದಿಲ್ಲ. ನಿತ್ರಾದಿಗಳ ಸ! ದಹನದಲ್ಲಿ 
ಪುತ್ರಾದಿಗಳಿಗೆ ಬ್ರಹ್ಮಕತ್ಯಾದಿ ಜೋಷವುಂಟಾಗುವದರಿಂದಲೂ ದೇಹವು ಬ್ರಾಹ್ಮಣ 
ವಲ್ಲವು. 

ಜಾತಿಗೆ ಬ್ರಾಹ್ಮಣನೆಂದು ಹೇಳೋಣನೆಂದರೆ ಅದೂ ಆಗಲಾರದು. ಯಾಕಂದರೆ 
ಜಾತಿಗಳ ಮಧ್ಯ ದಲ್ಲಿ ಅನೇಕ ಜಾತಿಗಳಿನೆ. ಮಹರ್ಷಿಗಳೂ ಬಹಳ ಜನರಿದ್ದಾರೆ. 
ವ ಯಷ್ಯತ್ತ “ಇ ಮ )ಗ್ಯಕಿ, ಕೌಶಿಕಃ ಕುಶಾತ್‌, ಜಾಂಬೂಕೋ ಜಂಬುಕಾತ್‌, 

ಲ್ಕ್ರೀಕೋ ವಲ್ಮೀಕಾತ್‌, ವ್ಯಾಸಃ 1 ಕೈವರ್ತ ಕನ್ಯಾಯಾಂ, ಶತಪೃಷ್ಕಾತ್‌ ಗೌತಮಃ, 
ಸತತ ಊರ್ವಶ್ಯಾಂ, ಅಗಸ್ಯುಃ ಕಲಶೇ ಜಾತ ಇತಿ ಶೃತತ್ವಾತ್‌ ಕ ಅಂದರೆ ಖುಷ್ಯ 
ಶೃಂಗನು ಎರಳೆಯಲ್ಲಿ, ಕೌಶಿಕನು ದರ್ಭೆಯಿಂದ, ur ಸ ವಲಿ ಕಯ 
೫ನಂದ, ವ್ಯಾಸನು ಜೋವೆಯರ ಕನ್ನಿಕೆಯಿಂದ್ದ ಗೌತಮನು ಮೊಲದಲ್ಲಿ, 
ನಸಿಷ್ಕನು ಊರ್ವಶಿಯಲ್ಲಿ, ಅಗಸ್ತ್ಯನು ಕೊಡದಲ್ಲಿ ಹುಟ್ಟ ರುವರೆಂದು ಕೇಳಲಾಗಿದೆ. 
ಇವರುಗಳು ಜಾತಿ ಇಲ್ಲದಲೆ ಜ್ಞಾನಪ್ರ ತಿಪಾದಿತ SANE ರೆ, ಆದ್ದ ರಿಂದ 
ಜಾತಿಗೆ ಬ್ರಾಹ್ಮಣನೆಂದು ಹೇಳಲಿಕ್ಕೆ Histo, ಹಾಗಾದರೆ ಜ್ಞಾನಕ್ಕೆ ಬ್ರಾ ಹಃ ಣ 


ತಿ೭೨ ಬಸನತತ್ವ ರತ್ನಾಕರ 


ವೆಂದು ಹೇಳೋಣವೆಂದರೆ ಕ್ಸತ್ರಿಯಾದಿಗಳಲ್ಲಿ ಅನೇಕರು ಜ್ಞಾನಸಂಪನ್ನರಾಗಿರುತ್ತಾರೆ. 
ಆದ್ದರಿಂದ ಜ್ಞಾನಕ್ಕೆ ಬ್ರಾಹ್ಮಣನೆಂದು ಹೇಳಲಿಕ್ಟಾಗುವುದಿಲ್ಲ. ಕರ್ಮಕ್ಕೆ ಬ್ರಾಹ್ಮಣ 
ವೆಂದು ಹೇಳೋಣವೆಂದರೆ ಅದೂ ಆಗುವುದಿಲ್ಲ. ಯಾಕಂದರೆ ಎಲ್ಲ ಪ್ರಾಣಿಗಳಿಗೂ 
ಪ್ರಾರಬ್ಧ, ಸಂಚಿತ್ಕ ಆಗಾಮಿ ಕರ್ಮೆಗಳ ಸಾದೃಶ್ಯವಿರುತ್ತಡೆ. ಕರ್ಮಗಳಿಂದ 
ಪ್ರೇರಿತರಾದ ಸಜ್ಜ ನರು ಕಾರ್ಯಗಳನ್ನು ಘಟಕ; ಆದ್ದ ರಿಂದ ಕರ್ಮವು 
ಬ್ರಾ ಹ್ಮಣವಲ್ಲ. 'ಧಾರ್ಮಿಕಕ್ಕೆ ಬಾ ್ರಾಹ್ಮಣವೆಂದು ಹೇಳೋಣಮೊಡತಿ ಅದೂ ಸಿದಿ 
ಯಾಗಲಾರದು. ಕ್ಷ್ಪತ್ರಿಯಾದಿಗಳೂ ಕೂಡ ಬಂಗಾರ ಮೊದಲಾದವುಗಳನ್ನು ಕೊಡ 
ತಕ್ಕವರಾಗಿದ್ದಾರೆ. "ಅದ್ದರಿಂದ ಧಾರ್ಮಿಕವು ಬ್ರಾ ಹ್ಮಣವಲ್ಲವು. ಹಾಗಾದರೆ ಯಾವನು 
ಬ್ರಾಹ್ಮಣನು--ಯಾವಾತನ ಆತ್ಮವು ಅದ್ವಿತೀಯವಾಗಿಯೂ, ಜಾತಿ, ಗುಣ, ಕ್ರಿಯಾ 
ಹೀನನಾಗಿಯೂ, ಷಡೂರ್ಮಿ, ಸಡ್ಭಾವ ಮೊದಲಾದ ಸರ್ವದೋಷ ರಹಿತವಾಗಿಯೂ, 
ಸತ್ಯ, ಜ್ಞಾನ, ಆನಂದಾದಿ ಸ್ವರೂಪವುಳ್ಳದ್ದಾಗಿಯೂ, ನಿರ್ವಿಕಲ್ಪವಾಗಿಯೂ, ಎಲ್ಲ 
ಪ್ರಾಣಿಗಳ ಅಂತರ್ಯಾಮಿಯಾಗಿರುವುದರಿಂದಲೂ, ಒಳಗೂ ಹೊರಗೂ ಆಕಾಶದಂತೆ 
ಪವಿತ್ರವಾಗಿಯೂ, ಅಖಂಡಾನಂದಸ್ತಭಾವದಿಂದ ಕೂಡಿದ್ದಾಗಿಯೂ, ಉಪಮಾತೀತ 
ವಾಗಿಯೂ, ಅನುಭವದಿಂದ ತಿಳಿಯಲು ಯೋಗ್ಯವಾಗಿಯೂ, ಪ್ರತ್ಯಕ್ಷವಾಗಿ ಹೊಳೆಯ 
ತಕ್ಕದ್ದಾಗಿಯೂ, ಹಸ್ತದಲ್ಲಿರುವ ನೆಲ್ಲಿಕಾಯಿಯಂತೆ ಕೃತಾರ್ಥತ್ವದಿಂದ ಕಾಮರಾಗಾದಿ 
 ಹೋಷರಹಿತವಾಗಿಯೂ, ಶಮದಮಾದಿ ಗುಣಸಂಸನ್ನವಾಗಿಯೂ, ಮಾತ್ಸರ್ಯ, 
ತೃಷ್ಣಾ, ಆಶಾ, ಮೋಹಾದಿ ಗುಣಗಳಿಂದ ರಹಿತವಾಗಿಯೂ, ದಂಭ ಅಹಂಕಾರಾದಿ 
ಭೂ ಮುಟ್ಟ ದವನಾಗಿಯೂ, ಅಂದರೆ ಇಂತಿಷ್ಟು ಲಕ್ಷಣಗಳಿಂದ ಕೂಡಿದವನೇ 
್ರಾಹ್ಮಣನೆಂಬುದಾಗಿ ಶೃತಿ ಪುರಾಣೇತಿಹಾಸಗಳ snl ವಾ ಡೆ. ಹೀಗಲ್ಲ 
ಕಿ ಬ್ರಾ ಹ್ಮಣತ್ವದ "ಸಿದ್ದಿ ಯೇ ಇರುವದಿಲ್ಲ. ಸಚ್ಚಿ ದಾನಂದಸ್ಥ ಸ್ವರೂಸವಾದ ಆತ್ಮ 
ನಲ್ಲಿಯೇ ಬ ್ರ ಹ್ಮಭಾವವನ್ನಿ ಡೆಬೇಕೆಂಬುವದೇ ಉಸನಿಷತ್ತಿನ ರಹಸ್ಯ ವಾಗಿರುತ್ತದೆ. 


॥ ಆಸ್ಯಾಯಂತ್ರಿತಿ ಶಾಂತಿಃ ॥ 


ಮೇಲಿನ ವಿಷಯಗಳನ್ನ ಲ್ಲಾ ಚೆನ್ನಾಗಿ ಓದಿ ಆಳವಾಗಿ ವಿಚಾರಿಸಿ. ನೋಡಿದರೆ 
ಗುಣಕ್ಕೆ ಪಾ ತ್ರಾಧಾನ್ಯವಿದ್ದು ಜಾ ಪಿನ Re ಮಹತ್ವವೂ ಇಲ್ಲವೆಂದು ಸಿದ್ಧವಾಗುತ್ತದೆ. 
ಕ ಬಸವಾದಿ ಶರಣರು ಧೈರ್ಯದಿಂದ ಎದುರಿಸಿ ಕೃತಿಯಲ್ಲಿ ತಂದಿರುತ್ತಾರೆ. 
ಇದರಿಂದ ಪ್ರಮಥಪುಂಗನ 4 ಬಸವಣ್ಣ ನವರೇ ಮೊದಲಾದ ಶರಣರಿಗೆ ಅತ್ಯಂತ 
ಗೌರವವು ಸಿಕ್ಕಿರುತ್ತದೆ. ಬಸವಣ್ಣ ನವರು ವೀರಶೈವ ಸಮಾಜವು ಜಗತ್ತಿನಲ್ಲಿ ತಲೆ 
ಎತ್ತಿ ಮೆರೆಯುವಂತೆ ಮಾಡಿದರೂ ಅವರ ಅನುಯಾಯಿಗಳು ಅದರಂತೆ ನಡೆಯದೆ 
ತನ್ಮು ತಮ್ಮ ಪಂಗಡಗಳನ್ನೇ ಬೇಕೆ: ಬೇಕಿ ಜಾತಿಗಳನ್ನಾಗಿ ಮಾಡಿಕೊಂಡಿರುವುದು 
ಶಾಸ ಸ್ತ್ರಕ್ಯೂ, ರೂಢಿಗೂ ವಿರುದ್ಧ ವಾದುದಾಗಿರುತ್ತದೆ. ಶ್ರೀ ಬಸವಣ್ಣ ್ಲಿನವರ ಧಾರ್ಮಿಕ 
ಕ್ರಾಂತಿಗೆ ಕೊನೆಯ ಮೆಟ್ಟಿ ಲೆಂದಕೆ ಹರಳಯ್ಯ ಮಧ: :ವಯ್ಯಗಳ ಕಥೆಯಾಗಿರುತ್ತ ಡೆ. 
ಇಲ್ಲಿಗೆ ಶರಣರ ಅಘ ಸಮಾಪ್ತಿಯೂ, ವೆ ೈಭವಯುಕ್ತವಾದ ಬಿಜ್ಜಳ ರಾಜನ 
ರಾಜ್ಯದ ನಾಶವೂ ಆಯಿತೆನ್ನ ಬಹುದು. ಈ ಹರಳಯ್ಯ ಮ :ಧುವಯ್ಯಗಳ ಐತಿಹಾಸಿಕ 
ಪ್ರಸಿದ್ಧವಾದ ಕಥೆಯು ಅತ್ಯಂತ ರೋಮಾಂಚಕಾರಿಯೂ, ಕೆಲವರಿಗೆ ದಿಗ್ಭ್ರ ಮೆಯನ್ನು 


' ಹುಚ್ಚಿ ಸತಕ್ಕದ್ದೂ ಆಗಿರುತ್ತದೆ. ಈ ಕಥೆಯು ವೀರಶೈವ ಧಾರ್ಮಿಕ ಗ್ರಂಥಗಳಲ್ಲಿ 


ಬಸವಣ್ಣ ನವರೂ ಅಸ್ಪೃಶ್ಯೋದ್ಧಾರವೂ ತಿ೭ಕಿ 


ಅಲ್ಲಲ್ಲಿ ಬರುತ್ತದೆ. ಹರಳಯ್ಯನವರು ಮೊಚ್ಚೆಯ ಕಾಯಕವನ್ನು ಮಾಡುತ್ತಿದ್ದ 
ಶಿವಶರಣರು. ಇವರು ಕಲ್ಯಾಣ ಪಟ್ಟಣದಲ್ಲಿ ವಾಸವಾಗಿದ್ದು ಶರಣರಿಗೆ ಜೋಡು 
ಗಳನ್ನು ಮಾಡಿಕೊಡುತ್ತ ತಮ್ಮ ಕಾಯಕವನ್ನು ನಡೆಸುತ್ತಿದ್ದರು. ಮಧುವಯ್ಯನನರು 
ಬಿಜ್ಜಳ ರಾಜನಲ್ಲಿ ಪ್ರಧಾನ ಸೇನಾಸತಿಗಳಾಗಿ ಕಾರ್ಯವನ್ನು ಮಾಡುತ್ತಿ ತ್ತಿದ್ದ ಜಾ. ಹ್ಮಣ 
ಶ್ರೇಷ್ಠರಾಗಿದ್ದರು. ಇವರಿಬ್ಬರೂ ನೀರಶೈವ ದೀಕ್ಷೆಯನ್ನು ಪಡೆದು ಪರಸ್ಪರ ವತ 
ವನ್ನು ಮಾಡಿದರು. 


ರೆವರೆಂಡ್‌ ಉತ್ತಂಗಿ ಚನ್ನಪ್ಪನವರು ಹರಳಯ್ಯ ಮಧುವಯ್ಯ ಗಳ ಕಥೆ ಎಂಬುವ 
ಪುಸ್ತಕದಲ್ಲಿ ಜೆನ್ನಾಗಿ ಈ ಕಥೆಯನ್ನು ಚಿತ್ರಿಸಿರುವರು. ಟಟ ನವರು ವಿಜಾಪುರ 
ಜಿಲ್ಲೆಗೆ ಸನಥನಕು. | ಮರ ಸೊನ್ನಲಾಪುರ ಜಿಲ್ಲ ಯವರಾಗಿದ್ದರು. 
ಹರಳಯ್ಯನವರು ತಮ್ಮ ಕಾಯಕದಿಂದ ಬಂದ ಹಣದಿಂದ ಪ್ರತಿನಿತ್ಯ ಜಂಗಮತೃಶ್ತಿ 
ಯನ್ನು ಮಾಡಿಸುತ್ತ ತಸ ಕಾಲವನ್ನು ಕಳೆಯುತ್ತಿ ದ್ದರು. ಒಂದು ದಿವಸ ಹರಳಯ್ಯ 
ಅತಾ ತಮ್ಮ ಕನಸಿನಲ್ಲಿ "ಬಸವಣ್ಣ ನವರನ್ನು ಖಿಡಜೆ: ಈ ವಿಷಯವನ್ನು ಅವರು 
ಯಾರಿಗೂ ಹೇಳಲಿಲ್ಲ. ಇದು ಬಸವಣ್ಣನವರಿಗೆ ಮಾತ್ರ ಗೊತ್ತಾಗಿದ್ದಿತು. ಒಂದು 
ದಿನ ಬಸವಣ್ಣನವರು ಅರಮನೆಯಿಂದ ತಮ್ಮ ಚ ಜಾಸುತಗೆ ಅವಸರದಿಂದ ದಯ 
ಮಾಡಿಸುವ ಕಾಲದಲ್ಲಿ ಹರಳಯ್ಯನವರು ಅವರನ್ನು ಕಂಡು, ಭಕ್ತಿಭಂಡಾರಿಗಳಾದ 
1 ತತ ಈ ದೀನನನ್ನು ಉದ್ದ ರಿಸಬೇಕೆಂದು ಶರಣು ಮಾಡಿದರು. ಹರಳಯ್ಯ 
ವರು ಮಾಡಿದ ಶರಣಕ್ಕೆ ಪ್ರತಿಯಾಗಿ ಶ್ರೀ ಬಸವಣ್ಣನವರು ಶರಣು ಶರಣು ಎಂದು 
ಸಾರೆ ತಮ್ಮ ಸೌಜನ್ಯ ತೆ ಮುಗುಣವಾಗಿ ನುಡಿದರು. ಇದನ್ನು ಹೇಳಿ ಹರಳಯ್ಯ 
ನವರಿಗೆ ಬಹಳ ಆಶ್ಚ ಮ ಏಕೆಂದರೆ ಬಸವಣ್ಣನವರು ಬಿಜ್ಜಳನ ೧೮ 
ಜನ ಮಂತ್ರಿಗಳಲ್ಲಿ ಮುಖ್ಯಮಂತ್ರಿ ಗಳಾಗಿದ್ದ ರಲ್ಪದೆ ಅವರು ಬಹಳ ದೊಡ್ಡ ಹು ನದಲ್ಲಿ 
ಇದ್ದರು. ರ ಧಾರ್ಮಿಕ ಪ್ರಭೆಯು ರಾಜಕೀಯ ಪ ಸ್ರಭೆಗಿಂತ ನೂರ್ಮಡಿ ಹೆಚ್ಚಾಗಿ 
ಇದ್ದಿ ತು. ಇಂತಹ ಮೇಲಿನ "ಸ್ಥಾನದಲ್ಲಿದ್ದ ಬಸವಣ್ಣ. ನವರು ಎರಡು ಸಾಕೆ ಶರಣು 
ಅಹುದು ಆಶ್ಚ ರ್ಯವನ್ನುಂಟುಮಾಡಿದುದು 1೫%ರಳಿರುಳಳಗದಿ, ಇಸ್ಟ ರೊಳಗಾಗಿ 
ಜೀಶಡೀಶಾಂತಸೆಗಳಲ್ಲ ಅವರ ಕೇರ್ತಿಯಃ ಹಬ್ಬಿ ಅನೇಕ ಭಯಾನಕ ತಂಡೋಪ 
ತಂಡವಾಗಿ ಬರುತ್ತಿದ್ದರು. ಭಕ್ತಿ ಜತಹಾರಿಗಳಿದು ಲೋಕದಲ್ಲಿ ಡಂಗುರ ಸಾರಿ 
ಹೋಗಿದ್ದಿ ತು. ನಾನೊಬ್ಬ ಬಡ ಮೊಚ್ಚೆ ಗಾರ. ಇಂತಹ ಲೋಕನಿಖ್ಯಾತರಾದ ಬಸವಣ್ಣ 
ನವರು ಎರಡು ಸಾರೆ ಶರಣು ಮಾಡಿದುದು ನನಗೆ ಬಹಳ ಕೆಡುಕೆಂದು ಹರಳಯ್ಯನವರು 
ಮನದಲ್ಲಿ ಮರಮರನೆ ಮರುಗಿದರು. ಗರ್ನಿಷ್ಠರಾದ ಜನಗಳಿಗೆ ಎಷ್ಟು ಸಾರೆ ನಮಸ್ಕಾರ 
ಮಾಡಿದರೂ ತೃಪ್ತಿ ಇರುವದಿಲ್ಲ. ಭಕ್ತಿಸಂಸನ್ನರಾದ ಸಜ್ಜನರಿಗೆ ಇದು ಮಾತ್ರ 
ಸರಿದೋರುವದಿಲ್ಲ. ಆದ್ದರಿಂದಲೇ ಬಸವಣ್ಣನವರು ಒಂದು ಕಡೆಯಲ್ಲಿ "" ಹೊಗಳಿ 


ಹೊಗಳಿ ಎನ್ನನ್ನು ಹೊನ್ನಶೂಲಕಸ್ಕೈಕ್ಕಿದರಯ್ಯ. - -.'' ಎಂದು ಅಂದಿರುವರು. ಹೀಗೆ 


ಅಂದಿರುವ ಬಸವಣ್ಣ ನವರ ನುಡಿಗಳನ್ನು ಕೇಳಿ ಆಶ್ಚ ರ್ಯಚಕಿತರಾಗಿ ನಿಂತುಕೊಂಡಿದ 
ಹರಳಯ; ನವರನ್ನು "ನೋಡಿ ಅವರ ಧರ್ಮಪತ್ನಿ Ri ಕಲ್ಯಾಣಮ್ಮನವ ವರು ಹೀಗೇಕೆ 
PRA ಎಂದು ಕೇಳಲು, ನಡೆದ ಸಂಗತಿಗಳನ್ನು ಪತ್ತಿಗೆ ಹೇಳಿದರು. ಆಗ 


ಕಲ್ಯಾಣಮ್ಮನವರು--ನೀವು ಒಂದು ಜತಿ ಉತ್ತಮ ಜೋಡುಗಳನ್ನು ನಮ್ಮಿಬ್ಬರ 


ಷಿ೭೪ ಬಸವತತ್ವ ರತ್ನಾಕರ 


ತೊಡೆಯ ತೊಗಲಿನಿಂದ ಸಿದ್ದಪಡಿಸಿ ಪ್ರತಿ ರೂಪುಗಳನ್ನು ಒಳಗೆ ಜೋಡಿಸಿ ಅವರಿಗೆ 
ಕೊಡಬೇಕು. ಅವರು ಅವುಗಳನ್ನು ಮೆಟ್ಟಿ ದರೆ ನಮ್ಮಿಬ್ಬರ ಜನ್ಮ ಸಾರ್ಥಕವಾಗುವದು 
ಎಂದು ಹೇಳಿದರು. ಯಾಕಂದರೆ ನಾವು ಅವರ ಪಾದದ ಕೆಳಗಡೆ ಆಗುತ್ತೇವೆ. ನಮ್ಮ 
ಪಾಪನೆಲ್ಲ ಪರಿಹಾರವಾಗುತ್ತದೆ--ಹೀಗೆ ಅವಳು ಹೇಳಿದಂತೆ ಹರಳಯ ನವರು ಜೋಡು 
ಗಳನ್ನು ಸಿದ್ಧಪಡಿಸಿ ಅವಳಿಗೆ ತೋರಿಸಲು ಸಂತೋಷಸಟ್ಟು, ಹು ಚಿಂತಾಕ್ರಾಂತ 
ಳಾಗಿ, ಇದರಿಂದ ಮುಂದೆ ನಿಮಗೆ ಕೇಡುಂಟು,; ಕಲ್ಯಾಣವು ಹಾಳಾಸುತ್ತೂ 
ಭವಿಷ್ಯ ನುಡಿದಳು. ಈ ಹೆಂಗಸಿನ ಮಾತೇನೆಂದು ಹರಳಯ ನವರು ಆ "ಜೋಡು 
ಗಳನ್ನು ತೆಗೆದುಕೊಂಡು ಶಿವಾನುಭನ ಮಂಟಪಕ್ಕೆ ಹೋದರು. ಅಲ್ಲಿ ಶರಣರೆಲ್ಲರೂ 
ಪ್ರ ದಂಪತಿಗಳನ್ನು ಆದರದಿಂದ ಬರತಾಡಿಕೊ ಆಗ ಕಲ್ಯಾಣಮ್ಮನವರು, 
“ಬಸವಣ್ಣನವರೇ, ಇನ್ನು ಸ್ವಲ್ಪ ದಿವಸಗಳಲ್ಲಿ ತಾವು ಕಲ್ಯಾಣವನ್ನು ಬಿಟ್ಟುಹೋಗು 
ತ್ತೀರಿ; ಮರಳಿ ಬರುವದಿಲ್ಲ. ಆಮೇಲೆ ವೀರಬಸವಂತನು ಬರುವನು. ರಾಕ್ಸಸನಾಮ 
ಸಂವತ್ಸರದ ಆಷಾಢ ಶುದ್ಧ ಏಕಾದಶಿ ಸೋಮವಾರ ಸಂಗಮನೊಳು ಐಕ್ಯವಾಗುವದು. 
ಅಲ್ಲಿಂದ ಒಂದು ವರ್ಷದೊಳಗೆ ಬಿಜ್ಜಳನ ವಧೆಯಾಗುವದು. ಆಗ ಪ್ರಮಥರೆಲ್ಲ 
ಕಲ್ಯಾಣ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗುವರು” ಎಂದು ಹೇಳಿದ ನಂತರ ಸತಿಪತಿ 
ಗಳಿಬ್ಬ ರೂ ತನ್ನು ಮನೆಗೆ ತೆರಳಿದರು. ಆಮೇಲೆ ಆ ಜೋಡುಗಳನ್ನು ಬಸವಣ ಇ ನವರಿಗೆ 
en ಅವರ ಮನೆಗೆ ಹೋದರು. ಶ್ರೀ A ಬನೇನರು ವರಿಗೆ 
ದರ್ಶನವನ್ನು ಕೊಟ್ಟು ಹರಳಯ ನವರನ್ನು ಬಿಗಿದಪ್ಪಿ ಕೊಂಡರು. ಆಗ ಹರಳಯ್ಯ 


ನವರು ನಾನು yr ಹ ಶ್ರೇಷ್ಠರಾದ ಶಿವಭಕ್ತ ರು, ನನ್ನನ್ನು ಅಫ್ಲಿ ಕೊಳ್ಳ: 


ಬಹುದೇ ಎನ್ನಲು ಅದಕ್ಕೆ ಬಸವಣ್ಣ ನವರು ಯೋ ಬಾನೀ ಜಗವು ಹೊಲೆಯ 
ಮಾರ್ಗವನ್ನು ಬಿಟ್ಟು ತಲೆಯಲ್ಲಿ ಹುಟ್ಟು ವದೇ? ಲೋಕದಲ್ಲಿ ಹೊಲೆ ಇಲ್ಲದ ಕುಲವೇ 
ಇಲ್ಲ. ಬೀ ಐ ನಿಮಗೆ ಹೊಲೆಯರೆಂಶೇಶೆ ಅಂದುಕೊಳ್ಳುವಿರಿ? ರಕ್ತ 
ಮಾಂಸದಿಂದಾದ ಹಿಂಡವು ಹೊಲೆಯಲ್ಲಿಯೇ ಬೆಳೆದು ಸುತೇ ಕ್ಕ ಕಶ್ಯಪ, 
ಅಗಸ್ತ್ಯ, ಕೌಂಡಿನ್ಯ, ವಸಿಷ್ಕಾದಿಗಳು ಕೀಳು ಕುಲದಲ್ಲಿ ಹುಟ್ಟಿ ರುವದಿಲ್ಲವೇ? ಮಲ 
ಹರನ ಭಕ್ಕರಿಗೆ ಕುಲನಿಲ್ಲ. ಬಂಗಾರವು ತಿಪ್ಪೆ ಯೊಳಗೆ ಬಿದ್ದಿದ್ದರೆ ನೋಡಿದವರು 
ಅದನ್ನು ತೆಗೆದುಕೊಳ್ಳದೆ ಬಿಡುವರೇ? ಪರುಷವು ಮಣ್ಣಿ ನೊಳಗೆ ಬಿದ್ದಿರಲು ರತ್ನಗಳ 
ಪರೀಕ್ಸಕನು ಅದನ್ನು ತೆಗೆದುಕೊಳ್ಳದೆ ಬಿಡುವನೇ? ಎಂದು ಹೇಳಿ, ನೀಲಾಂಬಿಕೆ 
ಯವರನ್ನು ಕರೆಯಿಸಿ ಹರಳಯ್ಯ ನವರಿಗೆ ನಮಸ್ಕಾರ ಮಾಡಿಸಿದರು. ಆಗ ಹರಳಯ್ಯ 
ನವರು ದೂರ ಸರಿದು, ತಾಯಿ, ದ ಬೇಡ. ತಮ್ಮ ಪ್ರಸಾದವನ್ನು ನನಗೆ ಕೊಡಿರಿ 
ಮತ್ತು ಬಸವರಸರೇ ತಾವು ಈ ಜೋಡುಗಳನ್ನು ತೆಗೆದುಕೊಳ್ಳಿರಿ ಎಂದು ಹೇಳಲು 
ಅದರಲ್ಲಿರತಕ್ಕ ಶರಣ ಶರಣಿಯರ ಚಿತ್ರಗಳನ್ನು ನೋಡಿ ಈ ಶರಣರನ್ನು ತುಳಿದು 
ನಾನು ಅವರಿಗಿಂತ ಹೆಚ್ಚಿಗೆಯವನೆನ್ನಿಸಿಕೊಳ್ಳಲಾರೆ. ತೆಗೆದುಕೊಂಡು ಹೋಗಿರೆಂದು 
ಹೇಳಿದರು. ಆಗ ಹರಳಯ್ಯನವರು ಅವುಗಳನ್ನು ತೆಗೆದುಕೊಂಡು ಮನೆಗೆ ಹೊರಟರು. 
ದಾರಿಯಲ್ಲಿ ಸೇನಾಪತಿಗಳಾಗಿದ್ದ ಮಧುವರಸ ಕ ಭೆಟ್ಟ ಯಾದರು. ಹರಳಯ್ಯನವರಲ್ಲಿ 
ಇರತಕ್ಕ ಜೋಡುಗಳನ್ನು ತಾವು ತೆಗೆದುಕೊಳ್ಳುತ್ತ (ವೆಂದು ಹೇಳಿದರು. ಅದಕ್ಕೆ 


ಕೆ 
ಹರಳಯ್ಯನವರು, ಬಸವಣ್ಣನವರ ಸಲುವಾಗಿ ಮಾಡಿದ ಜೋಡುಗಳನ್ನು ನೀವು 


ead 


ಬಸವಣ್ಣ ನವರೂ ಅಸ್ಪ)ಶ್ಯೋದ್ಧಾರವೂ ೩೭೫ 


ಮೆಟ್ಟಿ ದರೆ ಅಪಾಯಕ್ಕೊಳಗಾಗುವಿರಿ ಎಂದರು. ಅದಕ್ಕೆ ಮಧುವರಸನು--ಯಾರು 
ದುಡ್ಡು ಕೊಟ್ಟು ತೆಗೆದುಕೊಳ್ಳು ತ್ತಾಕಿಯೋ ಅವರದೇ ಅವುಗಳ ಮೇಲೆ ಅಧಿಕಾರವೆಂದು 
ಸಿಟ್ಟಿನಿಂದ ಗದ್ದರಿಸಿ ಮಾತನಾಡಿದನು ಮತ್ತು ಜೋಡುಗಳನ್ನು ತೆಗೆದುಕೊಂಡನು. 
ಹರಳಯ್ಯನವರಾದರೋ ನಾನು ಸಂತೋಷದಿಂದ ಕೊಟ್ಟಿರುವದಿಲ್ಲವೆಂದು ಮಿಡುಕುತ್ತ 
ಮನೆಗೆ ಹೋದರು. ಇತ್ತ ಮಧುವರಸನು ಅವುಗಳನ್ನು ಮೆಟ್ಟಿದ ಕ್ಸಣ ಹೊತ್ತಿನಲ್ಲೇ 
ಸರ್ವಾಂಗಗಳಲ್ಲಿ ಉರಿಯುಂಟಬಾಯಿತು. ಬಸವಣ್ಣನೇ ಸತ್ತೆನೆಂದು ಅನ್ನುತ್ತ ತನ್ನ 
ತಾಯಿಯನ್ನು ಕರೆಯಿಸಿದನು. ಅಷ್ಟರಲ್ಲಿ ಮಧುವರಸನ ಹೆಂಡತಿಯೂ ಬಂದು ಇವು 
ಗಳನ್ನು ಮೆಟ್ಟಲಿಕ್ಕೆ ತಾವು ಹೇಗೆ ಮನಸ್ಸು ಮಾಡಿದಿರಿ? ಎಂದೆನ್ನುವಷ್ಟರಲ್ಲಿಯೇ 
ತಾಯಿಯು, ಮಗನೇ ಈ ಕೇಡು ನಿನಗೆಲ್ಲಿಂದ ಬಂದಿತು? ನೀನು ಈ ಪವಿತ್ರವಾದ 
ಪಾದುಕೆಗಳನ್ನು ಹೇಗೆ ಮುಟ್ಟದಿ? ಎಂದು ಕೇಳಿದಳು. ಅಮ್ಮನವರೇ, ನಾಕು 
ಪ್ರ ಸಂಕಷ್ಟವನ್ನು ತಾಳಲಾರೆನು; ಶ್ರೀ ಬಸವಣ್ಣನವರಿಗೆ ಹೇಳಿಕಳುಹಿಸಿರೆಂದು 
ನುಡಿಯಲು ಈ ಸುದ್ದಿಯನ್ನು ಬಸವಣ್ಣನವರಿಗೆ ಹೇಳಿಕಳುಹಿಸಿದರು. ಆಗ 
ಬಸವಣ್ಣನವರು ಶಿವಶರಣರನ್ನು ನಿಂದಿಸಿದ ಫಲವಿದು. ನಿತ್ಯದಲ್ಲಿಯೂ ಸ್ನಾನ 
ಮಾಡಿದರೆ ಇದರ ದೋಷವು ಪರಿಹಾರವಾಗುವುದೆಂದು ಹೇಳಿದರೆಂದು ಹೋದ 
ಮನುಷ್ಯನು ಬಂದು ಹೇಳಲು ಮಧುವರಸನು ಇದನ್ನು ಕೇಳಿ ಬಹಳ ಸಂತೋಷ 
ಪಟ್ಟು, ಮ ಕಾರ್ಯಕ್ಕಾಗಿ ಓರ್ವ ದಾಸಿಯನ್ನು ನೇಮಿಸಿದನು. ಅವಳಿಂದ 
ನೀರನ್ನು ತರಿಸುತ್ತ ಸ್ನಾನವನ್ನು ಮಾಡುತ್ತಿದ್ದನು. ಒಂದು ದಿನ ಸಾಯಂಕಾಲದಲ್ಲಿ, 
ಗುಡುಗು ಮಿಂಚುಗಳಿಂದ ಆಕಾಶವು ಆರ್ಭಟಸುತ್ತಿರಲು ದಾಸಿಯು ದಾರಿಯಲ್ಲಿ 
ಡೊಂಬರ ಆಟವನ್ನು ನೋಡುತ್ತ ನಿಂತಳು. ಹೊತ್ತಾಯಿತು. ಭಯಂಕರ ಮಳೆಯು 
ಪ್ರಾರಂಭವಾಗಲು ಆಗ ಅವಳು ಗಾಬರಿಗೊಂಡು ಶಿವಸ್ಮರಣೆಯನ್ನು ಮಾಡುತ್ತಾ 
ಹಿಂದಕ್ಕೆ ಹೊರಟಳು. ದಾರಿಯಲ್ಲಿ ಹರಳಯ್ಯನು ಸ್ನಾನ ಮಾಡಿದ ನೀರು ಒಂದು 
ಗುಂಡಿಯಲ್ಲಿದ್ದವು. ಅವು ಬಹಳ ಸ್ವಚ್ಛವಾಗಿ ಕಂಡದ್ದರಿಂದ ಅಲ್ಲಿ ಬೇರೆಯವರಾರೂ 
ಇಲ್ಲದ್ದನ್ನು ನೋಡಿ ಆ ನೀರನ್ನು ತುಂಬಿಕೊಂಡು ಹೋದಳು. ಮಧುವರಸನು ಅಂದಿನ 
ದಿನ ದಾಸಿಯು ತಂದ ನೀರನ್ನು ಸ್ನಾನ ಮಾಡಿದ ಕೂಡಲೇ ಬೇನೆಗಳೆಲ್ಲ ದೂರಾಗಿ 
ಜೊಕ್ಕ ಚಿನ್ನದಂತೆ ಆದನು. ಆಗ ಅವನು ನೀರು ತಂದ ದಾಸಿಯನ್ನು ಕರೆದು ಇಂದು 
ತಂದ ನೀರು ಎಲ್ಲಿಯವೆಂದು ಕೇಳಲು, ದಾಸಿಯು ಮನದಲ್ಲಿಯೇ ಹೆದರಿ ಸುಮ್ಮನೆ 
ನಿಂತುಬಿಟ್ಟಳು. ಮಧುವರಸನು ಬಲಾತ್ಕಾರವಾಗಿ ಪೀಡಿಸಲು ಇದ್ದ ಸಂಗತಿಗಳನ್ನೆಲ್ಲ 
ವಿಸ್ತಾರವಾಗಿ ಹೇಳಿದಳು. ನಾನು ಹರಳಯ್ಯನವರ ಜೋಡುಗಳನ್ನು ಮೆಟ್ಟಿದರೆ 
ರೋಗ ಪ್ರಾಪ್ತವಾಯಿತು. ಅವನು ಜಳಕ ಮಾಡಿದ ನೀರನ್ನು ತಂದು ಮಿಂದರೆ 
ಕೋಗವು ಪರಿಹಾರವಾಯಿತು. ಇದು ಬಹಳ ಆಶ್ಚರ್ಯಕಾರಕವೆಂದು ತಿಳಿದು 
ಕೊಂಡನು ಮತ್ತು ಇದಕ್ಕೆ ಪ್ರತ್ಯುಪಕಾರವನ್ನು ಮಾಡಬೇಕೆಂದು ಬೆಲೆಯುಳ್ಳ ವಜ್ರ 
ವೈ.ಢೂರ್ಯಾದಿಗಳನ್ನು ಹರಳಯ್ಯನವರಿಗೆ ಕಳುಹಿಸಿದರು. ಆಗ ಹರಳಯ್ಯನವರು 
ಆ ಪದಾರ್ಥಗಳನ್ನು ತೃಣಕ್ಕೆ ಸಮಾನನೆಂದು ಭಾವಿಸಿ ತಿರಸ್ಕರಿಸಿಬಿಟ್ಟರು. ಆಗ 
ಮಧುವರಸನು ಹೇಗಾದರೂ ಮಾಡಿ ಪ್ರತ್ಯುಪಕಾರವನ್ನು ಮಾಡಲೇಬೇಕೆಂದು ಮನಸ್ಸಿ 
ನಲ್ಲಿ ನಿಶ್ಚಯಿಸಿ ಅವರ ಮಗನಿಗೆ ತನ್ನ ಮಗಳನ್ನು ಕೊಡಬೇಕೆಂದು ಮಹಾದೇವಿಯನು 


೩೭೬ ಬಸವತತ್ವ ರತ್ನಾಕರ 


ಕೇಳಿದನು. ಇದಾಗದ ಮಾತು; ಅವರು ಲಿಂಗಧಾರಿಗಳು; ಲಿಂಗವಿಲ್ಲದ ಭವಿಗಳನ್ನು 
ತಮ್ಮ ಅಂಗಳದಲ್ಲಿಯೂ ಬರಗೊಡುವದಿಲ್ಲವೆಂದು ಮಹಾದೇವಿಯು ಪ್ರತ್ಯುತ್ತರ 
ಕೊಟ್ಟಳು. ಹಾಗಾದರೆ ನೀನು ನಿನ್ನೆ ನೀರನ್ನು ಅವನ ಅಂಗಳಕ್ಕೆ ಹೋಗಿ ಹೇಗೆ ತಂದಿ 
ಎಂದು ಮಧುವರಸನು ಕೇಳಲು, ಮಹಾದೇವಿಯು ತನ್ನಲ್ಲಿ ಗುಪ್ತವಾಗಿದ್ದ ಲಿಂಗ 
ವನ್ನು ತೋರಿಸಿದಳು. ಆಗ ಮಧುವರಸನು ತನ್ನ ಮಗಳನ್ನು ತಾನೇ ಕರೆದುಕೊಂಡು 
ಸಳ ನವರ ಮನೆಗೆ ಹೋದನು. ಹರಳಯ್ಯನವರು ಇದು ಸಾಮಾನ್ಯವಾದ 
ಹಗ ಚೆನ್ನಾಗಿ ವಿಚಾರಿಸದೆ ದುಡುಕಬೇಡಿರೆಂದು ಹೇಳಿ ಪುನಃ ಹಿಂದಕ್ಕೆ 
ಕಳುಹಿಸಿದರು. ಆಗ ದಾಸಿಯಾದ ಮಹಾದೇವಿಯು ನೀವು ಲಿಂಗವಂತ ದೀಕ್ಷೆಯನ್ನು 
ತೆಗೆದುಕೊಳ್ಳದೆ ಈ ಕಾರ್ಯವಾಗಲು ಸಾಧ್ಯವಿಲ್ಲವೆಂದು ಹೇಳಲು, ಮಧುವರಸನು 
ಶಿವಶರಣರ ಸ್ನಾನದ ನೀರಿನಿಂದ ನನ್ನ ರೋಗವೆಲ್ಲ ಪರಿಹಾರವಾಯಿತು ಅಂದಮೇಲೆ 
ಅವರ ದೇವರು ಎಂತಹ ಮಹಿಮಾಶಾಲಿಯಾಗಿರಬಹುದು? ನಾನು ಆ ದೇವನನ್ನು 
ಪಡೆದರೆ ನನ್ನ ಜನ್ಮ ಸಾರ್ಥಕವಾಗುವದರಲ್ಲಿ ಸಂಶಯನಿಲ್ಲವೆಂದು ನಿಶ್ಚಯಿಸಿ ಲಿಂಗ 
ದೀಕ್ಷೆಯನ್ನು ತೆಗೆದುಕೊಂಡನು. ಆಗ ಅವನ ಕುಲದವರೆಲ್ಲರೂ ಸರಿಸರಿಯಿಂದ ಹಾಸ್ಕ 
ಮಾಡಲು ಪ್ರಾರಂಭಿಸಿದರು. ಆಗ ಮಧುವರಸನು ಗತ _ನವರಲ್ಲಿ ಹೋಗಿ ನಡೆದ 
ಸಂಗತಿಗಳನ್ನೆಲ್ಲಾ ಹೇಳಿ, ಅವರ ಆಶೀರ್ವಾದವನ್ನು 12 ಪುನಃ ಹರಳಯ್ಯ ನವರ 
ಮನೆಗೆ ಹೋದನು. ಪುನಃ ಹರಳಯ್ಯನವರು ನ್ಯ ಮಾಡಬೇಕೆಂದಿರುವ ಸ, 
ಬಿಜ್ಜಳನ ರಾಜ್ಯದಲ್ಲಿಯೇ ನೂತನವಾದುದಾಗಿರುವದರಿಂದ ನೀವು ಚೆನ್ನಾಗಿ ಆಲೋಚನೆ 
ಮಾಡಿ ಎಂದನು. ಆದರೂ ಕಡೆಗೆ ವಿವಾಹವು ನಡೆಯಿತು. ಇತ್ತ ಈ ಲಗ್ನದ 
ಫಲಿತಾಂಶವನ್ನು ತಿಳಿಯುವುದಕ್ಕೆ ಬಸವಣ್ಣನವರು ಪ್ರಭುದೇವರ ಅಧ್ಯಕ್ಷತೆಯಲ್ಲಿ 
ಸಭೆಯನ್ನು ಕೂಡಿಸಿದರು. ಲೋಕದಲ್ಲಿ ಈ ಬೀಗತನವು ಅಸಾಧಾರಣವಾದುದು 
ಮತ್ತು ಮೊದಲನೆಯದು. ಇದು ಅನೇಕರನ್ನು ಸಂಕಟಕ್ಕೆ ಗುರಿ ಮಾಡಬಹುದು. 
' ನಾವು ಲೋಕದಲ್ಲಿ ಅವತರಿಸಿದ ಕಾರ್ಯವು ಸಮಾಪ್ತಿಯಾದಂತಾಯಿತು. ಆಗ ಸಭೆ 
ಯಲ್ಲಿದ್ದ ಓರ್ವ ಸರ್ವಜ್ಞ ಮೂರ್ತಿಯು--"" ಶ್ರೀ ಬಸವೇಶ್ವರರು ಕಪ್ಪಡಿ ಸಂಗಮನಾಥ 
ನಲ್ಲಿಯೂ, ಅನೇಕ ಶಿವಶರಣರು ತಮ್ಮ ತಮ್ಮ ಇಷ್ಟ ಲಿಂಗದಲ್ಲಿಯೂ ಐಕ್ಯರಾಗುವರು. 
ಬಿಜ್ಜಳನು ಹರಳಯ್ಯ ಮಧುವಯ್ಯಗಳನ್ನು ಕೊಲ್ಲಿಸುವನು. ಜಗದೇವ ಮೊಲ್ಲೆಯಾ 
ಬೊಮ್ಮಣ್ಣಯ್ಯಗಳು ಬಿಜ ತ ಳನನ್ನು ಇರಿಯುವರು. ರಾಜ್ಯದಲ್ಲಿ ಕೋಲಾಹಲವೆದ್ದು 
ಯುದ್ಧವು ಪಾ ೨ ರಂಭವಾಗುವದು. ಶ್ರೀ ಚನ್ನಬಸವಣ್ಣ “ನವರು ಉಳಿವೆಗೆ ಪ ಪ್ರಯಾಣ 
ಮಾಡುವರು... ಮುಂದೆ ಪ ಪ್ರತಾಪರುದ್ರ “ನು ಕಲ್ಯಾಣವನ್ನಾಳುವನು'' ಎಂದು ಹೇಳಿದನು. 
ಅತ್ತ ಪಟ್ಟಣದೊಳಗೆ ಈ ಗ ದ ir ಜನಗಳ ಮನಸ್ಸನ್ನು ಅಲ್ಲೋಲಕಲ್ಲೋಲ 
ಮಾಡಿತು. ಹಾರವರು ಹೊಲಗೇರಿಯನ್ನು ಕೂಡಿದರೆಂದು ಕೆಲವರು ಅನ್ನಲಿಕ್ಕೆ 
ಹತ್ತಿದರು. ಈ ವಿಷಯವನ್ನು ಬಿಜ್ಜಳನು ಕೇಳಿ ಕ್ರೋಧದಿಂದ ಬಸವಣ್ಣನವರನ್ನು 
ಕರೆಯಲಿಕ್ಕೆ ಕಳುಹಿಸಿದನು. ಉತ್ತಮ ಕುಲದವರು ಹೊಲೆಯರಿಗೆ ಕನ್ಯಾ ಕೊಡ 
ಬಹುದೆ? ಎಂದು ಬಿಜ್ಜಳನು ಪ್ರಶ್ನೆಯನ್ನು ಮಾಡಿದನು. ಆಗ ಬಸವಣ ್ಲ ನವರು 
ಶರಣರು ಮಾಡಿದ ಕಾರ್ಯದಲ್ಲಿ ತಪೆ ೇಶಿರುತ್ತ ದೆ? ಅವರು ಅರಮನೆಯ ದುಡ ನ್ನು 
ಅಪಹರಿಸಿದರೇ? ಪರಸ್ತ್ರೀಯರನ್ನು. "ಮುಟ್ಟಿ ದರೇ? ಅರಸನಿಗೆ ಕೇಡನ್ನು ಬಗೆದರೇ? 


ಬಸವಣ್ಣ ನವರೂ ಅಸ್ಪ ಕ್ಕೊ "ದಾ ರೂ ; ೩೭೭ 


ತಮ್ಮ ರಾಜನನ್ನು ನಿಂದಿಸಿದಕೇ? ಬಡವರ ಬದುಕನ್ನು ಹಾಳುಮಾಡಿದರೇ? ಮುನಿಗಳ 
ತಸವನ್ನು ಕೆಡಿಸಿದರೇ? ದಯವಿಟ್ಟು ಹೇಳಬೇಕೆಂದು ಕೇಳಿದರು. ಈ ಮಾತುಗಳನ್ನು 
ಬಿಜ್ಜಳನು ಕೇಳಿ ಮತ್ತಷ್ಟು ಸಿಟ್ಟ ಗೆದ್ದು, ನೀವು ಹೇಳುವುದಕ್ಕೆ ಪ್ರಮಾಣನೇನಾದರೂ : 
ಉಂಟಿ ಎಂದು ಕೇಳಲು ಕಶ್ಯಪ, ಶಾಂಡಿಲ್ಯ, ದೂರ್ವಾಸ, ವ್ಯಾಸ, ವಾಲ್ಮೀಕಿ 
ಮೊದಲಾದವರೆಲ್ಲ ಕೀಳು ಕುಲದವರು ಶ್ರೇಷ ಓರೆನ್ನಿಸಿಕೊಂಡರು. ಕ್ಸತ್ರಿಯರಿಗೆ 
ಗುರುವಾದ ವಸಿಷ ನು ಶೂದ್ರಳಾದ ಅರುಂಧತಿಯನ್ನು ಕ "ಇಮುದಗ್ಗಿ 
ರೇಣುಕಾದಿಗಳು ಅಂತ್ಯ ಇಂ ಮಾತಂಗಿಯವರಲ್ಲಿ ಮನೆಮಾಡಿಕೊಂಡಿದ್ದ ರು, ಇಂಗಿ 
ನನೀನ ii ಆಗಿರುವದಿಲ್ಲ. ಪುರಾತಕ ಕಾಲದಿಂದ ಪಾರಂಪರ್ಯವಾಗಿ 
ಬಂದಿರುತ್ತದೆ. ವೇದಾಗಮಗಳು ಈ ನಿಷಯವನ್ನು ಘಂಟಾಘೋಷವಾಗಿ ಹೇಳುತ್ತವೆ. 
ಅಂಗದ ಮೇಲೆ ಲಿಂಗವನ್ನು ಧರಿಸಿದರೆ ನೂತನ ಸ ಸೃಷ್ಟಿ ಯಾಗುವದು. ಕುಲಭೇದವು 
ಹೆರಭಕ್ತರ ಮುಂದೆ ಹರಿದುಹೋಗುವದು ಎಂದು ಅನೇಕ ದೃಷ್ಟಾಂತ ದ್ರಾಷ್ಟಾಂತರ 
ಗಳಿಂದ ಹೇಳಿದರೂ ಬಿಜ್ಜ ಳನು ಒಪ್ಪಲಿಲ್ಲ. ಆಗ ಬಸವಣ್ಣ ನ್ಲನವರು ಇನ್ನು ಮೇಲೆ ನಾವು 
 ಕಲ್ಯಾಣದಲ್ಲಿರುವದು ಯೋಗ್ಯ ವಲ್ಲೆ, ಂದು ಕಪ್ಪಡಿಯ ಕಡೆಗೆ ನ ಪ್ರಯಾಣ 'ಡಿಳೆಯಿಸಿದರು. 
ಅನೇಕರು ತಮ ತಮ್ಮ ಇಷ್ಟ ಕಗ್ಗದಲ್ಲಿ smu ಆಗ "ಹರಳಯ್ಯ ಮಧುವಯ್ಯ 
ಗಳನ್ನು ಕರೆಯಿಸ ಅನೇಕ ಪ್ರಶ್ನೆಗಳನ್ನು ಮಾಡಿದರು. ಕೆಟ್ಟರೆ ಸ್ರ ಕೆಟ್ಟ 1 ರುವನು, 
ಇದರಿಂದ ನಿಮಗಾದ ಹಾನಿಯೇನು ಎಂದು ಕಲರ ಬಿಜ್ಜಳನು ನಷ ತ್ರಷ್ಟು 
ಸಿಟ್ಟಗೇಳಲು, "" ಗುರುವ ಸಿಂದಿಸಿದವ ಹೊಲೆಯ, ಪರರಿಗೆ ಕೇಡನ್ನು ಬಯಸಿದವ 
ಹೊಲೆಯ, ಸರ ನಾರಿಯರನ್ನು ಬಯಸಿದವನೇ ಹೊಲೆಯ, ಧರೆಗಧಿಕರಾದ ಶಿವಭಕ್ತರು 
ಹೊಲೆಯರಲ್ಲ'' ಆದ್ದರಿಂದ ನಾನು ಅವರ ಸಂಬಂಧವನ್ನು ಮಾಡಿರುತ್ತೇನೆಂದು ಮಧು 
ವರಸನು ಸ್ಪಷ್ಟ ವಾಗಿ ಹೇ ಳಿಬಿಟ್ಟ ಹು; ಬಿಜ್ಜ ಳನ ಕೋಪವು ಮಿತಿಮಾರಿತು. ಪಿತ್ತವು . 
ತಲೆಗೇರಿತು. ಕೊ ್ರೀಧಾಂಧನಾದ ಫಕುನವಸು ಯಾವ ಕಾರ್ಯವನ್ನು ತಾನೇ 
ಮಾಡುವದಿಲ್ಲ? ೪ ಅವನು ಚರರನ್ನು ಕರೆಯಿಸಿ ಕಟ್ಟಿ ಎಳೆಯಲು ಹೇಳಿದನು. 
ಆದರೂ: ಅವರ ಪ್ರಾಣಗಳು ಹೋಗಲಿಲ್ಲ. ಆಮೇಲೆ ಕಣ್ಣುಗಳನ್ನು ಕೀಳಿಸಿ ಶೂಲಕ್ಕೆ ' 
ಹಾಕಬೇಕೆಂದು ಅತ ಮಾಡಿದನು. ಚರರು ಕಣು ಗಳನ್ನು ಕೀಳಲು ಹರಳಯ್ಯನವರು 

ಅಲ್ಲಿಯೇ ಲಿಂಗಪೂಜೆ ಮಾಡಲು ಪ್ರಾರಂಭಿಸಿದರು. ಮಧುವಯ್ಯಗಳು ಅವರನ್ನೆಡನಲು 
ಅವರಿಗೆ ನೇತ್ರಗಳು ಬಂದವು. ಅಷ್ಟರೊಳಗೆ ಸಿದ್ಧ ವಾಗಿದ್ದ ಶಿವನ ಪುಷ್ಪಕ ವಿಮಾನದಲ್ಲಿ 
ಕುಳಿತು ಅವರು ಕೈಲಾಸಕ್ಕೆ ತೆರಳಿದರು. ಚ ನ ಛನ ಈ ಕ್ರೂ ರಕೃತ್ಯವನ್ನು ನ್ನು ನೋಡಿ 
ಅನೇಕರು ಸೆಂತಸ್ಮರಾದರು. ಬಸವ, ಚನ್ನಬಸವ ಪ್ರಭುದೇವರ ಾದಲಾಡತಳ 
ಇಷ್ಟರಲ್ಲಿಯೇ ಬಿಟ್ಟಿದ್ದರು. ಈ ಅತ್ಯದ್ಭುತ ಕನಕಪುರ ನೋಡುತ್ತಿದ್ದ ಜಗದೇವ 
ಮೊಲ್ಲೆಯಾ ಬೊಮ್ಮಣ್ಣಗಳು ಅಲ್ಲಿಂದ ತಮ್ಮ ಮನೆಗೆ ಹೊರಟರು. ಅವರ ತಾಯಿಯು 
ಪ್ರ ಸಮಾಚಾರವನ್ನೆಲ್ಲ ಕೇಳಿ ಶಿನದ್ರೋಹಿಯು ಮಾಡಿದ ಕಾರ್ಯವನ್ನು ನೋಡುತ್ತ 
ಹಾಗೆಯೇ ಬಂದಿರುವಿರಿ. ಇದು ನಿಮಗೆ ನಾಚಿಕೆಯನ್ನು ಹುಟ್ಟಿ ಸಲಿಲ್ಲನೇ? ಎಂದು 
ಜರಿದು. ಮಾತನಾಡಿದಳು. ಸೋಮುವ್ವೆಯು ತನ್ನ ಆತ್ಮಹತ್ಯ ಮಾಡಿಕೊಳ್ಳಲು 
ಉದ್ಯುಕ್ತಳಾದಳು. .ಜಗದೇವನು ಅಡ್ಡಬಂದು ಬಿಜ್ಜಳನನ್ನು ನಾನು ಕೊಲ್ಲುವೆನೆಂದು 
ತಾಯಿಯ ಎದುರಿಗೆ ಶನಥ ಮಾಡಿದನು. ಆದೆರೂ ಈ ಕಾರ್ಯವನ್ನು ನೀವು ಅಲ್ಲಿಯೇ 


ತಿ೭೮ ಬಸವತತ್ವ ರತ್ನಾಕರ 


ಮಾಡಿ ಬಂದಿದ್ದರೆ ನೀರಶೈವ ಗಣಾಚಾರದಂತೆ ನಡೆದುಕೊಂಡಂತೆ ಆಗುತ್ತಿದ್ದಿ ತು 
ಎಂದು ಅವರನ್ನು ಒಳಗೆ ಬರಗೊಡದೆ ನಾಯಿಗಳಿಗೆ ಹೊರಗೆ ಅನ್ನವನ್ನು ಹಾಕುನಂತೆ: 
ಹಾಕಿದಳು. ಆಗ ನಾಚಿಕೆಯಿಂದ ಜಗದೇವನು ಅಮ್ಮಾ, ಬಿಜ್ಜಳನನ್ನು ಕೊಲ್ಲುವ 
ವರೆಗೆ ನಾನು ನಾಯಿಯಾಗಿಯೇ ಇರುವೆನೆಂದು ಹೇಳಿದನು. ಕೆಲವು ದಿನಗಳು 
ಹೋದಮೇಲೆ ಹೆಗ್ಗ ಡತಿ ಚನ್ನವ್ವನ ಚಾವಡಿಯ ಹಿಂದೆ ಜಗದೇವ ಮೊಲ್ಲೆಯಾ 
ಬೊಮ್ಮಣ್ಣಗಳು ಬಿಜ್ಜಳನನ್ನು ಸಂಹಾರ ಮಾಡಿದರು. ಶಿವಭಕ್ತದ್ರೋಹಿಯನ್ನು 
ಕೊಂಡೆನೆಂದು ವೀರ ಕೇಕೆಯನ್ನು ಹಾಕುತ್ತಾ ಆರ್ಭಟಿಸಿ ಮನೆಗೆ ಬಂದರು. ಅಂತೂ 
ಕೋಮಾಂಚಕಾರಕವಾದ ಈ ಕಥೆಯು ಹೀಗೆ ಮುಗಿದಿರುತ್ತದೆ. ಆ ಕಾಲದಲ್ಲಿ ಕಲ್ಯಾಣ 
ಪಟ್ಟಣದ ಸ್ಥಿತಿಯು ಬಹಳ ಕೆಟ್ಟು ಹೋದದ್ದು ಸಾ ಭಾವಿಕವಾದುದಾಗಿರುತ್ತದೆ. ಕಾಲಕ್ಕೆ 
ಯಾರೇನು ಮಾಡುವರು? 

ಶ್ರೀ ಬಸವಾದಿ ಪ್ರಮಥಪುಂಗವರು ಮರ್ತ್ಯಲೋಕದಲ್ಲಿ ಮಾನವರಾಗಿ ಜನಿಸಿ 
ದೇವತ್ವವನ್ನು ಸಡೆದ ಮಹಾ ವಿಭೂತಿಗಳು. ಅವರು ಆ ಕಾಲದಲ್ಲಿ ಮಾಡಿದ ಕೃತ್ಯಗಳು 
ಈಗಿನ ಕಾಲದಲ್ಲಿಯೂ ಅತ್ಯಂತ ಸ್ಫೂರ್ತಿಯನ್ನು ಹುಟ್ಟಿ ಸತಕ್ಕವುಗಳಾಗಿರುತ್ತವೆ. 
ಈಗಿನ ಕಾಲದಲ್ಲಿ ಹೆರಳಯ್ಯ ಮಧುವಯ್ಯಗಳಂತಹೆ ಬೀಗತನವು ಆಗುತ್ತವೆ. ಆದರೆ 
ಅವುಗಳಲ್ಲಿ ಧಾರ್ಮಿಕ ಭಾವನೆ ಇರುವದಿಲ್ಲ. ಬಸವಣ್ಣನವರು ಎಲ್ಲರಿಗಿಂತಲೂ 
ಮೊದಲು ಈ ಕಾರ್ಯವನ್ನು ಮಾಡಿದರು. ಅವರ ತರುವಾಯ ಅವರ ಶಿಷ್ಯರು ಶ್ರ 
ಕಾರ್ಯವನ್ನು ಮುಂದುವರಿಸಲಿಲ್ಲ. 

ಈಗಿನ ಕಾಲದಲ್ಲಿ ಅಸ್ಸ ಎಶ್ಯೋದ್ಧಾ ರಕ್ಕೆ ಸರಕಾರದವರೂ, ಪ್ರಜೆಗಳೂ ಬಹಳ 
ಸಹಾಯ ಮಾಡುತ್ತಲಿದ್ದಾ ಕಿ ಅದರಲ್ಲಿ ಸ ಭಾವನೆಯು ಸಕ ಕೂಡ 
ಇರುವದಿಲ್ಲ. ತಮ್ಮಂತೆ ಅವರನ್ನೂ ಮಾಡಿಕೊಂಡು ಸಂಸ್ಕೃತಿಯನ್ನು ಕಾಪಾಡಬೇಕಲ್ಲದೆ 
ತಾವು ಅವರಂತೆ ಆಗಿ ಸಂಸ್ಕೃತಿಯ ನಾಶಕ್ಕೆ ಕಾರಣರಾಗಬಾರದು. ಎಲ್ಲ ಕಾರ್ಯ 
ಗಳಿಗಿಂತಲೂ ಮೊದಲು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಯತ್ನಿಸಬೇಕು. 
ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತೆಂದರೆ ಸಾಮಾಜಿಕ ಪರಿಸ್ಥಿತಿಯೇ ಮೊದಲಾದವುಗಳು 
ತಮ್ಮಷ್ಟಕ್ಕೆ ತಾವೇ ಅನುಕೂಲವಾಗುತ್ತವೆ. ಈಗಿನ ಕಾಲದಲ್ಲಿ ಆ ಸಮಾಜದಲ್ಲಿ 
ಅನೇಕರು ಗಣ್ಯರಾದ ವ್ಯಕ್ತಿ ಗಳಾಗುತ್ತ ಲಿದ್ದಾರೆ. ಕೆಲವು ವರ್ಷಗಳಲ್ಲಿ ರಾಜ 
ಕಾರಣದಲ್ಲಿಯೂ ಆ ಸಮಾಜದವರು ಮುಂದುವರಿಯುವುದರಕ್ಲಿ ಸಂಶಯವಿಲ್ಲ. 

ಅಸ್ಪೃ ಶೃತೆಯು ನಮ್ಮ ರಾಜ್ಯಾಂಗಕ್ಕೆ ನಿರೋಧವೆಂದು ನಿರ್ಣಯವಾಗಿರುವುದರಿಂದ 

ಕ್ರಮೇಣ ಆ ಸಮಾಜದ ಓಔನ್ನ ತ್ಯ ವಾಗುವದು ನಿಶ್ಚ ಯವಾದುದು. 


ಮಹಾತ್ಮಾಜಿಯವರಿಗೆ ಸಿ. ಎಸ್‌. ಕ್ಯಂಡ್ರೂಜರವರು ಬರೆದ ಪತ್ರ 

ಅತ್ಯಂತ ಶೋಚನೀಯವೂ, ಆಶ್ಚರ್ಯವೂ ಆದ ಈ ಉಪೋಷಣದ ಸಂಗತಿ 
ಯನ್ನು ಕೇಳಿ ನನ್ನ ಮ್ಛೈ ಕೂದಲುಗಳೆಲ್ಲ ನೆಟ್ಟ ಗಾದವು. ಕ್ಲಣಭಂಗುರಗಳಾದ ಮಹತ್ವಾ 
ಕಾಂಕ್ಸೆಗಳಿಂದಲೂ, ಮಾಯಾ ರೂಪದ ಬೆಲೆಗಳಲ್ಲಿಟ್ಟಿರುವ ನೆಚ್ಚಿಕೆಗಳಿಂದಲೂ ತುಂಬಿ 
ಕೊಂಡಿರುವ ಈ ಲೋಕದಲ್ಲಿ ಬಾಪೂಜಿಯವರು ಶಾಶ್ವತವಾದ ಸತ್ಯದ ಧ್ವಜವನ್ನೇ 
ಎತ್ತಿರುತ್ತಾರೆ. ಅನೇಕ ತರಹದ ಕೊಳಕುತನದಿಂದ ತುಂಬಿಕೊಂಡಿರುವ ಈ ಇಪ್ಪತ್ತನೇ 
' ಶತಮಾನದಲ್ಲಿ ಈ ತರಹದ ಸಂಗತಿಗಳು ಸಂಭವಿಸುವದು ಅತ್ಯಾಶ್ಚರ್ಯವೇ ಸರಿ. 


ಬಸವಣ್ಣ ನನರೂ ಅಸ್ಪೃಶ್ಯೋದ್ಧಾರವೂ ೩೬೯ 


ಮಾನವ ಕೋಟಯ ಸಂತಾಪ ಸಂಕಟಿಗಳು ದೇವರೇ ಇಲ್ಲವೆಂದು ಕೂಗುತ್ತಿರುವಲ್ಲಿ 
ಬಾಪೂಜಿಯವರಂಥವರ ಜೀವನವು. ದೇವರಲ್ಲಿರುವ ನನ್ಮು ವಿಶ್ವಾ ಸವನ್ನು ಪುನರುಜ್ಜೀವ 
ಗೊಳಿಸುತ್ತದೆ. ನನಗಂತೂ ಮಹಾತ್ಮ: ರ ಜೀವಿಕೆಯು ದೇವರ” ಅಸ್ತಿತ್ವ ದ ವಿಷಯದಲ್ಲಿ 
ಅತ್ಯಂತ ಮನಃಖಚಿತವಾದ ಚ್‌ ಸಿದ್ಧಾ ಂತವೇ ಎಂದು ಘಾ ಇಂತಹ 
ಇವರ ಜೀವನದ ರಹೆಸ ವನ್ನು ದು ರೀತಿಯಿಂದ ಎದುರಿಸುವದು ಸಾಧ್ಯ 
ನಿದೆಯೇ? 


ಅತ್ಯ ಂತ ತೀಕ್ಷ್ಣ ಇವಾದ ಅವರ ಅಗ್ವಿಸರೀಕ್ಷೆಯಲ್ಲಿ ನಮ್ಮ ಹೃ ದಯದ ಮಾಲಿನ್ಯವು 
ಸುಟ್ಟು 5 oe ತಾವ್‌ "ಶುದೀಕರಣನನ್ನು ಹೊಂದದಿದ್ದರೆ ಆರ ತ್ರ ಉಪೋಷಣವು 
ವ್ಯರ್ಥವೇ ಸರಿ. ಈ ಮಹತ್ವದ ಕರೆಯನ್ನು ಲಾಲಿಸಿ “ಅದನ್ನು ಕಾಜಿ ನಾವು 
ನ ಅಲನುನಸ್ಸರಾದಕೆ ವ್ಯಕ್ತ ಡಿಜೆ ಅಸ್ಪೃ ಶ್ಯತೆಯನ್ನಷ್ಟೆ ಸ್ನೇವಕೆ ಅವ್ಯ ಸ್ಥಿತಿಯಲ್ಲಿ 
ಇರುವ ಅದರ ಆತ್ಮನನ್ನೇ ಈ ಜಗತ್ತಿನೊಳಗಿಂದ ಸ ME 
ಬಾಪೂಜಿಯವರ ಭುಜ 10) ಹಿಂದೂದೇಶದ ಮಟ್ಟಿಗೆ ಮಾತ್ರ ಇರದೆ ಅದು 


ಪಾಶ್ಚಾತ್ಯರ ಪ್ರಬಲ ರಾಷ್ಟ್ರ ಗಳೂ ಸಶ್ಚಾತ್ತಾ ಸ ಸಡಬೇಕೆಂದು ತೋರುತ್ತದೆ. 


ಈ ಪತ್ರವನ್ನು ಓದಿದರೆ ಅಸ್ಥ ಸ್ಪೃಶ್ಯ ತೆಯೆಂಬುವದೊಂದು ರಾಕ ಕಸವು ನಮ್ಮ 
ದೇಶಕ್ಕೂ, BR ಧರ್ಮಕ್ಕೂ ಭಯಂಕರವಾದ ಕಲಂಕವೆಂದು ತಿಳಿಯುತ್ತ ಡೆ. 


ಶ್ರೀ ಬಸವಣ್ಣನವರು ಅಸಾಧಾರಣವಾದ ಧೃ ರ್ಯದಿಂದ ಈ ಕಾರ್ಯದ 
ಪ್ರಾರಂಭದ ಅಡಿಗಲ್ಲನ್ನು ಹಾಕಿದರು. ಮತ್ತು ಅಸ್ಪೃ ರನ್ನು ಅಪ್ಪಿಕೊಂಡು ಅವರಿಗೆ 
ಗೌರವ ಕೊಟ್ಟರು. ಇದು ಹಿಂದುಸ್ಪಾ ನದ ಇತಿಹಾಸದಲ್ಲಿಯೇ. ಹೊಸ ಕಾರ್ಯ 
ವಾಗಿರುತ್ತವಲ್ಲದೆ ಅದ್ದುತ ಸಾಹಸದ ಮಾತಾಗಿರುತ್ತ ಜಿ. ಇಂತಹ ಮಹಾಮಹಿಮನ 
ಅವತಾರವು ಕರ್ಣಾಟಕ ಭೂಮಿಯಲ್ಲಿ ಆದದ್ದು ಕನ್ನಡಿಗರೆಲ್ಲರಿಗೂ ಹೆಮ್ಮೆಯ ಮಾತಾ 
ಗಿರುತ್ತದೆ. ಇದೊಂದು ಅಗ್ನಿಯ ಪರೀಕ್ಷೆಯು. ಅದರಲ್ಲಿ ತೇರ್ಗಡೆ ಹೊಂದಿದವರ 
ಹೆಸರುಗಳು ಇತಿಹಾಸದಲ್ಲಿ ಅಜರಾಮರವಾಗುವವು. ಆ ಕಾಲದಲ್ಲಿ ಕಲ್ಯಾಣದೊಳಗೆ 
ಮಹಾ ಅನರ್ಥವುಂಟಾದರೂ ಜಗತ್ತಿಗೊಂದು ಮಾರ್ಗದರ್ಶನವಾದ ಉದಾಹರಣೆ 
ಯಾಯಿತು. ಯಾವದಾದರೊಂದು ಹೊಸ ಕಾರ್ಯವು ಲೋಕದಲ್ಲಿ ಪ್ರಾರಂಭವಾಯಿ 
ತೆಂದರೆ ಅದಕ್ಕೆ ಅನೇಕರು ವಿರೋಧಿಗಳಾಗುನದು ಸ್ವಾಭಾನಿಕವಾದುದು ಎಂಬುವದು 
ಅನೇಕ ಉದಾಹರಣೆಗಳಿಂದ ಹೇಳಬಹುದು. ಜಗತ್ತಿನಲ್ಲಿ ಬಹಳ ಜನರು ತಮ್ಮ ತಮ್ಮ 
ಹಿರಿಮೆಯನ್ನು ಹೇಳಿಕೊಳ್ಳುವದರಲ್ಲಿಯೇ ಕಾಲವನ್ನು ಕಳೆಯುವರು. ನಾನು ಎಲ್ಲರಿ 
ಗಿಂತಲೂ ಕಿರಿಯನೆಂದು ಕೇಳು ಜನಗಳನ್ನು ಅಪ್ಪಿಕೊಂಡು ಅವರ ಉದ್ದಾರದಲ್ಲಿ 
ತೊಡಗಿದ ಬಸವೇಶ್ವರನಂತಹ ಜನಗಳು ಜಗತ್ತಿನಲ್ಲಿ ಕೈಬೆರಳಿನಿಂದ ಎಣಿಸುವಷ್ಟು 
ಮಾತ್ರ ಸಿಗುತ್ತಾರೆ. ಇಂತಹ ಮಹಾಪುರುಸರೇ ಧನ್ಯರು. ಶ್ರೀ ಬಸವಣ್ಣನವರ ಈ 
' ಶ್ರೇಷ್ಠ ಕಾರ್ಯವನ್ನು ಅವ್ಯಾ ಹತವಾಗಿ ನಡೆಸುವ ಮಹಾಜನಗಳು ನಮ್ಮ ಲಿ ಬೇಕು. 


ಅಂತೂ ಬಸವೇಶ್ವ ರರು ಮಾಡಿದ ಅನಂತ ಶ್ರೇಷ್ಠ ಕಾರ್ಯಗಳಲ್ಲಿ ಈ ಅಸ್ಸ ಶ್ಯ 
ದ್ಲಾ ರಕ್ಕೆ ಸ್ರ ಪ್ರಧಾನವಾದ" ಸ್ಲಾನವಿದೆ. ಶ್ರೀ ಬಸವಣ್ಣ ನವರ ಉಜ್ವಲವಾದೀ ed 
ಜಗೆತಿ ನಲ್ಲಿ ಯಾವಾಗಲೂ ಜಾಜ್ಠ 4 ಲಮಾನವಾಗಿರುವದರಲ್ಲಿ ಸಂಶಯವಿಲ್ಲ. 


ಹದಿನಾಲ್ಕನೆಯ ಪ್ರಕರಣ 


ಶಿವಾನುಭವ ಮಂಟಪವೂ ಶ್ರೀ ಬಸವಣ್ಣ ನವರೂ 


ಶ್ರೀ ಬಸವಣ್ಣ ನವರು : ಮಾಡಿರುವ ಅನೇಕ ಮಹತ್ಕಾರ್ಯಗಳಲ್ಲಿ ಶಿವಾನುಭವ 
ಮಂಟಿಸದ ಸಂಸ್ಥಾ ತಟ ಕಾರ್ಯವು ಬಹಳ ಮೇಲಾದುದಾಗಿರುತ್ತದೆ. ಶಿವಾನ:ಭವ 
ಗೋಷ್ಠಿ ಯು ಮಾಡಿದ ಮಹತ್ಕ್ಯಾರ್ಯಗಳು ಇಂದಿಗೂ ಜಗತ್ತಿನ ಜನಗಳಿಗೆ ಆಶ್ಚ ರ್ಯ 
ವನು ಂಟುಮಾಡತಕ್ಕವುಗಳಾಗಿರುವವಲ್ಲದೆ ವೀರಶೈವ ಸಮಾಜದ ೆಗ್ಗು ರುತಿನ. ಚಿಹ್ನೆ 
ಗಳಾಗಿರುತ್ತವೆ. ಈಗಿನ ಕಾಲದಲ್ಲಿ ಯಾವದಾದರೊಂದು ಮುಹತ್ಕ್ಯಾರ್ಯವನ್ನು ಮ್‌ 
ಬೇಕಾದರೆ ದುಂಡು ಮೇಜಿನ ಸಭೆಯನ್ನು ಕರೆದು ಅದರಲ್ಲಿ ಬಹುಮತದಿಂದ ನಿರ್ಣಯ 
ಮಾಡಿ ಅದನ್ನು ಜನಕೆದುರಿಗೆ ಇಟ್ಟು ಕೃತಿಯಲ್ಲಿ ತರುವದನ್ನು ನಾವು ನೋಡುತ್ತೇವೆ. 
ಶಿವಾನುಭವ ಮಂಟಿಸವಾದರೂ ಕರ್ಣಾಟಕದಲ್ಲಿ ಸುಪ ಸಿದ್ಧವಾದ ಧಾರ್ಮಿಕ ಮತ್ತು 
ಐತಿಹಾಸಿಕ ಸ ಸಂಸ್ಥೆ ಯಾಗಿದ್ದಿ ತು. ನೀತಿನಿಪುಣರೂ, ಭಕ್ತಿ ಸಂಪನ್ನ ರೂ, ಲಿಂಗನಿಷ್ಠ ರೂ 
ಆದ ೩೦೦ ಜನ ರಣರೂ ಅನೇಕ ಶಿವಶರಣೆಯರೂ ಅದರೆ ಸಭಾಸದರಾಗಿ ಅತ ದ್ಭುತ 
ಜನುವಾದ ಕಾರ್ಯವನ್ನು ಮಾಡಿದರು. ಈ ಸಭೆಗೆ ಶ್ರೀ Wi Sede 
ಅಧ್ಯಕ್ಷರಾಗಿದ್ದರು. “ ಇವರು ಸರಮ ವೈರಾಗ್ಯಚಕ್ರವರ್ತಿಗಳಾದ ಶಿವಯೋಗಿಗಳೂ, 
ಜ್ಞಾ ಸವಂತರಲ್ಲಿ ಮಿಗಿಲಾದವರೂ ಮತ್ತು ಶ್ರೀ ಬಸವಣ್ಣ ನಾನವರ ಗುರುಗಳೂ ಆಗಿದ್ದು ದ 
ರಿಂದ ಇವರಿಗೆ ಆ ಸಾ ನವು ಸಿಕ್ಕಿದ್ದಿ ತು. ಇದರ ಕಾಯ ಚನ್ನ ಬಸವಣ್ಣ 
ನನರು. ಯಾಕಂದರೆ “ಇವರು ಒಳ್ಳೆ ಜ್ಞಾನಿಗಳೂ, ಷಟಿಸ ಸ ಲಾಚರಣೆಯಲ್ಲಿ ಏರಿದರೂ. 
ಚಟಿಸ್ಸ ಲಸಾ , ಸನಾಚಾರ್ಯವಯಗಿಕೆಂಡಿನ್ಸಿ ಸಿಕೊಳು ವಷ್ಟು ಅದರಲ್ಲಿ ಜ್ಞಾನವನ್ನು 
ಪಡೆದವರೂ ಚಿಕ್ಳ ವಯಸ್ಸಿನವರೂ, ಕಾರ್ಯದಕ್ಷರೂ ಆದುದರಿಂದ ಇವರಿಗೆ ಆ 
ಸ್ಥಾನವು ಯೋಗ್ಯ ನಾಗಿದ್ದ ಹ ಶ್ರೀ ಸಿದ್ಧರಾಮ. ಶಿವಯೋಗಿಗಳೂ, ಮಡಿವಳ 
ಮಾಚರಸ ರೂ, ಹೆದಿಮೂರು ವರ್ಷದ ಅಕ್ಕಮಹಾದೇನಿಯವರೂ, ಸೊಡ್ಡಳ 
ಬಾಚರಸರೇ ಮೊದಲಾದವರು.ಕಾರ್ಯಕಾರಿ ಮಂಡಲ ಸಭಾಸದರರಾಗಿದ್ದರು. ಮೇಲೆ 
ಬರೆದ ಮೂರುನೂರು ಶರಣ ಶರಣೆಯರು ಶಿವಾನುಭವ ಗೋಷ್ಠಿಯ ಸಾಮಾನ್ಯ ಸಭೆಯ 
ಸಭಾಸದರಾಗಿದ್ದರು. 

ಯಾವದಾದರೊಂದು ನಿರ್ಣಯನನ್ನು ಮಾಡಬೇಕಾದರೆ ಈ ಸಭೆಯಲ್ಲಿ ಅದರ 
ಸಾಧಕ ಬಾಧಕಗಳನ್ನು ಚರ್ಚಿಸಿ ನಿರ್ಣಯವನ್ನು ಮಾಡಿ ಸಭಾಧ್ಯಕ್ಷ ರ ಮುದ್ರೆ ಬಿದ್ದು 
ಅದು ಪ್ರ ಹುಂಬ ಕಾಯಕದ ಪ್ರಮಥರಿಂದ ದೇಶದ ಹಳ್ಳಿ ಪಳ್ಳಿ ಗಳಲ್ಲಿಯೂ 
ಕೂಡ ಆಔಕ ಪ ಪ್ರ ಚಾರವಾಗಿ ಕ್ಛೃ ತಿಯಲ್ಲಿ ಗೆ ದ್ದಿತು. ಹೀಗೆ ke ಕಾರ್ಯಪದ್ಧ ತಿ 
ಯಾಗಿದ್ದಿ ತು. 3ನ ವಣ್ಣ ನವರು ಅದರಲ್ಲಿ ನಿರ್ಣಯಗಳಾ8 ವಿಷಯಗಳನ್ನು ಬಹಳ 
ಆಸ್ಥೆಯಿಂದ ರೂಢಿಯಲ್ಲಿ ತರಲು ಪ ಪ್ರಯತ್ನಿಸುತ್ತಿದ್ದರು. ಹೀಗೆ ಶಿವಾನುಭವ ಮಂಟಪದ 
ಆ ಕಾಲದ ಕಾರ್ಯಕಲಾಪ ಗಳನ್ನು ಹಿ ಟ6ಿ ವಿಮರ್ಶಿಸಿ si 
ಶ್ರೀ ಬಸವಣ್ಣಿ ನವರು ಅದೆಂತಹ ದೂರದರ್ಶಿಗಳಾಗಿದ್ದ ರೆಂಬುವದನ್ನು ಈಗಿನ ಪ 

ಪ್ರಭುತ್ವ ವನ್ನು ಸಂಘಗಳ ಮೂಲಕ ನಡೆಸುವವರೆಲ್ಲರೂ ಆಶ ಆ. ರಾಳ ತ್ತ 

ಒಪ್ಪಿ ಕೊಳ್ಳ ಜಿ ಗತ್ಯಂತರವಿಲ್ಲವೆಂಬುದನ್ನು ಹೇಳಲೇಬೇಕಾಗುತ್ತ ಜಿ” 


ಶಿವಾನುಭವ ಮಂಟಪವೂ ಶ್ರಿ ೯ ಬಸವಣ್ಣ ನವರೂ ಪ೩೮೧ 


ಇಂತಹ ಸಂಘಗಳು ಭರತಖಂಡದಲ್ಲಿಯೇ ಏಕೆ ಜಗತ್ತಿನ ಇನ್ನಿತರ ಭಾಗ 
ಗಳಲ್ಲಿಯೂ ಕಡಿಮೆಯೆಂದು ಹೇಳಬಹುದು. ಕೆಲವರು ಶಿವಾನುಭವ ಮಂಟಿಪದ 
ಧಾರ್ಮಿಕ ಕಾರ್ಯಕಲಾಪಗಳನ್ನು ಪ್ಲೆ ನ್ಲೀಟೋ ಸಂಗ್ರಹಿಸಿದ ಸಾಕ್ರೆಟೀಸನ ಸಂಭಾಷಣೆ 
ಗಳಿಗೂ, ತಮಿಳು ನಾಡಿನ ಸಂಘಸಾಹಿತ್ಯಕ್ಕೂ, ಮತ್ತೆ ಕೆಲವರು ಉಸನಿಷತ್ಕಾಲದ 
ಜನಕರಾಜನ ಸಭೆಗೂ ಮತ್ತು ಅಶೋಕನ ಸಜೆಗೂ ಹೋಲಿಸುತ್ತಾರೆ. ಹೀಗೆ 
ಶಿವಾನುಭವ ಗೋಷ್ಠಿ ಯಲ್ಲಿ ಚರ್ಚೆ ನಡೆದು ಸಿದ್ಧಾ ೦ತಸಡಿಸಿದ ಕೆಲವು ವಿಷಯಗಳಿಂದ 
ಶೂನ್ಯ ಸಂಪಾದನೆಯೆಂಬುವ ಗ್ರಂಥವು ಸಿದ್ಧ ವಾಗಿರುತ್ತ ದೆ. ಈ ಗ್ರಂಥವು ಶಿವಾನುಭವ 
ಮಂಟಪದ ಒಂದು ಚಿಕ್ಕ ಕೈನಿಡಿಯೆನ್ಸ ಬಹುದು. ಕನ್ನಡ ಸಾಹಿತ್ಯದಲ್ಲಿ ಈ ಗ್ರಂಥದ 
ರಚನಾ ಪದ್ಧತಿಯು ಅಸೂರ್ವವಾಗಿದ್ದು ಅದೊಂದು ಹೆಮ್ಮೆಯ ಗ್ರಂಥವಾಗಿರುತ್ತದೆ. 

ಈ ಸನದ ಮಂಟಪದ ಪ ಸ್ರಖ್ಯಾತಿಯು ಭರತಖಂಡದ ತುಂಬ ವ್ಯಾ ತು. 
ಆದ್ದ ರಿಂದ ಅನೇಕ ತರಹೆದ ಜನಗಳು ತಮ್ಮ ತಮ ಒ ಉದ್ಯೋಗಗಳನ್ನು ಬಿಟ್ಟು ಬಸವಣ್ಣ 
ನವರ ವ್ಯ ಕ್ರಿತ್ವ ಪ್ರಭಾವಕ್ಕೊಳಗಾಗಿ ಕಲಾ ಣಕ್ಕೆ ಧಾವಿಸಿ ಬಂದರು. 
ಸ ಬಂದವರಲ್ಲಿ ಕಾಶಿ ್ರೀರದಿಂದ 'ರಾಮೇಶ್ವರದವಕೆಗೂ ಇರುತ್ತಾರೆ. ಈ ಕಾಲದಲ್ಲಿ 
ಇದ್ದಂತೆ ಆ ಕಾಲದಲ್ಲಿ pS ಸತ್ರಿಕೆಗಳಾಗಲೀ, ತಂತಿಯಿಲ್ಲದೆ ಸಮಾಚಾರ 
ಕಳಿಸುವ ಯಂತ್ರಗಳಾಗಲೀ, ಆಕಾಶವಾಣಿಗಳಾಗಲೀ ಇರಲಿಲ್ಲ. ಶ್ರೀ ಬಸವಣ್ಣನವರ 
ಅಲೌಕಿಕವಾದ ವ್ಯಕ್ತಿತ್ವವೇ ಇದಕ್ಕೆ ಮುಖ್ಯ ಕಾರಣವಾಗಿದ್ದಿತು. ಅರ್ಥಾತ್‌ ಅವರ 
ವಾಣಿಯೇ ಬ್ರಾಡ್‌ಕ್ಯಾಸ್ಟ್‌ ದೇವವಾಣಿಯಾಗಿದ್ದಿತು. ಕಾಶ್ಮೀರದೇಶದಲ್ಲಿ ರಾಜರಾಗಿದ್ದ 
ಮೋಳಿಗೆಯ ಮಾರಯ್ಯನವರೂ ಬಂದಂತೆ ದಕ್ಷಿಣ ದೇಶದಲ್ಲಿ ರಾಜರಾಗಿದ್ದ ಕಲ್ಲು 
ಕುರಿಕೆಯ ಸಕಲೇಶ ಮಾದರಸರೂ ಬಂದಿದ್ದ ರು. ಹೀಗೆಯೇ ಬೇರೆ ಬೇರೆ ಪ್ರಾಂತ 
ಗಳಿಂದ ಅಂದರೆ, ಭರತಖಂಡದ ಎಲ್ಲಾ ಭಾಗಗಳಿಂದಲೂ ಬಂದಿದ್ದರು. ಎಲ್ಲ ಜಾತಿ 
ಯವರಿಗೂ ಅಲ್ಲಿ ಪ್ರವೇಶವಿತ್ತು; ಅದಕೆ ಅವರೆಲ್ಲರೂ ಆಚಾರನಿಷ್ಠ ರಾಗಿ ಲಿಂಗವಂತ 
ಧರ್ಮವನ್ನು ಸಿ ಸ್ವೀಕರಿಸಿದ್ದರೆ ಮಾತ್ರ ಆ ಸಭೆಯ ಸಭಾಸದರಾಗಲು "ಅವರಿಗೆ ಅಧಿಕಾರ 
ಪ್ರಾಪ್ತವಾಗುತ್ತಿತ್ತು. ಇಲ್ಲದಿದ್ದರೆ. ಧಾರ್ಮಿಕ ಕ್ರಾಂತಿಯ ಶರಣರು ಒಪ್ಪುತ್ತಿದ್ದಿಲ್ಲ. 
ಇದಕ್ಕೆ ಯೋಗಿಗಳಾದ ಶ್ರೀ ಸಿದ್ಧರಾಮದೇವರ ಉದಾಹರಣೆಯೇ ಸಾಕಾಗಿರುತ್ತದೆ. 
ಶ್ರೀ ಬದ್ಧ ರಾಮದೇವರು ಪ್ರಬಲರಾದ ಯೋಗಿಗಳಾಗಿದ್ದ ರೂಲಿಂಗಧಾರಣವಿಲ್ಲದೆ ಅವರಿಗೆ 
ಶಿವಾನುಭವ ಮಂಟಪದಲ್ಲಿ ಪ ಪ್ರವೇಶನು ದೊರೆಯಲಿಲ್ಲ. 

ಹೀಗೆ ತಂಡೋಪತಂಡವಾಗಿ ಬಂದು ಶ್ರೀ ಬಸವಣ್ಣನವರ ಧಾರ್ಮಿಕ ಕ್ರಾಂತಿಯಲ್ಲಿ 
ಕೂಡಿಕೊಳ್ಳುತ್ತಿ ದ್ದರೆಂಬುವದು ಶ್ರೀ ಬಸವಣ್ಣನವರ ಧಾರ್ಮಿಕ ಕ್ರಾಂತಿಯ ಮಹತ್ವವು 
ಸ್ಪಷ್ಟವಾಗಿ ಹೊಳೆಯುತ್ತಲಿದೆ. ಈ ಅನುಭನಮಂಟಪದಲ್ಲಿರತಕ್ಕ ಶಿವಶರಣರು ಬೇರೆ 
ಬೇರೆ ಉದ್ಯೋಗಗಳಲ್ಲಿ ತೊಡಗಿದವರಾಗಿದ್ದ ರು. ಅವರು ಯಾವ ಉದ್ಯೋಗವನ್ನೇ 
ಮಾಡಲಿ, ಅದರಲ್ಲಿ ಮೇ ಜಗ 4. ಭಾವನೆಗೆ ತಿಲಮಾತ್ರವೂ ಎಡೆಯಿರಲಿಲ್ಲ 
ಎಂಬುವದು ಮಹತ್ವದ ಮಾತಾಗಿರುತ್ತದೆ. ಇವರಲ್ಲಿ ಕಾಶ್ಮೀರದ ಅರಸನಾಗಿ ರಾಜ್ಯ 
ತ್ಯಾಗ ಮಾಡಿ ಬಂದು ಶ್ರೀ ಬಸವಣ್ಣನವರ ಧರ್ಮಸಾಮ್ರಾಜ್ಯದಲ್ಲಿ ಕಟ್ಟಿಗೆಗಳನ್ನು 
ಮಾರುವ ಕಾಯಕವನ್ನು ಕೈಕೊಂಡಿದ್ದ ಮೋಳಿಗೆಯ ಮಾರಯ್ಯನವರ ಹೆಸರು ಮಾತ್ರ 
ಮೊದಲು ಉಲ್ಲೇಖ ಮಾಡಲಿಕ್ಕೆ ಯೋಗ್ಯವಾದುದಾಗಿರುತ್ತದೆ. ಇವರಂತೆಯೇ ರಾಜ್ಯ 


ತಿ೮೨ | ಬಸವತತ್ವ ರತ್ನಾಕರ 


ತ್ಯಾಗ ಮಾಡಿ ಬಂದ ದಕ್ಷಿಣ ದೇಶದ ಅರಸು ಕಲ್ಲುಕುರಿಕೆಯ ಸಕಲೇಶ ಮಾದರಸರ 
ಹೆಸರೂ ಪ್ರಾಮುಖ್ಯವಾಗಿರುತ್ತದೆ. ,ಹಡಪದ ಅಪ್ಪಣ್ಣನವರೂ, ಜೇಡರ ದಾಸೀ 
ಮಾರ್ಯರೂ, ಶಿಂಪಿಗರಾದ ಶಂಕರದಾಸೀಮಾರ್ಯರೂ ಇವರಿಬ್ಬರೂ ಬಸವಣ್ಣ 
ನವರಿಗಿಂತ ಕೊಂಚ ಹಿರಿಯರು. ಈ ಶಿವಾನುಭವ ಮಂಟಪದಲ್ಲಿ ಅವರು ವೃದ್ಧ 
ರಾಗಿದ್ದರು. ಮಡಿವಾಳ ಕಾಯಕದ ಮಾಚಿದೇವರು ನೀರಾಗ್ರೇಸರರಾಗಿದ್ದರು. 
ರಾಮಣ್ಣನವರು ದನಗಳನ್ನು ಕಾಯುತ್ತಿದ್ದರು. ಸುಂಕದ ಬಂಕಣ್ಣ, ಅಕ್ಕಸಾಲಿಗನಾದ 
ಬೊಮ್ಮಣ್ಣ, ತೊಗಲಗಾರ ಡೋಹಾರ ಕಕ್ಕಯ್ಯ, ತಳವಾರ ರಾಮಿದೇವ, ವೈದ್ಯ 
ಸಂಗಣ್ಣ, ನೂಲಿ ಚಂದಯ್ಯ, ಬೇಡರವನಾದ ಸಂಗಯ್ಯ, ಸೂಜಿಕಾರ ರಾಮಿತಂದೆ, 
ಕಂಚುಗಾರ ಚಿಕ್ಕದೇವ, ಕನ್ನಡಿಕಾರನಾದ ಅಮ್ಮಿದೇವ, ಮೇದಾರ ಕೇತಯ್ಯ, 
ಆಯ್ದಕ್ಕಿಯ ಮಾರಯ್ಯ, ಒಕ್ಕಲು ಮುದ್ದಯ , ಗಾಣದ ಕನ್ನಪ್ಪಯ್ಯ, ಶಿಪಾಯಿಯಾದ 
ಜೋಧರ ಮಾದಣ್ಣ, ಬಾಚಿಯ ಕಾಯಕದ ಬಡಿಗ ಬಸವಪ್ಪ, ಸತ್ತಿಗೆ ಕಾಯಕದ 
ರಾಮಿತಂದೆ, ಕೊಟ್ಟಣದ ಸೋಮನ್ರೆ, ಸತ್ಯಕ್ಕ, ಮುಕ್ತಾಯಕ್ಕ, ಅಕ್ಕಮಹಾದೇವಿ, 


ವ 


ತಿಮ್ಮವ್ವ, ಸೋಮವ್ವೆ, ಲಿಂಗಮ್ಮ, ಕಾಳವ್ವೆ, ಗಂಗಾಂಬಿಕಾ, ನೀಲಾಂಬಿಕಾ 
ಮೊದಲಾದವರೆಲ್ಲರೂ ತಮತಮಗೆ ಶಕ್ಯವಾದ ಒಂದೊಂದು ಕಾರ್ಯಗಳನ್ನು ಮಾಡು 


ತ್ರಿದ್ದರು. 
ಲು 


ಈ ಪ್ರಕಾರವಾಗಿ ಸಕಲ ಜಾತಿಯವರಿಂದ ಕೂಡಿ ೧೨ನೆಯ ಶತಮಾನದಲ್ಲಿ 
ಕರ್ಣಾಟಕದಲ್ಲಿ ಕಂಗೊಳಿಸುತ್ತಿದ್ದ ಈ ಧಾರ್ಮಿಕ ಶಿವಾನುಭವ ಮಂಟಪವನ್ನು ನೋಡ 
ಲನುಕೂಲವಾಗಿದ್ದರೆ ಈಗಿನ ಕಾಲದ ಎಷ್ಟೋ ಸಮಾಜ ಸುಧಾರಕರು ಹಿರಿಹಿರಿ 
ಹಿಗ್ಗು ತ್ತಿದ್ದರು. ಕುಲ, ಜಾತಿ, ಬಣ್ಣ, ಭಾಷೆ, ಸ್ತ್ರೀಯರು, ಪುರುಷರು, ಸಣ್ಣವರು, 
ದೊಡ್ಡವರು, ಬಡವರು, ಬಲ್ಲಿದರು, ವಿದ್ಯಾವಂತರು, ನಿರಕ್ಷರಿಗಳು ಮುಂತಾದ 
ಭೇದಗಳನ್ನು ಕಿತ್ತೊಗೆದು, ಲಿಂಗನಿಷ್ಠ ರಾದವರೆಲ್ಲ ಪರಸ್ಪರ ಭೋಜನ, ಲಗ್ನ 
ಶಿವಾನುಭವಜ್ಞಾನ ಮೊದಲಾದ ವಿಷಯಗಳಲ್ಲಿ ಅದೆಷ್ಟು ಪ್ರೇಮದಿಂದಿರುತ್ತಿದ್ದರು 
ಎಂಬುವದನ್ನು ನೋಡಿದರೆ ಹಿಂದುಸ್ಥಾನದ ಇತಿಹಾಸದಲ್ಲಿಯೇ ಇದು ಅದ್ವಿತೀಯವೂ, 
ಅನುಕರಣೀಯವೂ ಆಗಿರುತ್ತದೆ. 


ಆದರೆ ಈಗಿನ ಲಿಂಗವಂತ ಸಮಾಜವು ಈ ವಿಷಯಗಳಿಗೆ ತೀರಾ ವಿರುದ ವಾದ 
ಆಚರಣೆಯುಳ್ಳದ್ದಾಗಿ ಪರಸ್ಪರ ದ್ವೇಷ, ಮಿಥ್ಯಾರೋಪ, ನಾ ಹೆಚ್ಚು ನೀ ಹೆಚ್ಚು 
ಎಂಬುವ ಹುಚ್ಚುತನ ಮೊದಲಾದ ದುರ್ಗುಣಗಳಿಂದ ಕೂಡಿರುವದನ್ನು ನೋಡಿದರೆ, 
ಸಮಾಜಾಭಿಮಾನಿಯಾದವನಿಗೆ ಖೇದವಾಗದಿರದು. ಇಂತಹ ದುರ್ಗುಣಗಳನ್ನು 
ವೀರಶ್ಛೆ ನನಾದನನು ದೂರೀಕರಿಸಿ, ಜಗತ್ತನ್ನೇ ಬೆರಗುಗೊಳಿಸುವ ಶಿವಾನುಭವ 
ಮಂಟನದ ಕಾರ್ಯಗಳನ್ನು ನೆನೆದುಕೊಂಡು, ಅದರಂತೆ ಆಚರಿಸಿ, ವೀರಶೈವ ಸಮಾಜ 
ಜಗತ್ತಿನಲ್ಲಿ ತಲೆಯೆತ್ತಿ ಮೆರೆಯುವಂತೆ ಮಾಡುವದೇ ನಿಜವಾದ ನೀರಶೈ ವನ ಕರ್ತವ್ಯ. 


ಶ್ರೀಮಾನ್‌" ಚನ್ನಪ್ಪನವರು ಉತ್ತಂಗಿ ಇವರು ತಾವು ಬರೆದ ಶಿವಾನುಭವ 
ಮಂಟಪವೆಂಬುವ ಚಿಕ್ಕ ಹೊತ್ತಿಗೆಯಲ್ಲಿ ಕೆಳಗೆ ಬರೆದ ೧೪ ಕಾರ್ಯಗಳನ್ನು ಅದು ತನ ` 
ಧ್ಯೇಯನಿರೂಪಣೆಯಲ್ಲಿಟ್ಟುಕೊಂಡಿತ್ತೆಂಬುವದನ್ನು ಬರೆದಿರುತ್ತಾರೆ. 


ಶಿವಾನುಭವ ಮಂಟಪವೂ ಶಿ K ಬಸವಣ್ಣ ನನರೂ ತಿಲ 


(೧) ಈ ಸಂಸ್ಥೆಯು ಪ್ರ ಪ್ರತಿಮಾಪೂಜೆಯಿಂದ ತುಂಬಿದ ಹಿಂದೂದೇಶದಲ್ಲಿ ಶಿವನನ್ನು 
ಹೊಸ ರೀತಿಯಿಂದ ಪೂಜಿಸುವದಕ್ಕೆ ಹತ್ತಿತು. ಈ ನೂತನ ಪದ್ಧತಿಗೆ ಇಷ್ಟಲಿಂಗಪೂಜೆ 
ಯೆಂದು ಹೆಸರು. ಆಗ ಮುಖ್ಯ ಮೆತಧರ್ಮವು ವೇದದ "ರ್ಮಮಾರ್ಗಗಳನ್ನು ; 
ತೊರೆದು ಯಜ್ಞ ವೇದಿಕೆಯ ಬದಲಾಗಿ ಸ್ಥಾ ವರ ಲಿಂಗಪೂಜೆಯನ್ನು ಪ್ರಚಾರದಲ್ಲಿ 
ತಂದರೆ ಈ ಸಂಸ್ಥೆ ಯು ಉಭಯ ಮಾರ್ಗಗಳನ್ನು ಸುಧಾರಿಸಿ ಮೇಲೆ "ಹೇಳಿದಂತೆ 
ಹೊಸ ಮಾರ್ಗವನ್ನು ಸಲ್ಪಿ ಸಿಕೊಟ್ಟಿ ತು. 

ಇದು ಸಾಕಾರ ನಿರಾಕಾರಗಳಿಕೆಡಕ್ಕೂ ಸಂಬಂಧಿಸಿರುವದರಿಂದ ಒಂದು ತರಹದ 
ಟನ ಬಹುದು. ಉಪನಿಷತ್ತುಗಳಲ್ಲಿ ನಿರ್ದಿಷ್ಟವಾದ ನಿರಾಕಾರ 

ಹ್ಮನನ್ನು ಇಷ್ಟ ಸಲಿಂಗದಲ್ಲಿಯೇ ಅಂದರೆ ರೂಸರಹತನಾದ ನನರಯ ಪೂಜಿಸ 
RNS Ka ತಿಳುವಳಿಕೆ. "ತಿಳಿದಂತೆ ನಡೆಯುವದೇ ಕ್ರ ಯೆಯು' ಎಂಬುದು : 
ಶರಣರ ಸೂತ್ರದ ಸಾರ್ಥಕತೆಯು. ಇಷ ಲಿಂಗವು ಆತ್ಮ ಲಿಂಗದ ಸ್ರತಿಚ್ಛಾಯೆ 
ಯಾಗಿದ್ದು ವ್ಯಕ್ತಿಗತವಾಗಿರುವುದರಿಂದಲೂ, “ತ bn ಯಾವ ದೇವತೆ 
ಇಲ್ಲವೆ ಸ್ಥಾ ವರಲಿಂಗಗಳಂತೆ ಸಾಮಾನ್ಯ ವಾಗಿ ಸರ್ವರಿಂದ ಪೂಜಿಸ ಸಲ್ಪಡದೆ ಇರುವದ 
ರಿಂದಲೂ, ಇಷ್ಟ ನೈ ಲಿಂಗವು ಚಲ್ಲಿಂಗಕ್ಕ: ಸಾಂಕೇತಿಕವಾಗುವದರಿಂದಲೂ ಇಷ್ಟಲಿಂಗ 
ಪೂಜೆಯು SES ವೀರಶೈವ ಸಿದ್ಧಾ ಂತ. ಇದಲ್ಲದೆ ಇದು ಅನೇಕ 
ದೇವತೋಪಾಸನೆಯನ್ನು ಖಂಡಿಸಿ ವಕದೇವೋಪಾಸನೆಯನ್ನು ಸಾ ನಿಸಿದ್ದ ರಿಂದ ದೇವರು 

ಥಿ 
ಒಬ ನೇ ಎಂಬುವ ಪ್ರಥಮ ಆಜ್ಞೆ ಜ್ಲೈಯನ್ನು ಬಂದೂದೇಶದಲ್ಲಿ ಘಂಟಾಘೋಷವಾಗಿ 
ಜಂತ ದು ಹೇಳಬಹುದು. ಹೇಗೆಯೇ ಇರಲಿ, ಹಿಂದೂ ಜನಗಳ ರಕ್ತದಲ್ಲಿ ಬೆರೆತು 
ಹೋಗಿರುವ ಮೂರ್ತಿಪೂಜೆಯ ವಿಷಯದಲ್ಲಿ ಈ ಸಂಸ್ಥೆಯು ಸ್ಹಿತ್ಯಂತರವನ್ನುಂಟು 
ಮಾಡಿತೆಂಬುವದು ಮಾತ್ರ ನಿರ್ವಿವಾದವಾದುದಾಗಿದೆ. | 

(೨) ಇದು ಲಿಂಗದೀಕ್ಸೆಯ ಮೂಲಕವಾಗಿ ತನ್ನ ಧರ್ಮದ ದ್ವಾರವನ್ನು ಎಲ್ಲಾ 
ಜಾತಿಯ ಸ್ರೀ- ಪುರುಷರಿಗೆ ತರದಿಟ್ಟ ತು. ಅದರಿಂದ ಹಿಂದೂ ಸಮಾಜದ ಜೀವನದಲ್ಲಿ 
ಅತಿ ದೊಡ್ಡ. ಕ್ರಾಂತಿಯನ್ನು ಂಟುಮಾಡಿತೆಂದು ಹೇಳಬೇಕು. ಇದು ನೂರೆಂಟು ಜಾತಿ 
ಮತ ಪಂಥಗಳುಳ್ಳ ಹಿಂದೂ ಸಮಾಜವನ್ನು ಒಂದುಗೂಡಿಸಿ, ಅದನ್ನು ಉಚ್ಚತರಹದ 
ಸಮಾನತ್ವದ ಮೇಲೆ ರಚಿಸಿ, ಕೀಳು ಮೇಲೆನ್ನದೆ ಎಲ್ಲರೂ ಸಮಾನರೆಂದು ಸಾರಿ 
ಹೇಳಿತು. ಇದರಿಂದ ಸಮಾಜದಲ್ಲಿ ಬಂಧು ಭಾವನೆಯೂ, ಭಗಿನಿ ಭಾವನೆಯೂ 
ಬೆಳೆಯಿತು. ಸ್ತ್ರೀಯರಿಗೆ ಪುರುಷರಂತೆ ಸಮಾನ ಹಕ್ಕುಗಳು ದೊರೆತವು. ಅದರಿಂದ 
ಧಾರ್ಮಿಕ ಹಾಗೂ ಸಾಮಾಜಿಕ ವಿಷಯಗಳಲ್ಲಿ ಪ್ರತಿಯೊಂದು ವ್ಯಕ್ತಿಗೆ ಸಂಪೂರ್ಣ 
ಸ್ವಾತಂತ್ರ ತ್ರ್ಯವು ಸಿಕ್ಕಿತು. ಈಗ ವೀರಶೈವರಲ್ಲಿ ರೂಢವಾಗಿರುವ ಅಪ್ಪ, ಅಣ್ಣ, ಅಯ್ಯ, 
ಅಕ್ಕ ಮತರ" ನಾಮವಾಚಕಗಳು ಅನುಭವ ಮಂಟಪ ಸೂಚಕವಾಗಿರುತ್ತವೆ. 
ಇಷ್ಟಲಿಂಗಕ್ಕೆ ಒಬ್ಬ ವಿಲಾಯತಿಯ ಪಂಡಿತರು, "" ಸಾಮಾಜಿಕ ತಗ್ಗು ದಿಣೆ ಸ್ಸೈಗಳನ್ನು 
ಸಮಮಾಡುವ ಸಾಧನ?” ಎಂದು ಕರೆದಿದ್ದಾರೆ. 

(೩) ಷಟ್‌ಸ್ಥಲ ಸಿದ್ಧಾಂತದ ಮೂಲಕ ಇದು ಕರ್ನುವಾದದ ಬೇರುಗಳನ್ನೆಲ್ಲ 
ಸಡಿಲಿಸಿಬಿಟ್ಟಿತು. ಹಿಂದೂ ಧರ್ಮದ ಪ್ರಕಾರ ಕರ್ಮಿಗೆ ಮುಕ್ತಿ ಇಲ್ಲ. ಅದು 
ಅವನಿಗೆ ಫಲಸದವನ್ನು ಕೊಡುವದಲ್ಲದೆ ನಿತ್ಯಸದವನ್ನು ಕೊಡಲಾರದು. ಅದರಿಂದ 


3೮೪ . ಬಸವತತ್ವ ರತ್ನಾಕರ 


೮೪ ಲಕ್ಷ್ಮ ಯೋನಿಗಳಲ್ಲಿ ತಿರುಗುತ್ತಿ ರಬೇಕು. :: ಅತ್ತಕಡೆಯಲ್ಲಿ ಜ್ಞಾನಮಾರ್ಗವು 
ಮುಕ್ತಿ ಯನ್ನು ಕೊಡುವದಾಗಿದ್ದ ರೂ ಅದು ಜ್ಞಾನಿಗಳಾದ ಬಹು ಕೊಂಚ ಜನರಿಗೆ 
ಮಾತ್ರ ಸಾಧ್ಯ. ಅವರೂ ಸಹ ಕ್ರಿಯಾಶೂನ್ಯರಾಗುತ್ತಾ ಕ್ರಿಯೆಯು ಜ್ಞಾನಕ್ಕೆ 
wide "ಫಂದಿದ ರಿಂದ ಹಿಂದೂದೇಶವು ಕ್ರಿಯಾಶೂನ್ಯವಾಯಿತು. ಇದನ್ನು 
ಪರಿಹರಿಸುವದಕ್ಕಾಗಿ ಭಗವದ್ಗಿ ತೆಯು ಮಧ್ಯ ಮ ಮಾರ್ಗವನ್ನು ಹಿಡಿದು ಕ್ರಿ ಯೆಯನ್ನು 
ಸಂಪೂರ್ಣ ನಿಲ್ಲಿಸುವದಕ್ಕೆ ಸಾಧ್ಯವಿಲ್ಲವೆಂದೂ, ಅದರಿಂದ ಕ್ರಿಯೆಯನ್ನು ಮಾಡಿತು ಕ 
ಅದರ ಫಲವನ್ನು ಅಸೇಕ್ಷಿಸದೆ ಇರುವದೇ A ಕಜ ತಳಿದ ಮುಕ್ತವಾಗುವ 
ಮಾರ್ಗವೆಂದೂ ಕರ್ಮಯೋಗವನ್ನು ಸಾರಿತು. ಮತ್ತೊಂದು ಕಡೆಯಲ್ಲಿ. ಭಕ್ತಿ 
ಮಾರ್ಗವು ಅನನ್ಯಮನಸ್ಸಿನಿಂದ ಶರಣಾಗತನಾಡವನಿಗೆ ಕರುಣಾಸಾಗರನಾದ ದೇವರು 
ಕೇವಲ ಕೃಪೆಯಿಂದ ಸಕಲ ಪಾಸಗಳನ್ನೂ ಕ್ಲಮಿಸುವನೆಂದೂ ಹೇಳಿತು. ಆದಕ್ಕೆ ಈ 
ವಾದವು ಮಾಡಿದ್ದನ್ನು ತಿಂದೇತೀರಬೇಕೆಂಬುವ ಥಾನಾ ನಿರೋಧವಾಗಿದೆ. 
ಹೀಗೆಯೇ .ವಿವಿಧ "ಬಚಾರವುಳ್ಳ ಹಿಂದೂದೇಶದಲ್ಲಿ ಈ ಸಂಸ್ಥೆ ಸ್ಟೆಯು ಒಂದೇ ಜನ್ಮದಲ್ಲಿ 
ಮುಕ್ತಿಯನ್ನು ಹೊಂದಲು ಕ್ಕವಿರೆಯಂದು ತೋರಿಸಿಕೊಟ್ಟದ್ದಲ್ಲದೆ ಲಿಂಗಧಾರಣದ 
ಮೂಲಕ ಅದು ಪ್ರತಿಯೊಬ ನಿನ ಸೊತ್ತೆಂದು ಪ್ರಕಟವಾಯಿತು. ಹಿಂದಿನ ಜನ್ಮವುಂಟು, 
ಆದರೆ ಮುಂದಿನ "ಜನ್ಮವ ಬಲವೇ ವೀರಶೈವ ಸಿದ್ಧಾಂತವು. ಮೋಕ್ಷ ವಿಚಾರದಲ್ಲಿ 
ದೇವರ ಕೃಪೆ, ಮನುಸ್ಯ ಪ್ರ ಪ್ರಯತ್ನ ಇವೆರಡಕ್ಕೆ ಭೇದಭಾವವು ಇಲ್ಲವ. ತೋರಿ 
ಸುವದೇ ಮು ಕೀ ಕರ್ಮಗಳಲ್ಲಿ ಹಾ ನನ್ನು ಕೊಡುವ ಬೀಜಶಕ್ತಿ ಯನ್ನು 
ನಾಶಮಾಡಿ ಅವೆಲ್ಲವುಗಳನ್ನು ಸಾವೂ ಐ ಪ್ರಕಾಶಿಸುವಂತೆ Re 
ಷಟಸ್ಥಲ ಸಿದ್ಧಾಂತವು. ಪಾ ಎಕ್ಕ ಕರ್ಮವನ್ನು “ಚ ಪ್ರಸಾದರೂಸವಾಗಿ ಹೇಗೆ 
ಭೋಗಿಸಬೇಕೆಂಬುವದಕ್ಕೆ ಇದೊಂದು ಬಸವಣ್ಣನವರ ವಚನ-- 
ಸಂಡಿತನಾಗಲಿ ಮೂರ್ಯನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ 
ಬಿಡದು. ಪ್ರಾರಬ್ಧ ಕರ್ಮ ಭೋಗಿಸಿದಲ್ಲದೆ ಹೋಗದೆಂದು ಶೃತಿ ಸಾರು 
ತ್ರೈದಾವೆ ನೋಡಾ. ತಾನಾವ ರೋಕದೊಳಗಿದ್ದಡೆಯೂ ಬಿಡದು ಕರ್ಮ 
ಕರ್ಮಫಲಗೂಡಿ ಕೂಡಲಸಂಗಮದೇವರಿಗೆ ಆತ್ಮನೈವೇದ್ಯವ ಮಾಡಿ 
ದಾತನೇ ಧನ್ಯನು. 

(೪) ಆಧ್ಯಾತ್ಮಿಕ ವಿಷಯದಲ್ಲಿ ಸ್ತ್ರೀಯರು ಪುರುಷರಿಗಿಂತ ಯಾವರೀತಿಯಿಂದಲೂ 
ಕಡಿಮೆಯವರಿಲ್ಲವೆಂದು ಇದು ತೋರಿಸಿಕೊಟ್ಟ ತು. ಇದರಿಂದ ಸಿ ಸ್ತ್ರೀಯರ ಉನ್ನತಿಯು 
ವಿಲಕ್ಷಣವಾಗಿ ಆಯಿತು. ಅನೇಕ ಸ್ತ್ರೀಯರು ಶಿವಾನುಭವದಲ್ಲಿ ಪುರುಷರನ್ನು 
ಹಿಮ್ಮೆಟ್ಟಿಸಿದರು. MN ಬಾ ್ರಹ್ಮಣರಾಗಲೀ ಸ್ರಿ ಸ್ಲೀಯರಿಗೆ ಹೀಗೆ ಅಧಿಕಾರವನ್ನು 
ಕೊಟ್ಟಿರಲಿಲ್ಲ. ಜೈನರು ಸ್ತ್ರಿ ಸ್ತ್ರೀಯರಿಗೆ ಮೊಕ್ಸವೇ ನಿನಿಂದ ಹೇಳಿದ್ದರು. ಮಟ್ಟ 
ಬ್ರಾಹ್ಮಣರು ಪ್ರೀಯರಿಗೆ “ಮೋಕ್ಷಕ್ಕೆ ಅಧಿಕಾರನಿದ್ದರೂ ವೇದಗಳನ್ನು ಓದುವದಕ್ಕೆ 
ಅಧಿಕಾರನಿಲ್ಲನೆಂದು ನಿರ್ಬಂಧಪಡಿಸಿದ್ದರು. ಮಹದೇವಿಯಕ್ಕ, ಸತ್ಯಕ್ಕ ಮುಂತಾದ 
ಅತ್ಯುತ್ಕಟ ಶಿವಭಕ್ತಿಯುಳ್ಳ ನಿಷ್ಕಳಂಕ ಹಾಗೂ ಸ್ವತಂತ್ರವಾದ ಶೀಲವುಳ್ಳ ಶಿವ 
ಶರಣೆಯರು. ಉದ ನವಾಗುವದಕ್ಕೆ ಈ ಅನುಭವ ಮಂಟಪದಂತಹ ಸಂಸ್ಥೆಗಳು 
ಹುಟ್ಟಿಸಿದ ಅನುಕೂಲ ವಾತಾವರಣವೇ ಕಾರಣವಾಯಿತು. ಇವರ ಸಂಖ್ಯೆ ಸುಮಾರು 


ಶಿವಾನುಭವ ಮಂಟಪವೂ ಶ್ರೀ ಬಸನಣ್ಣ ನವರೂ | ೨೮೫ 


೬೦. ಇವರಲ್ಲಿ ಅನೇಕರ ವಚನಗಳು ಓದತಕ್ಕವುಗಳಾಗಿವೆ. ಇವರು ವೀರಶೈವ 
ಧರ್ಮಕ್ಕೆ ಮಾತ್ರವೇ ಅಲ್ಲ, ಇತರ ಸ್ತ್ರೀ ಸಮಾಜಕ್ಕೂ ಭೂಷಣರಾಗಿರುತ್ತಾರೆ. 

(೫) ಈ ಅನುಭನ ಮಂಟಪದ ವಿದ್ಯುತ್‌ ಶಕ್ತಿಯು ಆಗರದಲ್ಲಿ ಹುಟ್ಟಿದ ಶಕ್ತಿಯ 
ಮೂಲಕ ಇಡೀ ಸಮಾಜದಲ್ಲಿ ಒಂದು ತರಹದ ಹೊಸ ಜೀವ, ಹೊಸ ಬೆಳಕು, ಹೊಸ 
ತೇಜಸ್ಸು ಮಿಂಚತೊಡಗಿತು. ಅದರ ಪರಿಣಾಮವು ಏನಾಯಿತೆಂದರೆ ಅತ್ಯಂತ 
ಪಾಪಿಗಳೊ, ನೀಚರಾಗಿರುವವರೂ ಕೂಡ ಪಾವನರಾಗಿರುವರು. ಮತ್ತು ಇವರು ತಮ್ಮ 
ನೀಚತನವನ್ನು ಬಿಟ್ಟುಕೊಟ್ಟು ಒಳ್ಳೆಯ ಮಾರ್ಗವನ್ನವಲಂಬಿಸಿದರು. ಅನುಭವ 
ಮಂಟಪದ ಉಷ್ಣತೆಯಿಂದ ಅನೇಕ ಹಸಿ ಇದ್ದಲಿಗಳು ಹೊತ್ತಿ ಉರಿಯಹೆತ್ತಿದವು. 

(೬) ಈ ಸಂಸ್ಥೆಯು ಪ್ರತಿಯೊಬ್ಬ ವ್ಯಕ್ತಿಗೆ ವಿಚಾರ ಸ್ವಾತಂತ್ರ್ಯವನ್ನೂ, ಆಚಾರ 
ಸ್ವಾತಂತ್ರ್ಯವನ್ನೂ ಕೊಟ್ಟಿತು. ಅದರಿಂದ ಮಂಟನಕ್ಕೆ ಸೇರಿದ ಪ ಕ್ರತಿಯೊಬ್ಬ ಸ್ರೀ 
ಪುರುಷರೆಂಬ ವ್ಯತ್ಯಾಸವಿಲ್ಲದೆ ಶಿವಾನುಭವವನ್ನು ಸಂಪಾದಿಸಿಕೊಳ್ಳುವದಕ್ಕೆ ಪ್ರಯತ್ನಿಸ 
ಲಾರಂಭಿಸಿದರು. ಮತ್ತು ತಾನು ಸಂಪಾದಿಸಿದ ಆಧ್ಯಾತ್ಮಿಕ ಅನುಭವವನ್ನು ಶೂನ್ಯ 
ಪೀಠವನ್ನಲಂಕರಿಸಿದ ಪ್ರಭುದೇವರ ಚರಣಕಮಲಗಳಿಗೆ ಬಹು ವಿನಯದಿಂದ ಸಮರ್ಪಿ 
ಸಿದ ಬಳಿಕ ಅನುಭನ ಮಂಟಿಪದಲ್ಲಿದ್ದ ಇತರ ಶಿವಶರಣರು ಇದರ ಯೋಗ್ಯಾಯೋಗ್ಯತೆ 
ಯನ್ನು ಕುರಿತು ವಾದಮಾಡುವರು. ಅವರವರು ಪಡೆದುಕೊಂಡ ಇಲ್ಲವೇ ಸಂಪಾದಿಸಿದ 
ಶಿವಾನುಭವಕ್ಕೆ ಸಂಪಾದನೆಯೆಂದು ಹೆಸರು. ಇದು ತರುವಾಯದ ಕಾಲದಲ್ಲಿ ಅವರವರ 
ಸಂಪಾದನೆಯೆಂದು ಕರೆಯಲ್ಪಟ್ಟತು. ಶೂನ್ಯಸಂಪಾದನೆಯೆಂಬುದರ ಅರ್ಥವನ್ನು ಈ 
ಪುಸ್ತಕದ ಕೊನೆಯಲ್ಲಿ ಕೊಟ್ಟಿದೆ. 

(೭) ಇದು ಕನ್ನಡ ವಾಜ್ಮಯದಲ್ಲಿ ಹೊಸ ಜೀವಕಳೆಯನ್ನು ತುಂಬಿತು. 

ಬಸವನಿಗಿಂತ ಮುಂಚೆ ಕನ್ನಡ ಭಾಷೆಯು ಪ್ರಾಕೃತ ಸಂಸ್ಕೃತಮಯವಾಗಿದ್ದು ವಿಶಿಷ್ಟ 
Se ಮಾತ್ರವೇ ಗು. ಆದರೆ ಮುಂಜೆ ಸಾಮಾನ್ಯರಿಗೂ 
ಕೂಡ ಕನ್ನಡ ಭಷಯ ಬಗ್ಗೆ ಅಭಿಮಾನ ಹುಟ್ಟಿತು. ಮತ್ತು ಆ ಶಿವಶರಣರ ಹೃದಯ 
ದಿಂದ ಹೊರಹೊಮ್ಮಿದ ಮಿಂಚಿನಂತಹ ಉದ್ಗಾರಗಳು ಕನ್ನಡ ವಾಜ್ಮಯದಲ್ಲಿ ಹೊಸ 
ತೇಜವನ್ನು ಹುಟ್ಟಿ ಸಿದವು. ಇವುಗಳಿಗೆ ದಕ್ಷಿಣ ಬಂದೂಸ್ಟಾ ನದ ಕ ಗಳೆಂದರೂ 
ಸಲ್ಲುವದು. nA ಇಸನಿಯ Bre ತಿಂಗಳಿನಲ್ಲಿ ಕಾರವಾರದಲ್ಲಿ ಜರುಗಿದ 
ಸಾಹಿತ ಸಮ್ಮೇಳನದ ಅಧ ಕ್ಸರಾಗಿದ್ದ ದಿವಂಗತ ಪಂಡಿತ ಮುಳಿಯ ತಿಮ ಪಯ 
ಳಿ ಹಿ ಪ್ರಿ ಅನು 
ನನರು ಹೇಳಿದ ಮಾತುಗಳು ಇಲ್ಲಿ ಉದಾಹರಿಸಲಿಕ್ಕೆ ಯೋಗ್ಯವಾದವುಗಳಾಗಿವೆ. 
"" ಸಾಹಿತ್ಯವು ಲಕ್ಷ ಇಬದ್ಧ ವಾಗಿರಟೇಕೆಂದು ಹೋರಾಡಿದ ಮನ್ಸಣೆಯು ಜೈನರಿಗೆ; 
ಸಾಹಿತ್ಯ ಪಂದಕೆ ಒಬ್ಬರ ಸೊತ್ತ ಲ್ಲ, ಅದು ಜನಸಾಮಾನ್ಯ ರ ಹಕ್ಕಿನದು ಎಂದು. ಎನನ್ನು 
ಊಕಕ್ಕೆ ಲ್ಲ ಹಾಸುಹೊಕ್ಕಾಗಿ "ಹೆಣೆದ ಹೆಗ್ಗ ಳಿಕೆ ವೀರಕೈ ನರಗೆ; ಒಂದು ತಣ್ಣಿ ರು 
ಮತ್ತೊ "ದು ಬಿಸಿನೀರು ಇವೆರಡನ್ನೂ ಸೇರಿಸಿದ ಜಾಣ್ಮೆ ನೈಷ್ಣ ವರಿಗೆ.” 

(೮) ಪ್ರತಿಯೊಬ್ಬನೂ ಯಾವದಾದರೊಂದು ಕಾಯಕವನ್ನು ಕೈಕೊಳ್ಳಲೇ 
ಬೇಕೆಂದು ಕಟ್ಟು ಮಾಡಿದ್ದ ರಿಂದ ಉದ್ಯೋಗದ ಗೌರವವು ಬೆಳೆಯಿತು. : ತೋರಲಿಕ್ಸೆ 
ಎಷ್ಟು ಕೀಳು CESS ಅದು ಈಶಸೇವೆ, ಮಾನವಸೇವೆಯ ದೃಸಿ ಸ್ಟ ಯಿಂದ ಮಾಡ 

ಲ್ರಡಬೇಕಾಡುದರಿಂದ ಉದ್ಯೋಗವೆಲ್ಲ ಸವಿಶ್ರವಾದುದೇ Fru * ಧಾನನೆಯನ್ನು 


25 


೩೦೬ ಬಸವತತ್ವ ರತ್ನಾಕರ 


ಹುಟ್ಟಿಸಿತು. ಉತ್ತಮ ಕುಲದವರಿಗೆ ಉತ್ತಮ ಕಸಬುಗಳು, ಹೀನ ಕುಲದವರಿಗೆ 
ಹೀನ ಕಸಬುಗಳು ನೇಮಕವಾಗಿದ್ದು ಉತ್ತಮರು ಕೀಳು ಕಸಬಿನವರನ್ನು ಕಡೆಗಣ್ಣಿನಿಂದ 
ನೋಡುತ್ತಿದ್ದರು. ಈ ವಿಷಯದಲ್ಲಿ ಇದು ದೊಡ್ಡ ದೊಂದು ಕ್ರಾಂತಿಯನ್ನುಂಟು 
ಮಾಡಿತೆಂದು ಹೇಳಬೇಕು. ವೀರಶೈವ ಸಮಾಜದಲ್ಲಿ ಸರ್ವತರಹದ ಕಸಬಿನವರು 
ದೊರೆಯುವದರಿಂದ ಇದು ಆ ಸಮಾಜಕ್ಕೆ ಸ್ವಾನಲಂಬನದ ಮೂಲಾಕ್ಬ್ಟರಗಳನ್ನೇ ಕಲಿಸಿ 
ಕೊಟ್ಟದ್ದಲ್ಲದೆ ಹಿಂದೂದೇಶದ ಅರ್ಥಶಾಸ್ತ್ರವನ್ನೇ ಬೇರೊಂದು ತಳಹದಿಯ ಮೇಲೆ 
ರಚಿಸಿತೆಂದು ಹೇಳಬಹುದು. 

(೯) ಈ ಸಂಸ್ಥೆಯು ಭಾನಿಕತನ, ಮಡಿಮೈಲಿಗೆಗಳ ಕಲ್ಪನೆ, ಸಂಚ ಸೂತಕ 
ಮುಂತಾದ ದೋಷಗಳಿಂದಲೂ, ವ್ಯವಹಾರಿಕವಾದ ಹಾಗೂ ಜಾ ಜ್‌ ಅನೇಕ 
ಆಚಾರಗಳ ಹಿಡಿತದೊಳಗಿಂದಲೂ, ನಿಷ್ಠಾರಣವಾದ ಅಸ್ಪೃಶ್ಯತೆ ಮುಂತಾದ ಹೊಲೆ 
ಯಿಂದಲೂ ಸಮಾಜವನ್ನು ಮುಕ್ತ ಮಾಡಿತು. ಲಿಂಗಧಾರಣವಾದ ಬಳಿಕ ಸರ್ವವನ್ನೂ 

ಪ್ರಸಾದರೂಪವಾಗಿ ಕಾಣಬೇಕಾಗಿ ಉಳಿದ ಮತಗಳಲ್ಲಿ ರೂಢವಾಗಿರುವ ಸೂತಕ 
ಜಸ್‌ನಪಿಗಳಿಗೆ ಈ ಮತದಲ್ಲಿ ಆಸ ಸ್ರದವಿರುವದಿಲ್ಲ. ವೀರಶೈವ ಸಮಾಜದಲ್ಲಿ ಕೆಲವು 
ಮಟ್ಟಗೆ ಕಡಿಮೆಯಾಗಿ ತೋರುವ ತರಹದ "ದೋಷಗಳು ಹಿಂದೂ ಪಂಥಗಳಲ್ಲಿ 
ಇನ್ನೂ ಹೇರಳವಾಗಿ ಕಂಡುಬರುವದರಿಂದಲೂ, ಅವುಗಳಲ್ಲಿ ಆಧುನಿಕ ಆರೋಗ್ಯ 
ಶಾಸ್ತ್ರಕ್ಕೆ ನಿರೋಧವಾಗಿದ್ದು ಕೇವಲ ವ್ಯವಹಾರಿಕವಾದ ಇಲ್ಲವೆ ಆರೋಗ್ಯಶಾಸ್ರ್ರಕ್ಕೆ 
ಮಾರಿದ್ದು ಬಹು ಸೂಕ ಫ್ಲನಾದ ಕೆಲವು ಮಡಿ ಮೈ ಲಿಗೆ ನೇಮಗಳು ವಿಶೇಷವಾಗಿ 
ಸ್ತ್ರೀಯರನ್ನು ಅಂಟಕೊಂಡಿರುವುದರಿಂದಲೂ ಎಂತ ಸಮಾಜಸುಧಾರಕರಿಂದಲೂ 
ಹಿಂದೂದೇಶದಲ್ಲಿ ಪ್ರಗತಿಯಾಗಲೊಲ್ಲದು. 

(೧೦) ಇದು ವಿವಿಧ ಅನುಭವ ಪುಸ್ಪಗಳಿಂದ ಶೋಭಿಸುವದೊಂದು ವಸ್ತು 
ಪ್ರದರ್ಶನಶಾಲೆಯಾಗಿತ್ತು. ಈ ಹೂದೋಟದಲ್ಲಿ ದೇಶದ ಮೇಲಿರುವ ಸಕಲ ತರಹದ 
ಅನುಭವದ ಹೂವಿನ ಗಿಡಗಳು ಸಂಗ್ರಹಿಸಲ್ಪಟ್ಟಿದ್ದವು. . ಒಂದೊಂದು ಹೂವಿಗೆ 
ಒಂದೊಂದು ಸೌಂದರ್ಯ, ಒಂದೊಂದು ತರಹದ ವಾಸನೆ. ಈ ಅನುಭವ ಮಂಟಪದಲ್ಲಿ 
ಶಿವಾನುಭವ ಪುಷ್ಪಗಳು ಬಹು ರಮಣೀಯವಾಗಿ ಶೋಭಿಸುತ್ತಿದ್ದುವು. ಆಧುನಿಕ 
ಶಾಸ್ತ್ರ ಜ್ಞರು ಈ ವಿನಿಧ ಅನುಭವಗಳನ್ನು ಮಾನಸ ಶಾಸ್ತ್ರಾನುಸಾರ ವಿವಿಧ ಜಾತಿಗಳಾಗಿ 
ವರ್ಗೀರಿಂಸಿದ್ದಾರೆ. 

(೧೧) ಅನುಭನ ಮಂಟಪವು ಪ್ರತಿಯೊಬ್ಬನೂ ಸ್ನಾನ ಮಾಡಿ ತನ್ನ ದೋಷ 
ಗಳನ್ನೆಲ್ಲಾ ಕಳೆದುಕೊಳ್ಳುವದೊಂದು `ಹೊಡ್ಡ pe ಆಗಿತ್ತು. ಅನೇಕ 
ಶಿವಶರಣರು ಈ ತೀರ್ಥದಲ್ಲಿ ಸ್ಟ್ದಾನ ಮಾಡಿ ಅಹಂಕಾರವೇ ಮುಂತಾದ ದೋಷಗಳನ್ನು 
ದೂರಮಾಡಿಕೊಂಡ ಉದಾಹರಣೆಗಳನ್ನು ನಾವು ಶೂನ್ಯಸಂಪಾದನೆ ಎಂಬ ಗ್ರಂಥದಲ್ಲಿ 
ಕಾಣಬಹುದು. ಅನುಭವವೇ ಶುಭ್ರವಾದ ಖಾದಿ, ಅನುಭವದ ಅರಿದಾಟವೇ 
ಸಾಬೂನು, ಅನುಭವ ಮಂಟಪವೇ ಕೊಳ ಎಂಬುವಂತಿತ್ತು. 

(೧೨) ಜಾ ಸನ, ಭಕ್ತಿ ಮತ್ತು ಕರ್ಮ ಈ ಮೂರರೊಳಗೆ ಯಾವದು ಹೆಚ್ಚಿನ 
ದೆಂಬುವ ವಾದವನ್ನು ಇದು ನಿಲ್ಲಿಸಿಬಿಟ ತು. ಮತ್ತು ಅವು ಮೂರೂ ಸಮವಾಗಿಯ 
ಮಹತ್ವ ದವುಗಳೆಂಬುವದನ್ನು ಸಾರಿ ಹೇಳಿತು. ಗುರು, ಲಿಂಗ, ಜಂಗಮಗಳೆಂಬುವೇ 


ಶಿವಾನುಭವ ಮಂಟಪವೂ ಶ್ರೀ ಬಸವಣ್ಣ ನವರೂ ೩೮೭ 


ಇದರ ಬಾಹ್ಯ ಕುರುಹುಗಳು. ಭಗವದ್ಗೀತೆಯೂ ಕೂಡ ಬಹುಶಃ ಅದೇ ತರಹದ 
ಉಚ್ಚ ತತ್ವವನ್ನು ಹೇಳುತ್ತಿದ್ದರೂ ಅದರಲ್ಲಿ ಈ ವಿಷಯವು ವೀರಶೈವ ಧರ್ಮದಲ್ಲಿ 
ಹೇಳಲ್ಪಟ್ಟಷ್ಟು ಸೂಕ್ಷ್ಮನಾಗಿಯೂ ಸ್ಪಷ್ಟವಾಗಿಯೂ ನಿರ್ದಿಶಿಸಲ್ಪಟ್ಟಲ್ಲವೆಂದು 
ಹೇಳಬೇಕು. | 

(೧೩) ಇದು ಗೃಹಸ್ಥಾಶ್ರಮಕ್ಕೆ ಬಹಳ ಗೌರವವನ್ನು ಕೊಟ್ಟಿತು. ಜೈನ 
ಬುದ್ದಾದಿ ಧರ್ಮಗಳು ಸನ್ಯಾಸಕ್ಕೆ ಮನ್ನಣೆ ಕೊಟ್ಟಿ ರುವದರಿಂದ ಸಮಾಜದ ಮೇಲೆ. 
ನಿವೃತ್ತಿಯ ಪರಿಣಾಮವೇ ಬಹಳ ಆಗಿತ್ತು. ಈ ಭಾವನೆಯನ್ನು ಕಿತ್ತುಹಾಕಿ, 
ಸಮಾಜವನ್ನು ಸುಧಾರಿಸಿ, ಸನ್ಯಾಸಿಯಂತೆ ಗೃಹಸ್ಥ ನೂ ಮೋಕ್ಸಕ್ಕೆ ಅಧಿಕಾರಿಯೆಂದು 
ಸಾರಿತು. ಈ ವೀರಶೈವ ಮತೋದ್ಧಾರಕನಾದ ಬಸವೇಶ್ವರನು ಸ್ವತಃ ಗೃಹಸ್ಥಾಶ್ರಮಿ. 

(೧೪) ಯಾವ ಅಸ್ಪೃಶ್ಯರು ಮಾನವಣಜಾತಿಗಿರುವ ತಮ್ಮ ಹಕ್ಕುಗಳನ್ನು ಕಳೆದು 
ಕೊಂಡು ಇದುವರೆಗೆ ಹಿಂದೂ ಸಮಾಜದ ಹೊರಗೆ ನಿಂತುಕೊಂಡಿರುವರೋ, ಯಾವ 
ಜನರ ಉದ್ಧಾರದ ಮೇಲೆ ಹಿಂದೂದೇಶದ ಭಾವಿ ರಾಜಕೀಯ ಸ್ಥಿತಿಯು ಅವಲಂಬಿಸಿ 
ಕೊಂಡಿರುವದೋ ಅಂತಹ ಅಸ್ಪೃಶ್ಯರನ್ನು ಈ ಸಂಸ್ಥೆಯು ಬಿಗಿದಪ್ಪಿ ಅವರೊಡನೆ 
ಸಹಪಂಕ್ತಿ ಭೋಜನ, ಅವರೊಡನೆ ಲಗೃಸಂಬಂಧವಾದ ವ್ಯವಹಾರವನ್ನು ಮಾಡಿದ್ದಲ್ಲದೆ 
ಅವರಿಗೆ ಆತ್ಮೋನ್ನತಿಯ ಶಿಕ್ಷಣವನ್ನು ಕೊಟ್ಟಿತ್ತೆಂಬುವದು ಬಹು ಆಶ್ಚರ್ಯಕರವಾದ 
ಸಂಗತಿಯಾಗಿರುತ್ತದೆ. ಇಪ್ಪತ್ತನೇ ಶತಮಾನದಲ್ಲಿ ಈ ವಿಷಯವು ಇಷ್ಟು ಕಠಿಣ 
ವೆನಿಸಿರುವಲ್ಲಿ ೮೦೦ ವರ್ಷಗಳ ಪೂರ್ವದಲ್ಲಿ ಶಿವಶರಣರು ಇದನ್ನು ಸಹಜವಾಗಿ ಆಚರಣೆ 
ಯಲ್ಲಿ ತಂದದ್ದನ್ನು ನೋಡಿದರೆ ಆಧುನಿಕ ಸುಧಾರಕರೆಲ್ಲರೂ ತಲೆಬಾಗಿಸಬೇಕಾಗುವದು. 
ಆ ಸಂಸ್ಥೆಯು ಕೊಟ್ಟ ಆಧ್ಯಾತ್ಮಿಕ ಶಿಕ್ಷಣವು ಎಷ್ಟು ಉಚ್ಚತರಗತಿಯದಾಗಿತ್ತು 
ಎಂಬುವದನ್ನು ಅವರವರು ತಮ್ಮ ಕಾಯಕಗಳ ದ್ವಾರಾ ಹೇಳಿರುವ ವಚನಗಳಿಂದ 
ತಿಳಿದುಬರುತ್ತದೆ. 

ಶಿವಾನುಭವ ಮಂಟಪದಲ್ಲಿ ಮುಖ್ಯವಾಗಿ ಧಾರ್ಮಿಕ ಚರ್ಚೆಯಾಗುತ್ತಲಿದ್ದಿ ತು. 
ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಿವನ ಸಂಬಂಧ ಅನುಭವವನ್ನು ಹೇಳುತ್ತಿದ್ದ ಕಾರಣ 
ಶಿವಾನುಭವವೆಂಬುವ ಹೆಸರಾಯಿತು.  ಶಿವಸ್ಯ ಅನುಭವಃ ಶಿವಾನುಭವಃ. ಅನುಭವ 
ಎಂದರೆ ಜ್ಞಾನ; ಶಿವನ ಜ್ಞಾನವೆಂತಲೂ ಇದರ ಅರ್ಥವಾಗುವದು. 

ಶಿವಾನುಭವ ಮಂಟಸದ ಬಗ್ಗೆ ವೀರಶೈವ ಧರ್ಮಗ್ರಂಥಗಳಲ್ಲಿ ಅನೇಕ 
ರೀತಿಯಿಂದ ವರ್ಣಿಸಲ್ಪಟ್ಟರುತ್ತದೆ. ಇದು ಐತಿಹಾಸಿಕ ಸುಪ್ರಸಿದ್ಧ ಕಾರ್ಯವಾಗಿರು 
ವದರಿಂದ ಶ್ರೀ ಬಸವಾದಿ ಪ್ರಮಥರ ಕಾಲದಿಂದಲೂ ಶಿವಾನುಭವ ಮಂಟಪದ ಚರ್ಚೆ 
ನಡೆಯುತ್ತಲೇ ಬಂದಿದೆ. ಆದ್ದರಿಂದ ಪ್ರತಿಯೊಬ್ಬ ಗ್ರಂಥಕಾರರೂ ಅದನ್ನು ಉಲ್ಲೇಖ 
ಮಾಡುತ್ತಾ ಬಂದಿರುತ್ತಾರೆ. ಶಿವಶರಣರು ಅಲ್ಲಿ ಸಿಗುತ್ತಿದ್ದ ಜ್ಞಾನದ ಸಲುವಾಗಿ 
ಬಹಳ ಅಭಿಮಾನ ಪೂರ್ವಕವಾಗಿ ಅದನ್ನು ತಮ್ಮ ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ. 

ಈ ಅನುಭವ ಮಂಟಪವು ಮಾಡಿದ ಕಾರ್ಯಗಳಲ್ಲಿ ಇನ್ನೊಂದು ಅತ್ಯಂತ 
ಮಹತ್ವದ್ದಾಗಿರುತ್ತದೆ. ಇದರಲ್ಲಿ ಮುಳ್ಳಾವಿ ಗೆಯ ಕಾಯಕವೆಂಬುವದೊಂದು 
ಪ್ಯಾಯಶ್ಚಿತ್ತದ ಹೊಸ ತರಹದ ವಿಧಿಯು ಪ್ರಚಾರದಲ್ಲಿ ತರಲ್ಪಟ್ಟದ್ದು, ಪಾನಿಗಳಾ 


ಶ್ರಿ ಮಾ 
ದವರು ತಮ್ಮ ಪಾಪದ ಬಗ್ಗೆ ಪಶ್ಚಾತ್ತಾನ ಪಡುವಂತೆ ನಿರಸರಾಧಿಗಳಾದ ಶಿವಭಕ್ತರು 


“es ಬಸವತತ್ವ ರತ್ನಾಕರ 


ಮೊಳೆಗಳ ಮೇಲೆ ಉಪವಾಸ ನಿಂತುಕೊಳ್ಳುವದು, ಪಾಸ ಮಾಡಿದವನು ಒಬ್ಬನು, 
ದುಃಖ ಅನುಭವಿಸುವವನು ಇನ್ನೊಬ್ಬನು. ಕರ್ಮ ವಾದಕ್ಳೂ ಮಾನವ ಸ ಸ್ವಭಾವಕ್ಕೂ 
ನಿರೋಧವಾಗಿ ತೋರುವ ಈ ಆತ್ಮಶುದ್ಧತೆಯ ತತ್ವವು ಜಗತ್ತಿನಲ್ಲಿ ಸುಧಾರಿಸಿದ ಇತರ 
ಯಾವ ಸಮಾಜಗಳಲ್ಲಿಯೂ ಪ್ರಚಾರದಲ್ಲಿದ್ದಂತೆ ಕಂಡುಬರುವದಿಲ್ಲ. 

ಈ ಅನುಭವ ಮಂಟಪವು ಕಲ್ಯಾಣ ನಗರದಲ್ಲಿದ್ದರೂ ದೇಶದ ತುಂಬ ಅದರ 
ಶಾಖೆಗಳಿದ ವು. ಅಂದರೆ ವೀರಶ್ಛೈವರ ಮಠಗಳೇ ಶಿವಾನುಭವವನ್ನು ಪ್ರಚಾರಮಾಡತಕ್ಕ 
ಸಂಸ್ಥೆ ಗಳಾಗಿದ್ದವು. | 

* ಅನುಭವನೆಂದರೆ ಜ್ಞಾನವೆಂದು ಮೇಲೆ ಹೇಳಿರುತ್ತೇವೆ. ಅನುಭವದ ಬಗೆ 
ಬೇರೆಬೇರೆ ಶರಣರು ತಮ್ಮ ವಚನಗಳಲ್ಲಿ: 

ಶ್ರೀ ಚನ್ನಬಸವಣ್ಣನವರು 

“ ಭಕ್ತಿಗೆ ಅನುಭಾವವೇ ಬೀಜ ಕಾಣಿರೊ, ಭಕ್ತಿಗೆ ಅನುಭಾವವೇ 
ಆಚರಣೆ ಕಾಣಿರೊ, ಭಕ್ತಿಗೆ ಅನುಭಾವವೇ ಸಕಲೈಶ್ವರ್ಯದ ಶೃಂಗಾರ 
ಕಾಣಿಕೊ, ನೀರಶೈವಾಚಾರ ಸಂಪನ್ನರೆನಿಸುವ ಪರಮ ಸದ್ಭಕ್ತರಿಗೆ 
ಅನುಭಾವವೇ ಅರುವಿನ ಗೊತ್ತು ಕಾಣಿರೊ, ಅದು ಕಾರಣವಾಗಿ 
ಅನುಭಾವವಿಲ್ಲದವನ ಭಕ್ತಿ ಎಳತಟಗೊಳಿಸಿತ್ತು. ಅನುಭಾವವನರಿಯ 

ದವ ಕಾಮುಕ ಕಾಣಿರೊ, ಆ ಮಹಾನುಭವವ ಮಾಡುವಲ್ಲಿ ಸಕಳ 

ಸಂಚಲವಳಿದು ವಿನಯದಿಂದ ಶೇಳದಿರ್ದೊಡೆ ನಮ್ಮ ಕೂಡಲ ಚನ್ನ 

ಸಂಗಮದೇವರು ಆ ಘೋರ ನರಕದಲ್ಲಿಕೃದೆ ಮಾಣ್ಬನೇ? ಳೆ 

ಶ್ರೀ ಚನ್ನಬಸವಣ್ಣನವರು 

"" ಅನುಭಾವವಿಲ್ಲದ ಭಕ್ತಿ ಅರುವಿಂಗೆ ಬಾರದು,: ಅನುಭಾವನಿಲ್ಲದ 
ಸಂಗಮ ಸಮರಕ್ಕೆ ನಿಲುಕದು. ಅನುಭಾವವಿಲ್ಲದ ಪ ಪ್ರಸಾದ ಪರಿಣಾಮವ 
ಕೊಡದು, ಅನುಭಾವವಿಲ್ಲದೆ ಏನೇನೂ ಅಂಿಯದಾರದು. ತನ್ನಲ್ಲಿ 
ಸನ್ನಿಹಿತ ಉಳ್ಳೊಡೆ ಶಿವಶರಣರ ಸಂಗವೇತಕ್ಕೆನಲುಂಟಿ? ಕೂಡಲ 
ಸಂಗಮ ದೇವಯ್ಯಾ ನಿಮ್ಮ ಅನುಭಾನ ಮಾಡಿದ ಮಧಥನವೆಂದು ನುಡಿಯ 

ಬಹುದೇ? ಪ್ರಭುವೇ?'' ಕ 


ಶ್ರೀ ಪ್ರಭುದೇವರು-- 


"ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ ಹುಟ್ಟಿತ್ತು 
ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರನಾದ, ಅನುಭಾವದನುವಿನಲ್ಲಿ 
ಗುಹೇಶ್ವರಾ ನಿಮ್ಮ ಅನುಪಮ ಸುಖಿ.” 


ಈ ಅನುಭವ ಮಂಟಿಸದಿಂದ ಲಿಂಗ ತತ್ವವು ಚೈತನ್ಯಯುಕ್ತ ವಾಗಿ ಸ್ಫುರಣ 
ಗೊಂಡಿತು. ಷಟ್‌ಸ್ಥಳಗಳು ಪ್ರ ಪ್ರಫುಲ್ಲಿತಗಳಾದವೆ. ಪಂಚಾಚಾರಗಳು ಸ್ಥಿರವಾಗಿ 
ಸಮಾಜದಲ್ಲಿ ನೆಲೆಗೊಂಡವು. ಎತ್ತ ನೋಡಿದಡತ್ತ ಶಿವಭಕ್ತಿಯು ಬೇರೂರಿತು... 
ಆಚಾರನಿಷ್ಠತೆಯು ಬೆಳೆಯಿತು. ವಚನಗಳು ಪ್ರಚಾರಕ್ಕೆ ಬಂದವು. ಸಮಾಜದಲ್ಲಿ 


ಶಿವಾನುಭವ ಮಂಟಪವೂ ಶ್ರೀ ಬಸನಣ್ಣನವರೂ ಕಿರ 


ಮೇಲುಕೀಳುಗಳೆಂಬ ಕೊಳೆಯು ನಾಶವಾಗಿ ಸಮಾನತ್ವವು ಬೇರೂರಿತು. ಅನುಭವಿಗಳೇ 
ಹಿರಿಯರಾದರು. ಜಾತಿಭೇದವು ನಾಶವಾಗಿ ಅಂಗದ ಮೇಲೆ ಲಿಂಗವಿದ್ದವರೆಲ್ಲ 
ಪರಸ್ಪರ ಸಂಗಮನಾಥನೆಂಬುವ ಭಾವನೆಯು ಬೆಳೆಯಿತು. ಎಲ್ಲೆಡೆಯಲ್ಲೂ ವೀರಶೈವ 
ಧರ್ಮದ ಪ್ರಸಾರವು ಕ್ರಾಂತಿಕಾರಕವಾಗಿ ನಡೆಯಿತು. ಕಾಯಕಗಳು ಬೇರೂರಿದವು. 
ಬೇರೆ ಬೇರೆ ಮತದ ಪಂಡಿತ ಪಾಮರರೆಲ್ಲ ಶ್ರೀ ಬಸವಣ್ಣನನರ ಈ ಅದ್ಭುತ ಕಾರ್ಯಕ್ಕೆ 
ಮೆಚ್ಚಿ ತಲೆದೂಗಿ ಅನುಭವ ಪ್ರಚಾರಕ್ಕೆ ಒಳಪಟ್ಟು ವೀರಶೈವ ಧರ್ಮವನ್ನು ಸ್ವೀಕರಿ. 
ಸಿದರು. ಹೀಗಾಗಿ ಅನುಭವ ಮಂಟಪದ ಕೀರ್ತಿಯು ದಶದಿಕ್ಕುಗಳಲ್ಲಿ ಹಬ್ಬಿತು. 

ವೀರಶೈವ ಧರ್ಮ ಕೇವಲ ವ್ಯಕ್ತಿ ವೈಶಿಷ್ಟ್ಯವನ್ನು ಸಾರುವದಕ್ಕಾಗಲೀ, ವ್ಯಕ್ತಿಯ 
ವಿಮುಕ್ತಿಯನ್ನು ಸಾಧಿಸುವುದಕ್ಕಾಗಲೀ ಜನ್ಮತಾಳಲಿಲ್ಲ. ಪಾಂಡಿತ್ಯದ ಕೆಚ್ಚಿನಿಂದ 
ಒಂದು ಗಹನ ತತ್ವವನ್ನು ಪ್ರತಿಪಾದಿಸಿ ಜನತೆಯನ್ನು | ದಂಗುಗೊಳಿಸುವುದಕ್ಕೂ 
ಪ್ರಯತ್ನಿಸಲಿಲ್ಲ. ಬಸವಣ್ಣನವರೇ ಆದಿಯಾಗಿ ನೀರಶೈವ 'ಧರ್ಮ ಪ್ರತಿಪಾದಿತರು 
ಜನತೆಯಿಂದ ಬಹಳ ಎತ್ತರದಲ್ಲಿ ಠಿಂತು ಜನಸಾಮಾನ್ಯರನ್ನು ಕಡೆಗಣ್ಣಿನಿಂದ ಕಾಣುವ 
ಮಹಾನುಭಾವತ್ವವನ್ನೂ ಮೆರೆಸಲಿಲ್ಲ. ತಮ್ಮ ಆಧ್ಯಾತ್ಮಿಕ ಸಾಧನೆಯಿಂದ ಯಾವ 
ಆನಂದ ನೈರ್ಮಲ್ಯ ಶಾಂತಿಗಳನ್ನು ದೊರಕಿಸಿಕೊಂಡಿದ್ದರೋ ಅದರ ಲಾಭ ಎಲ್ಲರಿಗೂ 
ದೊರೆಯಬೇಕೆಂದು ಬಯಸಿದರು. ತಮ್ಮ ಜೀವನ ಹಸನಾದಂತೆ ನಾಡಿನವರೆಲ್ಲರ 
ಜೀವನವೂ ಹಸನಾಗಬೇಕು; ಲೋಕವೆಲ್ಲಾ ಒಂದು ಧರ್ಮದ ಶ್ರೇತಚ್ಛತ್ರದ ಕೆಳಗೆ 
ಫೆಳೆಯರಂತೆ, ' ಸಹೋದರರಂತೆ ಬಾಳಿ ಬದುಕಬೇಕೆ:ಬ.ವದು ಅವರ ಹಿರಿಯಾಶೆ 
ಯಾಗಿತ್ತು. ಬಾಳುವೆಯನ್ನು ಮರೆತು ಸದಾ ಸರಲೋಕದ ಚಿಂತೆಯಲ್ಲಿರುವದು 
ನಿರರ್ಥಕವಾದುದೆಂದು ಬಗೆದರು. ಇಹಪರಲೋಕಗಳನ್ನು ಎರಡು ಜಗತ್ತುಗಳನ್ನಾಗಿ 
ವಿಭಾಗಿಸದೆ ಒಂದು ಮತ್ತೊಂದರ ಪೂರಕವೆಂದು ಭಾವಿಸಿನದರು,. ಮುಂದಿನ ಲೋಕಕ್ಕೆ 
ಹೋಗಿ ಬಾಳುವೆ ಮಾಡುವದೆಂದರೆ ಈ ಲೋಕದ ಜೀವನವನ್ನು ಮುಂದುವರಿಸಿದಂತಲ್ಲದೆ 
ಬೇರೆಯಲ್ಲವೆಂಬುವದನ್ನು ಸಾರಿದರು. ಇಹಲೋಕದ ಕುಂದುಕೊರತೆಗಳನ್ನೂ, ಅಪೂರ್ಣ 
ವಾದ ಆಶೆಗಳನ್ನೂ ಪೂಕ್ಸೆ ಸುವುದಕ್ಕೆ ಮುಂದಿನ ಲೋಕ ಒಂದಿದೆ ಎಂದು ಭಾವಿಸುವ 
ಮಾಯಾನಿರಸನವನ್ನು ಮಾಡಲೆತ್ಟಿಸಿದರು. ಸ 


ಶ್ರೀ ಅ. ನ. ಕೃಷ್ಣರಾಯರು ತಮ್ಮ " ಶೂನ್ಯಸಂಪಾದನೆ” ಎಂಬುವ ಚಿಕ್ಕ 
ಹೊತ್ತಿಗೆಯ ಲ್ಲಿ--""ನೀರಶೈವ ಮತೋದ್ಧಾರಕರಾದ ಶ್ರೀ ಬಸವಣ್ಣನವರು ಅನೇಕ 
ಪವಾಡಗಳನ್ನು ಮೆರೆಯಿಸಿ ಕಾರಣಪುರುಷರೆಂದು ಹೆಸರಾದರು. ತಮ್ಮ ಶುಭ್ರವಾದ 
ಜೀವನದಿಂದ ಎಲ್ಲ ಧರ್ಮಗಳ ಬುನಾದಿಯಾದ ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನು ತಮ್ಮ 
ಜೀವನದಲ್ಲಿಯೇ ಸಮನ್ವಯ ಮಾಡಿ ತೋರಿದರು. ತತ್ವಗಳ ಹೆಸರಿನ ಹೋರಾಟದಲ್ಲಿ 
ಮೈಮರೆತಿದ್ದ ಮತಗಳಿಗೆ ಈ ಶಾಂತಿಮಂತ್ರವು ನೂತನವೂ, ಸವಾಡಮಯವೂ 
ಆಗಿ ಕಂಡಿರಬೇಕು. ವೀರಶೈವ ಸಿದ್ಧಾಂತದಲ್ಲಿ ಅಡಗಿದ್ದ ಭಕ್ತಿ, ಜ್ಞಾನ, ವೈರಾಗ್ಯಗಳ 
ತ್ರಿವೇಣಿ ಸಂಗಮಕ್ಕೆ ಒಂದು ಶಾಶ್ಚತವಾದ ನಿಲುವನ್ನು ಕೊಡಲು ಬಸವಣ್ಣನವರು 
ನಿಶ್ಚಯಿ:ಸಿದರು. ಬಸವಣ್ಣನವರು ಸಾಧಿಸಿದ ಸವಾಡಗಳಲ್ಲಿ ಅತ್ಯಂತ ಮಹತ್ವವಾದು 
ದೆಂದರೆ ಇದೇ?' ಎಂದು ಹೇಳಿರುವರು. 


೩೯೦ ಬಸವತತ್ಯ ರತ್ನಾಕರ 


“ ದೇವನೊಬ್ಬ ನಾಮ ಹಲವು'' ಎಂಬ ಸೂಕ್ಷ್ಮ ೬ ಧ್ಯಾತ್ಮಿಕ ತತ್ವ ವನ್ನು ಮನ 
ಗಂಡಿದ್ದ ಬಸವಣ್ಣ ನನ ಆ ದೇವರನ್ನು ಕುವ ಸಟ್ಟಾ ರ್‌ ಹಲವೆಂಬುದನ್ನು 
ತಿಳಿದಿದ್ದರು. ಸಹಜವಾಗಿ ತಮ್ಮ ಒಲವು ಭಕ್ತಿ ಮಾರ್ಗವನ್ನು PERN 
ಎಲ್ಲರೂ ಆ ಮಾರ್ಗವನ್ನೇ ಇತ ಗಳೂ ಛಲ ಅವರಿಗಿರಲಿಲ್ಲ. ವ್ಯಕ್ತಿ ತನ್ನ 
ಸಂಸ್ಕಾರ ಹಾಗೂ ಮನೋಧರ್ಮವನ್ನು ಅವಲಂಬಿಸಿ ಪ್ರಗತಿಪಥದಲ್ಲಿ ಅಡಿ ಇಡಬೇಕು 
ಎಂದು ಬಯಸಿದರು. ಈ ಸಾಧಕಸ್ಸಿ ತಿಯಲ್ಲಿ ತಮ್ಮ ನಾಕಾ ಭಿನ್ನವಾದರೂ 
ಪ್ರಗತಿಯ ಜಾಡನ್ನು ಬಿಡದಿರುವ ಪ್ರತಿಯೊಬ್ಬ ನೂ ಸಮಾನ ಧರ್ಮ ಎಂಬುವದನ್ನು 
ಒಪ್ಪಿ ಕೊಳ್ಳುವ ಔದಾರ್ಯನನ್ನು ತೋರು: ಇಂತಹ ಸಮಾನ ಧರ್ಮಿಗಳು ಒಂದು 
ಕಡೆ” ಕಲೆತು ವಿಚಾರ ನವಿಷ್‌ಕ ಮಾಡಿ, ವಾದ ಮಥನಕ್ಕೆ ತಮ್ಮ ತತ್ವವನ್ನು ನಿವೇದಿಸಿ 
ನೋಡಿ, ಸತ್ಯಾನ್ವೇಷಣವನ್ನು ಮಾಡಬೇಕಾಗಿದ್ದುದರ ಆವಶ್ಯಕತೆ ಬಹಳವಾಗಿತ್ತು. 

0ಕ್ಕೆ ವ ಧರ್ಮದ ಉನ್ನತ ತತ್ವಗಳಿಗೆ ಸಾರ್ವತ್ರಿಕ ಸ್ವರೂಪ ಕೊಡುವದಕ್ಕೆ 
ಒಂದು "ಅನುಭವ ಮಂಟಿಷಪ?' ವನ್ನು ಕ ಪಿಸಿ, ಅದನ್ನು "ಅಧ್ಯಾತ್ಮಿಕ ಸ ಪರಮಹಂಸಗಳ 
ತಿಳಿಗೊಳವನ್ನಾಗಿ ಮಾಡಬೇಕೆಂದು ನಿಕ ಯಿಸಿದರು. ತಮ್ಮ ಮಂಟಪವು ಶಿವಜ್ಜಾ ಸನದ 
ಒಂದು ವಿಶ ವಿದ್ಯಾನಿಲಯವಾಗಬೇಕೆಂಬುದೇ ಬಸವಣ್ಣ ನವರ ಹೆಬ್ಬ ಯಕೆಯಾಗಿದ್ದಿ ತು. 

ನೀರಶೈವ ಧರ್ಮ ಸಜೀವ ಧರ್ಮವಾಗುವದಕ್ಕೆ ಅದರ "ಪ್ರತ್ಯೇಕ ಸನಿ 
ಮೂಲ ಕಾರಣವಾಗಿರಬಹುದು. ಆತ್ಮನ ಲ್ಯಾ "ಯಾತ, ಗೆ ಆರು ಹೆಂತಗಳನ್ನು 
ನರ್ಪಡಿಸಿದ ಶಿವಶರಣರು ಸಾಧಕನಿಗೆ ದೊಡ್ಡ ಪ್ರವೇಶ 484 ಕ್ಲೆಯನ್ಸೇರ್ಸಡಿಸಿದರು. 
ಸಾಧಕನು ವಸ್ತುವಿನೊಂದಿಗೆ ತದೇಕಚಿತ್ತನಾಗಿ $b ಜೀವ ತಂತಿಗೆ ತನ್ನ ಜೀವ 
ತಂತಿಯನ್ನು ಪ್ರತಿಯಾಗಿ ಹಚ್ಚುತ್ತಾನೆಯೇ ಎಂಬುವದನ್ನು ಮೊದಲು ದೃಢಸಡಿಸಿ 
ಕೊಳ್ಳಬೀಕಾಯಿತು. 

ಮನೋಭೂಮಿಕೆಯನ್ನು ಇಂತು ಶುಚಿಗೊಳಿಸಿಕೊಂಡ ಶರಣರು ಪ್ರಗತಿಸಥದಲ್ಲಿ 
ಬಹಳ ಮುಂದುವರಿದಂತೆಯೇ ಆಯಿತು. ಈ ಮುಕ್ತಿ ಯಾತ್ರೆ ಸುಗಮವೂ ಶ್ರೇಯಃ 

ಪ್ರದವೂ ಆಗುವಂತೆ ಮಾಡಿದರು. ಷಟ್‌ಸ್ಪಲ ಮೂರ್ತಿಗಳಾಗಿದ್ದ ಚನ್ನಬಸವಣ್ಣ 
ಸಳದ ಅಧಿಕೃ ತರಿಗೆ ದೀಕ್ಸೆ ದೊರಕುತ್ತಿ ತ್ರ. ಬಸವಣ್ಣ ನವರು, ಅಲ್ಲಮಪ್ರಭು 
ಗಳವರು, ಸಿದ್ಧರಾಮದೇವರು.' ಮಹಾದೇವಿಯಕ್ಕಗಳು ಸಾಧಕರ ಕೈಹಿಡಿದು ಯಾರು 
ಯಾರನ್ನು ಎಲ್ಲಿ ಎಲ್ಲಿ ಮುಟ್ಟಿ ಸಬೇಕೋ ಅಲ್ಲಿ ಅಲ್ಲಿಗೆ ಒಯ್ದು ಮುಟ್ಟಿಸುತ್ತಿದ್ದರು. 
ಇದರಿಂದ ಅನುಭವ ಮಂಟಿಪವು ಕೇವಲ ಜ್ಞಾನಪಾಂಡಿತ್ಯಗಳಿಂದ ಕೊಬ್ಬಿದ ಕೆಲವು 
ಪಾಂಡಿತ್ಯದ ವಾದ ಸಂತೆಯಾಗದೆ ಸಜೀವ ಸಾಧಕರ ಒಂದು ಪ್ರಯೋಗ ಕ್ಷೇತ್ರ 
ವಾಯಿತು. ದಿದ್ಧಕ್ಸುಗಳೂ, ಜಿಜ್ಞಾಸುಗಳೂ, ಜ್ಞಾನಭಿಕ್ಟುಗಳೂ, ಭಕ್ಕೆಮಾರ್ಗಾನು 
ಯಾಯಿಗಳೂ, ಉತ್ಸಟ ಯೋಗಿಗಳೂ ಎಲ್ಲರೂ ನೆರೆಯಲು ಅನುವಾಯಿತು. 

ವೀರಶೈವ ಅನುಭಾವಿಗಳು ತಮ್ಮ ಜೀವನದ ಜೇನ ಕೊಡಗಳನ್ನು ಅನುಭವ 
ಮಂಟಪದಲ್ಲಿ ಶೇಖರಿಸಿ ಜೇನು ಹೊಂಡವನ್ನೇ ನಿರ್ಮಾಣ ಮಾಡಿಬಿಟ್ಟರು. ಇದರಲ್ಲಿ 
ಎಲ್ಲ ಪುಷ್ಪಗಳ ಸೌರಭ ಪರಿಮಳ ಸವಿಗಳು ಬೆರೆತುಕೊಂಡಿವೆ. ಎಲ್ಲ ಧರ್ಮಗಳೂ 
ಒಂದೊಂದು ಜಾಡನ್ನು ಹಿಡಿಯಹೋಗಿ ಕಂಡ ಸತ್ಯದ ಕೇಂದ್ರವನ್ನೇ ವೀರಶೈವ 
ಧರ್ಮವು ಆರಿಸಿತು. ಇದು ಎಲ್ಲ ಧರ್ಮಗಳ ಸಾರವಾಯಿತು. ಅಂತೆಯೇ ವಿಶ್ವ 


ಶಿವಾನುಭವ ಮಂಟಪವೂ ಶಿ ಶ್ರೀ ಬಸವಣ್ಣ 4448 ೩೯೧ 


ಧರ್ಮವೆನಿಸಿಕೊಳ್ಳಲು ಪೂರ್ಣ ಅರ್ಹತೆಯನ್ನು ನಡೆಯಿತು. ವಿಶ್ವಧರ್ಮವನ್ನ್ಲೇ 
ಗುರಿಯಾಗಿಟ್ಟುಕೊಂಡು ಮಧ್ಯ ಯುಗದಲ್ಲಿ ಅರೇಬಿಯಾ, ಪರ್ಷಿಯಾ ದೇಶಗಳಲ್ಲಿ 
«« ಸೂಫಿ ಧರ್ಮ? ತಲೆಯೆತ್ತಿ ತ ಆದರೆ ಇಸ್ಲಾಮಿನ ಕಟುಧಾರ್ಮಿಯತೆಯನ್ನು 
ತಾಳಲಾರದೆ ಅದು ಒಂದು ಮಹತ್ವದ ಸ್ವರೂಪ "ತಾಳಿ ಅಲ್ಲಿ ಇಲ್ಲಿ ತಲೆ ಮರೆಸಿಕೊಳ್ಳ 
ಬೇಕಾಯಿತು. ಹೀಗೆಯೇ ps ಸಾ ಪಿಸಲೆತ್ಲಿಸಿದ ಧನು ಸ್ವಲ ನೇ 
ದಿನಗಳಲ್ಲಿ ಮುಳುಗಿಹೋಯಿತು. ಆದರೆ ನೇರತೈನ. ಧರ್ಮ ಜೀವಂತ ನೊ 
ಉಳಿದಿದೆ. ಅನುಭವ ಮಂಟಪದ ಮಹಾನುಭಾವಿಗಳ ಕೃತಿಗಳು ನಾಡವರ ಕೊರಳಲ್ಲಿ 
ಮುಕ್ತೆಮಣಿಗಳಾಗಿ ರಾರಾಜಿಸುತ್ತಿವೆ. ಇಂದಿನ ಜಗತ್ತಿನ ಧರ್ಮ ಹಾಗೂ ಜೀವನ 
ಸಮಸ್ಯೆಗಳಿಗೆ ತನ್ನಲ್ಲಿ ನಿವಾರಣೋಷಾಯವನ್ನು ಧರಿಸಿದೆಯೋ ಏನೋ? ಜಗತ್ತಿನ 
ಕಲ್ಯಾಣಕ್ಕೆ ಅವಶ್ಯಕವಾದ ಬೆಳಕನ್ನು ನೀಡುವ ಸೌಭಾಗ್ಯವನ್ನು ಅನುಭವ ಮಂಟಪದ 
ಶಿವಾನುಭವಿಗಳು ಕನ್ನಡ ನಾಡಿಗೆ ಒದಗಿಸಿಕೊಟ್ಟರಬಾರದೇತಕ್ಕೆ? 

ಅನುಭವ ಮಂಟಪದ ಅಧ್ಯಕ್ಷರು ಪ್ರಭುದೇವರೆಂಬುವದನ್ನು ಈ ಮೊದಲೇ 
ಹೇಳಿದ್ದೇವೆ. ಅವರೆ ಅಧ್ಯ ಕ್ಲತೆಯ ಪೀಠದ ಹೆಸರು ಶೂನ್ಯ ಸಿಂಹಾಸನವೆಂದು 
ಸುಪ್ರ ಸಿದ್ಧ ಮಾದುದು. ಈ ಶೂನ್ಯ ಸಿಂಹಾಸನ ವರ್ಣನೆಯು ಬೀರತೈನ ಧಾರ್ಮಿಕ 

ಗ್ರಂಥಗಳಲ್ಲಿ ಅನೇಕ ತರಹೆದಿಂದ ಓರ್ಣಿಸಲ್ಪಟ್ಟಿರುತ್ತದೆ. ಚಾಮರಸಕನಿಗಳು ತಮ್ಮ 

ಎಳ ಬಸವಪುರಾಣದಲ್ಲಿ ಚೆನ್ನಾಗಿ ಪ್ರತಿಷಾದಿಸಿರುತ್ತಾ ಕೆ. 

ಶ್ರೀ ನೀಲಾಂಬಿಕಾದೇನಿಯವರು-- 

4 ಅಷ್ಟ ದಳ ಕಮಲದ ಹೊಗಲ್ಲವಿಡಿದು ಶೂನ್ಯಸಿಂಹಾಸನಕ್ಕೆ ಧವನ 
ಜಿಳುುತ್ತತ್ತು, ಚಂದ್ರಕಾಂತದ ಶಿಲೆಯಲ್ಲಿ ಪಶ್ಚಿಮ ದ್ವಾರಮಂ 
ತೆಗೆದು ನೋಡುವರೆ ವಿಪರೀತ್ಕ ಏಕೋಭಾವವೆಂಬುದೊಂದು ಕಂಭ! 
ಅದಕ್ಕೆ ಅನೇಕ ಚಿತ್ರಂಗಳಡಗಿದ ಪ್ರಜೆಯೊಳಗೆ ಬ್ರಹ್ಮರಂಧ್ರನೆಂಬ 
ಮಸ್ತಕದ ಮೇಲೆ ಪವಳಹಾರದ ಪಂಜರಮಂ ಕಟ್ಟಿ ಸಂಚಮೌಕ್ಷಿಕದ 

B ಮಾಲೆಯನಿಳೆಯಬಿಟ್ಟು ಮಲಕ್ಕು ಮಲಕ್ಕಿನ ನಡುವೆ ಕಟ್ಟದುವು ನವರತ್ನ 
ಗೊಂಡೆಯಂಗಳು ಕಾಳಿಕೆಯ ಕಪ್ಪಡವದಕೆ ಮೇಲು ಹೊದಿಕೆ । ಉಲುಹಿ 
ನರಳೆಲೆಯ ಬಳಸುದೋರಣನವ ಕಟ್ಟ ದಶವಾಯುಗಳನೊಂದುಮಾಡಿ 
ಲಿಂಗಸುಖವಾಯುವ ಸಂತೈಸಿ ಅಲವಟ್ಟಿ ನಂ ಮಾಡಿ ಲಂಬಿಸಿದ ಮಂದಾ 
ವಿಲನ ಮಲಗಂ ಮಾಡಿ ಹರುಷನೀನ ವಸಂತನ ಚೌಕವಟ್ಟಗೆಯ 
ಆಸನವಂ ಮಾಡಿ ನವನಾಳಸುನಾಳದೊಳು ಮೊರೆವ ಶಬ್ದಮಂ ಶುಕಪಿಕ 
ಭ್ರ ಮರಾಮೋದಮಂ ಮಾಡಿ | ಪರಮಶಾಂತಿಯೆಂಬ ಕೈತ್ಯಾಕಾರ 
ಸೋಂಕಿನ ಚೂತಫಲಂಗಳಂ ಹಾಸಿ ಉತ್ತರದ್ವಾರವೆಂಬ ನುಸುಳು 
ಗಂಡಿಯಂ ರಚಿಸಿ ಪೂರ್ವಯೋಗಂಗಳೆಂಬ ಸೋಪಾನಮಂ ಮಾಡಿ 
ಪಶ್ಚಿಮ ದ್ವಾ ರವೆಂಬ ನಿಜದ್ವಾ ರಮಂ. ಮಾಡಿ ಸಪ್ತವಿಸನ ಪಂಚೇಂದ್ರಿ 
ಯಂಗಳೆಂಬ ಸೂ ಕ್ಲಿಯನಿಕ್ಸಿ ೫00 ನಮಾ 3ಡಿಸಿ ಊಧ್ವ ೯ ಚಕ್ರ 
ವೆಂಬ ಮೇಲುಪ್ಪರಿಗೆಯಂ ಮಾಡಿ ಚಂದ್ರ ಸ ಸೂರ್ಯರೆಂಬ ದಿ  ನಹಂಗಳೆಂ 
ಬೆಳಗಿ ಶಿವೋಹವೆಂಬ ಶಿಖರಿಯ ಮೇಲೆ ಮಹಾಜ್ಞಾ ನಪ್ರಕಾಕವೆಂಬ 


೩೯೨ ಬಸವತತ್ವ ರತ್ನಾಕರ 


ಹೊನ್ನ ಕಲಶವ ಸಿಂಗಾರವಂ ಮಾಡಿ ನಿಶ್ಯೂನ್ಯ ನಿರಾಳವೆಂಬ ಶೂನ್ಯ 
ಸಿಂಹಾಸನಮಂ ಮಾಡಿದ ಬಸವಪ್ರಿಯ ಕೂಡಲ ಚನ್ನಸಂಗನಲ್ಲಿ ಎನ್ನ 
ಪರಮಗುರು ಸಂಗನ ಬಸವಣ್ಣ |? 

ಶ್ರೀ ಹೆಡಸದ ಅಪ್ಪಣ ನವರು. 

"ನೆಲನ 'ಹೊದ್ದದು ಆಕಾಶ ಮುಟ್ಟಿದು ಎಡಲೊಂದು ರೂಪಿಲ್ಲ 
ಭಾವವೆಂಬ ಜ್ಞಾನವೇ ನಿವಾಸ, ನಿಲುವೇ ಭಕ್ತಿ ನಿರಹೆಂಕಾರವೇ ಶಿಖರ 
ಮಹದಹಂಕಾರವೇ ಶೃಂಗಾರ ಕಳಸಪತ್ರದನನ ಕಮಲ ಸಿಂಹಾಸನದ 
ನಿತ್ಯ ಮಲಗು ನಿಜವೆಂಬ ವಿಸ್ತಾರದಲ್ಲಿ ನಿತ್ಯನಿರಾಳವೆಂಬ ಮಹಾ ಘನವು 
ಬಂದು ಮೂರ್ತಗೊಳ್ಳಲು ಕಾಯದಕಂಗೆ ಕಾಣಬಾರದು ಮಗದ ಮುಂದೆ 
ಅಳವಡದು, ಭಾನದ ಬಗೆಗೆ ಮೈದೋರದು'' 

ಎಂಬುದಾಗಿ ವರ್ಣಿಸಿರುವರು. 
ಶೂನ್ಯಸಿಂಹಾಸನದ ಮೇಲೆ ಕುಳಿತುಕೊಂಡಿರುವ ಪ್ರಭುದೇವರನ್ನು ಶ್ರೀ ಅಪ್ಪಣ್ಣ 
ನವರು ಸ್ತುತಿಸಿರುವ ರೀತಿಯು 
ಶೂನ್ಯಸಂಪಾದನೆ... ಪುಟ ೩೬೨ 

"" ನಿರಾಕಾರದ ಶಕ್ತಿಯಲ್ಲಿ ನಿರಾಳವೆಂಬ ತನು ನಿಃಶೂನ್ಯವೆಂಬ 
ಸಿಂಹಾಸನದ ಮೇಲೆ ಘನವಾಗಿ ತೊಳಗಿ ಬೆಳಗುತ್ತಿರ್ದನು. ದೆಶೆಯಲ್ಲಿ 
ಮುಖವಾಗಿ ಮುಖವೆಲ್ಲ ಜಗವಾಗಿ ಅಖಂಡ ಪರಿಪೂರ್ಣ ಪರಬ್ರಹ 
ತಾನಾದನು. ಈ ಮಹಿಮನ ನೆನೆದರೆ ಮನೋಮುಕ್ತಿ ಕಂಡರೆ ರೂಪು 
ಮುಕ್ತಿ ನುಡಿಸಿದರೆ ಶಬ್ದಮುಕ್ತಿ ಸಂಗವ ಮಾಡಿದರೆ ಸರ್ವಾಂಗಲಿಂಗೈಕ್ಯ 
ಬಸವಪ್ರಿಯ ಕೂಡಲ ಚನ್ನಸಂಗಯ್ಯ ನಿಮ್ಮ ಪ್ರಭುವಿನ ಶ್ರೀಪಾದಕ್ಕೆ 
ಶರಣೆಂದು ಬದುಕಿದೆನು. 
ಶ್ರೀ ಸೊಡ್ಡಳ ಬಾಚರಸರು- 

" ಬರದಲ್ಲಿ ಅರಗುಗೊಂಡವಗೆ ಅಮೃತ ಸಿಕ್ಕಿದಂತೆ ಜರಾಮರಣ 
ದುಃಖ ಮರುಜೀವಣಿಯ ಕಂಡಂತೆ ಭವದ ಬಾಗಿಲ ಹೊಗದೆ ಬದುಕಿದೆ 
ನಯ್ಯಾ ನಿತ್ಯವ ಕಂಡು ಒಳಗೆ ಬೆಳಗುವ ಪ್ರಕಾಶ ಹೊರಗೆ ಮೂರ್ತಿ 
ಗೊಂಡಂತೆ ಕಂಗಳಿಗೆ ಮಂಗಳವಾಯಿತ್ತಯ್ಯ ಮಹಾ ಘನದಲ್ಲಿ ಸಾಕಾರ 
ಸೊಡ್ಡಳನ ಶರಣ ಪ್ರಭುವಿಗೆ ನಮೋ ನಮೋ ಎನುತಿರ್ದಿನು.?' 


ಶ್ರೀ ಕಕ್ಕಯ್ಯನವರು-- 

" ಕಷ್ಟಕುಲದಲ್ಲಿ ಹುಟ್ಟಿದ ಕರ್ಮವ ಕಳೆದು ಮುಟ್ಟಿ ಪಾವನವ 
ಮಾಡಿ ಕೊಟ್ಟ ನೆಯ್ಯ ಎನ್ನ ಕರಸ್ಥಲಕ್ಕೆ ಲಿಂಗವ. ಆ ಲಿಂಗ ಬಂದು 
ಸೋಂಕಲೊಡನೆ ಎನ್ನ ಸರ್ವಾಂಗದ ಅನಲೋಹವಳಿಯಿತ್ತಯ್ಯ. 
ಎನ್ನ ತನುವಿನಲ್ಲಿ ಗುರುವ ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಲಿಂಗವ ನೆಲೆ 
ಗೊಳಿಸಿದ, ಎನ್ನ ಧನದಲ್ಲಿ ಜಂಗಮ ನೆಲೆಗೊಳಿಸಿದ, ಎನ್ನ ಅರುವಿನಲ್ಲಿ 


ಶಿವಾನುಭವ ಮಂಟಪವೂ. ಶ್ರೀ ಬಸನಣ್ಣನವರೂ ೩೯೩ 


ಪ್ರಸಾದವ ನೆಲೆಗೊಳಿಸಿ, ಇಂತೀ ತ್ರಿವಿಧಸ್ಲಾನ ಶುದ್ಧವ ಮಾಡಿದ 
ಬಸವಣ್ಣನ ಕರುಣದಿಂದೆ ಪ್ರಭುವಿನ. ಶ್ರೀಪಾದವ ಕಂಡು ಬದುಕಿದೆನು 
ಕಾಣಾ ಅಭಿನವ ಮಲ್ಲಿಕಾರ್ಜುನಾ” 


ಇನ್ನೂ ಅನೇಕ ಶರಣರು ಶೂನ್ಯಸಿಂಹಾಸನದ ಮೇಲೆ ಕುಳಿತ ಪ್ರಭುವನ್ನು 
ಸ್ತೋತ್ರ ಮಾಡಿರುತ್ತಾರೆ. ಈ ಪ್ರಕಾರ ಸ್ತೋತ್ರ ಮಾಡಿರುವದನ್ನು ನೋಡಿದಕೆ ಆ 
ಶೂನ್ಯಸಿಂಹಾಸನದ 'ಯೋಗ್ಯತೆಯು ಅದೆಷ್ಟರಮಟ್ಟಿಗಿರುತ್ತದೆಂದು ತಿಳಿದುಬರುತ್ತದೆ. 

ಶೂನ್ಯ ಶಬ್ದಕ್ಕೆ ಅನೇಕಾರ್ಥಗಳಿವೆ. ಮುಂಡೆ ಸಿಂಹಾಸನವೆಂಬುವ ಪದವಿರು 
ವದರಿಂದ ಅದಕ್ಕನುಗುಣವಾಗಿ ಅರ್ಥವನ್ನೂ ಮಾಡಬೇಕಾಗುತ್ತದೆ. 

ಶ್ರೀ ಉತ್ತಂಗಿ ಚನ್ನಪ್ಪನವರು, “ಶೂನ್ಯವೆಂಬುವ ಶಬ್ದವು ಬೌದ್ಧರ ಗ್ರಂಥಗಳಲ್ಲಿ 
ನಿಶೇಷವಾಗಿ ಬರುತ್ತದೆ. ಅದು ಅಲ್ಲಿಂದ ತೆಗೆದುಕೊಂಡದ್ದೆಂದು ಯಾರೂ ತರ್ಕಿಸ 
ಲಾಗದು. ಅದಕ್ಕೂ ಇದಕ್ಕೂ ಅರ್ಥದಲ್ಲಿ ಬಹಳ ವ್ಯತ್ಯಾಸ ಇರುತ್ತದೆ. ಶೂನ್ಯ 
ಸಂಪಾದನೆ ಎಂದರೆ ನಾಜ್ಮನಕ್ಕಗೋಚರವಾಗಿದ್ದು, ಬುದ್ಧಿಗೆ ಕೇವಲ ಶೂನ್ಯವಾಗಿ 
ತೋರುವದೋ ಅಂತಹ ಪರಬ್ರಹ್ಮ ವಸ್ತುವನ್ನು ಅನುಭವದಿಂದ ಸಂಪಾದಿಸುವದೇ 
ಶೂನ್ಯಸಂಪಾದನೆಯು. : ಇದರಿಂದ ನೀರಶೈವರ ಶೂನ್ಯವೆಂದರೆ ಬುದ್ಧನ ನಿರ್ನಿಕಾರ 
ಶೂನ್ಯವಲ್ಲ; ಅದ್ವೈತಿಗಳ ಜಗನ್ಮಿಥ್ಯವಲ್ಲ; ದ್ವೈತರ ಜೀವ ಪರಮಾತ್ಮರ ಭೇದವಲ್ಲ; 
ಅದು ಶಕ್ತಿನಿಶಿಷ್ಟಾದ್ರೈ ತವು. ಜಗತ್ತೂ ಜೀವನವೂ ಪರಬ್ರಹ್ಮನಂತೆ ಸತ್ಯವಸ್ತು 
ಗಳೆಂದೂ, ಕೊನೆಗೆ ಅವೆಲ್ಲವೂ ಸರಬ್ರಹ್ಮನಲ್ಲಿ ಲೀನವಾಗಿ ಅವನಲ್ಲಿಯೇ ಅಡಗಿ 
ಕೊಂಡಿರುವವೆಂದೂ ಅದು ಹೇಳುತ್ತದೆ”? ಎಂದು ಹೇಳಿರುವರು. 

ಈ ಅವ್ಯಕ್ತಸ್ಥಿತಿಗೆ ವೀರಶೈವ ಧರ್ಮದಲ್ಲಿ ನಿಷ್ಕಲವೆಂದೆನ್ನು ತ್ತಾರೆ. ಪದಾರ್ಥಕ್ಕೂ 
ಅದರೊಳಗಿನ ಶಕ್ತಿಗೂ, ಲೋಹ ಚುಂಬಕಕ್ಟೂ ಅದರ ಆಕರ್ಷಣ ಶಕ್ತಿಗೂ, 
ಸೂರ್ಯನಿಗೂ ಅದರ ಕಿರಣಗಳಿಗೂ ಇರುವ ಸಂಬಂಧವೇ ಜೀವ ಪರಬ್ರಹ್ಮರ 
ಸಂಬಂಧವು. ಶೂನ್ಯಸಂಪಾದನೆಯಲ್ಲಿ ಅನುಭವಕ್ಕೆ ಬರಬೇಕಾದ ಇನ್ನೊಂದು 
ನಿಷಯವೇನೆಂದರಿ- 

"ಜೀವನು ತನ್ನ ವ್ಯಕ್ತಿತ್ವವನ್ನು ಪರಬ್ರ ಹ್ಮದಲ್ಲಿ ಸಂಪೂರ್ಣವಡಗಿಸಿ ಶೂನ್ಯತ್ವ 
ವನ್ನು ಸಂಪಾದಿಸುವನು. ಆ ಶೂನ್ಯ ಸಂಪಾದನೆಯಾಗಬೇಕಾದರೆ ಇದಕ್ಕೆ ವಿರೋಧ 
ವಾಗಿ ಪೂರ್ವದಲ್ಲಿ ಸಂಪಾದಿಸಲ್ಪಟ್ಟರುವ ಅಹಂಕಾರವು ಮೊಟ್ಟ ಮೊದಲು ಶೂನ್ಯ 
ವಾಗಬೇಕು. ಇಲ್ಲಿ ನೀರಶೈನ ಭಾಷೆಯಲ್ಲಿ ಹೇಳಬೇಕಾದರೆ, ಅಂಗಾಂಗನೆಲ್ಲ. ಲಿಂಗಾಂಗ 
ಇಗಬೇಕೆನ್ನುವದೇ ಆಗಿರುತ್ತದೆ. ಇದಕ್ಕೆ ಆಧುನಿಕ ಮನಶ್ಶಾಸ್ತ್ರವು ೆ ಸಬ್ಲಿಮೇಷನ್‌' 
ಔನ್ನತ್ಯವೆಂದು ಹೆಸರು ಕೊಟ್ಟಿ ರುವರು. ಈ ಐಕೃಸ್ಥಿತಿಯನ್ನು ಇಲ್ಲವೆ ಲಿಂಗಾಂಗ 
ಸಾಮರಸ್ಯದ ಅನುಭವವನ್ನು ಯಾವ ತತ್ವ ಸಿದ್ಧಾಂತದ ಭಾಷೆಯಿಂದಲೂ ವಿವರಿಸಿ 
ಹೇಳಲಾಗದು.” | 

ಈ ಅನುಭವ ಗೋಸ್ಕಿಯಲ್ಲಿ ಒಬ್ಬೊಬ್ಬ ಶರಣರು ಒಂದೊಂದು ವಿಷಯದ 
ಚರ್ಚೆಯಲ್ಲಿ ಪ್ರಮುಖರಾಗಿರುತ್ತಾರೆ. ಯಾವ ಪ್ರಕರಣದಲ್ಲಿ ಯಾರು ಪ್ರಮುಖ 
ರಾಗಿರುತ್ತಿದ್ದರೋ ಅಂತಹ ಸಂಪಾದನೆಗೆ ಅವರವರ ಹೆಸರು ಬಿದ್ದಿರುತ್ತದೆ. ಇಂತಹೆ 
ಸಂಪಾದನೆಗಳೆಲ್ಲ ಕೂಡಿ ಶೂನ್ಯಸಂಪಾದನೆ ಎಂಬುವ ಹೆಸರನ್ನು ಪಡೆದಿರುತ್ತದೆ. 


ತ್ತಿ | ಬಸವತತ್ವ ರತ್ನಾಕರ 


ಅವುಗಳಲ್ಲಿ " ಶ್ರೀ ಸಿದ್ಧ ರಾಮೇಶ್ವರ ಗುರುಕರುಣ' ಎಂಬುವ ಸಂಪಾದನೆಯ ಕೊಂಚ 
ಭಾಗವನ್ನು ನಮ್ಮ ವಾಚಕರ ತ್‌” ಇಲ್ಲಿ ಸಂಕ್ಷೇಪವಾಗಿ ಕೊಡುತ್ತೆ ವೆ. 

ಶ್ರೀ ಸಿದ್ದರಾಮದೇವರು ಪ್ರ ಪ ಸ್ರ ಭುದೇವಶೊಡನೆ” ಕೂಡಿಕೊಂಡು ಕಲ್ಯಾಣಪಟ್ಟಣಕ್ಕೆ 
ಬಂದರು. ಆಗ ಶಿವಾನುಭವ ಸೋಸಿ ಯಲ್ಲಿ ಭಾಗವಹಿಸುವುದಕ್ಟೋಸ್ಕರ ಪ್ರಯತ್ನಿ 
ಸಿದರು.. ಆದರೆ ಶ್ರೀ ಸಿದ್ದ ರಾಮ ಶಿವಯೋಗಿಗಳಿಗೆ ಲಿಂಗಧಾರಣವು ಕೋ ಕಾರಣ 
ಅವರ ಪ್ರವೇಶಕ್ಕೆ ಗಾ ಅಡ್ಡಿಯನ್ನು ಮಾಡಿದರು. ಆ ಕಾಲಕ್ಕೆ ಅನೇಕ ಮನೋ 
ಹಚು ಜಾನ "ಪ್ರಶ್ನೋತ್ತರಗಳು ಶರಣರ ಸಭೆಯಲ್ಲಿ ನಡೆದಿರುತ್ತ ವೆ. ಅವುಗಳು 
ನಿಸ್ತಾರವಾಗಿದ್ದರೂ ಕೆಲವು ಪ್ರಶ್ಲೊ ಸೀತ್ರರಗಳನ್ನು ಇಲ್ಲಿ ನೋಡೋಣ. 

ಪ್ರ ಭುಜೇವರು, ಬಸನ ಚನ್ನಬಸವರಾಜದೇವರು, ಮಡಿವಳ 
ರೇ ಮುಖ್ಯರಾದ ಅಸಂಖ್ಯಾತ ಮಹಾ ಪುರಾತನರು ಮಹಾನುಭಾವ 
ಸದ್ಗೋಸ್ಕಿಯಂ ಮಾಡುತ್ತಿರ್ಪ ಪ್ರಸ್ತಾವದೊಳು ಪರಶಿವ ಯೋಗೀಶ್ವರನಸ್ಪ ಸಿದ್ಧ 
ರಾಮಯ್ಯದೇವರು ಪ್ರಭುದೇವರ ಕೂಡೆ, ನಿಮ್ಮ ಕರಸ್ಥಲದ ಲಿಂಗದ ನಿಜವ ಬಸವರಾಜ 
ದೇವರಿಂದ ಹೇಳಿಸಿಹೆನೆಂದು ಕರೆದುಕೊಂಡು ಬಂದಿರಿ. ಆ ಲಿಂಗದ ನಿಜಮಂ ಸನಿರೂಪಿ 
ಸೆಂದು ಬಿನ್ನೈಸುವ ಪ್ರಸ್ತಾನದ ವಚನ. 

ಸ ಅಯ್ಯ, ಕಾಯ ಲಿಂಗವೊ? ಕಾಯದಲ್ಲಿ ಸಾರಿಪ್ಪ ಲಿಂಗ 
ಲಿಂಗವೊ? ಪ್ರಾಣ ಲಿಂಗವೊ? ಪ್ರಾಣದಲ್ಲಿ ಸಾರಿಪ್ಸ ಲಿಂಗ ಲಿಂಗವೊ? 
ಜ್ಞಾನ ಲಿಂಗವೊ? ಜ್ಞಾನದ ಮೊನೆಯಲ್ಲಿ ಬೆಳಗುವ ಲಿಂಗ ಲಿಂಗವೊ? 
ಲಿಂಗ ಪ್ರಾಣಲಿಂಗವೆಂದರಿಯೆನು, ನಿಮ್ಮ ಕಾಯದ ಕರಸಲವ ಸಾರಿದ 
ಲಿಂಗ ಪ್ರಾಣದೊಳಗೆ ವೇದ್ಯವಾದ ಪರಿಯನುಪದೇಶಿಸಿ ಕೃಪೆಯ ಮಾಡಾ 
ಪ್ರಭುವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನಾ'' 

ಹೀಗೆ ಸಿದ್ದರಾಮದೇವರು ಪ್ರಭುದೇವರಿಗೆ ಬಿನೆ ಸಪಸಿಕೊಳ್ಳ ಲು ಪ್ರಭುದೇವರು ಬಸವಣ್ಣ 


ನವರಿಗೆ ತಿಳಿಸಲು, ಬಸವಣ್ಣ. ನವರು ಹಸಿದ ರಾಮನ ಭೀತ ತ ಲಿಂಗವಿಲ್ಲದಿರುವದನ್ನು 
ಕಂಡುಪ ಸ್ರಭುದೇವರನ್ನು' ಜತ 


ಎನ್ನ ಕಾಯದ ಕರಸ್ಥಲದಲ್ಲಿ ಅಲ್ಲಮಪ್ರಭುದೇವರ ಕಂಡೆನು. 
ಎನ್ನ ಮನದ ಕರಸ್ಥಲದಲ್ಲಿ ಚನ್ನ ಬಸವಣ 2ನ ಕಂಡೆನು. ಎನ್ನ ಅರಿವಿನ 
ಕರಸ್ನಲದಲ್ಲಿ ಮಿಡ್‌ ನ ಕುತ ಒಳಗು ಹೊರಗು ಒಳಗೆಂಬ 
ಭೇದನನರಿಯದೆ ಇದ್ದೆನು "(ಇಡಲಸಂಗಮದೇವಯ್ಯ ನಿಮ್ಮ ಶರಣರು 
ಸಾವನವ ಮಾಡಿದ ಪರಿಣಾಮವ ಅಂತಿಂತೆನಲಮ್ಮದೆ, ನಮೋ ನಮೋ 
ಎನುತಿರ್ದೆನು.?' 
ಹೀಗೆಂದು ನಮಸ್ವರಿಸುತ್ತ, ಸಿದ್ಧ ರಾಮಯ ನವರಿಗೆ ಲಿಂಗವಿಲ್ಲದಿದ್ದರೆ ಎನ್ನ ಮನ 
ಒಪ್ಪದೆಂದು ಹೇಳುತ್ತ, 


64 ಸಮಯನಿರುದ್ದ ಕಂಜಿ ನಿನಯವ ನುಡಿನೆ, ಕೊಂದರೆ ಕೊಲ್ಲು 
ಕಾಯಿದರೆ ಕಾಯಿ "ಎನ್ನು ವರೆಂದು ಮನಹಿಡಿಯದು ಕೂಡಲಸಂಗಮ 
ದೇವಾ” 


ಶಿವಾನುಭವ ನುಂಟಿಪವೂ ಶ್ರೀ ಬಸವಣ್ಣನನರೂ ೩೯೫ 


ಹೀಗೆ ಬಸವಣ್ಣನವರು ಲಿಂಗವಿಲ್ಲದವರಿಗೆ ನನ್ನ ಮನಸ್ಸು ಒಪ್ಪುವದಿಲ್ಲವೆಂದು ವಿನಮ್ರ 
ರಾಗಿ ಹೇಳಲು, ಆಗ ಶ್ರೀ ಸಿದ್ಧರಾಮದೇವರು-- | 


“ಬೆಳಗು ಬೆಳಗು ಹಳಚುವಲ್ಲಿ ಕತ್ತಲೆ ಉಳಿಯಬಲ್ಲುಡೇ ಅಯ್ಯ? 
ಶರಣರು ಶರಣರು ಮಹಾನುಭಾವ ಗೋಷ್ಠಿಯ ಮಾಡುವಲ್ಲಿ ಸಂಗದೊ 
ಳಿರ್ವವರ ಅಜ್ಞಾನವಳಿದು ನಿಜವನೈದುವರಯ್ಯ? ನಿಮ್ಮ ನುಹಾನು 
ಭಾವದ ಸೊಂಕಿನ ಸೆರಗಿನೊಳಗಿರ್ದು ನಾನು ಪರಮ ಸುಖಿಯಾಗಿ 
ಮಡಿವಾಳನ ಪಾದದಲ್ಲಿ ಮನಮಗ್ನನಾದೆನು ಕಾಣಾ ಪ್ರಭುವೇ ಕಪಿಲ 
ಸಿದ್ಧ ಮಲ್ಲಿಕಾರ್ಜುನಾ'' 


ಆಗ ಶ್ರೀ ಚನ್ನಬಸವಣ್ಣ ನವರು ಸಿದ್ಧರಾಮನ ಮಾತನ್ನು ಕೇಳಿ, ಅಂಗದ ಮೇಲೆ ಲಿಂಗ 
ಸಂಬಂಧ ಇಲ್ಲದವರಿಗೆ ಪ್ರಾಣಲಿಂಗ ಸಂಬಂಧವಿಲ್ಲವೆಂದು ನಿರೂಪಿಸಿದ ವಚನ-- 


"ಅಂಗದ ಮೇಲೆ. ಲಿಂಗನಿಲ್ಲದನ್ನಕ್ಕರ ಪ್ರಾಣಲಿಂಗದಲ್ಲಿ ಪರಿ 
ಣಾಮನನೆಯ್ದುವ ಪರಿ ಎಂತಯ್ಯ? ಅಂಗತ್ರಯವುಳ್ಳವರು ಲಿಂಗತ್ರಯ 
ಸಂಸನ್ನರಾಗಬೇಕು ಒಂದಂಗ ನಿರಹಿತರಾದನರುಂಟಿ? ಕಂಗಳ ನೋಟಕ್ಕೆ 
ಇಂಬಾವುದು ಹೇಳಾ ಒಂದಂಗವ ಬಿಟ್ಟು ಒಂದಂಗವ ತೋರದಾಗಿ ಸಂದು 
ಭೇದನಿಲ್ಲದಿಪ್ಪ ಮಡಿವಾಳನ ನಿಲವು ಕೂಡಲಚನ್ನಸಂಗಯ್ಯನಲ್ಲಿ ನಿನಗೆಂತು 
ಸಾಧ್ಯವಾಯಿತ್ತು ಹೇಳಾ ಸಿದ್ದರಾಮಯ್ಯ 


ಶ್ರೀ ಸಿದ್ಧರಾಮದೇವರ ಪ್ರತ್ಯುತ್ತರ 


" ತನು ಉಂಟೆಂಬ ಭಾವ ಮನದಲ್ಲಿಲ್ಲವಯ್ಯ ಮನ ಉಂಬೆಂಬ 
ಭಾವ ಅರಿವಿನಲ್ಲಿಲ್ಲವಯ್ಯ ಅರಿವುಂಟೆಂಬ ಭಾವ ನುಡಿಯೊಳಗಿಲ್ಲವಯ್ಯ 
ಇಂತೀ ತನು ಮನ ಜ್ಞಾನನೆಂಬ ತ್ರಿವಿಧವು ಏಕಾರ್ಥವಾದ ಬಳಿಕ ಆವ 
ತನುವಿನ ಮೇಲೆ ಸ್ವಾಯತವ ಮಾಡುವೆ? ಎನ್ನ ಕಾಯವೇ ಬಸವಣ್ಣ 
ಎನ್ನ ಪ್ರಾಣಲಿಂಗವೇ ಪ್ರಭುದೇವರು ಕಹಿಲಸಿದ್ದ ಮಲ್ಲಿಕಾರ್ಜುನನಲ್ಲಿ 
ಒಳಗು ಹೊರಗೆಂಬುದಿಲ್ಲ ಕಾಣಾ ಚನ್ನಬಸವಣ್ಣ” 


ಇದಕ್ಕೆ ಶ್ರೀ ಚನ್ನಬಸವಣ್ಣನವರು ಉತ್ತರವನ್ನು ಕೊಡುತ್ತಾರೆ 
ಕ್‌ ಅಂಗವಿಲ್ಲೆಂಬಲ್ಲಿಯೆ ಅಂಗಶಂಕೆ ಬಿಡದು ಲಿಂಗ ಉಂಬಿಂಬಲ್ಲಿಯೆ 
ಲಿಂಗಶಂಕೆ ಬಿಡದು ಇಲ್ಲೆಂಬುದಕ್ಕೆ ಉಂಟಿಂಬುದೇ ಮರಹು ಉಂಬೆಂಬು 
ದಕ್ಕೆ ಇಲ್ಲೆಂಬುದೇ ಮರಹು ಉಂಟಬ್ಲದೆಂಬುದಳಿದುಳಿದಲ್ಲದೆ ಪ್ರಾಣಲಿಂಗ 
ಸಂಬಂಧ ಸ್ವಾಯತವಾಗದು ಕೂಡಲಚನ್ನಸಂಗಯ್ಯನಲಿ ಪ್ರಾಣಲಿಂಗ 
ಸಂಬಂಧ ನಿನಗೆಲ್ಲಿಯದು ಹೇಳಾ ಸಿದ್ಧರಾಮಾ?'' 


ಇಷ್ಟಲಿಂಗವಿಲ್ಲದೆ ಪ್ರಾಣಲಿಂಗದ ಸಂಬಂಧ ಆಗಲಾರದೆಂದು ಚನ್ನಬಸವಣ್ಣನವರು 
ಹೇಳಲು ಪುನಃ ಶ್ರೀ ಸಿದ್ಧರಾಮದೇವರು-- 


೩೯೬ ಬಸವತತ್ವ ರತ್ನಾಕರ 


$6 ತನುವಿದ್ದು ತನುವಿಲ್ಲ ಮನವಿದ್ದು ಮನವಿಲ್ಲ ಭಾವವಿದ್ದು ಭಾವ 
ನಿಲ್ಲವೆಂಬುದಿಲ್ಲ ನೀನೆಂಬುದುಂಬಾಗಿ ಭೃತ್ಯಾಚಾರವಿಲ್ಲ ನಾನೆಂಬು 
ದುಂಟಾಗಿ ಅಹಂಕಾರವಿಲ್ಲ ಕನಿಲಸಿದ್ಧಮಲ್ಲಿನಾಥನಲ್ಲಿ ಲಿಂಗಸಂಗ ನಿರ್ಲೇಪ 
ನೆಂಬುದರನಿದಿರಿಂಗೆ ನುಡಿದು ಹೇಳಬಾರದು ಕಾಣಾ ಚನ್ನಬಸವಣ್ಣ'' 


ಹೀಗೆ ಇವರಿಬ್ಬರ ಉತ್ತರ ಪ ನ್ರತ್ಯುತ್ತ ರಗಳು ನಡೆಯಲಾಗಿ ಶ್ರೀ ಪ್ರಭುದೇವರು ಸಿದ್ಧರಾಮ 


ದೇವರ ಪಕ್ಷವನ್ನು ಹಿಡಿದು, ಚನ ಬಸವಣ್ಣ ನವರಿಗೆ-- 

"" ನಿಮ್ಮನರಿದ ಶರಣರಿಗೆ ಶಿವಪೂಜೆಯ ಮಾಡುವ ದಂದುಗವೇಕೋ 
ಒಲುಮೆಯ ಕೂಟಕ್ಕೆ ಹಾಸಿಕೆಯ ಹಂಗೇಕೆ? ಬೇಟದ ಮರುಳಿಂಗೆ 
ಲಜ್ಜೆ ಇನ್ನೇಕೋ? ಮಿಸುನಿಯ ಚಿನ್ನಕ್ಕೆ ವಕೆಗಲ್ಲಿನ ಹಂಗೇಕೆ? 
ಗುಹೇಶ್ವರ ಲಿಂಗವು ಪ್ರಾಣವಾಗಿಪ್ಪ ಸಿದ್ಧರಾಮಯ್ಯಂಗೆ ಕುರುಹು 
ಮುನ್ನೇಕೋ ಚನ್ನಬಸವಣ್ಣ?'' 


ಶ್ರೀ ಪ್ರಭುದೇವರು 


ಆಕಾಶವನಡರುವಂಗೆ ಅಟ್ಟುಗೋಲ ಹಂಗೇಕೋ? ಸಮುದ್ರವ 
ದಾಟುವಂಗೆ ಹರುಗೋಲ ಹೆಂಗೇಕೋ? ಸೀಮೆಯ ಮಾರಿದ ನಿಸ್ಸೀಮಂಗೆ 
ಸೀಮೆಯ ಹಂಗೇಕೋ? ಗುಹೇಶ್ವ ರ ಲಿಂಗದಲ್ಲಿ ನಿಸ್ಸೀಮ ಸಿದ್ಧ 
ರಾಮಯ್ಯ 0ಗೆ ಲಿಂಗದಿಂದೇನು ಹೇಳಾ “ದ್ದ ರಾಮಯ್ಯ 3 


ಹೀಗೆ ಪ್ರಭುದೇವರು ಹೇಳಲು ಇವರ ಮಾತನ್ನು ಚನ್ನಬಸವಣ್ಣನವರು ಖಂಡಿಸಿ 
ಉತ್ತರೆ ಕೊಡುತ್ತಾರೆ. 


ಶ್ರೀ ಚನ್ನಬಸವೇಶ್ವರರು-- 


« ಆಕಾಶದಲ್ಲಾ ಡುವ ಸಟಿಕ್ಕಾದರೂ ಮೂಲಸೂತ್ರವಿರಬೇಕು. 
ಕಲಿಯಾದಡು ಕಜ್ಜನಿಲ್ಲದಾಗದು ಭೂಮಿಯಿಲ್ಲದೆ ಬಂಡಿ ನಡೆಯುವ 
ದುಂಟಿ? ಲಿಂಗಕ್ಕೆ ಅಂಗಸಂಗವಿಲ್ಲದೆ ನಿಸ್ಸೆಂಗಿ ಎಂದು ನುಡಿಯಬಹುದೆ? 
ಪ್ರಭುವೇ, ಸಟಿವಾಕಾಶವನಡರಿತ್ತೆಂದಡೆ ಪಟದ ಸೂತ್ರದ ಸಂಚ ಕೆಳ 
ಗಿಪ್ಪುದು ನೋಡಾ ವ್ಯೋಮದಲ್ಲಿ ಚರಿಸುವ ಸೋಮಸೂರ್ಯರಿಂದಡೆ 
ಹೇಮಗಿರಿಯ ಸಂಚತಪ್ಪದು ನೋಡಾ ಭೂಮಿಯನೊಲ್ಬದೆ ಗಗನಕ್ಕೆ 
ಹಾರಿದವಂಗೆ ಆ ಫ್ರೋಮುದಲ್ರಿ ನಿಲುವುದಕ್ಕೆ ಒಂದೆಡೆಯುಂಟಿ? ಮಣ್ಣು 
ಮರನನುಳಿದು ತೋರುವ ಹಣ್ಣು ರುಚಿಯುಂಟಿ? ನಮ್ಮ ಕೂಡಲ 
ಚನ್ನಸಂಗನ ಶರಣರೊಳಗಿರ್ದು ಸೀಮೆಯ ಮಾರಿದ ನಿಸ್ಸೀಮನು ಸಿದ್ಧ 
ರಾಮಯ್ಯ ಎಂಬ ಮಾತು ಆಂತಿರಲಯ್ಯ ಪ್ರಭುವೇ?” 


ಇದಕ್ಕೆ ಪುನಃ ಉತ್ತರ ಪ್ರತ್ಯುತ್ತರಗಳು ನಡೆದು, 


ಶಿವಾನುಭವ ಮಂಟಪವೂ ಶ್ರೀ ಬಸನಣ್ಣ ನವರೂ ರ್ಕ 
ಶ್ರೀ ಚನ್ನಬಸವಣ್ಣನವರು 


ಆಚಾರ ಅಂಗದ ಮೇಲೆ ಆಯತವಾದುಜೇ ಇಷ್ಟಲಿಂಗ' ಆ 
ಇಷ್ಟಲಿಂಗವಿಡಿದಿಹುದೇ ಪ್ರಾಣಲಿಂಗ ಸ್ವಾಯತ ಪ್ರಾಣಲಿಂಗ ಉದಯಿಸಿ 
ದಲ್ಲದೆ ಇಷ್ಟಲಿಂಗ ಕಾಣಬಾರದು ಈ ಭೇದವ ಭೇದಿಸಬಲ್ಲರೆ ಕೂಡಲ 
ಸಂಗಯ್ಯನಲ್ಲಿ ಲಿಂಗೈಕ್ಯ ಕಾಣಾ ಪ್ರಭುನೇ?' 


""ತಿಳಿದುಪ್ಪ ಗಟ್ಟಿ ದುಪ್ಪಕ್ಕೆ ಭೇದ ಉಂಟಿ? ದೀಪಕ್ಕೆ ದೀಪ್ಮಿಗೆ 
ಭಿನ್ನ ಉಂಟಿ? ಆತ ಕ್ರೆಯೂ ಕ್ಕೆ ಯೂ ಹಂಗುಂಟಿ? ಕಿ ರಕ್ಕೆ ಯೂ 
ಸ್ವಾದಕ್ಕೆಯೂ ಭಿನ್ನ ಉಂಟಿ? ಇ ಕಾರಣ ಸ ಜಟ ಸ್‌ 
ವೆಂದರಿದು ಅಂಗಲಿಂಗ ಸಂಬಂಧವಿಲ್ಲದವರ ಸಂಗಭಂಗವೆಂದು ಕೂಡಲ 
ಚನ್ನಸಂಗಯ್ಯ ನ ಶರಣರು ಮೆಚ ಫ್ಸರಯ್ಯ ಪ್ರಭುವೇ”? 


ಹೀಗೆ ಚನ್ನಬಸವಣ್ಣನವರು ಸಿದ್ದರಾಮಯ್ಯನವರಿಗೆ ಲಿಂಗಸಂಬಂಧನಿಲ್ಲದಿದ್ದರೆ ಶರಣರು 
ಎಂದಿಗೂ ಒಪ್ಪುವದಿಲ್ಲವೆಂದು ಹೇಳುತ್ತ, 


« ಸತಿಸಂಗವತಿಸುಖವೆಂದರಿದಡೇನು? ಗಣಸಾಕ್ಷಿಯಾಗಿ ನಿನಾಹ 
ವಾಗದನ್ನಕ್ಕರ? ಕಣ್ಣು ಕಾಂಬುದೆಂದಡೆ ಕತ್ತಲೆಯಲ್ಲಿ ಕಾಂಬುದೇ 
ಪಪವದಕ! ಕೃ ರ? ಸೂರ್ಯ ಪ್ರಕಾಶದಿಂದ ಕಂಡು ತಾವೇ ಕಂಡೆವೆಂಬ 
ಜಗದ ನಾಣ್ಣು ಡಿಂಕು: ಅಂಗವ ಬಿಟ್ಟು ಆತ:ನುಂಟಿ? ಶಕ್ತಿಯ 
ಬಿಟ್ಟು ಶಿನನುಂಟಿ? ಇದು ಕಾರಣ ಸ್ಥೂಲ ಸಂಸ ಕಾರಣವೆಂಬ 
ತನುತ್ರಯವಿರಲು ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗಸಂಬಂಧ 
ಬೇಡವೆಂದಜಿ ಅಸಂಖ್ಯಾತ ಪ ಕ್ರಮಥಗಣಂಗಳೊಪ್ಪು ಸರೇ ? ಇದು ಕಾರಣ 
ಕೂಡಲಚನ್ನಸಂಗಯ್ಯನಲ್ಲಿ ಇಷ್ಟ ಲಿಂಗ ಸಂಬಂಧವಿಲ್ಲದವರ ಮುಖವ 
'ನೋಡಲಾಗದಯ್ಯ ಪ್ರಭುವೇ” 


ಲಿಂಗವಿಲ್ಲದವರ ಮುಖವನ್ನು ನೋಡಲಾಗದೆಂದು ಚನ್ನಬಸವಣ್ಣನವರು ಅಲ್ಲಿದ್ದ 
ಪ್ರಮಥರ ಮುಖವನ್ನು ನೋಡಿದರು. ಅಂದಿನ ಸಭೆಯಲ್ಲಿ ೭೭೦ ಅಮರಗಣಂಗಳು 
ಕನ್ನಿ ತಂದ್ಹ ರು. ಅವರೆಲ್ಲರೂ ನಿಕಕಾಲಕ್ಕೆ ಪ್ರಚಂಡ ಕರತಾಡನವನ್ನು ಮಾಡಿ 
ಚನ್ನಬಸವಣ್ಣನವರ ವಾದಕ್ಕೆ ಮೆಚ್ಚಿ ಸಂತೋಷ ಪ್ರದರ್ಶನ ಮಾಡಿದರಲ್ಲದೆ ಆ ಸಭೆ 
ಯೆಲ್ಲಿರತಕ್ಕ ಪಾ ಮುಖ್ಯರಾದ ಪ್ರ ಪ್ರತಿಯೊಬ್ಬ pe ಒಂದೊಂದು ವಚನವನ್ನು ಹೇಳಿ 
ಲಿಂಗಧಾರಣೆಗೆ ಸಮರ್ಥನ ಮಾಡಿದರು. ಅಂದಿನ ಸಭೆಯಲ್ಲಿ ಗಂಭೀರವಾದ ಪರಿಸ್ಥಿತಿ 
ಯುಂಟಾಗಿದ್ದಿತು. ಸಿದ್ಧರಾಮನಂತಹ ಶಿವಯೋಗಿವರೇಣ್ಯನಿಗೆ ಬೆಂಬಲವನ್ನು ಕೊಟ್ಟ 
ಪ್ರಭುದೇವರಾದರೂ ಚನ್ನಬಸವಣ್ಣನವರ ವಾದಸರಣಿಯನ್ನು ಮೆಚ್ಚಿ ಸಿದ್ಧರಾಮಣ್ಣ ಸಿಗೆ 
"" ನಮ್ಮ ಶರಣರು ಲಿಂಗವಿಲ್ಲದ್ದರಿಂದ ನಿಮ್ಮ ಪ್ರವೇಶವನ್ನು ಒಪ್ಪುನದಿಲ್ಲ; ನೀವು 
ಈ ನಿರ್ಣಯವನ್ನು ಒಪ್ಪಲೇಬೇಕು'' ಎಂದು ಸಲಹೆ ಕೊಟ್ಟರು. 


ಆಗ ಸಿದ್ದರಾಮಣ್ಣನವರು ಬಹಳ ಭಯಚಕೆತರಾಗಿ ಗಡಗಡ ನಡಗುತ್ತ, 
ಪ್ರಭುದೇವರ ಕಡೆಗೆ ಹೊರಳಿ, 


ರ್ನ ಬಸವತತ್ವ ರತ್ನಾಕರ 


ಶ್ರೀ ಸಿದ್ದರಾಮದೇವರು- 

" ಜಜ್ಜನೇ ಜರಿದು ಬಿಬ್ಬನೇ ಬಿರಿದು ಪ್ರಾಣ ಹಮ್ಮನೇ ಹಾರಿ 
ಭಯಪಟ್ಟು ನಡುನಡುಗಿ ಪ್ರಭುದೇವರ ಪಾದಾಕ್ರಾಂತರಾಗಿ ನಿಮ್ಮ 
ಶರಣರ ಕರುಣವ ಕೃಪೆಮಾಡು ಪ್ರಭುವೇ” 

ಎಂದು ಪ್ರಭುದೇವರಿಗೆ ನಮಸ್ಕರಿಸಿ, ಗುರುವೇ, ನಿಮ್ಮ ಶರಣರ ಕೃಪೆಯು ನನ್ನಮೇಲೆ 
ಆಗುವಂತೆ ಮಾಡಿರೆಂದು ಬೇಡಿಕೊಳ್ಳ ಲು, ಕರುಣಾಶಾಲಿಗಳೂ ದಯಾರ್ದ ಹೈದಯಿ 
ಗಳೂ ಆದ ಶರಣರು ಪ್ರಭುಸ(ವರ' ಮಾತಿಗೆ ಒಪ್ಪಿ ಶ್ರೀ ಚನ್ನ ಬಸವಣ್ಣ ನಂ 
ಸಿದ್ಧರಾಮಣ್ಣನಿಗೆ ಲಿಂಗದೀಕ್ಷೆ ಯನ್ನು ಮಾಡಿಸಿದರು. ಸಭೆಯನ್ಲಿ don ದಿನದ 
ಚನ್ನಬಸವಣ್ಣನವರ ವಿಂಗಪರ ಎ ಎಲ್ಲ ದ ಮನಸ ್ಸನ್ನಾಕ್ರ ಮಿಸಿತು. 
ಆದ್ದರಿಂದಲೇ ಆ ಸಭೆಯಲ್ಲಿ ಚನ್ನಬಸವಣ್ಣನವರಿಗೆ ಆಧಿಕ್ಯವಿದ್ದಿತು. ಧಾರ್ಮಿಕ 
ವಾದದಲ್ಲಿ ಅವರನ್ನು ಹಿಮ್ಮೆಟ್ಟಸುವವರು ಯಾರೂ ಇರಲಿಲ್ಲ. ಹೀಗೆಯೇ ಮೇಲೆ 
ಹೇಳಿದಂತೆ ಈ ವಿಚಾರದಲ್ಲಿಯ ಎಲ್ಲ ಶರಣರ ವಚನಗಳನ್ನೂ ಇಲ್ಲಿ ಕೊಡಲು ಶಕ್ಯವಿಲ್ಲ. 
ವಾದದ ಪದ್ಧತಿಯು ಹೇಗಿತ್ತೆಂಬುದನ್ನು ಇಲ್ಲಿ ಕೊಂಚಮಟ್ಟಿಗೆ ತೋರಿಸಲಾಗಿದೆ. 


ವಿಶೇಷ ತಿಳಿದುಕೊಳ್ಳ ಬೇಕೆನ್ನು ವವರು ಶೂನ್ಯ ಸಂಪಾದನೆಯನ್ನು Ma. 


RON paps ಅರ್ಥ, ಅದು ಮಾಡಿದ ಕಾರ್ಯಗಳು ಮೊದಲಾದ 
ವಿಷಯಗಳನ್ನು ಹೇಳಿದೆವಲ್ಲದೆ ಶ್ರೀ ಸಿದ್ಧರಾಮೇಶ್ವ ರನ ಗುರುಕರುಣ ಸಂಪಾದನೆಯಲ್ಲಿ 
ಕೆಲವು ಅಂಶಗಳನ್ನು ಸಂಕೆ ಕೀಪವಾಗಿ ತೋರಿಸಿಕೊಟ್ಟಿರುತ್ತೇವೆ. ಈ ಶಿವಾನುಭವ 
ಮಂಟಪದ ಕಾರ್ಯಗಳು Tn ಅಚ್ಚಳಿಯದಂತೆ ಉಳಿಯಲು ತಕ್ಕವು 
ಗಳಾಗಿವೆ. ಶಿವಾನುಭವ ಮಂಟಪದ ಅಸ್ತಿತ್ವವೇ ವೀರಶೈವದ ಅಸ್ತಿತ್ವವೆಂದು ಹೇಳುವದು 
ಅತ್ಯಂತ ಯೋಗ್ಯವಾಗಿರುತ್ತ ದೆ. .ಈ ಶಿವಾನುಭವ ಮಂಟಿಸದ ಪುನರುಜ್ಜೀವನವಾಗಿ 
SE ಧರ್ಮವು ಭೂಮಂಡಲದಲ್ಲಿ ತಲೆಯೆತ್ತಿ ಮೆರೆಯುವಂತಾಗಲೆಂದು ಹಾರೈಸು 
ವದು ಪ್ರ ತಿಯೊಬ್ಬ ನೀರಶೈವನ ಕರ್ತವ್ಯವಾಗಿರುತ್ತ ಹ್ಗ ನೀರಶೈವ ಧರ್ಮದ ತತ್ವಗಳು 
ಪ್ರತಿಯೊಬ್ಬರ ಸೃವಯಪನ್ನಾಕರ್ಷಿಸ ಶ್ರೀ ಬಸವಣ್ಣನವರ ಧರ್ಮದ್ವಜವು ವೀರಶೈವ 
ಜಗತ್ತಿನಲ್ಲಿ ಆಚಂದ್ರಾರ್ಕಸರ್ಯಂತರವಾಗಿ ಹಾರಾಡಿ ಶಿವಾನುಭವ ಮಂಟಪವು ಶಿವ 
ಸಮಯಕ್ಕಾಧಾರವಾಗಲೆಂದು ಬಯಸೋಣ. 


ಹದಿನೈದನೆಯ ಪ್ರಕರಣ 
ಶ್ರೀ ಬಸವಣ್ಣನವರೂ ಕನ್ನಡ ಸಾಹಿತ್ಯವೂ 


ಶ್ರೀ ಬಸವಣ್ಣನವರ ಅನಂತ ಕೃತಿಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಅವರು ಮಾಡಿರುವ 
ಉಪಕಾರವು ಅಪಾರವಾದುದಾಗಿದೆ. ಈ ವಿಷಯವನ್ನು ಕನ್ನಡ ನಾಡಿನ ಸಂಡಿತ 
ರೆಲ್ಲರೂ ಮುಕ್ತಕಂಠದಿಂದ ಬಸವಣ್ಣನವರನ್ನು ಪ್ರಶಂಸಿಸುತ್ತಿರುವರು. ಕನ್ನಡ ಕುಲ 
ಪುರೋಹಿತರಾದ ಶ್ರೀಮಾನ್‌ ಆಲೂರು ವೆಂಕಟರಾಯರು, ಬಿ.ಎ., ಎಲ್‌ ಎಲ್‌.ಬಿ. 
ಇವರು ತಮ್ಮ "ಕರ್ಣಾಟಕ ಗತವೈಭವ? ದಲ್ಲಿ ಶ್ರೀ ಬಸವಣ್ಣನವರು ಕನ್ನಡ 
ವಾಜ್ಮಯದ ಉದ್ದಾರಕರಲ್ಲ ಭಾಷಾಜನಕರೆಂದು ಸ್ಪಷ್ಟವಾಗಿ ಬರೆದಿರುವದರಲ್ಲಿ 
ಅತಿಶಯೋಕ್ತಿಯೇನೂ ಇರುವದಿಲ್ಲ; ಅತ್ಯಂತ ನಿಜವಾದ ಮಾತಾಗಿರುತ್ತದೆ. 
ಶ್ರೀ ಬಸವಣ್ಣನವರು ಕನ್ನಡ ಸಾಹಿತ್ಯಪುರುಷರಾಗಬೇಕೆಂಬುವ ಉದ್ದೇಶದಿಂದ 
ಈ ಕಾರ್ಯವನ್ನು ಕೈಗೊಂಡವರಲ್ಲ. ಅವರ ಮುಖ್ಯ ಉದ್ದೇಶವು ಮಾತೃಭಾಷೆಯಲ್ಲೇ 
ಸಾಮಾನ್ಯ ಜನಗಳಿಗೂ ಕೂಡ ಧರ್ಮದ ಬೋದೆಯಾಗಬೇಕೆಂಬುವದು .ಅವರ 
ಮಹತ್ತರವಾದ ಉದ್ದೇಶವಾಗಿದ್ದಿತು. "« ವಕವೃಂತ ಫಲದ್ವಯನ್ಯಾಯ'' ದಂತೆ 
ಈ ಕಾರ್ಯವು ಅವರಿಗೆ ಸಾಧಿಸಿತೆಂದು ಹೇಳಬಹುದು. ಅಂದರೆ ಒಂದೇ ದೇಂಟು, 
ಎರಡು ಫಲ-ಇದರಿಂದ ಕನ್ನಡ ಸಾಹಿತ್ಯದ ಪ್ರಚಂಡತರವಾದ ಬೆಳವಣಿಗೆಯೂ 
ಆಯಿತು. ಅವರ ಧರ್ಮಪ್ರಚಾರದಂತಹ ಶ್ರೇಷ್ಠ ಕಾರ್ಯವೂ ಇದರಿಂದ ಸಾಧಿಸಿ 
ದಂತಾಗಿ ಏಕಕಾಲದಲ್ಲಿ ಎರಡು ಕಾರ್ಯಗಳಾದಂತಾದವು. 


ವಚನವಾಜ್ಮಯದಂತಹ ಒಂದು ದೊಡ್ಡ ವಾಜ್ಮಯವನ್ನು ರಚಿಸಿದರು. ಆದ್ದರಿಂದ 
ಆ ವಾಜ್ಮಯಕ್ಕೆ ಬಸವಣ್ಣನವರೇ ಮೂಲಪುರುಷರು ಅಥವಾ ನಚನನಾಜ್ಮಯಾಚಾರ್ಯ 
ರಾದರು. ಬಸವಣ್ಣ ನವರಿಗಿಂತ ಮೊದಲು ಕೆಲವರು ವಚನಗಳನ್ನು ಬರೆದರೂ ಬಸವಣ್ಣ 
ನವರೇ ಅದರ ಮೂಲಕ್ಕೆ ಕಾರಣಪುರುಷರಾದರು. ರಘುರಾಜನಿಗಿಂತ ಪೂರ್ವದಲ್ಲಿ 
ಅವನ ತಂದೆ ದಿಲೀಪನೂ, ದಿಲೀಪನ ತಂದೆ ಇಕ್ಸ್ಟ್ವಾಕು, ಮನು ಮೊದಲಾದವರಿದ್ದರೂ 
ರಘುವಂಶವೆಂದೀ ಹೆಸರಾಯಿತು. ಇದಕ್ಕೆ ಕಾರಣವಿಷ್ಟೇ ಇರುವದು. ರಘು ಪ್ರಬಲ 
ನಾದ ರಾಜನಾದನು. ದಿಲೀಪನು ವಸಿಷ್ಕನ ನಂದಿನಿಯ ಸೇವೆ ಮಾಡಿ ಪುತ್ರನನ್ನು 
ಪಡೆದುಕೊಂಡನು. ಆ ಕಾಲಕ್ಕೆ ದಿಲೀಪನು ವಸಿಷ್ಠನನ್ನು ಕುರಿತು, 


ರಘುವಂಶ 
ವಂಶಸ್ಕಕರ್ತಾರ ಮನಂತಕೀರ್ತಿಂ ಸುದಕ್ಸಿಣಾಯಾಂ ತನಯಂ ಯಯಾಜೇ?? 


ತನ್ನ ವಂಶಕ್ಕೆ ಕರ್ತೃವಾಗತಕ್ಕಂಥ ಮತ್ತು ಅಸರಿಮಿತ ಕೀರ್ತಿಯುಳ್ಳ ಮಗನನ್ನು 
ಬೇಡಿದ ಕಾರಣ ರಘುವಂಶವೆಂಬ ಹೆಸರಾಯಿತು. ಹಾಗೆಯೇ ಬಸವಣ್ಣನವರು ಒಂದು 
ಧರ್ಮದ ಅತ್ಯದ್ಭುತ ಪ್ರಚಾರಕ್ಕಾಗಿ ವಚನಗಳನ್ನು ಕನ್ನಡದಲ್ಲಿ ಬರೆದರು. ಮುನ್ನೂರು 
ಜನ ಶರಣರು ಅವರ ಬೆಂಬಲಿಗರಾಗಿದ್ದರು. ಅವರೆಲ್ಲರೂ ಅವರ ಮಾರ್ಗವನ್ನೇ 


೪೦೦ ಬಸವತತ್ವ ರತ್ನಾಕರ 


ಅನುಸರಿಸಿ ವಚನಗಳನ್ನು ಬರೆದರು. ಹೀಗಾಗಿ ಬಸವಣ್ಣನವರು ಈ ವಾಜ್ಮಯದ 
ಮೂಲಪುರುಷರಾದರು. 


ಶ್ರೀ ಭಗವಾನ್‌ ಬುದ್ಧದೇವರು ತಮ್ಮ ಧರ್ಮಪ್ರಚಾರ ಮಾಡಲಿಕ್ಕೆ ತಮ್ಮ 
ಮಾತೃಭಾಷೆಯಾದ ಪಾಲಿಯ ಭಾಷೆಯಲ್ಲಿಯೇ ಧರ್ಮಗ್ರಂಥಗಳನ್ನು ಬರೆದು ಉಳಿದ 
ವರಿಗೆ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟರು. ಅವರ ತರುವಾಯ ಬಸವಣ್ಣನವರೇ 
ತಮ್ಮ ಮಾತೃಭಾಷೆಯಲ್ಲಿ ಧಾರ್ಮಿಕ ಗ್ರಂಥಗಳನ್ನು ಬರೆದವರಾಗಿರುತ್ತಾರೆ. ಸಂಸ್ಕೃತ 
ದಲ್ಲಿ ಬರೆದ ಗ್ರಂಥಗಳೇ ಮಾನ್ಯವಾದವುಗಳೆಂದೂ, ಉಳಿದ ಭಾಷೆಯಲ್ಲಿ. ಬರೆದವು 
ಗಳಿಗೆ ಆ ಕಾಲದಲ್ಲಿ ಜನಗಳು ಮಹತ್ವವನ್ನು ಕೊಡುತ್ತಿರಲಿಲ್ಲವೆಂಬ ಭಾವನೆಯೂ 
ಇದ್ದಿ ತು. ಅದನ್ನು ತಪ್ಪಿಸಿ ಪ್ರಾಂತಿಕ ಭಾಷೆಗಳಲ್ಲಿ ಧಾರ್ಮಿಕ ಗ್ರಂಥಗಳನ್ನು 
ಬರೆಯುವ ಸಾಹಸವನ್ನು ಯಾರೂ ಮಾಡಿರಲಿಲ್ಲ. ಆದ್ದರಿಂದ ದಕ್ಷಿಣ ಹಿಂದೂ 
ಸ್ಥಾನದಲ್ಲಿ ಮೊದಲನೆಯ ಗೌರವವು ಶ್ರೀ ಬಸವಣ್ಣನವರಿಗೆ ಸಲ್ಲಿತು. 
ಕರ್ಣಾಟಕವು ಎಲ್ಲ ಧರ್ಮಗಳ ತವರೂರಾದರೂ ಯಾವ ಆಚಾರ್ಯರೂ ತಮ್ಮ 
ಧರ್ಮಗ್ರಂಥಗಳನ್ನು ಕನ್ನಡದಲ್ಲಿ ಬರೆಯಲಿಲ್ಲ. ಕನ್ನಡದಲ್ಲಿ ಧಾರ್ಮಿಕ ಗ್ರಂಥಗಳನ್ನು 
ಬರೆದರೆ ಮೈಲಿಗೆಯಾಗುತ್ತದೆಂಬ ಭಾವನೆಯೂ ಕೆಲನರಲ್ಲಿದ್ದಿತು. ಆ ಪರಂಪರೆಯನ್ನೇ 
ಅವರು ಅನುಕರಣ ಮಾಡುತ್ತ ಬಂದಿದ್ದರು. ಅದನ್ನು ತಪ್ಪಿಸಿದ ಕೀರ್ತಿಯು ಬಸವಣ್ಣ 


ನವರಿಗೆ ಬಂದಿತು. 


ಹೀಗಾಗಿ ಶ್ರೀ ಬಸವಣ್ಣನವರಿಗೂ ಕನ್ನಡ ಸಾಹಿತ್ಯಕ್ಕೂ ಬಹಳ ಸಂಬಂಧವು 
ಬೆಳೆಯಿ ತು. ಆದ್ದರಿಂದಲೇ ಕನ್ನಡಿಗರು ಬಸವಣ್ಣನವರನ್ನು ಕನ್ನಡ ಸಾಹಿತ್ಯವು 
ಅಸ್ತಿ ತ್ವದಲ್ಲಿರುವವರೆಗೂ ಮರೆಯುವಂತಿಲ್ಲ. ವಚನ ಸಾಹಿತ್ಯವು ಕನ್ನಡದಲ್ಲಿ ಅಂತಹ 
ಉನ್ನತವಾದ ಗೌರವವನ್ನು ಪಡೆಯುವ ಯೋಗ್ಯತೆಯುಳ್ಳದ್ದಾಗಿರುತ್ತಡೆ. ಬೇರೆಬೇರೆ 
ಕಾಲಗಳಲ್ಲಿ ೩೦೦ ಜನ ಶರಣರು ವಚನಗಳನ್ನು ಬರೆದರು. : ಇವರೆಲ್ಲರೂ ಬರೆದ 
ವಚನಗಳ ಸಂಖ್ಯೆಯು ಎರಡೆಂಭತ್ತು ಕೋಟ ಎಂದು ಐತಿಹ್ಯವಿದೆ. ಸಂಖ್ಯೆಯು ನಿಜ 


ವಿರಲಿ ಇಲ್ಲದಿರಲಿ ವಚನಗಳ ಬೆಳವಣಿಗೆಯು ಮಾತ್ರ ಬಹಳ ದೊಡ್ಡದಾಗಿರುತ್ತದೆ. 

ಪ್ತ ಮುನ್ನೂರು ಶರಣರಲ್ಲಿ ಅನೇಕರು ಪ್ರೌಢಗಳಾದ ವಚನಗಳನ್ನು ರಚಿಸಿ 
ರುತ್ತಾರೆ... ಇವರು ವ್ಯಾಕರಣದ ಕಟ್ಟಿಗೆ ಒಳಪಡದೆ ಇದ್ದರೂ ರಚನಾ ಶೈಲಿಯು 
ಅಭೂತಪೂರ್ವವಾಗಿರುತ್ತದೆ. . ಓದಿದವರ ಭಾಷೆಯ ಮೇಲೆ ಸರಿಣಾಮವಾಗದೆ 
ಬಿಡದು. ಈ ವಚನಗಳಲ್ಲಿ ನೂರಾರು ವಿಷಯಗಳು ಅಡಗಿರುತ್ತವೆ. 


ಶ್ರೀ ಬಸವಣ್ಣನವರು-- 

ಆದ್ಯರ ವಚನ ಪರುಷ ಕಂಡಣ್ಣಾ, ನಂಬಲೊಡನೆ ನೀ ವಿಜಯಿ 
ಕಂಡಣ್ಣಾ, ಸದಾಶಿವನೆಂಬ ಲಿಂಗವ ನೆರೆ ನಂಬುವುದು ಅಧರಕ್ಕೆ ಕಹಿ 
ಉದರಕ್ಕೆ ಸಿಹಿ, ಕೂಡಲಸಂಗನ ಶರಣರ ವಚನ ಬೇವ ಸವಿದಂತೆ,'' 

"" ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮರಳು, ತವರಾಜದ 
ನೊರೆ ತೆರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪು 
ನೀರನುಂಬುವ ವಿಧಿಯಂತೆ ಆಯಿತ್ತೆನ್ನ ಮತಿ, ಕೂಡಲಸಂಗಮದೇವ, 


ಶ್ರೀ ಬಸವಣ್ಣನವರೂ ಕನ್ನಡ ಸಾಹಿತ್ಯವೂ ೪೦೧ 


ಶ್ರೀ ಚನ್ನಬಸ ಸವಣ ನನವರು-- 

"ನಮ್ಮ ಆದ್ಯರ ವಚನ ಜ್ಞಾನದ ನೆಲೆಯ ತೆಗೆದಿರಿಸಿತ್ತು, ನಮ್ಮ 
ಆದ್ಯರ ವಚನ ಮದಮಾತ್ಸ ರ್ಯಾದಿ ಅರಿಷಡ್ವ ರ್ಗ `` ಸಹ ಸ್ರವೆಸನ 
ಪಂಚೇಂದ್ರಿಯ ದಶಾ ಇಜೆ.ಗೆ ಹರಿವ ನೆ ಸ್ಥವಾಗಿ 
ನಿಲಿಸಿತ್ತು, ನಮ್ಮ ಆದ್ಯರ ವಚನ, ನೂರೊಂದು ಸ್ಥಲವ ಮಾರಿದ ಮಡದಲ್ಲಿ 
ನೆಲೆಸಿತ್ತು. ಇಂತಪ್ಪ ಆದ್ಯರ ವಚನಭಂಡಾರವ ನಮ್ಮ ಪ್ರಭುದೇವರು 
ಮುಖ್ಯರಾದ ೭೭೦ ನಹಿಂ ಅಸಂಖ್ಯಾತ ಪ್ರಕಾಶ ಪ್ರಮಥ 
ಗಣಂಗಳು ಹೇಳಿ ಕೇಳಿ ಕೊಂಡಾಡಿದ ಕಾರಣ ನಮ್ಮ ಕೂಡಲ ಚನ್ನ 
ಸಂಗಯ್ಯನನಲ್ಲಿ ಸರ್ವಸುಖವ ಸೂರೆಗೊಂಡು ಸ್ವಯಂ ಲಿಂಗವಾದರು. 
ಇಂತಪ್ಪ ಪುರಾತನರ ವಚನಂಗಳಂ ಎರಡಿಲ್ಲದೆ ಕೊಂಡಾಡಿ ತನುಮನ 

ಧನವ "ಎರಡಲ್ಲ ಸಮರ್ಪಿಸುವ ಭೃತ್ಯರ ಭೃತ್ಯ ನಾನು ಆಳಿನಾಳಯ್ಯ 
ನಾನು. 
ಶ್ರೀ ಕಂಬಾಳ ಮಲ್ಲೇಶನು-- 

ತಿಳಿಸಲ” ಜೀವ ಶಿವೈಕ್ಯ ಮ । ನಿರಿಸಲ್‌ ಭವಪಾಶ ಬಂಧಮಂ 
ಶಿವಪದ ವಿ. ತ್ತುರಿಸಲ್‌ ನಿಜದೋಳ್‌ ಚಿತ್ರ್ರಿಯೆ । ಯಳವಟ್ಟಿ ಪುರಾತ 
ನೋಕ್ತಿಯೊಂದೆ ಸಮರ್ಥಂ॥ 


ಅನೇಕ ಜನ ಶರಣರು ವಚನಗಳ ಮಹತ ವನ್ನು ಕೊಂಡಾಡಿರುತ್ತಾರೆ. ಕೆಲವರು 
ಧಾರ್ಮಿಕ ದೃಷ್ಟಿ ಯಿಂದ ವಚನಗಳನ್ನು ಪ್ರ ಕಂಸಿಸಿದರೆ ಮತ್ತೆ ಕೆಲವರು ಸಾಹಿತ್ಯ ದೃಷ್ಟಿ 
ಯಿಂದ ಮ ಮೇಲ್ಮೆ: ಯನ್ನು ತೊಂಡೆ ಸತ್ತಾ ರೆ. ಇನ್ನುಳಿದವರು ಆ ವಚನಗಳಲ್ಲಿ 
ಇರತಕ್ಕ ಸತ್ಯ, 2. ನೀತಿ, ಬ್ರಹ್ಮಚರ್ಯ, ಪರದ್ರವ್ಯ ಪರಸ್ತ್ರೀ ಅಪೇಕ್ಷಿಸ 
ದಿರುವಿಕೆ ಮೊದಲಾದ ನೀತಿಗಳನ್ನು ನೋಡಿ ತಲೆದೂಗುತ್ತಿರುತ್ತಾರೆ. ನೀರಶೈವ 
ಧರ್ಮದ ತಿರುಳಾದ ಅಷ್ಟಾವರಣ, ಪಂಚಾಚಾರ, ಷಟ್‌ಸ್ಥಲ ಮೊದಲಾದ ವರ್ಣನೆ 
ಗಳು ಈ ವಚನಗಳಲ್ಲಿ ವ ಸಾ ್ರರಸ್ಯೃವಾಗಿ ಜಾಣರು ತೆಕೆಡೂಗುವಂತೆ ವರ್ಣಿಸ 
ಲ್ಪಟ್ಟಿವೆ. ಆಧುನಿಕ ಪಾಶ್ಚಾತ್ಯ ವಿದ್ಯೆಯಲ್ಲಿ ಪಾರಂಗತರಾದ ಸಂಡಿತರನೇಕರು 
ಗ್ಯ ಸಗಳ ಮಾಧುರ್ಯವನ್ನು ಸವಿದು ಜಗತ್ತಿನ ಯಾವ ಭಾಷೆಗಳಲ್ಲಿಯೂ ಇಂತಹ 
ಸುಂದರವಾದ ವಾಜ ಯವಿಲ್ಲವೆಂದು ಮುಕ್ಕಕಂಠದಿಂದ ಹೊಗಳುತ್ತಿರುತ್ತಾರೆ. ಇದು 
ನಮ್ಮ ಕನ್ನಡ ಸಾಹಿತ್ಯಕ್ಕೆ ಭೂಷಣಾಸ್ಪದವಾದ ಮಾತಾಗಿರುವದಲ್ಲದೆ ಕನ್ನಡಿಗರೆಲ್ಲರೂ 
ಹೆಮ್ಮೆನಡತಕ್ಕ ಸಂಗತಿಯಾಗಿರುತ್ತದೆ. 

ಶ್ರೀಮಾನ್‌ ರಂಗನಾಥ ರಾಮಚಂದ್ರ ದಿವಾಕರ, ಹಿಂದಿನ ಬಿಹಾರವ ರಾಜ್ಯ 
ಪಾಲರು, ಎಂ.ಎ., ಎಲ್‌ಎಲ್‌ಬಿ, ಹಿಂದೂಸ್ಥಾನದ ಘಟನಾ ಸಮಿತಿಯ ಸಭಾ. 
ಸದರು, ಇವರು ತಮ್ಮ ವಚನಶಾಸ್ತ್ರ ರಹಸ್ಯ'' ಎಂಬ ಗ್ರಂಥದ ಭಾಗ೨, 
ಪುಟ ೪೨ ರಲ್ಲಿ ಈ ಮುಂದೆ ಕಂಡಂತೆ ಬರೆದಿರುತ್ತಾರೆ: 

«« ಕನ್ನಡ ವಾಜ್ಮಯದ ದೃಷ್ಟಿ ಯಿಂದ ಕೂಡ ವಚನಶಾಸ್ರ್ರವು ಕರ್ಣಾಟಕದಲ್ಲಿ 
ಬಹಳ ಮಹತ್ತದ ಕಾರ್ಜುನನ್ನು ಮಾಡಿಕೆ ಎಂದು ಒಪ್ಪ resto ವಚನ 


26 


೪೦೨ ಬಸವತತ್ವ ರತ್ನಾಕರ 


ಕಾರರು ಒಂದು ಪ್ರತ್ಯೇಕವಾದ ಗದ್ಯರಚನೆಯ ರೀತಿಯನ್ನು ರೂಢಿಯಲ್ಲಿ ತಂದಿರುವರು. 
ಸಾಹಿತಿಗಳೆಲ್ಲ ಸದ್ಯರೂಪದಿಂದಲೇ ಬರೆಯುತ್ತಿರುವ ಕಾಲದಲ್ಲಿ ವಚನಕಾರರು ಅತ್ಯುಚ್ಚ 
ಮಾನವೀ ವಿಚಾರಗಳನ್ನೂ, ಭಾವಗಳನ್ನೂ ಗದ್ಯದಲ್ಲಿ ಬಹಳ ಸುಲಭ ಬಾಲಬೋಥೆ 
ಗದ್ಯದಲ್ಲಿ ವ್ಯಕ್ತಗೊಳಿಸಿ ಅಂಥ ಭಾವಗಳನ್ನು ಅತ್ಯಂತ ಬಲವುಳ್ಳ ತಿಳಿಗನ್ನಡದ 
ಗದ್ಯದಲ್ಲಿ ಪ್ರಕಟಸುವುದು ಶಕ್ಯವು ಎಂಬುದನ್ನು ಸಿದ್ಧಮಾಡಿ ತೋರಿಸಿದರು. ಈಗ್ಯೂ 
ವಚನಗಳು ಕನ್ನಡದಲ್ಲಿ ಗದ್ಯತೈಲಿಯ ಮಾದರಿಯಾಗಿ ಕಂಗೊಳಿಸುವವು. ಪೂರ್ವದ 
ಚಂಪೂ ಗ್ರಂಥದಲ್ಲಿರುವ ಗದ್ಯ ಕೆಲವು ರಚನಗಳನ್ನು ಕುರಿತು ಬರೆದ ಓೀಕೆಯಲ್ಲಿಯ 
ಗದ್ಯ. ಇವುಗಳಿಗಿಂತ ಬೇರೆ ಬಗೆಯ ಹೆಚ್ಚು ಶ್ರೇಷ್ಠವಾದ ಶೈಲಿಯಲ್ಲಿ ವಚನಗಳು 
ಬರೆಯಲ್ಪಟ್ಟರುವವು. ಸ್ವಲ್ಪವೇ ಶಬ್ದಗಳಲ್ಲಿ ಬಹಳ ಮತ್ತು ಗೂಢವಾದ ಅರ್ಥವನ್ನು 
ವ್ಯಕ್ತಮಾಡುವ ವಚನದ ಸಂಕ್ಸೇಸ ಶಕ್ತಿ, ವಚನದ ರಚನೆಯಲ್ಲಿರುವ ಒಂದು ಬಗೆಯ 
ತಾಳ ಪ್ರಾಸ ಮತ್ತು ಪ್ರಮಾಣಬದ್ಧತ್ಕೆ ಯಥಾಯೋಗ್ಯ ಶಬ್ದಗಳನ್ನು ಉಪಯೋಗಿಸುವ 
ಕೌಶಲ್ಯ ವಿಚಾರ, ವ್ಯಕ್ತಿಯಲ್ಲಿ ಸಾಧಿಸಿದ ಸಮತೂಕ, ತಿಳಿಗನ್ನಡ ಶಬ್ದದ ಕುಶಲ ಬಳಿಕೆ 
ಈ ಮುಂತಾದ ಗುಣಗಳು ವಚನ ವಾಜ್ಮಯದಲ್ಲಿ ಪರಮಾವಧಿಯನ್ನು ಮುಟ್ಟವೆ 
ಯೆಂದು ಹೇಳಲಿಕ್ಕೆ ಯಾವ ಪ್ರತ್ಯನಾಯವೂ ಇಲ್ಲಫೆ? 

ಮತ್ತು ಇಡೇ ಗ್ರಂಥದ ಪುಟ ೪೫ ರಲ್ಲಿ 

"ಕನ್ನಡದಲ್ಲಿ ಈ ನಚನಶಾಸ್ತ್ರ ದಂತಹ ವಾಜ್ಮಯನಿದ್ದುದು ಕನ್ನಡಿಗರ ಭಾಗ್ಯವು 
ಮತ್ತು ಕನ್ನಡಿಗರಿಗೆ ಭೂಷಣಾಸ್ಸದವೆಂದು ಹೇಳಬೇಕಾಗುತ್ತದೆ. ಇದು ಕನ್ನಡ ಭಾಷೆಯ 
ಗೌರವವನ್ನಷ್ಟೇ ಅಲ್ಲ, ಕನ್ನಡಿಗರ ಗೌರವವನ್ನೂ ಸ್ಪಷ್ಟಗೊಳಿಸುವದು. ಇಂಥ 
ವಾಜ್ಮಯವನ್ನು ನಿರ್ಮಾಣಮಾಡುವಷ್ಟು ಶಕ್ತಿಯುಳ್ಳ ವರು ಕನ್ನಡ ನಾಡಿನಲ್ಲಿರುವರು 
ಮತ್ತು ಇಂತಹ ಉಚ್ಚ ಹಾಗೂ ಕಠಿಣ ವಿಚಾರಗಳನ್ನು ಸಹಜವಾಗಿ ವ್ಯಕ್ತಮಾಡುವ 
ಸಾಮರ್ಥ್ಯವು ಕನ್ನಡ ನುಡಿಯಲ್ಲಿರುವದು. ಈ ಎರಡೂ ಮಾತುಗಳು ಈ ವಚನ 
ಶಾಸ್ತ್ರದಿಂದ ಸಿದ್ಧವಾಗುತ್ತವೆ. ಪಂಡಿತರಲ್ಲದವರು, ಗುರುಮನೆ ಅರಮನೆ ವಿಶೇಷ 
ಬೆಂಬಲನಿಲ್ಲದನರು, ಅಷ್ಟೊಂದು ಸಿರಿಸಂಪತ್ತುಗಳ ಸಹಾಯವಿಲ್ಲದವರು, ತಮ್ಮ ತಮ್ಮ 
ಕಾಯಕಗಳನ್ನು ನಮ್ರತನದಿಂದ ಮಾಡುತ್ತಿರುವ ಶಿವಶರಣರು ಈ ವಚನಗಳನ್ನು 
ರಚಿಸಿದರು ಎಂಬುದು ಆ ಶರಣರ ಸಂಸ್ಕೃತಿಯ ಹಿರಿಮೆಯನ್ನು ಅಥವಾ ಮೇಲ್ಮೆಯನ್ನು 
ತೋರಿಸುವದು. ವಚನಕಾರರಲ್ಲಿ ಎಷ್ಟೋ ಸ್ತ್ರೀಯರೂ ಇದ್ದರೆಂಬ ಸಂಗತಿಯು 
ಮತ್ತಷ್ಟು ಮಹತ್ವದ್ದು. ಧರ್ಮಜಾಗ್ರತೆಯ ಪ್ರಕಾಶವು ಎಲ್ಲೆಲ್ಲಿಯೂ ಸೇರಿ ಎಲ್ಲರನ್ನೂ 
ಆಗ ಎಚ್ಚರಿಸಿತ್ತು ಎಂಬ ಮಾತು ಅದರಿಂದ ಸಿದ್ಧವಾಗುವದು. ಈ ವಚನಗಳನ್ನು 
ಬರೆದವರು ಸತ್ಪುರುಷರು, ಶೀಲವಂತರು, ಸತ್ಯವನ್ನು ಆಚರಿಸಿದವರು. ವಚನ 
ವಿಷಯವು ಅಧ್ಯಾತ್ಮವು ಅಥವಾ ಮಾನವರ ಮೋಕ್ಷ ಧರ್ಮವು. ಅವುಗಳ ತಳಹದಿಯು 
: ಆತ್ಮಾನುಭಾವವು.. ಆ ವಚನಗಳು ಹೊರಹೊಮ್ಮುವ ಕಾರಣವು ದೈವೀಸ್ಫೂರ್ತಿಯು. 
ಅವು ಇಷ್ಟು ಸುಬೋಧ ಕನ್ನಡ ಸ್ವರೂಪವನ್ನು ಧರಿಸಿದ್ದು ಕರ್ಣಾಟಕದಲ್ಲಿ ಆಬಾಲ 
ವೃದ್ಧರಿಗೆ ತಿಳಿಯಬೇಕೆಂಬ. ಸದ್ಭಾವದ ಮೂಲಕ ಈ ಪ್ರಕಾರ ವಚನಶಾಸ್ತ್ರವನ್ನು 
ಸಂಬಂಧಿಸಿದ ಯಾವದೇ ಸಂಗತಿಯನ್ನು ಪ್ರತ್ಯೇಕವಾಗಿ ಅಥವಾ ಎಲ್ಲವುಗಳನ್ನು 
ಸಾಮೂಹಿಕವಾಗಿ ವಿಚಾರಿಸಿದಂತೆ ನಚನಶಾಸ್ತ್ರದ ಮಹತ್ವವು ಹೆಚ್ಚೆಚ್ಚು ಗೋಚರ 


ಶ್ರೀ ಬಸವಣ್ಣ ನವರೂ ಕನ್ನಡ ಸಾಹಿತ್ಯವೂ ೪೦ಮ್ನಿ 


ವಾಗುತ್ತಾ ಹೋಗುವದು. ಇಂಥ ವಚನಶಾಸ್ತ್ರದ ಉಪದೇಶವು ಏನಿರುವದು? ಇದರ 
ತಿರುಳೇನು? ಕನ್ನಡಿಗರಿಗೆ ಇದರ ಸಂದೇಶವೇನು? ಇದನ್ನು ನಾವು ಚೆನ್ನಾಗಿ 
ತಿಳಿದುಕೊಳ್ಳಲೆತ್ಲಿಸುವದು ಅವಶ್ಯವು. 2 | 


ಶ್ರೀಮಾನ್‌ ಕೆ. ವೆಂಕಟಿರಾಮಪ ನೃ» ಎಂ.ಎ., ಇವರು ""ಕನ್ನಡ ಸಾಹಿತ್ಯ'' 
ಸ ಟನ ಮೈ ಸೂರು ವಿಶ್ವ ವಿದ್ಯಾನಿಲಯದ ಪ್ರ ಪ್ರಚಾರ py ಕ ಮಾಲೆಯ ಪುಟ ೩೩ ರಲ್ಲಿ 
ಈ ರೀತಿ ಉಲ್ಲೇಖಿಸಿರುತ್ತಾ ys 


4 ಹನ್ನೆರಡನೆಯ ಶತಮಾನದ ವೇಳೆಗೆ ಸರಿಸಿ ತ ವ್ಯತ್ಯಾಸವಾಯಿತು. ಸುಮಾರು 
ಕ್ರಿಸ್ತಶಕ ೧೧೬೦ರ ವೇಳೆಗೆ ಪ್ರಸಿದ್ಧಿಗೆ ಬಂದ ಬಸವಣ್ಣನು ಕನ್ನಡ ಸಾಹಿತ್ಯಕ್ಕೆ ಒಂದು 
ಹೊಸ ಹಾದಿಯನ್ನು ಹಾಕಿಕೊಟ್ಟನು. ಈತನ ಉಜ್ಜೀಶವು ಮತಪ್ರಚಾರವೇ ಹೊರತು 
ಕಾವ್ಯರಚನೆಯಲ್ಲ. ಆದರೆ ಜನತೆಯಲ್ಲಿ ಯಾವ ಪ್ರಚಾರವಾಗಬೇಕಾದರೂ ಅವರಿಗೆ 
ತಿಳಿಯುವ ಸುಲಭ ಭಾಷೆಯ ಲಲಿತ ಮಾರ್ಗದಲ್ಲಿಯೇ ಆಗಬೇಕೆಂಬುವದನ್ನು ಅರಿತ 
ಬಸವಣ್ಣನು ತನ್ನ ಧರ್ಮಜಬೋಥೆಯೆಲ್ಲವನ್ನೂ ವಚನಗಳೆಂಬ ಸಾಮಾನ್ಯ ಜನರಿಗೂ 
ಅರ್ಥವಾಗುವ ಕಾವ್ಯರೀತಿಯಲ್ಲಿ ರಚಿಸಿದರು. ಈ ವಚನಗಳು ಸುಂದರವೂ,. ಮನ 
ಮೋಹಕವೂ ಆಗಿವೆ. ಆದ್ದರಿಂದ ಮತಪ್ರಚಾರಕ್ಕೆ ಹೊರಟ ಬಸವಣ್ಣನಿಂದ ಸಾಹಿತ್ಕಾಭಿ 
ವೃದ್ಧಿಯು ವಿಶೇಷವಾಗಿ ಆಯಿತು 


ಬಸವಣ್ಣನ ವಚನಗಳಲ್ಲಿ ಹಲವು ಆಗಿನ ಸಾಮಾಜಿಕ ಸಿ ತಿಗತಿಗಳನ್ನು ನಿವರಿ 
ಸುತ್ತವೆ. ಅಲ್ಲದೆ ಬಸವಣ್ಣನ ವ್ಯಕ್ತಿತ್ವವನ್ನೂ ಅವನ ಜೀವನದ ಅನುಭವಗಳನ್ನೂ 
ನಿರೂಪಿಸುವ ಹಲವು ವಚನಗಳ ಸ ಆತನ ಆತ್ಮಕಥೆಯಂತಿನೆ. ಬಸವಣ್ಣನ 
ವಚನಗಳು ಜೀವನದ ನಾನಾ ಸಮಸ್ಯೆ ಗಳನ್ನು RE ಉತ್ತಮ ಸಾಹಿತ್ಯ 
ವೆಂದೆನ್ಸಿಸಿಕೊಳ್ಳಲು ಅರ್ಹವಾಗಿವೆ. ವಚನಗಳ ಭಾಷೆ ಬಹಳ ತಿಳಿ. ಅನಾವಶ್ಯಕವಾದ 
ಕ್ಲಿಷ್ಟವಾದ ಸಂಸ್ಕೃತದ ಮಿಶ್ರಣನಿಲ್ಲ. ವಾಗಾಡಂಬರವಿಲ್ಲ. ಏತಕ್ಕೆಂದರೆ, ಪಂಡಿತ 
ರಂಜನೆಗಾಗಿ, ರಾಜಾಸ್ಟಾ 44 ೧0 ಅವು ರಚಿತವಾಗಲಿಲ್ಲ. ನಾಸ್ಯ ಜನರನ್ನು 
ಸೇರಬೇಕಾದರೆ ಭಾಷೆಯು ಬಹಳ ಸುಲಭವಾಗಿರಲಿಕ್ಕೆ ಬೇಕಷ್ಟೆ? ಇವು ಹಲವು 
ನಾಣ್ಣು ಡಿಗಳನ್ನೊಳಗೊಂಡು ಹೈದಯಂಗಮವಾಗಿವೆ. ನಜ ಸಾಹಿತ್ಯದ ರೀತಿ 
ಸಂಪೂರ್ಣವಾಗಿ ಕನ್ನಡಕ್ಕೆ ಸೇರಿದ್ದು. ಸಂಸ್ಕೃತದ ಅನುಕರಣ ಸ್ವಲ್ಪವೂ ಇಲ್ಲ. 
ಈ ವಚನಗಳು ಬಹಳಮಟ್ಟಿಗೆ ಗದ್ಯದಂತೆಯೇ ಇದ್ದರೂ ಕೆಲವು ಹಾಡುವದಕ್ಕೂ 
ಬರುತ್ತವೆ. ಆಗಾಗ ಜಂಗಮರು ವಚನಗಳನ್ನು ತಮ್ಮ ಏಕನಾದದ ಶೃತಿಯೊಂದಿಗೆ 
ಹಾಡುವುದೂ 'ಉಂಟು.' ಗಹನವಾದ ತತ್ವಗಳನ್ನು ಉಪದೇಶಿಸುವ ಹಲವು ವಚನ 
ಗಳಿಂದ ಅಚ್ಚ ಕನ್ನ ಡದ ಶಕ್ತಿ ಯನ್ನು ಕಂಡುಕೊಳ್ಳ ಬಹಿ ಅನೇಕ ವಚನಗಳು 
ಆಶುಶನಿತ್ವ ಗಳು: ಆಹಹ ಸಂದರ್ಭದಲ್ಲಿ ತೋರಿದ ಅಭಿಪ್ರಾಯಗಳನ್ನು ಹೇಳುತ್ತವೆ. 
" ಹಲಗೆ ಬಳಪಗಳನ್ನು ಹಿಡಿಯದ ಅಗ್ಗ ಅಕೆ ಬಹುಶಃ ಬಸವಣ ನಿಗೂ ಸಲ್ಲುತ್ತದೆ. 
ಯಾರೋ ಯಜ ಜ್ರ ಕ್ಕಾಗಿ ಮೇಕೆಯನ್ನು. ಹಡಿದುಕೊಂಡುಹೋಗುತ್ತಿ ರುವದನ್ನು “ಫಯ 


ಬಸವಣ್ಣ ನು ದಯಾಪರನಾಗಿ ಹೇಳುವ ಈ ವಚನವನ್ನು ಕೇಳಿ-- 


೪೦೪ ಬಸವತತ್ವ ರತ್ನಾಕರ 


“ ಮಾತಿನ ಮಾತಿಂಗೆ ನಿನ್ನ ಕೊಂದಿಹೆಕೆಂದು ಎಲೆ ಹೋತೇ ಅಳು 
ಕಂಡೆಯಾ । ವೇದವನೋದಿದವರ ಮುಂದೆ ಅಳು ಕಂಡೆಯಾ ಹೋತೇ। 
ಶಾಸ್ತ್ರವನೋದಿದವರ ಮುಂದೆ ಅಳು ಕಂಡೆಯಾ ಹೋತೇ | ನೀನತ್ತುದಕ್ಕೆ 
ತಕ್ಕುದ ಮಾಡುವ ನಮ್ಮ ಕೂಡಲಸಂಗಮದೇವನವರ ॥'' 


ಜನರು ಶಿವನನ್ನು ಪೂಜಿಸದೆ ಹಲವು. ದೇವರುಗಳನ್ನು ನಂಬಿಕೊಂಡಿರುವರೆಂಬ 
ಅಭಿಪ್ರಾಯವು ಬಹಳ ಸ್ವಾರಸ್ಯವಾಗಿ ನಿರೂಪಿತವಾಗಿದೆ... 

“ ಆರಗು ತಿಂದು ಕರಗುವ ದೈವ, ಉರಿ ಕಂಡರೆ ಮುರಟುವ ದೈವವ 
ಎಂತು ಸರಿ ಎಂಬೆನಯ್ಯಾ, ಅವಸರ ಬಂದರೆ ಮಾರುವ ದೈವವನೆಂತು ಸರಿ 
ಎಂಬೆನಯ್ಯಾ, ಅಂಜಿಕೆ ಬಂದರೆ ಹೂಳುವ ದೈವವನೆಂತು ಸರಿ ಎಂಬೆ 
ನಯ್ಯಾ, ಸಹಜ ಭಾವದ ನಿಜೈಕ್ಯ ಸ್ಥಿರರೂನ ರಿರ್ವಿಕಾರ ನಿರಂಜನ 
ಕೂಡಲಸಂಗಮದೇವನೋರ್ವನೇ ಕಾಣಿರಣ್ಣ. ಗಿ 

ಬಸವಣ್ಣನು ತಾನು ಇನ್ನೂ ಭಕ್ತಿಯ ಸಾಧನೆಯಲ್ಲಿದ್ದಾಗಿನ ಅನುಭವಗಳನ್ನು ಕೆಲವು 
ವಚನಗಳನ್ನಿಲ್ಲಿ ವರ್ಣಿಸಿದ್ದಾನೆ. ಮಾದರಿಗೆ ಇಲ್ಲಿ ಕೆಲವನ್ನು ಬರೆಯುತ್ತೇವೆ. 

“" ಮರನನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತ 
ಲಿದ್ದೇನೆ. ಬೆಂದ ಮನವನಾನೆಂತು ನಂಬುವೆನಯ್ಯ? ಎಂತು ನೆಚ್ಚುವೆ 
ನಯ್ಯ? ಎನ್ನ ತಂದೆ ಕೂಡಲಸಂಗಮದೇವನಲ್ಲಿಗೆ ಹೋಗಲೀಯ 
ದಯ್ಯ. 

ಹೀಗೆ ಚಪಲಚಿತ್ರತೆ, ನಿಷಯಸುಖಾಸೇಕ್ಷೆ ಮೊದಲಾದವುಗಳನ್ನು ಗೆದ್ದು ಭಕ್ತಿಯನ್ನು 
ಸಾಧಿಸಲು ಪ್ರಯತ್ನಿಸುತ್ತಿರುವಾಗಲೇ ತನ್ನವರು ವಿಶೇಷವಾಗಿ ಹೊಗಳಿದರಂತೆ. 
ಈ ಹೊಗಳಿಕೆ ಬಸವಣ್ಣನವರ ಮನಸ್ಸಿಗೆ ಸರಿಡೋರಲಿಲ್ಲ. 


" ಎನ್ನವರೊಲಿದು ಹೊನ್ನಶೂಲದೊಳಿಕ್ಕಿದರೆನ್ನ ಹೊಗಳಿ ಹೊಗಳಿ 
ಎನ್ನ ಹೊಗಳಿಕೆ ಎನ್ನ ಮೈ ಗೊಂಡಿತಲ್ಲ ಅಯ್ಯೋ ನೊಂದೆನು ನೊಂದೆನು 
ಸೈರಿಸಲಾರೆನು ಕೂಡಲಸಂಗಮದೇವಾ ನೀನೆನಗೊಳ್ಳಿ ದನಾದರೆ ಎನ್ನ 
ಹೊಗಳಿಕೆಗಡ್ಡ ಬಾರಾ ಧರ್ನಿ.” 


ಈ ವಚನಗಳಲ್ಲಿ ಬಸವಣ್ಣನ ನಿನಯ, ಭಕ್ತಿ, ವೈರಾಗ್ಯಗಳನ್ನು ಕಾಣಬಹುದು. 
ಎನ್ನ ಯೋಗಕ್ಷೇಮ ನಿಮ್ಮದಯ್ಯಾ ಎನ್ನ ಹಾನಿ ವೃದ್ಧಿ ನಿಮ್ಮ 
ದಯ್ಯಾ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲಸಂಗಮದೇವಾ.” 


ಹೀಗೆ ತನ್ನ ಸುಖದುಃಖಗಳನ್ನೆ ಲ್ಲ ಶಿವನಿಗೆ ಅರ್ನಿಸಿ ಬಸವಣ್ಣನು ಶರಣನಾದನು. ಶಿವ 
ಸಾಕ್ಸಾತ್ಕಾರವನ್ನು ಹೊಂದಿದನು. ತರುವಾಯ ಜನರಿಗೆ ಧರ್ಮೋಪದೇಶಕ್ಕೆ ಮೊದಲು 
ಮಾಡಿದನು. ಷಟ್‌ಸ್ಥಲ ಸಿದ್ಧಾಂತವನ್ನು ಜನರಿಗೆ ಉಪದೇಶಿಸಿ ಲಿಂಗೈ ಕೃಸಾಧನೆಗೆ 
ಹಾದಿ ತೋರಿಸಿದನು. ಭಕ್ತರ ಕರ್ತವ್ಯಗಳನ್ನು ನಿರೂಪಿಸಿದನು. ಲಿಂಗಾರ್ಚನೆ, 
ಜಂಗಮಾರಾಧನೆ ಇವು ಭಕ್ತರ ಮುಖ್ಯ ಕರ್ತವ್ಯಗಳು. ಅವುಗಳನ್ನು ಕುರಿತು ಹೇಳುತ್ತ. 
ಜಂಗಮರ ಪ್ರಾಶಸ್ತ್ಯವನ್ನು ಪ್ರಕಟಿಸಿದನು. 


ಶ್ರೀ ಬಸವಣ್ಣನವರೂ ಕನ್ನಡ ಸಾಹಿತ್ಯವೂ ೪೦೫ 


“ ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗುಳ್ಳೆ ಗೊರಜೆ ಚಿಪ್ಪುಗಳ 
ಕಾಣಬಹುದು. ನಮ್ಮ ಕೂಡಲಸಂಗನ ಶರಣರು ಮನದೆರೆದು ಮಾತ 
ನಾಡಿದರೆ ಲಿಂಗವ ಕಾಣಬಹುದು. ?' 


ಬಸವಣ್ಣನು ಜಂಗಮವೇ ಲಿಂಗವೆಂದು ಸಾರಿದನು. " ತಳಕ್ಕೆ ರೀಶಠೆಕೆದಕೆ ಮೇಲೆ 
ಪಲ್ಲನಿಸಿತ್ತು ನೋಡಾ?” ಎಂದು ಒಂದು ಸುಂದರವಾದ ಉಸಮಾನನನ್ನು ಹೇಳಿ, 
ಜಂಗಮಾರಾಧನೆಯೇ ಭಕ್ತನ ಪರಮ ಕರ್ತವ್ಯವೆಂದೂ, ಅದರಿಂದಲೇ ಶಿವನು ತೃಪ್ತ 
ನಾಗುವನೆಂದೂ ಬಸವಣ್ಣನು ಸಾರಿದನು. ಇದರಿಂದ ಹಲವು ಮಂದಿ ಜಂಗಮರಿ 
ಗಾದರೂ ತಲೆ ತಿರುಗಿರಬೇಕು. ' ಅವರಿಗೆ ಬಸ ಸವಣ್ಣನು ಬುದ್ಧಿ ಹೇಳದೆ ಬಿಟ್ಟಿಲ್ಲ. ಅಲ್ಲದೆ 
ಜಂಗಮರು ಭಿಕ್ಟಾಟಿನೆಯನ್ನೇ ನೆಚ್ಚಿ ಕೊಂಡು ಸ್ವಾ 'ಪಲಾಂಚಸಜಾಗ! ವ 
ಯೋಚನೆಯಿಂದ, ಟಾ ಮಾಡಿರಣ್ಣ. ಕಾಯಕವೆ ಕೈೈಲಾಸ'' ಎಂದು 
ನುಡಿದನು. 

ಶಿವಭಕ್ತರಿಗೆ, ಜಂಗಮರಿಗೆ ಮಾತ್ರನೇ ಅಲ್ಲದೆ ಇತರರಿಗೂ ಅನ್ವಯಿಸುವ 
ಸಾರ್ವಕಾಲಿಕವಾದ ನೀತಿಯನ್ನು ಬಸವಣ್ಣನು ತನ್ನ ವಚನಗಳಲ್ಲಿ ಒಮ್ಮೆಗೇ ಹೃದಯ 
ವನ್ನು ಹೊಗುವ ಭಾಷೆಯಲ್ಲಿ ಉಪದೇಶಿಸಿದ್ದಾನೆ. ಕೇನಲ ದೇವರನಾಮಸ್ಮರಣೆ 
ಯಿಂದಲೇ ಧನ್ಯನಾದೆನೆಂದು ಭಾನಿಸುವದು ಹೆಡ್ಡತನನೆಂಬ ಅಭಿಪ್ರಾಯವು 
ಈ ವಚನದಲ್ಲಿ ಗರ್ಭಿತವಾಗಿದೆ- 

"" ಕರಿಕ ಕೆಂಚನ ನೆನೆದಡೆ ಕೆಂಚನಾಗಬಲ್ಲನೇ? ದರಿದ್ರ ಸಿರಿವಂತನ 
ನೆನೆದಡೆ ಸಿರಿವಂತನಾಗಬಲ್ಲನೆ? ಮುನ್ನಿನ ಪುರಾತನರ ನೆನೆದು ಧನ್ಯ 
ನಾದೆನೆಂಬ ಮಾತಿನ ರಂಜಕರನೇನೆಂಬೆ ಕೂಡಲಸಂಗಮದೇವಾ.'' 

ದೇವರ ಪ್ರೀತಿಯ ಸಡೆಯುವ ಮಾರ್ಗವನ್ನು ಕೇಳಿ 


4 ಕಳಬೇಡ ಕೊಲಬೇಡ ಹುಸಿಯ ನುಡಿಯಲುಬೇಡ ಮುನಿಯಬೇಡ 
ಅನ್ಯರಿಗೆ ಅಸಹ್ಯಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲುಬೇಡ 
ಇದೇ ಅಂತರಂಗ ಶುದಿ ಇದೇ ಬಹಿರಂಗ ಶುದ್ಧಿ "ಇದೇ ನಮ್ಮ ಕೂಡಲ 
ಸಂಗಮದೇವರನೊಲಿಸುವ ಪರಿ.” 

ಬಸವಣ್ಣನ ಸಮಕಾಲೀನರನೇಕರು ವಚನಕಾರರಾದರು. ಅಲ್ಲಮಪ ಪ್ರಭು, ಸಿದ್ಧರಾಮ, 
ತ್ತೆ ಮಡಿವಾಳ ಮಾಚಯ್ಯ ಮೊದಲಾದವರು ವಚನಗಳನ್ನು ರಚಿಸಿದ್ದಾರೆ. 
ಹೆಂಗಸರೂ ವಚನಕಾರರಾಗಿದ್ದಾರೆ. ಬಹುಶಃ ಈ ಕಾಲದಲ್ಲಿದ್ದ ಷ್ಟು ಕಬ್ಬಿ ಗಿತಿಯರು 
ಕನ್ನಡದಲ್ಲಿ ಇನ್ನು ಯಾವಾಗಲೂ ಇದ್ದಿರಲಾರರು. ಇಂಥ Re ಪೈಕಿ 
ಅಕ್ಕಮಹಾದೇವಿಯ: ಪ್ರಮುಖಳಾದಳು. ಈ ವಚನಕಾರರೆಲ್ಲರೂ ಸಾಮಾನ್ಯವಾಗಿ 
ತಮ್ಮ ಇಷ್ಟ ದೇವತೆಯ ಅಂಕಿತದಲ್ಲಿ ವಚನಗಳನ್ನು ನುಡಿದಿರುತ್ತಾ ರೆ. ಹೀಗೆ ನೀರಶೈ ದ” 
ವಚನಸಾಹಿತ್ಯವು ಹುಲುಸಾಗಿ ಬೆಳೆದು ಕನ್ನಡ ಸಾಹಿತ್ಯ ವು ಅತ್ಯ ತ ಪುಸ್ಟಿ 1 
ಹೊಂದಿರುತ್ತದೆ. 
ಮೇಲೆ ಬರೆದ ಇಬ್ಬ ರು ಪಂಡಿತರು ಕನ್ನಡ ಸಾಹಿತ್ಯ ಕ್ಸ ಬಸ ಸವಣ್ಣ ನವರಿಂದ ಹೇಗೆ 
1 ಹೊ0ವಾಯಿತೆಂಬುದಷ್ನು ಬಹಳ ಸ್ವಾರಸ್ಯ ಯುಕ್ತ ತೆಗಿ ಬನ್ಯಾ ಹೃ ದಯಂಗಮ 


1 


೪೦೬ ಬಸವತತ್ವ ರತ್ನಾಕರ 


ವಾಗಿಯೂ ವರ್ಣಿಸಿರುತ್ತಾರೆ. ಇದು ಕನ್ನಡ ಭಾಷೆಗೂ, ತನ್ಮೂಲಕ ಕನ್ನಡಿಗರಿಗೂ 
ನಿಶೇಷವಾಗಿ ನೀರಶೈವರಿಗೂ ಹೆಮ್ಮೆಯನ್ನು ಹುಟ್ಟಿ ಸತಕ್ಕುದಾಗಿರುತ್ತದೆ. ಕನ್ನಡ 
ನಾಡಿನ ಎಲ್ಲ ಜಾತಿಯ ವಿದ್ವಾಂಸರೂ ಸಾಹಿತ್ಯದ ದೃಷ್ಟಿಯಿಂದ ವಚನಗಳು ಮಾಡಿರುವ 
ಅಪಾರ ಉಪಕಾರವನ್ನು ಹೊಗಳಿ, ಇದಕ್ಕೆಲ್ಲ ಬಸವಣ್ಣನವರೇ ಕಾರಣರೆಂದು ಸಂತೋಷ 
ಪೂರ್ವಕವಾಗಿ ಉಲ್ಲೇಖಮಾಡಿರುತ್ತಾರೆ. ಇನ್ನೂ ಅನೇಕ ಜನ ಪಂಡಿತರು ಬಸವಣ್ಣ 
ನನರಿಂದ ಕನ್ನಡ ಸಾಹಿತ್ಯಕ್ಕೆ ಆದ ಉಪಕಾರವನ್ನು ವಿವಿಧ ರೀತಿಯಿಂದ ಬಣ್ಣಿಸಿರು 
ತ್ತಾರೆ... ಅವರೆಲ್ಲರ ಅಭಿಪ್ರಾಯಗಳನ್ನು ಇಲ್ಲಿ ಕೊಡಲು ಸ್ಲಳವಿಲ್ಲದ ಕಾರಣ ಮೂರು 
ಜನರ ಅಭಿಪ್ರಾಯಗಳನ್ನು ಮಾತ್ರ ಆರಿಸಿ ಕೊಟ್ಟರುತ್ತೇವೆ. 

ಬಸವಣ್ಣನವರ ಸಾಹಿತ್ಯವು ಕಟ್ಟುಕತೆಗಳಿಂದ ಕೂಡಿದ ವರ್ಣನೆಯುಳ್ಳದ್ದಾ 
ಗಿರುವದಿಲ್ಲ. ಹಿಂದಿನ ಸಾಹಿತ್ಯವೇ ಇಂದಿನ ಜನಜೀವನದ ಹೆಗ್ಗುರುತು ಎಂಬುವ 
ಹಾಗೆಯೇ ಇರುತ್ತದೆ. ಬಸವಣ್ಣನವರ ಸಾಹಿತ್ಯದಲ್ಲಿ ಅನೇಕ ಗುಣರತ್ಸಗಳು ಹುದುಗಿ 
ಕೊಂಡಿರುತ್ತವೆ. ಸತ್ಯ, ಪ್ರೇಮ, ಸಮಾನತ್ವ, ಅಹಿಂಸಾ, ಆಚಾರನಿಷ್ಕೆ, ಶಿವಭಕ್ತಿ, 
ಯೋಗಗಳು ಇವೇ ಮೊದಲಾದ ನೂರಾರು ವಿಷಯಗಳು ಇದರಲ್ಲಿ ಅಡಕವಾಗಿರುತ್ತವೆ. 
ಈ ಸಾಹಿತ್ಯವು ಕನ್ನಡ ಸಾಹಿತ್ಯದ ಮೇಲ್ಮೆಯನ್ನು ಜಗತ್ತಿಗೆ ತೋರಿಸಿಕೊಡುವಂಥಾದ್ದು 
ಆಗಿರುತ್ತದೆ. ಇಂತಹ ಉಜ್ವಲ ಸಾಹಿತ್ಯ ನಿರ್ಮಾಣವನ್ನು ಮಾಡಿದವರಲ್ಲಿ ಬಸವಣ್ಣ 
ನವರು ಆದ್ಯ ಪುರುಷರಾಗಿರುತ್ತಾರೆ. 

ಸಾಹಿತ್ಯವು ಆನಂದಕ್ಕಾಗಿಯೋ ತತ್ವಕ್ಳಾಗಿಯೋ ಎಂಬ ವಾದವು ಯಾವಾಗಲೂ 
ಇದ್ದೇ ಇರುತ್ತದೆ. ಸಾಹಿತ್ಯದಲ್ಲಿ ಆನಂದವು ಅವಶ್ಯವಾಗಿ ಉಂಟು. ಆದರೆ ಅದು 
ಗೌಣವಾಗಿರುವದು. ತತ್ವವೇ ಸಾಹಿತ್ಯದಲ್ಲಿ ಪ್ರಧಾನವಾದುದು. ಈ ಅಭಿಪ್ರಾಯ 
ವನ್ನು ಬಹಳ ಜನ ಪಂಡಿತರು ಒಪ್ಪುತ್ತಾರೆ. ತತ್ವದೃಷ್ಟಿಯಿಂದ ಬಸವಣ್ಣನವರ 
ಸಾಹಿತ್ಯವು ಅತ್ಯಂತ ಶ್ರೇಷ್ಠವಾಗಿರುತ್ತದೆ. ತತ್ವದಲ್ಲಿ ಆನಂದವು ಅಡಗಿರುತ್ತದೆಂಬುದನ್ನು 
ಮರೆಯಲಾಗದು. ಬಸವಣ್ಣನವರು ತಮ್ಮದೊಂದು ವಚನದಲ್ಲಿ 


ಕೆ ಮನಕ್ಕೆ ಮನವೊಂದಾಗಿ ಧನಕ್ಕೆ ಧನವೊಂದಾಗಿ ನಚ್ಚಿದ ಮಚ್ಚು 
ಅಜ್ಚೊತ್ತಿದಂತಿರಬೇಕು ಪ್ರಾಣಕ್ಕೆ ಪ್ರಾಣವೊಂದಾಗಿ ಶುಭ ಸೂಚನೆ 
ಯೊಂದಾಗಿರದ ನಚ್ಚು ಮಚ್ಚು ಪಾರವೈದುವುದೇ? ಶಿರ ಹರಿದರೇನು? 
ಕರುಳು ಕುಪ್ಪಳಿಸಿದರೇನು? ಇಂತಪ್ಪ ಸಮಸ್ತ ವಸ್ತುವೆಲ್ಲವೂ ಹೋದ 
ರೇನು? ಚಿತ್ತ ಮನ ಬುದ್ಧಿಯೊಂದಾದ ಮಚ್ಚು ಬಿಚ್ಚಿ ಬೇರಾಗದಿದ್ದರೆ 
ಮಚ್ಚುವ ನಮ್ಮ ಕೂಡಲಸಂಗಮದೇವಾ.”' 


"ಆನೆಯನೇರಿಕೊಂಡು ಹೋದಿರೆ ನೀವು, ಕುದುರೆಯನೇರಿಕೊಂಡು 
ಹೋದಿಕೆ ನೀವು, ಕುಂಕುಮ ಕಸ್ತುರಿಯ ಪೂಸಿಕೊಂಡು ಹೋದಿಕೆ ಅಣ್ಣಾ, 
ಸತ್ಯದ ನಿಲವನರಿಯದೆ ಹೋದಿರಲ್ಲಾ, ಸದ್ಗುಣವೆಂಬ ಫಲವ ಬಿತ್ತಿ 
ಬೆಳೆಯದೆ ಹೋದಿರಲ್ಲಾ, ಅಹಂಕಾರವೆಂಬ ಸದ ಮದಗಜವನೇರಿ ವಿಧಿಗೆ 
ಗುರಿಯಾಗಿ ನೀವು ಹೋದಿರಲ್ಲಾ, ನಮ್ಮ ಕೂಡಲಸಂಗಮದೇವರನರಿಯದೆ 
ನರಕಕ್ಕೆ ಭಾಜನವಾದಿರಲ್ಲಾ.'' 


ಶ್ರೀ ಬಸವಣ್ಣನನರೂ ಕನ್ನಡ ಸಾಹಿತ್ಯವೂ ೪೦೭ 


ಮತ್ತು 
"4 ನೂರನೋದಿ ನೂರ ಕೇಳಿದರೇನು? ಆಶೆ ಹರಿಯದು ದೋಷ 

ಬಿಡದು ಮಜ್ಜ ನಕ್ಕೆರೆದು ಫಲವೇನು? ಮಾತಿನಂತೆ ಮನವಿಲ್ಲದ ಜಾತಿ 

ಡೊಂಬರ ನೋಡಿ ನಗುವ ನಮ್ಮ ಕೂಡಲಸಂಗಮದೇವ.” 
ಹೀಗೆ ತತ್ವದ ದ್ದ ಸ್ಟಿಯಿಂದ ನೂರಾರು ವಚನಗಳನ್ನು ಹೇಳಬಹುದಾಗಿದೆ. ಈ ವಚನ 
ಗಳಲ್ಲಿ ಸಾ  ಭಾವಿಕವಾಗಿ ಅಲಂಕಾರಗಳೂ ಕೂಡ ಸ ತ್ತವೆ. ಮೇಲಿನ ವಚನದಲ್ಲಿ 
"ಸದ್ಗುಣವೆಂಬ', "ಅಹಂಕಾರವೆಂಬ? ಅನ್ನುವ ನದಗಳಲ್ಲಿ ರೂಪಕಾಲಂಕಾರವಿರುತ್ತದೆ. 
ಇದರಿಂದ ತಿಳಿದುಬರುವದೇನಂದರೆ ಬಸವಣ್ಣ. ನವರ ವಚನಗಳು ತತ್ವದೃಷ್ಟಿ ಯಿಂದಲೂ 
ಮೇಲಾದ ಸಾಹಿತ್ಯದಿಂದ ಕೂಡಿದವುಗಳಾಗಿರುತ್ತ ಘಃ 

ಸಾಹಿತ್ಯ ಶಬ್ದದ ಅರ್ಥವನ್ನು ನೋಡಿದರೆ "" ಸಹಿತಸ್ಯ ಭಾವಃ ಸಾಹಿತ್ಯಂ'' 
ಅಥವಾ "“ ಹಿತೇನ ಸಹವರ್ತತ ಇತಿ ಸಾಹಿತ್ಯಂ'' ಹಿತದಿಂದ ಕೂಡಿರುವದೇ ಸಾಹಿತ್ಯ. 
ಓದತಕ್ಕವನಿಗೆ ಹಿತವಾಗದಿದ್ದರೆ ಅದು ಸಾಹಿತ್ಯವೇ ಆಗಲಾರದು. ಈ ದೃಷ್ಟಿಯಿಂದ 
ಸಾಹಿತ್ಯ ದ ವಿಚಾರವನ್ನು ತೆಗೆದುಕೊಂಡು ನೋಡಿದರೆ ಬಸವಣ್ಣ ನವರು ಶ್ರೇಷ್ಠತರಗತಿಯ 
ಸಾಹಿತ್ಯ, ವಂತರಲ್ಲಿ ಅಗ್ರೇಸ ರರಾಗುತ್ತಾರೆಂದು ಧಾರಾಳವಾಗಿ ಹೇಳಬಹುದು. ಅವರ 
ಪವಿತ್ರ: ಹವಾ ಆತ್ಮಸ ಸ್ಫು ರಣದಿಂದ ಹೊರಟ ಸಾವಿರಾರು ವಚನಗಳು ಮಾನವರ 
ಒತಕ್ಕಾ ಗಿಯೇ ಇರುತ್ತವೆ. ವನದ ಎಲ್ಲಾ ಸಮಸ್ಯೆಗಳೂ ಬಸವಣ್ಣನವರ ವಚನ 
ಗಳಲ್ಲಿ ಜಾ 6 ಅವರ ವಚನಗಳನ್ನು ಓದಿದಂತೆ ಮಾನವನ ಹೃದಯ 
ಸಲ್ಲಟಿವಾಗಿ ಓದುವವನು ತತ್ತಾನಂದಸಾಗರದಲ್ಲಿ ಮುಳುಗುವನು. 

ಸಾಹಿತ್ಯವೆಂದರೆ ಒಂದು ಹೆಣ್ಣನ್ನೊ ಪ) ಪರ್ವತವನ್ನೋ, ನದಿಯನ್ನೋ ವರ್ಣನೆ 
ಮಾಡಿದರಾಗದು. ಅದರಿಂದ ಮಾನವನ ಹೃದಯ ಕರಗುವಂತಾಗಬೇಕು. ಅದೇ 
ಸಾಹಿತ್ಯದ ಲಕ್ಷಣ. 

ಬಸವಣ್ಣನವರ ವಚನಗಳು ಅನೇಕ ತರಹದ ಕ್ರಾಂತಿಯನ್ನು ಸಾಮಾನ್ಯ ಜನ 
ಗಳಲ್ಲಿಯೂ ಕೂಡ ಹುಟ್ಟಸಿದವು. ಇದರ ಫಲವಾಗಿ ಹಿಂದುಸ್ಥಾನದ ಚತುರ್ದಿಕ್ಸಿ 
ನಿಂದಲೂ ಜನಗಳು ಕಲ್ಯಾಣಕ್ಕೆ ಧಾವಿಸಿ ಬಂದರು. ಒಂಭೈನೂರು ವರ್ಷಗಳು ಕಳೆದು 
ಹೋದರೂ ಅವರ ವಚನಗಳು ಈಗಲೂ ಓದುಗರ ಹೃದಯಪಲ್ಲಟವಾಗುವಂತೆ ಮಾಡದೆ 
ಬಿಡಲಾರವು. ಇದೇ ನಿಜವಾದ ಸಾಹಿತ್ಯದ ಲಕ್ಷಣವು. 

ವನೇದಾಗಮೋಪನಿಷತ್ತುಗಳಲ್ಲಿರತಕ್ಕ ಗಹನವಾದ ವೇದಾಂತವನ್ನು ಸುಲಭವಾದ 
ಕನ್ನಡ ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯವಿರುತ್ತದೆಂಬುವದನ್ನು ಅವರು ಕನ್ನಡ ನಾಡಿಗೆ 
ತೋರಿಸಿಕೊಟ್ಟ ರಲ್ಲದೆ ಸಂಸ್ಕೃತದಿಂದಲೇ ಮೋಕ್ಷನೆಂಬುವ ಬಹುದಿವಸಗಳ ಸಂಪ್ರದಾಯ 
ವನ್ನು ಕಿತ್ತು ಒಗೆದರು. ಇದು ಸಾಮಾನ್ಯವಾದ ಕೃತಿಯಲ್ಲ. ಸರಂಸರಾಗತವಾಗಿ.: 
ಬಂದಿರತಕ್ಕ ಈ ಮಾರ್ಗವನ್ನು ಇವರು ತಪ್ಪಿಸಿದುದು ಅಜರಾಮರವಾದ ಇವರ ಕೀರ್ತಿಗೆ 
: ಕಾರಣವೂ, ಅನುಕರಣೀಯವೂ ಆಗಿರುತ್ತದೆ. ""ಜನನೀ ಜನ್ಮ ಭಾಷಾ ಚ ಸ್ಪರ್ಗಾದನಿ 
ಗರೀಯಸೀ? ಎಂಬುವ ಉಕ್ತಿಯನ್ನು ಸಾರ್ಥಕಗೊಳಿಸಿದರು. 

ಶ್ರೀಮಾನ್‌ ಸಿದ್ಧ ರಾಮಸ ಪಾವಟೆ, ಬಿ.ಎ. ಎಲ್‌ಎಲ್‌.ಬಿ., ತ್ರಿಭಾಷಾ 
ಸಂಡಿತರೂ,. ನೀರಶೈವ ಸಿದ್ಧಾಂತವನ್ನು ಕೂಲಂಕಷವಾಗಿ ಅಧ $ಯನ ಮಡದ 


೪೦೮ ಬಸವತತ್ವ ರತ್ನಾಕರ 


ಆದ ಇವರು ತಮ್ಮ "ಅಲ್ಲಮವ್ಯೋಮ' ಎಂಬುವ ಗ್ರಂಥದ ಪುಟ ೭೩ ರಲ್ಲಿ ಪ್ರಭುದೇವರು 
ಕನ್ನಡದಲ್ಲಿ ಏಕೆ ಗ್ರಂಥಗಳನ್ನು ರಚಿಸಿದರು ಎಂಬುವದನ್ನು ಹೀಗೆ ಬರೆದಿರುತ್ತಾರೆ 

ಅವನ ವಚನಸರಣಿಯನ್ನು ನೋಡಿದರೆ ಅತಿ ಗಂಭೀರವಾಗಿಯೂ, ಸಾರ 
ವತ್ತಾಗಿಯೂ ಇರುವದು. ವಚನಗಳು ಅರ್ಥಗಳನ್ನು ಗರ್ಭೀಕರಿಸಿಕೊಂಡಿರುವವು. 
ಸಂಸ್ಕ ತವೆಂದಕೆ ಒಂದಾನೊಂದು ವಿಶಿಷ್ಟ ಭಾಷೆಯ ಹೆಸರಲ್ಲ. ಲಕ್ಷಣದಿಂದ ಕೂಡಿದ 
ಸಾಧು ಶಬ್ದವೇ ಸಂಸ್ಕೃತವು. ಅಮರ ಓೀಕೆಯಲ್ಲಿ ಭರತನು, "" ಪಾಣಿನ್ಯಾದಿ ವ್ಯಾಕರಣ 
ಸೂತ್ರೇಣ ಲಕ್ಷಣೋಪೇತಃ ಸಾಧು ಶಬ್ದಃ” ಎಂದು ಸಂಸ್ಕೃತ ಶಬ್ದವನಿರ್ವಚನವ 
ಮಾಡಿರುವನು. ಕನ್ನಡ ಭಾಷೆಗಾದರೂ ಲಕ್ಷಣ ಗ್ರಂಥಗಳುಂಟು, "" ಗುಣಮವರೆ 
ಶಬ್ದಮಣಿದರ್ಪಣ ನಾಮವನಿಟ್ಟು ನೆಕೆಯೆ ಕರ್ಣಾಟಕ ಲ| ಕಣ ಶಬ್ದಶಾಸ್ತ್ರಮಂಲಾ | 
ಕ್ಲಣಿಕರ್‌ ಸೇಳೆಂದು ಬೆಸಸೆ ಬಗೆಯುಗೆ ಸೇಳ್ದೇಂ /'' ಕರ್ಣಾಟಕ ಭಾಷೆಗೆ ಶಬ್ದಾನು 
ಶಾಸನ, ಶಬ್ದಮಣಿದರ್ಪಣ ಮೊದಲಾದ ಲಕ್ಷಣ ಗ್ರಂಥಗಳಿರುವದರಿಂದ ಇದಾದರೂ 
ಸುಸಂಸ್ಕೃತವು. ಈ ಅರ್ಥದಲ್ಲಿ ಶಬ್ದಾನುಶಾಸನದ ಭಟ್ಟಾಕಳಂಕನು 

ನಮಃ ಶ್ರೀ ವರ್ಧಮಾನಾಯ । ವಿಶ್ವವಿದ್ಯಾವಭಾಸಿನೇ । 
ಸರ್ವ ಭಾಷಾ ಮಯಾ ಭಾಷಾ ! ಪ್ರವೃತ್ತಾಯನ್ಮುಖಾಂಭುಜಾತ್‌ | 

ಎಂಬ ಮಂಗಲಶ್ಲೋಕದಿಂದ ಭಗವದ್ವಾಣಿಯೇ ಕರ್ಣಾಟಕ ಶಬ್ದವೃಂದಕ್ಕೆ ಮೂಲ 
ವೆಂದು ಉದ್ಭೋಸಿಸಿರುವನು. ಈ ರೀತಿಯಲ್ಲಿ ಕರ್ಣಾಟಕ ಭಾಷೆಯು ಭಗವದ್ವಾಣೀ 
ಮೂಲವೆಂದು ಸೂಚಿಸಿ, ಆ ಶಬ್ದಗಳು ಅನುಶಾಸನಕ್ಕೆ ತಕ್ಕವು. ಅಂದರೆ ವ್ಯಾಕರಣ 
ಶಾಸ್ತ್ರದಿಂದ ವ್ಯತ್ಸತ್ತಿಪೂರ್ವಕವಾಗಿ, ಸಾಧ್ವಸಾಧುವಿವೇಚನಪೂರ್ವಕವಾಗಿ ಪ್ರಯೋ 
ಗಾರ್ಹವಾಗಿರುವವೆಂದು "" ಅತಃ ಶಬ್ದಾನುಶಾಸನಮಾರಭ್ಯತೇ'' ತೇಷಾಂ ಶಬ್ದಾನಾಂ 
ಕರ್ಣಾಟಕಾನಾಂ ಎಂಬ ಮೂರು ಸೂತ್ರಗಳಿಂದ ಹೇಳುತ್ತಾನೆ. | 

ಅದಿರಲಿ; ವಾಡಿಕೆಯಾಗಿ ಸಂಸ್ಥ ತನೆಂದೆನಿಸಿಕೊಂಬ ಗೀರ್ವಾಣವಾಣಿಯಲ್ಲಿ 
ಏಕೆ ಅಲ್ಲಮನು ವಚನಗಳನ್ನು ಹೇಳಲಿಲ್ಲ? ಎಂದು ಕೆಲವರು ಆಕ್ಸೇಪಿಸುವರು. 
ಸಂಸ್ಕೃತ ಭಾಷೆಯಲ್ಲಿ ಹೇಳಿದ ವೇದಾಗನೋಪನಿಷತ್ತುಗಳ ಯಥಾರ್ಥವನ್ನು ಅರಿಯದೆ 
ಕಂಡವರು ಕಂಡಂತೆ ಅರ್ಥಮಾಡಿದ್ದರಿಂದ ಬಹಳ ಆಯಾಸದಿಂದ ತತ್ವವು ತಿಳಿಯ 
ಬಹುದಾಗಿದೆ. ಅಲ್ಲಕಾಲದಲ್ಲಿಯೇ ಅನೇಕ ಹೋರೆಗಳನ್ನು ಮಾಡುತ್ತಿರುವ ಭಕ್ತಿ 
ಪರಿಪ್ಲು ತಮಾನಸರಾದ ಮುಮುಕ್ಸುಗಳಿಗೆ ಸುಲಭವಾಗಿ ಧರ್ಮರಹಸ್ಯದ ಬೋಧವಾಗ 
ಬೇಕೆಂಬುವ ಬುದ್ದಿಯಿಂದ ಅಲ್ಲಮನು ವಚನಗಳನ್ನು ಕನ್ನಡದಲ್ಲಿ ರಚಿಸಿದನು. 
ಕನ್ನಡದಲ್ಲಿ ಹೇಳಿದುದರಿಂದ ಧರ್ಮತತ್ತ್ವಗಳ ಪರಿಚಯವು ಬಹು ಜನಕ್ಕಾಯಿತು. 
ಅವರೆಲ್ಲರೂ ಕೃತಾರ್ಥರಾದರು. ಅತ್ಯುತ್ತಮವಾದ ಕನ್ನಡ ತಾಯ್ನುಡಿಯಿಂದ ಧರ್ಮ 
ರಹಸ್ಯವನ್ನು ಬೋಧಿಸುವ ವಚನಗಳನ್ನು ಬಹಳ ಮಂದಿ ಶರಣರು ಬರೆಯುವ ಸುಯೋಗ 
ಪ್ರಭುವು ಕನ್ನಡದಲ್ಲಿ ಬೋಧಿಸದಿದ್ದರೆ ಬರುತ್ತಿರಲಿಲ್ಲ. ಕನ್ನಡದಲ್ಲಿ ಬೆಸಸಿದುದರಿಂದ 
ಕರ್ಣಾಟಕವು ಧರ್ಮಭೂಮಿಯಾಯಿತು. 

ಶ್ರೀಮಾನ್‌ ಪಾವಟಿಯವರ ಹೇಳಿಕೆಯಲ್ಲಿ, ""ಸಂಸ್ಕೃ ತವೆಂದರೆ ಒಂದಾನೊಂದು 
ನಿಶಿಷ್ಟ ಭಾಷೆಯ ಹೆಸರಲ್ಲ?” ಎಂಬುವ ವಾಕ್ಯವನ್ನು ಒಪ್ಪಲು ಶಕ್ಯವಿಲ್ಲ. ಸಂಸ್ಕೃತವು 
ನಿಶಿಷ್ಟ ಭಾಷೆಯೇ ಆಗಿರುತ್ತದೆ. ಆದರೆ ಇಲ್ಲಿ ಅವರ ಕನ್ನಡದ ಉತ್ಕಟ ಅಭಿಮಾನದಿಂದ : 


ಶ್ರೀ ಬಸವಣ್ಣನವರೂ ಕನ್ನಡ ಸಾಹಿತ್ಯವೂ ೪೦೯ 


ಹೇಳಿದ ಮಾತುಗಳು ಸ್ವಾಗತಾರ್ಹವಾಗಿರುತ್ತವೆ. ಮುಂದೆ ಎರಡನೆಯ ಪುಟದಲ್ಲಿ 
ಗೀರ್ವಾಣ ವಾಣಿಯೆಂದು "ವರೇ ಹೇಳಿರುತ್ತಾರೆ. ಪ್ರಭುದೇವರು ಕನ್ನಡದಲ್ಲಿ ಏಕೆ 
ವಚನಗಳನ್ನು ಬರೆದರೆಂಬುವ ಅವರ ನಿವೇಚನೆಯು ಅತ್ಯಂತ ಯೋಗ್ಯ ವಾದುದಾಗಿ 
ಇರುತ್ತದೆ. 

ಪುಣೆಯಲ್ಲಿ ತಾರೀಖು ೨೫-೭-೧೯೪೨ರಲ್ಲಿ ಕೂಡಿದ ಹೊರನಾಡಿನ ಕನ್ನಡಿಗರ 
ಸ್ನೇಹೆಸಮ್ಮೇಳನದ ಮುಖ್ಯ ಅತಿಥಿಗಳಾಗಿದ್ದ ಶ್ರೀಮಾನ್‌ ಬಿ. ಎಂ. ಶ್ರೀಕಂಠಯ್ಯ, 
ಎಂ.ಎ.,ಬಿ.ಎಲ್ಲ, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಸರಿಷತ್‌, ಇವರು ತಮ್ಮ - 
ಭಾಷಣದಲ್ಲಿ 

"ಈಗಿರುವ ಸರಿಸ್ಸಿ ತಿಯೆಂದರೆ ಕನ್ನ ಡವನ್ನು ಬೆಳೆಯಿಸಬೇಕೋ ಇಲ್ಲವೆ 
ಏಕಮೇವಾದ್ವಿ ತೀಯನೆಂದು ಹಿಂದಿಯನ್ನು ಇಡಿಯ ಹಾ ನದ ಭಾಷೆಯನ್ನಾಗಿ 
ಮಾಡಿ ಅದನ್ನೇ ನಾವು ಕಲಿತು ಅದರಲ್ಲಿಯೇ ನಾವು ಬೆರೆತು ಬೆಳೆದು ಆ ಹಿಂದಿ 
ಯಲ್ಲಿಯೇ ನಮ್ಮ ಸಾಹಿತ್ಯವನ್ನು ಹಬ್ಬಿಸಬೇಕೋ ಎಂಬುವದೊಂದು ಈಗಿನ ತುರುಸಿನ 
ಸಮಸ್ಯೆಯಾಗಿದೆ. ಮರಾಠಿಯಲ್ಲಿಯೂ ಆಳವಾದ ಸಾಹಿತ್ಯನಿದೆ, ಬೆಳೆದು ಬಂದ .: 
ಸಂಸ್ಕತಿ ಇದೆ. ಅವರೆಲ್ಲರೂ ಮರಾಠಿಯನ್ನು ಮರೆತು ಹಿಂದಿ ಭಾಷೆಯನ್ನು 
ಅಪ್ಪು ವರೋ? .ಅದರಂತೆ "ಕನ್ನ ಡ ನಾಡು, ನುಡಿ, ಸಾಮ್ರಾಜ್ಯ, ವೈಭವ, ಸಂಸ್ಕೃತಿ, 
ಜನಾಂಗ ಇನೆಲ್ಲವುಗಳನ್ನೂ ಮರೆಯಲಿಕ್ಕೆ ನಮಗೆ ಶಕ್ಯನಿದೆಯೆ ? ಉಳಿದ ಸಾಹಿತ್ಯ 
ವನ್ನು ಓದಬೇಕೆಂದಾಕ್ಸಣ ತಾಯ್ದುಡಿಯನ್ನು ಮರೆಯಬೇಕೆಂದಲ್ಲ ಅಥವಾ ತಾಯ್ದುಡಿ 
ಯನ್ನು ಮುಂದಕ್ಕೆ ತರಲಿಕ್ಕೆ ಯತ್ನಿಸಿದಾಕ್ಷಣ ಅನ್ಯ ನುಡಿಗಳನ್ನು ದ್ವೇಷಿಸಿ 
ದಂತೆಯೂ ಅಲ್ಲ. 

ಕನ್ನಡ ಪ್ರಾಚೀನ ಸ ಸಾಹಿತ್ಯದಲ್ಲಿಯೂ ಸಂಸ್ಕೃತ ಮತ್ತು ತಾಯ್ದುಡಿ ಇವುಗಳ 
ಬಡಿದಾಟವೇ ಸತ್ತೆ. ಸಂಸ್ಕೃತವನ್ನೆ € ಮುಂದೆ: ತರಬೇಕು ಭನ ಬಲವಾಗಿ 
ಆಂದೋಲನ ಎಬ್ಬಿಸಿದವರೂ ಉಂಟು. "ಏನು ಲಿಂಗವಂತರ ಹಾಗೆ ಕನ್ನಡ ಮಾತ 
' ನಾಡುವದು' ಎಂದು ಅಂದವರೂ ಉಂಟು. ವೀರಶೈವರು ತಾಯ್ದುಡಿಯಲ್ಲಿಯೇ 
ದುಡಿದು ತಮ್ಮ ಮತಪ್ರಸಾರ ಮಾಡುವದನ್ನು ಕಂಡು ಆಮೇಲೆ ಬ್ರಾ ಹ್ಮಣರು ಕಣ್ಣು 
ತೆರೆದರು... ಕುಮಾರವ್ಯಾಸ, ಲಕ್ಷಿ ಕ್ಸೀಶ, ಪುರಂದರದಾಸರು ಮೊದಲಾದವರೂ 
ಕನ್ನಡದಲ್ಲಿ ತಮ್ಮ ಧರ್ಮಪ್ರಸಾರ ಮಾಡಲು ಪ್ರಾರಂಭಿಸಿದರು.'' ಇದು ಅವರ 
ಭಾಷಣದ ಸಾರಾಂಶವು. 

ಒಂಭೈ ನೂರು ವರ್ಷಗಳ ಕೆಳಗೆ ಬಸವಣ್ಣನವರ: ದೂರದರ್ಶಿತನದಿಂದ ಕನ್ನಡ 
ದಲ್ಲಿಯೇ ಗ್ರಂಥಗಳನ್ನು ಬರೆದು ಉಳಿದ ತಮ್ಮ ಅನುಯಾಯಿಗಳಿಗೂ ಬರೆಯಲಿಕ್ಕೆ 
ಹೆಚ್ಚಿ ಕನ್ನ ಡೆಗೆ ಹೆಚ್ಚ ಳವನ್ನು ಹೆಚ್ಚಿ ಸಿದರು. ಅಚ್ಚ ಗನ್ನಡದ ಪರಂಪರೆಯನ್ನು ಟೆ 
ಕೊಟ್ಟಿ ಗೌರವವು ನಚನವಾಜ್ಮಯದ dr ಬಸವಣ್ಣ ನವರಿಗೆ 
ಸಲ್ಪತಕ್ಕದ್ದಾಗಿದೆ. ಶ್ರೀಮಾನ್‌ ಶ್ರೀಕಂಠಯ್ಯನವರ ಮೇಲಿನ ಭಾಷಣದ ಅಭಿಪ್ರಾ ಯ 
ವಾದರೂ ಇದೇ ಆಗಿರುತ್ತದೆ. 

ವಚನಗಳು ಸರಳ ಗದ್ಯದಲ್ಲಿದ್ದರೂ ಅರ್ಥಗೌರವ, ಪದಲಾಲಿತ್ಯ ಮೊದಲಾದ 


ಶಿ 
ವಿಷಯಗಳು ಹೃದಯಂಗಮವಾಗಿವೆ. ಶ್ರೀ ಬಸವಣ್ಣನವರ ವಚನಗಳಲ್ಲಿ ವಿಶೇಷವಾಗಿ 


೪೧೦ ಬಸವತತ್ವ ರತ್ನಾಕರ 


ಉಪಮಾನ, ರೂಸಕ ಮೊದಲಾದ ಅಲಂಕಾರಗಳು ಹೇರಳವಾಗಿ ಬಂದಿರುತ್ತವೆ. 
ಅದರಲ್ಲಿಯೂ ಉಪಮಾಲಂಕಾರಗಳು ಬಹಳ ಸುಂದರಗಳಾಗಿವೆ. 


ಶ್ರೀ ಬಸವೇಶ್ವರರು 

"ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ । ಅಂಬುಜಕ್ಕೆ ಭಾನುವಿ 
ನುದಯದ ಚಿಂತೆ । ಭ್ರ ಮರಂಗೆ ಪರಿಮಳದ ಬಂಡುಂಬ ಚಿಂತೆ । ಎನಗೆ 
ನಮ್ಮ ಕೂಡಲಸಂಗಮದೇವರ ನೆನೆವ ಚಿಂತೆ ॥ 


ಮತ್ತು 
4 ಸೂರ್ಯನುದಯ ತಾವರೆಗೆ ಜೀವಾಳ | ಚಂದ್ರಮನುದಯ 
ನೈದಲೆಗೆ ಜೀವಾಳ । ಕೂಪರ ಶಾನಿನಲ್ಲಿ ಕೂಟ ಜೀವಾಳವಯ್ಯ 
ಕೂಡಲಸಂಗನ ಬರವೆನಗೆ ಪ್ರಾಣಜೀವಾಳವಯ್ಯಾ 2? 
ಈ ಎರಡು ವಚನಗಳಲ್ಲಿ ಸುಂದರವಾದ ಉಸಮೆಯನ್ನು ಬಸವಣ್ಣನವರು ಕೊಟ್ಟರುವರು. 


“" ಅಘವಣಿಯವಸರದಾಚಾರ ಸತ್ರ ಯೆಯೆಂಬ ಭೂಮಿಯ ಮೇಲೆ 
ಸರ್ವಶುದ್ಧವೆಂಬ ಗೋಮಯಮಂ ತಂದು ವಿನಯಾರ್ಥವೆಂಬ ಉದಕ 
ದಿಂದ ಸಮ್ಮಾರ್ಜನೆಯಂ ಮಾಡಿ ತನುವಿನ ಗುಣಂಗಳಂ ಹಿಟ್ಟುಗುಟ್ಟ 
ರಂಗಮೋಲಿಯನಿಕ್ಸಿ ಅಕ್ಸಯವೆಂಬ ಬಿಂದಿಗಿಯಲ್ಲಿ ಪರಮಾನಂದವೆಂಬ 
ಅಘವಣಿಯಂ ತುಂಬಿ ಸಮರಸದಿಂದೆ ಮಜ್ಜನಕ್ಕೆರೆಯಲು ಹೃದಯ 
ಕಮಲನೆಂಬ ಪುಷ್ಪ ವಂ ಸಲಿಸಿ ಸೌಖ್ಯ ತರ ಶಾಂತಿ ಎಂಬ ಗಂಧವನಿಟ್ಟು 
ಅಕ್ಸಯವೆಂಬ ಅಕ್ಷತಿಯನಿಟ್ಟು ಅಳವಡಿಸಿ ಸದ್ಭಾವವೆಂಬ ಧೂಪಮಂ 
ಬೀಸಿ ಸುಜ್ಞಾನವೆಂಬ ನಿವಾಳಿಯನೆತ್ತಿ ನಿತ್ಯನಿರಂಜನವೆಂಬ ನೀರಾಜನಮಂ 
ಬೆಳಗಲು ಬ್ರಹ್ಮನಾದವೆಂಬ ಗಂಟಿಯಂ ಬಾಜಿಸಲು ನಿತ್ಯಲಿಂಗಾರ್ಚನೆಗೆಡೆ 
ಮಾಡಲು ಇದರ ಮರ್ಮಕರ್ಮಸ್ಥಿತಿಯ ಶಿವಲಿಂಗಾರ್ಚನೆಯಂ ಮಾಡ 
ಬಲ್ಲರೆ ನಾನಾರನು ಕಾಣೆನು ಕೂಡಲಸಂಗಮದೇವರ ಪ್ರಭುಶಿವಲಿಂಗಾ 
ರ್ಚನೆಯ ಮಾಡಲು ನಾನೇ ಪರಿಚಾರಕನು.'' 

ಇದರಲ್ಲಿ ರೂಪಕಾಲಂಕಾರದ ಪರಂಪರೆಯೇ ಇರುವದು. ಅಂದರೆ ಮಾಲಾರೂಪ 
ಕಾಲಂಕಾರವಿರುವದು. 


ಶರಣ ಶರಣಿಯರನೇಕ ವಚನಗಳು ಕನ್ನಡ ಷಟ್ಟದಿ ಕಾವ್ಯಗಳಿಗೆ ಸರಿಯಾಗಿ 
ಹೋಲತಕ್ಕವುಗಳಾಗಿರುತ್ತವೆ. 


ಶ್ರ ಅಕ್ಕಮಹಾದೇವಿಯವರು ಪರಮಾತ್ಮನನ್ನು ಹುಡುಕೆಕೊಳ್ಳು ತ್ತ ಶ್ರೀಶೈಲಕ್ಕೆ 
ಹೋದಾಗ್ಗೆ ಅಲ್ಲಿಯೂ ದೇವರನ್ನು ಕಾಣದೆ ಅತ್ಯಂತ ಭಾವನಾಪರವಶಳಾಗಿ ಪಶುಪಕ್ಷಿ 
ಗಳನ್ನು ಕುರಿತು ಹೇಳಿರುವ ವಚನವು ಸಾರವತ್ತರನಾಗಿಯೂ, ಸುಂದರವಾಗಿಯೂ 
ಇರುತ್ತದೆ ನೋಡಿರಿ-- 
"" ಚಿಲಿಮಿಲಿ ಎಂದೋದುವ ಗಿಳಿಗಳಿರಾ ನೀವು ಕಾಣಿರೇ? 


ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರಾ ನೀವು ಕಾಣಿರೇ? 


ಶ್ರೀ ಬಸನಣ್ಣನವರೂ ಕನ್ನಡ ಸಾಹಿತ್ಯವೂ ೪೧೧ 


ಎರಗಿ ಬಂದಾಡುವ ತುಂಬಿಗಳಿರಾ ನೀವು ಕಾಣಿರೇ? 
ಸರೋವರದೊಳಗಾಡುವ ಹೆಂಸಗಳಿರಾ ನೀವು ಕಾಣಿರೇ? 
ಗಿರಿಗಹ್ಪರದೊಳಗಾಡುವ ಪುಳಿಂದರೆ ನೀವು ಕಾಣಿರೇ? 
ಚನ್ನ ಮಲ್ಲಿಕಾರ್ಜುನನೆಲ್ಲಿದ್ದಾ ನೆಂದು ಹೇಳಿರೇ??? 
ಕನ್ನಡ ಕವಿಗಳಲ್ಲಿ ಅತ್ಯಂತ ಸುಪ್ರ ಸಿದ್ಧ ನಾದ ಲಕ್ಷ್ಮೀಶನು ತನ್ನ ಜೈಮಿನಿಯಲ್ಲಿ 
ಫೋರಾರಣ್ಯ ದೊಳಗೆ ಲಕ್ಷ್ಮ ಸ ಸೀತೆಯನ್ನು ಬಿಟ್ಟು ಹೋಗುವ ಕಾಲಕ್ಕೆ 
""ಎಲೆ ವನಸ್ತ ir ವೃಕ್ಸಂಗಳಿರ ಚ ಗಂ । 
ಗಳಿರ ಕ ಕ್ರಿಮಿಕೇಟಂಗಳಿರ ಸಕ್ತಿ ಗಳಿರ ಅತೆ 
ಗಳಿರ ಖ್ಯ ಕೈಣಗುಲ್ಮಂಗಳಿರ ಹ ಊೂಜಂಗಳಿರ ದೆಶೆಗಳಿರ ಕಾವುದು॥ 
ಸ ಸರಕೇವನೆ ಜಗಜ್ಜನನಿ ಜಾನ್ಸವಿಯೆ | 
ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯ | 
ನೆಲೆತಾಯಿ ಭೂದೇವಿ ನಿನ್ನ ಮಗಳಿಹಳೆಂದು ಸುಮಿತ್ರಿ ಕೈಮುಗಿದನು ॥'' 
ರತಿಯು ಮನ್ಮಥನನ್ನು ಕಾಣದೆ ದುಃಖದಿಂದ ಪ್ರಲಾಪಿಸುತ್ತಿರುವ ಸಂದರ್ಭವನ್ನು 
ಕವಿಶ್ರೇಷ್ಠನಾದ ವಿರೂಪಾಕ್ಷ ಸಂಡಿತನು ತನ್ನ ಚನ್ನಬಸವಪುರಾಣದಲ್ಲಿ- 
" ತರುಗಳಿರ ಲತೆಗಳಿರ ಮೃಗಪಕ್ಷಿಗಳಿರ | ತ 
ಭಾಸುರಸುರಾಂಗನೆಯರಿರ ದಿಗ್ಗೇನಿಯರಿರ | 
ವನಗಳಿರ ಭೂದೇವಿ ನನಲಕ್ಷ್ಮ್ಮಿಯರಿರ | 
ಕಂಡಿರೆಯನ್ನ ನಿಧಿಯನೀಗ ॥?' 
ಮೇಲೆ ಬರೆದ ಇಬ್ಬರು ಸುಪ್ರಸಿದ್ಧ ಕನಿಗಳ ಕವಿತೆಗೂ ಅಕ್ಕಮಹಾದೇವಿಯವರ 
ವನಚನಕ್ಕೂ ಇರುವ ಗುಣಾವಗುಣಗಳನ್ನು ವಾಚಕರು ವಿಮರ್ಶಿಸಿ ನೋಡಬೇಕು. 
ವಚನಗಳಲ್ಲಿ ಅಲ್ಲಲ್ಲಿ ಸರಳ ಗದ್ಯಗಳೂ ಇರುತ್ತವೆ. ಇವು ಬಹಳ ಮನೋಹರ 
ವಾದ ಶೈಲಿಯನ್ನು ತೋರಿಸುತ್ತವೆ. 
ಶೂನ್ಯಸಂಪಾದನೆ--ಪುಟ ೭೧ 
"« ಅಡೆಂತೆಂದೊಡೆ ಪ್ರಭುದೇವರು ಸಿದ ರಾಮಯ್ಯದೇವರು ಬಸವರಾಜದೇವರ 
ಮಾಹಾತ್ಮೆಯಂ ಕೊಂಡಾಡಲು ಪರಮಾನಂದದೊಳೋಲಾಡುತ್ತ ಬರುತ್ತಿರಲತ್ತ 
ಅಖಂಡಾದ್ವ ಯ ನಿತ್ಯ ನಿರವಯ ನಿಶೂ )ನ್ಯವಸ್ಪು ನಿ:ಕಲಸರ ಶಿವನ ಸ್ಲೂ ಲತತ್ವವೇ 
ಮರ್ತ್ಯರೋಕದಲ್ಲಿ ಜ್‌ ಚ್‌ ಬಸನೇಶ್ವ ರನ ನಾಮದಿಂದವತರಿಸಿ ಸಹಿತ, 
ಸಣ್ಮತ, ಷಟ್‌ಸಮಯಗಳಿಂದ ವೀರಶೈವ "ದ್ದ ಕ್ತಿ ಮಸುಳಿಸಿರಲಾ ಶಿವಭಕ್ತಿಯ 
ನುದ್ಧ ರಿಸಿ ಸರ್ವಾಚಾರವನಿಂಬುಗೊಂಡು ಕಲ್ಯಾಣ ಸಟ್ಟ್ರಣದಲ್ಲಿ ಗುರುಲಿಂಗಜಂಗಮ 
. ಭಕ್ತಿ "ಯ ಮಾಡುತ್ತ ನಿತ್ಯ ವೆಂಭತ್ತೆಂಟು Ne ಜಯಿಸುತಿರ್ಪ--ಬಸವೇಶ 
ನೆಂತಾದನೆಂದೊಡೆ.'' 
ಬಸವಣ ನವರೇ ಮೊದಲಾದ ಶರಣರ ವಚನಗಳಲ್ಲಿ ಪ್ರಾಸಿನಿಂದಲೂ ಕೂಡಿದ 
ಅನೇಕ ವಚನಗಳಿರುತ್ತವೆ. 


_ 


೪೧೨ ಬಸವತತ್ವ ರತ್ನಾ ಕರ 


“ ಮಿಂಚಿನ ಪ್ರಚೆಯಲ್ಲಿ ಸಂಚವದನನ ಕಂಡೆನಯ್ಯಾ ಸಂಚಲವಿಲ್ಲಜೆ 
ನಿರೀಕ್ಷಿಸಲು ಪಂಚಸಪಂಚೇ ಕೃ ತಿಯ ಪ್ರಸಂಚ MELA ನಿಷ್ಪ್ರಸಂಚೆ 
ನಿರ್ಲೇಪಕನಾದೆನು ಕಾಣಾ bs ಗುರುಸಿದ್ದೇಶ್ವರ ಪ್ರಭುಸೇ.” 


ಅರ್ಥವಾಗದ ಬೆಡಗಿನ ವಚನಗಳೂ ಉಂಟು. ಒಟ್ಟಿ ನ ಮೇಲೆ ಇಲ್ಲಿ ನಾವು ಬಸ 
ನವರಿಂದ ಎಂಥಾ ಸಾಹಿತ್ಯ ದ ಉದ್ದಾರವಾಗಿರುತ್ತ ಡಿಂಬುದನ್ನು ಸೋಡುಕಣೆ! ex 
ಕಾರ್ಯವಾಗಿರುತ್ತದೆ. "ಅವರೊಬ್ಬ ರೇ ಈ ಕಾರ್ಯ Shia ಬೆಂಬಲಿಗರಾದ 
ಚು ಯು ಈ ಮಾರ್ಗಕ್ಕೆ ಹಚ್ಚಿದ್ದುದು ಬಹಳ ಮಹತ್ತರವಾದುದು. ಲೋಕದಲ್ಲಿ 
ನಾವು ಎ ಸ್ಟೋ ಜನ ಸಾಹಿತ್ಯ ವಂತರನ್ನು ಕಾಣುತ್ತೇವೆ. ಅವರಿಗೆ ಅನುಯಾಯಿಗಳು 
ಕೆ ಬೆರಳಿನಿಂದ ಎಣಿಸುವಷ್ಟು. ಜನರಿರುವದೂ ದುರ್ಲಭವಾದುದು. ಮುನ್ನೂರು ಶರಣರ 
ಭಾ ಬೆಂಬಲ ಪಡೆದುದು ಬಸ ಸವಣ್ಣನವರ ಅಸಾಧಾರಣ ಕಾರ್ಯವನ್ನು ವ್ಯಕ್ತಗೊಳಿ 
ಸುತ್ತದೆ. ಇಂತಹ ಪ್ರಚಂಡವಾದ ಬೆಂಬಲವು ಎಲ್ಲರಿಗೂ ಸಿಗುವದು ಸಾಧ್ಯವಿಲ್ಲ. 
ದೈವಬಲವುಳ್ಳ ಮಹಾಪುರುಷರಿಗೆ ಮಾತ್ರ ಸಾಧ್ಯವಾದುದು. ಬಸವಣ್ಣನವರು ಕನ್ನಡ 
ಭಾಷಾ ಉದ್ದಾರಕರಲ್ಲ ಜನಕರೆಂದು ಹೇಳುವದು ಅತ್ಯಂತ ಯೋಗ್ಯವಾಗಿರುತ್ತದೆ. 
ಕನ್ನಡ ಸಾಹಿತ್ಯದ ಕೀರ್ತಿಗೌರವಗಳನ್ನು ಬೆಳೆಸಿದ ಮಹಾಪುರುಷರಾದ ಬಸವಣ್ಣ 
ನವರನ್ನು ಕನ್ನ ಡೆ ಸಾಹಿತ್ಯವು ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರುವವರೆಗೆ ಕನ್ನ ಡಿಗರು 
ನಿನ್‌ ಸಾಧ್ಯವೇ ಇರುವದಿಲ್ಲ. ಒಂದು ಸ ಸಾಹಿತ್ಯವನ್ನು ನಿರ್ಮಾಣ ಮಾಡಿದ 
ಗೌರವವನ್ನು ಪಡೆಯುವದು ಎಲ್ಲರಿಗೂ ಸಾಧ್ಯವಾದ ಮಾತಾಗಿರುವದಿಲ್ಲ. ಅದು 
ಬಸವಣ್ಣನವರಂತಹ ಕರ್ತೃತ್ವ ಶಕ್ತಿಯುಳ್ಳ ವ್ಯಕ್ತಿಗಳಿಗೆ ಮಾತ್ರ ಸಾಧ್ಯವಾದುದಾ 
ಗಿರುತ್ತದೆ. ಆದ್ದರಿಂದ ವಚನವಾಜ್ಮಯದಿಂದ ಕನ್ನಡ ಸಾಹಿತ್ಯವು ಪರಿಪುಸ್ಟಿಯನ: 
ಹೊಂದಿ ಹೆಚ್ಚಿನ ಗೌರವಕ್ಕೆ ಪಾತ್ರವಾಗಿರುತ್ತದೆ. 


ಹದಿನಾರನೆಯ ಪ್ರಕರಣ 
ಬಸವಣ್ಣನವರೂ ಅಹಿಂಸಾ ತತ್ವವೂ 


ಪ್ರಪಂಚದಲ್ಲಿಯ ಧರ್ಮಸ್ಥಾಪಕರೂ, ಧರ್ಮೋದಾರಕರೂ ಅಹಿಂಸೆ ಎಂಬುವ 
ಶ್ರೇಷ್ಠವಾದ ಶಸ್ತ್ರವನ್ನು ಅನೇಕ ತರಹದಿಂದ ಪ್ರಯೋಗಮಾಡಿ ನೋಡಿ ಅದರ 
ಉಪಯೋಗ ಮಾಡಿಕೊಂಡಿದ್ದುದು ತಿಳಿಯಬರುತ್ತದೆ. ಆಯಾಯ ಮತಪ್ರವರ್ತಕರ 
ಚರಿತ್ರೆಗಳಿಂದಲೂ ಇದು ಸ್ಪಷ್ಟವಾಗುತ್ತಲಿದೆ. “ಅಹಿಂಸಾ ಪರಮೋಧರ್ಮಃ'' 
ನಂಬುವದು ಜೈನ ಬೌದ್ಧಾದಿ ಮತಗಳ ಬೀಜಮಂತ್ರವಾಗಿರುತ್ತದೆ. ಅಹಿಂಸೆ 
ಎಂಬುವದನ್ನು ಧರ್ಮದ ಹತ್ತು ಅಂಗಗಳಲ್ಲಿ ಸೇರಿಸಿರುತ್ತಾರೆ. 

ಈ ಅಹಿಂಸೆಯ ವ್ಯಾಖ್ಯಾನವು ಇಷ್ಟರಮಟ್ಟಗೇನೇ ಇರಬೇಕೆಂಬುವದು ಇಲ್ಲಿಯ 
ವರೆಗೂ ನಿಶ್ಚಯವಾಗಿರುವದಿಲ್ಲ. ತಮತಮಗೆ ತಿಳಿದಂತೆ ಅರ್ಥವನ್ನು ಮಾಡುತ್ತಾರೆ. 
" ಮಾಹಿಂಸ್ಯಾತ್‌ ಸರ್ವಭೂತಾನಿ?” ಅಂದರೆ ಯಾವ ಪ್ರಾಣಿಗಳನ್ನೂ ಕೊಲ್ಲಬೇಡ 
ಎಂದು ವೇದವಿಧಿಯಿದ್ದರೂ ಅದಕ್ಕೊಂದು ನಿಶೇಷ ವಾಕ್ಯವನ್ನು ಜೋಡಿಸಿ ಯಜ್ಞದಲ್ಲಿ 
ಪಶುಗಳನ್ನು ಕೊಂದರೆ ಜೋಷನಿಲ್ಲ, ಯಜ್ಞೇತರ ಕಾರ್ಯಗಳಲ್ಲಿ ಪಶುಗಳನ್ನು 
ಕೊಂದರೆ ಮಾತ್ರ ದೋಷವೆಂದು ತಮಗನುಕೂಲವಾದ ವಾಕ್ಯವನ್ನು ಜೋಡಿಸಿದರು. 
ರಾಜಕಾರಣಕ್ಕೂ ಅಹಿಂಸೆಗೂ ತಳಕುಹಾಕುವವರನ್ನು ನಾವು ನೋಡುತ್ತಲಿದ್ದೇವೆ. 
ವೇದಗಳಲ್ಲಿ ಹಿಂಸೆ ಎಂಬುವದು ಇರುವದೇ ಇಲ್ಲ. ಕೆಲವರು ಮಾಂಸವನ್ನು ತಿನ್ನುವ 
ಆಸೆಯಿಂದ ಯಜ್ಞಗಳಲ್ಲಿ ಪಶುಗಳನ್ನು ವಧಿಸಬಹುದೆಂದು ವೇದಪ್ರಮಾಣ ಕೊಡುತ್ತಾರೆ. 
ಇದು ವಿಪರೀತವಾದ ಅರ್ಥವಲ್ಲದೆ ಪ್ರಾಮಾಣಿಕವಾದುದಲ್ಲವೆಂದು ಇತ್ತೀಚೆಗೆ ವೇದ 
ಮಂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದ ಸ್ವಾಮಿ ದಯಾನಂದ ಸರಸ್ವತಿಯವರು 
ಬರೆದಿರುತ್ತಾರೆ. ಕರ್ಮಕಾಂಡವೆಂಬ ಭಾಗವು ವೇದದಲ್ಲಿರುವದರಿಂದ ಯಜ್ಞದಲ್ಲಿ 
ಪಶುಗಳನ್ನು ಕೊಂದರೆ ದೋಷವಿಲ್ಲ. ಇಷ್ಟೇ ಅಲ್ಲ, ಸ್ವರ್ಗಾದಿ ಫಲಗಳೂ ಕೂಡ 
ಸಿಗುತ್ತವೆಂದು ಅನೇಕರು ವ್ಯಾಖ್ಯಾನಗಳನ್ನು ಬರೆದಿರುತ್ತಾರೆ. ಹೀಗಾಗಿ ಬಹುದಿನ 
ಗಳಿಂದ ಯಜ್ಞ ಯಾಗಾದಿಗಳಲ್ಲಿ ಮೇಕೆಗಳನ್ನು ವಧಿಸುತ್ತ ಬಂದಿರುವ ರೂಢಿಯು ನಮ್ಮ 
ದೀಶದ ಕೆಲವು ವೈದಿಕ ಪಂಗಡಗಳಲ್ಲಿ ಮಾತ್ರ ಇಂದಿಗೂ ಅದು ಆಚರಣೆಯಲ್ಲಿದೆ. 
ಎಷ್ಟೋ ವೈದಿಕ ಸಂಪ್ರದಾಯದ ಪಂಗಡಗಳು ವಿರೋಧವನ್ನು ಮಾಡುತ್ತಾ ಬಂದಿರು 
ತ್ತವೆ. ಸ್ಮೃತಿಗಳಲ್ಲಿ ಮಾಂಸ ಭಕ್ಷಣೆ ಸಮರ್ಥಿಸಿದ ಬಗ್ಗೆ ಬೇಕಾದಷ್ಟು ಪ್ರಮಾಣಗಳು 
ಸಿಕ್ಕುತ್ತವೆ. ಉತ್ತರರಾಮ ಚರಿತ್ರೆಯಲ್ಲಿ ವಸಿಷ್ಠಮಹರ್ಷಿಗಳು ಬಂದಾಗ್ಗೆ "" ವಶ್ಸತರೀ 
ಮಡಮಡಾಯಿತ'' ಆಕಳ ಕರುವನ್ನು ಅವರಿಗೆ ಆಹುತಿಯಾಗಿ ಕೊಟ್ಟು ಊಟಕ್ಕೆ 
ಮಾಡಿದ್ದರೆಂದು ಬರೆದಿರುತ್ತಾರೆ. ವಸಿಷ್ಕರಂತಹ ಮಹರ್ಷಿಗಳೂ ಕೂಡ ಗೋಮಾಂಸ 
ತಿನ್ನುತ್ತಿದ್ದರೆಂಬುವದು ಲಜ್ಞಾಸ್ಪದವಾದ ಸಂಗತಿಯಾಗಿದೆ. ಗೋತ್ರಾಧಿಸತಿಗಳಾದವರು 
ಮಾಂಸಭಕ್ಷಣೆಯನ್ನು ಮಾಡಿದ ಮೇಲೆ ಅವರ ಗೋತ್ರಗಳನ್ನು ಹೇಳತಕ್ಕವರು 
ಸಹಜವಾಗಿ ಮಾಂಸಭಕ್ಷಣ ಮಾಡುತ್ತ ಬಂದರು. ಉಚ್ಚವರ್ಣದವರೆಂದು ಹೇಳಿ 
ಕೊಳ್ಳುವ ಸಂಚಗೌಡ ಸಂಚದ್ರಾವಿಡರಲ್ಲಿ ಪಂಚಗೌಡರೆಲ್ಲ ಮಾಂಸಭಕ್ಷಕರೇ ಆಗಿರು 


೪೧೪ ಬಸವತತ್ವ ರತ್ನಾಕರ 


ತ್ತಾರೆ. ಉತ್ತರ ಹಿಂದೂಸ್ಥಾನದಲ್ಲಿ ಮೈಥಿಲಿ, ಪಂಜಾಬ, ಬಂಗಾಲಿ ಮೊದಲಾದ 
ಬ್ರಾ ಹ್ಮಣರೆಲ್ಲರೂ ಮಾಂಸಭಕ್ಷಕರಾಗಿರುತ್ತಾರೆ. ದಕ್ಷಿಣ ದೇಶವು ಮಾತ್ರ ಅದರಿಂದ 
ಕೊಂಚಮಟ್ಟಿ ಗಾದರೂ ದೂರವಿದೆಯೆಂದು ಹೇಳಬಹುದು. ಕಾಶಿಯಲ್ಲಿ ನಾನು 
ಅಧ್ಯಯನ ಮಾಡುವಾಗ ನಮಗೆ ಪಾಠ ಹೇಳುತ್ತಿದ್ದ ಅನೇಕ ಜನ ಬ್ರಾಹ್ಮಣ ಪಂಡಿತರ 
ಕೂಡ ಚರ್ಚಿಸಿದಾಗ ಅವರೆಲ್ಲರೂ ಮಾಂಸಭಕ್ಸಣವು ಸಶಾಸ್ತ್ರೀಯವಾದುದೆಂದು 
ವಾದಿಸಿದ್ದುದು ನನ್ನ ನೆನಪಿನಲ್ಲಿರುತ್ತದೆ. ಇದು ಹಿಂಸಾಚಾರವೆಂದೂ, ಕ್ರೂರಕೃತ್ಯ 
ವೆಂದೂ ಅವರು ತಿಳಿಯುವದಿಲ್ಲ. ಸ್ಕ್ರೃತಿಗಳೇ ಇದಕ್ಕೆ ಅವರಿಗೆ ಆಧಾರಗ್ರಂಥಗಳಾಗಿವೆ. 


ಜಗತ್ರಸಿದ್ದ ವಿದ್ವಾಂಸರೂ, ಇಂಡಿಯನ್‌ ಫಿಲಾಸಫಿ ಮೊದಲಾದ ಗ್ರಂಥಗಳನ್ನು 
ಬರೆದವರೂ ಆದ ಡಾ| ಸುರೇಂದ್ರನಾಥ ದಾಸಗುಪ್ತ, ಎಂ.ಎ., ಪಿಹೆಚ್‌.ಡಿ. 
(ಕ್ಯಾಂಟಬ್‌), ಪಿಹೆಚ್‌.ಡಿ. (ಕಲ್ಕತ್ತಾ), ಡಾಕ್ಟರ್‌ ಆಫ್‌ ಲಿಟರೇಚರ್‌ (ಕೋಮ್‌), 
ಪ್ರಿನ್ಸಿಪಾಲ್‌, ಸಂಸ್ಕೃತ ಕಾಲೇಜ್‌, ಕಲ್ಕತ್ತ, ಇವರು ೧೯೪೧ ನೆಯ ಇಸವಿ ಫೆಬ್ರವರಿ 
ತಿಂಗಳಲ್ಲಿ ಯಾದಗಿರಿಯ ಶ್ರೀ ಶಂಕರ ಸಂಸ್ಕೃತ ಕಾಲೇಜನ್ನು ಪರೀಕ್ಷೆಯ ಕೇಂದ್ರವನ್ನಾಗಿ 
ಮಾಡುವದರ ಸಲುವಾಗಿ ಆಗಮಿಸಿದ್ದರು. ವೀರಶೈವ ಧಾರ್ಮಿಕ ನಿಷಯದ ಚರ್ಚೆ 
ಅವರ ಕೂಡ ನಡೆಯಿತು. ಅಭಕ್ಷ್ಯ ಭಕ್ಷಣ, ಅಪೇಯ ಪಾನಾದಿಗಳು ವೀರಶೈವರಲ್ಲಿ 
ಇಲ್ಲ. ಅತ್ಯಂತ ಕಠೋರ ರೀತಿಯಿಂದ ನೀರಶೈವ ತತ್ವವು ನಿಷೇಧಿಸುತ್ತಲಿದೆ ಎಂದು 
ನಾನು ಹೇಳಿದೆನು. ಅವರು ಮಾಂಸಭಕ್ಷಣವನ್ನು ಸಮರ್ಥಿಸುತ್ತ ನನಗೆ ಕೆಲವು ಪ್ರಶ್ನೆ 
ಗಳನ್ನು ಮಾಡುತ್ತ ಇದ್ದ ಸಮಯದಲ್ಲಿ ಒಂದು ಚಮತ್ಕಾರ ವಿಷಯವು ನಡೆಯಿತು. 
ಸಮಾಪದಲ್ಲಿಯೇ ಮೇಜಿನ ಮೇಲೆ ಒಂದು ಹಣ್ಣಿನ ಬುಟ್ಟಿ ಇದ್ದಿತು. ಅದರಲ್ಲಿ 
ಒಂದು ಹಣ್ಣನ್ನು ತೆಗೆದುಕೊಳ್ಳಲಿಕ್ಕೆ ಕ್ಸ ಇಟ್ಟಿನು. ಆ ಬುಟ್ಟಿಯಲ್ಲಿ ಕೋಳಿಯ ತತ್ತಿ 
ಗಳಿರುವದು ನನಗೆ ಗೊತ್ತಿರಲಿಲ್ಲ. ಒಂದು ಮೊಟ್ಟೆ ಯನ್ನು ಮುಟ್ಟದ ಕೂಡಲೇ ಅವಸರ 
ದಿಂದ ನನ್ನ ಕೈಯನ್ನು ಮೇಲಕ್ಕೆ ತೆಗೆದುಕೊಂಡೆನು. ಆಗ ಶ್ರೀಮಾನ್‌ ದಾಸಗುಪ್ತ 
ರವರು, "" ಕಿಮಭವತ್‌ ಶಾಸ್ತ್ರಿ ಮಹೋದಯಾಃ'' ಶಾಸ್ತ್ರಿಗಳೇ ಏನಾಯಿತು ಎಂದು 
ಕೇಳಿದರು. ಮೊಟ್ಟೆ ಯನ್ನು ಮುಟ್ಟಿ ದೆನೆಂದು ಉತ್ತರ ಕೊಟ್ಟಿ ನು. ಆಗ ಅವರು ಕೂಡಲೇ 
ತಾವೇ ನೀರನ್ನು ತಂದು ಮೊದಲು ಕೈತೊಳೆದುಕೊಳ್ಳಿರಿ ಎಂದು ಆಗ್ರಹ ಮಾಡಿದರು. 
ನೀವು ವೀರಶೈವರು, ಮಾಂಸಭಕ್ಸಕರಲ್ಲ, ಆದ್ದರಿಂದ ಕೈತೊಳೆದುಕೊಳ್ಳಿರೆಂದು ಹೇಳಿದೆ 
ನೆಂದು ಹೇಳಿ ಕುಳಿತುಕೊಂಡ ಮೇಲೆ ಪುನಃ ಪ್ರಶ್ನೆಗಳನ್ನು ಮಾಡಲು ಉಪಕ್ರಮಿಸಿದರು. 

ಪ್ರಶ್ನೆ"" ಫಲಗಳಲ್ಲಿ ದ್ವಿನಿಧ; ಪಕ್ಷಿಫಲ, ವೃಕ್ಸಫಲ. ಈ ಎರಡೂ ವಿಧವಾದ 
ಫಲಗಳನ್ನು ತಿಂದರೆ ದೋಷವಿಲ್ಲ.” 

ಆಯುರ್ವೇದ ಶಾಸ್ತ್ರದಲ್ಲಿ ತತ್ತಿಗಳು ಪಕ್ಸೆಯ ಫಲವೆಂದು ಹೇಳಿಲ್ಲವೇ? ಪಕ್ಷಿಯ 
ಫಲವು ಒಂದೆರಡು ದಿನಗಳಲ್ಲಿ ಮರಿಗಳನ್ನು ಮಾಡಿಸುವ ಸ್ಥಿತಿಯಲ್ಲಿರುತ್ತದೆ. ನಿಷೇಧವೇ 
ಹೊರತು ಗ್ರಾಹ್ಯವಲ್ಲವೆಂದು ಹೇಳಿದೆನು. ಈ ಮಾತಿಗೆ ಅವರು ಒಪ್ಪಲಿಲ್ಲ. ಅವರ 
ವಾದದ ಸರಣಿಯೇ ಬೇರೆಯಾಗಿದ್ದಿ ತು. ಅವರು ಹಿಂಸಾಹಿಂಸೆಗಳ ವ್ಯಾಖ್ಯಾನವನ್ನು 
ಅನೇಕ ತರಹದಿಂದ ಮಾಡಿದರು. ಈಗಿನ ಕಾಲದ ಜಗತ್ತಿನ ಅಹಿಂಸಾವಾದಿಗಳಲ್ಲಿ 
ಅಗ್ರೇಸರರಾಗಿದ್ದ ಮಹಾತ್ಮಾ ಗಾಂಧಿಯವರು ಕೂಡ ಅಹಿಂಸೆಯ ವ್ಯಾಖ್ಯಾನವನ್ನು 
ಒಂದೊಂದು ಸಮಯದಲ್ಲಿ ಒಂದೊಂದು ತರಹದಿಂದ ಮಾಡುವದನ್ನು ಕಳೆದ ೩೦ 


ಬಸವಣ ನನರೂ ಅಹಿಂಸಾ ತತ್ಪವೂ ೪೧೫ 
5 ೫ ನ 


ವರ್ಷಗಳಿಂದ ಓದುತ್ತಲಿದ್ದುದು ನನಗೆ ನೆನವಿನಲ್ಲಿರುತ್ತದೆ. ಕೆಲವು ವರ್ಷಗಳ ಕೆಳಗೆ 
ಮಹಾತ್ಮಾಜಿಯವರು ಸಬರಮತಿ ಆಶ್ರಮದಲ್ಲಿದ್ದಾಗ ಒಂದು ಆಕಳ ಕರು ರೋಗದಿಂದ 
ನರಳುತ್ತಿರುವಾಗ ಮಹಾತ್ಮಾಜಿಯವರು ವಿಷಪ್ರಯೋಗದ ಇಂಜಕ್ಸನ್‌ ಮಾಡಿಸಿದರು. | 
ಕೂಡಲೇ ಅದು ಸತ್ತುಹೋಯಿತು. ಆ ಕಾಲದಲ್ಲಿ ಹಿಂದೂಸಾನದ ತುಂಜಿಲ ಈ 
॥ ಸ್‌ ಥಿ sj 
ವಿಷಯದ ಕೋಲಾಹಲನೆದ್ದಿ ತು. ಅನೇಕರು ಗಾಂಧೀಜಿಯವರ ಮೇಲೆ ಟೀಕಾಸ್ತ್ರಗಳ 
ಮಳೆಗರೆದರು. ಅಹಮದಾಬಾದಿನ ಜೈನ ಸಂಘದವರು ಇವರಿಗಿರುವ " ಮಹಾತ್ಮಾ? 


ಹಿ 
ಎಂಬ ಪದನಿಯನ್ನು ಕಿತ್ತುಕೊಳ್ಳಬೇಕೆಂದು ನಿರ್ಣಯ ಮಾಡಿದ್ದರು. ಆಗ ಮಹಾತಾ, ಜಿ 


ಯವರ ಬಳಿ ಹೋಗಿ` ಹೀಗೇಕೆ ಮಾಡಿದಿರೆಂದು ಕೇಳಲು, ಗಾಂಧೀಜಿಯವರು "" ಡೆ 
ಮಾಡಿದ್ದೇ ನಿಜವಾದ ಅಹಿಂಸೆಯ ವ್ಯಾಖ್ಯಾನ?” ಎಂದು ಅಂದರು. ಯಾಕಂದರೆ 
ಇನ್ನೊಂದು ತಾಸಿನಲ್ಲಿ ಅದು ಸಾಯತಕ್ಕ ಪ್ರಾಣಿಯು. ಕಷ್ಟಸಡುವದನ್ನು ನೋಡಲಾಗದೆ 
ಹಾಗೆ ಮಾಡಿದೆನೆಂದು ಹೇಳಿದರು. ಪುನಃ ಪತ್ರಿಕೆಗಳಲ್ಲಿ ಗಾಂಧೀಜಿಯವರ ಮೇಲೆ 
ಟೀಕೆಗಳು ಪ್ರಾರಂಭವಾದವು. ಅಂತೂ ಅದೊಂದು ಬಹಳ ಗದ್ದಲವೇ ಆಯಿತು. 
ಮಹಾತ್ಮಾಜಿಯವರು ತಮ್ಮ ವ್ಯಾಖ್ಯಾನವೇ ಸರಿ ಎಂದು ಸಮರ್ಥಿಸಿದರು. ಮತ್ತು 
ಪೋಲೆಂಡ್‌ ದೇಶವು ಎರಡನೇ ಮಹಾಯುದ ದಲ್ಲಿ ಸೇರಿದಾಗ ಮಹಾತ್ಮಾಜಿಯನರು, 
ಇದು ಆತ್ಮರಕ್ಷಣೆಯ ಅಹಿಂಸೆಯೆಂದು ಹೇಳಿದರು. ಈ ವಾದಸರಣಿಯು ನಮ್ಮ 
ದೇಶದಲ್ಲಿ ಅನೇಕರಿಗೆ ಸರಿಹೋಗುವುದಿಲ್ಲವಾದರೂ ಅವರು ತಮ್ಮ ವಾದದ ಪ್ರಕಾರ 
ಇರುವದೇ ಅಹಿಂಸೆಯೆಂದು ಹೇಳುತ್ತಿದ್ದರು. ಇಲ್ಲಿ ಮುಖ್ಯ ಉದ್ದೇಶವೇನೆಂದರೆ 
ಅಹಿಂಸಾ ತತ್ವದಲ್ಲಿ ಹೀಗೆಯೇ ಇರಬೇಕೆಂಬುವ ಬಗ್ಗೆ ನಿರ್ದಿಷ್ಟವಾದ ಮಾರ್ಗವಿಲ್ಲದೆ 
ತಮ್ಮ ತಮ್ಮ ಬುದ್ಧಿ ಗನುಸರಿಸಿ ಸರ್ವರೂ ಅಹಿಂಸೆಯ ಅರ್ಥವನ್ನು ಮಾಡುತ್ತಾರೆ. 

ರಾಜಕಾರಣದಲ್ಲಿ ಅಹಿಂಸೆಯಿಂದ ಜಯನಿಲ್ಲವೆಂದು ಅನೇಕರ ಮತವಾಗಿದೆ. 
ಲೆನಿನ್‌ ಮೊದಲಾದವರು ಹಿಂಸೆಯಿಂದಲೇ ಜಯಶಾಲಿಗಳಾಗಿರುತ್ತಾರೆ. ಜರ್ಮನಿಯ 
ಸಂಘಟಕರಾದ ಹಿಟ್ಲಿರನು ಜಂಸೆಯಿಂದಲೇ ಜಯವೆಂದು ಅನೇಕ ಸಾರಿ ಉಪನ್ಯಾಸ 
ಮಾಡಿರುತ್ತಾನೆ. ಇದು ರಾಜಕೀಯ ವಿಷಯದ ಮಾತಾಗಿರುತ್ತದೆ. ಇನ್ನು ಧಾರ್ಮಿಕ 
ವಿಷಯದಲ್ಲಿ ನಮ್ಮ ದೇಶದೊಳಗೆ ಯಜ್ಞ ಯಾಗಾದಿಗಳಲ್ಲಿ ಹಿಂಸೆಯು ಪ್ರಬಲವಾದಾಗ 
ಬುದ್ಧ, ಮಹಾವೀರರಂಥವರು ಪ್ರತಿಭಟಿಸಿದರು. 

ಪ್ರತಿ ನಿತ್ಯ ಒಂದು ಊರಲ್ಲಿ ನೂರಾರು ಪ್ರಾಣಿ ವಧೆಯಾಗುತ್ತಿದ್ದರೂ ಅತ್ತಕಡೆಗೆ 
ಯಾರ ಲಕ್ಷ್ಯವೂ ಇರುವದಿಲ್ಲ. ಶಾಸ್ತ್ರದ ಬೆಂಬಲ ಪಡೆದು ದೇವರ ಹೆಸರಿನಿಂದ 
ಹಿಂಸೆಯನ್ನು ಮಾಡುವದು ಪ್ರಬಲ ಅನ್ಯಾಯವಾದುದು. ಈ ತರಹದ ಅತ್ಯಾಚಾರವು 
ಹೆಚ್ಚಾ ದಾಗ ಬಸವಣ್ಣನವರ ಅವತಾರವಾಯಿತು. ' ಶ್ರೀ ಬಸವಣ್ಣನವರು ಧರ್ಮದ 
ನೆವದಿಂದ ಆಗತಕ್ಕ ಪ್ರಾಣಿವಥೆಯನ್ನು ಸಹಿಸಲಿಲ್ಲ. ಅವರ ಕೋಮಲವಾದ ಮನಸ್ಸು 
ಕರಗಿ 

"" ಮಾತಿನ ಮಾತಿಂಗೆ ನಿನ್ನ ಕೊಂದಹೆರೆಂದು ಎಲೆ ಹೋತೇ ಅಳು 

ಕಂಡಾ, ವೇದವನೋದಿದವರ ಮುಂದೆ ಅಳು ಕಂಡಾ, ಶಾಸ್ತ್ರವ ಕೇಳಿ 

ದವರ ಮುಂದೆ ಅಳು ಕಂಡಾ, ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ 

ಸಂಗಮದೇವ.” 


೪೧೬ ಬಸವತತ್ವ ರತ್ನಾಕರ 


ವೇದದ ಪ್ರಮಾಣವನ್ನು ಕೊಟ್ಟು ಧರ್ಮದ ಹೆಸರಿನಿಂದ ಮಾಡತಕ್ಕ ಹಿಂಸೆಯನ್ನು 
ಅವರು ಈ ರೀತಿ ಹಳಿದಿದ್ದಾರೆ-- 


«« ಆದಿಪುರಾಣ ಅಸುರರಿಗೆ ಮಾರಿ, ವೇದಪುರಾಣ ಹೋತಿಂಗೆ 
ಮಾರಿ, ರಾಮಪುರಾಣ ರಕ್ಕಸರಿಗೆ ಮಾರಿ, ಭಾರತಪುರಾಣ ಗೋತ್ರಕ್ಕೆ 
ಮಾರಿ, ಇವೆಲ್ಲ ಪುರಾಣ ಕರ್ಮಕ್ಕೆ ಮೊದಲು, ನಿಮ್ಮ ಪುರಾಣಕ್ಕೆ 
ಪ್ರತಿಯಿಲ್ಲಾ ಕೂಡಲಸಂಗಮದೇವಾ.” 


ಶ್ರೀ ಬಸವಣ್ಣನವರು ತಮ್ಮ ಅನೇಕ ವಚನಗಳಲ್ಲಿ ವೇದದ ಪ್ರಮಾಣಗಳನ್ನು 
ಕೊಟ್ಟು ತಮ್ಮ ನಿಷಯಸ ಮರ್ಥನೆ ಮಾಡಿರುತ್ತಾರೆ. ಒಂದೊಂದು ಪ್ರಸಂಗದಲ್ಲಿ 
"ವೇದದ ತ ಕೊಯ್ಯು ಹ್‌ ಎಂದಿರುವದನ್ನು ನೋಡಿದರೆ ಹಿಂಸಾ ಭಾಗದ ವೇದವು 
ಅವರಿಗೆ ಸ್ವಲ್ಪವೂ ಸಮ್ಮತಿ ಇಲ್ಲವೆಂದು ತೋರುತ್ತದೆ. ಈ ವಿಷಯವು "ವೇದವೂ 
ಬಸವಣ್ಣನವರೂ' ಎಂಬುವ ಪ್ರಕರಣದಲ್ಲಿ ವಿಶೇಷವಾಗಿ ಚರ್ಚಿಸಲ್ಪಟ್ಟರುವ ಕಾರಣ 
ಇಲ್ಲಿ ಹೆಚ್ಚು ಹೇಳಲಾಗುವುದಿಲ್ಲ. "ದಯವೇ ಧರ್ಮದ ಮೂಲ' ಎಂದು ಅವರು 
ಕವದ ಅವರು ಧಾರ್ಮಿಕ ವಿಷಯದಲ್ಲಿ ಯಾವ ತರಹದ ಹಿಂಸೆ ಸೆಯನ್ನೂ 
ಒಪ್ಪು ವದಿಲ್ಲ. ಬಸವಣ್ಣನವರ ಚಾಟಿ ಶರಣರೆಲ್ಲರೂ ಹಿಂಸೆಯನ್ನು 
ಅನೇಕ ತರಹದಿಂದ ದೂಷಿಸಿರುತ್ತಾರೆ. 


ಶ್ರೀ ಅಕ್ಕ ಮಹಾದೇವಿಯ ವಚನ- ಪುಟ ೧೫ 


" ಜಾಲಗಾರನೊಬ್ಬ ಜಲವ ಹೊಕ್ಕು ಶೋಧಿಸಿ ಹಲವು ಪ್ರಾಣಿಯ 
ಕೊಂದು ನಲಿನಲಿದಾಡುವ, ತನ್ನ ಮನೆಯಲೊಂದು ಶಿಶು ಸತಿ” ಅದಕ್ಕೆ 
ಮರುಗುವಂತೆ ಅವನೇಕೆ ಮರುಗನು? ಜಾಲಗಾರನ ದುಃಖ ಜಗಕೈಲ್ಲ 
ನಗೆಗೆಡ, ಇದುಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಭಕ್ತನಾಗಿರ್ದು 
ಜೀವಹಿಂಸೆಯ ಮಾಡುವ ಮಾದಿಗರನೇನೆಂಜಿನಯ್ಯ.'' 


ಅಕ್ಕನವರು ಮಾರ್ಮಿಕವಾಗಿ ಹೇಳಿರುವ ಮೇಲಿನ ವಚನವು ಎಂತಹ ಅಜ್ಞಾನಿಯನ್ನೂ 
ಕೊಡ ಮಾರ್ಗಕ್ಕೆ ಹಚ್ಚುವಂಥಾದ್ದಾಗಿರುತ್ತದೆ. 


““ ದಯವಿಲ್ಲದ ಧರ್ಮವದಾವುದಯ್ಯಾ, ದಯವೇ ಬೇಕು ಸಕ 
ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ RS 
ದೇವ.” | 


ಉತ್ತರ ಹಿಂದೂಸ್ಥಾನದಲ್ಲಿ ಸುಪ್ರಸಿದ್ಧ ಭಗವದ್ಭಕ್ತರಾದ ತುಲಸೀದಾಸರೂ ಕೂಡ 
ಶ್ರೀ ಬಸವಣ್ಣನವರ ಮಾತನ್ನು ಎತ್ತಿಹಿಡಿದು-- 
ದಯಾ ಧರ್ಮಕೋ ಮೂಲ ಹೆ, ಪಾಸ ಮೂಲ ಹೈ ಅಭಿಮಾನ 


ತುಲಸೀ ದಯಾ ಕಭೀ ನ ಛಾಡಿಯೆ ಜಬಲನ್‌ ಘಟಮೇ ಪ್ರಾಣ” 


ಅಂದರೆ, ದಯವೇ ಧರ್ಮದ ಮೂಲ, ಅಭಿಮಾನವು ಪಾಪಕ್ಕೆ ಮೂಲವಾಗಿರುವುದು ; 
ಎಲೌ ತುಲಸಿಯ್ಯೇ, ಶರೀರದಲ್ಲಿ ಪ್ರಾಣ ಇರುವವರೆಗೆ “ಜಸು ಬಿಡಬೇಡವೆಂದು 
ತುಲಸೀದಾಸರು ತಮ್ಮ ಅಂತರಾತ್ಮನಿಗೆ ಹೇಳಿಕೊಂಡಿರುತ್ತಾರೆ. 


ಶ್ರೀ ಬಸನಣ್ಣನನರೂ ಅಹಿಂಸಾ ತತ್ವವೂ ' ೪೧೭ 


ಶ್ರೀ ಬಸವಣ್ಣನವರು ಮತ್ತೊಂದು ವಚನದಲ್ಲಿ-- 

3 ಕೊಲ್ಲು ವವನೇ ಮಾದಿಗ, ಹೊಲಸು ತಿಂಬುವನನೇ ಹೊಲೆಯ, 
ಕುಲವೇನೋ -ಅವಂದಿರ ಕುಲವೇನೋ, ಸಕಲ ಜೀವಾತ್ಮರಿಗೆ ಲೇಸನೇ 
ಬಯಸುವ ನಮ್ಮ ಕೂಡಲಸಂಗನ ಶರಣರೇ ಕುಲಜರು” 

ಕೊಲ್ಲು ವವನೇ ಮಾದಿಗನೆಂದು ಕಠೋರವಾಗಿ ನುಡಿಯಬೇಕಾದರೆ ಅವರ ಹೃದಯವು 
ಎಂತಹ ದಯಾಭರಿತವಾಗಿರಬೇಕೆಂಬುವದನ್ನು ಓದುಗರೇ ನಿರ್ಣಯಿಸಬೇಕು. 

« ಶಾಸ್ತ್ರ ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ, ವೇದ ಘನನೆಂಬೆನೆ 
ಪ್ರಾಣಿವಥೆಯ ಹೇಳುತ್ತಿದೆ, ಸ್ಮೃತಿ ಘನವೆಂಬೆನೆ ಮುಂದಿಟ್ಟ ರಸುತ್ತಿದೆ, 
ಅಲ್ಲೆ ಲ್ಲಿಯೂ ನೀನಿಲ್ಲದ ಕಾರಣ ತ್ರಿವಿಧ ದಾಸೋಹದಲ್ಲಲ್ಲದೆ ಮಾ 
ಇಹ 00ಜೇವಾ: ಶಿ 


ಬಸವಾದಿ ಶರಣರು ಧರ್ಮನೀರರಾದುದರಿಂದ ಅವರ ನಡೆನುಡಿಗಳು ಬಹಳ ಶುದ್ಧ 
ಇದವುಗಳೂ, ಸಾತ್ವಿಕ ಗುಣದಿಂದ ' ಕೂಡಿದವುಗಳೂ ಆಗಿರುತ್ತವೆ. ಆದ್ದರಿಂದ 
ಅನರು ಅಹಿಂಸಾ ತತ್ವದ ಕೊನೆಯ ಮಟ್ಟದಲ್ಲಿದ್ದರು. 

ಶ್ರೀ ದಸರಯ್ಯ ನವರು 

ಸವ ಜೀವ ನಿನ ಹಾಗೆ ಎಂಬೆನೆ? ಅದು' ಭಿನ್ನಭಾವ ತ್ರಿಗುಣಾ 

ತ್ಮಕರುಂಟು, ಅವರು ನಿನಗನ್ಯ ರೆಂಬೆನೆ? ಆ ತ್ರಿಗುಣಾತ್ಮ] ಕರು ನಿನ್ನ 

ತಿಲಾಂಶ, ಇಂತೀ ಸರ್ವಭೂತಕ್ಕೆ ನಿನ್ನ ದಯ ಲ ಕ್ರಾ ಗೆಲ್ಲಸೋಲ 

ವೆಂಬ ಖುಲ್ಲತನ ಎಲ್ಲ ಜೀವಕ್ಕೂ ಸರಿ, ಅರುಣೋದಯದಂತೆ ಎನ್ನ 

ಚಿತ್ತದಲ್ಲಿ ಸರ್ವ ಜೀವಕ್ರೆಲ್ಲಕ್ಕೂ ದಯವ ಮಾಡು ಚನ್ನದಸರೇಶ್ವರಲಿಂಗ'' 
ಅಂದಕೆ, ಸಮಸ್ತ ಪ್ರಾಣಿಗಳೂ ನಿನ್ನ ಸೂತ್ರದಿಂದ ಚೇಷ್ಟಿಸುವ RN 
ಹಾಗೆಂಬುವದು ಖಂಡಿತ ಭಾನ. ಆ ಪ್ರಾಣಿಗಳೆಲ್ಲವನ್ನೂ ಉತ್ಪತ್ತಿ ಸ್ಥಿತಿ ಲಯಗಳಿಂದ 
ಆಡಿಸುವ ಗುಣತ್ರಯಸ್ವರೂಸವಾದ ಬ್ರಹ್ಮ ನಿಷ್ಣು ರುದ್ರ ಸ ತ್ರಿ ಜೀವತೆಗಳುಂಟು. 
ಆ ತ್ರಿದೇವತೆಗಳು ನಿನಗೆ ಭಿನ್ನನೆಂಬೆನೆ? ಆ ಗುಣತ್ರಯಸ್ವ ರೂಸರಾದ ಬ ಬ್ರಹ್ಮ ವಿಷ್ಣು 
ರುದ್ರರು ಪರಶಿವನ ಸಮುದ್ರದಲ್ಲಿ ಒಂದು ತುಂತುರು ಹನಿಗಳಾಗಿದ್ದರೂ ಜಃ ಸರ್ವ 
ಪ್ರಾ ಜಿಗಳಲ್ಲಿ ನಿನ್ನ ಕೃ ಸೆಯೊಂದೇ ಸರಿ. ಎನಗೆ ಸರ್ವಜೀವ ದಯಾಪಾರತ್ವ ಮೇಕ? 
ತಾಗೆದ್ದು "ಅನ್ಯ ರ ಕಬು ಕೆಡುಕುತನ ಎಲ್ಲ ಪ್ರಾಣಿಗಳಲ್ಲಿ ಸಮ 
ವಾಗಿಪ್ಪುದು. 1. ೀದಯವಾದಲಿ ಆ ಕಿರಣ ಉತ್ತ “NR ಪಾ ್ರಾಣಿಗಳೆನ್ನದೆ, 
ಶುಚಿ ಅಶುಚಿ ಎನ್ನದೆ ಹೇಗೆ ಎಲ್ಲ ವಸ್ತುಗಳಲ್ಲಿಯೂ ಬಿಂಬಿಸುನದೋ ಹಾಗೆ ಎನ್ನ 
ಮನದಲ್ಲಿ ಸಮಸ್ತ ಪ್ರಾ ಣಿಗಳೂ ತಥ ಮಿಥ್ಯ ' 'ರಾಗದ್ವೇಷಂಗಳೊಡನೆ ಕೂಡಿ ಜಿ 
ತ್ರಿ ದ್ದ ರೂ, ರೆ ಆ ಜೀ ಕ್ಫೃ ಸೆಯ ಮುಂದುಗೊಂಡಿರು ' 
ವದನೇ ನನಗೆ ದಯಮಾಡು. 

ಶ್ರೀ ದಸರಯ್ಯನವರು-- 
"" ಎಲ್ಲವನರಿನಲ್ಲಿ ಕಡೆಯಲ್ಲಿ ಕೊಲ್ಲಬೇಕೆಂಬುವದೊಂದು ಭೇದ 
ವುಂಟಿ? ಶಾಸ್ತ್ರನನೆಲ್ಲ ಕಲಿತಲ್ಲಿ ಗೆಲ್ಲ ಸೋಲಕ್ಕೆ ಹೊರಬೇಕೆಂಬುದು 


27 


೪೨೦ ಬಸವತತ್ವ ರತ್ನಾಕರ 


ಅಂದರೆ--ಅಹಿಂಸಾ, ಸತ್ಯ, ಸಿಟ್ಟ ಲ್ಲದಿರುವಿಕೆ ; ತ್ಯಾಗ, ಶಾಂತಿ, ಚಾಡಿಯನ್ನು ಹೇಳ 
ದಿರುವಿಕೆ; ದಯಾ, ಲೋಭವಿಲದಿರುವಿಕ; ಮೃದುತ್ವ, ಲಜ್ಜಾ, ಚಂಚಲವಿಲ್ಲ 
ದಿರುವಿಕೆ; ತೇಜಸ್ಸು, ಕ್ಷಮಾ, ಧೈರ್ಯ, ದ್ರೊ ಕ ಮಾಡದಿಿ ಐ] ಅಂತರಂಗ 
ಬಹಿರಂಗ ಶುದಿ, hee ದೊಡ್ಡ ವನೆಂಬ ಬಾನ ಇಲ್ಲದಿರುವಿಕೆ--ಇವುಗಳೆಲ್ಲ 
ಜೈವೀಸಂಪತ್ತೆಂದು ಅರ್ಜುನನಿಗೆ ಶ್ರೀ ಕೃಷ್ಣನು ಹೇಳಿರುತ್ತಾನೆ. ಮತ್ತು ಅಹಿಂಸೆ 
ಎಂಬುವದೊಂದು ಶಾರೀರಕ ತಪಸ್ಸೆ ಈ ಗೀತೆಯಲ್ಲಿಯೂ, ಆಗಮಗಳಲ್ಲಿಯೂ 
ಹೇಳಿರುತ್ತದೆ. ಕ 
ಪಾರಮೇಶ್ವರಾಗಮ-- ಹಟಲ ೭ 

ನ ಮಾಂಸಂ ಭಕ್ಷಯೇಲ್ಲಿಂಗೀ ನಾಪ್ಯಪೇಯಂ ಪಿಬೇತ್ಮ್ಯಚಿತ್‌ | 

ನಾಪ್ಯಭಕ್ಸ್‌ಂ ಭಕ್ಸಯೇಡ್ಲೇಪಿ ನಾನಾವಶ್ಯನಿಮಿತ್ತಕಂ i ೪೦ ॥ 

ನೌದಾಸೀನ್ಯಂ ನಚದ್ವೇಷಂ ನ ಹಿಂಸಾಂ ನಾಪಿ ವಂಚನವರ್‌ | 

ಕುರ್ವೀತ ಲಿಂಗೀ ಯತ್ನೇನ ವಿಮತೇಷ್ವಪ್ಯಲಿಂಗಿಷು । ೪೧॥ 

ಲಿಂಗವಂತನಾದವನು ಮಾಂಸಭಕ್ಷಣ ಮದ್ಯಪಾನಾದಿಗಳನ್ನು ಮಾಡಕೂಡದು. 

ಯಾವ ಜನಗಳ ಕೂಡ ದ್ರೇಷಾದಿಗಳನ್ನು ಮಾಡಬಾರದು. ಮತ್ತು ಹಿಂಸೆ, ವಂಚನೆ 
ಮೊದಲಾದವುಗಳನ್ನು ಬಿಡಲು ಪ್ರಯತ್ನಿಸಬೇಕು. ಎರಡನೆಯ ಮತದವರ ಕೂಡ 
ಲಿಂಗವಂತನಾದವನು ಬಹಳ ಸರಿಯಾದ ಮಾರ್ಗದಲ್ಲಿ ನಡೆದುಕೊಳ್ಳಬೇಕು. ಅವರಿಗೆ 
ಯಾವ ತರಹದ ಪೀಡೆಯನ್ನೂ ಉಂಟುಮಾಡಬಾರದು. ಈ ಮಾತು ಈಗಿನ ಕಾಲದಲ್ಲಿ 
ಎಲ್ಲರಿಗೂ ಜಾಗ್ರತೆಯನ್ನುಂಟುಮಾಡುವದಾಗಿರುತ್ತದೆ. 


ಪಾರಮೇಶ್ವರಾಗಮ- ಪಟಲ ೯ 
ವೀರಶೈವ ಮತಂ ಸ್ರಾಸ್ಯ ಯಃಕುರ್ಯಾತ್ಪ್ರಾಣಿಹಿಂಸನಂ 
ಕರ್ಮಣಾ ಮನಸಾ ವಾಚಾ ಸೇವತೇ ದ್ರೌರವೇಚಿರಂ il ೨೪ ॥ 


ನೀರಶೈವ ಮತಂ ಪಾಷ್ನ ಯಃಕುರ್ಯಾತ,ರಪೀಡನಂ!। 
ಗಿ NO br ವಿ 


ಭೋಗಾರ್ಥಂ ಸಂಗ್ರಹಂ ಮದ್ಯ ೦ ಮಾಸಂ ಸ್ತ್ರ €೦ಚ ಖಲಂಜನಂ॥ ೨೫ ॥ 
| ವೀರಶೈವ ಮತವನ್ನು ಹೊಂದಿದ ಮೇಲೆ ಪ್ರಾಣಿಗಳ ಹಿಂಸೆಯನ್ನು ಯಾವಾತನು 
ಮಾಡುತ್ತಾನೆಯೋ ಅವನು ಬಹುಕಾಲದವರೆಗೆ ನರಕವ ನನ್ನು ಹೊಂದುತ್ತಾನೆ. ಮತ್ತು 
ಪರಪೀಡೆ, ಭೋಗದ ಸಲುವಾಗಿ ಮದ್ಯ ಮಾಂಸಾದಿಗಳೆನ್ನೂ ದುಷ್ಟ ಜನಗಳನ್ನೂ 
ಸಂಗ್ರಹಿಸುತ್ತಾನೆಯೋ ಅನನು ಅನೇಕ ಜನ್ಮಗಳಲ್ಲಿ ಶೂಕರಾದಿ ಜನ್ಮಗಳನ್ನು ತಾಳುವನು. 


ಪಾರಮೇಶ್ವರಾಗಮ- ಪಟಲ ೧೧ 
ಯಃಕುರ್ಯಾದ್ದೀರಶೈನಸ್ಥಃ ಪೀಡನಂ ಪ್ರಾಣಿನಾಂ ಭುವಿ । 
ಸಜೀನನ್ನೇವ ಚಾಂಡಾಲೋಃ ಮೃತೇ ನರಕಮಶ್ಶುತೇ £8 ೫ 
ವೀರಶ್ಸೆ ನನಾದವನು ಪ್ರಾಣಿಹಿಂಸೆಯನ್ನು ಮಾಡಿದ್ದಾದರೆ ಅವನು ಜೀವಂತ 
ನಾಗಿರುವಾಗಲೇ ಚಂಡಾಲನಾಗುವನಲ್ಲದೆ, ಸತ್ತಮೇಲೆ ನರಕವನ್ನು ಹೊಂದುತ್ತಾನೆ. 
ಹೀಗೆಯೇ ವೀ | ಧರ್ಮಗ್ರಂಥಗಳಲ್ಲಿ ಅಹಿಂಸೆಯನ್ನು ಬಹಳ ಎತ್ತಿ ಹಿಡಿದು 
ಹಿಂಸಾಚಾರವನ್ನು ಪ್ಪ ಸ್ರಬಲವಾಗಿ ಖಂಡಿಸಿರುತ್ತಾರೆ. 


ಶ್ರೀ ಬಸವಣ್ಣ ನನರೂ ಅಹಿಂಸಾ ತತ್ವವೂ | ೪೨೧ 
ಶ್ರೀ ಬಸವಣ್ಣನವರು 
“" ಹೊಲೆಯೊಳಗೆ ಹುಟ್ಟ ಕುಲವನರಸುವ, ಎಲವೋ ಮಾತಂಗಿಯ 
ಮಗನೀನು ಸತ್ತುದನೆಳೆವನೆತ್ತಣ ಹೊಲೆಯ? ಹೋತ ತಂದು ನೀವು 
ಕೊಲುವಿರಿ, ಶಾಸ್ತ್ರವೆಂಬುದು ಹೋತಂಗೆ ಮಾರಿ, ವೇದನೆಂಬುದು ನಿಮಗೆ 
ತಿಳಿಯದು ನಮ್ಮ ಕೂಡಲಸಂಗಮದೇವನ ಶರಣರು ಕರ್ಮವಿರಹಿತರು 
ಶರಣ ಸನ್ನಿಹಿತರು ಅನುಸಮ ಚರಿತ್ರರು ಅವರಿಗೆ ತೋರಲು ಪ್ರತಿ 
{ ಯಿಲ್ಲವಮೋ 
' ಹೀಗೆಯೇ ಹೇಳುತ್ತ 
4 ಇಟ್ಟಿಯ ಹಣ್ಣ ನರಿ ತಿಂದು ಸೃಷ್ಟಿ ತಿರುಗಿತೆಂಬುವಂತೆ ಮಟ್ಟೆಯ 
ನಿಟ್ಟ ದ್ವಿಜರ ಮಾತದೇಕೆ? ಹಗಲು ಕಾಣದ ಗೂಗೆ ಇರುಳಾಯಿತೆಂದರೆ 
ಜಗಕ್ಕೆ TANK ಡೇ ಮರುಳೇ? ಹೋಮದ ನೆವದಿಂದ ಹೋತನ 
' ಕೊಂದು ತಿಂಬ ಸಾಜ ಗೆಲುವುದೇನು? ಕೂಡಲಸಂಗಮ 
ದೇವಾ? 
ಅಂದರೆ, ಇಟ್ಟಿ ಯ ಹಣ ನ್ನು ನರಿ ತಿಂದು ಸ ಸೃಷ್ಟಿ ಸಿ ತಿರುಗಿತೆಂದರೆ ನಂಬಲಿಕ್ಕೆ ಬರುವುದೇ 9) 
ಹಗಲು ಕಣ್ಣು ಕಾಣದ 'ಗೂಗೆಯು ರಾತ್ರಿಯಾಯಿತೆಂದು ಅಂದಾಕ್ಷಣ ಜಗತ್ತಿಗೆ ರಾತ್ರಿ 
ಯಾಗಬಲ್ಲು ದೇ? ಆದ್ದ ರಿಂದ ಹೋಮದ ನೆವ ಮಾಡಿ ಹೋತನ್ನ ತಿನ್ನತಕ್ಕವರು 
'ಧರ್ಮವೆಂದು ಹೇಳಿದರೆ ಎಂದಿಗೂ ಒಸ್ಪಲಾಗದ ಮಾತಾಗಿರುತ್ತದೆ. 
ಶ್ರೀ ಬಸವಣ್ಣ ನನರು ಈ ಅಹಿಂಸಾ ತತಾ ್ರಿಚರಣೆಯನ್ನು ರೂಢಿಯಲ್ಲಿ ತರಲಿಕ್ಕೆ 
ಪ್ರಚಂಡ ಸ ಸಾಹಸವನ್ನು ಮಾಡಬೇಕಾಯಿತು. ಯಜ್ಞ ದಲ್ಲಿ ಸಶುಗಳ ವಧೆ ವದು 
ರೂಢಿಯಲ್ಲಿ ಬಂದಿದ್ದಿ ತು. ಪ್ರಬಲತರವಾಗಿ ಬಸವಣ್ಣ ನವರು ಪ್ರತಿಭಟಿಸಿದ ಕಾರಣ 
ಅನೇಕ ಸಮಾಜಗಳ ಮೇಲೆ ಇ ಸರಿಣಾಮವಾಗಿ ಹಸನಿ ಆ ಕಾಲದಲ್ಲಿ 
ಬಹುಮಟ್ಟಿಗೆ ಕುಗ್ಗಿ ತಲ್ಲದೆ ದಕ್ಷಿಣ ಹಿಂದೂಸ್ಥಾನದಲ್ಲಿ ಇದರ ಪರಿಣಾಮವು ಬಹಳ 
ವಾಯಿತು. 
ಸೂಕ್ಪ್ಮಾಗಮ--ಸಟಲ ೬ 


ಸರ್ನವ್ಯಾಪಕಮಿನಾಶಾನಂ ಪವಿತ್ರಂ ಪುಷ್ಟಿವರ್ಧನಂ | 
ಅರ್ಚಯೇದಂಕುರೈಃ ಪುಸ್ಸೈ :`ಮಾನಸ್ಥೆ ರುಸಚಾರಕ್ಕೆ: 


ಅಂದರೆ, ಸರ್ವವ್ಯಾಪಕನಾದ ಈಶ್ವರನನ್ನು ಪುಷ್ಪ್ಸಾಂಕುರಗಳಿಂದಲೂ, ಮಾನಸ 
ಉಪಚಾರಗಳಿಂದಲೂ ಅರ್ಚಿಸಬೇಕು. 


ಅಹಿಂಸಾಚೇಂದ್ರಿಯಜಯಃ ಸರ್ವಭೂತ ದಯಾಪರಾ | 

ಕ್ರಮಾ ಧ್ಯಾನಂ ತಪೋ ಜ್ಞಾನಂ ಸತ್ಯಂ ಚೈವ ತಥಾಪರನ್‌ ॥ 
ಏಭಿಃ ಪ್ರಸ್ಪೈರಹಿಂಸಾದ್ಕೈಃ ಮಾನಸಃ ಶಿವಮರ್ಚಯೇತ್‌ | 
ಕರ್ಮುಯಜ್ಜಸ್ತಪೋಯಜ್ಞಃ ಜಪಯಜ್ಞ ಸ್ಪಥಾಸರಃ । ಕಿ೨॥ 
ಧ್ಯಾನಯಜ್ಞೊ € ಜ್ಞಾನಯಜ್ಞಃ ಸಂಚಯಜ್ಞಾ ಇನೇ ಸ್ಮೃತಾ 
ಏತೇಷಾಮಸಿ ಪಂಚಾನಾಂ ಶ್ರೇಯಸ್ಕ್ಯಾದುತ್ತರೋತ್ಕರವರ್‌ ॥ ೩೩, ॥ 


೪೨೨ ಬಸವತತ್ವ ರತ್ನಾಕರ 


ಕರ್ಮುಯಜ್ಞೋ ದ್ವಿಧಾಜ್ಞೆ ಯಃ ಸಕಾಮಾ ಕಾನುಭೀದತಃ | 


ಸಕಾಮಸ್ತು ಫಲಂ ಭುಕ್ತ್ವಾ ಜಾಯತೇ ಭುವಿಪೂರ್ವವತ್‌ ॥ ೩೪ ॥ 


ನಿಷ್ಕಾಮೋಷಿ ನರಂ ಜ್ಞಾನಂ ಲಬ್ಧ್ವಾ ನೋಕ್ಬ್ಸನುವಾಪ್ನ್ನಯಾತ್‌ | 


ಹಿಂಸಾದಿ ದೋಷರಹಿತೋ ರಾಗಾದಿ ಗುಣವರ್ಜಿತಃ ॥ ೩೫ ॥ 
ಅಂದರೆ--ಅಹಿಂಸಾ, ಇಂದ್ರಿಯ ನಿಗ್ರಹ, ಪ್ರಾಣಿಗಳಲ್ಲಿ ದಯೆ, ಕ್ಷಮಾ, ಧ್ಯಾನ, 
ತಪಸ್ಸು, ಜ್ಞಾನ, ಸತ್ಯವೆಂಬ ಮಾನಸ ಪುಷ್ಪಗಳಿಂದ ಶಿವನನ್ನು ಅರ್ಚಿಸಬೇಕು. 
ಕ್ರಿಯಾಯಜ್ಞ, ತಪೋಯಜ್ಞ, ಜನಯಜ್ಞ, ಧ್ಯಾನಯಜ್ಞ, ಜ್ಞಾನಯಜ್ಞಗಳೆಂಬ 
ಐದು ಯಜ್ಞ ಗಳುಂಟು.. ಇವುಗಳಲ್ಲಿ ಕರ್ಮಯಜ್ಞವು ಮಾತ್ರ ಸಕಾಮ ಅಕಾಮನೆಂದು 
ಎರಡು ಪ್ರಕಾರವಾಗಿರುವದು. ಸಕಾಮನೆಂದರೆ ಫಲವನ್ನು ಭೋಗಿಸಿ ಪುನಃ ಪೂರ್ವ 
ದಂತೆ ಭೂಲೋಕಕ್ಕೆ ಬರುವದು. ಅಕಾಮನೆಂದರೆ ಮೋಕ್ಸವನ್ನು ಕೊಡತಕ್ಕ ಯಜ್ಞ. 
ಹಿಂಸಾದಿ ದೋಷರಹಿತನಾಗಿಯೂ ರಾಗಾದಿ ಗುಣವರ್ಜಿತನಾಗಿಯೂ ಮಾಡಬೇಕು. 


ಸಕಲೇಶಮಾದರಸರು-- 


ಕಕ ಮೇಲಣ 'ಗಿಡಗಳು ಬೆಟ್ಟವ ಮುಟ್ಟಿ ದಂತಿಪ ಸವೇ? 
ವಿವರಿಸಿ ನೋಡಿದರೆ ಸೃಷ್ಟಿಯೊಳಗಣ ಪ್ರಾ ಗಳು ಸರಮನ ಮುಟ್ಟ 
ದಿಪ್ಪವೇ? ಕಷ್ಟರು ಬೇಡವೆಂದು ಬಿಟ್ಟೋಡುತಿಪ್ಪ ಪ್ರಾಣಿಗಳನಟ್ಟ 
ಹಿಡಿದು ಕೊಂದರೆ ಪ್ರತಿಸ್ಕಿಸಿದೀಶ್ವರನಿಕ್ಕದಿರ್ಹನೆ ನರಕದಲ್ಲಿ? ಒಡೆಯ 
ರಿಲ್ಲೆಂದು ಹಲವು ಪ್ರಾಣಿಗಳ ಹರಿಹರಿದು ಕೊಂದರೆ ಹರನಿಕೃದಿರ್ಪನೇ 
ಅಘೋರನರಕದಲ್ಲಿ? ಸಕಲ ಪ್ರಾಣಿಗಳ ಮೇಲಾರೈಕ ನಮ್ಮ ಸಕಲೇಶ್ವರ 
ನಲ್ಲದೆ ಮತ್ತೊಬ್ಬನುಂಟೆ? K 
ಅಂದಕೆ--ಸರ್ವತದಲ್ಲಿ ಹುಟ್ಟ ದ ಮರಗಳು ಪರ್ವತವನ್ನು ಮುಟ್ಟ ದೆ ಇರುತ್ತವೆಯೋ? 
ನಿಚಾರಮಾಡಿ' ನೋಡಿದರೆ ಸೃಷ್ಠಿ ಸ್ಟಿಯೊಳಗಿರತಕ್ಕ ಪ್ರಾ ಚಿಗಳೆಲ್ಲ ಸರಮಾತ ಒನನ್ನು 
ಬಿಟ್ಟಿರುತ್ತವೆಯೇ? ಇಲ್ಲ. ಬಗೆಯೇ ದುಷ್ಟ್ರಜನರು ನಜೊ ಓಡಿಹೋಗತಕ್ಕ 
ಪ್ರಾಣಿಗಳನ್ನು ಅಟ್ಟಿ ಹಿಡಿದು ಕೊಂದರೆ ಪ್ರತಿಷ್ಠಿಸಿದ ಈಶ್ವರನು ಅವರಿಗೆ ನರಕ 
ದಲ್ಲಿಕ್ಕದೆ ಬಿಡುವನೆ? ಯಜಮಾನರಿಲ್ಲವೆಂದು ಹಲವು ಪ್ರಾಣಿಗಳನ್ನು ಹೆರಿಹರಿದು 
ಕೊಂದಕೆ ಹರನು ಅಘೋರನರಕದಲ್ಲಿ ಇಡದೆ ಬಿಡುವನೆ? ಎಲ್ಲಾ ಪ್ರಾಣಿಗಳ 
ಮೇಲಾರೈಕೆ ದೇವರದಲ್ಲದೆ ಬೇರೊಬ್ಬರದುಂಟಿ? 


ಸಕಲೇಶಮಾದರಸರು-- 


"" ಆಶೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯ 

ರಿಲ್ಲ, ದಯದಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂದ ಬಿಟ್ಟು ಸಹಾಯಿ 
ಗಳಿಲ್ಲ, ಸಚರಾಚರಕ್ಕೆ ಸಕಳೇಶ್ವರದೇವರಿಂದ ಬಿಟ್ಟು ದೈವವಿಲ್ಲ.'' 
ಹೀಗೆಯೇ ಮ ಮತದ ಅನೇಕ ಧಾರ್ಮಿಕ ಗುಂಗಲ್ಲಿ ಅಹಿಂಸೆಯ ಬಗ್ಗೆ 
ಅನೇಕ ಪ್ರಮಾಣಗಳು ಸಿಗುತ್ತವೆ. ನೀರಶೈವನಾದವನು ತ್ರಿಕರಣಪೂರ್ವಕವಾಗಿ 
ಪ್ರಾಣಿಹಿಂಸೆಯನ್ನು ಮಾಡದೆ ಶುದ್ಧ ಸಾತ್ವಿಕ ನಲು ತೆಗೆದುಕೊಳ್ಳಿ ಬೇಕಾಗು 
ತ್ತ 3. ಧರ್ಮದ ಕಟ್ಟಳೆಯು ಹೀಗೆ ಇರುವುದು, ಬಸವಣ್ಣ ನವರು ಅತ್ಯಂತ ಪ ಪವಿತ್ರ 


ಶ್ರೀ ಬಸನಣ್ಣನವರೂ ಅಹಿಂಸಾ ತತ್ವವೂ ೪೨ತ್ಟಿ 


ವಾದ ಆಚರಣೆಯನ್ನು ತಾವು ಆಚರಿಸಿ, ತಮ್ಮ ಅನುಯಾಯಿಗಳಾದ ಅನೇಕ ಜನ 
ಶರಣರನ್ನು ತಮ್ಮ ಮಾರ್ಗದಂತೆ ನಡೆದುಕೊಳ್ಳಲು ಹಚ್ಚಿದರು. ಮತ್ತು ಅವರು 
ಪರಶಿವನ ಅಪ್ಪಣೆಯಿಂದ ಭೂಲೋಕಕ್ಕೆ ಬಂದ ಕಾರಣ ಅವರಿಗೆ ದೈನೀಸಂಸತ್ತಿದ್ದಿತು. 
ಆದ್ದರಿಂದ ಅವರು ಅತ್ಯಂತ ಪವಿತ್ರವಾದ ಆಚರಣೆಯುಳ್ಳವರಾಗಿದ್ದರು. ಅವರು 
ತ್ರಿಕರಣಪೂರ್ವಕವಾಗಿ ಅಹಿಂಸಾವ್ರತವನ್ನು ಆಚರಿಸಿದ್ದುದು ಅವರ ಚರಿತ್ರೆಯಿಂದ 
ತಿಳಿದುಬರುತ್ತದೆ. | 


" ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪು ದರಿಂದ ಭಕ್ತರ ಮನೆಯಲ್ಲಿ 
ತೊತ್ತಾಗಿರ್ಪುದು ಕರಲೇಸಯ್ಯ, ತಾರೌ ಅಗ್ಗವಣಿಯ ನೀಡೌ ಪತ್ರಿಯ 
ಲಿಂಗಕ್ಕೆ ಬೋನವ ಹಿಡಿಯೋ ಎಂಬರು, ಕೂಡಲಸಂಗನ ಮಹಾಮನೆ 
ಯಲು ಒಕ್ಕುದನುಣ್ಣೋ ತೊತ್ತೇ ಎಂಬರು” 
ಮೇಲಿನ ಬಸವಣ್ಣನವರ ವಚನವನ್ನು ನೋಡಿದರೆ ದಾಸೋಹಂಭಾವದಿಂದ ನಡೆದ 
ರೆಂಬುವದು ಜನರಿಗೆ ತೋರದಿರದು. ಏಸುಕ್ರಿಸ್ತರು ತನ್ನ ವೈರಿಯು ಒಂದು ಕೆನ್ನೆಗೆ 
ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಕೊಡಬೇಕೆಂದು ಹೇಳಿರುವದನ್ನು ನೋಡಿದರೆ 
ಬಸವಣ್ಣನವರು ಹೇಳಿದ ಅರ್ಥಗರ್ಭಿತ ವಚನವು ನೆನಪಾಗುತ್ತದೆ. 
೪ ತನಗೆ ಮುನಿವವರಿಗೆ ತಾನು ಮುನಿಯಲೇಕಯ್ಯ?. ತನಗಾದ 
ರೇನು? ಅವರಿಗಾದಡೇನು? ತನುವಿನ ಕೋಪ ತನ್ನ ಹಿರಿಯತನದ 
ಕೇಡು, ಮನದ ಕೋಪ ತನ್ನ ಅರುಹಿನ ಕೇಡು, ಮನೆಯೊಳಗಣ ಕಿಚ್ಚು 
ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲಸಂಗಮದೇವಾ 
ಈ ವಚನವು ಮಾನವರಿಗೆ ಮಾರ್ಗದರ್ಶಕವಾದುದಾಗಿರುತ್ತದಲ್ಲದೆ ಅಹಿಂಸಾ 
ತತ್ವದ ಘೋರವಾದ ತಪಸ್ಸಾಗಿರುತ್ತದೆ. 

ಹೀಗೆಯೇ ಬಸವಣ್ಣನವರ ವಚನಗಳನ್ನು ನೋಡುತ್ತ ಹೋದರೆ ಅವರು ಅಹಿಂಸಾ 
ತತ್ವದ ಮೂರ್ತಿಗಳಾಗಿದ್ದರೆಂಬುವದು ಸ್ಪಷ್ಟವಾಗುತ್ತದೆ. | | 

ಹಾಗಾದರೆ ಹೀಗೆ ಅಹಿಂಸಾಚರಣೆಯನ್ನು ಆಚರಿಸಿದ ವೀರಶೈ ವನಿಗೆ ಆತ್ಮ 
ರಕ್ಷಣೆಯ ಉಪಾಯವೇನು? ಎಂದು ಯಾರಾದರೂ ಕೇಳಬಹುದು. ಅಹಿಂಸಾ 
ತತ್ವದ ನೀರನಾದವನಿಗೆ ಯಾವ ತೊಂದರೆಯೂ ಬರಲಾರದು. ನೀರಶೈವನ ಆತ್ಮ 
ರಕ್ಷಣೆಗೆ ಸಂಚಾಚಾರಗಳಲ್ಲಿ ಒಂದಾದ ಗಣಾಚಾರವು ಸದಾ ಸಿದ್ಧವಿರುತ್ತದೆ. ಆತ್ಮ 
ರಕ್ಷಣೆಯನ್ನು ಮಾಡಿಕೊಳ್ಳುವ ಕಾಲಕ್ಕೆ ಮಾತ್ರ ಅನ್ಯರಿಗೆ ಅಪಾಯವಾಗದಂತೆ ನೋಡಿ 
ಕೊಳ್ಳುವದು ಸೂಕ್ತವಾದುದಾಗಿದೆ. 

ವೀರಶೈ ವನಾದವನಿಗೆ ೨೧ ಪ್ರಕಾರ ದೀಕ್ಸೆಗಳುಂಟು. ಇದರಲ್ಲಿ ಅಹಿಂಸೆಯೂ 
ಒಂದು ದೀಕ್ಷೆಯಾಗಿದೆ. 

ಶ್ರೀ ಬಸವಣ್ಣನವರು 

"6 ಅಣವಮಲ, ಮಾಯಾಮಲ, ಕಾರ್ಮಿಕಮಲವೆಂಬ ಮಲ 
ತ್ರಯಂಗಳ ಕಳೆದು; ಆಜ್ಞಾದೀಕ್ಷೆ, ಉಸಮಾದೀಕ್ಷೆ, ಸ್ವಸ್ತಿಕಾ 


೪೨೪ ಬಸನತತ್ವ ರತ್ನಾಕರ 


ಕೋಹಣ, ಕಳಶಾಭಿಷೇಕ, ನಿಭೂತಿಪಟ್ಟಿ, ಲಿಂಗಾಯತ, ಲಿಂಗ 
ಸ್ವಾಯತ ಈ ಏಳನ್ನು ಕಾಯಕ್ಕೆ ಕಕ ಮಾಡುವದು; ಏಕಾಗ್ರ 
Ho ದೃಢವ್ರತ, ಪಂಚೇಂದ್ರಿಯಾರ್ಪಿತ, ಅಹಿಂಸೆ, ಲಿಂಗನಿಷ್ಠೆ, 
ಹತ ಸದ್ಯೋನ್ಮು; ವೃತ್ತ ಈ ಏಳನು ಮನಕ್ಕುಪದೇಶಮಾಡುವದು ; 
ಈ ಕ್ರಮವನರಿದು ಮಾಡುವದು ಕೂಡಲಚನ್ನಸಂಗಯ್ಯನಲ್ಲಿ ಸಹಜ 
ದೀಕ್ಸೆಯಯ್ಯ.?' 


ಮೇಲೆ ಹೇಳಿದ ದೀಕ್ಷೆಗಳಲ್ಲಿ ಅಹಿಂಸೆ ಎಂಬುವದೊಂದು ದೀಕ್ಷೆಯು ವೀರಶೈವ 
ನಾದವನಿಗೆ ಇರುತ್ತದಷ್ಟೆ? ಈ ಅಹಿಂಸಾ ದೀಕ್ಸೆಯ ಅರ್ಥವನ್ನು ಶರಣರು ಈ ಕೆಳಗೆ 
ಬರೆದಂತೆ ಮಾಡಿರುತ್ತಾರೆ. 


ವಚನಶಾಸ್ತ್ರಸಾರ-- ಭಾಗ 4, ಪುಟ ೧೧೧ 


"" ಅಯ್ಯಾ, “ಶ್ರೀ ಗುರುಲಿಂಗಜಂಗಮದ ಕರುಣಾಕಟಬಾಕ್ಸೆಯಿಂ 
ದ್ಯು ತ್ಸ ತ್ಯ ವಾಗಿ ನಿರ್ಮಾಯಕಂಥೆಯ ಧರಿಸಿದ ಶಿವಶರಣಂಗೆ ಅನಂತಲೀಲೆ 
ಯ ಗತಿ ಬಂದ ಮಹಾ ಪಾಹವೇ ಒಂದು ರೂಪಾಗಿ ಮಾಯಾ 
ಜಡಜೀವ ಶರೀರನ ಧರಿಸಿ, ಪರಿಸರಿಯಿಂದ ನಿಂದೆ ಕುಂದು ಅಸಮೃತ್ಯುಗಳು 
ಬಂದು ತಟ್ಟದಲ್ಲಿ ಅರ್ನಿತಾವಧಾನ ಸುಖದುಃಖಗಳು ಬಂದು ಸೋಂಕ 
ಕೊಡನೆ ಶಿವಶರಣನು ತನ್ನ ಸ್ವಾತ್ಮಜ್ಞಾ ನದಿಂದರಿದು ನೋಡಿದಲ್ಲಿ ಈ 
ಮಾಯಾ ಜಡಜೇವಾತ್ಮರಿಗೆ ಸೂತ್ರಧಾರಿ ಶಿವನು ಕಸಟಿನಾಟಕ ಲೀಲೆಯ 
ಧರಿಸಿ ಸಕಲ ಜೀವಾತ್ಮರ ಮಧ್ಯದಲ್ಲಿ ಅಣುವಿಗಣುವಾಗಿ ಮಹತ್ತಿಂಗೆ 
ಮಹತ್ತಾಗಿ ಆ ಜೀವನೆಂಬ ವಿಧಿಗೆ ಸ್ತುತಿ, ನಿಂದೆ, ಪುಣ್ಯ, ಪಾಸ, 
ಸಂಕಲ್ಪ, ವಿಕಲ್ಪವೆಂಬ ಕುಟಿಲ ವೆವಹಾರವ ಕಲ್ಪಿಸಿ ಆ ಜೀನನಿಂದ 
ಭಕ್ತಗಣಂಗಳಲ್ಲಿ ಅಷ್ಟಾವರಣದ ನಿಷ್ಮಾ ಸರತ್ಸವ ನೋಡಬೇಕೆಂದು 
ಅನಂತ ಬಾಧೆಗಳಿಂದ ಬಾಧಿಸಿದಲ್ಲಿ es ME ಆ ಬಾಧೆಗೆ ಅಳುಕದೆ 
ಚಿಂತಿಸದೆ ಅಷ್ಟಾವರಣ ಭರಿತರಾಗಿ ದೇಹಾಭಿಮಾನದ ಹಸಿವು, ತೃಷೆ, 
ನಿದ್ರೆ, ಆಲಸ್ಯ, ಸನ ಬ ಕಾಲಕಾಮರ ಪಾಶದಲ್ಲಿ ಬೀಳದೆ ಭವಿಭಕ್ತ 

, ನೆಂಬುವ ವಿಚಾರವನರಿಯದೆ ದುಷ್ಟರ ಕಂಡರೆ ದೊರದಲ್ಲಿರಬೇಕೆಂಬುವ 
ಗುರುವಾಕ್ಯವ ತಿಳಿದು ಅವರ ಸಾಸ ಸಂಸರ್ಗವ ಮಾಡದೆ ಅವರ 
ಸ್ತುತಿ ನಿಂದ್ಯಾದಿಗಳನಾಲಿಸದೆ ನಿೀಕಳಂಕ ಪರಬ್ರಹ್ಮ ಸರಶಿನನಲ್ಲಿ ಸದಾ 
ಸನ್ಮಾರ್ಗಿಯಾಗಿ ಸುಸಂಗಿಗಳಿಂದ ಶ್ರದ್ದಾತುರ ಪರಿಣಾಮದಲ್ಲಿ ಬಂದು 
ತಟ್ಟಿದ ಪರಿಣಾಮ ಪಾದೋದಕ ಪ್ರ ಸಾದದಲ್ಲಿ ಲೋಲುಪ್ತರಾಗಿ ತಮ್ಮ 

ನಡೆಕುಡಿಗಳ ಸ ಸ್ವಾತ್ಮಜ್ಞಾನದಿಂದ ಬಾ ಪಕ್ಷ ಮಾಡುವಂಥವನಿಂದ . 

ನಿಲುಗಡೆಯ ಅಹಿಂಸಾದೀಕ್ಷೆಯಿಂತುಂಟಿಂದು ಶ್ರೀ ಗುರು ನಿಃಕಳಂಕ 
ಚನ್ನಬಸವರಾಜೇಂದ್ರನು ನಿರ್ಲಜ್ಜ ಶಾಂತಲಿಂಗ ದೇಶಿಕೋತ್ತಮಂಗೆ 
ನಿರೂಪಮಂ ಕೊಡುತಿರ್ದರು ನೋಡಾ ಸಂಗನಬಸವೇಶ್ವರಾ. ” 


ಶ್ರೀ ಬಸವಣ್ಣನವರೂ ಅಹಿಂಸಾ ತತ್ವವೂ... ೪೨೫ 


ಧರ್ಮಕಲ್ಪದೃಮ--ಪುಟ ೪೬ 

ಅಹಿಂಸಾ ಸರಮೋಧರ್ಮಸ_ಥಾಂಹಿಂಸಾ ಸರೋದಮಃ | 

ಅಹಿಂಸಾ ಪರಮಂ ದಾನಂ ಅಹಿಂಸಾ ಪರಮಂ ತಪಃ ॥ 

ಅಭಯಂ ಸರ್ನಭೂತೇಭ್ಯೊ € ಯೋ ದದಾತಿ ದಯಾಪರಃ | 

ಅಭಯಂ ತಸ್ಯ ಭೂತಾನಿ ಡದಾತೀತ್ಯ ನುಶುಶ ಮ i 
ಅಂದರೆ, ಅಹಿಂಸೆಯು ಪರಮ ಧರ್ಮ ಸರಮ ದಮ, ಪರಮ ದಾನ ಮತ್ತು ಪರಮ 
ತಪಸ್ಸಿನ ಸ್ತರೂಪವಿರುತ್ತದೆ. ಯಾವ ದಯಾಶಾಲಿಯಾದ ಮನುಷ್ಯನು ಎಲ್ಲ ಪ್ರಾಣಿ 
ಗಳಿಗೆ ಅಭಯವನ್ನು ಕೊಡುತ್ತಾನೆಯೋ ಅರ್ಥಾತ್‌ ಯಾರಿಗೂ ಹಿಂಸೆಯನ್ನು ಮಾಡುವ 
ದಿಲ್ಲವೋ ಮತ್ತು ಯಾರಿಗೂ ಕಷ್ಟವನ್ನು ಕೊಡುವದಿಲ್ಲವೋ ಅವನಿಗೆ ಎಲ್ಲ ಪ್ರಾಣಿಗಳೂ 
ಅಭಯವನ್ನು ಕೊಡುತ್ತವೆ. ಅಂದರೆ ಯಾರೂ ಅವನನ್ನು ಹಿಂಸಿಸುವದಿಲ್ಲ ಮತ್ತು 
ಕಷ್ಟವನ್ನೂ ಕೊಡುವದಿಲ್ಲ. ಇದು ಶಾಶ್ತ್ರಸಿದ್ಧಾಂತವಿರುತ್ತದೆ. ಪ್ರಕೃತಿಯ ಊರ್ಧ್ವ 
ಗತಿಶೀಲದಂತೆ ಅನುಕೂಲವಾಗಿ ನಡೆಯುವದು ಧರ್ಮಕ್ಕೆ ಬಾಧೆಯನ್ನು ಕೊಡುವದು 
ಅಧರ್ಮವಿರುತ್ತದೆ. ಆದ್ದರಿಂದ ಯಾವ ಜೀವನು ಪ್ರಕೃತಿಯ ಪ್ರವಾಹಕ್ಕೆ ಅನುಸರಿಸಿ 
ನಡೆಯುತ್ತಾನೆಯೋ ಅವನ ಗತಿಯಲ್ಲಿ ಬಾಥೆಯನ್ನುಂಟುಮಾಡುವದು ಮನುಷ್ಯ ಧರ್ಮ 
ವಾಗಿರುವುದಿಲ್ಲ. ಆದ್ದರಿಂದ ಇಂತಹ ಕಾರ್ಯ ಅಧರ್ಮವಾಗಿದೆ. ಅದರ ಪ್ಪ ತಕ ಹೆ 
ಯಿಂದ ಮನುಷ್ಯನು ದುಃಖವನ್ನನುಭವಿಸಬೇಕಾಗುತ್ತದೆ. | 


ದೈನೀಭಾಗವತ 
ಯೋಹಂತಿ ಏನಾನೈರಂ ಸ್ವಕಾಮಃ ಸತತಂ ಪುನಃ । 
ಹಂತಾರಂ ಹಂತಿ ತಂ ಪ್ರಾಪ್ಯ ಜನನಂ ಜನನಾಂತರೇ॥ 
ವೈರನಿಲ್ಲದೆ ಯಾವಾತನು ಸ್ವಾರ್ಥದ ಸಲುವಾಗಿ ಯಾನ ಪ್ರಾಣಿಯನ್ನು ಕೊಲ್ಲು 
ತ್ತಾನೆಯೋ ಆ ಪ್ರಾಣಿಯು ಕೊಂದವನನ್ನು ಎರಡನೇ ಜನ್ಮದಲ್ಲಿ ಕೊಲ್ಲುತ್ತದೆ. 
ಆದ್ದರಿಂದ ಇಹಲೋಕ ಪರಲೋಕದಲ್ಲಿ ಕಲ್ಯಾಣವನ್ನು ಬಯಸತಕ್ಕ ಮನುಷ್ಯ ನು 
ಸರ್ವಥಾ ಅಹಿಂಸಾ ರೂಪ ಶಾರೀರಕ ರೂಪ ತಪದ ಸಾಧನವನ್ನು ಮಾಡ 
ಹೀಗೆ ಶಾರೀರಕ, ಮಾನಸಿಕ ಮತ್ತು ವಾಚನಿಕ ಈ ಮೂರು ಪ್ರಕಾರದ ತಪಸ್ಸಿನ ದ್ವಾರ 
ಅಸಾಧಾರಣವಾದ ಶಕ್ತಿಯನ್ನು ದೊರಕಿಸಿ ಮನುಷ ನು ಅಭ್ಯುದಯವನ್ನುಂಟು 
ಮಾಡತಕ್ಕ ನಿಶ್ಚೇಯಸ ಪದವಿಯ ಅಧಿಕಾರವನ್ನು ಹೊಂದುತ್ತಾನೆ. 
ಶ್ರೀ ಬಸ ಸವಣ್ಣನವರು ತಿ.ಕರಣದಲ್ಲಿಯೂ ಅತ್ಯಂತ ಪರಿಶುದ್ದ ವಾಗಿ ಅಹಿಂಸೆ 
ಯನ್ನು ತಾವು ಆಲೋಚಿಸಿ ಲೋಕದ' ಜನರಿಗೆ ಮಾರ್ಗದರ್ಶಕರಾಗಿಹೋಗಿರುವದರಿಂದ 
ಅವರ ಅಹಿಂಸಾ ತತ್ವವು ಇನ್ನೂ ರೂಢಿಯಲ್ಲಿರುತ್ತದೆ. ಅವರು ತಮ್ಮ ಜೀವಮಾನದಲ್ಲಿ 
ಎಲ್ಲ “EN ಸಮಾನವಾಗಿ ಕಂಡರಲ್ಲದೆ ಸ್ವಪ್ನ ಸರಲ ಕೂಡ ಹಿಂಸೆಗೆ 
ಆಸ್ಪ ದವನ್ನು ಕೊಡಲಿಲ್ಲ. ಯಾಕಂದರೆ ಧರ್ಮದ ಮುಖ್ಯ ಹತ್ತು ಅಂಗಗಳಲ್ಲಿ ಅಹಿಂಸೆಗೆ 
ಹಾ ಊಂಕ್ಷಿಯ ಸ್ಥಾ ನವಿದೆ. ಅಹಿಂಸೆಯನ್ನು ಆಚರಿಸ ದೆ ಇದ್ದ ಮನುಷ್ಯನ ಧರ್ಮವು 
ಸರಿಪೂರ್ಣವಾಗಲಾರದು. ಆದ್ದರಿಂದಲೇ ಧರ್ಮ ರೂಪಿಯಾದ ಬಸನಮಹಾಶ್ಮಕು 
ತನ್ನ ನಡೆನುಡಿಗಳಲ್ಲಿ ಅಹಿಂಸೆಯನ್ನಾಚರಿಸಿ ಲೋಕದಲ್ಲಿ ದಿವ್ಯಪುರುಷನಾಗಿ ಮೆರೆದು 
ಶಿವನಲ್ಲಿ ಬೆರೆದನು. 


ಹದಿನೇಳನೆಯ ಪ್ರಕರಣ 
ಶ್ರೀ ಬಸವಣ್ಣ ನವರೂ ಸ್ತ್ರಿ €ಯರ ಮನ್ನಣೆಯೂ 


ಪೀ ಬಸವಣ್ಣ ನವರು ಸ್ರಿ ಯರ ನಿಷಯಕ್ಕೆ ಮಾಡಿದ ಮನ್ನ ಣೆಯನ್ನು ನೋಡಿದರೆ 
ಭರತಖಂಡದಲ್ಲಿ ಸ್ರೋಯರಿಗೆ. ಮೊಟ್ಟ ಯಿ ಗೌರವವನ್ನು ಕೊಟ್ಟ ಕೀರ್ತಿಯು 
ಶ್ರೀ ಬಸವಣ್ಣ ಜ್‌ ಪಾಲಿಗೆ ಇರುತ್ತ ಕ್‌ ಇತಿಹಾಸದಿಂದ ಚೆನ್ನಾಗಿ ತಿಳಿದು 
ಭರತ. "ಭರತವರ್ಷದಲ್ಲಿರತಕ್ಕೆ ಸ್ತ್ರೀಯರ ಪ ಪಾತಿವ ರ್ರತ್ಯಾದಿ ಧರ್ಮ! ಇಂದಿಗೂ 
ಜಗತ್ತನ್ನೆ ೀ ಬೆರಗುಗೊಳಿಸ ಸತಕ್ಕವುಗಳಾಗಿವೆ. ನವ ಮು ದೇಶದಲ್ಲಿ ಸಿ ಸ್ತ್ರೀಯರಿಗೆ ಪ್ರಾಚೀನ 
ಕಾಲದಿಂದಲೂ ಮನ್ನಣೆಯುಂಟು. ಆದರೆ ಅವರಿಗೆ ೫ | ಕಾರ್ಯಗಳಲ್ಲಿ 
ಸರಿಯಾದ ಅಧಿಕಾರವನ್ನು ಕೊಟ್ಟ ವಿಷಯವು ಯಾವ ಧರ್ಮದ ಇತಿಹಾಸವನ್ನು 
ನೋಡಿದರೂ ಸರಿಯಾಗಿ ಕಂಡುಬರುವದಿಲ್ಲ. 


" ಯತ್ರ ನಾರ್ಯಸ್ತು ಪೂಜ್ಯಂತೇ ರಮಂತೇ ತತ್ರ ದೇನತಾಃ”' 

ಅಂದಕ್ಕೆ ಯಾನ ಸ್ಥಳದಲ್ಲಿ ಸ್ತ್ರೀಯರು ಪೂಜೆಗೊಳ್ಳು ತ್ತಾರೆಯೋ ಅಲ್ಲಿ ದೇವತೆಗಳು 
ಸಂತೋಷಚಿತ್ತರಾಗಿ ನಲಿದಾಡುತ್ತಾರೆ. ಉಪನಿಷತ್‌ ಕಾಲದಲ್ಲಿ ಗಾರ್ಗೇಯಾ, 
ಮೈತ್ರೇಯಾ ಮೊದಲಾದ ಖುಸಿಸತ್ಲಿಯರು ವೇದಾಂತದ ಚರ್ಚೆಯಲ್ಲಿ ಭಾಗವಹಿಸು , 
ತ್ಲಿದ್ದರೆಂಬುದು ಕಂಡುಬಂದರೂ ಮುಂಡೆ ಕೆಲವು ಕಾಲದಲ್ಲಿ ಕುಂಠಿತವಾದದ್ದು ತಿಳಿದು 
ಬರುತ್ತದೆ. 

ಹಿಂದೂ ಧರ್ಮದ ಅನೇಕ ಸಮಾಜಗಳಲ್ಲಿ ಅಥವಾ ವೀರಶೈವ ಸಮಾಜವನ್ನು 
ಬಿಟ್ಟು ಉಳಿದ ಯಾವ ಸಮಾಜದಲ್ಲಿಯೂ ಸ್ತ್ರೀಯರಿಗೆ ಧರ್ಮದಲ್ಲಿ ಯಾವ ತರಹದ 
೫೫: ಕೊಟ್ಟಿ ದ್ದು ಕಂಡುಬರುವದಿಲ್ಲ. ವೈದಿಕ ಸ ಸಮಾಜದಲ್ಲಿ ಸಿ ಸ್ತ್ರೀಯಳಿಗೆ ಉಪನಯ 
ನಾದಿಗಳಿಲ್ಲ ಜ್‌ ಮಂತ್ರ ಸಂಸ್ಕಾರವೇ ಇಲ್ಲ. ಜೈನ. ಧರ್ನುದಲ್ಲಿ ಸ ಸ್ತ್ರೀಯಳಿಗೆ 
ಮೋಕ್ಸವೇ ಇಲ್ಲ. ಅದೇ ನೀರತೈವ ಸಮಾಜದಲ್ಲಿ ಹುಟ್ಟಿದ ಕೂಡಲೇ ಸುಶುಷರಗೆ 
ಲಿಂಗಧಾರಣ ಸಂಸ್ಥಾರವಾಗುವಂತೆ ಮಾಂಸನಿಂಡವಳಿದು ಸುರು ಶಿವದೀಕ್ಷೆಯಿಂದ 
ಸ್ತ್ರೀಯಳನ್ನೂ ಮಂತ ಶೃನಿಂಡಪನ್ನಸ್ಯಗಿ ಮಾಡುವನು. ಸ್ರ್ರೀಪುರುಷರಿಗಿಬ್ಬ ರಿಗೂ ಸಂಸ್ಕಾರ 
ವಾಗುವದರಿಂದ ಪುರುಷರಂತೆ ಸ್ತ್ರೀಯರಿಗೂ ಜೇದಭಾನವಿಲ್ಲಜೆ ಇ. ಕೊಟ್ಟ ಂತೆ' 
ಆಯಿತು. ಇದು ನೀರಶೈವ ee ಶ್ರೇಷ್ಠತ್ವದ ಹೆಗ್ಗು ರುತಾಗಿರುವದಲ್ಲದೆ ಜೆ 
ಧರ್ಮಗಳಿಗಿಂತಲೂ ಈ ವೈಶಿಷ್ಟ್ಯವು ಪ್ರ ಧರ್ಮದಲ್ಲಿರುತ್ತ ದಿಂಬುವದನ್ನು ತೋರಿಸಿ 
ಕೊಡುತ್ತದೆ. 

ಶೂದ್ರರೂ, ಸ್ತ್ರೀಯರೂ ವೇದಗಳನ್ನು ಓದಬಾರದೆಂದು ಬಾ ತ್ರಾಹ್ಮಣ ಗ್ರಂಥಗಳ 
ಕಾಲದಿಂದ daa ಪಾಣಿನಿ ಮಹರ್ಷಿಗಳ ವ್ಯಾಕರಣ ಸೂತ್ರಗಳಲ್ಲಿ ಸಿ ಸ್ರ್ರೀಯಳಿಗೆ 
ಆಶೀರ್ವಾದವನ್ನು ಮಾಡುವ ಕಾಲಕ್ಕೆ ಪ್ಪ ತಸಹತ. ಉಚ್ಚಾರ eS 
ಹೇಳಲಾಗಿದೆ. ಇದು ಸ್ತೀಸಮಾಜದ ಮೇಲೆ ಮಾಡಿದ ಡೊಡ್ಡ ಅಪರಾಧವೆಂದು 
ಹೇಳುವದರಲ್ಲಿ ತಪ್ಪೇಸಿರುನದಿಲ್ಲ. ಅನೇಕ ರೀತಿಯಿಂದ ಸ್ತ್ರೀಯರೆಂದರೆ ಕೀಳುತನದ 


ಶ್ರೀ ಬಸವಣ್ಣನವರೂ ಸ್ತ್ರೀಯರ ಮನ್ನಣೆಯೂ ೪೨೭ 


ಜನಾಂಗವೆಂದು ಮೊದಲಿನಿಂದಲೂ ತಿಳಿಯುತ್ತಾ ಬಂದಿರುವದು ಶೋಚನೀಯ: ವಿಷಯ : 
ವಾಗಿರುತ್ತದೆ. ಸ್ರ್ರೀಯಳೆಂದರೆ ಪುರುಷನಿಗೆ ಉಪಭೋಗ್ಯ ವಸ್ತುವೆಂದು ಅನೇಕ 
ಸಮಾಜಗಳಲ್ಲಿ ತಿಳುವಳಿಕೆ ಇರುತ್ತದೆ. ದ್ವಿಜರಿಗೆ ಲಗ್ನದಲ್ಲಿ ಮಾತ್ರ ಗಾಯತ್ರಿಯ 
ಉಪದೇಶವಾಗುವದರಿಂದ ಅವಳಿಗೆ ಅದೊಂದು ಧಾರ್ಮಿಕ ವಿಧಿಯು ಇರುವುದೆಂದು 
ಹೇಳುತ್ತಾರೆ. ಆದರೆ ಲಗ್ಪವಾಗುವವಕೆಗೆ ಯಾವ ಸಂಸ್ಕಾರವೂ ಇರುವದಿಲ್ಲ. 
ಸ್ತ್ರೀಯರಿಗೆ ಇದ್ದ ಅಧಿಕಾರವನ್ನು ಬಸವಣ್ಣನವರು ಆಚರಣೆಯಲ್ಲಿ ತಂದು 
ಜಗತ್ತಿನಲ್ಲಿ ಕೀರ್ತಿಕಾಯರಾದರು. ಯಾವ ತತ್ವ ಗಳೇ ಇರಲಿ ಶಾಸ್ತ್ರ ಗಳಲ್ಲಿ ಇದ್ದು 
ಕೃ ತಿಯಲ್ಲಿ ಬಾರದೆ ಇದ್ದ ರೆ ಅವುಗಳ ನು? ಅವುಗಳನ್ನು ಕಾ ಹಾ 
ರಲಿ ಹರು ಪ್ರಚಾರ ಮಾಡುತ್ತಾ ರೆಯೋ ಅವರೇ ಧರ್ಮವೀರರು. ಅವರ ಹೆಸರು 
ಆ ವಿಷಯ "ಬಂದಾಗ್ಗೆ ಜನರ ನಾಲಿಗೆಯ ತುದಿಯಲ್ಲಿ ನಲಿದಾಡುತ್ತಲಿರುವದು : 
ಸ್ವಾಭಾವಿಕವಾದುದಾಗಿದೆ. | 
, ಶಿವಾನುಭವ ಮಂಟಪದ ಸಭೆಯಲ್ಲಿ ಧಾರ್ಮಿಕ ಚರ್ಚೆಗಳು ನಡೆದಾಗ 
ಅಕ್ಕಮಹಾದೇವಿ, ಮುಕ್ತಾಯಕ್ಕ, ನೀಲಕ್ಸ, ನಿಂಬೆಕ್ಸ, ಗಂಗಾದೇನಿ, ಲಿಂಗಮ್ಮ 
ಮೊದಲಾದ ೨೫-೩೦ ಜನ ಹೆಣ್ಣು ಮಕ್ಕಳು ಭಾಗವಹಿಸಿ ಕಾರ್ಯಗಳನ್ನು ಮಾಡಿದುದು 
ಸಾಮಾನ್ಯವಾದುದಲ್ಲ. ಇವರೆಲ್ಲರೂ ವಚನಗಳನ್ನು ರಚಿಸಿರುತ್ತಾರೆ. ಇವರಲ್ಲಿ ಕೆಲವರ 
ವಚನಗಳು ಉತ್ತಮ ತರಗತಿಗಳಾಗಿವೆ. ಅಕ್ಕಮಹಾದೇವಿ, ಮುಕ್ತಾಯಕ್ಕ, ಲಕ್ಕಮ್ಮ 
ಮೊದಲಾದವರು ವೇದಾಂತಿಗಳಾಗಿದ್ದರು. ಅವರ ವಚನಗಳಾಗಲೀ, ವಾದವಿವಾದ 
ಗಳಾಗಲೀ ಗಂಭೀರವಾಗಿದ್ದು ಓದುಗರನ್ನು ಮುಗ್ಧ ರನ್ನಾಗಿ ಮಾಡುವ ಮೋಹಕ ಗುಣ 
ಇರುತ್ತದೆ. ಶೂನ್ಯಸಂಪಾದನೆಯಲ್ಲಿ ಇರ ಬಿಸು ಬಹಳ ಉತ್ರ ಸ್ಟ್ಚಗಳಾ 
ಗಿರುತ್ತವೆ. ಮುಕ್ತಾಯಕ್ಕಗಳು ಶ್ರೀ ಪ್ರಭುದೇವರ ಕೂಡ ಮಾಡಿದ Hes 
ಎಂತಹ ಪಂಡಿತರನ್ನಾದರೂ ತಲೆದೂಗಿಸದೆ ಬಿಡುವದಿಲ್ಲ. ಅವುಗಳನ್ನು ಓದಿದವರು 
ಮುಕ್ತಾ ಯಕೃ ಗಳ ವಾದ ಸರಣಿಯು ಉಸನಿಷತ್‌ಕಾರರಿಗೆ ಸರಿಸಮಾನವಾಗಿದೆಯೆಂದು 
ಹೇಳದೆ ಕಂಡರೆ. 
ಪ್ರಮಥಗಣಂಗಳೊಳಗೋರ್ವ ಗಣಾಧೀಶ್ವರನು ಜಗಹಿತಾರ್ಥವಾಗಿ ಮರ್ತ್ಯಕ್ಕೆ 
ಅವತರಿಸಿ ಅಜಗಣ್ಣ ನೆಂಬಭಿನಾಮದಿಂ ಗುಪ್ತಭಕ್ತಿಯಿಂದಿರ್ದು ತಮ್ಮ ನಿರವಯ ಪದ 
ದೊಳು ಫಿಜವನೈದಲು ಅಲ್ಲಿ ಮುಕ್ತಾಯಕೃಗಳು ಅಜಗಣ್ಣನಗಲ್ಲ ನಿಯೋಗಾವಸ್ಥೆಯಿಂ 
ಪ್ರಲಾಫಿಸುತ್ತಿರಲು: ಆ ಪ್ರಲಾಪಮಂ ಪ್ರಭುದೇವರು ಕಂಡು ಈಕೆ ಮಹಾಜ್ಞಾನಿ 
ಯೆಂದು ನಿಂದು ನೋಡುತಿರ್ಪ ಪ್ರಸ್ಥಾನದೊಳು ಮುಕ್ತಾಯಕ್ಕಗಳ ವಚನ-- 


"«« ಅರಿವನಣಲೊಳಗಿಕ್ಸಿ ಅಗಿವುತಿದೆ ಮರ್ತ್ಯಲೋಕವೆಲ್ಲವು. ಅರಿವು 
ಉಳಿಯಲರಿಯದೆ ಕೆಟ್ಟಿತ್ತು ಲೋಕನೆಲ್ಲವು ನಾನೆಂತು ಬದುಕುನೆನಣ್ಣಾ 
ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟ 
ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗಾ” ॥ ೧॥ 


"4 ಅಂಧನ ಕೈ ಯ ಅಂಧಕ ಹಿಡಿದಂತಿರಬೇಕು, ಮೂಗನ ಕ ಯ್ಯಲ್ಲಿ 
ಕಾವ್ಯ ವ” ತೇಳದಂತ 0 ದರ್ಪಣದೊಳಗೆ ಸೂಟ ಬಡಿ 


೪ ೨೮ ಬಸವತತ್ವ ರತ್ನಾಕರ 


ವರಿಗಳವಲ್ಲದಿರಬೇಕು ಅಣ್ಣ, ಕೂರ್ಮನ ಶಿಶುವಿನ ಸ್ನೇಹದಂತಿರಲೊಲ್ಲದೆ 
ಆರೂಢಗೆಟ್ಟಿಯೋ ಅಜಗಣ್ಣ” ॥ ೨॥ | 


“" ರನಿಯೊಳಡಗಿದ ಪ್ರತಿಬಿಂಬದಂತೆ ಹಿಡಿವರಿಗಳವಲ್ಲದಿರಬೇಕು. 
ಅಣ್ಣ ನಿನ್ನೊಳಡಗಿದ ಭೇದವ ಭಿನ್ನವ ಮಾಡುವರೇ? ಅಣ್ಣ ನಿಮ್ಮ ನುಡಿ 
ಗಳೆಲ್ಲವು ಪ್ರತಿಬಿಂಬಗಳಾದವೇ? ಕೊಡನೊಳಗಣ ಜೋತಿಯ ಅಡಗಿಸ 
ಲರಿಯದೆ ಮಿಗೆವರಿದಂತಾದೆಯೋ ಅಜಗಣ್ಣಾ > | 


“ ಸ್ಪಟಿಕ ಪ್ರಜ್ವಲದಿಂ ಜೋತಿ ಫಟದೊಳಗೆ ತೋರುತ್ತಿದೆ. ದಿಟ: 
ಪುಟವನತಿಗಳೆದು ಸಟಿಯ ಬಯಸುವವರೇ? ಅಂತರಂಗದ ಸುದ್ದಿಯ 
ಬಹಿರಂಗಕ್ಕೆ ತಂದು ಸಂತೈಸಲರಿಯದೆ ಮರುಳಾದಿರಣ್ಣ. ಜಂತ್ರದ 
ಕೀಲುಕೂಟದ ಸಂಚದ ಭೇದವು ತಪ್ಪಿ ಮಂತ್ರಭಿನ್ಸನಾಗಿ ನುಡಿವರೇ 
ಅಣ್ಣ? 1೪1 


ಮುಕ್ತಾಯಕೃಗಳು ಅಜಗಣ್ಣನನ್ನು ಕುರಿತು ಹೀಗೆಯೇ ಅನೇಕ ವಚನಗಳನ್ನು 
ಹೇಳುತ್ತ ದುಃಖಿಸುತ್ತಿದ್ದಳು. ಆ ಸಮಯದಲ್ಲಿ ಪ್ರಭುದೇವರು ಅಲ್ಲಿಗೆ ಬಂದು 
ದುಃಖಿಸುತ್ತಿದ್ದ ಅವಳನ್ನು ನೋಡಿ 
"« ಅಂಗೈಯೊಳಗೊಂದು ಅರಳ್ಹ ತಲೆ ಹಿಡಿದುಕೊಂಡು ಕಂಗಳ 
ಮುತ್ತು ಪವಣಿಸುವಾಕೆ ನೀನಾರು ಹೇಳಾ? ಸಂದಸಂಪಿಗೆಯರಕಳ್ಗೆ 
ತುಂಬಿ ಬಂದುಂಬ ಜೇದವನರಿಯದೆ ಹಂಬಲಿಸುವ ಪರಿತಾಪವೇನು 
ಹೇಳಾ? . ಒಂದೆಂಬೆನೆ?. 'ಎರಡಾಗಿದೆ. ಎರಡೆಂಬೆನೆ? ಒಂದಾಗಿದೆ. 
ಅರನಿನೊಳಗಣ ಮರಹಿದೇನು ಹೇಳಾ? ದುಃಖವಿಲ್ಲದುದಕ್ಕೆ ಅಕ್ರ 
ಇಲ್ಲದನುತಾನ ನಮ್ಮ ಗುಹೇಶ್ವರಲಿಂಗದಲ್ಲಿ ತೋರುತ್ತಿದೆ. ನೀನಾರು 


ಹೇಳಾ ಎಲೆ ಅವ್ವಾ. ಸ 


ಈ ಪ್ರಕಾರ ಪ್ರಭುದೇವರು ಆಕೆಯ ಹೆಸರನ್ನು ಕೇಳಲು, ಮುಕ್ತಾಯಕ್ಕಗಳು ಅವರಿಗೆ 
ಉತ್ತರ ಕೊಡುತ್ತಾಳೆ 


೪ 


«ಆರೆಂದು ಕುರುಹ ಬೆಸಗೊಳಲು, ಏನೆಂದು ಹೇಳುವೆನಯ್ಯಾ? 
ಕಾಯದೊಳಗೆ ಮಾಯವಿಲ್ಲ, ಭಾವದೊಳಗೆ ಭ್ರಮೆಯಿಲ್ಲ, ಕರೆದು 
ಬೆಸಗೊಂಬರೆ ಕುರುಹಿಲ್ಲ. ಒಬ್ಬರಿಗು ಹುಟ್ಟದೆ ಅಯೋನಿಯೊಳು ಬಂದು 
ದುರ್ಬುದ್ಧಿಯಾದವಳ ನೇನೆಂಬೆನಣ್ಣಾ? ತಲೆಯಳಿದು ತಲೆಗೆಟ್ಟು 
ಬೆಳಗುವ ಜ್ಯೋತಿ ಎನ್ನ ಅಜಗಣ್ಣ ತಂದೆಯ ಬೆನ್ನಬಳಿಯವಳು 
ನೀನಾರಯ್ಯ?'? | 

ಹೀಗೆಂದು ಮುಕ್ತಾಯಕ್ಕಗಳು ತನ್ನ ವೃತ್ತಾಂತವನ್ನು ಪ್ರಭುದೇವರಿಗೆ ಹೇಳಿದಳು. 
ಪ್ರಭುಗಳಾದರೂ ತಮ್ಮ ವೃತ್ತಾಂತವನ್ನೆಲ್ಲ ಹೇಳುತ್ತಾರೆ. ಪುನಃ ಮುಕ್ತಾಯಕ್ಕಗಳು-- 


ಅಹುದಹುದು ಶಿವಶರಣರ ಮಹಿಮೆಯ ಆರಿಗೆಯು ಕಾಣ 
ಬಾರದು. ಕಬ್ಬುನ ಉಂಡ ನೀರಿನಂತೆ, ಕೆಂಬಿಸಿಲುಂಡ ಅರಸಿನದಂತೆ, 


ಶ್ರೀ ಬಸವಣ್ಣನವರೂ ಸ್ತ್ರೀಯರ ಮನ್ನಣೆಯೂ ೪೨೯ 


ಉರಿಯೊಳಡಗಿದ ಕರ್ಪೂರದಂತೆ, ಬಯಲನಪ್ಪಿದ ವಾಯುವಿನಂತೆ 
ಇಪ್ಪರಿಲವ ನುಡಿದು ಹೇಳಿಹೆನೆಂಬ ಮಾತಿಗೆ ಅಳವಡುವುದೇ? ಅರಿವಡೆ 
ಮತಿಯಿಲ್ಲ, ನೆನೆವಡೆ ಮನವಿಲ್ಲ, ಅಜಗಣ್ಣ ತಂಡೆಯನೊಳಗೊಂಡಿಫ್ಪ 
ನಿಮ್ಮ ಮಹಿಮೆಗೆ ನಮೋ ನಮೋ ಎನುತಿರ್ದೆನು. ?' 


ಇವರಿಬ್ಬರ ಪ್ರಶ್ನೋತ್ತರಗಳು ಅನೇಕ ವಚನಗಳಲ್ಲಿ ನಡೆದಿವೆ. ಇಲ್ಲಿ ಮುಖ್ಯ 
ವಾಗಿ ನಾವು ನೋಡಬೇಕಾದುದು ಓರ್ವ ನೀರಶೈವ ಹೆಣ್ಣುಮಗಳ ವಾದಸರಣಿಯನ್ನು 
ಇಂತಹ ಯೋಗ್ಯತೆಯುಳ್ಳ ಸ್ತ್ರೀಯರು ನಮ್ಮ ಕರ್ಣಾಟಕದಲ್ಲಿಯೇ ಏಕೆ ಇಡೀ ಭರತ 
ಖಂಡದಲ್ಲಿಯೇ ಸಿಗುವದು ವಿರಳ ಅಥವಾ ದುರ್ಲಭವೆಂದರೂ ಸಲ್ಲುವದು. ಹೆಣ್ಣು 
ಮಕ್ಕಳು ಇಂತಹ ಯೋಗ್ಯತಾ ಸಂಪನ್ನೆಯರಾಗಬೇಕಾದರೆ ತಕ್ಕ ಸಲಕರಣೆಗಳೂ 
ಬೇಕಾಗುತ್ತವೆ. ಅವರಿಗೆ ಅದನ್ನು ಒದಗಿಸಿಕೊಟ್ಟದ್ದು ಬಸವಣ್ಣನವರ ದಯೆ. 
ಯಾಕಂದರೆ, ಶಿವಾನುಭವ ಮಂಟಪದಲ್ಲಿ. ಅವರಿಗೆ ಉತ್ತ ಸ್ಟನಾದ ಅನುಭವವು 
ದೊರೆಯಿತು. ಇಲ್ಲದಿದ್ದರೆ ಅವರಿಗೆ ಇಷ್ಟು ಯೋಗ್ಯತೆ ಎಲ್ಲಿಂದ ಬರುತ್ತಿತ್ತು? 
ಶ್ರೀ ಬಸವಣ್ಣನವರ ದೂರದೃಷ್ಟಿಯೇ ಇದಕ್ಕೆ ಕಾರಣವು. 

ಅಕ್ಕಮಹಾದೇವಿಯರು ಹಿಂದುಸ್ಥಾನದ ಸುಪ್ರಸಿದ್ಧ ವೈರಾಗಿಣಿಯರಲ್ಲಿ ಅಗ್ರೇಸರ 
ರಾಗಿರುತ್ತಾರೆ. ಅವರಿಗಾದರೂ ಶಿವಾನುಭವ ಮಂಟಿಸದಲ್ಲಿಯ ಅನುಭವ ಶಿಕ್ಷಣವೇ 
ಮೂಲಕಾರಣವಾಗಿರುತ್ತದೆ. ಶ್ರೀ ಬಸವಣ್ಣನವರು ಸ್ತ್ರೀಯರಿಗೂ ಕೂಡ ಅನಿರ್ಬಂಧ 
ಪ್ರವೇಶವನ್ನು ಇಡದೇ ಇದ್ದರೆ ಆಗಿನ ಕಾಲದಲ್ಲಿ ಇಂತಹ ದಿವ್ಯ ಸ್ತ್ರೀರತ್ನಗಳು ದೊರೆಯು 
ತ್ರಿದ್ದಿಲ್ಲ. ಅವರ ಶ್ರೇಷ್ಠ ತರಗತಿಯ ವಚನಗಳನ್ನೋದಿ ತಲೆದೂಗದ ನಿದ್ವಾಂಸರಿಲ್ಲ. 
ಅವರ ವೇದಾಂತಾನುಭವವು ಪ್ರಭುದೇವರಂತಹ ವೈರಾಗ್ಯ ಚಕ್ರವರ್ತಿಗಳ ತಲೆ 
ತೂಗಿಸಿತು. ಶೂನ್ಯಸಂಪಾದನೆಯಲ್ಲಿ ಅವರಿಗೂ ಪ್ರಭುಗಳಿಗೂ ನಡೆದ ಸಂವಾದವು 
ಚಿತ್ತಾಕರ್ಷಕವಾಗಿರುವದಲ್ಲದೆ ಮನೋವೇದಕವೂ ಆಗಿರುತ್ತದೆ. 

ಒಂದು ಸಂದರ್ಭದಲ್ಲಿ ಪ್ರಭುದೇವರು ಅಕ್ಕನವರನ್ನು ಕುರಿತು, ನೀವು ಯಾರು? 
ನಿಮ್ಮ ಪತಿಗಳ್ಯಾರು ? ನಿಮ್ಮ ಮತ್ತು ನಿಮ್ಮ ಪತಿಗಳ ಹೆಸರೇನು? ಇವುಗಳನೆ ಲ್ಲ 
ಹೇಳಿದರೆ ಈ ಶಿವಾನುಭವ ಮಂಟಪದಲ್ಲಿ ಪ್ರವೇಶವುಂಟು. ಇಲ್ಲದಿದ್ದರೆ ನೀವು 
ಪ ಸ್ಥಾನವನ್ನು ಬಿಟ್ಟು ಹೋಗಬೇಕಾಗುತ್ತದೆಂದು ಕೇಳಿದರು. ಆ ಸಂದರ್ಭದಲ್ಲಿ 
ಶ್ರೀ ಪ್ರಭುದೇವರು-- 

«ಉದಮದದ ಯೌನನನನೊಳಗೊಂಡು ಸತಿ ನೀನು ಇತ್ತಲೇತಕೆ 
ಬಂದೆಯವ್ವ ? ಸತಿಯೆಂದರೆ ಮುನಿವರು ನಮ್ಮ ಶರಣರು. ನಿಮ್ಮ 
ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳಿರು; ಇಲ್ಲದಿದ್ದರೆ ತೊಲಗು 
ತಾಯೆ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಗಸುಖ ಸನ್ಲಿಹಿತವ 
ಬಯಸುವರೆ? ನಿನ್ನ ಸತಿಯಾರೆಂಬುದು ಹೇಳಾ ಎಲೆ ಅವ್ವಾ.” 


ಇದಕ್ಕೆ ಉತ್ತರವಾಗಿ ಶ್ರೀ ಅಕ್ಸಮಹಾದೇನಿಯವರು 


«ಹರನೆ ನೀನೆನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಿಸಿದ್ದೆ 
ನೋಡಾ. ಹಸಿಯ ಮೇಲಣ ಮಾತ ಬೆಸಗೊಳಲಟ್ಟದರೆ ಶಶಿಧರನ ಹತ್ತಿರ 


೪೩೦ ಬಸವತತ್ವ ರತ್ನಾಕರ 


ಕಳುಹಿದರೆಮ್ಮನರು. ಭಸ್ಮವನೇ ಹೂಸಿ, ಕಂಕಣವನೆ ಕಟ್ಟ, ಚನ್ನ 
ಮಲ್ಲಿಕಾರ್ಜುನ ತನಗೆ ನಾನಾಣವೆಟೆಂದು'' 


ಕ್ಕೆ ಪಚ್ಚೆ ಯದ ನೆಲೆಗಟ್ಟು, ಕನಕದ ತೋರಣ, ವಜ್ರದ ಕಂಭ, 
ಸಚ್ಚದ ಚನ ರವಿಕ್ಸಿ ಮದುವೆಯ ಮಾಡಿದರೆನ್ನ ಮದುವೆಯ ಮಾಡಿದರು. 
ಕಂಕಣ ಕ್ಸ ದಾರೆ ಸ್ಥಿರಸೇಸೆಯನಿಕ್ಕಿ ಚನ್ನಮಲ್ಲಿಕಾರ್ಜುನನೆಂಬ ಗಂಡಗೆನ್ನ 
ಮದುವೆಯ ಮಾಡಿದರು.” 

ಮತ್ತು, 

“ ಗುರುವೇ ತೆತ್ತಿಗನಾದ, ಲಿಂಗವೇ ಮದವಳಿಗನಾದ, ನಾನೇ 
ಮದವಳಿಗೆಯಾದೆನು, ಈ ಭುವನನೆಲ್ಲವರಿಯಲು ಅಸಂಖ್ಯಾತರೆನಗೆ 
ತಾಯಿತಂದೆಗಳು, ಕೊಟ್ಟರು ಪ್ರಭುವಿನ ಮನೆಗೆ ಸಾದೃಶ್ಯವಪ್ಪ ವರನ 

ನೋಡಿ, ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡನೆನಗೆ, ಮಿಕ್ಕಿದ 
ಲೋಕದ ಗಂಡರೆನಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ” 


ಹೀಗೆಂದು ಅಕ್ಸಮಹಾದೇವಿಯರು ತಮ್ಮ ಸಹ ಕುರುಹ ಹೇಳಲು, ಶ್ರೀ ಪ್ರಭು 
ದೇವರು "ನೀನು ಕೌಶಿಕನೆಂಬ ಭವಿಯ ಮೇಲೆ ಲಿಂಗಧಾರಣವಾಗದ ತಪ್ಪ ಹೊರಿಸಿ 
ನಿರ್ವಾಣವಾಗೆ ಬಾಹ್ಯದಲ್ಲಿ ಕೇಶ ಮರೆಯಾದರೆ ಅಭಿಮಾನ ಹರಿಯದಿಂಡು ನಿರೂಪಿಸಿದ 
ವಚನ 
"" ತಪ್ಪ ಹೊರಿಸಿ ಹೊರಟೆನೆಂಬುದು ಸತ್ಯವೆ? ತನು ಶಿರಿಯನಳಿದು 
ನಿರ್ವಾಣದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವೆಂಬ ಸೀರೆಯ 
ಅಂಗಕ್ಕೆ. ಮರೆಯಾಯಿತ್ತು ಅಪಮಾನನೆಂತು ಹರಿಯಿತ್ತು ಅದು 
ಗುಹೇಶ್ವರಲಿಂಗಕ್ಕೆ ಸಲ್ಲದ ಮೇಷ.” 
ಇದಕ್ಕೆ ಶ್ರೀ ಮಹಾದೇನಿಯಕೃನವರು-- 


"" ಹಾಯ ಕರ್ರನೆ ಕಂದಿದರೇನು? ಕಾಯ ಮಿರ್ರನೆ ಮಿಂಚಿದರೇನು? 
ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನಲಿಂಗವು ಒಲಿದ 
ಕಾಯವು ಹೇಗಿದ್ದರೇನಯ್ಯ?'' 

ಪುನಃ ಶ್ರೀ ಪ್ರಭುದೇವರು. 

 ದೇವನೊಲಿಯದೆ ನೀನೊಲಿದೆನೆಂಬುದು ಅದಾವುದಕ್ಕೆ? ಭಾವ 
ಶುದ್ಧವಾದಲ್ಲಿ ಸೀರೆಯನಳಿದು ಕೂದಲ ಮರೆಮಾಡಲೇತಕ್ಕೆ? ಅದು 
ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು. ಅದು ಗುಹೇಶ್ವರಲಿಂಗಕ್ಕೆ 
ಒಲವರವಲ್ಲ.'' 


ಇದಕ್ಕೆ ಶ್ರೀ ಅಕ್ಕಮಹಾದೇವಿಯವರು-- 

"" ಫಲಪಕ್ವವಾದಲ್ಲದೆ ಹೊರಗಣ ಶಿಪ್ಪೆ ಒಪ್ಪಗೆಡದು. ಕಾಮನ 
ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ 
ಇದಕೆ ನೋವೇಕೋ? ಕಾಡದಿರಣ್ಣ ಚನ್ನಮಲ್ಲಿಕಾರ್ಜುನ ಡೇವರ 
ದೇವನ ಒಳಗಾದವಳ.” 


ಶ್ರೀ ಬಸವಣ್ಣ ನವರೂ ಸ್ತ್ರೀಯರ ಮನ್ನಣೆಯೂ ೪೩೧ 
ಶ್ರೀ ಪ್ರಭುದೇವರು 


"ನೀ ದೇವರೊಳಗೊ ದೇವರು ನಿನ್ನೊಳಗೊ ಎಂಬ ಠಾವನರಿಯೆ 
ಸಿಪ್ಪೆ ಒಪ ನ್ರಗೆಟ್ಟಾ ಗ ಹಣಿ ್ಲಿನ ರಸ ತೊಳಕಾಯಿತು. ಅದು ಗುಹೇಶ್ವ ರಲಿಂಗ 
ಬನನ - 4 


ಶ್ರೀ ಅಕ್ಟನವರು— 


“ ನಗುಣದೋಷಡದ ಸಂಪಾದನೆಯ ಮಾಡುವನಕ್ಕರ ಕಾಮದ ಒಡಲು 
ಕೊ ಗ್ರೀಧದ ಗೊತ್ತು. ಲೋಭದ ಇಕ್ಕೆ ಲೋಹದ ಮಂದಿರ ಆಭಾವ 
ವರತಲೆ ಚನ್ನಮಲ್ಲಿಕಾರ್ಜುನನ ಸಳ ಇಂಬಿಲ್ಲ ಎಲೆ ಅಣ್ಣ 
ಗಳಿರಾ.'” 


ಹೀಗೆಯೇ ಈ ಪ್ರಶ್ನೋತ್ತರಗಳು ನೂರಾರು ವಚನಗಳಿಂದ ಕೂಡಿರುತ್ತವೆ. ಅವು 
ಗಳನ್ನು ಇಲ್ಲಿ ಹೇಳುವದು ಮುಖೊ ದ್ದೆ (ಶವಾಗಿಲ್ಲ. ಬೇಕಾದವರು ಶೂನ್ಯ ಸಂಪಾದನೆ: 
ನೋಡಬಹುದು. ಇಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾದುದು ಅಕ್ಕ ನವರ ಯೋಗ್ಯ ತೆ 
ಎಂಥಾದ್ದು, ಅವರ ವೈರಾಗ್ಯವು ಉಪಮಾತೀತವಾದುದು. ತ ವಾರು 
ಮಂಟಿಸದಲ್ಲಿ ಪ್ರವೇಶಿಸಿದುದು ತೀರಾ ಚಿಕ್ಕನಯಸ್ಸು ಅಂದಮೇಲೆ ಅವರ ಜ್ಞಾ ನಾನು 
ಭವನವು ಕಾದ ಸಾಗರದಂತಿರಬೇಕಾದರೆ ಆಕೆಯ ಯೋಗ್ಯತೆಯು ತರ 
ವಾಗಿರುವದು. ಪ್ರಭುದೇವರು ಜಾ ್ಲಾಫಿಗಳು, ವೈರಾಗ್ಯ sf ಶಿವಾನುಭವ 
ಮಂಟಸದ ಅಧ್ಯಕ್ಷ ರು. ಇಂಥವರ ಕೂಡ ಧೈರ್ಯದಿಂದ ಅವರ ಪ್ರಶ್ನೆಗಳಿಗೆಲ್ಲ 
ಸರಿಯಾದ ಉತ್ತರವನ್ನು ಸಲು ಅವರನ್ನು ಸಂತೋಸಗೊಳಿಸಿದುದು ಸಾಮಾನ್ಯ ವಾಡ 
ಮಾತಲ್ಲ. ಮೇಲೆ ಬರೆದ ಫ ಪ್ರ ಶೊ ಸತ್ತ ರಗಳ ವಚನಗಳನ್ನು ಓದಿದ ಮನುಷ್ಯ ನು ತ 
ನಾಗದೆ ಇರಲಾರನು. 


ಹೀಗೆಯೇ ಅನೇಕ ಸ್ತ್ರೀಯರು ಶಿವಾನುಭವ ಮಂಟಪದ ಜ್ಞಾ ನಿಗಳ ಪಂಕ್ತಿಯಲ್ಲಿ 
ಸೇರಿದವರಿರುತ್ತಾರೆ. ಅವರೆಲ್ಲರ ನಿಷಯಗಳನ್ನು ಹೇಳಲು ಇಲ್ಲಿ ಸ ಸ್ಥಳವಿಲ್ಲ. ಮಾಡರಿ 
ಗಾಗಿ ಇಬ್ಬರ ಸಂಕ್ಷಿಪ್ತ ವಿಷಯವನ್ನು ಮೇಲೆ ಕೊಡಲಾಗಿದೆ ಬಸವಣ್ಣ ನವರು 
ಸ್ತ್ರೀಯರಿಗೆ ಅತ್ಯುನ್ನತವಾದ ಮನ್ನಣೆ 'ತೂೊಟ್ಟುಜೇ ಇಂತಹ ಸ್ತ್ರೀಯರ ಚರಿತೆ ತ್ರೆಗಳು 
ಬೆಳಕಿಗೆ ಬಂದವು. 


ಶ್ರೀ ಬಸವಣ್ಣನವರು ಸ್ತ್ರೀಯರ ವಿಷಯದಲ್ಲಿ ಅನೇಕ ವಚನಗಳನ್ನು ಹೇಳಿದ್ದಾರೆ. 
ಅವರು ಸರಸ್ತ್ರಿ ಯಂ ವಿಷಯದಲ್ಲಿ ಬಹಳ ಅಂಜಿಕೆಯಿಂದ ನಡೆದುಕೊಂಡದ್ದು ತಿಳಿದು 
ಬರುತ್ತದೆ. 


ಬಸವಣ್ಣನವರ ವಚನ-. ಪುಟ ೮೪ 


" ಎಲ್ಲಿ ನೋಡಿದಡಲ್ಲಿ ಮನನೆಳಸಿದಡೆ ಆಣೆ ನಿಮ್ಮಾಣೆ ನಿಮ್ಮ 
ಪ್ರಮಥರಾಣೆ, ಸರವಧುವನು ಮಹಾದೇವಿಯೆಂಬೆ ಕೂಡಲಸಂಗಮ : 
ದೇವಾ.'' 


೪೩೨ ಬಸನತತ್ತ ರತ್ನಾಕರ 


ಮತ್ತು 
«« ಹರಿವ ಹಾವಿಗೆ ಅಂಜೆ, ಉರಿವ ನಾಲಿಗೆಗಂಜೆ, ಸುರಗಿಯ ಮೊನ 
ಗಂಜೆ, ಒಂದಕ್ಕಂಜುವೈ ಒಂದಕ್ಕಳುಕುವೆ, ಪರಸ್ರ್ರೀ ಸರಧನವೆಂಬೀ 
ಜೂಬಿಂಗಂಜುವೆ. ಮುನ್ನಂಜದ ರಾವಣನೇ ನಿಧಿಯಾದ ಅಂಜುವೆನಯ್ಯ 
ಕೂಡಲಸಂಗಮದೇವಾ. 


ಮೇಲಿನ ಎರಡೂ ವಚನಗಳನ್ನು ನೋಡಿದರೆ ಬಸವಣ್ಣನವರು ಯಾವುದಕ್ಕೂ ಅಂಜದೆ 
ಇದ್ದರೂ ಸರಸ್ರ್ರೀಯರಿಗೆ ಮಾತ್ರ ಅಂಜುವೆನಯ್ಯ ಎಂಬ ಅವರ ವೀರವಾಣಿಯು ಮಾರ್ಗ 
ದರ್ಶಕವಾಗಿರುತ್ತದೆ. 


ಶಿ ಬಸವಣ್ಣ ನವರು-- 


"" ಭಕ್ತನೆಂತೆಂಜೆನಯ್ಯಾ ಭವಿಸಂಗ ಬಿಡದನ್ನಕ್ಕ? ಮಾಹೇಶ್ವರ 
ನೆಂತೆಂಬೆನಯ್ಯಾ ಪರಸ್ತ್ರೀಯ ಪರರರ್ಥ ಬಿಡದನ್ನಕ್ಕ? ಪ್ರಸಾದಿಯೆಂತೆಂಬೆ 
ನಯ್ಯಾ ಆದಿವ್ಯಾಧಿ ನಷ್ಟವಾಗದನ್ನಕೃ? ಪ್ರಾಣಲಿಂಗಿ ಎಂತೆಂಬೆನಯ್ಯಾ 
ಪ್ರಾಣಸ್ವಸ್ಥಿರವಾಗದನ್ನಕ್ಳ? ಶರಣನೆಂತೆಂಜಿನಯ್ಯಾ ಸಂಚೇಂದ್ರಿಯ 
ನಾಶವಾಗದನ್ನಕ್ಕ ? ಐಕ್ಯನೆಂತೆಂಬೆನಯಾ. ಜನನಮರಣ ವಿರಹಿತವಾಗ 
ದನ್ನಕೃ? ಇಂತಪ್ಪ ಭಾಷೆ ವ್ರತ ನೇಮಂಗಳ ನಾನರಿಯೆನಯ್ಯಾ. 
ಅಘಟತಘಟತ ವರ್ತಮಾನವನಾನರಿಯೆನಯ್ಯಾ ? ನಿಮ್ಮ ಶರಣರ 
ತೊತ್ತು ಭೃತ್ಯಾಚಾರವ ಮಾಡುವೆ ಕೂಡಲಸಂಗಮದೇವಾ.” 


ಈ ವಚನದಲ್ಲಿ ಪರಸ್ತ್ರೀ ಪರರರ್ಥ ಬಿಡದೆ ನಾನು ಅವರಿಗೆ ಹೇಗೆ ಮಹೇಶ್ವರನೆಂಬೆನೆಂದು 
ಹೇಳಿದ್ದಾರೆ. ಆದ್ದರಿಂದ ನಾನೂ ಮಹೇಶ್ವರ ತಾನು ಮಹೇಶ್ವರನೆಂದು ಹೇಳಿಸಿಕೊಳ್ಳುವ 
ಮಹನೀಯರು ಬಸವಣ್ಣನವರ ಮೇಲಿನ ವಚನವನ್ನು ಪರಿಶೀಲಿಸಬೇಕು. 


ಬಸವೇಶ್ವರ ವಚನ. ಪುಟ ೧೨೪ 


" ತೊರೆಯ ನಾವಣ್ಣಗಳಿರಾ, ತೊರೆಯ ಮಾನ ಸ್ವಾಮಿಗಳಿರಾ, 
ತೊರೆಯಿಂಭೋ, ತೊರೆಯಿಂಭೋ, ಪರೆನಾರಿಯ ಸಂಗವ ತೊರೆಯಿಂಭೋ 
ಪರಧನದಾಮಿಷವ ತೊರೆಯಿಂಭೋ, ಇವ ತೊರೆಯದೆ ಹೋಗಿ ತೊರೆಯ 
ಮಿಂದರೆ ಬರುದೊರೆ ಹೋಹುದು ಕೂಡಲಸಂಗಮದೇವಾ.” 


" ನೋಡಲಾಗದು ನುಡಿಸಲಾಗದು ಪರಸ್ತ್ರೀಯ, ಬೇಡ ಕಾಣಿರೊ 
ತಗರ ಬೆನ್ನಲ್ಲಿ ಹರಿವ ಸೊಣಗನಂತೆ ಬೇಡ ಕಾಣಿರೋ, ಒಂದಾಶೆಗೆ ಸಾಸಿರ 
ವರುಷ ನರಕದೊಳದ್ದುವ ಕೂಡಲಸಂಗಮದೇವಾ.” 


ಅಂಗ ಜಂಗಮ ಒಂದೇ ಎಂದು ನಂಬಿದ ಬಳಿಕ ಅವರಂಗನೆಯರು 
ಲಿಂಗದ ರಾಣಿವಾಸ, ಅಲ್ಲಿಯೂ ಮೇಳ ಇಲ್ಲಿಯೂ ಮೇಳ, ಚೌಡೇಶ್ವರಿ 
ಯಲ್ಲಿಯೂ ಮೇಳ, ಮಾತೆಯೆಂಬುವ ಭಾವತಪ್ಪಿ ಅಪ್ಪಿದವರ ತಲೆಯ 
ಕೊಂಬ ಕೂಡಲಸಂಗಮದೇವಾ. 


ಶ್ರೀ ಬಸವಣ್ಣನವರೂ ಸ್ತ್ರೀಯರ ಮನ್ನಣೆಯೂ ಭಿತ್ನಿತ್ಟಿ 


"ಒಡೆಯರು ತಮ್ಮ ಮನೆಗೆ ಒಡಗೊಂಡು ಹೋದರೆ ತುಡುಗಣಿ 
 ತನದಲ್ಲಿ ಪರವಧುವ ನೋಡುವ ಸೆರಸ ಬೇಡಾ ಕಾಣಿರಣ್ಣಾ, ಒಡೆಯ 
ನರಸಿಯ ಸರಸ ಬೇಡ, ಕೂಳಸೊಕ್ಕು ತಲೆಗೇರಿ ರಾಣಿವಾಸದೊಡನೆ ಸರಸ 
ಬೇಡ ಕೂಡಲಸಂಗಮದೇವ ಕರಸಿತಗನಯ್ಯಾ.'' 


«ಇಂದ್ರಿಯ ನಿಗ್ರಹನ ಮಾಡಿದರೆ ಹೊಂದುವುವು ದೋಷಂಗಳ್ಳು 
ಮುಂದೆ ಬಂದು ಕಾಡುವುವು ಪಂಜೇಂದ್ರಿಯಂಗಳುು ಸತಿಸತಿ ರತಿಸುಖವ 
ಬಿಟ್ಟರೆ ತಿರಿಯಾಳ ಚಂಗಳೆಯರು? ಸತಿಸತಿ ರತಿಸುಖ ಭೋಗೋಪಭೋಗ 
ನಿಳಾಸವ ಬಿಟ್ಟರೆ ಸಿಂಧು ಬಲ್ಲಾಳರು? ನಿಮ್ಮ ಮುಟ್ಟಿ ಸರಧನ ಪರ 
ಸತಿಯರಿಗೆಳಸಿದರೆ ನಿಮ್ಮ ಚರಣಕ್ಕೆ ದೂರ ಕೂಡಲಸಂಗಮದೇವಾ. 

ಮೇಲಿನ ಐದು ವಚನಗಳಲ್ಲಿಯೂ ಪರಸ್ತ್ರೀಯರ ಬಗ್ಗೆ ಶ್ರೀ ಬಸವಣ್ಣನವರು ಎಂತಹ 
ಕಠೋರ ವ್ರತ ಧಾರಣ ಮಾಡಿದ್ದರೆಂಬುವದು ಸ್ಪಷ್ಟವಿರುತ್ತದೆ. 


ಶ್ರೀ ಗುಬ್ಬಿಯ ಮಲ್ಲಣಾಚಾರ್ಯರು ತಮ್ಮ ಗಣಭಾಷ್ಯ ರತ್ನಮಾಲಾ? ಎಂಬ 
ಗ್ರಂಥದಲ್ಲಿ ನೀರಶೈವರ ನೂರಾನೊಂದು ಸ್ಥಲಗಳಲ್ಲಿ " ಪರದಾರ ನಿರಸನ” ಎಂಬುವ 
ಸ್ಥಲವೂಂದನ್ನು ನಿವರಿಸಿರುತ್ತಾರೆ. FR 
““ ಗಂಡನುಳ್ಳಾ ಹೆಂಡಿರ ಕಂಡು ಅಳುಪದಿರಾ ಮನವೇ? ಬಂದ 
ಬಸುರನು ಉಂಡ ಮೊಲೆಯನು ಕಂಡು ಮರುಗದಿರಾ ಮನವೇ? 
+ ಉದ್ದಂಡತನದಲಿ ನಡೆದ ಭಂಡರನು ಹುಳಗೊಂಡದಲ್ಲಿಕೃದೇ ಬಿಡುವನೇ? 
ನಮ್ಮ ದೇವರಾಯಸೊಡ್ಡಳಾ. ೫ 


ಬಸವೇಶ್ವರ ವಚನ 
“" ಹೋಗಬಿಟ್ಟು ಮರಳಿ ಹಿಂದೆ ನೋಡಿ ಮತ್ತಾಗಬೇಕೆಂಬ ಸಂದೇಹ 
ವುಳ್ಳನ್ನಕ್ಕ ಅದೇ ಪರದಾರ ಪಂಚಮಹಾಪಾತಕ ನಾಯಕ ನರಕ 
ತಪ್ಪದು ಅನ್ಯ ವಧುವೆಂಬುದು ನಿಮ್ಮ ರಾಣಿವಾಸ ಎನಗಿದೇ ದಿವ್ಯ 
ಕೂಡಲಸಂಗಮದೇವಾ.” 
ಸರದಾರ ಎಂಬುವದು ಸಂಚಮುಹಾಪಾತಕ, ಅನ್ಯಸ್ತ್ರೀಯೆಂಬುವದು ನಿಮ್ಮ ರಾಣಿ. 
ನಾಸವೆಂದು ಶ್ರೀ ಬಸವಣ್ಣನವರು ಹೇಳಿದುದು ಬಹಳ ಮರ್ಮಭೇದಕವಾಗಿರುತ್ತದೆ. 
ಮತ್ತು ಅವರು ನನಗೆ ಮಾತ್ರ ಇದೇ ಬುದ್ಧಿ ಇರಲಿ ಎಂದು ಸಂಗನಿಗೆ ಹೇಳಿರುತ್ತಾರೆ. 


€ ಹಡಪದ ಅಪ್ಪಣ್ಣನವರು-- 

"«« ತೊತ್ತಿನ ಸಂಗವ ಮಾಡಿದಡೆ ಸುರಾಪಾನನ ಕೊಂಡ ಸಮಾನ, 
ಸೂಳೆಯ ಸಂಗವ ಮಾಡಿದಡೆ ಮಾಂಸನ ತಿಂದ ಸಮಾನ, ಕನ್ನಿಕೆಯ 
ಸಂಗವ ಮಾಡಿದಡೆ ಬಂಗಿಯ ತಿಂದ ಸಮಾನ, ಗಂಡ ಬಿಟ್ಟವಳ ಸಂಗ 
ಮಾಡಿದಡೆ ಉದಾನನ ಕೊಂಡ ಸಮಾನ, ಮುಂಡೆಯ ಸಂಗವ ಮಾಡಿದಡೆ 
ಅಮೇಧ್ಯವ ತಿಂದ ಸಮಾನ, ಗಂಡನುಳ್ಳವಳ ಸಂಗನ ಮಾಡಿದಡೆ ಸಂಚ 
ಮಹಾಪಾತಕ ಮಾಡಿದ ಸಮಾನ.” 

28 


ಶ್ರ 


ಲ೪ಷ್ನಿ೪ ಬಸವತತ್ವ ರತ್ನಾಕರ 


ಅದೆಂತೆಂದೊಡೆ-- - 

" ವಿಧವಾ ಯುಶ್ರಿಯಂ ಹಂತಿ ದಾಸೀಶೀಲ ಕುಲಂ ತಥಾ। 
ವೇಶ್ಯಾ ಮಾನಧನಂ ಹಂತಿ ಸರ್ವಂ ಹಂತಿ ಪರಾಂಗನಾ ॥ 
ed ಭಿದಃ ಸ್ತ್ರೀಣಾಂ ವೇಶ್ಯಾಭಿದ ಪ ಪರಸಿ ಯಃ ! 
ಸಂತತಂ ಸೂತಕತೆ ನನ ಬ್ರ ಬ್ರಹ್ಮಹತ್ಯಂ ದಿನೇದಿನೇ ॥ ಕ 


ಹೀಗೆ ಆರು ಪ್ರಕಾರದ ಸ್ರಿ ಸ್ತ್ರೀಯರನ್ನು ಮನ ವಚನ ಕಾಯದಲ್ಲಿ ಬಿಟ್ಟ ನಂಗೆ 


«4 ಗುರುವುಂಟು, ಲಿಂಗವುಂಟು, ಜಂಗಮವುಂಟು, ಪಾದೋದಕ 
ವುಂಟು, ಪ್ರಸಾದವುಂಟು, ಇಂತೀ ಆರು ಪ್ರಕಾರದ ಸ್ತ್ರೀಯರು ಮೊದ 
ಲಾದ Ri ಸ್ತ್ರೀಯರಿಗೆ ಮನಹೇಸ 3 ಆಂಗತಿಸ.ವ ಭಕ್ತ ಭವಿ 
ಗಿಂದ ಕಷ್ಟ ಹಂ ಬಸ ಸವಣ್ಣಸಿ ಪ್ರಯ ಕೂಡಲಚನ್ನ ಸಂಗಮದೇವಾ.” 

ಕಾಮಶಾಸ್ತ್ರದಲ್ಲಿ ಸಂಭೋಗಕ್ಕೆ ಬು ಉಚ್ಛ ಸ್ಟದೋಷನವಿಲ್ಲೆಂದು ಪ ಪಾಪಕರ್ಮಿ 
ಗಳು . ಅಥರೋಚ್ಛೆಷ್ಟ ಪಾನವಂ ಮಾಡುತ್ತಿಹರು. ಮಾನವರು ದುರ್ಜಾತಿ ದೋಷ 
ವಿಲ್ಲೆಂದು ಆ ಸ್ತ್ರೀಯರುಗಳೊಡನೆ ಭುಂಜಿಸುತಿಹರು. ಇಂತಪ್ಪ ಭವಿ ಕರ್ಮಿಗಳ 
ಬಿಟ್ಟಲ್ಲದೆ ಲಿಂಗವಂತನಾಗಬಾರದು. 


ಶ್ರೀ ಬಸವಣ್ಣನವರು ವೀರಶೈವ ಧಾರ್ಮಿಕ ಕ್ರಾಂತಿಯ ಮೂಲಪುರುಷರಿದ್ದ 
ಕಾರಣ ಅವರ ಛಾಯಾನುವರ್ತಿಗಳಂತಿದ್ದ ಶರಣರೆಲ್ಲರೂ ಅವರು ಕೈಗೊಂಡ ಆಚರಣೆ 
ಗಳನ್ನೆಲ್ಲಾ ಲೋಕದಲ್ಲಿ ಪ್ರಚಂಡತರವಾಗಿ ಪ್ರಚಾರ ಮಾಡುತ್ತಿದ್ದರೆಂಬುವದು 
ಆಯಾಯ ಶರಣರ 'ನಚನಗಳನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. 


ಶ್ರೀ ದೇವರ ದಾಸೀಮಾರ್ಯರು— 


“ ಅಡಗ ತಿಂಬರು ಕಣಕದಡಿಗೆ ಇರಲಿಕ್ಕೆ, ಸುರೆಯ ಕುಡಿವರು 
ಹಾಲಿರಲಿಕ್ಕೆ, ಮುಕ್ಕುವರು ಭಂಗಿಯ ಸ ಸಕ್ಕರೆಯಿರಲಿಕ್ಕೆ, ಸ್ವಸ್ತ್ರೀ ಇದ್ದರೂ 
ಪರಸ್ರ್ರೀಯರಿಗೆ ಅಳುಪುವರು, ಸತ್ತನಾಯ ಭಕ್ಷಿಸುವ ಹಡಕಿಗರ ನೇನೆಂಬೆ 
ನಯ್ಯಾ.'' 

ಮತ್ತು 2 

“ ಗುರುನಿರೂಸವ ಮಾಡರು, ಪರವನಧುವನೆರೆನರು,, ಸರಧನವ 
ನಳುಪುವರು, ಗುರುವಿಲ್ಲವವರಿಗೆ ಸರನಿಲ್ಲವವರಿಗೆ, ಇಂತಪ್ಪ ನರಕಿಗಳ 
ನೆನಗೊಮ್ಮೆ ತೋರದಿರಾ ರಾಮನಾಥಾ.'' 

« ಫರವಧುವನೆರೆಯದೆ ಪರಧನವ ತುಡುಕದೆ ಸರದೈವದಿಜ್ಗೆ 
ನಡೆಯದೆ ಗುರುಲಿಂಗ ಜಂಗಮಕ್ಕೆ ನರದಾಸನಾದಾತನೇ ಧರೆ ಮೂರಕ್ಕೆ 
ಗುರುವಾಗಿಪ್ಸನೈ ರಾಮನಾಥಾ. 

«4 ಸಾಸುವೆಯ. ಮಟ್ಟ ಭಕ್ತಿಯುಳ್ಳನ ಸು ವೇಶಿಯೆ ಮುಟ್ಟಿ ದಡೆ 
ಹೊಲೆಯರ ಮನೆಯ ಬ ಜೊರಗಿರಿಸ ತ ಹಂದಿ ಬಂದು Wa 
ಮೇವಂತೆ ಕಾಣಾ ರಾಮನಾಥಾ. '' 


ಶ್ರೀ ಬಸನಣ್ಣನನರೂ ಸ್ತ್ರೀಯರ ಮನ್ನಣೆಯೂ ೪೩೫ 


“ ಈಶನ ಶರಣರು ವೇಶಿಯ ಹೋದರೆ ನಮಾಸಲೋಗರವ ಹೊರ 
ಗಿರಿಸಿದಡೆ ಹಂದಿ ಮೂಸಿನೋಡಿದಂತೆ ಕಾಣಾ ರಾಮನಾಥಾ.” 


ವೇಶೀಯ ಎಂಜಲ ತಿಂದು ಈಶ್ವರ ಪ್ಲ ನ್ರಸಾದವ ಭುಂಜಿಸಿದೊಡೆ 
ಓಸರಿಸಿತ್ತ ಯ್ಯ ಲಿಂಗವು. ಆತ ದ್ರೋಹಿ ಡು ತಪ್ಪು ತನವನು ಭವದಲ್ಲಿ 
ಇಬ ಅಂತಹವನ ಹ ಹೇಸಿ ಕಡೆಗೆ ತೊಲಗಿದನು ಕಾಣಾ 
ರಾಮನಾಥಾ.” | 
ಈ ಐದು ಮುತ್ತಿನಂತಹ ವಚನಗಳನ್ನೂ ನೋಡಿದರೆ ಶಿ ಶ್ರೀ ದೇವರದಾಸೀಮಾರ್ಯರು 
ಪರಸ್ತ್ರೀಯರ ವಿಷಯಕ್ಕೆ ಬಹಳ ಉತ್ಕೃಷ್ಟ ತೆಯನ್ನು ಕೊಟ್ಟಿ ರುತ್ತಾರೆಂಬುವದು 
ಗೊತ್ತಾಗುತ್ತದೆ. ವೀರಶೈವ ಧರ್ಮದಲ್ಲಿ ಪತ 1. ಬಗ್ಗೆ ಬಹಳ ಮಹತ್ವ 
ಕೊಟ್ಟಿರುತ್ತಾರೆ. | 


ಶ್ರೀ ದೇವರ ದಾಸೀಮಾರ್ಯರು-- 
"ಶಿವಭಕ್ತರು ತಮ್ಮ ನಿಜಕೆ.ಲಾಸಕ್ಕೆ ಹೋದರೆ ಅವರಳಸಿಯ 
ಪಾರ್ವತಿಯ ಸರಿ ಎಂದು ಕಾಣಲಿಬೇಕು. ಅಲ್ಲಿ ಅನುಸರಣೆಯ ಕೊಟ್ಟು ಸ 
ಬೆರಸಿ ಮಾತನಾಡುವ ನರಕಿಗಳ ನೇನೆಂಬೆ ರಾಮನಾಥಾ.” 
ಮ್ತ ನಚನವನ್ನು ಲಿಂಗವಂತನಾದವನು ಪ್ರತಿನಿತ್ಯ ಪಾರಾಯಣ ಮಾಡಲು ಯೋಗ್ಯ 
ವಾಗಿರುತ್ತದೆ. 

ಕೇವಲ ಪತಿಯಿದ್ದ ಸ್ರ ಯರ ಕೊಡ ಅಲ್ಲ, ನಿಧವೆಯರೆ ಆ ಸಹ ಅತ್ಯಾದರ 
ದಿಂದ ಸರಸಳ ಜ. ವೆ ರರು ಇಲ್ಲಿ ಹೇಳಿದ್ದಾರೆ. ಅವರನ್ನು ಕೂಡ ಪಾರ್ವಕಿ 
ಸಮಾನರೆಂದು ತಿಳಿಯತಕ್ಕದ್ದು. ಹಾಗೆ ವರ್ತಿಸದೆ ಸೊಕ್ಕಿನಿಂದ ಡಿದ ಅವರಿಗೆ 
ನರಕವು ತಪ್ಪಲಾರದು. ರಂಡೆ ಮುಂಡೆಯವರು ಲಿಂಗವಂತರಿಗೆ ಅಶುಭರಲ್ಲ. ಅವರೂ 
ಪಾರ್ವತಿಯ ಸಮಾನರು. ॥ 


ಶ್ರೀ ದೇವರ ದಾಸೀಮಾರ್ಯರು.- 

««ಶಿವಪೂಜೆಯೆತ್ತ ವಿಷಯದ ಸವಿಯೆತ್ತ ಆ ವಿಷಯದ ಸನಿ 
ತಲೆಗೇರಿ ಶಿವಪೂಜೆಯ ಬಿಟ್ಟು ವೇಶಿಯರ ಎಂಜಲ ಹೇಸದೆ ತಿಂಬ 
ದೋಷಿಗಳ ನೇನೆಂಜಿನಯ್ಯ ಹಥ. ಶಕ 
ಶಿವಶರಣಲ್ಲಿ ಹಿರಿಯರಾದ ದೇವರ ದಾಸೀಮಾರ್ಯರು ಅನೇಕ ವಚನಗಳನ್ನು 

ಹೇಳಿರುತ್ತಾರೆ. 

ಶ್ರೀ ತೋಂಟದ ಸಿದ್ದ ಲಿಂಗಯತಿಗಳು--ಯಮ,, ನಿಯಮ, ಆಸನ, ಪ್ರಾಣಾ 
hy ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎಂದು ಈ ಎಂಟು ಅಷ್ಟಾಂಗ 
ಯೋಗಗಳು. ಈ ಯೋಗಗಳೊಳಗೆ ಉತ್ತರ ಭಾಗ, ಪೂರ್ವ ಭಾಗ ಎಂದು ಎರಡು 
ಪ್ರಕಾರವಾಗಿರುವವು. ಯಮಾುೂದಿ ಸಂಚಕವೈದು ಪೂರ್ವಯೋಗ ; ಧ್ಯಾನ, ಧಾರಣ, 
ಸಮಾಧಿ ಎಂದು ಈ ಮೂರು ಉತ್ರ ತ್ತರಯೋಗ. ಇವಕ್ಕೆ ವಿವರ: 


೪೬ ಬಸವತತ್ತ್ವ ರತ್ನಾಕರ 


ಯಮಯೋಗ ಅನೃತ, ಹಿಂಸೆ, ಪರಧನ, ಪರಸ್ರ್ರೀ, ಪರನಿಂದೆ ಇಂತೀ ಐದನ್ನು 
ಬಿಟ್ಟು ಲಿಂಗಪೂಜೆ ಮಾಡುವದೀಗ ಯಮಯೋಗ. ಮುಖ್ಯವಾಗಿ ಇದರಲ್ಲಿ ಪರಸ್ತ್ರೀ 
' ಯರನ್ನು ಬಿಟ್ಟಿರುವದು ಯಮಯೋಗದಲ್ಲಿ ಕೂಡಿರುವದು. 


ಶ್ರೀ ಸಿದ್ಧ ರಾಮದೇವರ ವಚನ-ಪುಟ ೧೦೨ 


" ಮಾಡಬಾರದು ಮಾಡಬಾರದು ಪರಸ್ರ್ರಿ (ಸಂಗವ, ನೋಡಬಾರದು 
ನೋಡಬಾರದು ದೃಷ್ಟಿಯ ನೆತ್ತಿ ಪರರ ತ್ರವ್ಯನ, ಕೂಡಬಾರದು ಕೂಡ 
ಬಾರದು ಫುಲೆನಿಟಿಡನನಲ್ಲಿ ಆಡಬಾರದು ಆಡಬಾರದು ದುರ್ನಿಷಯ 
ಗಳಲ್ಲಿ, ಆಡಿ ಮಾಡಿ ನೋಡಿ ಕೂಡಿ ಆಡಿದರೆ ಈಡನೋಡಾ. ಯಮ 
ಮಾಡಿದ ಪುಳಗೊಂಡಕ್ಕೆ ಎಲೆ ಬಲ್ಲೆ ೇಶ ಕಪಿಲಸಿದ್ಧ ಮಲ್ಲಿಕಾರ್ಜುನನ 
ಸಾನ್ನಿಧ್ಯದಲ್ಲಿ ಕೇದಾರಗುರುಸಾಕ್ಷಿ ಯಾಗಿ' ಟೆ 


ಶ್ರೀ ಹಡಪದ ಅಪ್ಪಣ್ಣನರಮ- 
% ದಾಸಿಯರ ಸಂಗ ಎರಡನೆಯ ಪಾತಕ, ವೇಶಿಯ ಸಂಗ ಮೂರ 
"ನೆಯ ಪಾತಕ, ಮಿಾಾಸಲಳಿಯದ ಸಿ ಪ್ರೀಯರ ಸಂಗ ಪಂಚಮಹಾಪಾತಕ. 
ಇರಿಸು ಶಿವಭಕ್ತರಿಗೆ ಸಲ್ಲವು. ಹಾ ಮಾಡಿದವನಾದರೆ ಯಮ 
ಪಟ್ಟಣವೆ ವಾಸವಾಗಿಪ್ಪರಲ್ಲದೆ ಈ ದೇಶಕ್ಕೆ ಮರಳಿ ಬರಲಿಲ್ಲ ನೋಡಾ 

. ಬಸವಪ್ರಿಯ ಕೂಡಲಚನ್ನಬಸವಣ್ಣ. ಕ 

ವೀರಶೈ ವರಿಗೆ ೬೩ ಶೀಲಗಳಿರುತ್ತವೆ. ಇವು ಬಾಹ್ಯಾಚರಣೆಗಳು. ಆದರೆ: 
| ಈ ಶೀಲಗಳನ್ನು ಮಾಡುವಾಗ ಸರಧನ, ಪರಸ್ತ್ರೀ, ಪರನಿಂದೆ ಬಿಟ್ಟರೆ ಮಾತ್ರ 
ಮೇಲಿನ ಶೀಲಗಳು ಫಲಿಸುತ್ತವೆ. ಇಲ್ಲದಿದ್ದರೆ ವ್ಯರ್ಥವಾಗುತ್ತವೆಂದು ಮಡಿವಾಳ ' 
ಮಾಚಿದೇವರು ಹೇಳಿರುತ್ತಾರೆ. 


ಮಡಿವಾಳ ಮಾಚಿದೇವನ ನಚನ- ಪುಟ ೧೮ 


ಬಹು ಜಲಮಂ ಬಿಟ್ಟು ಚಿಲುಮೆಯಂ ತೆಗೆದರೆ ಅದು ನೆಲಶುದ್ಧ 
ಸೌಕರ್ಯವಲ್ಲದೆ ಅವು Wd ಉಪ್ಪು ಬಿಟ್ಟು ಸಪ್ಪೆ ಯನುಂಡರೆ ಅದು 
ಮನದ ಹೇಸಿಕೆಯಲ್ಲದೆ ದೃಢವ್ರತವಲ್ಲ; ಜು ನಕ್ಷ ಡ್‌ ಪರಸಿ ಸ್ರೀ 
ಸರಧನ, ನರದೂಷಣೆಯನರಿತುಬಿಟ್ಟರೆ ಆಟ. ವ್ರತಗಳಿಗೆ “ಜಿ 
ಯೆಂದೆ?' 


ಅಂದರೆ, ಅರವತ್ತಮೂರು ಶೀಲಗಳಲ್ಲಿ ಪರಧನ, ಪರಸ್ತ್ರೀ, ಸರದೂಷಣೆ ಬಿಟ್ಟರೆ 
ಈ ಮೂರನ್ನೂ ಕೂಡಿಸಿ ಅರವತ್ತಾರು ಶೀಲಗಳೆಂದು ಹೇಳುವೆನೆಂದು ಮಾಡಿಕ | 
ಹೇಳಿದ್ದಾರೆ. 


ಹೀಗೆಯೇ ಎಲ್ಲಾ ಶರಣರೂ ಪರಧನ, ಪರಸ್ತ್ರೀಯರ ವಿಷಯಕ್ಕೆ ಶ್ರೀ ಬಸ ಸವಣ್ಣ 
ಯ 


ನನರಂತೆಯೇ ಹಳಿದಿರುತ್ತಾ ರೆಯಲ್ಲದೆ ದಿ ಸ್ರ್ರಿ ಯಂಗೆ": ಮನ್ನಣೆಯನ್ನೂ ಕೊಟ್ಟಿ ರುತ್ತಾಕೆ. 


ಶ್ರೀ ಬಸವಣ್ಣನನರೂ ಸ್ತ್ರೀಯರ ಮನ್ನಣೆಯೂ. ಅತ 


ಈ 
ಶ್ರೀ ಸಿದ್ಧರಾಮ ಶಿನಯೋಗಿಗಳು--- 

"ತಾನು ಮಾಡಿದ ಹೆಣ್ಣು ತನ್ನ ತಲೆಯನೇರಿತ್ತು; ತಾಮಾಡಿದ 
ಹೆಣ್ಣು ತೊಡೆಯನೇರಿತ್ತು; ತಾಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯ 
ನೇರಿತ್ತು; ತಾಮಾಡಿದ ಹೆಣ್ಣು ನಾರಾಯಣನ ಎದೆಯನೇರಿತ್ತು; 
ಅದುಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ 
ಕಪಿಲಸಿದ್ಧ ಮಲ್ಲಿಕಾರ್ಜುನ ನೋಡಾ.” 


ಶ್ರೀ ಜೋಧರ ಮಾಯಣ್ಣ 
"" ಮುನ್ನ ಪರಸತಿ ಪಾರ್ವತಿಯೆಂದು ನಡಿಸಿತ್ತು ನುಡಿಸಿತ್ತು ಗುರು 

ವಚನ; ಬಳಿಕ ಶರಣರ ಸತಿ ಪಾರ್ವತಿಯೆಂದು ನಡಿಸಿತ್ತು ನುಡಿಸಿತ್ತು 

ಗುರು ವಚನ; ಇನ್ನು ಸತಿಯರೆಲ್ಲ ಗುರುಸತಿಯರೆಂದು ನಡಿಸಿತ್ತು ನುಡಿ 

ಸಿತ್ತು ಗುರುವಚನ; ಶಂಭು ಸೋಮನಾಥ ಲಿಂಗನ ಸಂಗಸುಸಂಗವ 

ಮಾಡಿತ್ತು ಗುರುವಚನ.” | 

ಮೇಲಿನ ಎರಡು ವಚನಗಳೂ ಸ್ತ್ರೀಯರಿಗೆ ಹೆಚ್ಚಿನ ಮನ್ನಣೆ ಕೊಟ್ಟದ್ದನ್ನು 
ಪ್ರತಿಪಾದಿಸುತ್ತಲಿನೆ. 


ಶ್ರೀ ಅಕ್ಕಮಹಾದೇವಿಯವರು ಸ್ವತಃ ಹೆಣ್ಣುಮಗಳಾದರೂ ಬಸವಣ್ಣನವರ 
ದಯೆಯಿಂದಲೇ ನನಗೆ ಇಂತಹ ಯೋಗ್ಯತೆ ಬಂದಿತೆಂದು ಹೇಳಿರುತ್ತಾರೆ. ಬಸವಣ್ಣ 
ನವರು ಹೆಣ್ಣಿಗೆ ಹೆಚ್ಚಿನ ಮರ್ಯಾದೆ ಕೊಟ್ಟಿದ್ದರು. 

4 ಕಾಮಾರಿ ಗೆಲಿಡೆನು ಬಸವ ನಿಮ್ಮ ದಯೆಯಿಂದ, ಸೋಮಧರನ 
ಹಿಡಿ ತಪ್ಪೆನು ಬಸವ ನಿಮ್ಮ ಕೃಪೆಯಿಂದ, ನಾಮದಲ್ಲಿ ಹೆಂಗುಸೆಂಬ 
ಹೆಸರಾದರೇನು ಭಾವಿಸಲು ಗಂಡುರೂಪು ಅತಿಕಾಮಿ ಚನ್ನಮಲ್ಲಿಕಾರ್ಜು 


ನಂಗೆ ತೊಡರಕ್ಕಿ ಎರಡುವರಿಯದೆ ಕೂಡಿದೆನು ಬಸವ ನಿಮ್ಮ ಕೃಪೆಯಿಂದ”? 

ಇದರಂತೆಯೇ ಅಕ್ಕಮಹಾದೇನಿಯವರು ಬಸವಣ್ಣನವರ ಕೃಪೆಯೇ ನನ್ನ 
ಉದಾ ರಕ್ಕೆ ಕಾರಣನೆಂದು ಅನೇಕ ವಚನಗಳನ್ನು ಹೇಳಿದ್ದಾರೆ. ಶ್ರ ಬಸವಣ್ಣನವರು 
ಹೆಣ್ಣಿಗೆ ಹೆಚ್ಚಿನ ಮನ್ನಣೆ ನೊಡದೆ "ನ ಹ್ರ್ರೀ ಸ್ವಾತಂತ್ರ್ಯಮರ್ಹತಿ' ನಂಬುವ ಸ್ಮೃತಿಯ 
ವಾಕ್ಯವನ್ನು ಪಾಲಿಸಿದ್ದರೆ ಅಕ್ಕಮಹಾದೇವಿ, ಮುಕ್ತಾಯಕ್ಕ, ಲಕ್ಕಮ್ಮಗಳಂತಹ 
ಯೋಗ್ಯತಾ ಸಂಪನ್ನರಾದ ಸ್ತ್ರೀಯರನ್ನು ಲಿಂಗವಂತ ಸಮಾಜವು ಕಾಣಲು ಶಕ್ಯ 
ವಿರಲಿಲ್ಲ. | 

ಸ್ತ್ರೀಯರಿಗೆ ಸ್ವಾತಂತ್ರ್ಯವೆಂದರೆ ಸ್ವೇಚ್ಛಾ ಪ್ರವರ್ತನೆಯೆಂದು ಕಲ್ಪನೆ ಮಾಡುವದು 
ತಪ್ಪಾಗುತ್ತಲಿದೆ. ಸತಿನತಿಗಳಿಬ್ಬರೂ ಜ್ಞಾನವಂತರಾಗಿದ್ದರೆ ಆ ಸಂಸಾರವು ಸುಖಮಯ 
ವಾಗುವದು. ಪುರುಷರೇ ರತ್ನ, ಸ್ತ್ರೀಯರೇ ರತ್ನದ ಖಣಿಯೆಂಬುವ ಮಾತನ್ನು ನೆನಪಿಗೆ 
ತಂದುಕೊಂಡರೆ ರತ್ನಗಳು ಹುಟ್ಟಿ ತಕ್ಕ ಸ್ಥಾನವು ಹೇಗಿರಬೇಕಾದುದು ಎಂಬುವ ಮಾತು 
ಸಹಜವಾಗಿ ತಿಳಿಯುತ್ತದೆ. ಈಗಿನ ಕಾಲದಲ್ಲಿ ಸ್ತ್ರೀಯರು ದೊಡ್ಡದೊಡ್ಡ ವಿದ್ವಾಂಸರಾಗಿ 
ಜಗತ್ತಿನಲ್ಲಿ ಮಾನಮರ್ಯಾದೆಗಳನ್ನು ಹೊಂದುತ್ತಲಿದ್ದಾರೆ. ಆದರೆ ಮೊದಲಿನ ಕಾಲದಲ್ಲಿ 


೪ತ್ನಿಲ 3 ಬಸವತತ್ವ ರತ್ನಾಕರ 


ಅವರಿಗೆ ಯಾವತರಹದ ಸ್ವಾ ತಂತ್ರ ವೂ ಇರಲಿಲ್ಲ. ಅಂತಹೆ ಕಾಲದಲ್ಲಿ ಬಸವಣ್ಣ ನವರು 
ಸ್ತ್ರೀ ಸಮಾಜಕ್ಕೆ ಗೌರವ “ಕೂಟ ಸವದು ಅವರ ದೂರದರ್ಶಿತನದ ಹೆಗ್ಗು ರುತಾಗಿದೆ. 


Ga ತಮ್ಮದೊಂದು ವಚನದಲ್ಲಿ " ಛಲಬೇಕು. ಶರಣಂಗೆ ಸರಸತಿಯನೊಲ್ಲೆ ಂಬ” * 


ಎಂದು ತುತ. ಮನುಷ್ಯ ನಿಗೆ ಛಲವು ಬೇಕು; ಆದರೆ ಪರಧನ ಪರಸತಿಯ 
ನೊಲ್ಲೆ ನೆಂಬ ಛಲಬೇಕಲ್ಲದೆ ಯಾನ ನಾಶಮಾಡಬೇಕು, ಅನ್ಯರಿಗೆ ಕೇಡನ್ನು 
| ಮಾಡತಕ್ಕ ಛಲ ಮಾತ್ರ ಬೇಡವೆಂದು ಅವರು ಹೇಳಿರುತ್ತಾರೆ. 

ಈಗಿನಂತಹ ಸುಧಾರಣೆಯ ಕಾಲದಲ್ಲಿಯೂ ಶ್ರ್ರೀಯರಿಗೆ ಶಿಕ್ಷಣ ಕೊಡಬೇಕೇ? 
ಕೊಟ್ಟರೆ ಹೇಗೆ ಇರಬೇಕೆನ್ನುವ ಚರ್ಚೆಗಳು ನಡೆಯುತ್ತಲಿವೆ, ದೂರದರ್ಶಿಗಳಾದ 


ಬಸವಣ್ಣ ನವರು ೮೦೦ ವರ್ಷಗಳ ಹಿಂದೆಯೇ ಈಗ ಚರ್ಚೆ ಮಾಡತಕ್ಕವರಿಗೆ ಕಾರ್ಯ 


ರೂಪದಿಂದ ಉತ್ತರ ಕೊಟ್ಟಿರುತ್ತಾರೆ. ಆದ್ದರಿಂದ ಅವರ ಈ ವಿಷಯದಲ್ಲಿಯ ಮಾರ್ಗ 
ದರ್ಶಿತ್ವವು ಕೇವಲ ನೀರಶೈವರಿಗೇ ಅಲ್ಲ ಜಗತ್ತಿನ ಎಲ್ಲ ಸಮಾಜಗಳಿಗೂ ಸ್ವಾಗತಾರ್ಹ 
ವಾಗಿರುತ್ತದೆ. 

ಶ್ರೀ ಬಸವಣ್ಣ ನವರ ಬಗ್ಗೆ ನಾವು ಹೀಗೆ ಹೇಳುವದರಿಂದ ಉಳಿದ ಸಮಾಜಗಳಲ್ಲಿ 
ಸ್ತ್ರೀಯರಿಗೆ ಬೆಲೆಯೇ ಇಲ್ಲವೋ 'ಎಂಬುವ ಪ್ರ ಶ್ನೆ ಹೊರಡಲಾರದು. ಯಾಕಂದರೆ ಧಾರ್ಮಿಕ 
ಕಾರ್ಯಗಳಲ್ಲಿ. ಪುರುಷರಿಗೆ ಸಮಸ ರತರ ಯಾವ ಸಮಾಜದಲ್ಲಿಯೂ 
ಇಲ್ಲವೆಂದೇ ನಮ್ಮ ಅಭಿಪ್ರಾಯವು. ಕಳನು, ಹಿಂಸಾ, ಪರದ ದ್ರವ್ಯಾನಹರಣ, ಪರಸ್ತ್ರೀ 
ಮನ ಮೊದಲಾದ ಕೃತ್ಯಗಳು ಎಲ್ಲಾ ಸಮಾಜಗಳಿಗೂ ಖಂಡನಾರ್ಹವಾದಪುಗಳೇ 
ಆಗಿರುತ್ತವೆ. ಅಂತಹ ನೀಚ ಕೃತ್ಯಗಳನ್ನು ಪ್ರತಿಯೊಂದು ಧರ್ಮದವರು 'ಖಂಡಿಸಿರು 
ವದೂ ಸಹಜವಾದುದು. | 

ಜಾರತ್ವದ ಬಗ್ಗೆ ಶ್ರೀ ಯೇಸುಕ್ರಿಸ್ಮರು ತಮ್ಮ ಬೈಬಲ್ಲಿನಲ್ಲಿ ಬಹಳ ಚೆನ್ನಾಗಿ 
ಖಂಡಿಸಿ ಉತ್ತಮ ವಿಷಯ ಮುಂಡಿಸಿಹತ 1 ಪ್ರೆ | 

"« ಜಾರತ್ವವು ಅತಿ ಭಯಂಕರವಾದ ಪಾಪಕೃತ್ಯ.  ದೇಹೆವು ಪನಿತ್ರಾತ್ಮನಿಗೆ 
ಅರಾ ಗರ್ಭಗುಡಿಯಾಗಿರಬೇಕು ಎಂಬುವ “ಜೋಕಿ ಎಲ್ಲಾ ಕಾರ್ಯಗಳನ್ನು 
ಮಾಡುವದಕ್ಕೆ ನನಗೆ ಸ್ವಾತಂತ್ರ $ವೇನೋ ಉಂಟು. ಆದರೆ ಎಲ್ಲವೂ ವಿಹಿತವಾಗಿರು 
ವದಿಲ್ಲ. ಸಪ Pe ಮಾಡುವದಕ್ಕೆ ನನಗೆ ಸ್ವಾತಂತ್ರ್ಯವುಂಟು. ಆದಕೆ 
ನಾನು ಯಾವದಕ್ಕೂ ಒಳಗಾಗುವದಿಲ್ಲ. ಭೋಜನ ಅರ್ಥಗಳು ಹೊಟಿ ಟ್ಟೆಗಾಗಿಯೂ 
ಹೊಟ್ಟೆಯು. ಭೋಜನ ಪದಾರ್ಥಗಳಿಗಾಗಿಯೂ ಇದೆ. ದೇವರು ಇದನ್ನೂ 
ಅವುಗಳನ್ನೂ ತೆಗೆದುಹಾಕುವನು. ಆದರೂ ದೇಹವು ಹಾದರಕ್ಕೋಸ್ಟರ 
ಇರುವಂಥಾದ್ದಲ್ಲ, ಕರ್ತನಿಗೋಸ್ಟ ರವಾಗಿದೆ. ಕರ್ತನು ದೇಹಕ್ಟೋಸ್ಟರ ಇದ್ದಾನೆ. 


ದೇವರು ಕರ್ತನನ್ನು ಎಬ್ಬಿ ಸಿದ್ದ ಲ ನಮ್ಮನ್ನು ತಮ್ಮ ಪರಾಕ್ರಮದಿಂದ ಎಬ್ಬಿ ಸುವನು. ಕ 


ಗತ ಕಸ ಸನ ಅಂಗಗಳಾಗಿವೆ ಎಂಬುದು ನಿಮಗೆ. ತಿಳಿಯದೋ? ಹೀಗಿರ 


ಲಾಗಿ ಕ್ರಿಸ್ತನ ಅಂಗಗಳಾಗುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗಿ ' 


Wop ಎಂದಿಗೂ ಮಾಡಬಾರದು. ಸೂಳೆಯ ಸಂಸರ್ಗ ಮಾಡುವವನು 
ಅವಳೊಂದಿಗೆ ಒಂದೇ ದೇಹವಾಗಿದ್ದಾ ನೆಂಬುದು ನಿಮಗೆ ತಿಳಿಯದೋ? ಗಂಡಹೆಂಡಿರ : 


ಇಬ್ಬ ರೂ ಒಂದೇ ಶರೀರವಾಗಿರುವಕೆಂದು ದೇವರು ಹೇಳುತ್ತಾ ನಲ್ಲಾ ? ಕರ್ತನ ಸಂಸರ್ಗ | 


2೫೨ ೪೯ ಟ್‌ 


ಶ್ರೀ ಬಸನಣ್ಣನವರೂ ಸ್ತ್ರೀಯರ ನುನ್ನಣೆಯೂ | ೪೩೯ 


ದಲ್ಲಿರುವವನಾದರೊ ಆತನೊಂದಿಗೆ ಒಂದೇ ಆತ್ಮನಾಗಿದ್ದಾನೆ. ಜಾರತ್ವಕ್ಕೆ ದೂರ ಓಡಿ 
ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಸಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ. 
ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕಾರಕವಾದ ಪಾಪವನ್ನು ಮಾಡು 
ತ್ತಾನೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪನಿತ್ರಾತ್ಮನಿಗೆ ನಿಮ್ಮ 
ದೇಹವು ಗರ್ಭಗುಡಿಯಾಗಿದೆಯೆಂಬುನದು ನಿಮಗೆ ತಿಳಿಯೋ? ನೀವು ನಿಮ್ಮ ಸ್ವಂತ 
ಸ್ವತ್ತಲ್ಲ. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟ ವರು. ಆದಕಾರಣ ನಿಮ್ಮ ದೇಹದಲ್ಲಿ ದೇವರ 
ಪ್ರಭಾವವನ್ನು ಪ್ರಕಾಶಸಪಡಿಸಿರಿ.'' 

ಮೇಲೆ ಬರೆದ ಉಪದೇಶವು ಮಾನವರಿಗೊಳ್ಳೇ ಮಾರ್ಗದರ್ಶಕವಾದುದಾಗಿದೆ. 
ವೀರಶೈವರಲ್ಲಿ ದೀಕ್ಷೆಯ ಮೂಲಕ ಅಂಗೇಂದ್ರಿಯಂಗಳೆಲ್ಲ ಲಿಂಗೇಂದ್ರಿಯಗಳಾಗು 
ವದರಿಂದ ಅಂತಹ ಪವಿತ್ರವಾದ ಶರೀರವನ್ನು ವ್ಯಭಿಚಾರಕ್ಕೆ ಉಪಯೋಗಿಸುವವನು 
ಪರಮ ಪಾತಕಿಯಾಗುವನಲ್ಲದೆ ಅವನಿಗೆ ಅಷ್ಟಾನರಣಗಳೂ, ಷಟ್‌ಸ್ಥಲಗಳೂ, 
ಸಂಚಾಚಾರಗಳೂ ಅಳವಡಲಾರವು. ಶ್ರೀ ಬಸವಣ್ಣನವರು ದೇಹವೇ ದೇಗುಲವೆಂದು 
ಅಂದಿರುವರು.. ಇಂತಹ ಪನಿತ್ರನಾದ ಶರೀರವನ್ನು ವ್ಯಭಿಚಾರಕೃತ್ಯಕ್ಕೆ ಉಪಯೋ 
ಗಿಸುವದು ಪಾಮರನ ಕಾರ್ಯೆವಲ್ಲದೆ ಲಿಂಗಾಂಗಿಯ ಕಾರ್ಯವಲ್ಲ. 

ಬಸವಣ್ಣನವರು ಸ್ತ್ರೀಸಮಾಜಕ್ಕೆ ಸಮಾನ ಸ್ವಾತಂತ್ರ್ಯವನ್ನು ಕೊಟ್ಟು ಲೋಕದಲ್ಲಿ 
ಕೀರ್ತಿಕಾಯರಾಗಿರುತ್ತಾರೆ. ಮೇಲೆ ಬರೆದ ಕ್ರಿಸ್ತನ ಉಪದೇಶದಂತೆ ಬಸವಣ್ಣನವರೂ 
ಈ ನಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳಿರುತ್ತಾರೆ. ಅದರಂತೆ ನಡೆದುಕೊಂಡು 
ಸ್ತ್ರೀಪುರುಷರಿಬ್ಬರೂ ಧಾರ್ಮಿಕ ಕೃತ್ಯದಲ್ಲಿ ಸರಿಸಮಾನರಾಗಿ ಶ್ರೀ ಬಸವಣ್ಣನವರು 
ಹೇಳಿದಂತೆ ಕೃತಿಯಲ್ಲಿ ತರುವದೇ ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ. 


ಹದಿನೆಂಟನೆಯ ಪ್ರಕರಣ 
ಬಸವಣ್ಣನವರೂ ಪನಾಡಗಳೂ 


ಶ್ರೀ ಬಸವಣ್ಣನವರು ಅನಂತ ಪವಾಡಗಳನ್ನು ಮಾಡಿ ಲೋಕದ ಮಹಾನು 
ಭಾವರಲ್ಲಿ ಅದ್ದಿ ತೀಯರಾಗಿ ಕಾರುಣಿಕ ಪುರುಷರಾಗಿರುತ್ತಾರೆ. ಇವರು ೮೮ ಪವಾಡ 
ಗಳನ್ನು SES ಅನೇಕ ವೀರಶೈವ ಗ್ರಂಥಗಳಲ್ಲಿ ಪ್ರಮಾಣಗಳು ಸಿಗುತ್ತವೆ. 
ಇಂತಹ ಪವಾಡಗಳ ವರ್ಣನೆಯು a ಹೇಳಾ! ಏರುತ್ತದೆ. 
ಶ್ರೀ ಶಂಕರಾಚಾರ್ಯರ ಪರಕಾಯಪ ಪ್ರವೇಶ ಮಾಡಿದಾ ಗಲ್ಲೀ ಶ್ರೀ ಮಧ್ವಾಚಾರ್ಯರು 
A ಮುಳುಗುವಾಗ ತಮ್ಮ ಕಾನಿಯಶಾಟಿಯನ್ನು ಜಾಡಿಸಿ ಹಡಗನ್ನು ನಿಲ್ಲಿಸಿದ 
ರೆಂಬುವದಾಗಲೀ, ರಾಮದಾಸಸ್ವಾ ಮಿಗಳು ಸತ: ವಳಿಗೆ ಅಷ್ಟ ಪುತ್ರಾ ಸೌಭಾಗ್ಯ 
ವತಿಯಾಗು ಎಂದು ph ಮಾಡಿದ್ದಾಗಲೀ, ಜ್ಞಾ ನಥ ಕೋಣನಿಂದ 
ವೇದಗಳನ್ನು ಅನ್ನಿಸಿದ್ದಾ ಗಲೀ, ಏಸುಕ್ರಿಸ ಸಮು ಸತ್ತ ವರನ್ನು ಬದುಕಿಸಿದಾ ಗಲೀ, 
ಇದರಂತೆಯೇ ಶಿ ಶ್ರೀ ಬುದ್ಧ, ಮಹಾವೀರ, 'ಫೈಗಂಬರರೇ ಮೊಡ ನುಹಳಕುಭಾವರ 
ಚರಿತ್ರೆ ಗಳಲ್ಲಿ ಹಾ ಬೇಕಾದಷ್ಟು ಸವಾಡಗಳನ್ನು ಕಾಣಬಹುದು. ಕಬೀರದಾಸರು 
ಸತ್ತ ಲೆ ಅವರ ಹೆಣದ ಸಲುವಾಗಿ i ಮುಸಲ್ಮಾನರೂ ತಮ್ಮತಮ್ಮೊಳಗೆ 
ಬಡಿದಾಡಲು ಅವರ ಶರೀರವು ಮಲ್ಲಿಗೆಯ ಹೂವುಗಳಾಗಿದ್ದವಂತೆ. ಹೀಗೆಯೇ 
ಸಾವಿರಾರು ಉದಾಹರಣೆಗಳನು ಭರತಖಂಡದ ದಿವ್ಯಜ್ಯೋತಿಗಳ ಚರಿತ್ರೆಯಲ್ಲಿ ಕಾಣ 
ಬಹುದು. ಇಂತಹ ಅಮಾನುಷ ಕಾರ್ಯಗಳು ಅವತಾರಿ ಪುರುಷರಿಗೆ ಅನಿವಾರ್ಯ 
ವಾಗಿ ಗಂಟುಬೀಳುತ್ತವೆ. ಇತಿಹಾಸಕಾರರು ಒಪ್ಪಲಿ ಅಥವಾ ಒಪ್ಪದಿರಲಿ ಅತ್ತಕಡೆಗೆ 
ಜನಗಳ ಲಕ್ಷ್ಯ್ಯನಿರುವುದಿಲ್ಲ. ಅವರ ಪ್ರಭಾವಕ್ಕೊಳಗಾಗಿ ಅವುಗಳಲ್ಲಿ ಅವರಿಗೆ ತುಂಬಾ 
ವಿಶ್ವಾಸವು ಹುಟ್ಟ ತನ್ಮಯರಾಗಿ ಧ್ಯಾನಿಸುತ್ತಾರೆ. ಇದು ಎಲ್ಲ ಕಾಲಗಳಲ್ಲಿ ಎಲ್ಲ ದೇಶ ' 
ಗಳಲ್ಲಿಯೂ ಪ್ರಚಲಿತವಾದ ವಿಷಯವಾಗಿರುತ್ತದೆ. ಪವಾಡಗಳೆಂದರೆ ತಮ್ಮಿಂದಾಗದ 
ದೊಡ್ಡ ಹಕು ಯಾರಾದರೂ ಮಾಡಿದರೆ ಅದಕ್ಕೆ ಸವಾಡವೆಂದು ಜನಗಳು 
ಅನ್ನು ತ್ತಾರೆ 
ಬಸವಣ್ಣ ನವರ ೮೮ ಪವಾಡಗಳಲ್ಲಿ ೬೪ ಸವಾಡಗಳನ್ನು ಶಿಂಗಿರಾಜಕವಿಯು 
ತನ್ನ ಶಿಂಗಿರಾಜ ಪುರಾಣದಲ್ಲಿ ಬಹಳ ಹೃದಯಂಗಮವನಾಗಿಯೂ, ರಸವತ್ತಾಗಿಯೂ 
ವರ್ಣಿಸಿರುತ್ತಾನೆ. ಶಿಂಗಿರಾಜನು ವೈಷ್ಣವ ಮತದವನನೂ, ಕವಿಯೂ ಬಿಜ್ಜಳ 
ಚಕ್ರವರ್ತಿಯ ಮಾಂಡಲಿಕ ರಾಜನೂ ಆಗಿದ್ದ ನು. ಇವನು ಬಸವಣ್ಣ ್ಲಿಫವರ ಕೃ ಸೆಯಿಂದ 
ವೀರಶೈವ 'ಮತದೀಕ್ಸೆ ಯನ್ನು ತೆಗೆದುಕೊಂಡು ಅವರ ೮೮ ಸವಾಡಗಳಲ್ಲಿ ಲ್ಯ ಪವಾಡ 
ಗಳನ್ನು ಮಾತ್ರ ಜಸತ 


ಶ್ರೀ ಬಸವಣ್ಣನವರು ತಮ್ಮ ವಚನದಲ್ಲಿ 
" ಎಂಭತ್ತೆಂಟು ಸವಾಡವ ಮೆರೆದು ಹಗರಣದ ಚಜೋಹದಂತಾಯಿ 
ತೆನ್ನ ಭಕ್ತಿ, ತನುವಿನೊಳಗೆ ಮನ ಶಿಲುಕದೆ ಮನದೊಳಗೆ ತನು ಶಿಲುಕಡೆ 


ತನು ಅಲ್ಲಮನಲ್ಲಿ ಶಿಲುಕಿತ್ತು, ಮನ ಚನ್ನಬಸವಣ್ಣ ನಲ್ಲಿ ಶಿಲುಕಿತ್ತು, 
ನಾನೇತರಲ್ಲಿ ನೆನೆನೆನಯ್ಯಾ ಹ ॥ಂಗಮಜೇನಾ: ೫ 


ಬಸವಣ್ಣ ನನರೂ ಪವಾಡಗಳೂ | ೪೪೧ 


ಮತ್ತು, ಗ 88ವರೆಯಲ್ಲಿತ್ರಿ e ಬಸವಣ ೧ ನವರು ತಮ್ಮ ಲಿಂಗಾಂಗಸಮರಸೆ ಸೈಕ್ಯ 
ವೆಂತೆಂದು ಬೆಸಗೊಂಬ ಸ ಪ್ರಸ್ತಾ ವನದ ವಚನ 


ದೇವದೇವ ಮಹಾಪ್ರಸಾದ ಅವಧರಿಸು ದೇವ, ಎನ್ನ ಬಿನ್ನಪವ 
ಕಾಯದ ಮಾಯದ ಸಡಗರದಲ್ಲಿ ಹುಟ್ಟಿ ಸಿದಿರಿ, ಎನ್ನ ಆಗು ನಿಮ್ಮ ಲೀಲಾ 
ನಿನೋದ. ಆ ಕಾಯದ ಪಾಷ ತಲೆಯ ಚಿವುಟಿ ಶ್ರೀ ಗುರು 
ಕಾರುಣ್ಯವ ಮಾಡಿ ಗುರುಲಿಂಗಜಂಗಮದ ತ್ರಿನಿಧ ಭಕ್ತಿಯ ಘನವ 
ಅ ನಿಮ್ಮ ಪಾಡೋದಕಪ್ರ ಸಾದವನಿತ್ತು ಕ್ಷಿ ಸಿದಿರಿ. ಅದು ನಿಮ್ಮ 
ಲೀ ನ ಪರವಾದಿ ಬಿಜ್ಜಳ ಒರೆಗಲ್ಲಾ ದಲ್ಲಿ ಮುನ್ನೂರಾ ಅರವತ್ತು 
ಸತ್ತ ಪ್ರಾ ಣವನೆಕ್ತಿ ಮೂವತ್ತಾ। ರು ಬ ಹ ಎಂಭತ್ತೆಂಟು 
ಸಂತಾನ ಮೆರೆದಿರಿ ಅದು ನಿಮ್ಮ ಲೀಲಾವಿನೋದ. ಎನ್ನ ಮಸದ 
ಮಲಿನವ ತೊಳೆಯಲೆಂದು ಬಂದು ಶೂನ್ಯ ಸಿಂಹಾಸನದ ಮೇಲೆ ಮೂರ್ತಿ 
ಗೊಂಡು ನಿಮ್ಮ ನಿಜಮಹಿಮೆಯನೆಲ್ಲ ಸ ರಮಥರ ಮುಂದೆ ತೋರಿ ಎನ್ನ 
ಕ ಪಾವನವ ಮಾಡಿ ಸಬ್‌ಸ ಲಮಂ ಎನ್ನ ಸರ್ವಾಂಗದಲ್ಲಿ ಪ್ರತಿಷ್ಠಿಸಿ ಎನ್ನು 
| ನಿಮ್ಮಂತೆ ಮಾಡಿದಿರಿ ಅದು ನಿಮ್ಮ ಸಾಕಾ ಕೂಡಲಸಂಗಮ 
ದೇವ ಎನ್ನ ಮರ್ಮದ ಸಕೇಲ ಸೇ ಬಲ್ಲರಾಗಿ ಎನಗೊಮ್ಮೆ ತಿಳುಹಿ 
ಕೊಟ್ಟು ಎನ್ನನುಳುಒಕೊಳ್ಳ ಪ ಪ್ರಭುವೇ?” 
ಶ್ರೀ As ತಮ್ಮ ಅವತಾರಕೃತ್ಯವನ್ನು ಮುಗಿಸುವ ಕಾಲದಲ್ಲಿ ಪ್ರಭು 
ದೇವರಿಗೆ ಬಿನ್ನವಿಸಿಕೊಂಡ ವಚನನಿದು. ಅವರೇ ಈ ವಚನವನ್ನು ಹೇಳಿದಾ ರೆ: 


ಎ 


"ಹೊಗಳಿ ಹೊಗಳಿ ಹೊನ್ನಶೂಲಕಿಕೈದರು' ಎನ್ನುವ ಬಸವಣ್ಣ ನವರು ಸ್ವಷ್ಟ ಮತ್ತು 
ಪ್ರಭುಗಳೂ ಅಗಲುವ ಸಮಯ ಬಂದಾಗ ಹಂದೆ ನಡೆದ ವೃ ತ್ತಾಂತಗಳನ್ನೆಲ್ಲ 
ತಟದ. ಅದರಲ್ಲಿ ಅವರು ೩೬೦ ಸತ್ತ ಪ್ರಾ ಣಿಗಳನ್ನು ಉದ್ದಾರ ಮಾಡಿ, 
೩೬ ಜನ ಕೊಂಡೆಯನರು ಅಂದರೆ ಚಾಡಿ ಹೇಳುವವರನ್ನೆ ಲ್ಲ ಪರಿಹರಿಸಿ, ೮ Ae 
ಗಳಾದವು ಇದೆಲ್ಲ: ತಮ್ಮ ದಯೆಯಿಂದ ಆದವೆಂದು ಪ್ರಭುದೇವರಿಗೆ ಅತ್ಯ ಂತ ವಿನಯ 
-ಯುಕ್ತರಾಗಿ ರೆ. "ಇದು ಸಹಜವಾದ ರುತ ಜ್ಜ 

ಇಬ್ಬ ರು ಒಳ್ಳೆ ಯ ಸ್ನೇಹಿತರು ಬಹಳ ದಿನಗಳವರೆಗೆ ಕೂಡಿಕೊಂಡಿದ್ದು ಮಹ 
ತ್ಯಾರ್ಯಗಳನ್ನು ಶಾ ಅಗಲುನಾಗ ನಮ್ಮ ಬ್ಬ ರ ಭೆಟ್ಟಿ ಯು ಇದೇ ಕೊನೆಯದಾಗಿದೆ 
ಎಂದು ತಿಳುವಳಿಕೆ ಆದಾಗ್ಗೆ ತಮ್ಮತಮ್ಮೊಳಗೆ ಸ ನಿಡಿದ ಸುಖದುಃಖಗಳನ್ನು ಬಿಚ್ಚಿ 
ಮಾತನಾಡುವುದು ಲೋಕರೂಢಿಯಾಗಿರುತ್ತದೆ. ಪ್ರಭುದೇವರು ಮತ್ತು ಬಸವಣ್ಣ, 
ನವರಾದರೋ ಒಂದು ಪ್ರಚಂಡತರವಾದ ಧಾರ್ಮಿಕ ಕ್ರಾಂತಿಗಾಗಿ ಗುರುಶಿಸ್ಯರೆಂಬುವ 
ದನ್ನು ಲೋಕಕ್ಕೆ ತೋರಿಸಿ ಸಾಕ್ಸಾತ್‌ ಭಗವಂತನ ಚಿತ್ಯಳೆಯ ಸ್ವರೂಪದಿಂದ ಅವತಾರ 
ಮಾಡಿದನರು ಇಂತಹ ಅದ್ವಿತೀಯರಾದ ಇಬ್ಬರು ಮಹಾಪುರುಷರು ಪರಸ್ಪರ ನಿಯೋಗ 
ವನ್ನು ಹೊಂದುವ ಕಾಲದಲ್ಲಿ ಬಸವಣ್ಣನವರ ಹೃದಯದಿಂದ ಬಂದ ಕರುಣಾಜನಕ 
ಗಳಾದ ಮಾತುಗಳಾಗಿವೆ. ಎ 

ಈ ೮೮ ಪವಾಡಗಳಲ್ಲಿ ಯಾವದು ಮೊದಲು ಯಾವದು ಹಿಂದಿನದು ಎಂಬುವ 


ಕ್ರಮವೇನೂ ಇರುವದಿಲ್ಲ. ಒಂದೆರಡು ಗ್ರಂಥಗಳಲ್ಲಿ ಪ್ರತಿನಿತ್ಯ ೮೮ ಸವಾಡಗಳನ್ನು 


೪೪೨ ಬಸವತತ್ವ ರತ್ನಾಕರ 


ಮಾಡುತ್ತಿದ್ದರೆಂತಲೂ ಬರೆಯಲಾಗಿದೆ. ಅದು ಏನೇ ಇರಲಿ ಬಸವಣ್ಣನವರು ೮೮ 
ಸವಾಡಗಳನ್ನು ಮಾಡಿದ್ದುದು ಮಾತ್ರ ನಿಜವಾದುದಾಗಿದೆ. ಸಂಖ್ಯೆಯ ಪರಿಮಿತಿಯು 
ಅವರ ವಾಣಿಯಿಂದಲೇ ಉದ್ಭವಿಸಿದುದಾಗಿರುತ್ತದೆ. ಶಿಂಗಿರಾಜನಾದರೂ ತನ್ನ 
ಪುರಾಣದಲ್ಲಿ ಬರೆಯಲಿಕ್ಕೆ ಬಸವಣ್ಣನವರ ಎಲ್ಲ ಪವಾಡಗಳು ಸಿಗಲಿಲ್ಲವಲ್ಲಾ, ಕೇವಲ 
೬೪ ಮಾತ್ರ ಸಿಕ್ಕವಲ್ಲಾ ಎಂದು ವ್ಯಸನ ಪಡುತ್ತಾ ಕ್ರಿಯಾಪ್ರಕೃತಿಜೇಷ್ಟಾನಿಮಿತ್ತವಾಗಿ 
೬೪ ಸವಾಡಗಳನ್ನೂ, ಭಾವಪ್ರಕೃತಿಚೇಷ್ಟಾನಿಮಿತ್ತವಾಗಿ ೨೪ ಪವಾಡಗಳನ್ನೂ ಮಾಡಿರು 
ನರು. ಆದ್ದರಿಂದ ಬಸವಣ್ಣನವರ ಚರಿತ್ರೆಯು ೮೮ ಪವಾಡಗಳಿಂದ ಸೂಡಿದ್ದಾಗಿರು 
ತ್ತದೆಂದು ಸ್ಪಷ್ಟವಾಗಿ ಹೇಳಿರುತ್ತಾನೆ. ಬಸವಣ್ಣನವರ ಮೇಲಿನ ಎರಡೂ ವಚನಗಳಿಗೆ 
ಸರಿಯಾಗಿ. ಶಿಂಗಿರಾಜನ ಹೇಳಿಕೆಯು ಇರುತ್ತದೆ. ಎಂಭತ್ತೆಂಟು ಪವಾಡಗಳನ್ನು 
ಮಾಡಿದ ನನ್ನ ಭಕ್ತಿಯು ವ್ಯರ್ಥವಾಗಿ ಹೋಯಿತು. ಯಾಕೆಂದರೆ « ತನುವಿನೊಳಗೆ 
ಮನ ಶಿಲುಕಿರುವದಿಲ್ಲ, ಮನದೊಳಗೆ ತನು ಶಿಲುಕೆರುವದಿಲ್ಲ, ತನು ಅಲ್ಲಮನಲ್ಲಿ ಮನ 
ಚನ್ನಬಸವಣ್ಣ ನಲ್ಲಿ ಶಿಲುಕಿತ್ತು ದೇವರದೇವನಾದ ಕೂಡಲಸಂಗಮದೇವಾ ನಾನು ಹೇಗೆ 
ನೆನೆನೆನಯ್ಯಾ?'' ಎಂದು ಸಂಗಮನಾಥದೇವನಿಗೆ ಶರಣುಹೊಕ್ಕಿರುತ್ತಾನೆ. 

ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮಪ್ರಭು ಇವರುಗಳು ವೀರಶೈವರ ತ್ರಿಮೂರ್ತಿ 
ಗಳಾಗಿರುತ್ತಾರೆ. ಇವರು ಪರಸ್ಪರ ಹೇಗೆ ನಡೆದುಕೊಂಡಿರುತ್ತಾರೆಂಬುವದು ಬಹಳ 
ವಿಲಕ್ಷಣವಾದ ರೀತಿಯಾಗಿರುತ್ತದೆ. ಇವರಲ್ಲಿ ಯಾರು ಹೆಚ್ಚಿನವರೋ ಅಥವಾ ಯಾರು 
ಕಡಿಮೆಯವರೋ ಹೇಳಲಿಕ್ಕೆ ಬರುವಂತಿರುವದಿಲ್ಲ. ಒಂದು ಸಂದರ್ಭದಲ್ಲಿ ಬಸವಣ್ಣ 
ನವರು ಅವರಿಬ್ಬರ ಮೇಲ್ಮೆಯನ್ನು ಕೊಂಡಾಡಿರುತ್ತಾರೆ; ಮತ್ತೊಂದು ಸಮಯದಲ್ಲಿ 
ಅವರಿಬ್ಬರೂ ಬಸವಣ್ಣನವರಿಂದಲೇ ನಾವು ಮುಕ್ತರೆಂದುಸುರಿದ್ದಾರೆ. ಈ ತ್ರಿಮೂರ್ತಿಗಳ 
ನಡೆನುಡಿಗಳು ಲೋಕವಿಲಕ್ಷಣವಾಗಿಯೂ, ಲೋಕದ ಜನರಿಗೆ ಮಾರ್ಗದರ್ಶಕವಾದವು 
ಗಳಾಗಿಯೂ ಇರುತ್ತವೆ. ಅವರು ಒಬ್ಬರಿಗೊಬ್ಬರು ಹೇಗೆ ಗೌರವಾದರಗಳನ್ನು ಕೊಡು 
ತ್ರಿದ್ದರೆಂಬುವದು ಶೂನ್ಯಸಂಪಾದನೆಯಿಂದ ಚೆನ್ನಾಗಿ ವ್ಯಕ್ತವಾಗುತ್ತದೆ. 

ಕ ಇಂತಹ ಅಮಾನುಷ ಕೃತ್ಯಗಳನ್ನೆಸಗಿದ ಬಸವಣ್ಣನವರು ಅದು ತಮ್ಮ ಲೀಲಾ 
ವಿನೋದನೆಂದು ಅದರ ಭಾರವನ್ನೆಲ್ಲ ಪ್ರಭುದೇನರಿಗೆ ಅರ್ಪಿಸಿರುತ್ತಾರೆ. ಇದಕ್ಕೆಲ್ಲ 
ತಮ್ಮನುಗ್ರಹವೇ ಕಾರಣ. ನಾನು ಅದಕ್ಕೆ ಕಾರಣನಲ್ಲವೆಂಬುವದೇ ಬಸವಣ್ಣನವರ 
ವಾಣಿಯ ಮಧಿತಾರ್ಥವಾಗಿರುತ್ತದೆ. ಬಸವಣ್ಣನವರ ಪವಾಡಗಳ ವರ್ಣನೆಯು 
ಒಂದಿಲ್ಲೊಂದು ರೀತಿಯಿಂದ ವೀರಶೈವ ಪುರಾಣಾದಿಗಳಲ್ಲಿ ವಿಶೇಷವಾಗಿ ಬರುತ್ತದೆ. 
ಅವುಗಳನ್ನೆಲ್ಲ ಇಲ್ಲಿ ಹೇಳುವ ಉದ್ದೇಶವಿರುವದಿಲ್ಲ; ಕೆಲವುಗಳನ್ನು ಮಾತ್ರ ಇಲ್ಲಿ 
ಮಾದರಿಗಾಗಿ ಶೋರಿಸಿರುತ್ತೇವೆ. 

ಪವಾಡಗಳ ವಿಷಯದಲ್ಲಿ ಜನಸಾಮಾನ್ಯರಲ್ಲಿ ಅತಿಶಯವಾದ ಭಕ್ತಿಯಿರುತ್ತದೆ. 
ಅಂತಹ ಜನಗಳಿಗೆ ಪವಾಡಗಳ ಮರ್ಮವು ಗೊತ್ತಾಗಬೇಕಾಗುತ್ತದೆ. 

(೧) ಬಸವಣ್ಣನವರು ಕಲ್ಯಾಣಪಟ್ಟಣವನ್ನು ಬಿಟ್ಟು ಕಪ್ಪಡಿಯ ಸಂಗಮನಾಥ 
ನಲ್ಲಿಗೆ ಬರುವಾಗ್ಗೆ ಒಂದು ಮಹತ್ವದ ಘಟನೆಯು ನಡೆಯಿತು. ಶ್ರೀ ಮಲ್ಲಿಕಾರ್ಜುನ 
ಪಂಡಿತಾರಾಧ್ಯರ ಶಿಷ್ಯರಾದ ದೇವಣ್ಣನವರು ಪ್ರತಿನಿತ್ಯದಲ್ಲಿಯೂ ತಮ್ಮ 
ಲಿಂಗಕ್ಕೆ ತಮ್ಮ ಎರಡೂ ಕಣ್ಣುಗಳನ್ಸರ್ನಿಸಿ ಭಕ್ತಿಯಿಂದ ಪೂಜಿಸುವದಕ್ಟೋಸ್ಟರ 


ಬಸವಣ್ಣ ನವರೂ ಪವಾಡಗಳೂ -: ಅಲ್ಲಿ 


ಶ್ರೀ ಮಲ್ಲಿಕಾರ್ಜುನಸ್ವಾಮಿಯಿಂದ ಊರ್ಧ್ವನೇತ್ರವನ್ನು ಸಡೆದುಕೊಂಡು ನಿತ್ಯನೇಮ 
ಶಿವಲಿಂಗಪೂಜೆಗೆ ತಮ್ಮ ಎರಡೂ ಕಣ್ಣುಗಳನ್ನು ಅರ್ಪಿಸುತ್ತಿದ್ದರು. ಮತ್ತು ತಮ್ಮ 
ಕಣ್ಣುಗಳನ್ನು ಪಡೆದುಕೊಂಡು ಮೆರೆಯುತ್ತಿ ದ್ದ ರು. ಇಂತಹ 'ಡೇವಣ್ಣ ನವರಿಗೆ ಗುರು 
ವಾಗಿರುವ ಮಲ್ಲಿಕಾರ್ಜುನ ಪಂಡಿತಾರಾ ಧ್ಯ ರು ತೆಲುಗಿನಲ್ಲಿ ದೊಡ್ಡ ಸಂಡಿತರಾಗಿದ್ದ ರು. 
ಅವರು ತೆಲುಗು ಭಾಷೆಯ ೪೦ ಗ pees | ರಚಿಸಿ ಆಂಧ್ರ ಮಾಜ ಒಯಕ್ಕೆ ಆಧಾರ 
ಪುರುಷರೂ ಆಗಿರುತ್ತಾರೆ. ತೆಲುಗಿನ ನಲ್ಲಿ ಪರಶಿವನ ಸ್ತೋತ್ರಗಳನ್ನು ಮಾಡಿರುತ್ತಾರೆ. 
ಆಗ ಜನಗಳು ಶ್ರೀ ಸಂಡಿತಾರಾಧ್ಯರು ಕನ್ನಡ ಭಾಷೆಯಲ್ಲಿ ಸ್ತೋತ್ರಗಳನ್ನು ಮಾಡಿದ್ದರೆ. 
ಬಹಳ ಚೆನ್ನಾಗಿ ಆಗುತ್ತಿತ್ತೆಂದು ಮಾತನಾಡುತ್ತಿದ್ದರು. ಆದರೆ ಇವರಿಗೆ ಕನ್ನಡದಲ್ಲಿ 
ಬರೆಯುವ ಪಾಂಡಿತ್ಯನಿರಲಿಕ್ಸಿಲ್ಲವೆಂತಲೂ ಅನ್ನುತ್ತಿದ್ದರು. 

ಆದರೆ ಇಷ್ಟರಲ್ಲಿಯೇ ಕಲ್ಯಾಣಪಟ್ಟಿ ಣದೊಳಗೆ ಬಸವಣ್ಣನವರು ನಿರೂಪಿಸಿದ 
ಕನ್ನಡ ವಚನಗಳನ್ನು ನಿತ್ಯದಲ್ಲಿಯೂ ಸಂಡಿತಾರಾಧ್ಯರು ಕೇಳಿ ಕೇಳಿ ಅತಿ ಭಕ್ತಿಯನ್ನು 
ತಾಳಿ ಆ ಬಸವಣ್ಣನವರ ವಚನಗಳನ್ನು ಕೇಳಿದ ಮಾತ್ರದಿಂದಲೇ ಅವರಿಗೆ ಕನ್ನಡ 
ಭಾಷೆಯು ಬಂದಿತು. ಆಗ ಪಂಡಿತಾರಾಧ್ಯರು ಕನ್ನಡ ಭಾಷೆಯಲ್ಲಿ ಶಿವಾಧಿಕ್ಯವನ್ನು 
ರಚಿಸಿದರು. ಅದನ್ನು ಒಂದು ಓಲೆಯಲ್ಲಿ ಬರೆದು, ಆ ಓಲೆಯನ್ನು ವಿಭೂತಿಯ ಕರಡಿಗೆ 
ಯಲ್ಲಿಟ್ಟು, ಆ ಕರಡಿಗೆಯನ್ನು ಒಬ್ಬ ಶಿವಶರಣನ ಕೈಯಲ್ಲಿ ಕೊಟ್ಟು, "ಅಯ್ಯಾ 
ಶರಣನೇ, ಶ್ರೀ ಬಸವೇಶ್ವರರಿಗೆ ನನ್ನ ಶರಣಾರ್ಥಿಯನ್ನು ಹೇಳಿ ಈ ಓಲೆಯನ್ನು 
ಮುಟ್ಟಿ ಸಬೇಕು' ಎಂದು ಹೇಳಿದರು. ಅದನ್ನು ಆ ಶರಣನು ತಂದು ಬಸವೇಶ್ವರರಿಗೆ 
ಕೊಡಲು, ಅವರು ಅದನ್ನು ಓದಿನೋಡಿ, ಶರಣು ಶರಣೆಂದು ಅದೇ ಕರಡಿಗೆಯಲ್ಲಿ 
ತಾವು ಅಚ್ಚಗನ್ನಡನುಡಿಯಲ್ಲಿ ಬರೆದಿರ್ದ ಪಂಡಿತರ ಸ್ತೋತ್ರವನ್ನು ಇರಿಸಿ, ಆ ಪೆಟ್ಟಿಗೆ 
ತುಂಬ ಭಸ್ಮವನ್ನಿರಿಸಿ ಪುನಃ ಕಳುಹಿಸಿಕೊಟ್ಟರು. ಆಗ ಸಂಡಿತಾರಾಧ್ಯರು ಆ ಶರಣನು 
ತಂದ ನಿಭೂತಿಯ ಕರಡಿಗೆಯನ್ನು ಬಿಚ್ಚಿ ಒಳಗಿರುವ ಭಸ್ಮವನ್ನು ಹಣೆಗೆ ಧರಿಸಿಕೊಂಡು 
ಮತ್ತೆ ಮತ್ತೆ ಬಸವ ನಾಮವ ಸ್ಮರಿಸುತ್ತ ತಮ್ಮ ನಾಲಿಗೆಗೆ ಬಸನ ನಾಮವನ್ನೇ 
ಕಸಾಯನವನ್ನಾಗಿ ಮಾಡಿಕೊಂಡು ಆ ಸೆಟ್ಟಿಗೆಯಲ್ಲಿರುವ ಓಲೆಯನ್ನು ನೋಡಿದ 
ಕೂಡಲೇ ಕನ್ನಡದಲ್ಲಿ ಪಾಂಡಿತ್ಯವು ಬಂದಿತು. : ಆಗ ಶ್ರೀ ತೂತ್‌ ನ ಶಿವನ 
ಪಾವನ ಸ ಸರೂಪರಾದ ಬಸವಣ್ಣ ಗ ಸಃ ಸತಿಯನ್ನು ಅಚ ತಗನ್ನ್ನ ಡದಲ್ಲಿಯೂ, ಸಂಸ್ಕೃತ 
ದಲ್ಲಿಯೂ ಳೆದ ಆ ಬಸ ಸವತತ್ವ ವನ್ನು ನ fe ಸಂಡಿತಕಿ ಶ್ರೇಷ್ಠರಾದ 
ಪಂಡಿತಾರಾಧ್ಯ ರಿಂದ ಹೊಗಳಿಸಿಕೊಳ್ಳ ಬಸವೇಶ್ವರನೇ ಧನ್ಯನು. ಶ್ರೀ ಬಸವಣ್ಣ 
ನವರ ಕೃ ನನ್ಯ ಷ್ಟಿ ಮಾತ್ರದಿಂದ ಕನ್ನ, ದ Sy ಪಾಂಡಿತ್ಯ ಪಡೆದ ಪಂಡಿತಾರಾಧ್ಯ ಕೇ 
ಧನ್ಯ ಕೆಂಡು KA ನಡತ "ದ ರು. ಕುರುಬನಾದ ಕಾಳಿದಾಸರಿಗೆ ನಂಜು 
ಅಶೀರ್ಚವಾಡ ಕೂಡಲೇ ಕವಿಶ್ರೇಷ್ಠ ನಾಗಿ ಜಗತ್ತಿ ನಲ್ಲಿ ಗೌರವ ಸಡೆದ ಇತಿಹಾಸ 
ವನ್ನು ನಾವು ಓದುತಿ 3 ರುವುದಿಲ್ಲವೇ? | 

(೨) ಚರರೂಪಥಿಂದ ಬಂದ ಶಿಶುವನ್ನು ಸ ಮಾಡಿಕೊಂಡ ಪವಾಡ 
ಲೋಕದಲ್ಲಿ ಭಕ್ತಿಯ ಮೇಲ್ಮೆಯಿಂದ ಮೆರೆಯುತ್ತಿದ್ದ ಬಸವಣ್ಣನವರನ್ನು ಪರೀಕ್ಷಿಸ 
ಬೇಕೆಂದು ಶಿವನೇ ಜಂಗಮನ ರೂಪ ತಾಳಿ, ಬಸವನು ಬೇಡಿದ ಜಂಗಮರಿಗೆ ಬೇಡಿದ 
ಪದಾರ್ಥಗಳನ್ನು ಹೇಗೆ ಕೊಡುತ್ತಾನೋ ನೋಡೋಣವೆಂದು ಬಸವಣ್ಣನವರ ಮುಂದೆ 


ಅಭ ಬಸವತತ್ವ ರತ್ನಾಕರ 


ತ್ತ, ಕುಲುಕುಲು ನಗುತ್ತ, "ಎಲೈ 
ಬಸವನೇ, ಜಂಗಮನು ಜೇಡಿದ ಪದಾರ್ಥವನ್ನು ನೀನು ಕೊಡುತ್ತೀಯೆಂದು ಲೋಕ 
ದಲ್ಲೆಲ್ಲ ನಾರ್ತೆಯಿದೆ. .ನಾನು ಈಗ ಒಂದು ಪದಾರ್ಥವನ್ನು ಬೇಡುತ್ತೇನೆ ಕೊಡು 
ತ್ರೀಯಾ?' ಎಂದೆನಲು, "ಗುರುವೇ ಆಗಲಿ, ಅಪ್ಪಣೆಯಾಗಬೇಕು' ಎನಲು, 
"ಪೂರ್ವದ ಮಹನೀಯರು ದಾಸೋಹವನ್ನು ಮಾಡಿ ಮುಕ್ತರಾಗಿದ್ದಾರೆ. ನೀನು 
ಅವರಂತೆ ನಡೆಯದೆ ಅನೇಕ ಪ್ರಕಾರವಾಗಿ ನಡೆಯುವದರಿಂದ ನೀನು ಮಾಡುವ 
ದಾಸೋಹ ಭೇದವಾಗಿ ನಿನ್ನ ಮನಸ್ಸು ಹಳೆಯದಾಯಿತು. ನಿನ್ನ ತನು ನಿನ್ನ ಧನ 


ಬಂದು ಕುಳಿತುಕೊಂಡು, ಹೊಗಳುತ್ತ, ಹಿಗ್ಗುತ್ತ 


ಹಳೆಯವಾದವು. ಅದ್ದರಿಂದ ಅದು ನನಗೆ ಬೇಕಾಗಿಲ್ಲ. ನಾನು ಬೇಡುವ ವಸ್ತುವನ್ನು 


ಇದುವರೆಗೂ ಯಾರೂ ಬೇಡಿಲ್ಲ. ಆದ್ದ ರಿಂದ ಇದನ್ನು ಕೊಟ್ಟು ನನ್ನನ್ನು ಸಂತೋಷ 
ಪಡಿಸು. ಈಗ” ನನಗೆ ಬೇಕಾದದ್ದು. ಹಣೆಯಗಣ್ಣು.. ಅದನ್ನು ಜಾಗ್ರ ರ್ಯಾ” 
ಕೊಡಬೇಕು? ಎನಲು, ಬಸವಣ ಇ ನವರು ಆ ಜಂಗಮಮೂರ್ತಿಯ ಹಣೆಯನ್ನು 

ದೃಷ್ಟಿಯಿಂದ ನೋಡಿ ನಗುತ್ತ, "ನಿನಗೆ ಈ ಮೊದಲು ಹಣೆಯಗಣ್ಣು ಇದ್ದು ೧ 
ನನ್ನನ್ನು ಬೇಡುತ್ತಿ” ಎಂದು ನಮಸ್ಕರಿಸುತ್ತ ಒಂದು ಕನ್ನಡಿಯನ್ನು. ಆ ಜಂಗಮನ 


ಕೈಯಲ್ಲಿ ಕೊಟ್ಟು ನೋಡಿಕೊಳ್ಳ ಲು ಹೇಳಿದನು. ಜ್ಯೋತಿರ್ಮಯ ಸ್ವರೂಪದಿಂದ a 


ಹೊಳೆಯುತ್ತಿ ಕುಷಿ ತನ್ನ ಹಣೆಗಣ್ಣ ನ್ನು ನೋಡಿ ನಾಚಿಕೆಯಿಂದ ತಲೆಯನ್ನು ಬಗ್ಗಿಸಿ 
ಕೊಂಡು ನಿಂತನು. ಆಗ ಬಸವಣ್ಣ ನವರು ಮುಗುಳುನಗೆ ನಗುತ್ತ ನಿಂತರು. 
ಜಂಗಮನು ಹೊರಗೆ ಹೊರಡಲು ಸಿದ ನಾದಾಗ ಶ್ರೀ ಬಸವಣ್ಣನವರು ನಮಸ್ಕರಿಸಿ 
ಈ ಕೆಳಗಿನ ವಚನವನ್ನು ಹೇಳಿದರು-- 


"ಒಂದೆ ಸಂದ ಭಕ್ತರಂತೆ ಆನೊಂದೊಂದ ಬೇಡಿ ಕಾಡುವವನಲ್ಲ. 
ಹಿಂದೆ ಬೆನ್ನಲಿ ಬಂದು ಬಳಲದೆ ಇನ್ನೊಂದ ಮ hel 
ಆಶಾಪಾಶವೆನ್ಸ ಉಳ್ಳೊ ಡೆ AN ನಿನ್ನಾಣೆ 


ಶ್ರೀ ಬಸವಣ್ಣ ನವರು... 


"4 ಡದಿರು ಓಡದಿರು ನಿನ್ನ ನಾ ಬೇಡುವನಲ್ಲ, ಶಿವನೇ ನೋಡುವೆ 
ಕಣ್ಣತುಂಬಿ ಆಡಿಪಾಡಿ ನಲಿದಾಡುವೆ, ಬೇಡೆನ್ನ ಕೂಡ ಮಾತಾಡಲಾಗದೇ 
ಎಲೋ ಶಿವೆ ಕೂಡಲಸಂಗಮದೇವಾ, ನೀನಾಡಿಸುವ ಬೊಂಬೆ ನಾನು.'' 

ಇವನು ಪ್ರತ್ಯಕ್ಷ ಶಿವನೇ ಇರುತ್ತಾನೆಂದು ತಿಳಿದ ಬಸ ಸವಣ್ಣ ನವರು ಎಲೌ ಸಂಗನೇ, 
ನನಗೆ ಯಾವ ತರಹದ ಆಶೆಯೂ ಇರುವದಿಲ್ಲ. ನಾನು ನಿನ್ನನ್ನು ಹಿಂದಿನ ಭಕ್ತರಂತೆ 
ಏನೂ ಬೇಡುವದಿಲ್ಲ. ನೀನು ಅಂಜಿಕೊಂಡು ಹೋಗಬೇಡ, ನಿಲ್ಲು. ಆದರೆ ನಾನು 
ನಿನ್ನನ್ನು ಕಣ್ಣು ತುಂಬ ನೋಡುತ್ತೇನೆ. ನೀನು ಆಡಿಸುವ ಗೊಂಬೆಯಾಗಿದ್ದೇನೆ ನಾನು 
ಎಂದು ಬಸವಣ್ಣನವರು ಹೇಳಲು, ಆ ಜಂಗಮಮೂರ್ತಿಯು ಬಯಲಾಗಿಬಿಟ್ಟನು. 
ಆಗ ಬಸ ವತ್ಸಾ ನವರು ನಗುತ್ತ-- 


"" ಕೊಂಡದ್ದಿಲ್ಲ ಕೊಟ್ಟಿದ್ದಿಲ್ಲ, ಲಗ್ಗ ವಿಲ್ಲ ವಿಲಗ್ಗ ವಿಲ್ಲ, ನಮಗೆಯೂ 
ನಿಮಗೆಯೂ ಸೊಮ್ಮು ಸಂಬಂಧವಿಲ್ಲ, ನಮಗೆಯೂ ನಿಮಗೆಯೂ ಭೇದ 
ಭಾವಗಳಿಲ್ಲ ಕೂಡಲಸಂಗಮದೇವಾ ಇರು ಇರದೆ ಮಾಣು.” 


 ಬಸವಣ್ಣನವರೂ ಪವಾಡಗಳೂ ೪೪೫ 


ಅಂದರೆ, ಆ ಜಂಗಮಮೂರ್ತಿ ಬಯಲಾದ ಕಾಲದಲ್ಲಿ ನಮಗೂ ನಿಮಗೂ ಕೊಡತಕ್ಕ 
ವ್ಯವಹಾರವಿಲ್ಲ ಮತ್ತು ಯಾವ ತರಹದ ಸಂಬಂಧವಿಲ್ಲ, ಭೇದಭಾವವೂ ಇಲ್ಲ. 
ಬೇಕಾದರೆ ಇರು, ಇಲ್ಲದಿದ್ದರೆ ಬಿಡು ಎಂದು ಬಸವಣ್ಣನವರು ಹೇಳಲು, ಅಲ್ಲಿದ್ದ 
ಜನಗಳೆಲ್ಲ ಬಯಲಾದವನು ಪರಶಿವಮೂರ್ತಿಯಲ್ಲದೆ ಬೇರೆ ಅಲ್ಲವೆಂದು ಮಾತನಾಡುತ್ತ. 
ಸ ಬಸವಣ್ಣನು ಶಿವನಿಗಿಂತ ಭಿನ್ನನಲ್ಲವೆಂದು ಆಶ್ಚರ್ಯಚಕಿತರಾದರು. ದೊಡ್ಡವರ 
ಲೀಲೆಯು ಯಾರಿಗೆ ತಾನೇ ತಿಳಿಯುವದೆಂದು ಎಲ್ಲರೂ ಅನ್ನುತ್ತ ನಡೆದರು. 


(೩) ಏಕಲಿಂಗ ನಿಷ್ಠಾ ಸನಾಡ--ಬಸವಣ್ಣನವರ ಲಿಂಗನಿಷ್ಕೆಯು ಅತ್ಯಗಾಧ 
ವಾದುದು. ಅದರ 'ಪ್ರಚಾರಕ್ಕಾಗಿಯೇ ಭೂಲೋಕದಲ್ಲಿ ಅವತರಿಸಿದರು. ನೀರಿನ 
ಆನಿಯ ಮರೆಯಲ್ಲಿ ಅಡಗಿರುವ ಜಲದಂತೆ, ಮೇಘಗಳ ಗುಂಪಿನ ಮರೆಯಲ್ಲಿ ಅಡಗಿದ 
ಬಿಸಿಲಿನಂತೆ, ಚಂದ್ರನಲ್ಲಿ ಅಡಗಿರುವ ಅನ್ಭುತಕಲೆಯಂತೆ, ಜೀವರುಗಳಲ್ಲಿ ಅಡಗಿರುವ 
ಆತ್ಮನಂತೆ, ರಾತ್ರಿಯಲ್ಲಿ ಅಡಗಿರುವ ಸೂರ್ಯನಂತೆ, ನಿಷ್ಕಲ ತತ್ವದಲ್ಲಿ ಅಡಗಿರುವ 
ಸಕಲ ತತ್ವದಂತೆ, ಸಕಲ ತತ್ವದಲ್ಲಿ ಅಡಗಿರುವ ನಿಷ್ಕಲ ತತ್ವದಂತೆ ಪರಶಿವನು 
ಬಸವೇಶ್ವರನಲ್ಲಿ ಏಕಲಿಂಗ ನಿಷ್ಕಾಭಾವನೆಯು ಬೆಡಗುಗೊಂಡು ಅಡಗಿ ಶೋಭಿಸಲು 
ಒಂದು ದಿನ ಗೋಪಾಲಕರೆಲ್ಲರೂ ಆಕಳುಗಳನ್ನು ಅರಣ್ಯಕೃಟ್ಟಕೊಂಡು ಹೋಗಿ. ಮೇಯಿ 
ಸುತ್ತಿರಲು, ಆಗ ೧೦೧ ಜನ ಕಳ್ಳ ರಿಗೆ ಈ ದಿನ ಬಸವೇಶ್ವ ರನ ಅರಮನೆಯ ಆಕಳು 
ಗಳನ್ನು ಕದ್ದು ಕೊಂಡು ಸತುತ ಬುದ್ದಿ ಯನ್ನು ಂಟುಮಾಡಿದನು. ಆಗ 
ಕಳ್ಳರು ಅರಣ್ಯೆ ಬಂದು ಗೋಪಾಲಕರನ್ನು ಆಡು ಆಕಳುಗಳನ್ನು ಅಟ್ಟಿ ಕೊಂಡು 
ಕಮ್ಮೆ ಬಿಡಾರಕ್ಕೆ ಹೋದರು. ಗೋಪಾಲಕರು ಮನೆಗೆ ಬಂದು ನಡೆದ ಸಂಗತಿಗಳನೆಲ್ಲ 
ಬಸವಣ್ಣ ತವರಿಗೆ" ಹೇಳಲು, "ಸಂಗನೇ ಕೊಟ್ಟಿದ್ದ, ಸಂಗನೇ ಒಯ್ದಿರುತ್ತಾನೆ. ಕರು 
ಗಳನ್ನು ಕೂಡ ಸಂಗನಿಗೆ ಅರ್ಥಿಸಿರಿ' ಎಂದು ಹೇಳುತ್ತಾ-- 


"ಆಕಳ ಕಳ್ಳರು ಕೊಂಡೊಯ್ದರೆನ್ನದಿರಿಂಭೋ ನಿಮ್ಮ ಧರ್ಮ, 

ಬೊಬ್ಬಿ ಡಿರಿಂಭೋ ನಿಮ್ಮ ಧರ್ಮ, ಆರಡರದಿರಿಂಭೋ ನಿಮ್ಮ ಧರ್ಮ, 

ಅಲ್ಲಿ ಉಂಬರೆ ಸಂಗ, ಇಲ್ಲಿ ಉಂಬರೆ ಸಂಗ, ಕೂಡಲಸಂಗಮನೇಕೋ 

ಭಾವ ಕಾಣಿರೋ?” 
ಎಂದು ವಚನವನ್ನು ಹಾಡುತ್ತ, "ಎಲೈ ಗೋಪಾಲಕರುಗಳಿರಾ, ಪರಶಿವನು ವಿಶ್ವತೋ 
ಮುಖನು; ಆದುದರಿಂದ ಶಿವನೇ ಪ್ರೀತಿಯಿಂದ ಕೊಂಡನೆಂಬ ನಿಜಭಾವನಿರಬೇಕಲ್ಲದೆ 
ಭಿನ್ನ ಸ್ವಭಾವನಿರಬ್ದಾರದು ಮತ್ತು ಶಿವನೇ ಜಗತ್ಸರೂಸನಾಗಿರುವದರಿಂದ ಅವರನ್ನೆಲ್ಲ 
ಸಂಗಮದೇವರೆಂದು ಹೇಳಬೇಕಲ್ಲದೆ ಅನ್ಯ ಥಾ ಭಾನಿಸಬಾರದು. ನಿಶ್ವನಾಥನಾದ 
ಶಿವನು ಕೆಲವರಿಗೆ ನಾಥನು, ಕೆಲವರಿಗೆ ಅತತ) ಆದುದರಿಂದ ನೀವೆಲ್ಲರೂ ಈಗ 
_ ಕರುಗಳನ್ನು ಅಟ್ಟಕೊಂಡು ಆಕಳುಗಳು. ಹೋದ ಮಾರ್ಗದಲ್ಲಿ ಬಿಟ್ಟುಬರಬೇಕು' 
ಎಂದು ಹೇಳುವಷ್ಟರಲ್ಲಿ ಆ ಕಳ್ಳ ರು ಹಸುಗಳನ್ನು ಅಟ್ಟಕೊಂಡು ಹೋಗಿ ತಮ್ಮ ತನ್ಮು 
ಬಿಡಾರಗಳಲ್ಲಿ ಕಟ್ಟ ಹುಲ್ಲು ನೀರುಗಳನ್ನಿಟ್ಟಿ ದ್ದರೂ ಅವುಗಳು ಹುಲ್ಲನ್ನು ತಿನ್ನದೆ 
ನೀರನ್ನು ಕುಡಿಯದೆ ನಿಶ್ಚ ಲವಾಗಿ ನಿಂತುಕೊಂಡುಬಿಟ್ಟಿ ದ್ದವು. ಹೀಗೆ We ಆಕಳು 
ಗಳನ್ನು ನೋಡಿ ಕಳ್ಳ ಗ್‌ ಬಹಳ ಆಶ್ಚ ರ್ಯವಾಯಿತು. 


೪೪೬ ಬಸನತತ್ತ ರತ್ನಾಕರ 


ಆಗ ಕಳ್ಳರು ಬಹಳ ಭಯಭ್ರಾಂತರಾಗಿ ಅವುಗಳನ್ನು ಪುನಃ ಅಟ್ಟಿಕೊಂಡು 
ಬರುತ್ತಿದ್ದರು. ಕರುಗಳು ತಮ್ಮ ತಾಯಂದಿರನ್ನು ನೋಡಿ ಅಂಬಾ ಎಂದು ಕೂಗಿದವು. 
ರ ಬಸವಣ್ಣ ನವರು ಹೇಳಿದ ಸಮಾಚಾರವನ್ನೆಲ್ಲಾ ಕಳ್ಳರಿಗೆ ತಿಳಿಸಿದರು. 
ಆಗ ಕಳ್ಳ ರು ವ್ಯಸ ಸನಪಡುತ್ತಾ, ಶಿವ ಶಿವ ಎನ್ನುತ್ತ, ಹಸುಗಳನ್ನು ಗೋಪಾಲಕರಿಗೆ 
ಒಪ್ಪಿಸಿ, "ತಮ್ಮ ನೀಚತನದ ಕಳ್ಳತನವನ್ನು ಹಳಿಯುತ್ತ ಬಸವೇಶ್ವ ರನ ಹತ್ತಿರ ಬಂದು 
ಅವರ ಪಾದಕಮಲಗಳಿಗೆ ನಮಸ್ಕರಿಸಿ ನಿಂತರು. ಆಗ ಬಸವಣ್ಣ ನವರು ಅವರ 
ಸಶ್ಚಾತ್ತಾನ ಬುದ್ಧಿಗೆ ಸಂತೋಷಸಟ್ಟು ಬೇಡಿದ್ದನ್ನೆಲ್ಲ ಅವರಿಗೆ ಕೊಟ್ಟ ರು. . ಅವರು 
ಅಲ್ಲಿಯೇ ಉಳಿದು ವೀರ ಭಕ್ತಿಯನ್ನು ತೋರಿಸಲು ಅವರಿಗೆ ತಕ್ಕ ಸಂಸ್ಕಾರಗಳನ್ನು 
ಮಾಡಿಸಿ ಅತಿ ಕಾರುಣ್ಯದಿಂದ ಅವರುಗಳನ್ನು ಲಿಂಗಾಂಗಿಗಳನ್ನಾಗಿ ಮಾಡಿದರು. 
ಅವರು ಮುಂದೆ ಸಚ್ಚರಿತ್ರೆಯುಳ್ಳ ವರಾದರು. : ಇದು ಬಸವಣ್ಣ ನವರಂತಹ ಮಹಾ 
ಪುರುಷರ ಮೇಲ್ಮೆಯನ್ನು ತೋರಿಸುತ್ತದೆ. ನೀಚಕೃತ್ಯದಲ್ಲಿರತಕ್ಕ ಪಾಮರ ಜನರನ್ನು 
ಉದ್ಧಾರ ಮಾಡುತ್ತಾ ಅವರ ದುರ್ಗುಣಗಳನ್ನು ಬಿಡಿಸಿ ಸದು ನಣಿಗಳನ್ನಾಗಿ ಮಾಡುವದೇ : 
ದೊಡ್ಡ ವರ ಮಾರ್ಗವಾಗಿರುತ್ತದೆ. ಇದೇ ಹ ನವರ. ನಿತ್ಯದ ಕೃತ್ಯವಾಗಿದ್ದಿ ತು. 
“() ಬರಿಯ ಪೆಟ್ಟಿಗೆಗಳಲ್ಲಿ ಭಂಡಾರವನ್ನು. ತುಂಬಿದ್ದು -್ರೀ ಬಸವಣ್ಣನು 
ಕಲ್ಯಾಣಪಟ್ಟಣದಲ್ಲಿ ಸಾ ೫ 8ಬ 'ಹ ಓನಾಗಿಯೂ, ಪರಶಿವನ ಮೂವತ್ತಾ ರು ತತ್ವ ಗಳಿಗೆ 
ಅಗ್ರಭಾಗದ ಕಲಶನಾಗಿಯೂ, ರವರ ಸಾಕಾರ ನಿರಾಕಾರ ತತ್ವಕ್ಕೆ ಇ. 
i ಬೇಡಿದವರಿಗೆ ಬೇಡಿದ ಪದಾರ್ಥಗಳನ್ನು ಕೊಡತಕ್ಸನನಾಗಿಯೂ 
ಮೆರೆಯುತ್ತಲಿದ್ದನು. ಒಂದು ದಿನ ಬಿಜ್ಜಳ ರಾಜನು, “ಎಲೌ ಬಸವದಂಡಾಧೀಶನೇ, 
ನನ್ನ ರಾಜ್ಯದ ಎಲ್ಲಾ ನೌಕರರಿಗೂ, ಸೇನಾಸಾಗರಕ್ಕೂ ಈ ತಿಂಗಳು ನೀನೇ ವೇತನ 
ವನ್ನು ಕೊಡು' ಎಂದು ಹೇಳಿದನು. ಬಸವೇಶ್ವರನು ಭಂಡಾರದ ಕೀಲಿಯನ್ನು ತೆಗೆದು 
ಲೆಬ್ಬವನ್ನು ಕರಣಿಕರಿಂದ ಮಾಡಿಸುವ ಕಾಲದಲ್ಲಿ ಓರ್ವ ಜಂಗಮನು ಬಂದು, "ನಾನು 
ಹೊತ್ತುಕೊಂಡು ಹೋಗುವಷ್ಟು ಹಣವನ್ನು ಕೊಡಬೇಕು? ಎಂದು ಕೇಳಲು, ಅವನ 
ಇಷ್ಟಪ್ರಕಾರವಾಗಿ ಕೊಡಲು, ಉಳಿದವರೆಲ್ಲರೂ ಪಃ ಸುದ್ದಿ ಯನ್ನು ತಿಳಿದುಕೊಂಡು 
ನಾವೂ ಹೋದರೆ ನಮಗೆ ಹೊರುವಷ್ಟು ದ್ರವ ವು ಸಿಗುತ್ತ Fe ಜ್‌ ಜಂಗಮರು 
ಧಾವಿಸಿ ಬಂದರು. ಭಕಿ ಕ್ರಭೆಂಡಾರಿಗಳಾಗಿದ್ದ ಬಸವೇಶ್ವರರು ಎಲ್ಲರ ಇಷ್ಟ ವನ್ನೂ 
ಪೂರ್ತಿಗೊಳಿಸಿದರು.. ಯಾಕಂದರೆ, ಒಬ್ಬರಿಗೆ ಕೊಟ್ಟು ಉಳಿದನರಿಗೆ ಕೊಡದಿದ್ದರೆ 
ಅಲ್ಲಿ ಭಕ್ತಿಯು ಕೆಡುವುದು. ಅಂದಿನ ದಿನ ಮನನ ಮತ್ತು ಭಂಡಾರವು 
ಬರಿದಾಗುವಂತೆ ದಾನ ಮಾಡಿದರು. ಬರಿಯ ಪೆಟ್ಟಿಗೆಗಳು ಮಾತ್ರ ಉಳಿದುವು. ಅಲ್ಲಿ . 
ಇದನ್ನೆಲ್ಲಾ ನೋಡುತ್ತಿದ್ದ ಚಾಡಿಕೋರರು ಬಿಜ್ಜಳ ಭೂಪಾಲನಲ್ಲಿಗೆ ಹೋಗಿ ಭಂಡಾರ 
ದಲ್ಲಿ ನಡೆದ ಸಮಾಚಾರವನ್ನೆಲ್ಲ ಹೇಳಿದರು. ಆಗ ಬಿಜ್ಜ ನು ಬಸವೇಶ್ವ ರನನ್ನು ಕರೆಯಿಸಿ . 
" ಮಂತ್ರಿ ಗಳಾದ ಬಸವಣ ನವರೇ, ನಮ್ಮ ಜೊಕ್ಕಸವನ್ನೈಲ್ಲ ಲ ಹ ಮಾಡಿಬಿಟ್ಟ ರು 
ನಿರಂತೆ? ನಿಮ್ಮ ಸ್ವಾಧೀನ ಮಾಡಿದ ರಾಜಜೊಕ್ಕಸ ವು ಬರಿದಾಗುವಂತೆ ನಿಮ್ಮ ಜನರಿಗೆ 
ದಾನ ಬ ಯೋಗ್ಯವೇ?' ಎಂದು "ಕೇಳಿದನು. ಆಗ. ಬಸವಣ ನವರು 
ಶಿವನನ್ನು ಸ್ಮರಿಸಿ, "ಆಗಲಿ, ತಮ್ಮ ಲೆಬ್ಬವನ್ನು ನೋಡಿರಿ” ಎಂದು ಹೇಳಿದರು. 
ಮತ್ತು “ ಹಣವಾದರೂ ಪೆಟ್ಟಿಗೆಯಲ್ಲಿಯೇ ಇರುತ್ತದೆ; ತಾವು ನೋಡಬಹುದು” 
ಎಂದು ಹೇಳಿದರು. ಬಿಜ್ಜಳನು ನೋಡಲು ಹಣವೆಲ್ಲಾ ಸರಿಯಾಗಿಯೇ ಇದ್ದಿತು. 


ಬಸವಣ್ಣ ನವರೂ ಪವಾಡಗಳೂ ೪೪೭ 


ಬಿಜ್ಜಳನು ಆಶ್ಚರ್ಯಜಚಕಿತನಾಗಿ ಕೊಂಡೆಯರ ಮಾತುಗಳನ್ನು ಕೇಳುವದರಿಂದ 
ನಾನು ಕೆಟ್ಟಿ ನೆಂದು ಅಂದುಕೊಂಡು ಮರಮರನೆ ಮರುಗಿದನು. ಆಗ ನ್ಯಾಯ 
ಯುಕ್ತರಾದ ಕೆಲವರು ವೈದಿಕರು ಅಲ್ಲಿಯೇ ಇದ್ದರು. ಅವರು, “ಎಲ್ಫೆ ಮಹಾರಾಜನೆ ' 
ಕೇಳು, ಮೊದಲು ಭಾರತದಲ್ಲಿ ಪಾಂಡವರು ಕೌರವರ ಅಸಹ್ಯ ಭಾವನೆಯನ್ನು ಕೇಳಿ 
ತಮ್ಮ ಸುವರ್ಣವೆಲ್ಲವನ್ನೂ ಆ ರಾಜಸೂಯ ಯಾಗದಲ್ಲಿ ಖರ್ಚು ಮಾಡಿದರೂ ಅವರ 
ಹಸ್ತದ ಯಶಸ್ವೀತನದಿಂದ ಅವರವರ ಸುವರ್ಣ ರಾಶಿಯು ಮತ್ತೆ ಮತ್ತೆ ಹೆಚ್ಚು 
ತ್ರಿತ್ತೆಂದು ಹೇಳಿದೆ. ಈ ದಂಡನಾಯಕನಾದ ಬಸವೇಶ್ವ ರನಾದರೋ ದೇವತಾಪುರುಷನೂ, 
ದ್ವಿತೀಯ ಶಂಭುವೂ ಇರುತ್ತಾನೆ. ಮತ್ತು ನಾತಿ ಪರುಷಸಿದ್ದಿಯೂ ಇರುತ್ತದೆ. 
ಹಾಸ ಮಿಯ ಹಸ್ತವು ಸೋಂಕಿದ ಮೇಲೆ ಭಂಡಾರದಲ್ಲಿದ್ದ ಬರಿಯ ಫೆ ಪೆಟ್ಟಿಗೆಗಳು 
ಸೂರ್ವದಂತೆ ಸಪೂರ್ಣವಾಗುವದರಲ್ಲಿ ಆಶ್ಚರ್ಯವೇನೂ ಇರುವದಿಲ್ಲ. ಈ. ಬಸವ 
ಸ್ವಾಮಿಯ ಮಹಿಮೆಗೆ ಇದೇನೂ ದೊಡ್ಡದಲ್ಲ? ಎಂದು ಹೇಳಿದ ಮಾತನ್ನು ಕೇಳಿ ರಾಜನು 
ಆಶ್ಚರ್ಯಚಕಿತನಾಗಿ ತಲೆದೂಗಿಸುತ್ತ , ನಮ್ಮ ಪೂರ್ವದ ಪುಣ್ಯಪ್ರ ಭಾವದಿಂದ ಇಂತಹ 
ಮಹಾನ:ಭಾವನು ಮಂತ್ರಿಯಾಗಿ "ಥೊರಕಿದ್ದಾ ನೆಂದು ಹಿರಿಹಿರಿ ಹಿಗ್ಗು ತ್ತ ಬಸ ಸವಣ್ಣ 
ನವರಿಗೆ ಬಹಳ ಗೌರವವನ್ನು ಮಾಡಿದನು. 


(೫) ಎಡನಿ ಬೀಳುವಾಗ ಗೌಳಿಗಿತ್ತಿಯ ಕೊಡವನ್ನು ತಡೆಹಿಡಿದಿದ್ದು--ಒಂದು 
ದಿನ ಬಿಜ್ಜ ಳನು ಸಭೆಯಲ್ಲಿರುವಾಗ ಬಸವಣ್ಣ ೧ ನವರೇ ಮೊದಲಾದ ಹದಿನೆಂಟು ಮಂದಿ 
ಮಂತ್ರಿ ಗಳೂ ಆ ಸಭೆಯಲ್ಲಿದ್ದರು. ಆ ಕಾಲದಲ್ಲಿ ಭಕ್ತಶಿರೋಮಣಿಗಳಾದ ಬಸವಣ್ಣ 
ಸವರು ಏಕಕಾಲಕ್ಕೆ ತಮ್ಮ ಎರಡೂ ಕೈಗಳನ್ನು ಮೇಲಕ್ಕೆತ್ತಿದರಲ್ಲದೆ "ಎಲೌ ಸ್ತ್ರೀಯಳೇ 
ಬೀಳಬೇಡ ಬೀಳಬೇಡ, ನಿಲ್ಲು ನಿಲ್ಲು' ಎನಲು, ಇದನ್ನು ಕೇಳಿದ ರಾಜನು ಇದೇನು 
ಎಂದನು. ಎಲ್ಫೆ ಮಹಾರಾಜನೇ ನಿಜಸ್ಥಿತಿಯನ್ನು ಹೇಳುತ್ತೇನೆ ಕೇಳಿರಿ. 

 ತ್ರಿಪುರಾಂತಕೇಶ್ವರದ ಪೂರ್ವದಿಕ್ಕಿಗೆ ಕಪಿಲೇಶ್ವರ ಎಂಬುವ ಲಿಂಗವಿರುವದು. 
ಆ ಲಿಂಗಕ್ಕೆ ಓರ್ವ ಯತೀಶ್ವರರು ಒಂದು ಸಾವಿರ ಕೊಡ ಹಾಲಿನ ಅಭಿಷೇಕ ಮಾಡಲು 
ಭಕ್ತಿಯಿಂದ ನಿಶ್ಚಯಿಸಿದ್ದರು. ಅಲ್ಲದೆ ಹಾಲನ್ನು ಒಯ್ಯಬೇಕಾದರೆ ದಾರಿಯು ಬಹಳ 
ಕೆಸರಾಗಿದ್ದಿತು. ಒಬ್ಬ ಗವಳಗಿತ್ತಿಯು ಜಾರಿ ಬೀಳುವಾಗ್ಗೆ ಬಸವಾ, ಬಸವಾ ಎಂದು 
ಹೇಳಿದ ಕಾರಣ ಆ ಹೆಣ್ಣ ಮಗಳು ಬೀಳುವದಕ್ಕಿಂತ Wr ಆಕೆಯನ್ನು 
ಹಿಡಿದೆತ್ತಿದೆನು ಆಕೆಯಾದರೂ ಹಾಗೆಯೇ ನಿಂತಳು?' ಎಂದು ಹೇಳಲು ಎಲ್ಲರೂ 
ಆಶ್ಚ ಕಾ ಮತ್ತು ನಿಜಸಂಗತಿಯನ್ನು ತಿಳಿದುಕೊಂಡು ಬರುವದಕ್ಕೆ 
ಕು ಹೋದರು. ಶ್ರೀ ಬಸವಣ್ಣನವರು ಹೇಳಿದಂತೆ ಎಲ್ಲವೂ ನಿಜವಿದ್ದಿ ತು. | 
ರಾಜನು ಇದನ್ನು ಪರೀಕ್ಷಿಸಬೇಕೆಂದು ಆಕೆಯನ್ನು ಕರೆದು, "ಅಮ್ಮಾ, ನೀನು ಇಲ್ಲಿ 
ಬಸವಾ ಎಂದು ಎಡವಿ ಬೀಳು' ಎನ್ನಲು, ಅವಳು ಹಾಗೆಯೇ ಮಾಡಿದಳು. ಬಸವಾ 
ಬಸವಾ ಎನ್ನಲು ಕೊಡವು ಆಕಾಶದಲ್ಲಿ ಹಾಗೆಯೇ ನಿಂತಿತು ಈ ಸುದ್ದಿಯು 
ಸಟ್ಟಿ ಣದ ತುಂಬ ಮಿಂಚಿನ ವೇಗದಂತೆ ಹಬ್ಬಿತು. ಕೊಂಡೆಯವರಲ್ಲಿ ಹಿರಿಯರಾದ 
ಮಂಚಣ್ಣ ನವರು ದೊರೆಗೆ ಏಕಾಂತದಲ್ಲಿ, ರಾಜರೇ ಆ ಗೊಲ್ಲತಿಯು ಬಸವಣ್ಣನವರ 
ಮನೆಗೆ ಹಾಲು ತರತಕ್ಕ ವಳಿರುವಳು. ಆದ್ದರಿಂದ ತಾವು ತಮ್ಮ ಅರಮನೆಯ ಹೆಣ್ಣು 
ಮಕ್ಕಳಿಂದ ಹೀಗೆ ಮಾಡ ಅವರಿಂದ ಬಸವಾ, ಬಸವಾ ಎನ್ನಿಸಿರಿ. ನಿಮಗೆ ಇದರ 


೪೪ಲ ಬಸವತತ್ವ ರತ್ನಾಕರ 


ನಿಜ ತತ್ವವು ತಿಳಿಯುತ್ತದೆಂದು ಹೇಳಲು, ರಾಜನು ತನ್ನ ಅರಮನೆಗೆ ಹೋಗಿ 
ಮಂಚಣ್ಣನವರು ಹೇಳಿದಂತೆ ಪ್ರಯೋಗ ಮಾಡಿ ನೋಡಿದನು. ಅವರ ಕೊಡಗಳೆಲ್ಲ 
ಹಾಗೆಯೇ ನಿಂತವು. ರಾಜನಿಗೆ ಸೇವಕರು ಬಂದು ಇದನ್ನು ಹೇಳಲು, ರಾಜನು... 
ಬಸವಣ್ಣನವರಿಗೆ, ಅವರವರ ಕೊಡಗಳು ಹಾಗೆಯೇ ನಿಂತುಬಿಟ್ಟಿರುತ್ತವೆ; ಅವರಿಗೆ 
ದೊರೆಯುವಂತೆ ಮಾಡಿರೆಂದು ಬಿನ್ನೈಸಿಕೊಳ್ಳಲು ಬಸವಣ್ಣನವರು ಹಾಗೆಯೇ 
ಮಾಡಿದರು. 

ಬಸವಣ್ಣನವರ ಕೀರ್ತಿವಾರ್ತೆಗಳು ಎಲ್ಲ ಕಡೆಗೂ ಹಬ್ಬಿ ಅವರ -ನಾಮವು 
ಅತ್ಯದ್ಭುತವಾಗಿ ಜನಗಳಲ್ಲಿ ಪ್ರಫುಲ್ಲಿತವಾಯಿತು. ಇಂತಹ ಘಟನೆಗಳು ಸಂಭವಿಸು 
. ವದರಿಂದಲೇ ಲೋಕದಲ್ಲಿ ದೊಡ್ಡ ವರ ಹೆಸರುಗಳು ಅಜರಾಮರವಾಗಿ ಅವರ ಕೀರ್ತಿ 
 ಚಿರಸ್ಮರಣೀಯವಾಗುವದು. ಈ ತರಹದ ಕೃತ್ಯಗಳು ಮಹಾನುಭಾವರಾದವರ ಚರಿತ್ರೆ 
ಗಳಲ್ಲಿ ದೊರೆಯುವುದು ಅನಿವಾರ್ಯವಾಗಿರುತ್ತದೆ. ಹೀಗೆಯೇ ಬಸವಣ್ಣನವರ 
ಪವಿತ್ರಾಚರಣೆಯು ಎಲ್ಲ ಕಡೆಗೂ ಹೆಬ್ಬಿ, ಅವರ ವಾರ್ತೆಗಳು ಜನಸಾಮಾನ್ಯರಿಗೂ 
ಮುಟ್ಟುವಂತಾದುವು. 

(೬) ಸರ್ಪವನ್ನು ಸದಕ ಮಾಡಿದ ಸವಾಡ-ಶ್ರೀ ಬಸವಣ್ಣನವರು ಶಿವಶರಣರ 
ಮಧ್ಯದಲ್ಲಿ ಪ್ರಕಾಶಮಾನರಾಗಿ ಉಲ್ಲಾಸದಿಂದಿರುತ್ತಿದ್ದರು. ಒಂದು ದಿನ ಕೆಲವರು 
ಜಂಗಮರು ಬಸವಣ್ಣನವರ ಹತ್ತಿರ ಹೋಗಿ, ಈ ದಿನ ಸಕಲ ಗಣಕ್ಕೆ ಆನಂದ 
ಮಾಡಬೇಕೆಂದು ಕೇಳಿಕೊಂಡರು. ಬಸವಣ್ಣನವರು ಆಗಲಿ ಎಂದು ಹೇಳಿ, 
ತ್ರಿಪುರಾಂತಕೇಶ್ವರನ ದೇವಾಲಯದ ಹತ್ತಿರ ಗಣಸರ್ವವನ್ನು ಮಾಡಿಸಿದರು. ಅಂದಿನ 
ದಿನ ಕಲ್ಯಾಣಸಟ್ಟಣದಲ್ಲಿರತಕ್ಕ ಶಿವಭಕ್ತ ಸಮುದಾಯವೆಲ್ಲ ಅದರಲ್ಲಿ ಭಾಗವಹಿಸಿದ್ದಿತು. 
ಭೋಜನಾಂತರದಲ್ಲಿ ಉತ್ಸವ ಮಾಡುತ್ತ ವಾದ್ಯ ವೈಭವಗಳೊಡನೆ ಊರೊಳಗೆ ಎಲ್ಲರೂ 
ಹೊರಟರು. ಬಿಜ್ಜಳನು ತನ್ನ ಅರಮನೆಯ ಮಹಡಿಯ ಮೇಲೆ ಕುಳಿತುಕೊಂಡು 
ಇದನ್ನೆಲ್ಲ ನೋಡುತ್ತ, ಇದೇನೆಂದು ಕೇಳಿದನು. ಚಾರರು ಎಲ್ಲಾ ಸುದ್ದಿಗಳನ್ನೂ 
ಹೇಳುತ್ತ, ತಮ್ಮ ದಂಡನಾಯಕರಾದ ಬಸವಣ್ಣನವರು ಲಕ್ಷಗಟ್ಟಲೆ ಜಂಗಮರಿಗೆ 
ಇಂದಿನ ದಿನ ಮೃಷ್ಟಾನ್ನ ಭೋಜನನನ್ನು ಮಾಡಿಸಿದರಲ್ಲದೆ ಬೇಡಿದವರಿಗೆ ಬೇಡಿದ 
ಪದಾರ್ಥಗಳನ್ನು ದಾನ ಮಾಡಿದರು. ಎಲ್ಲಿ ನೋಡಿದರೂ ಶಿವಭಕ್ತರ ಸಂಭ್ರಮವೇ 
ಸಂಭ್ರಮ ಎಂದು ಹೇಳಿದರು. ನಾವು ಬಸವಣ್ಣನವರಿಗೆ ತಿಂಗಳಿಗೆ ಸಾವಿರ ಹೊನ್ನು 
ಗಳನ್ನು ಕೊಡುತ್ತೇವೆ; ನಾವು ಕೊಡುವದು ಒಂದು ದಿನದ ಖರ್ಚಿಗೂ ಆಗುವದಿಲ್ಲ; 
ಇಷ್ಟು ಹಣವನ್ನು ಬಸವಣ್ಣನವರು ಎಲ್ಲಿಂದ ತರುತ್ತಾರೆಂಬುವ ಚಿಂತೆಯು ನಮ್ಮ] ಸ್ತಿ 
ಬಾಧಿಸುತ್ತಲಿದೆ ಎಂದು ಬಿಜ್ಜಳನು ಕೇಳಲು, ಆಗ ಚಾಡಿಕೋರರು, ಸಕಲವೂ ನಿಮ್ಮ 
ದ್ರವ್ಯವಲ್ಲದೆ ಬೇರೆ ಎಲ್ಲಿಂದ ಬರುತ್ತದೆಂದು ಹೇಳಿದರು. ಆಗ ರಾಜನು ನೊಂದುಕೊಂಡು 
ಚಿಂತಾಕ್ರಾಂತನಾದನು. ಅದಕ್ಕೆ ಅನರು, ತಾವು ವ್ಯಸನ ಮಾಡುವಕಾರಣನವಿಲ್ಲ; 
ಬಸವಣ್ಣನವರನ್ನು ಕೆಲವು ದಿನ ಊರನ್ನು ಬಿಡಿಸಿದರಾಯಿತೆಂದು ಸಲಹೆ ಕೊಟ್ಟರು. 

ಮನುಷ್ಯನಿಗೆ ಮುಂದೆ ಕಷ್ಟವು ಬರುವಂತಿದ್ದರೆ ಅವನ ಬುದ್ಧಿಯು ಮಂದ 
ವಾಗುತ್ತದೆ. "ವಿನಾಶಕಾಲೇ ವಿಪರೀತ ಬುದ್ಧಿಃ? ಎಂಬುವ ಹಾಗೆ ಆಗುವದು. 
ಶ್ರೀರಾಮಚಂದ್ರನಿಗೆ ಲೋಕದಲ್ಲಿ ಬಂಗಾರದ ಚಿಗುರೆಗಳೆಲ್ಲಿಯೂ ಇರುವದಿಲ್ಲವೆಂಬುದು 


ಬಸವಣ್ಣನವರೂ ಪವಾಡಗಳೂ ಅರ್ಧ 


ಗೊತ್ತಿದ್ದರೂ ಹೆಂಡತಿಯಾದ ಸೀತೆಯು ಬಂಗಾರದ ಚಿಗುರೆ ಹೋಗುತ್ತಿದೆ, ಅದನ್ನು 
ನನಗೆ ತಂದುಕೊಡಬೇಕೆಂದು ಕೇಳಲು, ಆ ಚಿಗುರೆಯನ್ನು ಬೆನ್ನಟ್ಟಿ ಅನೆಂತ ಕಷ್ಟಗಳಿಗೆ 
. ಗುರಿಯಾಗಲಿಲ್ಲವೇ? ಅದರಂತೆಯೇ ಬಿಜ್ಜಳನ ಬುದ್ದಿಯಾದರೂ ಆಯಿತು. ಆದ್ದರಿಂದ ' 
ಅವರ ಮಾತಿಗೆ ಒಡಂಬಟ್ಟು, ರಾಜಸಭೆಗೆ ಬಸವಣ್ಣನವರನ್ನು ಕರೆಯಿಸಿಕೊಂಡು, 
ನಿನ್ನೆ ತಾವು ನಡೆಸಿದ ಸಂಭ್ರಮದ ಗಣಸರ್ವವನ್ನು ನೋಡಿ ಸರಮಾನಂದ ಸಂಜೋಹ 
ಭರಿತನಾದೆನು,, ನಾವು ಕೊಡುವ ಹಣನು ತಮ್ಮ ಒಂದು ದಿನದ ಖರ್ಚಿಗೂ ಕೂಡ 
ಆಗಲಾರದು. ನೀವು ಇಷ್ಟೊಂದು ಹಣವನ್ನು ಎಲ್ಲಿಂದ ತರುತ್ತೀರಿ ಎಂದು ಪ್ರಶ್ನಿಸಲು 
ಅಯ್ಯಾ ರಾಜನೇ ಕೇಳು, "ಕೊಡುವವನೂ ಸಂಗ್ಕ ಶರಣರ ಮುಖದಿಂದ ತೆಗೆದು 
ಕೊಳ್ಳುವಾತನೂ ಸಂಗ; ಕೊಟ್ಟಿದ್ದನ್ನು ತೆಗೆದುಕೊಂಡು, ಕೇಳಿದುದನ್ನು ಕೊಟ್ಟು 
ಭಕ್ತಿಭಾವದಿಂದ ಭೃತ್ಯತ್ವವನ್ನು ಮಾಡಿಕೊಂಡಿರುತ್ತೇನೆ” ಎಂದು ಬಸವಣ್ಣನವರು 
ಹೇಳಿದರು. | 

ಕೊಡುವಾತ ಸಂಗ, ಕೊಂಬುವಾತ ಸಂಗ, ಮಾಡುವಾತ ಬಸವ ಈ ಮಾತು 
ಒತ್ತಟ್ಟಿಗಿರಲಿ. ಪ್ರತಿ ದಿನ ದುಡ್ಡು ಎಲ್ಲಿಂದ ಬರುತ್ತದೆ? ಇದು ನಮಗೆ ಸಂಶಯ 
ಬರುತ್ತದೆ. ಇದನ್ನು ತಾವು ನಿವಾರಣೆ ಮಾಡಬೇಕೆಂದು ಕೇಳಲು, ನಿಮ್ಮ ಬೊಕ್ಕಸ 
ದಿಂದ ಅದು ಹೇಗೆ ಬರುತ್ತದೆ? ಅಲ್ಲಿ ಅನೇಕ ಕರಣಿಕರಿರುತ್ತಾರೆ.. ಅದರಲ್ಲಿ ಒಂದು 
ಪೈಯನ್ನು ಕೂಡ. ಮುಟ್ಟಲು ಯಾರಿಗೂ ಸಾಧ್ಯವಿರುವುದಿಲ್ಲ. ನಿಮ್ಮ ಸಂಶಯ ವ್ಯರ್ಥ 
ವಾದುದು ಎಂದು ಬಸವಣ್ಣನವರು ಹೇಳಲು, ಅದಕ್ಕೆ ಬಿಜ್ಜಳರಾಜನು ಅದೇನೇ ಇರಲಿ, 
ಇನ್ನುಮೇಲೆ ಭಿಕ್ಷುಕರಾದೀ ಜಂಗಮರ ಸಹವಾಸವು ಸಾಕು. ನಿಶ್ಚಿಂತರಾಗಿ ರಾಜ್ಯ 
ಕಾರಭಾರ ಮಾಡಬೇಕು, ಇಲ್ಲದಿದ್ದರೆ ನಮ್ಮ ಮುದ್ರೆಯುಂಗುರವನ್ನು ನಮಗೆ ಕೊಟ್ಟು 
ಬಿಡಬೇಕೆಂದು ಹೇಳಲು, ಬಸವಣ್ಣನವರು, "4 ಸಂಗಮನಾಥನೇ?' ಎಂದು ಎರಡೂ 
ಕಿವಿಗಳನ್ನು ಮುಚ್ಚಿಕೊಂಡು, ಜಂಗಮ ಸಂಗವನ್ನು ಬಿಡು ಎಂಬುವ ಪಾಪಕರವಾದ 
ಮಾತನ್ನು ಕೇಳುವಂತೆ ಮಾಡಿದಿಯಾ? ಜಂಗಮಲಿಂಗಸಂಗನಿಲ್ಲದ ಸ್ಥಾನವೇ 
ನರಕಾರ್ಣವ. ಜಂಗಮಲಿಂಗ ಸ್ಥಾನವನ್ನು ಬಿಟ್ಟು ತನ್ನ ಶರೀರವನ್ನು ಪೋಷಿಸಿ 
ಕೊಳ್ಳುವದು ಮಹಾ ಪಾಪಕರವಾದುದು ಎಂದು ಹೇಳಿ ಉಂಗುರವನ್ನು ಕೊಟ್ಟು 
ಬಿಟ್ಟರು. 

ಆಗ ಕೊಂಡೆಯನರಕೆಲ್ಲರೂ, ಬಸವಣ್ಣನವರೇ, ಈ ಭಿಕ್ಷುಕರ ಸಹವಾಸವನ್ನು 
ಬಿಟ್ಟು ರಾಜ್ಯದ ಕಾರಭಾರವನ್ನು ಎಂದಿನಂತೆ ನಡೆಯಿಸಿಕೊಂಡು ಹೋಗುವದು ಯೋಗ್ಯ 
ವಾಗಿರುವದಿಲ್ಲವೆ? ಎನಲ್ಕು 

ಕಾಯದ ಕಳವಳಕ್ಕಂಜಿ ಕಾಯಯ್ಯಾ ಎನ್ನೆನು, ಜೀವನೋ 

ಪಾಯಕ್ಕಂಜೆ ಈಯಯ್ಯಾ ಎನ್ನೆನು, "ಯದ್ಭಾವಂ ತದ್ಭವತಿ' ಉರಿ 

ಬರಲಿ, ಸಿರಿ ಬರಲಿ, ಬೇಕುಬೇಡೆನ್ನನಯ್ಯಾ । ಆ ನಿಮ್ಮ ಹಾರೆನು, 

ಮಾನವರ ಬೇಡೆನು, ಆಣೆ ನಿಮ್ಮಾಣೆ ಕೂಡಲಸಂಗಮದೇವಾ.'' 
ಇದೇ ಸಂಗಮನಾಥನ ನಿರೂಪವೆಂದು ತಿಳಿದು, ಬೇಕಾದವರು ಬೇಕಾದಹಾಗೆ ಮಾತ 
ನಾಡಲಿ, ನಾನು ಮಾತ್ರ ನನ್ನ ಪ್ರಾಣವಾದ ಜಂಗಮಲಿಂಗವನ್ನೆಂದಿಗೂ ಬಿಡೆನು. 
ನಮ್ಮೊಡೆಯನಾದ ಸಂಗಮನಾಥಥಿಂದಲೇ ಬೇಕಾದುದನ್ನೆ ಲ್ಲ ನಡೆದುಕೊಂಡು ನಮ್ಮ 

29 


೪೫೦ ಬಸವತತ್ವ ರತ್ನಾಕರ 


ಜಂಗಮದಾಸೋಹವನ್ನು ಮಾಡುವೆನಲ್ಲದೆ ಎಂದಿಗೂ ಬಿಡೆನು ಎಂದು ಹೇಳಿ ಹೊರಟರು. 
ರಾಜದೂತರು ಬಸ ಸವಣ್ಣ ನನರ ಅರಮನೆಗೆ ಕೀಲಿಯನ್ನು ಹಾಕಿದರು. 


ಬಸವಣ್ಣನವರು ಅರಮನೆ ಬಿಟ್ಟು ಹೋಗುವಾಗ 
"" ಧಫ ಧನ ಹೋಯಿತೆಂದಡೆ, ಮನವು ಬೆದರಿಡೊಡೆ, ಚಿತ್ತವು 

ಸಂಶಯ ಪಟ್ಟೊಡೆ, ತನು ತೆರಳಿದೊಡೆ, ಭಾನ ಓಸರಿಸಿದೊಡೆ, ಆಣೆ 

ನಿಮ್ಮಾಣೆ ನಿಮ್ಮ ಪ್ರಮಥರ ಆಣೆ, ತನುಮನಧನವನಲ್ಲಾಡಿಸಿ ನೋಡು, 

ಒಡೆಯ ನೀನೇ ಹರಣವ ಮೇಲೆತ್ತೊಡೆ ಕಳವಳವೆ ಕೂಡಲಸಂಗಮ 

ದೇವಾ”? | - 
ಹೀಗೆ ಬಸವಣ್ಣನವರು ಗಂಭೀರ ಮುಖಮುದ್ರೆಯಿಂದ ನಿಶ್ಚಿ ೦ತರಾಗಿ ವಚನವನ್ನು 
ಹೇಳಲು, ಕೇಳಿದವರು ಚಕಿತರಾದರು. ಕಾಳಿವುಣೆ!.. ಮಂತ್ರಿ ಯು, ಭಕ್ತಿಭಂಡಾರಿ 
ಬಸವ ಣ್ಲನವರೇ, ಪ್ರ ಸ್ಥಾನವನ್ನು ನೀವು ಬಿಟ್ಟು ಹೋದರೆ ನಿಮ್ಮ ಭಕ್ತಿಗೆ ಕೆಡುಕು 
ಉಂಟಾಗುವದು. ರಾಜನನ್ನು ಬಿಟ್ಟು ಸತ ನಿಮ್ಮ ದಾಸೋಹವು ಹೇಗೆ 
ನಡೆಯುವುದು? ಆದ್ದರಿಂದ, ಈ ಸಾ ಸಹವಾಸವನ್ನು ಬಿಟ್ಟು ಮೊದಲಿನಂತೆ 
ಇದ್ದರಾಯಿತೆಂದು ಸರಿಪರಿಯಿಂದ ಹೇಳಿದನು. ಅದಕ್ಕೆ ಬಸವಣ ೧ ನವರು 


ಆರು ಮುನಿದು ಎಮ್ಮ ನೇನು ಮಾಡುವರಯ್ಯಾ? ಊರು 

ಮುನಿದು ನಮ್ಮನೆಂತು ಮಾಡುವದಯ್ಯಾ? ಕೊಡಬೇಡ ನಮ್ಮ ಕುನ್ನಿಗೆ 

ತುಸ್ಕ ಇಡಬೇಡ ನಮ ಬ್ರ ಶುನಕಗೆ ತಳಿಗೆಯ, ಆನೆಯನೇರಿ ಜಾತ 

ಶ್ವಾನ ಕಚ್ಚಬಲ್ಲುದೆ?. ನಮಗೆ ನಮ್ಮ ಕೂಡಲಸಂಗಮನುಳ್ಳನ್ನಕ್ಕ'' 
ಎಂದು ವಚನವನ್ನು ಹಾಡುತ್ತಾ ಹೊರಟರು. 


ಇತ್ತ ಬಿಜ್ಜಳನಾದರೂ, ಇಲ್ಲಿಯವರೆಗೆ ಬಸವಣ್ಣನವರು ನಮ್ಮ ಮಂತ್ರಿಗಳಾಗಿ 
ಇದ್ದರು. ಮನಬಲ್ಲಂತೆ ದಾನಧರ್ಮಾದಿಗಳನ್ನು ಮಾಡುತ್ತಿದ್ದರು. ಇನ್ನುಮೇಲೆ 
ಏನು ಮಾಡುವರೆಂದು ತಮ್ಮ ಬುದ್ಧಿಗನುಗುಣವಾಗಿ ನುಡಿಯುತ್ತ ಸಂತೋಷಪಟ್ಟು 
ಕೊಂಡಿದ್ದ ರು. 

ಇತ್ತ ಬಸವಣ ನಿ ನವರು ಸತಿಸುತಾದಿಗಳಿಂದ ಕೂಡಿಕೊಂಡು ಕಪ್ಪ ಡಿಯ ಸಂಗಮ 
ನಾಥನ ದಾರಿಯನ್ನು ಹಿಡಿದು ಕಾಲ್ಪಡಗೆಯಿಂದಲೇ ಹೊರುರು.. ಸ್ವಲ್ಪ ದೂರದ 
ವರೆಗೆ ಬಂದಮೇಲೆ a ಅಯ ನವರು ಲಿಂಗಮುದೆಿ ಪ್ರೆಯುಳ್ಳ ಒಂದು ಬರಡು ಗೋವಿನ 
ಮೇಲೆ ಭೋಜನದ ಹ ಪಾತ್ರೆಗಳನ್ನು ಕೂಡ ಹಾಕಿಕೊಂಡು ಬರುತ್ತಿರಲು 
ಬಸವೇಶ್ವರನು ಆ ಜಂಗಮಮೂರ್ತಿಯನ್ನು ನೋಡಿದಕೂಡಲೇ ಸಾಷ್ಟಾಂಗ ನಮಸ್ಕಾರ 
ಗಳನ್ನು ಮಾಡಿದನು. ಶುಭಮಸ್ತು ಎಂದು ಆ ಜಂಗಮನು ಆಶೀರ್ವಾದವನ್ನು ಮಾಡಿ 
ಏನಯ್ಯ ಸದ್ಭಕ್ತರುಗಳಿರಾ, ಈ ಪ್ರಾಂತವು ಬಸವಣ್ಣ ನಿರುವ ಕಲ್ಯಾಣಸಟ್ಟ ಣಕ್ಕೆ 
ಸೇರಿರುವುಜಿ? ಆ ಕಲ್ಯಾಣಸಟ್ಟಣದಲ್ಲಿ ಬಸವೇಶ್ವರನೇ ಮೊದಲಾದವರು ಭಕ್ತಿ 
ಭಾಗ್ಯದಿಂದ RE. ನಾವು ಬಸವಣ ಫಿ ನವರನ್ನು ಕಾಣಬೇಕೆಂದು 
ಬಹಳ ದೂರದಿಂದ ಬಂದಿರುತ್ತೇನೆ. ನಿಮ್ಮನ್ನು ಕಂಡಕೂಡಲೇ ಆ ಬಸವಣ _ನವರನ್ನ್ನೇ 
ಕಂಡಂತಾಯಿತು. ನೀವು ಈ ಕಾಡಿನಲ್ಲಿ ಸತಿಸುತಾದಿಗಳನ್ನು ಕೂಡಿಕೊಂಡು” ಕಾಲ್ನಡಗೆ 


ಬಸವಣ್ಣ ನವರೂ ಪವಾಡಗಳೂ ೪೫೧ 


ಯಿಂದಲೇ ಹೊರಟಿರುವ ಕಾರಣವೇನು? ಹೋಗತಕ್ಕ ಕಾರ್ಯವಾದರೂ ಏನು?) 
ಎನ್ನಲು, ಬಸವಣ್ಣನವರು, ಪೂಜ್ಯರೇ ಕೇಳಿರಿ, ಕಲ್ಯಾಣಪಟ್ಟಣದಲ್ಲಿ ನಡೆಯುತ್ತಿದ್ದ 
ರ ಪರ್ವವನ್ನು ನೋಡಿ ಬಿಜ್ಜ ಳನು ಸಹಿಸಲಾಠಜಿ, ಬಗ ನವರೇ, ನಮ್ಮ 
ರಾಜಮುದ್ರೆಯ ಉಂಗುರವನ್ನು ನಮಗೆ ಕೊಟ್ಟು ನೀವು ಹೊರಟುಹೋಗಿ. ಇಲ್ಲದಿದ್ದರೆ 
ಈದಾ ಸೋಹವನ್ನಾ ದರೂ ನಿಲ್ಲಿಸಿರಿ ಎಂದು ಸೇ... ದಾಸೋಹವನ್ನು ಬಿಡುವದು 
ಶಕ್ಯವಿಲ್ಲವೆಂದು Ne ಅವರ ಉಂಗುರನನ್ನು ಅವರಿಗೆ ಕೊಟ್ಟು ಬಂದಿರುತ್ತೇವೆ. ಈಗ 
ಕಪ್ಪಡಿಯ ಸಂಗಮನ ಕಡೆಗೆ ಹೊರಟರುತ್ತೇನೆ. ನಾನೇ ಸಃ ಎನ್ನುತ್ತ, ಪುನಃ 
ಪುನಃ ನಮಸ್ಕಾರ ಮಾಡಿದನು. ಓಹೋ ಬಸವ! ಶಿವ ಶಿವ!! ನಿಮಗೆ ಇಂತಹ 
ಕಷ್ಟವು ಪ್ರಾಪ್ರವಾಯಿತೇ? ಎಂದು ಮನದಲ್ಲಿ ಮರಮರನೆ ಮರುಗಿ, ಕಣ್ಣಿನಲ್ಲಿ ನೀರು 
ಸುರಿಸುತ್ತ, ಅತ್ಯಂತ ಪ್ರೇಮವಶರಾಗಿ ಬಸವಣ್ಣನವರನ್ನು ಮಿಕಿ ಮಿಕಿ ನೋಡಿ ಅಳುತ್ತ 
ಆಲಂಗಿಸುತ್ತ ಇರಲು, ಆಗ ಬಸವಣ್ಣನವರು, ಪೂಜ್ಯರೇ, ತಾವು ಏತಕ್ಕೆ ಅಳುವಿರಿ? 
ತಮ್ಮ ಆಶೀರ್ವಾದದಿಂದ ನನಗೆ ಸರುಷಸಿದ್ಧಿ ಯುಂಟು. | ಇದ್ದಾಗ್ಯೂ ಕೂಡ ಪ್ರಪಂಚ 
ದಲ್ಲಿ ನಡೆಯತಕ್ಕ ಕಾರ್ಯಕಲಾಪಗಳನ್ನು ಪೂರ್ತಿ ಮಾಡುವುದಕ್ಕೋಸ್ಕರ ತಮ್ಮ 
ಸಷ ಆಜ್ಞೆ ಯಂತೆಯೇ ನಡೆಯುವೆನು. ಲೋಕದ ಹಿಂದಿನ ಇತಿಹಾಸವನ್ನು 
ನೋಡಿದರೆ ಸಾಂಡವರೇ ಮೊದಲಾದವರು ಪಟ್ಟಿ ಕಷ್ಟವು ಸಾಮಾನ್ಯವಾದುಡೇ? 
ನಾನು ಈಗ ತಮ್ಮನ್ನು ಪೂಜಿಸಲಿಕ್ಕೆ ಅನುಕೂಲವಿಲ್ಲವಲ್ಲಾ ಎಂದು ಕೊಂಚ ಉದ್ವಿಗ್ನ 
ಹೃದಯರಾಗಿ ಕಳವಳಗೊಂಡರು. ಶಿನಶಿನ! ಒಡೆಯರ ದಾಸೋಹಕ್ಕೆ ಇಲ್ಲಿ ಸಮಯ 
ವಿಲ್ಲದೆಹೋಯಿತೇ ಎಂದು ಶೋಕಿಸುತ್ತಿರಲು, ಆ ಅಯ್ಯನವರು, ಎಕ್ಕೆ ಬಸವ 
ಲಿಂಗನೇ, ಬಸವೇಶ್ವರನೇ ಏತಕ್ಟೆ ಚಿಂತಿಸುವೆ? ನಮ್ಮನ್ನು ಪೂಜಿಸಲಿಲ್ಲ, ತೃಪ್ತಿ 
ಪಡಿಸಲಿಲ್ಲವೆಂದು ಆಲೋಚಿಸಬೇಡ ಎಂದು ಹೇಳಿ, ಆ ಅಯ ನವರೂ, ಉಳಿದವರೂ 
ಮತ್ತಿ (ಘಟ್ಟ ಎಂಬುವ ಸಾ ನಕ್ಕೆ ಬಂದು, ಅಲ್ಲಿ ಇ! ರುವ ನದಿಯ ದಡದ 
ದಕಿ ಕ ನಾಭಾಗದಲ್ಲಿ ಚಿಗುರಿ ತಂಪಾಗಿದ್ದ ಲ ಗಿಡದ ಕೆಳಗೆ ಎಲ್ಲರೂ ಕುಳಿತುಕೊಂಡರು. 
ರದ ತಮ್ಮ ತಮ್ಮ ಕ್ರಿ ಯಾಚರಣೆಗಳನ್ನು ವಿಧಿವತ್ತಾಗಿ ಮಾಡಿಕೊಂಡು ಶಿವಾನುಭವ 
ಚಿಂತನೆಯನ್ನು ಮಾಡುತ್ತಾ ಕುಳಿತರು. ಆಗ ಬಸ ಸವಣ್ಣನವರು-- 

“ ಒಡೆಯರುಳ್ಳಾಳಿಂಗೆ ಕೇಡಿಲ್ಲ ಕಾಣಿರೋ, ಊರೆನ್ನದೆ ಅಡವಿ 
ಎನ್ನದೆ ಆಳನರಸಿ ಬರ್ಪ ಆಳಿದರುಂಟಿ? ಜೋಳನವಾಳಿಂಗೆ ಬಿಜ್ಜಳಂಗೆ 
ಆಳಾದರೇನು? ವೇಳವಾಳಿಂಗೆ ಕೂಡಿಕೊಂಡಿಪ್ಪ ಕೂಡಲಸಂಗಮದೇವಾ”? 

ಹೀಗೆ ವಚನವನ್ನು ಹೇಳುತ್ತ ಸಂತೋಷದಿಂದಿರುವ ಸಮಯದಲ್ಲಿ ಹಾಲಿನ ಸ್ವಾಮಿ 
ಗಳೆಂಬುವರು ಕಲ್ಯಾಣಸಟ್ಟ ಇಣದಿಂದ ಬಸವೇಶ್ವ ರನನ್ನು ಹುಡುಕಿಕೊಳ್ಳುತ್ತ ಭಾ 
ಉಸಿರಿನಿಂದ ಓಡಿ ಬಂದ ಕಾರಣ ಅವರ ಮೈಯಲ್ಲಿ ಬೆವರು ಬಿಟ್ಟದ್ದಿತು. ಬಸವ, 
ಬಸವ ಎಂದು ಗಾಬರಿಯಿಂದ ಕೂಗಲು, ಬಸವಣ್ಣನವರು ಎದ್ದು ಅವರಿಗೆ ನಮಸ್ಕಾರ 
ಮಾಡಿದರು. ಶ್ರೀಗುರುವೇ, ನನ್ನನ್ನು ಹುಡುಕಿಕೊಳ್ಳುತ್ತ * ತಾವು ಇಷ್ಟು ಕಷ್ಟ 
ಸಟ್ಟು ಕೊಂಡು ಇಲ್ಲಿಗ ಬರಬಹುದೇ? ಎಂದು ಅನ್ನಲು, ಬಸವಣ ನ್ಲಿನವರೇ, ಜಟ 
ಸಹ ವೃ ತಾ ಾಂತವನ್ನೆಲ್ಲ ಕೇಳಿ ನಮಗೆಲ್ಲ ಸಹಿಸಲಸಾಧ್ಯವಾದ ವ್ಯ ತ ಸನನಾಗಿರುತ್ತದೆ. 
ಒಂದು ಕ್ಷಣದಲ್ಲಿ ಈ ರಾಜನನ್ನು ಧ್ವಂಸ ಮಾಡಿಬಿಟ್ಟೇವು. ಆದರ, ಬಸವಣ್ಣನವರ 


೪೫೨ ಬಸವತತ್ವ ರತ್ನಾಕರ 


ಅಹಿಂಸಾ ತತ್ವವು ನಮ್ಮ ಮುಂದೆ ಬಂದು ನಿಲ್ಲುತ್ತದೆ. ಮತ್ತು ತಾವು ಜ್ಞಾನಕ್ರಿಯೆಗಳ 
ಉಚ್ಚ ಜಾ ಲೋಕದ ಜನರಿಗೆ ತಿಳಿಯಬೇಕೆಂದು ಹೇಳುವ ಕಾರಣ ಸುಮ್ಮನೆ 
ಇ (ಟೆ ಶಿವಭಕ್ತ ಸಮುದಾಯವೆಲ್ಲ ತಮ್ಮ ವರ್ತಮಾನವನ್ನು ತಿಳಿದುಕೊಂಡು 
ಬರಲು ನನ್ನನ್ನು ಕಳುಹಿಸಿರುತ್ತದೆ ಎಂದು ಹೇಳಿದರು. ಸ್ವಲ್ಪಹೊತ್ತು ವಿಶ್ರಾಂತಿ 
ತೆಗೆದುಕೊಂಡಮೇಲೆ, ಸ್ವಾಮಿಗಳೇ, ತಾವು ಶಿವಾರ್ಚನೆಯನ್ನು ಮಾಡಿರಿ ಎಂದು 
ಬಸವಣ್ಣನವರು ಹೇಳಲು, ಎಲೈ ಬಸವೇಶ್ವರನೇ, ನಮ್ಮ ಹಾಲಿನ ನೇಮವು ನಿಮಗೆ 
ಗೊತ್ತೇ ಇದೆ. ಈ ಕಾಡಿನಲ್ಲಿ ಗೆ ಕಹು ಹ ತಾವೇನೂ ಕಾಳಜಿ 
ಮಾಡಬೇಡಿರಿ ನೋಡೋಣನೆಂದು ಸ್ವಾಮಿಗಳು ಉತ್ತರ ಕೊಟ್ಟ ರು. ಆದರೆ ಬಸವಣ್ಣ 
ನವರಿಗೆ ಆ ಮಾತು ಸರಿಬರಲಿಲ್ಲ. ಆಗೆ ಅನರು, ಮೊದಲು ಅಯ್ಯನನರು ತಂದ 
ಆಕಳಿನ ಕೆಚ್ಚಲಿನಲ್ಲಿ ಶಿವಶಿವಾ ಎಂದು ಕೈಯ್ಯಾಡಿಸಲು ಕ್ಸಿ ಕೀರವು ಸುರಿಯಲಾರಂಭಿಸಿತು. 
ಆ ಕ್ಲೀರವನ್ನು ತೆಗೆದುಕೊಂಡು ಸ್ವಾಮಿಗಳ 'ಭಾರ್ಜಾತೆಗೆ ವ್ಯವಸ್ಥೆ ಸೈಯನ್ನ ಮಾಡಿದರು. 

ದೈವಭಕ್ತ ರಿಗೆ ಆವುದು ಕ ಅಸಾಧ್ಯ ವಾದುದು?  ನನೊಲಿದರೆ ಕೊರಡು 
ಕೊನರುವುದು, ನೀನೊಲಿದರೆ ಬರಡು ಪಹತಗಹವರು” ಎಂದು ಬಸವಣ್ಣನವರು 
ತಮ್ಮದೊಂದು ವಚನದಲ್ಲಿ ಹೇಳಿರುತ್ತಾರೆ. ಆ ಬಡ ಪಶ:ವನ್ನು ತಂದ ಅಯ ನವರು 
ಬಹಳ ಆನಂದಸಟ್ಟು, ತಾವು ತಂದಿರುವ ಸಾಮಾನುಗಳನ್ನು ತೆಗೆದು ಪ ಪಾಕಾಡಿಗಳನ್ನು 
ಮಾಡಿ ದಾಸೋಹವನ್ನು ಪ್ರಾರಂಭಿಸಿದರು. ಆಗ ಆಸರು ಬಸವಣ್ಣ ನವರನ್ನು 
ಶಿವಾರ್ಚನೆಗೆ ಏಳಿರೆಂದು ಕರೆಯಲು, 

ಬಸವಣ್ಣ ನವರು-- 
“ ಕಂಗಳಿಲ್ಲದ ನೋಟ, ಲಿಂಗವಿಲ್ಲದ ಮಾಟಿ, ಜಂಗಮನಿಲ್ಲದೂಟಿ, 
ಪ್ರಸಾದನಿಲ್ಲದೆ ಸರ ಹಿಂಗಿತ್ತು, ಶಿವಲೋಕನಿನ್ನೆಲ್ಲಿಯದೊ, ಬಂದ 
ಸಮಯವನರಿಯದೆ ಉದರವ ಪೊರೆವರ ಕೂಗಿಡೆ ಕೂಡಲಸಂಗಮದೇವಾ'' 
ಎಂದು ವಚನವನ್ನು ಹೇಳಲು ಆಗೆ ಆ ಜಂಗಮಮೂರ್ತಿಗಳು ಆಹುದು ಜಂಗಮ 
ಮುಖವೇ ಲಿಂಗವು ಲಿಂಗ ಮ ಜಂಗಮವೆಂದು ಒಪ್ಕಿಕೊಂಡು ತಾವೂ ಕುಳಿತು 
ಕೊಂಡು ಎಲ್ಲರನ್ನೂ ಕುಳ್ಳಿರಿಸಿ ತಮ್ಮ ಪ್ರಸಾದವನ್ನು ಎಲ್ಲರಿಗೂ ಕೊಟ್ಟು ತಾವೂ 
ಸ್ವೀಕರಿಸಿದರು. 

ಬಸವಣ್ಣ ನವರು ತಮ್ಮ ಲಿಂಗ ಜಂಗಮಗಳ ತೃಪ್ತಿ ಯ ಸಾಧನವು ಇನ್ನು ಮೇಲೆ 
ಪ್ಪಬಹುದೇ Pe ss ಮಾಡುತ್ತಿರುವ "ಸಮಯದಲ್ಲಿ ಆಗ ಗುರುವಾದ 
ಸಿತು ಸ್ವಸ್ನದಲ್ಲಿ ಕಂಡವನಂತೆ, ನೀನು ಚಿಂತಿಸಬೇಡ, ನಾವು ನಿನಗೆ 
ಈ ಮೊದಲೇ ವಿ ರುಷಗಳನ್ನು ಕೊಟ್ಟಿರುವೆವು. ಪಂಚಸರುಷನಿದ್ದರೂ ಹೇಗೆ 
ನಡೆಯಬೇಕೆಂಬುದನ್ನು ನಾವು ನನಗೆ ಗಳ ಅನ್ಯ ಕೊಡಿಸಿರುತ್ತೆ ಷೆ. ಅದರ 
ಕ್ರ ಮದಂತೆ ನಡೆಯಿಸೆಂದು ಹೇಳಿದಂತಾಗಲು, AS ಇದನ್ನೆಲ್ಲ ಕೇಳಿ ನಿದ್ರೆ 
ಕತ ತಿಳಿದೆದ್ದು 

hd a ಕನಸು ನಿಧಾನನ ಕಂಡೆನೆಯ್ಯಾ, ಬಿಡಲಾರದ ನಿಧಾನವ 
ಕಂಡೆನಯ್ಯಾ, ಕೂಡಲಸಂಗಯ್ಯನೆಂಬ ಸ್ಫಸಭಾನವ ಕಂಡೆನಯ್ಯಾ, 
ಕಂಡು ಟಡಲಾಕಿನಯ್ದಾ. ಅಂಗಯ ಲೆಂದುದೆನ್ನ ಕಂಗಳು ಕೆತ್ತುವು 


ಬಸವಣ್ಣ ನವರೂ ಪವಾಡಗಳೂ ೪೫೩ 


ದಿಂದು ಬಂದರೇಕೆ ಪ್ರಮಥರು? ಎನ್ನ ಮನೆಗೆ, ಬಂದರೇಕೆ ಪುರಾತನರು? 

ಎನ್ನ ಮನೆಗೆ, ಕಂಡ ಕನಸು ದಿಟವಾಗಿ ಜಂಗಮ ಮನೆಗೆ ಬಂದೊಡೆ 

ಹಿಂಗದರ್ಚನೆಯು ಕೂಡಲಸಂಗಯ್ಯ ನಿನ್ನ ಮುಂಡೆ?” 
ಹೀಗೆ ವಚನವನ್ನು ಹೇಳುತ್ತ ಇರಲು, ಅಷ್ಟರಲ್ಲಿ ಬಸವಣ್ಣನವರ ಪುತ್ರನಾದ ಬಾಲ 
ಸಂಗಯ್ಯನು ಎದ್ದು ಚಿಂತಿಕುತ್ತಿರಲು, ಬಾಲಕನ ಸ್ವಸ್ನದಲ್ಲಿ ಒಬ್ಬಾನೊಬ್ಬ ತನಸ್ವಿಯು 
ಬಂದು, ಎಲ್ಫೆ ಕಂದನೆ, ಈ ಸ್ನಾನದಲ್ಲಿ ಒಂದು ಹುತ್ತನಿಸೆ. ಅಲ್ಲಿ ಒಂದು ನವರತ್ನ 
ಖಚಿತವಾದ ಸದಕನಿರುವದು. ನೀನು ಅದನ್ನು ತೆಗೆದುಕೊಂಡು ಬಂದು ನಿನ್ನೆ ತಂದೆಯ 
ಕೈಯಲ್ಲಿ ಕೊಡು, ಅದರಿ೨ದ ನಿಮ್ಮ ದಾಸೋಹನು ಕಲ್ಯಾಣಸಟ್ಟಣಕ್ಕಿಂತಲೂ ಹೆಚ್ಚಾಗಿ 
ನಡೆಯುತ್ತದೆಂದು ಹೇಳಿದನು." ಬಾಲಸಂಗನು ನಡೆನ ವೃತ್ತಾಂತವನ್ನೆಲ್ಲ ಬಸವಣ್ಣ 
ನನರಿಗೆ ಹೇಳಿದನು. ಎಲೈ ಪುತ್ರನೇ, ಹುತ್ತದಲ್ಲಿ ಆ ಸದಕವಿರುವುದು, ಆದ್ದರಿಂದ 
ಹಾಲಸ್ವಾಮಿಗಳ ಪಾದೋವಕವನ್ನು ಆ ಹುತ್ತಕ್ಕೆ ಹಾಕಿ ನೀನು ಅದರಲ್ಲಿ ಕೈಯಿಟ್ಟು 
ತೆಗದುಕೊಂಡು ಬಾ ಎಂದು ಹೇಳಿದರು. ಅದರಂತೆಯೇ ಬಾಲಸಂಗಯ್ಯನು ಹುತ್ತಕ್ಕೆ 
ಕೈಹಾಕಲು, ಅಲ್ಲಿ ನೂರು ವರ್ಷದ ಕಾಳ ಸರ್ಪವು ತನ್ನ ಐದು ಹೆಡೆಗಳಿಂದ 
ಶೋಭಿಸುತ್ತಿತ್ತು. ಅದನ್ನು ಬಾಲಸಂಗಯ್ಯನು ತೆಗೆದುಕೊಳ್ಳಲು ಅದು ಕ್ರಿಯಾ 
ವ್ಯಾಪಾರ ಶೂನ್ಯವಾಗಿ ಅನರ್ಫ್ಯವಾದ ಪದಕವಾಯಿತು. ಅದನ್ನು ನೋಡಿ ಬಸವಣ್ಣ 
ನವರು ಸಂತೋಷಪಟ್ಟು ಇದರಿಂದ ತಮ್ಮ ಕಾರ್ಯಗಳೆಲ್ಲ ಇನ್ನು ಮುಂದೆ ಚೆನ್ನಾಗಿ 
ನಡೆಯುತ್ತವೆಂದು ಮನದಲ್ಲಿ ಆಲೋಚಿಸುತ್ತ ಇದನ್ನು ಕಲ್ಯಾಣಸಟ್ಟಿಣದಲ್ಲಿರುವ 
ಸಿದ್ದಿಗಶೆಟ್ಟಗೆ ಕಳುಹಿಸಿ ಒಂದು ಲಕ್ಷ್ಮ ಹೊನ್ನನ್ನು ತರೋಣವೆಂದು ಮಾತನಾಡಿ 
ಹಾಲಸ್ವಾಮಿ ಮತ್ತು ಶಿವಸ್ವಾಮಿಗಳಿಬ್ಬರನ್ನೂ ಕಲ್ಯಾಣಪಟ್ಟಣಕ್ಕೆ ಕಳುಹಿಸಿದರು. 
ಈ ವಿಷಯವನ್ನು ಬಸವಣ್ಣನವರು ಹಾಲಸ್ವಾಮಿಗಳಿಗೆ ಹೇಳುವ ಕಾಲದಲ್ಲಿ ಒಂದು 
ನೂರು ಜನ ಗಣಂಗಳು ಶ್ರೀ ಬಸನೇಶ್ವರದೇವರನ್ನು ಹುಡುಕುತ್ತ ಅಲ್ಲಿಗೆ ಬಂದರು. 
ಹಾಲಸ್ವಾಮಿಗಳು ಕಲ್ಯಾಣಪಟ್ಟಣಕ್ಕೆ ಹೋಗಿ, ಅದನ್ನು ಕೊಟ್ಟ ಸಿದ್ದಿಗತೆಟ್ಟಗೆ ಒಳಗಿರುವ 
ಪದಕವನ್ನು ತೋರಿಸಲು ಶೆಟ್ಟಯು ಒಂದು ಲಕ್ಷ್ಮ ಹೊನ್ನನ್ನು ಕೊಟ್ಟು ಕಳುಹಿಸಿದನು 
ಮತ್ತು ಬಸವಣ್ಣನವರ ದಾಸೋಹಕ್ಕೆ ಬೇಕಾದಷ್ಟು ಹಣವನ್ನೂ, ಇನ್ನಿತರ ಸಾಮಾನು 
ಗಳನ್ನೂ ತೆಗೆದುಕೊಂಡು ಹೋಗಬಹುದು ಎಂದು ಪತ್ರವನ್ನು ಬರೆದು ಕಳುಹಿಸಿದನು. 

ಹಾಲಸ್ವಾಮಿಗಳೇ ಮೊದಲಾದವರು ತಮಗೆ ಬೇಕಾದ ಪದಾರ್ಥಗಳನ್ನು ತೆಗೆದು 
ಕೊಂಡು ಪುನಃ ಮತ್ತೀಘಟ್ಟಿಕ್ಟೈ ಬಂದರು. ಅಷ್ಟರಲ್ಲಿಯೇ ಚನ್ನಬಸವಣ್ಣನವರು 
೧೨೦೦ ಕಂಭಗಳನ್ನು ನೆಡಿಸಿ ಮಂಟಿಸವನ್ನು ಸಿದ್ಧ ಪಡಿಸಿದ್ದರು. ಆಗ ಕಲ್ಯಾಣಸಟ್ಟಣ 
ದಲ್ಲಿದ್ದ ಶಿವಭಕ್ತರ ಸಮುದಾಯವೂ, ನಾನಾ ದಿಕೃಗಳಿಂದ ಶರಣಸ್ತೋಮವೂ, 
ಮತ್ತೀಘಟ್ಟಕ್ಕೆ ಬರಲು ಪ್ರಾರಂಭವಾಯಿತು. ಅಲಿ. ಎಲ್ಲ ಸಿದ್ಧತೆಗಳಾಗಿರು ವದನ್ನು 
ಬಸವಣ ನವರು ನೋಡಿ ಆನಂದಸಾಗರದಲ್ಲಿ ಮುಳುಗಿದರು. 
i ಫಿ ಮತ್ತು 

« ಸೂರ್ಯೋದಯ ತಾವರೆಗೆ ಜೀವಾಳ, ಚಂದ್ರನುದಯ ನೈದಲೆಗೆ 
ಜೀವಾಳ, ಕೂಪದ ಠಾವಿನಲ್ಲಿ ಕೂಟ ಜೀವಾಳ ಒಲಿದರ ಠಾನಿನಲ್ಲಿ 
ನೋಟ ಜೀವಾಳ, ಕೂಡಲ ಸಂಗಶರಣರ ಬರವು ಎನ್ನ ಪ್ರಾಣಜೀವಾಳ'' 


೪೫೪ ಬಸವತತ್ಯ ರೆತ್ಸಾಕರ 


ಎಂದು ನಚನವನ್ನು ಹೇಳುತ್ತ ಶರಣರು ತಂಡೋಸತಂಡವಾಗಿ ಬರುವದನ್ನು ನೋಡಿ 
ಹಿಗ್ಗು ತ್ತ, ಆನಂದಸಡುತ್ತಲಿದ್ದ ಬಸವಣ್ಣನವರ ಸಂತೋಷಕ್ಕೆ ಎಣೆಯಿಲ್ಲದಾಯಿತು. 


""ನಿಮ್ಮನೋಡನೋಡಲೆನ್ನ ಹೆರಣನಿದ್ದುದು, ನಿಮ್ಮನಗಲಲೋಡನೆ 
ಮೊದಲೆ ಹರಣದೆಲ್ಲಿಯದೋ?, ಇರುಳಿಹುದು ಒಂದು ಜುಗಮೇಲೆ 
ಕೆಡದಂತೆ, ಹಗಲನಾವ ಪರಿಯೊಲಾಳವಾಡುವೆನಯ್ಗ, ಕೂಡಲಸಂಗನ 
ಶರಣರನಗಲು ಧಾವತೆಗಿಂದ ಮರಣವೇ ಲೇಸಯ್ಯ.' 


ಕೂಡಲಸಂಗನ ಶರಣರನ್ನು ಕಂಡರೆ ನನ್ನ ಪ್ರಾಣನಿರುವದು. ಅವರು ಹೋದರೆ ನನ್ನ 
ಪ್ರಾಣವೇ ಉಳಿಯುವದಿಲ್ಲ. ಕೂಡಲಸಂಗನ ಶರಣರನ್ನು ಅಗಲುವದಕ್ಕಿಂತ ಮರಣವೇ 
ಲೇಸೆಂದು ನ ಬಸ ಸವಣ್ಣ ನವರ ಮಾತಿನಲ್ಲಿ ಎಂತಹ Tov 
ದೆಂಬುವದು ಸ್ಪಷ್ಟ ಕಾಣಿಸುತ್ತ ಡೆ. ಅವರು ಶರಣರೆಂದರೆ ಅಷ್ಟು ಪ್ರೀತಿಸುತ್ತಾ ಇದ್ದರು. 

ಇತ್ತ ಒಂದು ದಿನ ಬಿಜ್ಜಳನು ತನ್ನ ಸಭೆಯಲ್ಲಿ ಭಕ್ತಿ ನ್‌ ತ್ತವು ತಲೆಗೇರಿ ಬಸವಣ್ಣ 
ಎತ್ತ ಹೋದನೋ ತಿಳಿಯಲಿಲ್ಲ ಎಂದು ಹೇಳಲು, ಹತ್ತಿರ ಇದ್ದ ಚರರು, ಬಸವಣ್ಣನು 
. ಅನರ್ಫ್ಯವಾದ ರತ್ನದ ಪದಕವನ್ನು ಸಿದ್ದಿಗಶೆಟ್ಟಗೆ ಕೊಟ್ಟು ಇಲ್ಲಿಗಿಂತ ಎಷ್ಟೋ ಪಾಲು 
ಹೆಚ್ಚು ಗಣತೃಪ್ತಿಯನ್ನು ಮತ್ತೀಘಟ್ಟದಲ್ಲಿ ನಡೆಯಿಸಿರುತ್ತಾನೆಂದು ಹೇಳಿದರು. ಅದಕ್ಕೆ 
ರಾಜನು, ಇದೆಲ್ಲವೂ ನಿಜವೋ? ಹಾಗಾದರೆ ಶೆಟ್ಟಿಯನ್ನು ನಮ್ಮಲ್ಲಿಗೆ ಕರೆದುಕೊಂಡು 
ಬನ್ಸಿರೆಂದು ಚರರನ್ನು ಕಳುಹಿಸಲು ಅವರು ಶೆಟ್ಟಿಯನ್ನು ಕರೆದುಕೊಂಡು ಬಂದರು. 
ಆಗ ಬಿಜ್ಜ ಳನು ಶೆಟ್ಟ ಯಿಂದ ಎಲ್ಲ ವೃತ್ತಾ ಂತವನ್ನೂ ತಿಳಿದುಕೊಂಡು, ಹಾಗಾದರೆ 
ರತ್ನವನ್ನು ಗಂ ಶೆಟ್ಟಿಗೆ ಹೇಳಿದನು. ಮಹಾರಾಜರೇ, ರತ್ನದ ಸೆಟ್ಟಿಗೆಯು 
ಬಸವಣ್ಣನವರಿಂದ ತೊಡ ಮಾಡಿದ್ದಾಗಿದೆ. ಅದನ್ನು ತಿಗೆಯಲಿಕ್ಕೆ ಅವರೇ 
ಬರಬೇಕಾಗುತ್ತದೆ. ಆದ್ದರಿಂದ ತಾವು ಅವರನ್ನು ಕರೆಯಿಸಿದರೆ ನಾನು ಅವರ 
ಸಮಕ್ಷಮ ಕೀಲಿಯನ್ನು ಕೊಡುತ್ತೇನೆಂದು ಶೆಟ್ಟಿಯು ಹೇಳಿದನು. 

ಹಾಗೆಯೇ ಆಗಲೆಂದು ಚರರನ್ನು ಬಸವಣ್ಣ ನವರಿದ್ದಲ್ಲಿಗೆ ಕಳುಹಿಸಿದರು. ಚರರು 
ಬಸವಣ್ಣನವರೇ, ತಾವು ಅರಮನೆಯ ರತ್ನವನ್ನು ಸಿದ್ದಿಗಶೆಟ್ಟಿ ಯವರಲ್ಲಿಟ್ಟುರುವಿರೆಂಬ 
'ಸುದ್ದಿಯನ್ನು ಕೇಳಿ. ಮಹಾರಾಜರು ಕೋಪಗೊಂಡಿರುತ್ತಾರೆ. ತಾವು ಜೇಗನೆ 
ದಯಮಾಡಿಸಿ ಅವರ ಸಂಶಯ ಪರಿಹಾರಮಾಡಬೇಕೆಂದು ಹೇಳಲ್ಕು ಅದಕ್ಕೆ 
ಶ್ರೀ ಬಸವಣ್ಣನವರು ಮುಗುಳುನಗೆ ನಗುತ್ತ, ಆಗಲಿ, ಎಲ್ಲವೂ ಪರಶಿವನ ಆಟ 
ಎಂದು ಹೊರಟು ಬಿಜ್ಜ ಳನ ಸಭೆಗೆ ಬಂದರು. ಆಗ ಶಿವಭಕ್ತರ ಮುಖಗಳೆಲ್ಲ 
ಪ್ರಫುಲ್ಲಿತಗಳಾದವು. ಬಿಜ ಳನು, ಏನಿರೈ ಬಸವಣ 2 ನವರೇ, ನೀವು ನಮ್ಮ ರತ ವನ್ನು 
ಸಿದ್ದಿ ಗಶೆಟ್ಟ ಯಲ್ಲಿಡಬೇಕೆ ? ಸಿ ಕೇಳಿದನು. 

ಅದಕ್ಕೆ ಬಸವಣ್ಣನವರು, ಭೂಪಾಲನೇ, ಆ ರತ್ನವು ನಿಮ್ಮದಲ್ಲ. ನಿಮ್ಮದಾ 
ಗಿದ್ದರೆ ಓವ ಅದನ್ನು ತೆಗೆದುಕೊಳ್ಳಬಹುದು. ಆದರೆ, ಅದು ಸಾಕ್ಷಾತ್‌ ಪರಶಿವನ 
ಪದಕವೆಂದು ಹೇಳಿದರು. ಮತ್ತು ಪೆಟ್ಟಿಗೆಯನ್ನು ತರಿಸಿ ರಾಜನ ಹತ್ತಿರ ಇಟ್ಟು, 
ನಿಮ್ಮ] ದಾದಕೆ ನೀವೇ ತೆಗೆದುಕೊಳ್ಳಿ ರಿ ಸ ಹೇಳಿದರು. ಆಗ ಬಿಜ್ಜಳನು ಕೀಲಿಯನ್ನು 
ತೆಗೆಯಿಸಿ ತಾನೇ ಕೈಯಿಟ್ಟು ತೆಗೆದುಕೊಳ್ಳ ಲು ಹೋಗಲು, ಅದು ತನ್ನ ಮೊದಲಿನ 
ಐದು ಹೆಡೆಗಳ ಆಕಾರವನ್ನು ತಾಳಿ ಚಟ, ಸಭೆಯವರೆಲ್ಲ ಬಹಳ ಗಾಬರಿ 


ಬಸವಣ್ಣ ನವರೂ ಪನಾಡಗಳೂ ೪೫೫ 


ಗೊಂಡರು. ಬಿಜ್ಜಳನಾದರೋ ಮೂರ್ಛೆಯಿಂದ ತಿಳಿದೆದ್ದು, ಬಸವಣ್ಣನವರೇ, 
ಈ ಪದಕವು ನಮ್ಮದಲ್ಲ. ಚಾಡಿಕೋರರ ಮಾತನ್ನು ಕೇಳಿ ಕೆಟ್ಟಿನು. ನಿಜವಾಗಿ ' 
ಇದು ಪರಶಿವನ ಪದಕವೇ ಆಗಿರುತ್ತದೆ ಎಂದನು. ಆಗ ಬಸವಣ್ಣನವರು ಅದನ್ನು 
ಮುಟ್ಟಲು ಅದು ಮುಂಚಿನಂತೆ ಪದಕವಾಯಿತು. ಬಸವಣ್ಣನವರು ಮುಂಚಿನಂತೆ 
ಅದಕ್ಕೆ ಕೀಲಿಯನ್ನು ಹಾಕಿ ಸಿದ್ದಿಗಶೆಟ್ಟಿಯ ಕೈಯ್ಯಲ್ಲಿ ಕೊಟ್ಟು ಮತ್ತೀಘಟ್ಟಕ್ಕೆ 
ಹೊರಟರು. ಬಿಜ್ಜಳಭೂಪಾಲನು ಅವರನ್ನು ನೋಡಿ ಕಣ್ಣೀರು ಸುರಿಸುತ್ತ, ಎಲೌ 
ಬಸವೇಶ್ವರನೇ, ನೀನು ಬಿಟ್ಟುಹೋದಮೇಲೆ ನನ್ನ ಭಾಗ್ಯಾಂಗನೆಯು ನನ್ನನ್ನು 
ಬಿಟ್ಟು ಹೊರಟುಹೋಗುವದು ನಿಶ್ಚಯ ಆದ್ದರಿಂದ ನೀನು ಬಿಟ್ಟುಹೋಗಬೇಡ, 
ನನ್ನ ಅಪರಾಧವನ್ನು ಕ್ಷಮಿಸು, ಕಾಪಾಡು ಕಾಪಾಡು ಎಂದು ಬಹಳ ವಿನಯ 
ಪ್ರಪೂರಿತರಾಗಿ ದೈನ್ಯೋಕ್ತಿಯಿಂದ, ನಿನ್ನ ನಿಜಸ್ಜಿತಿಯನ್ನು ತಿಳಿಯಲು ಯಾರಿಗೆತಾನೇ 
ಸಾಧ್ಯ? ಇಲ್ಲಿಗಿಂತಲೂ ಹೆಚ್ಚಾಗಿ ನಿಮ್ಮ ನಿತ್ಯಾಚರಣೆಗಳು ಅಲ್ಲಿ ನಡೆದವು. ಸತ್ಯವಾಗಿ 
ನಿಮ್ಮಿಸ್ಟವನ್ನು ಪರಶಿವನು ಯಾವಾಗಲೂ ಕೈಗೂಡಿಸುತ್ತಾನೆ. ನನ್ನ ಅಪರಾಧವನ್ನು 
ಕ್ಸಮಿಸಿ ಮೊದಲಿನಂತೆ ತಾವೇ ಮುಖ್ಯ ಮಂತ್ರಿಗಳಾಗಿರಬೇಕೆಂದು ಪ್ರಾರ್ಥಿಸಿದನು. 

ಈ ದಿನ ಮೊದಲುಗೊಂಡು ನನ್ನ ಭುಜಶ್ರೀಯು ನಿನ್ಮುದು, ಭಾಗ್ಯಶ್ರೀಯು 
ನಿಮ್ಮದು, ಇೀರ್ತಿಶ್ರೀಯು ನಿಮ್ಮದು, ಸಾಮ್ರಾಜ್ಯ ಯಜಮಾನಶ್ರೀಯು ನಿಮ್ಮದು, 
ಐಶ್ವರ್ಯಶ್ರೀಯು ನಿಮ್ಮದು, ಎಲ್ಲವೂ ನಿಮ್ಮದೇ ಇರುತ್ತದೆ. ನಿಮ್ಮ ಮನಸ್ಸಿಗೆ 
ಬಂದಂತೆ ಮಾಡಿರೆಂದು ಬೇಡಿಕೊಂಡನು. ದಯಾಶಾಲಿಗಳಾದ ಬಸವಣ್ಣನವರು 
ಮಂದಸ್ಮಿತರಾಗಿ ಮತ್ತೀಘಟ್ಟಿ ದಿಂದ ಚನ್ನಬಸವಣ್ಣನವರೇ ಮೊದಲಾದವರನ್ನು ವಾದ್ಯ 
ವೈಭವದಿಂದ ಕರೆಯಿಸಿಕೊಂಡು ನುದ್ರೆಯುಂಗುರವನ್ನು ತೆಗೆದುಕೊಂಡು ಎಂದಿನಂತೆ 
ತಮ್ಮ ಧರ್ಮಕಾರ್ಯಗಳನ್ನು ಮತ್ತು ರಾಜಕಾರಣಗಳನ್ನೆಲ್ಲ ಲೀಲಾಜಾಲವಾಗಿ 
ನಡೆಸುತ್ತ ಲೋಕದಲ್ಲಿ ಧರ್ಮವೂ ರಾಜಕಾರಣವೂ ಎರಡೂ ಕೂಡಿಕೊಂಡು 
ಹೋಗಲಿಕ್ಕೆ ಹೇಗೆ ಸಾಧ್ಯವೆಂಬುವದನ್ನು ತೋರಿಸುತ್ತ ದಶದಿಕ್ಕುಗಳಲ್ಲಿ ತಮ್ಮ ಕೀರ್ತಿ 
ವಾರ್ತೆಗಳನ್ನು ಹಬ್ಬಿಸಿ ಆನಂದದೊಳಗೆ ಎಂದಿನಂತೆಯೇ ಇರುತ್ತಿದ್ದರು. 


ಓದುಗರಿಗೆ ಇಲ್ಲಿ ಒಂದು ಮಾತನ್ನು ಹೇಳಬೇಕಾಗಿದೆ. ಬಸವಣ್ಣನವರ ಪವಾಡ. 
ಗಳೂ ಅವಾಂತರ ಸವಾಡಗಳೂ ಕೂಡಿ ಸಾವಿರಾರು ಪುಟಿದ ಒಂದು ಗ್ರಂಥವಾಗುವದು. 
ಶಿಂಗಿರಾಜಪುರಾಣ, ಬಸವೇಶ್ವರ ಪುರಾಣ, ಇನ್ನುಳಿದ ಅನೇಕ ಶಿವಶರಣರ ಪುರಾಣ 
ಮತ್ತು ಕಾವ್ಯಾದಿಗಳಲ್ಲಿ ಬಸವಣ್ಣನವರ ಪವಾಡದ ಬಗ್ಗೆ ಹೇರಳವಾಗಿ ಬರೆಯಲಾಗಿದೆ. 
ಮಾದರಿಗಾಗಿ ಇಲ್ಲಿ ಕೆಲವನ್ನು ತೋರಿಸಿದೆವು. ಬಸವಣ್ಣನವರ ಚರಿತ್ರೆಯು ಕಟ್ಟು 
ಕಥೆಯಾಗಿರಡೆ ನಿಜವಾದ ಸಂಗತಿಯಿಂದ ಕೂಡಿರುತ್ತದೆ. ಇದಕ್ಕೆ ಪ್ರತಿಯೊಂದು 
ಸಂದರ್ಭದಲ್ಲಿ ಅವರು ಹೇಳಿದ ವಚನಗಳೇ ಸಾಕ್ಷಿಯಾಗಿವೆ. ಲೋಕದಲ್ಲಿ ಯಾರಾದ 
ಕೊಬ್ಬ ಮಹನೀಯರ ಚರಿತ್ರೆಯನ್ನು ಸಿದ್ದ ಪಡಿಸಬೇಕಾದರೆ ಅವರು ಸ್ವತಃ ಹೇಳಿದ 
ಮಾತುಗಳಷ್ಟು ಬೇರೆ ಯಾವೂ ಪ್ರಾಮಾಣ್ಯಗಳಾಗಲಾರವು. ಬಸವಣ್ಣನವರ ಚರಿತ್ರೆಗೆ 
ಬೇಕಾದಷ್ಟು ಆಧಾರಗಳನ್ನು ಒದಗಿಸಿಕೊಡಲು ಅನುಕೂಲ ಇರುತ್ತದೆ. ಈ ಪ್ರಕರಣ 
ದಲ್ಲಿ ಅವರ ಸ್ವಂತ ನಚನಗಳನ್ನೇ: ಪ್ರಮಾಣವನ್ನಾಗಿ ಕೊಟ್ಟಿರುತ್ತೇನೆ. ಅವರ 


ವ 
ಸಾನಿರಾರು ವಚನಗಳು ಸಂದರ್ಭಕ್ಕೆ ಅನುಸಾರವಾಗಿರುತ್ತವೆ. 


ಹತ್ತೊಂಬತ್ತನೆಯ ಪ್ರಕರಣ 
ಶ್ರೀ ಬಸವಣ್ಣನವರೂ ಅವರ ಪ್ರಶಿಚ್ಷೆಗಳೂ 


ಜಗತ್ತಿನೊಳಗೆ ಇಲ್ಲಿಯವರೆಗೆ ಆಗಿಹೋಗಿರುವ ಮಹಾಪುರುಷರ ಚರಿತ್ರೆಗಳನ್ನು 
ನೋಡಿದರೆ, ಅವರು ಯಾವದಾದರೊಂದು ಮಹಾಕಾರ್ಯದಲ್ಲಿ ಪ್ರವೃತ್ತರಾಗಿ 
ಆ ಕಾರ್ಯವನ್ನು ಮಾಡತಕ್ಕ ಪ್ರಸಂಗದಲ್ಲಿ ತಮ್ಮ ಮೇಲೆ ಎಂತಹ ಘೋರತರವಾದ 
ದುರ್ಧರ ಪ್ರಸಂಗ ಬಂದರೂ ಕೂಡ ಧೃ ತಿಗೆಡದೆ “ತಮ್ಮ ಕಾರ್ಯವನ್ನು ಕೊನೆಗಾಣಿ 
ಸಿದ್ದುದು ಕಂಡುಬರುತ್ತದೆ. ಒಂದು ಕಾರ್ಯವನ್ನು ಪ್ರಾರಂಭಿಸಿದರೆ "ಅದಕ್ಕೆ ನಿಘ್ನ್ನ 
ಗಳೊದಗುವುದು ಸ್ವಾಭಾನಿಕವಾದುದು. ಬಂದ ವಿಘ್ನಗಳಿಗೆ ಥೈರ್ಯಗುಂದದೆ ಅದನ್ನು 


ಕೊನೆಗಾಣಿಸುವ ಜಾಣತನವಾಗಲೀ, ಕ್ರಿಯಾರಿಷ್ಕೆ ಯಾಗಲೀ ಎಲ್ಲರಲ್ಲಿರುವುದಿಲ್ಲ. 
86 ಪ್ರಾರಬ್ಧಮುತ್ತಮ ಜನಾಃ ನ ಪರಿತ್ಯಜಂತಿ'' 


ಪ್ರಾರಂಭಿಸಿದ ಕಾರ್ಯವನ್ನು ಯಾರು ಕೊನೆಗಾಣಿಸಿ ಯಶಸ್ವಿಗಳಾಗುತ್ತಾರೋ ಅವರೇ 
ಜಗತ್ತಿನಲ್ಲಿ ತೇಜಃಪುಂಜರಾಗಿ ಕೀರ್ತಿಶಾಲಿಗಳಾಗುತ್ತಾರೆ. ಅವರು ಜನರ ನಾಲಿಗೆಯ 
ತುದಿಯಲ್ಲಿ ಯಾವಾಗಲೂ ನಲಿದಾಡುತ್ತಲಿರುತ್ತಾರೆ. ಅಂತಹ ಶ್ರೇಷ್ಠ ಸತ್ಯಾರ್ಯ 
ಗಳನ್ನು ಮಾಡಿದವರನ್ನೇ ಜನರು ಹಿಂಬಾಲಿಸುತ್ತಾರೆ. ಅವರ ಕೀರ್ತಿಯು ಅಚ್ಚ ಳಿಯದೆ 
ರಜ ಹಿಡಿದ ಕಾರ್ಯಗಳನ್ನು ವಿಘ್ಣ ಗಳಿಗೆ ಹೆದರದೆ ಅದನ್ನು ಕೊನೆ 
ಗಾಣಿಸ ಸುವದಕ್ಕೆ ಕ್ರಿಯಾಯೋಗವೆಂದು ಹೆಸರು. ಆ ಜೊಡ್ಡ ವರಿಗೆ. ನಿತ್ಯದ 
ಮಹಾ ವ್ರತವಾಗಿ ಪರಿಣಮಿಸುವದು. ಧೈರ್ಯವಾಗಲೀ, ಕೈಗೊಂಡ ಕಾರ್ಯದಲ್ಲಿ 
ಶಿಷ್ಕೆಯಾಗಲ್ಲ ಇಲ್ಲದಿದ್ದರೆ ಅಂತಹ ಮಹತ್ಕ್ಯಾರ್ಯಗಳು ಕೊನೆಗೊಳ್ಳಲಾರವು. 
ಮನುಷ್ಯನು ಒಂದು ಕಾರ್ಯವನ್ನು ಹಿಡಿದನೆಂದರೆ ತನ್ಮಯನಾಗಿ ನಿಷ್ಠೆಯಿಂದ 
ಅದನ್ನು ಕೊನೆಗಾಣಿಸಬೇಕಾಗುತ್ತದೆ. ಇಲ್ಲದಿದ್ದರೆ ಅನನು ಅದರಲ್ಲಿ ಅಯಶಸ್ವಿಯಾಗಿ 
ಲೋಕದ ಜನರೆದುರಿಗೆ ಅಸಕೀರ್ತಿಯನ್ನು ಹೊಂದುವನು. ದೊಡ್ಡ ದೊಡ್ಡ ಲೋಕೋಪ 
ಕರಗಳಾದ ಕಾರ್ಯಗಳನ್ನು ಮಾಡಿದವರೇ ಶ್ರೇಷ್ಠರಾದ ಚರಿತ್ರೆ ನಾಯಕರಾಗುತ್ತಾಕೆ. 
ಇಂತಹ ಮಹತ್ಕಾರ್ಯವನ್ನು ಕೈಗೊಂಡು ಅದರಲ್ಲಿ ಯಶಸ್ವಿಗಳಾಗಿ ಭೂಮಂಡಲದಲ್ಲಿ 
' ಪ್ರಸಿದ್ದರಾದ ಮಹಾಪುರುಷರಲ್ಲಿ ಬಸವಣ್ಣ ಥ್ಲಿನವಶೊಬ್ಬರಾಗಿರುತ್ತಾ ರೆ. ಅವರು ಮುಖ 
ವಾಗಿ ಭೂಲೋಕದಲ್ಲಿ ಕ್ಸೀಣವಾಗಿ ಹೋಗಿದ್ದ ಶಿವಭಕ್ತಿಯನ್ನು ಉದ್ದಾರ ಮಾಡು 
ವದಕ್ಕೆ USNR ಅನೇಕ ಓತಿ Mo ತಿಳಿದುಬರುತ್ತದೆ. 
ಬಸವಣ್ಣನವರು ತಾವು ಹಿಡಿದ ವ್ರತಗಳಲ್ಲಿ ಯಶಸ್ವಿಗಳಾಗಿರುತ್ತಾರೆ. ಅವರು ಪ್ರತಿಜಾ 
ಪೂರ್ವಕವಾಗಿ ತಮ್ಮ ಕಾರ್ಯಗಳನ್ನು ಕೊನೆಗಾಣಿಸಿರುತ್ತಾರೆ. 


4 ಅರ್ಥವನರ್ಥವ ಮಾಡಿ ಕೋಲಾಹಲಂಗೈ ಯ್ಯುಕ್ತಿರಲಿ, ಹುಟ್ಟಿದ 


ಜಿ ೨ ಬ 
ಮಕ್ಕ ಳ ನವಖಂಡವ ಮಾಡಿ ಕಡಿಯುತ್ತಿರಲಿ, ಮುಟ್ಟುವ ಸ್ತ್ರೀಯ ಕಣ್ಣ 
ಹ್‌ ಅಭಿಮಾನಂಗೊಂಡು ನೆರೆಯುತ್ತಿರಲಿ, ಇಂತೀ ತ್ರಿವಿಧವು ಹೊರೆ 
ಗಣವು ಇನ್ನೆಂನ್ಲಂಗದ ಮೇಲೆ ಬರಲಿ, ಓಡಿಖಂಡಂಗೊಯ್ಯಲಿ, ಇಕ್ಕುವ 


ಶೂಲ ಪ್ರಾಪ್ತಿಸಲಿ, ಹಾಕೊಂದಿಸೆ ಹನ್ನೊ'ಂದೆಸೆಯಾಗಿ ಮಾಡುತ್ತಿರಲಿ, 


ಶ್ರೀಃ ಬಸವಣ್ಣನನರೂ ಅವರ ಪ್ರತಿಜ್ಞೆಗಳೂ ೪೫೭ 
೨೪ ಇ 


ಮತ್ತೆಯೂ ಲಿಂಗಾರಾಧನೆಯ ಮಾಡುನೆ, ಮತ್ತೆಯೂ ಜಂಗಮಾ 
ರಾಧನೆಯ ಮಾಡುವೆ, ಪ್ರಸಾದಕ್ಕೆ ತಪ್ಪೆನು. ಇಂತಪ್ಪ ಭಾಷೆ ಕಿಂಚಿತ್ತು 
ಹುಸಿಯಾದರೆ ನೀನಂದೇ ಮೂಗಕೊಯ್ಯಿ ಕೂಡಲಸಂಗಮದೇವಾ.” 


ಈ ವಚನದಲ್ಲಿಯ ಪ್ರತಿಯೊಂದು ಶಬ್ದವನ್ನೂ ನೋಡಿದ್ದೇ ಆದಕಿ ಅವರ 
ಲೋಕೋತ್ತರವಾದ ಶಿವ ವ್ರತವು ಎದ್ದು ಕಾಣಿಸುತ್ತದೆ. ಇಂತಹ ಕಠೋರ ಶಬ್ದಗಳು 
ಬಸವಣ್ಣ ನವರಂತಹೆ : ಸತ್ವಶಾಲಿ ಮಹಾಪುರುಷರ ವಾಣಿಯಿಂದ ಹೊರಡಬೇಕಾದರೆ 
ಅವರ ವ್ರತಗಳಿಗೆ ಎಂತಹ ನಿಸತ್ತು ಬಂದೊದಗಿರಬಹುದೆಂಬುವದು ಸ್ಪಷ್ಟವಾಗಿ 
ತಿಳಿದುಬರುತ್ತದೆ. ಏನು ಬಂದರೂ ನಾನು ಲಿಂಗಾರಾಧನೆ ಮಾಡುವೆನೆಂಬುವ ಅವರ 
ವಾಣಿಯಲ್ಲಿ ನೀರತನದ ದಿವ್ಯ ತೇಜಸ್ಸು ಅಡಗಿರುತ್ತದೆ. ಶಿವಭಕ್ತಿಯ ಅಸಾಧಾರಣ 
ವಾದ ದೃಢತ್ವವು ವ್ಯಕ್ತವಾಗುತ್ತದೆ. ನಶಿಸಿಹೋದ ಶಿವಭಕ್ತಿಯನ್ನು ಉದ್ದಾರ 
ಮಾಡಲು ಮರ್ತ್ಯಲೋಕದಲ್ಲಿ ಮಾನವರಾಗಿ ಜನಿಸಿದ ಬಸವಣ್ಣನವರು ಆ ತರಹದ 
ದೊಡ್ಡ ವಿಘ್ನಗಳುಂಟಾಗದೆ ಇಂತಹ ಮಾತುಗಳನ್ನು ಉಚ್ಛರಿಸುತ್ತಿರಲಿಲ್ಲ. ಇಂತಹ 
ನಿಫ್ಲುಗಳನ್ನು ಎದುರಿಸದಿದ್ದರೆ ಸತ್ಯಸಾಮ್ರಾಜ್ಯದ ಸಾರ್ವಭೌಮರಿೆನ್ಸಿಸಿಕೊಳ್ಳುತ್ತಿ ರಲಿಲ್ಲ. 
ದಯಾವೀರರೆಂಬ ಬಿರುದನ್ನು ಪಡೆಯುತ್ತಿರಲಿಲ್ಲ. ಸದ್ಭಕ್ತಿಸೂರೆಗಾರರೆಂದೆನ್ಸಿಸಿಕೊಂಡು 
ಸೂಜ್ಯವ್ಯಕ್ತಿಗಳಾಗುತ್ತಿ ಲಿಲ್ಲ. ಲೋಕದಲ್ಲಿ ಯಾವದಾದರೊಂದು ಅದ್ಭುತ ಕಾರ್ಯ 
ಪ್ರಾರಂಭಿಸಿದರೆ ಅವರಿಗೆ ಎಲ್ಲ ಕಡೆಯಿಂದಲೂ ವಿರೋಧವುಂಟಾಗುವದು ಸ್ವಾಭಾವಿಕ 
ವಾದುದಾಗಿದೆ. ಕೆಲವು ದಿನಗಳು ಹೋಗಿ ಆ ಕಾರ್ಯದ ಮಹತ್ವವು ತಿಳಿದ ಮೇಲೆ 
ಮೊದಲು ವಿರೋಧಿಸಿದ ಜನಗಳೇ ಕಡೆಗೆ ಅನುಯಾಯಿಗಳೂ ಆಗಬಹುದು. ಹೊಸ 
ಕಾರ್ಯವು ಬೇಕಾದಂತಹ ಮಹತ್ವದ್ದಿರಲಿ ಒಂದು ವರ್ಗದಿಂದ ಅದಕ್ಕೆ ವಿರೋಧವು 
ಆಗಿಯೇ ತೀರುವದು. ಇದು ಜಗತ್ತಿನ ಜನರ ಅನುಭವಕ್ಕೆ ಬಂದ ಮಾತಾಗಿರುತ್ತದೆ. 

ಬಸವಣ್ಣನವರು, ""ನಾಳೆ ಬಪ್ಪುದು ನಮಗಿಂದೇ ಬರಲಿ, ಇಂದು ಬಪ್ಪುದು 
ನಮಗೀಗಲೇ ಬರಲಿ, ಇದಕಾರಂಜುವರು? ಇದಕಳುಕುವರಾರು? ಜಾತಸ್ಯ ಮರಣಂ 
ಧೃವಂ'' ಎಂಬುದಾಗಿ ಕೂಡಲಸಂಗಮದೇವರು ಬರೆದ ಬರಹನ ಶನ್ಬಿಸುವರೆ? 
ಹರಿಹರಬ್ರಹ್ಮಾದಿಗಳಿಗಳವಲ್ಲವೆಂದು ಹೇಳಿದ್ದಾರೆ. 

ಹುಟ್ಟಿದ ಪ್ರಾಣಿಯು ಎಂದಾದರೊಂದು ದಿನ ಸಾಯಲೇ ಬೇಕು. ಅಂದಮೇಲೆ 
ಸತ್ಪಾರ್ಯವನ್ನು ಮಾಡತಕ್ಕ ಪ್ರಸಂಗದಲ್ಲಿ ಮರಣ ಬಂದರೆ ಅದಕ್ಕೇಕೆ ಅಂಜಬೇಕು? 
ಸರಮಾತ್ಮನಾದ ಕೂಡಲಸಂಗನು ಬರೆದ ಹಣೆಯಬರಿಹವನ್ನು ತಪ್ಪಿಸುವದು ಯಾರಿಗೂ 
ಸಾಧ್ಯವಾದುದಲ್ಲ ಎಂದು ಹೇಳುವ ಬಸವಣ್ಣನವರ ವಾಣಿಯು ಅನುಕರಣೀಯವಾಗಿ 
ಇರುತ್ತದೆ. 


ಇನ್ನೊಂದು ವಚನದಲ್ಲಿ 

«ಕಾಯದ ಕಳವಳಕ್ಕಂಜೆ ಕಾಯಯ್ಯಾ ಎನ್ನೆನು, ಜೀವನೋಸಾಯ 
ಕೃಂಜಿ ಈಯಯ್ಯಾ ಎನ್ನೆನು, " ಯದ್ಭಾವಂ ತದ್ಭವತಿ' ಉರಿ ಬರಲಿ, ಸಿರಿ 
ಬರಲಿ, ಬೇಕುಬೇಡೆನ್ನನಯ್ಯಾ ಆ ನಿಮ್ಮ ಹಾರೆನು, ಮಾನವರ ಬೇಡೆನು, 
ಆಣೆ ನಿಮ್ಮಾಣೆ ಕೂಡಲಸಂಗಮದೇವಾ.'' 


೪೫೮೪ ಬಸವತತ್ವ ರಫ್ಸಾಕರ 


ನಾನು ನನ್ನ ಕಳವಳಕ್ಕಂಜಿ ನೀನು ನನ್ನನ್ನು ರಕ್ಷಿಸು ಎಂದು ಹೇಳಲಾರೆನು. ಈ ಜಗತ್ತಿನ 
ಮಾನನರನ್ನು ಕುರಿತು ಏನನ್ನೂ ಬೇಡೆನು. ಹಂಪತ್ತ ಬಂದರೆ ಬರಲಿ, ವಿಪತ್ತು ಬಂದರೆ 
ಮಾತ್ರ ಬೇಡವೆಂದು ಹಚ: ಕಳ್ಳು ಜಗತ್ತಿನಲ್ಲಿ ಜನಗಳ ಓಘವು ""ಸುಖಂಮೇ 
ಭೂಯಾತ್‌ ದುಃಖಂ ಮಾಭೂತ್‌'' ಸುಖವು ನನಗೆ ಬರಲಿ ದುಃಖವು ಬೇಡವೆಂಬುದೇ 
ಇರುತ್ತದೆ. ಆ ಮಾರ್ಗವು ಸರಿಯಾದುದಲ್ಲವೆಂದೇ ಬಸವಣ್ಣನವರ ಅಭಿಪ್ರಾಯ 
ವಾಗಿರುತ್ತದೆ. 
Fg ನಿಪದಿಧೈರ್ಯನುಥಾಜ್ಯುದಯೇ ಕ್ಸಮಾ । ಸದಸಿ ವಾಕ್ರಟುತಾ ಯುಧಿ 
ವಿಕ್ರಮಃ ॥ ಯಶಸಿ ಚಾಭಿರುಚಿರ್ವೃ್ಯಸನಂ ಶೃತೌ | ಪ್ರಕೃತಿಸಿದ್ಧನಿಂದಂಹಿ 
ಮಹಾತ್ಮನಾಂ ge 
ಅಂದರೆ ನಿಸತ್ತಿನಲ್ಲಿ ಧೈರ್ಯವು, ಅಭ್ಯುದಯದಲ್ಲಿ ಕ್ಚಮಾ ಗುಣವು, ಸಭೆಯಲ್ಲಿ 
ವಾಕ್ಟಟುತ್ವವು, ಯುದ್ಧದಲ್ಲಿ ಪರಾಕ್ರಮ, ಕೇರ್ತಿಯಲ್ಲಿ ಅಭಿರುಚಿ, ಶಾಸ್ತ್ರಚಿಂತನೆ 
ಯಲ್ಲಿ ವ್ಯಸನ ಇಂತಿಷ್ಟು ಮಹಾನುಭಾವರ ್ರಕೃತಿಸಿದ್ದವಾದ ಗುಣಗಳು. 

ನನಗೆ ಎಂತಹ ನಿಸತ್ತು ಬಂದರೂ ನಾನು ಕೂಡಲಸಂಗಮದೇವನ ಸ್ಮರಣೆಯನ್ನು 
ಬಿಡಲಾರೆನೆಂದು ಬಸವಣ್ಣನವರು ಹೇಳಿದ್ದಾರೆ. 


"" ಎನಿಸೆನಿಸೇಧ8 1, ಧೃತಿಗೆಡೆನಯ್ಯಾ, ಎಲುದೋರಿದಕೆ ನರ 
ಹರಿದರೆ ಕರುಳು ಕುಪ್ಪಳಿಸಿದರೆ ನಾ ಧೃತಿಗೆಡೆನಯ್ಯಾ, ಶಿರಹರಿದು ಅಟ್ಟಿ 
ನೆಲಕ್ಕೆ ಬಿದ್ದರೆ, ನಾಲಿಗೆ ಕೂಡಲಸಂಗಾ ಶರಣೆನುತ್ತಿದ್ದೀತಯ್ಯಾ?' 


ಮತ್ತು 


“ಒಣಗಿಸಿ ಎನ್ನ ಘಣಘಣಲನೆ ಮಾಡಿದರೆಯೂ, ಹರಣವುಳ್ಳನ್ನಕ್ಕ 
ನಿಮ್ಮ ಚರಣವ ನೆನೆವುದ ಮಾಣೆ ಮಾಣೆ, ಶರಣೆಂಬುದ ಮಾಣೆ ಮಾಣೆ 
ಕೂಡಲಸಂಗಮಜೀವಯ್ಯಾ ಎನ್ನ ಹೆಣನ ಮೇಲೆ ಕಂಬಿಟ್ಟು ೦ಡರೆಯೂ 
ಮಾಣೆ ಮಾಣೆ? 


ಈ ಎರಡೂ ವಚನಗಳು ಬಸವಣ್ಣನವರ ಘೋರ ಪ್ರತಿಜ್ಞೆಯ ದ್ಯೋತಕಗಳಾಗಿರುತ್ತವೆ. 
ಇಂತಹ ಪ್ರತಿಜ್ಞೆಗಳನ್ನು ಮಾಡಿ, ಆಚರಣೆಯಲ್ಲಿ ತಂದು, ಉಳಿದವರಿಗೂ ಆ ಮಾರ್ಗ 
ದಲ್ಲಿ ನಡೆಯುವಂತೆ ಮಾಡುವದು ಮಹಾನುಭಾವರ ಕಾರ್ಯವಲ್ಲದೆ ಸಾಮಾನ್ಯರಿಗೆ 
ಸಲ್ಲದ ಮಾತಾಗಿರುತ್ತದೆ. ನರ ಹರಿದುಹೋದರೂ ನನ್ನ ನಾಲಿಗೆಯು ಶಿವ ಶಿವ ಎನ್ನದೆ 
ಬಿಡತಕ್ಕಂಥಾದ್ದಲ್ಲವೆಂದು ಹೇಳುವ ಅವರ ಮಾತು ಸಾಮಾನ್ಯ ವಾದುದಲ್ಲ. ಕೋಟ 
ಗಟ್ಟಲೆ ಜನಗಳಿಗೆ ಮಾರ್ಗದರ್ಶಕವಾಗಿರುತ್ತದೆ. ಇಂತ ಹ ಪ ಸ್ರತಿಜ್ಞಾಬದ್ಧ ರಾದ 
ಮಹಾನುಭಾವರಿಂದಲೇ ಲೋಕದಲ್ಲಿ ಅಘಟನಾಘಟನಾ ಕಾರ್ಯಗಳಾಗುತ್ತವೆ. 
ಈ ವಿಷಯದಲ್ಲಿ ಶ್ರೀ ಬಸವಣ್ಣ ನವರ ಭಕ್ತಿಮಾರ್ಗವು ಪರಾಕಾಷ್ಕ ತೆಯನ್ನು ಹೊಂದಿತ್ತು 
ಎಂದು ಹೇಳಬಹುದು. ನೀರವ್ರ ತಿಗಳಾದ ಬಸ ಸವಣ್ಣ ಫ್ಲಿನವರು ಟೆ ಕಡೆ: ಮರಣವೇ 
ಮಹಾನವಮಿ” ಎಂದು ಅಸ್ಪಣೆ ಕೊಡಿಸಿರುತ್ತಾರೆ. ಲೋಕದಲ್ಲಿ ಶ್ರೇಷ್ಠರಾದ ಏಸು 
ಕ್ರಿಸ್ತನೇ ಮೊದಲಾದ ಅನೇಕ ಮಹಾತ್ಮರು ಮರಣವನ್ನು ಹಸನ್ಮುಖಿಗಳಾಗಿ ಅನಿ 
ಕೊಂಡಿರುತ್ತಾರೆ. 


ಶ್ರೀ ಬಸನಣ್ಣನನರೂ: ಅನರ-ಪ್ರ ತಿಜ್ಜೆ ಗಳೂ ೪೯ 


$ ಜೋಳವಾಳಿಯವನಾನಲ್ಲಯ್ಯ, ವೇಳೆವಾಳಿಯವನಾ ನಲ್ಲಯ್ಯ, 

ಹಾಳು ಗೆಟ್ಟೋಡುವ ಆಳು ನಾನಲ್ಲಯ್ಯಾ, ಕೇಳು ಕೂಡಲಸಂಗಮದೇವಾ 

ಮರಣವೇ ಮಹಾನವಮಿ ಎನಗೆ.” 
"ಶೂರಸ್ಯ ಮರಣಂ ತೃಣಂ' ಶೂರನಾದವನಿಗೆ ಮರಣವು ತೃಣಪ್ರಾ ಯವಾಗುವದು 
ಸಹಜವಾದುದಾಗಿರುತ್ತದೆ. ಶ್ರೀ ಬಸವಣ್ಣನವರು ನೀರವ್ರ ರ ಕೂಡ ಒಂದು 
ಪ್ರಸಂಗದಲ್ಲಿ "ಮತಿ ಇಲ್ಲದ Ne ನಾನಯ » ಭಕ್ತಿ ಇಲ್ಲದ ಬಡವನಾನೆಯ್ಯ' ಎಂದು 
ಪರಮಾತ್ಮನಿಗೆ ಮರೆಹೊಕ್ಕಿರುವರು. ಪರಮಾತ್ಮನಿಗೆ ಅಂಜುವದು ಮಹಾನುಭಾವರ | 
ಮಾರ್ಗವಾಗಿರುವದು. 

ವ್ರತವೆಂದರೇನು? ಈ ನೇಮದ ಬಗ್ಗೆ ಬಸವಣ್ಣನವರು ಒಂದು ಅತ್ಯುತ್ತಮವಾದ 
ವಚನವನ್ನು ಹೇಳಿರುತ್ತಾರೆ. 


"ಬಂದುದ ಕೈಕೊಳ್ಳಬಲ್ಲರೆ ನೇಮು, ಇದ್ದುದ ವಂಚನೆ ಮಾಡ 
ದಿದ್ದರೆ ಅದು ನೇಮ, ನುಡಿದು ಹುಸಿಯದಿದ್ದರೆ ಅದು ನೇಮ, ನಮ್ಮ 
ಕೂಡಲಸಂಗನ ಶರಣರು ಬಂದರೆ ಒಡೆಯರಿಗೊಡವೆಯನೊಸ್ಪಿಸುವದೇ 
ನೇವು. '' 

ಇಂತಹ ವ್ರತಗಳನ್ನು ಹಿಡಿದು ಕೊನೆಗಾಣಿಸಬೇಕಾದರೆ ಅದಕ್ಕೆ ಶುದ್ಧ ನಾದ ಮನಸ: 
ಜೇಕು. ಇಲ್ಲದಿದ್ದ 2 ಆ ವ್ರತದಿಂದ ಯಾನ ಪ್ರಯೋಜನವೂ 


"" ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜ 
ವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳರೆ ಕೂಡಿಕೊಂಬ ನಮ್ಮ 
ಕೂಡಲಸಂಗಮದೇವ. 

ಯಾವದಾದರೊಂದು ನೇಮವನ್ನು ಹಿಡಿದುಕೊಂಡು ಅದನ್ನು ನಾನು ಮಾಡಿದೆ 
ನೆಂದು ಹೇಳಿದರೆ ಅದರಿಂದ ಮಾಡಿದ ಕಾರ್ಯದ ಫಲವೂ ಕೂಡ ಆ ಮಾನವನಿಗೆ 
ಸಿಗಲಾರದು. 


"« ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ನಿಡಿಸಿ ಕಾಡಿತ್ತು ಶಿವನ 
ಡಂಗುರ ಮಾಡಿದೆನೆನ್ನದಿರಾ, ಲಿಂಗಕ್ಕೆ ಮಾಡಿದೆನೆನ್ನದಿರಾ, ಜಂಗಮಕ್ಕೆ 
ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದನೀವ ಕೂಡಲಸಂಗಮ 
ದೇವಾ.” 

ಶ್ರೀ ಬಸವಣ್ಣನವರ ಅನಂತ ಪ್ರತಿಜ್ಞೆಗಳಲ್ಲಿ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವೆ 
ನೆಂಬುವದೂ ಒಂದಾಗಿರುತ್ತದೆ. ಅದನ್ನು ಅವರು ಕೊನೆಯವರೆಗೂ ಚ್ಯುತಿಯಿಲ್ಲದೆ 
ಪೂಕೈಸಿದವರಾಗಿರುತ್ತಾರೆ. 


"" ನೀನಿಕ್ಕಿ ದ ಬೀಯದಲ್ಲಿ ವಂಚನೆಯುಳ್ಳರೆ ಸಂಗಾ, ನಿಮ್ಮ ತೊತ್ತು 
ತನಕ್ಕೆ Rin , ಕದ್ದು ತಿಂದರೆ ಕೈ ಹಿಡಿಸೊನ್ಮೆ ಬಡಿದು ತುಡುಗುಣಿ 
ತನವ ಬಿಡಿಸಯ್ಯಾ, ಜಂಗಮ ಮನೆಗೆ ಬಂದಲ್ಲಿ ಓಸರಿಸದಿರೆ ಹಿಡಿದು 
ಮೂಗ ಕೊಯಿಯಯ್ಯಾ ಕೂಡಲಸಂಗಮದೇವಾ” 


೪೩೦ ಬಸವತತ್ವ ರತ್ನಾಕರ 


ಅಂದರೆ, ದೇವರು ಕೊಟ್ಟ ದ್ರವ್ಯವನ್ನು ದೇವರಿಗೆ ಸಮರ್ಸಿಸಬೇಕಲ್ಲದೆ ತನ್ನ ಸ್ವಾರ್ಥಕೆ. 
ಉಪಯೋಗಿಸಿದರೆ ಅದು ಧರ್ಮವೂ ಅಲ್ಲ, ನೀತಿಯುಕ್ತವೂ ಅಲ್ಲ, ಭಕ್ತನ ಕೆಲಸ 
ವಂತೂ ಮೊದಲೇ ಅಲ್ಲದ್ದಾಗಿರುವುದು. ಅಂದಮೇಲೆ ಭಕ್ತಿಭಂಡಾರಿಗಳಾದ ಬಸವಣ್ಣ 
ನವರು ಆ ದ್ರವ್ಯವನ್ನು ಸ್ವಾರ್ಥಕ್ಕೆ ಹೇಗೆ ಉಪಯೋಗಿಸುವರು? ಆದ್ದರಿಂದಲೇ 
ಅವರು 
"" ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂಡೆಳೆಯ, ಇಂದಿಂಗೆ 
ನಾಳಿಂಗೆ ಬೇಕೆಂದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ನಿಮ್ಮ ಶರಣರಿ 
ಗಲ್ಲದೆ ಮತ್ತೊ ದನರಿಯೆ ಕೂಡಲಸಂಗಮದೇವಾ.” 
ಶಿವನ ಸೊಮ್ಮಿನಲ್ಲಿ ಒಂದೆಳೆಯಷ್ಟೂ ನನಗೆ ಬೇಡವೆಂದು ನಿರ್ದಾಕ್ಷಿಣ್ಯವಾಗಿ ಹೇಳಿರು 
ತ್ತಾರೆ, ದಾನವನ್ನು ಮಾಡಬೇಕೆಂಬುವದೇ ಅವರ ದೊಡ್ಡ ಗುರಿ. 


ಅವನೇವ(ಮ)ನಾದರೇನು ಹೇವವಿಲ್ಲದಂಗೈ ಸಬಹುದೇ? ಕೊಡ 
ಲಿಲ್ಲೆಂಬುದರಿಂದ ಸಾಯಲುಬಹುದು, ಸೈರಿಸಬಾರದು. ಬೇಡುವವರ 
ನೋಡಿ ನೋಡಿ ಈಯಲಿಲ್ಲದವವನ ಜೀವನವದೇತಕೊ ಕೂಡಲಸಂಗಮ 
ದೇವಾ.” | 
ಕೊಡುವದಿಲ್ಲವೆನ್ನುವದಕ್ಕಿಂತಲೂ ಸಾಯುವದೇ ಲೇಸು. ಬೇಡುವವರು ಬಂದಕಾಲಕ್ಕೆ 
ಕೊಡಲಿಲ್ಲದಿದ್ದರೆ ಅವರ ಜೀವನವೇ ವ್ಯರ್ಥವು. ಅದನ್ನು ಸೈರಿಸಲಾಗದು ಎಂದು 
ಅವರ ಹೇಳಿಕೆಯು ಇರುತ್ತದೆ. 

ಒಂದು ಸಮಯದಲ್ಲಿ ಬಸವಣ್ಣನವರ ಮನೆಗೆ ಕಳ್ಳರು ಬಂದಿದ್ದರು. ಆ ಕಳ್ಳರು 
ಬಸವೇಶ್ವರರು ಮಲಗಿದ್ದ ಮಂಚದ ಹತ್ತಿರ ನೀಲಮ್ಮನವರ ಮೈಮೇಲಿನ ಆಭರಣ 
ಗಳನ್ನು ಬಿಚ್ಚಲು ಅಷ್ಟರಲ್ಲಿಯೇ ನೀಲಮ್ಮನವರಿಗೆ ಎಚ್ಚರವಾಯಿತು. ಅವರು ತಮ್ಮ 
ಪತಿಯನ್ನು ಎಬ್ಬಿ ಸಲು, ಆಗ ಬಸವಣ್ಣನವರು ತಮ್ಮ ಪತ್ನಿಗೆ. 
""ಓಡನಿರ್ದು ಸತಿಯೆಂದು ನಚ್ಚಿರ್ಜೆನಯ್ಯ । ಕೈವಿಡಿದ ಸಜ್ಜನಿ 
ಯೆಂದು ನಂಬಿರ್ದೆನಯ್ಯಾ । ಅಯ್ಯೋ ನಮ್ಮಯ್ಯನ ಕೈಯನೊಂದಿತು 
ತೆಗೆದುಕೊಡಾ ಎಲೆ ಚಂಡಾಲಗಿತ್ತಿ ಕಳ್ಳನ ಮನಿಗೊಬ್ಬ ಬಲುಗಳ್ಳೆ 
ಬಂದೊಡೆ ಕೂಡಲಸಂಗಮದೇವನಲ್ಲದೆ ಆರೂ ಇಲ್ಲಾ” 
ಎಂದು ಹೇಳಲು, ನೀಲಮ್ಮನವರು ಭಯಭಕ್ತಿಗಳಿಂದ ಗದಗದ ನಡಗುತ್ತ ಸಾಮಾನು 
ಗಳನ್ನು ಬಿಚ್ಚಿಕೊಡಲು, ಆ ಕಳ್ಳನ: ಭಯಭೀತನಾಗಿ ಅಲ್ಲಿಯೇ ನಿಂತುಕೊಂಡನೆಂತಲೂ, 
ಬಸವಣ್ಣನವರ ಕೃಪೆಯಿಂದ ಪ್ರಾತಃಕಾಲದಲ್ಲಿ ಅವನ ಕಪಟವೇಸವೆಲ್ಲ ಬಯಲಿಗೆ 
ಬಂದು ಸಜ್ಜನನಾದ ಶಿವಭಕ್ತನಾದನೆಂತಲೂ ಹೇಳಲಾಗಿದೆ. 

ಇಲ್ಲಿ ನಾವು ಗಮನಿಸತಕ್ಕ ವಿಷಯವೇನೆಂದಕೆ, ಬೇಡಿದವರಿಗೆ ಇಲ್ಲೆನ್ನದ ಗುಣವು 
ಎಂತಹ ಶ್ರೇಷ್ಠವಾದುದು? ಅದನ್ನು ಬಸವಣ್ಣನವರು ಹೇಗೆ ಆಚರಣೆಯಲ್ಲಿ ತಂದರು, 
ಮಾನವರಿಗೆ ಮಾರ್ಗದರ್ಶಕರಾದರೆಂಬುವದೇ ಪ್ರಾಮುಖ್ಯವಾದುದಾಗಿರುತ್ತದೆ. ಈ 
ಗುಣವು ಬಸವಣ್ಣನವರಲ್ಲಿ ಪರಿಪೂರ್ಣವಾಗಿ ನೆಲೆಸಿದ್ದರಿಂದಲೇ ಅವರ ಕೇರ್ತಿಯು 
ದಶದಿಕ್ಳುಗಳಲ್ಲಿ ಹಬ್ಬಿಹೋಗಿದ್ದಿತು. 


ಶ್ರೀಲ ಬಸವಣ್ಣನನರೂ ಅವರ ಪ್ರತಿಜ್ಞಿಗಳೂ ೪೬೧ 


ಶಿ 


ಶ್ರೀ ಬಸವಣ್ಣ ನವರು- 

" ಎಂಭತ್ತುನಾಲ್ಕುಲಕ್ಷ್ಮ ಮುಖದೊಳಗೊಂದೇ ಮುಖವಾಗಿ ಕಾಡಿ 
ನೋಡೆನ್ನನು ಬೇಡಿನೋಡೆನ್ನನು ಬೇಡದಿರ್ದೊಡೆ ಅಯ್ಯಾ ನಿಮಗೆ 
ಪ್ರಮಥರಾಣೆ ನೀನಾನ ಮುಖದಲು ಬಂದು ಬೇಡಿದಡೀವೆ ಕೂಡಲ 
ಸಂಗಮದೇವಾ.” (ಬೇಡುವದೇನು ಜೀವಾ ಮುನ್ನ ಬೇಡಿದೆ ಸಿಂಧು 
ಬಲ್ಲಾಳನ ವಧುವ ಇನ್ನು ಬೇಡಿದಡೆಸಿಗಿಳವನಿಕ್ಕು ವೆನು. ಬೇಡಿದ 
ಶರಣರ್ಗೆ ನೀಡದಿರ್ದೊಡೆ ತಲೆದಂಡ.) 


ಬಸವಣ್ಣ ನವರ ಭಾಷೆಗಳಲ್ಲಿ ಇದೊಂದು ಪ್ರಾ ಮುಖ್ಯ ನಾದುದಾಗಿದೆ. ಅವರ ಪ್ರತಿಜ್ಞೆ 
ಗಳಲ್ಲಿ ಕೂಡಲಸಂಗನ ಭಕ್ತಿಯನ್ನು ಪ್ರಸಾರ ಹ ಒಂದಾಗಿರುತ್ತದೆ. ಎಲ್ಲ 


ಟ್ರ 


ಗ್‌ 


ದೇವತೆಗಳಲ್ಲಿ ದೇವರದೇವನಾದ NR ಶ್ರೇಷ್ಠ ನೆಂದು ಅವರ ಪ್ರ ತಿಜ್ಞೆ ಯು 
ಇರುವದು. ಆದ ರಿಂದಲೇ ಅವರು, : 


“ ಅವನಾದೊಡೇನು ಶ್ರೀ ಮಹಾದೇವನ ಸೆನಿವನ ಬಾಯತಂಬಲ 
ಮೆಲುವೈ, ಬೀಳುಡಿಗೆಯ ಹೊದಿನೆ, ಪಾದರಕ್ಷೆ ಯ ಕಾಯ್ದು ಜವೆ 
ಕೂಡಲಸಂಗಮದೇವರ ಮಾಣದೆ ನೆನೆವನ.? 9 


ಹೀಗೆ ಅನ್ನುವ ಕಾರಣವಾದರೂ 
"ಜಲ, ಕೂರ್ಮ, ನಾಗ, ಮೇದಿನಿ, ಸಪ್ತ ಸಾಗರ, ಅಜಾಂಡ, 
ಭಾಂಡ, ಹರಿವಿರಿಂಚಿಗಳು ನಿಮ್ಮ ಉದರದ ಕೊಸ. ! ಪ್ರಾಣಿಗಳಯ್ಯಾ, 
ಕೂಡಲಸಂಗನ ಮಹಾಮನೆಯಲು ಅಸ್ತಿಗ್ರಾಹಕನೆಂಬ ಗಣೇಶ್ವರನ 
ಇಚ್ಛಾ ಮಾತ್ರದಿಂದ ಜಗ ಜುಗವಯ್ಯ 


"" ಐದುವುದೇ ಬ್ರಹ್ಮನ ಕಪಾಲ ಕರದಲ್ಲಿ, ಐದುವುದೇ ವಿಷ್ಣುವಿನ 
ನಯನ ಪಾದದಲ್ಲಿ, ಐದುವುದೇ ಕಾಮನ ಸುಟ್ಟಿ ಭಸ್ಮ ಮೆಯ್ಯಮೇಲೆ 
ಮುಖ ಮೂದಲೆ ಎಕಯ್ಯ ಕೂಡಲಸಂಗಮದೇವಾ. 

"" ಹರನ ಕೊರಳಲ್ಲಿಪ್ಪ ಕರೋಟಿ ಮಾಲೆಯ ಶಿರದ ಲಿಖಿತನ ಕಂಡು 
ಮರಳುತಂಡಗಳು ಓದಿನೋಡಲು ಇವನಜ, ಇವಹರಿ, ಇವ ಸುರಪತಿ, 
ಇವ ಧರಣೇಂದ್ರ ನಿವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು 
ಹರ ಮುಕುಳಿತನಾಗಿ ನಸುನಕ್ಕನು ನಮ್ಮ ಕೂಡಲಸಂಗಮದೇವಾ.” 

ತಮ್ಮ ಅನಂತ ವಚನಗಳಿಂದ ದೇವರದೇವ ಮಹಾದೇವ ಕೂಡಲಸಂಗನೇ ಶೆ ಶ್ರೇಷ್ಠ ನೆಂದು 

ಪ್ರತಿಜ್ಞಾ ಪೂರ್ವಕವಾಗಿ ಈ ಕಾರ್ಯವನ್ನು ಮಾಡಿರುತ್ತಾರೆ. ಇದು ೩61 ಮುಖ್ಯ 
ಧರ್ಮವಾಗಿರುವದು. ಹಾಗಾದರೆ ಬಸವಣ್ಣನವರು ಸಪುತಾವಾದಿಗಳು, ವಿಶಾಲ 
ಹ್ಲದಯದವರು. ಇಂಥವರು ಹೀಗೇಕೆ ಸಂಕುಚಿತ ಭಾವನೆಯನ್ನು ತಳೆದರು ಎಂದು 

ಯಾರಾದರೂ ಕೇಳಬಹುದು. ಆದರೆ ಇದಕ್ಕ ಉತ್ತರವೇನಂದರೆ ಜಗತ್ತಿನ್ಲಿಯ ಎಲ್ಲ 
ಮತಸಾ ್ಸ್ಲಸಕರೂ, ಮತೋದ್ಧಾರಕರೂ ತನ್ನ ತಮ್ಮ ಅಭೀಷ್ಟ ದೇವತೆಯೇ ಶ್ರೇ 
ವೆಂದು ಲೋಕದಲ್ಲಿ ಸಾರಿ ತಮ್ಮ ತಮ್ಮ ಮತಗಳನ್ನು ಸ್ಥಾಪಿಸಿರುತ್ತಾರೆ ನ 


೪೬೨ ಬಸವತತ್ವ ರತ್ನಾಕರ 


ಬಸವಣ್ಣನವರಾದರೂ ತಮ್ಮ ಅರಾಧ್ಯದೇವನಾದ ಕೂಡಲಸಂಗಯ್ಯನ ಹೊರಶ 
ತ್ರೈಲೋಕ್ಯದಲ್ಲಿ ಬೇರೆ ದೇವನಿಲ್ಲವೆಂದು ಹೇಳಿದ ಮಾತಿನಲ್ಲಿ ತಪ್ಪೇನಿರುವದು? 
ಲಿಂಗದ ಬಗ್ಗೆ ಬಸವಣ್ಣನವರು ಪ್ರತಿಜ್ಞೆಯ ಅನೇಕ ವಚನಗಳನ್ನು ಹೇಳಿರುತ್ತಾರೆ. 

"ಲಿಂಗಕ್ಕಲ್ಲದೆ ಮಾಡೆರೀ ಮನವನು, ಜಂಗಮಕ್ಕಲ್ಲದೆ ಮಾಡೆನೀ 
ಧನವನು, ಪ್ರಸಾದಕ್ಕಲ್ಲದೆ ಮಾಡೆನೀ ತನುವನ್ನು ಲಿಂಗಜಂಗಮದ 
ಪ್ರಸಾದಕ್ಕಲ್ಲದೆ ಬಾಯ್ದೆರೆಯನೆಂಬುದೆನ್ನ ಭಾಷೆ, ಅನರ್ಪಿತವಾದರೆ 
ತಪ್ಪೆನ್ನದು ಮೂಗಕೊಯಿ ಕೂಡಲಸಂಗಮದೇವಾ.” 

ಇಂತಹ ಶ್ರೇಷ್ಠತರದ ಪ್ರತಿಜ್ಞೆಯನ್ನು ಮಾಡುವ ಕಾಲಕ್ಕೆ ಅವರು ಯಾರ ಲಕ್ಷ್ಯವನೂ 
ಮಾಡಿರುವದಿಲ್ಲ. 

«ಆರು ಮುಸಿ ನಮ್ಮನೇನುಮಾಡುವರು? ಊರು ಮುನಿದು 
ನಮ್ಮನೆಂತು ಮಾಡುವದು? ನಮ್ಮ ಕುನ್ನಿಗೆ ಕೂಸಕೊಡಬೇಡ, ನಮ್ಮ 
ಸೊಣಕಂಗೆ ತಳಿಗೆಯಲಿಕ್ಕಬೇಡ. ಆನೆಯ ಮೇಲೆ ಹೋಹವನ ಶ್ವಾನ 
ಕಚ್ಚಬಲ್ಲುದೆ? ನಮಗೆ ನಮ್ಮ ಕೂಡಲಸಂಗಯ್ಯನನುಳೃನ್ನಕ್ಕ?'' 

ಮತ್ತು 
“" ನ್ಯಾಯ ನಿಷ್ಠುರಿ ದಾಕ್ಸಿಣ್ಯಪರ ನಾನಲ್ಲ, ಲೋಕವಿರೋಧಿ 
ಶರಣನಾರಿಗಂಜುವನಲ್ಲ ಕೂಡಲಸಂಗಮದೇವರ ರಾಜತೇಜದಲ್ಲಿಪ್ಸವ 
ನಾಗಿ. ೨» 
ಹೀಗೆ ನ್ಯಾಯವಾದ ಮಾರ್ಗದಲ್ಲಿ ಬಸವಣ್ಣನವರು ಯಾರಿಗೂ ಲಕ್ಷ್ಯ ಮಾಡದೆ ತಮ್ಮ 
ಮಾರ್ಗದಲ್ಲಿ ಮುಂದಕ್ಕೆ ಸಾಗಿರುವರು. ಅವರಿಗೆ ಕೂಡಲಸಂಗಮದೇವರಲ್ಲಿ ಅಚಲ 
ವಾದ ಭಕ್ತಿಯು ಇದ್ದ ಕಾರಣ ಅವರಿಗೆ ಬೇರೆಯವರ ಅಂಜಿಕೆಯು ಇರಲು ಕಾರಣವಿಲ್ಲ. 
ತಮಗೆ ಕಷ್ಟ ಬಂದ ಕಾಲದಲ್ಲಿ ತಮ್ಮ ಗುರುವಾದ ಸಂಗನನ್ನು ಬೇಡಿಕೊಂಡು ಅವನ 
ಕರುಣೆಯನ್ನು ಪಡೆದುಕೊಳ್ಳುತ್ತಿದ್ದರು. 

ಶ್ರೀ ಬಸವಣ್ಣನವರ ಇನ್ನೊಂದು ಪ್ರತಿಜ್ಞೆಯು ಬಹಳ ಮಹತ್ವದ್ದಾಗಿರುತ್ತದೆ. 

"ಲಿಂಗಮುಖದಿಂದ ಬಂದ ಪ್ರಸಾದವಲ್ಲಜೆ ಕೊಂಡೆನಾದಡೆ 
ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಲಿಂಗಾರ್ಪಿತವಲ್ಲಜೆ ಉದಕವ ಮುಕ್ಕಳಿ 
ಸಿದೆನಾದರೆ ಸಲ್ಲೆನು ನಿಮ್ಮ ಗಣಾಚಾರಕ್ಕಯ್ಯಾ, ಲಿಂಗಾರ್ಪಿತವಲ್ಲದೆ 
ಹುಲ್ಲುಕಡ್ಡಿಯ ಕೊಂಡರೆ ಬಲ್ಲೆ ಮುಂದೆ ಭನ ಘೋರ ನರಕವೆಂಬುದ, 

. ನಿಮಗೆತ್ತಿದ ಕರದಲ್ಲಿ ಮತ್ತೊಂದಕ್ಕೆ ಕೈಯಾನೆನು, ಆಳವರಿಯದೆ 
ನುಡಿದೆನು, ಕಡೆಮಟ್ಟಸಲಿಸದಿದ್ದೊಡೆ ತಲೆದಂಡ ತಲೆದಂಡ ಕೂಡಲ 
ಸಂಗಮದೇವಾ.” , 

ಶಿವಾರ್ಪಿತವಾಗದ ಯಾವದಾದರೊಂದು ಪದಾರ್ಥವನ್ನು ನಾನು ಸೇವಿಸಲಾರೆನು. 
ನನ್ನ ಯೋಗ್ಯತೆಯನ್ನು ತಿಳಿಯದೆ ಈ ಪ್ರತಿಜ್ಞೆಯನ್ನು ಕೈಗೊಂಡೆನು. ಆದರೆ ಇದನ್ನು 
ಕೊನೆಗಾಣಿಸದಿದ್ದರೆ ನನಗೆ ಭಯಂಕರ ಪಾಪವು ಘಟಸುವದೆಂದು ಬಸವಣ್ಣ ನವರು | 
ಹೇಳುವ ಮಾತಿನಲ್ಲಿ ಬಹಳ -ಮಹೆತ್ತನಿರುತ್ತದೆ. . ಪ್ರತಿಜ್ಞೆಯನ್ನು ಮಾಡಿದ ಮೇಲೆ 


ಶ್ರೀ ಬಸವಣ್ಣನವರೂ ಅವರ ಪ್ರತಿಜ್ಞೆಗಳೂ ೪೬ 
£5 ತಟ 


ಅದನ್ನು ಕೊನೆಗಾಣಿಸಲೇ ಬೇಕು. ಅದರಲ್ಲಿ ಮಹಾಪುರುಷರ ಮುಖದಿಂದ ಹೊರಟ 
ಮಾತುಗಳೆಂದಿಗೂ ಹುಸಿಯಾಗಲಾರವು. 

ಶ್ರೀ ಬಸವಣ್ಣನವರು ಬಹಳ ಪ್ರತಿಜ್ಞೆಗಳನ್ನು ಮಾಡಿರುತ್ತಾರೆ. ಅವುಗಳನ್ನೆಲ್ಲ 
ಇಲ್ಲಿ ಹೇಳುವದು ಸಾಧ್ಯವಿಲ್ಲ. ಬಸವ ಭಾಷೆಗಳೆಂದು ಸುಪ್ರಸಿದ್ದ ಇರುತ್ತವೆ ಮತ್ತು 
ಬಸವ ಪುರಾಣದ ಆರನೆಯ ಸಂಧಿಯಲ್ಲಿಯೂ ಈ ಪ್ರತಿಜ್ಞೆ ಗಳ ವರ್ಣನೆಯನ್ನು ಭೀಮ 
ಕವಿಯು ವಿಸ್ತಾರವಾಗಿ ಮಾಡಿರುತ್ತಾನೆ. ಅವುಗಳಲ್ಲಿ ಕೆಲವನ್ನು ಇಲ್ಲಿ ಕೊಡುತ್ತೇನೆ. 


ನೀರಶೈ ನ ತತ್ವಪ್ರಕಾಶ- ಪರಿಶಿಷ್ಟ, ಪುಟ ೧೪ 


ಸಿಚ್ಚಲುಂ ಶಿವರಾತ್ರಿಯಂ ಮಾ | 

ಭ್ವಚ್ಚರಿ ಯೆನಿಸ ಭಾಷೆ ಭಕ್ತರ। 

ನಚ್ಚ ಶಿವನೆಂದಿರ್ಪ ಭಾಷೆ ಶಿವೈಕ್ಯರೆಗ್ಸುಗಳ | 

ಸ ಕ್ಯ ಭಾಷೆ ಶರಣರ । 

ಹೆಚ್ಚು ಕುಂದಂಗಳಂ ನುಡಿಯದಿಹ । 

ಸಚ್ಚ ಕಿತ್ರ ದ ಭಾಷೆ ಏನುವಂ ವಂಚಿಸದ ಭಾಷೆ ೧॥ 


ಮೃಡನನಾದೊಡೆಯೊಂದು ಬಾರಿಗೆ । 

ತಡಗಿ ಬೇಡದ ಭಾಷೆ ಏನಾ | 

ದೊಡೆ ಬಯಸಿದೊಡವಿಗಳ ನಡಿಯಿಡದೀವುದದು ಭಾಷೆ ॥ 

ನುಡಿದು ಪುಸಿಯದ ಭಾಸೆ ನೆನಪಿನ | 

ಗಡಣೆಯಂತಂ ತೋರೆಯಿಲ್ಲಡೆ । 

ನುಡಿವ ಭಾಷೆಯು ನುಡಿದ ಹಾಗೆ ತಾಂ ನಡೆಸುವುದು ಭಾಷೆ ॥ ೨॥ 


ಅನೇಕ ಪ್ರತಿಜ್ಞೆಗಳಲ್ಲಿ ಮಾದರಿಗಾಗಿ ಕೆಲವನ್ನು ಮಾತ್ರ ಕೊಟ್ಟಿರುತ್ತೇನೆ. 
ಹೀಗೆ ಬಸವಣ್ಣನವರು ಪ್ರತಿಜ್ಞೆಗಳನ್ನು ಮಾಡಿ ಅವುಗಳನ್ನು ತೃಪ್ತಿಕರವಾಗಿ 
ಪೂರ್ತಿಗೊಳಿಸಿರುತ್ತಾರೆ. 


ಸ 


ಪ್ಪತ್ತನೆಯ ಪ್ರಕರಣ 
ಶ್ರೀ ಬಸನಣ್ಣನನರೂ- ಏಕೇಶ್ವರ ವಾದವೂ 


ಶ್ರೀ ಬಸವಣ್ಣನವರು ಲೋಕದಲ್ಲಿ ಒಬ್ಬನೇ ದೇವರು. ಅವನಿಂದಲೇ ಜಗತ್ತಿನ 
ಉತ್ಪತ್ತಿ ರಕ್ಷಣೆ ಲಯಗಳಾಗುವವು. ಅವನೇ ಶಿವನು. ಶಿವನೊಬ್ಬನೇ ಪರಬ್ರಹ್ಮ. 
ಅವನೇ ಲಿಂಗ.  ಲಿಂಗದೇವನ ಹೊರತು ಬೇರೆ ದೇವರಿಲ್ಲ ಎಂಬುವ ಸಿದ್ಧಾಂತವನ್ನು 
ಬಲವಾಗಿ ಮಂಡಿಸಿ ಅದರಲ್ಲಿ ಅತ್ಯಂತ ಯಶಸ್ವಿಗಳಾಗಿರುತ್ತಾರೆ. ವೇದೋಪನಿಷತ್ತು 
ಗಳಾದರೂ ಇದೇ ಮಾರ್ಗವನ್ನು ಬೋಧಿಸಿರುತ್ತವೆ. ವೀರತೈ ವನಾದವನು ಲಿಂಗದೇವನ 
ಹೊರತು ಬೇರೆ ಯಾವ ದೇವರುಗಳಿಗೂ ತಲೆ ಬಾಗಬಾರದು ಎಂದು ಅನೇಕ ದೇವತೋ 
ಪಾಸನೆಯನ್ನು ಖಂಡಿಸಿರುತ್ತಾರೆ. 

ಶಿವತತ್ವದ ಶ್ರೇಷ್ಠತೆಯನ್ನು ಇಲ್ಲಿ ಕೆಲವು ಶೃತಿಗಳ ಮತ್ತು ಉಪನಿಷತ್ತುಗಳ 
ಪ್ರಮಾಣಗಳಿಂದ ನೋಡಿದರೆ ಯಥಾರ್ಥ ಕಲ್ಪನೆಯು ಹೊಳೆಯುವದು. 

ಮಹಿಮ್ನ್ನ ಸ್ತೋತ್ರಕಾರರಾದ ಪುಷ್ಪದಂತ ಶಿವಾಚಾರ್ಯರು ಹೇಳಿರುವಂತೆ "ಯಃ 
ಚಕೆತಮಭಿದತ್ತೇ ಶೃತಿರಫಿ'' ಅಂದರೆ ವೇದವೂ ಕೂಡ ಯಾವ ಶಿವತತ್ವವನ್ನು ನಿರೂಸಣ 
ಮಾಡುವದರಲ್ಲಿ ಚಕಿತವಾಗುತ್ತದೆ. ಮತ್ತು ಅದೇ ಸ್ತೋತ್ರಕಾರನು-- 

46 ತ್ರ i ಯೋಗಃ ಪಶುಪತಿಮತಂ ವೈಷ್ಣವನಮಿತಿ 
ಪ್ರಭಿನ್ನೆ (ಪ್ರ ಸ್ಕಾ ನೇ ಪರನಿಂದವಮುದಃ ಸಥ್ಯಮಿಕಿ ಚ 
ರುಚೀ (ನಾಂ ಸ ಚಿತ್ರಾ ಫದ ಜಂ ಕುಟಿಲನಾನಾ ಪಥಜುಷಾಂ 
ನೃಣಾ ಮೇಕೋಗಮ್ಮ ಡಿ ಮನಿ ಪಯಸಾಮರ್ಣವ ಇವ ॥ 

ಸ್ಮಾರ್ತ, ಸಾಂಖ್ಯ, ಯೋಗ, ಪಾಶುಸತ, ಪಾಂಚರಾತ್ರ ಮೊದಲಾದ ಶಾಸ್ತ್ರಗಳಲ್ಲಿ 
ಇದು ಶ್ರೇಷ್ಠನಿದೆ, ಇದು ಹಿತಕಾರಕವಿದೆ, ಇತ್ಯಾದಿ ಮಾರ್ಗಗಳನ್ನು ತಮ್ಮ ತಮ್ಮ 
ರುಚಿಗೆ ಅನುಸಾರವಾಗಿ ಸೀದಾ ಅಥವಾ ಡೊಂಕಾದ ಅನೇಕ ಮಾರ್ಗಗಳನ್ನು 
ಅನಲಂಬನ ಮಾಡಿದವರಿಗೆ ನೀನೊಬ್ಬ ನೇ ಗಮ್ಯ ಸಾ ನ ನನಾಗಿರುವಿ. ಹೇಗೆ ನದ-ನದಿ, 
ಹಳ್ಳ -ಕೊಳ್ಳ ಮೊದಲಾದ ಪ್ರವಾಹಗಳಿಗೆ ಇಸಿನೆ ದವು ಆಶ್ರಯವಾಗಿರುತ್ತದೆಯೋ 
ಹಾಗತ ಹ: 


ತೈತ್ವರೀಯೋಪನಿಷತ 
**ಯತೋವಾ ಇಮಾನಿ ಭೂತಾನಿ ಜಾಯಂತೇ ಯೇನ ಜಾತಾನಿ ಜೀವಂತಿ 
ಯತ್ಚ್ರತ್ಯಭಿ ಸಂವಿಶಂತಿ ತದ್‌ನಿಜಿಜ್ಞಾಸಸ್ವ ತದ್ಬ್ರಹ್ಮ'' 
ಯಾವಾತನಿಂದ ಹರಣ್ಯಗರ್ಭನೇ ಮೊದಲುಮಾಡಿಕೊಂಡು ಕೀಟಿಸರ್ಯಂತರ 
ಗಳಾದ ಪ್ರಾಣಿಗಳು ಹುಟ್ಟುತ್ತನೆಯೋ, ಯಾವಾತನಿಂದ ಹುಟ್ಟಿ ಪ್ರಾಣಧಾರಣ 
ಮಾಡಿರುತ ¥ Ste, ಅಂತ್ಯದಲ್ಲಿ ತಕ ವಿಲೀನವಾಗಿ ಹೋಳು ವೆಯೋ 
ಆತನನ್ನು ತಿಳಿಯಲಿಕ್ಕೆ ಇಚ್ಛಿಸು. ಅದೇ ಬ್ರ ಹ್ಮ, ಅವನೇ ಶಿವನು. ಆಗಮಗಳಲ್ಲಿ 


— ತಸ್ಮಾಲ್ಲಿಂಗಂ ಪರಬ್ರಹ್ಮ ಸಚ್ಚಿದಾನಂದ ಲಕ್ಷ್ಮಣಂ'' ಈ ಸರಬ್ರಹ್ಮನಿಗೇನೇ ಲಿಂಗ 


ಶ್ರೀ ಬಸವಣ್ಣನವರೂ ಏಕೇಶ್ವರ ವಾದವೂ ೪೬೫ 


ವೆಂದು ಆಗಮಕಾರರು ಹೇಳಿರುತ್ತಾರೆ. ಶ್ವೇತಾಶ್ವತರೋಪನಿಷತ್‌, ೩-೩" ದ್ಯಾವಾ 
ಭೂವಿತಾ ಜನಯನ" ದೇವ ಏಕಃ” ಭೂಮ್ಯಾಕಾಶಗಳ ಸೃಷ್ಟಿ ಸ್ಥಿತಿ ಲಯಗಳನ್ನು 
ಮಾಡುವ ಸಿಯುಂಪ್ರ ಕಾಶಸ್ತರೂಪನು ಒಬ್ಬ ನೇ ಆಗಿರುತ್ತಾನೆ. ಶ್ರೇತಾಶ್ವ ತರೋಪ. 
ನಿಷತ್‌ ೧-೧೦... " ಕ್ಸರಂ ಪ್ರಧಾನಂ ಅಮ್ಮ ತಾಕ್ಸರಂ ಹರಃ ಕ್ಷರಾತ್ಮ್ಮಾನಾ' ನೀಶತೇ 
ದೇವ ಏಕಃ? ಜಗತ್ತಿ ನ ಜನ್ಮ! ದಿಗಳಿಗೆ ಜಾ ಶಿವನಿರುತ್ತಾ ನೊ” ತ್ತ ಕೇತಾಶ್ವ ತರೋಪ 
ನಿಷತ್‌ ೩-೪" $4 (ನದಿ ಿತೀಯಾಯತಸ್ಸು ಃ ಡಿ ಸ” ಒಬ ನವನೇ 
ರುದ್ರನಿರುತ್ತಾನೆ. ಆದ್ದರಿಂದ ಬ್ರಹ್ಮ: 4 ತಾನ ಜನಗಳು ಎರಡನೆಯವರ ಮ 


ವನ್ನು ನೋಡುತ್ತಿರಲಿಲ್ಲ. 
ಶ್ರೇತಾಶ್ಚತರೋಪನಿಷತ್‌-೬-೭ 


44 ತಮಾಶ್ವ ರಾಣಾಂ ಪರಮಂ ಮಹೇಶ್ವ ರಂ 
ತಂ ASE ಪರಮುಂಚ ದೈವತಂ | 
ಪತಿಂ ಪತೀನಾಂ ಪರಮಂ ಪರಸ್ತಾತ್‌ 
ವಿದಾಮುದೇವಂ ಭುವನೇಶ ಮಾಢ್ಯಂ ॥ 


ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಕ್ಕೆ ಕಾರಣರಾದ ಬ್ರಹ್ಮ ವಿಷ್ಣು ರುದ್ರರುಗಳಿಗಿಂತಲೂ 
ಉತ್ಕೃಷ್ಟ, ಇಂದ್ರಾದಿ ದೇವತೆಗಳಿಗಿಂತಲೂ ಜಗತ್ಸತಿಯಾದ ಹಿರಣ್ಯಗರ್ಭಾದಿಗಳಿಗೂ 
ಅಧಿಸತಿ. ಸರಕ್ಕಿಂತಲೂ ಪರಲೋಕಗಳಿಗೆ ಒಡೆಯನಾದ ಪರಮೇಶ್ವರ ದೇವನನ್ನು 
ನಾವು ತಿಳಿಯುತ್ತೇವೆ. "" ಸರ್ವವ್ಯಾಪೀ ಸ ಭಗವಾನ್‌ ಶಿವಃ?” ಎಂದು ಶ್ರೇತಾಶ್ವ 
ತರೋಪನಿಷತ್ತಿನಲ್ಲಿಯೂ, “ ಸತ್ಯಂ ಜ್ಞಾ ನಮನಂತಂ ಬ್ರಹ್ಮ?' "“ಆನಂದಂ ಬ್ರಹ್ಮ” 
ಎಂದು ತೈತ್ರ ರೀಯೋಪನಿಷತ್ತಿನಲ್ಲಿಯೂ " ಈಶಾವಾಸ್ಯ ಮಿದಂ ಸರ್ವಂ? ಎಂದು 
ಈಶಾವಾಸ್ಯೋಪನಿಷತ್ತಿ ನಲ್ಲಿಯೂ ""ಯತೋ ವಾಚೋ ನಿವರ್ತಂತೇ ಅಪ್ರಾಪ್ತ ್ಯ ಮನಸಾ 
ಸಹ?” «(ಶಾಂತಂ ಶಿವಂ ಅದೆ ಎಟ್ರಿತೆಂ? ಎಂದು ತ್ರೈ ತ್ತರೀಿಯೋಪನಿಷತ್ತಿ pe 
ಇರುವ ವಾಕ್ಯಗಳೆಲ್ಲ ಶಿನನೊಬ್ಬನೇ ದೇವನೆಂದು ಆತನ ಸರ್ವೋತ್ತಮತ್ತವನ್ನು 
ಪ್ರತಿಪಾದಿಸಿರುತ್ತವೆಯಲ್ಲದೆ ಏಕೇಶ್ವರತ್ವವನ್ನೂ ಬೋಧಿಸುತ್ತವೆ. 


ಅಥರ್ವಶಿಖೋಪನಿಸತ್‌ 


$F ದೇವಾಹವೈ ಸ್ವರ್ಗಂ ಲೋಕನಮುಗಮುಂಸ್ತೇ 
ದೇವಾ ರುದ್ರಮಪೃಚ್ಛ ನ್‌ ಕೋ ಭವಾನಿತಿ | 
ಸ ಅಬ್ರನೀದಹಮೇಕಃ ಪ್ರಥಮಮಾಸಂ ನರ್ತಾಮಿ 
ಭವಿಷ್ಯಾಮಿ ಚನಾನ್ಯ $ ಕಶ್ಚಿ ನ್ಮ ತ್ತೋ ವ್ಯ ತಿರಿಕ್ತಃ?' 


ಅಂದರೆ ದೇನತೆಗಳು ಕೈಲಾಸ ಕ್ಸ ಹೋಗಿ ಅವರು ರುದ್ರನಿಗೆ ಪ್ರಶ್ನೆಯನ್ನು ಮಾಡಿದರು. 
ನೀವು ಯಾರು? ಭಗವಾನ್‌ ರುದ್ರನು ಉತ್ತರ ಕೊಟ್ಟಿ ನು. ನಾನೊಬ್ಬನೇ ಇರುತ್ತೇನೆ. 
ನಾನು ಸ ಷ್ಟಿ ಯ Wo ಇದ್ದೆ ನು. ಇರುತ್ತೇನೆ ಮತ್ತು ಭವಿಷ್ಯ 
ತ್ಯಾಲದಲ್ಲಿಯೂ ಇರುವೆನು. ನಾನು ಮೂರು ಕಾಲಗಳಲ್ಲಿಯೂ ಅಪರಿಚ್ಛಿನ್ನ ನ 
ತ್ತೇನೆ. ನನ್ನ ಸರ್ವೇಶ್ವ ರತ್ವಕ್ಳೆಂತಲೂ ಅತಿರಿಕ್ತವಾಗಿ ಯಾರೂ ಎರಡ ಇ 
ವದಿಲ್ಲ. ಕೈವಲ್ಯೋಪನಿಷತ್ತಿ, ನಲ್ಲಿಯೂ ಕೂಡ 

30 


೪೬೬ NE ಬಸವತತ್ವ ರತ್ನಾಕರ 


"" ತಮಾದಿ ಮಧ್ಯಾಂತ ನಿಹೀನಮೇಕಂ 
ನಿಭುಂ ಚಿದಾನಂದನುರೂಸಮದುುತಂ 
ಉಮಾ ಸಹಾಯಂ ಸರಮೇಶ್ವರಂ ಪ್ರಭುಂ 
ತ್ರಿಲೋಚನಂ ನೀಲಕಂಠಂ ಪ್ರಶಾಂತಂ॥ 
ಅಂದರೆ ಅವನು ಆದಿಮಧ್ಯಾಂತರಹಿತನಾಗಿರುತ್ತಾನೆ. ರೂಪರಹಿತನಿರುತ್ತಾನೆ ಮತ್ತು 
ಅವನು ಒಬ್ಬನೇ ಇರುತ್ತಾನೆ. ಅದ್ದಿ ತೀಯನಾಗಿರುತ್ತಾನೆ. ಚಿದಾನಂದನೂ, ಅದ್ಭುತನೂ 
ಆಗಿರುತ್ತಾನೆ. ದೇವತೆಗಳಿಗೆ ಸಯನ ನೆ. ಅವನೇ ಉಮೆಯ ಸಹಚನತತ 
ತ್ರಿರೋಚನನೂ, ನೀಲಕಂಠನೂ ಆದ ಸರಮೇಶ್ವ ರನಾಗಿರುತ್ತಾನೆ. 
ಹೀಗೆಯೇ ಶು ತು ಪನಿಸತ್ತು ಗಳಲ್ಲಿ Ro ಪ್ರಮಾಣಗಳನ್ನು ಈ ವಿಷಯದಲ್ಲಿ 
ಕೊಡಬಹುದು. 
ಶ್ರೀ ಬಸವಣ್ಣನವರು 
ಪಃ ಇಬ್ಬರು ಮೂನರು ದೇವರೆಂದುಬ್ಬುಬ್ಬಿ ಮಾತನಾಡಬೇಡ ದೇವ 
ನೊಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಸಿ ನೋಡಾ ಕೂಡಲಸಂಗಮ 
ದೇವನೊಬ್ಬನೇ ಅಲ್ಲದೆ ಇಬ್ಬರಿಲ್ಲವೆಂದಿತ್ತುದಾ ವೇದವು” 
ಮತ್ತೊಂದು ವಚನದಲ್ಲಿ... 


ಟು ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ 

ಮತೊ ಂದಕ್ಕೆರಗಿದರೆ ಕಿವಿಮೂಗ ಕೊಯ್ಯುವನು ಹಲವು ದೈವದ ಎಂಜಲ 

ತಿಂಬುವರನೇನೆಂಬೆನಯ್ಯ ಖಿ 
ಮೇಲಿನವೆರಡೂ ಗದ ದೇವನೊಬ್ಬ ' ಅವನಾದರೂ ಕೂಡಲಸಂಗಮನು 
ಎನ್ನು ವದೇ ಬಸವಣ್ಣನವರ ಅಭಿಪ್ರಾ ಸಷ ವೇದವೂ ಕೂಡ ಒಬ್ಬನೇ 
ಹಕ ಹೇಳುತ್ತದೆಂಬುವದನ್ನು ಕೂಡ ಹೇಳಿರುತ್ತಾರೆ. 

ಆದರೆ ವೀರಶೈವ ಧರ್ಮದಲ್ಲಿ ಲಿಂಗದ ಹೊರತು ಬೇರೆ ದೇವರನ್ನು ಆರಾಧಿಸ 
ಬಾರದು. ""ಯತ್ರಾನ್ಯದೇವಾಸ್ತಿ ನ ತತ್ರ ದಿವಸಂವಸೇತ್‌'' ಎಂದು ಆಗಮಗಳಲ್ಲಿ 
ಅನ್ಯದೇವತಾ ಪೂಜೆಯು ಸಂಪೂರ್ಣವಾಗಿ ತ್ಯಜಿಸಲ್ಪಟ್ಟಿರುತ್ತದೆ. ಹೀಗಿದ್ದರೂ 
ವೀರಶೈವ ಸಮಾಜದಲ್ಲಿ, ಮೈಲಾರಲಿಂಗ, ಹುಲಿಗವ್ವ, ಯಲ್ಲಮ್ಮ, ದ್ಯಾಮವ್ವ, 
ಉಡುಚವ್ರ, ಬರಮಪ್ಪ, ಲಕ್ಕವ್ವ, ದುರುಗವ್ವ, ಕರಿಯಪ್ಪ, ಕಾಳವ್ವ ಮೊದಲಾದ 
ನೂರಾರು "ದೇವರುಗಳ ಪೂಜೆ ಮಾಡುವದು ನಣೆದಿರುತ್ತ ದೆ, ತೆ ಪದ್ಧ be ನೀರಶೈವ 
ಧರ್ಮಕ್ಕೆ ಸಂಪೂರ್ಣ ವಿರೋಧವಾದುದಾಗಿರುತ್ತದಲ್ಲದೆ ಲಿಂಗದೇವನಿಗೆ ಅಸಮಾನ 
ಮಾಡಿದಂತೆಯೇ ಆಗುತ್ತದೆ. ಶ್ರೀ ಗುರುವು ಇಷ ಲಿಂಗವನ್ನು ಕರುಣಿಸುವಾಗ 
ಪ್ರತಿದಿನ ತ್ರಿಕಾಲಗಳಲ್ಲಿ ತಪ್ಪದೆ ಶಿನಾರ್ಚನೆಯನ್ನು ಬಟ ಭತ್ತು ಅಸ್ಪಣೆಮಾಡಿ 
ದಾಗ್ಯೂ ಎಫ್ಟ ಕಿರುಕುಳ `ೇವರುಗಳನ್ನು ತಮ್ಮ ಮನೆಗಳಲ್ಲಿ ಇಟ್ಟು ಪೂಜೆಮಾಡು 
ವದು ಶೆ.ವ ಸಂಪ್ರದಾಯವಾಗುವದು. "ನೀರಕೈನ ಸಮಾಜದಲ್ಲಿ 'ಎರ್ಚಿಸುವಷ್ಟು 
ದೇವರುಗಳನ್ನು ಸದ ಶೈ ಬೇರೆ ಯಾವ ಸಮಾಜದವರೂ ಅರ್ಚಿಸಲಾರರು. ಇದು 
ಅನ್ಯಾಯವೂ, ಸಕ ಧರ್ಮಕ್ಕೆ ಅಸಮಾನಕಾರಕವೂ, ಅಶಾಸ್ತ್ರೀಯವೂ ಆಗಿರು. 
ತ್ತದೆ. ಪ್ರತಿಯೊಬ್ಬ ನೀರಶೈ ವನೂ ತನ್ನ ಇಷ್ಟಲಿಂಗದ ಹೊರತು ಬೇರೆ ಯಾನ 


ಶ್ರೀ ಬಸನಣ್ಣನವರೂ ಏಕೇಶ್ವರ ವಾದವೂ ೪೬೭ 


ದೇವರಿಗೂ ತಲೆ ಬಾಗಿಸಬಾರದೆಂಬುವ ಪ್ರತಿಜ್ಞಾಬದ್ಧರಾಗತಕ್ಕದ್ದು. ನೀರಶೈವ 
ನಾದವನಿಗೆ ಗುರು ಕೊಟ್ಟ ಇಷ್ಟ ಲಿಂಗದ ಹೊರತು ಅನ್ಯದೈ ವವಿಲ್ಲವೆಂದು ಬಸವಾದಿ 

ಪ್ರಮಥರು ತಮ್ಮ ಅನೇಕ ವಚನಗಳಲ್ಲಿ ಕಠೋರವಾಗಿ ಖಂಡಿಸಿರುತ್ತಾರಲ್ಲದೆ ತಾವು 
| ಅದರಂತೆ ನಡೆದು "ಅನ್ಯರಿಗೆ ಮಾರ್ಗವನ್ನು ಹಾಕಿ ಕೊಟ್ಟಿರುತ್ತಾರೆ. 


ಶ್ರೀ ಬಸವಣ್ಣ ನವ ರು 


“ ಅರಗು ತಿಂದು ಕರಗುವ ದೈವವ, ಉರಿಯ ಕಂಡರೆ ಮುರುಟುವ 
ದೈವವನೆಂತು ಸರಿ ಎಂಜಿನಯ್ಯಾ? ಅವಸರ ಬಂದರೆ ಮಾರುವ ದೈವವ 
ನೆಂತು ಸರಿ ಎಂಬೆನಯ್ಯಾ? ಅಂಜಿಕೆಯಾದರೆ ಹೊಳುವ ದೈವವನೆಂತು 
ಸರಿ ಎಂಬೆನಯ್ಯಾ? ಸಹಜ ಭಾನ ನಿಜ್ಜೆಕ್ಯ ಕೂಡಲಸಂಗಮದೇವ 
ನೊಬ್ಬನೇ ದೇವ'' 

ಮತ್ತು 


" ಮಡಕೆ ದೈವ, ಮೋರ ದೈವ, ಬೀದಿಯ ಕಲ್ಲು ದೈವ, ಹಣಿಗೆ ದೈವ, 
ಬಿಲ್ಲನಾರಿ ದ್ವ ವ, ಕಾಣಿರೋ ಕೊಳಗ ದೈವ, ಗಣ್ಣ ಲು ದೈವ ಗ 
ದೈವ ದೈವವೆಂದು ಕಾಲಿಡಲಿಂಬಿಲ್ಲಾ ದೇವನೊಬ್ಬ ಕೂಡಲಸಂಗಮದೇವ”' 


"" ಹಾಳು ಮೊರಡಿಗಳಲ್ಲಿ, ಊರ ದಾರಿಗಳಲ್ಲಿ, ಕೆರೆ ಬಾವಿ ಹೂಗಿಡ 
ಮರಂಗಳಲ್ಲಿ, ಗ್ರಾಮದ ಮಧ್ಯದಲ್ಲಿ, ಚೌನಥ ಪಟ್ಟಿಣ ಪ್ರದೇಶಗಳಲ್ಲಿ 
ಹಿರಿಯಾಲದ ಮರದಲ್ಲಿ ಮನೆಯಮಾಡಿ ಕರೆವೆಮ್ಮಯ ಹಸುಗೂಸು 
ಬಸುರಿ, ಬಾಣತಿ, ಕುಮಾರಿ, ಕೊಡಗೂಸೆಂಬವರ ಹಿಡಿದು ತಿಂಬ 
ತಿರಿದುಂಬ ಮಾರಯ್ಯ ಬೀರಯ್ಯ, ಕೇಚರಗಾವಿಲ ಅಂತರ, ಬೆಂತರ, 
ಕಾಳಯ್ಯ, ಧೂಳಯ್ಯ, ಕೇತಯ್ಯಗಳೆಂಬ ನೂರು ಮಡಕೆಗೆ ನಮ್ಮ 
ಕೂಡಲಸಂಗಮದೇವ ಶರಣೆಂಬುದೊಂದುದಡಿ ಸಾಲದೇ?’ 

ಈ ಮೂರು ವಚನಗಳಲ್ಲಿ ಬಸವಣ್ಣನವರು ಹಲವು ದೇವರಿಗೆ ಹರಿಕೆ ಹೊರತಕೃವರನ್ನು 
ಬಹಳ ಹಳಿದಿರುತ್ತಾರೆ. 


ಶ್ರೀ ಅಖಂಡೇಶ್ವರದೇವರು-- 

ಶುಂಭ ಸಹಸ್ರ ಉದಕದೊಳಗೆ ಬಿಂಬಿಸಿ ತೋರುವ ಸೂರ್ಯ 
ನೊಬ್ಬ ನಲ್ಲದೆ ಮತ್ತೆ ಹಲಬರುಂಟೇನಯ್ಯ? ಸಕಲ ದೇಹಗಳೊಳಗೆ 
ಭ್ರಮಿಸಿ ತುಂಬಿಪ್ಪ ಪರವಸ್ತು ನೀನೊಬ್ಬನಲ್ಲದೆ ಮತ್ತಾರನೂ ಕಾಣೆನಯ್ಯ 
ಅಖಂಡೇಶ್ವರ:'' 
ಶ್ರೀ ಸ್ವತಂತ್ರಸಿದ್ಧಲಿಂಗದೇವರು-- 

"" ಇಬ್ಬರು ಮೂವರು ದೇವರೆಂದು ತಬ್ಬುಬ್ಬಿಕೊಂಡು ನುಡಿಯಜಬೇಡ 
ಒಬ್ಬ ನೇ ದೇವ, ಕಾಣಿರಣ್ಣ ಶಿವ ವಿಕೋದೇವನೆಂದು ಸಾರುತ್ತಿವೆ ಶೃ ತಿ 
ಪಚಕ. ಇದು ಕಾರಣ ಶಿನನಲ್ಲದೆ ಬೈವನಿಲ್ಲವೆಂದರಿದ ಮಹೇಶ್ವ ಕನ 
ಹೈ ದಯ ವಾಸವಾಗಿಪ್ಪ ನಮ್ಮ ನಿಜಗುರು ಸ ತಂತ್ರ ತ್ರಸಿದ್ಧ ಲಿಂಗೇಶ್ವ ಕನು” 


ಬಸಳತತ್ತ ರತ್ನಾಕರ 


ಶ್ರೀ ತೋಂಟದಾರ್ಯ ಸಿದ್ಧಲಿಂಗಯತಿಗಳು-- 


« ಶಿವನಲ್ಲದೆ ದೇವರಿಲ್ಲ ನೋಡಾ ಎನಗೆ ಶಿನಮಂತ್ರವಲ್ಲದೆ ಬೇಕೆ 
ಮಂತ್ರವಿಲ್ಲ ನೋಡಾ ಇದುಕಾರಣ ಓಂನಮಃ ಶಿವಾಯ ಎಂಬ ಷಡಕ್ಸರ 
ಮಂತ್ರವನ್ನೇ ಜಪಿಸುತ್ತಿರ್ದೆನು ಕಾಣಾ ಮಹಲಿಂಗ ಗುರು ಸಿದ್ಧೇಶ್ನರ 
ಪ್ರಭುವೇ?” 


ನ 
ಶ್ರೀ ಉರಿಲಿಂಗ ಪೆದ್ದಿಗಳು 


«ಲಿಂಗವಂತ ಲಿಂಗವಂತ ಎಂಬಿರಿ ಎಂತು ಲಿಂಗವಂತರಾದಿರೊ 
ಅನ್ಯದ್ಭ ವದ ಭಜನೆ ಮಾಡದನ್ನಕ್ಕ? ಭವಿಗಳ ಸಂಗವ ಮಾಡದನ್ನಕ್ಕ? 
ಎಂತು ಲಿಂಗವಂತರಾದಿರೋ? ನೀನು ಅದೆಂತೆಂದೊಡೆ "ಶಿವಾಚಾರ 
ಸಂಪನ್ಮೋ ಅನ್ಯದೈವಸ್ಥ ಸ್ಯಪೂಜಕಃ | ಶಾ ಿನಯೋನಿ ಶತಂಗತ್ವಾ ಚಂಡಾಲ 
ಗೃಹಮಾಚರೇತ್‌ |) (ಟೆಕನೇ ಶಯನೇ ನೇ ಸಂಪರ್ಕೇ ಸಹಳೋಜನೇ 
ಸಂಚರಂತಿ ಮಹಾಘೋರೇ ನರಕೇ ಕಾಲಮಕ್ಸಯಂ ॥? ಇಂತೆಂದುದಾಗಿ 
ಅನ ದೈವಭವಿ ಉಳ್ಳ ನಕ ನೀವು ತಾವೆ ಮರುಳುಗಳಿರ್ಯಾ? 
ತು ಭಕಿ 5 ಸಥನ ಸೇರದಿರ್ಜೊಡೆ ನೀನೆಂಜೆಂದಿಗೂ ಭವಭವದ 
ಲೆಂಕರು ಇದು ಕಾರಣ, ನಮ್ಮ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಲಿಂಗವು 


ಮುನ್ನವೇ ದೂರವಯ್ಯ'' 


ಶ್ರೀ ಅಖಂಡೇಶ್ವರ ದೇವರು-- 

“ಫ್ರೀ ಗುರುಸ್ವಾಮಿ ಕರುಣಿಸಿಕೊಟ್ಟ ಇಷ್ಟಲಿಂಗವನ್ನು ಉದರದಲ್ಲಿ 
ಧರಿಸಿಕೊಂಡು ಅದು ದೇವರೆಂದು ನಂಬದೆ ಧರೆಯಮೇಲೆ ಕಂಡಕಂಡ 
ದೇವರ ಕಂಡು ಕಲ್ಪಿಸಿ ಹರಿದಾಡುವ ಭಂಡಮಾದಿಗರ ಭಕ್ತರೆಂದರೆ 
ಅಘೋರನರಕ ತನ್ಪದಯ್ಯಾ ಅಖಂಡೇಶ್ವರ'' 


ಶ್ರೀ ಜೇಡರ ದಾಸೀಮಾರ್ಯರು-- 

"ಈಶ ನಿಮ್ಮ ಪೂಜಿಸಿದ ಬಳಿಕ ಅನ್ಯದೈವಂಗಳಿಗೆ ಹೇಸಿರಬೇಕು. 
ಹೇಸದೆ ಅನ್ನ ದೈವಕ್ಕಾಸೆಮಾಡಿದರೆ ಅವ ನಮ್ಮ ಈಶ್ವ ರಂಗೆ ಹೊರಗುದೋಷ 
ರಹಿತ ಭಕ್ತ ಸ ಅವಂಗೆ ಕುಲವೆಂದು ಕೂಸಕೊಟ್ಟು “ಕೂಡು ಮಾಸಲ 
ಬೋನ ನಾಯಿ ಮುಟ್ಟ ದಂತೆ ಕಾಣಾ ತು 


ಶ್ರೀ ಅಂಬಿಗರ ಚೌಡಯ್ಯನವರು 

ye ಭವಿತನಕ್ಕೆ ಹೇಸಿ ಭಕ್ತನಾದ ಬಳಿಕ ಕೊರಳಿಗೆ ಕವಡೆಯ ಕಟ್ಟ 
ನಾಯಾಗಿ ಬೊಗಳುವದು ಅದಾವ ನಿಚಾರವಯ್ಯ? ಭವಿತನಕ್ಕೆ ಹೇಸಿ 
ಭಕ್ತನಾದ ಬಳಿಕ ಹುರಿಬೆನ್ನ ಶಿಡಿಬಾಯ ಬೀಗದಲ್ಲಿ ಹೋಗುವುದು 
ಅದಾವ ನಿಚಾರವಯ್ಯಾ? ಬೇವಿನ ಉಡುಗೆಯನುಟ್ಟು ಹಡಲಿಗೆಯ 
ಹೊತ್ತು ಉದೋ ಎಂಬುವದು ಅದಾವ ವಿಚಾರವಯ್ಯಾ? ಇಂಥ ಭವಿ 
ಮಾರ್ಗದಲ್ಲಿ ಚಲಿಸುವ ಶಿವದ್ರೋಹಿಗಳಿಗೆ ಲಿಂಗಧಾರಣವ ಮಾಡುವ 


ಶ್ರೀ ಬಸವಣ್ಣ ನವರೂ ಏಕೇಶ್ವರ ವಾದವೂ ೪೬೯ 


ನೊಬ್ಬ ಗುರುದ್ರೋಹಿ, ಅವರಿಗೆ ಚರಣೋದಕನ ಧರಿಸುವ ವಿಭೂತಿ 
ರುದ್ರಾಕ್ಷಿಯ ಕೊಡುವನೊಬ್ಬ ಲಿಂಗದ್ರೋಹಿ, ಅವನು ಭಕ್ತನೆಂದು 
ಅವನು ಮನೆಯ ಹೊಕ್ಕು ಮಂತ್ರವ ಹೇಳಿ ಅನ್ನವ ತಿನ್ನುವನೊಬ್ಬ 
ಜಂಗಮ ದ್ರೋಹಿ ಇಂತೀ ನಾಲ್ವರಿಗೆ ಸೂರ್ಯ ಚಂದ್ರರುಳ್ಳನ್ನಕ್ಕರ 
ಎಕ್ಶಲ ಕುಂಡದಲ್ಲಿ ಇಕ್ಸದೆ ಮಾಣ್ಪನೇ ನಮ್ಮ ಅಂಬಿಗರ ಚೌಡಯ್ಯ” 


ಮತ್ತೊಬ ) ಶರಣರು 


"4 ಕರಸ್ಮ ದಲ್ಲಿದ್ದ ಲಿಂಗವ ಬಿಟ್ಟು ಧರೆಯ ಮೇಲಣ ಪ್ರತಿಮೆಗೆ 
ಎರಗುವ ನಾಯಕ ನರಕಿಗಳನೇನೆಂದನಯ್ಯ ಪರಮಗುರು ಶಾಂತ 
ಮಲ್ಲಿಕಾರ್ಜುನಾ. '' 
ಮೇಲೆ ಹೇಳಿದ ಎಲ್ಲ ಶರಣರ ವಚನಗಳಲ್ಲಿಯೂ ಅನ್ಯ ದೇವರ ಪೂಜಾ ನಿಷೇಧ 

ವನ್ನು ಹೇಳಿರುತ್ತದಲ್ಲದೆ ಈಶ್ವರನೊಬ್ಬನೇ ದೇವನೆಂದು ಪ್ರತಿಪಾದಿಸಲ್ಪಟ್ಟಿದೆ. ಇದರಲ್ಲಿ 
ಕೆಲವು ಶರಣರ ವಚನಗಳು ವಾಚಕವೃಂದಕ್ಕೆ ಕಠೋರವಾಗಿ ಕಾಣಿಸಬಹುದು. 
ಆದರೆ ಅವರ ವಿಚಾರಗಳು ಬಹಳ ಮೃದುವಾಗಿದ್ದು ಅಡ್ಡಹಾದಿಯನ್ನು ಹಿಡಿದಿರುವ 
ಜನಂಗಳನ್ನು ಸರಿಯಾದ ದಾರಿಗೆ ತರುವದೇ ಅವರ ಮುಖ್ಯ ಗುರಿಯಾಗಿರುತ್ತದೆ. 
ಜಾಣರನ್ನು ಸಾಮಾನ್ಯ ಮಾತುಗಳಿಂದ ದಾರಿಗೆ ತರಲು ಶಕ್ಯವಿದೆ. ಅಜ್ಜಾ ನಿಗಳಾದ 
ಜನಸಮುದಾಯವನ್ನು ದಾರಿಗೆ ತರಬೇಕಾದರೆ ಅಂಬಿಗರ ಚೌಡಯ್ಯನಂಥವರೇ 
ಬೇಕಾಗುತ್ತದೆಂಬುವದನ್ನು ಮರೆಯಲಾಗದು. ಎಷ್ಟೋ ಜನ ನೀರಶೈವರು ಚೌಡಯ್ಯ | 
ನವರು ತಮ್ಮ ವಚನದಲ್ಲಿ ಹೇಳಿದಂತೆ ಮೈಲಾರಲಿಂಗನ ಶಿಷ್ಯರಾಗಿ ಗೊರವರಾಗಿ ಮನ 
ಬಲ್ಲಂತೆ ಮಾಡುವದನ್ನು ನೋಡುತ್ತಲಿದ್ದೇವೆ. ಕೆಲವರು ಹೆಣ್ಣು ದೇವರುಗಳಿಗೆ ಹರಕೆ 
ಯನ್ನು ಹೊತ್ತು ಶಿಡಿಯಾಡುವ ಪದ್ಧತಿಯನ್ನೂ ಇಟ್ಟುಕೊಂಡಿದ್ದಾರೆ. ಮತ್ತು ಹಲವರು 
ಹಡಲಿಗೆ ಹೊತ್ತು ಬೇವಿನಸಪ್ಪನ್ನು ಉಟ್ಟು ಕೊಂಡು ಉಥೋ ಉಥೋ ಎಂದೆನ್ನುವದೂ 
ರೂಢಿಯಲ್ಲಿ ಬಂದುಬಿಟ್ಟಿದೆ. ರಂತ ಇನ್ನೂ ಅನೇಕ ಅನಾಚರಣೆಗಳು 'ಅಂದಕೆ 
ಲಿಂಗವಂತ ಧರ್ಮಕ್ಕೆ ಸಲ್ಲದ ಆಚಾರಗಳನ್ನು ಆಚರಿಸುತ್ತಲಿದ್ದಾರೆ. ಇದೆಲ್ಲ ಲಿಂಗಾಂಗಿಗೆ 
ಸಲ್ಲಡೆಂಬುವದೇ ಶರಣರ ವಾದವು. 


ಶ್ರೀ ಬಸವಣ್ಣನವರು-- 
ಶಿವನೇ ಜಗತ್ರಯಕ್ಕೊಡೆಯನೆಂದುದು ವೇದ, ಅವನೇ ಉತ್ಪತ್ತಿ 

ಸ್ಥಿತಿ ಲಯಕ್ಕೆ ಕಾರಣನೆಂದುದು ವೇದ, "" ಈಶ್ವರಸ್ಸರ್ವಜಗತ್ಪ್ರಭುಃ 

ಪ್ರೇರಕ: ನಿಶ್ವಭುಕ್‌'' ಎಂದು ಸಾರುತ್ತಿದೆ. 
ಹೀಗೆ ಬಸವಣ್ಣನವರು ಶಿವನೊಬ್ಬ ನೇ ಜೀವರು, ಆತನನ್ನು ಇಷ್ಟ ಸೈ ಲಿಂಗರೂಪದಲ್ಲಿ 
 ಆರಾಧಿಸಬೇಕಲ್ಲದೆ ಅನ್ಯ ದೇವರನ್ನು, ಆರಾಧಿಸಬಾರದು ಎಂದು ತಿಳಿಸಿ, 

ಭೆ ಜಾಗೃ ತ್‌ ಸ್ವಪ್ನ ಸುಷುಪ್ತಿಯಲ್ಲಿ ಮತ್ತೊ ೦ದ ನೆನೆದಡೆ ತಲೆದಂಡ 
ತಲೆದಂಡ, ಹುಸಿಡೆನಾಡಣಿ ದೇವಾ ತಲೆದಂಡ ತಲೆದಂಡ, ಕೂಡಲ 
ಸಂಗಮದೇವಾ ನೀನಲ್ಲದೆ ಅನ್ಯದೈವವ ನೆನೆದಡೆ ತಲೆದಂಡ ತಲೆದಂಡ” 


೪೭೦ .: ಬಸವತತ್ವ. ರತ್ನಾಕರ 


ಎಂದು ಹೇಳಿದರೆ ಅವರ ಏಕೇಶ್ವರವಾದವೂ, ಅನ್ಯ ದೈವಂಗಳ ಭಜನೆಯ ನಿಷೇಧವೂ 
ಸ್ಪಷ್ಟ ವಾಗಿರುತ್ತದೆ. 
ಶಿವಾನುಭವದಲ್ಲಿಯೂ ಕೂಡ ಏಕೇಶ್ವ ರತ್ಸವೂ ಅನ್ಯ ದೈವಂಗಳ oc 
ಚೆನ್ನಾಗಿ ಪ್ರತಿಪಾದಿಸಲ್ಪ ಟ್ಟ ರುತ್ತದೆ. 
«« ಶಿವೋ ದಾತಾ ಶಿನೋ ಭೋಕ್ತಾ ಶಿವಸ್ಸರ್ನಮಿದಂ ಜಗತ್‌ । 
ಶಿವೋ ಯಜತಿ ಯಜ್ಞೆ ಶ್ನೆ ಯಶಿ 12 ಚ॥? 
ಅಂದರೆ, ಶಿವನೇ ದಾತಾ, ಶಿವನೇ ಜಿ ಈ ಜಗತ್ತೆಲ್ಲ ಶಿವಮಯವಾಗಿರು : 
ವದು. 
ಶ್ರೀ ಅಂಬಿಗರ ಚೌಡಯ್ಯ ವರ ಇನ್ನೊಂದು ವಚನವನ್ನು ಇಲ್ಲಿ ನೋಡೋಣ. 
ವಚನ ಬಟ ೪೮ 


« ಸತ್ತರೆ ಸಂಗಾತಿ ಹೂಳಿಸಿಕೊಂಬ ಇಷ್ಟಲಿಂಗವ ಸಟೆಮಾಡಿ 
ಮತ್ತೆ ಅನ್ಯದೈವಕ್ಕೆರಗುವ ಕತ್ತೆ ಹೊಲೆಯರು ನೀವು ಕೇಳಿರೊ, ತನ್ನ 
ಪುರುಷನಿರಲು ಅನ್ಯಪುರುಷನ ಕೂಡಿಹ ಸ್ತ್ರೀಗೆ ನರಕವಲ್ಲವೇ? ಮೋಕ್ಸಾರ್ಥಿ 
ಯೆಂದು ಗುರುವು ಕೊಟ್ಟ ಇಷ್ಟಲಿಂಗವು ಅಂಗಕ್ಕೆ ಸ ಸಂಬಂಧಿಸಿದ ಬಳಿಕ 
ಹಲವು ದೇವರೆಂದು ಭಾವಿಸಿ ಪೂಜೆಯ ಮಾಡುವ ಭ್ರಷ್ಟರು ನೀವು 
ಕೇಳಿರೊ, ನೀವು ಮಾಡಿದ ಪೂಜೆಯು ಹಾದರ ಸ್ತ್ರೀಯಳಂತೆ ಕಾಣಿರೊ, 
ಕಡೆಗೆ ಅಡೀ ಲಿಂಗವೇ ಮುಂದೆ ಮಾರಿಯಾಗಿ ಮೋಕ್ಸಕ್ಕೆ ದೂರಮಾಡುವ 
ದೆಂದಾತ ನಮ್ಮ ಅಂಬಿಗರ ಚೌಡಯ್ಯ” 


ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ ದೇವನು ಸದಾ ತನ್ನಲ್ಲಿ ಸನ್ನಿಹಿತವಾಗಿರಲು 
ಹಗಲಿರುಳು ಹದಿನೆಂಟು ದೇವರಿಗೆ ಹರಕೆ ಹೊರುವದು ಮಹಾ ಪಾಪಕರವಾದುದೆಂದೇ 
ಶರಣರ ಭಾವನೆಯಾಗಿರುತ್ತದೆ. ಲಿಂಗಧಾರಣವಾದಮೇಲೆ ಅಂಗೇಂದ್ರಿಯಂಗಳೆಲ್ಲ 
ಲಿಂಗೇಂದ್ರಿಯಂಗಳಾಗುವ ಕಾರಣ ಲಿಂಗಚ್ಛೆ ತನ್ಯವು ಶರೀರದಲ್ಲಿ ಉಂಟಾದ ಬಳಿಕ 
ಲಿಂಗಭಕ್ತನು ಲಿಂಗಭಕ್ತಿ ಲಿಂಗಾಚರಣೆ ತನ್ನಲ್ಲಿ ಹೆಚ್ಚು ಅಳವಡುವಂತೆ ಮಾಡ 
ಬೇಕಾದುದು ಅವನ ಮುಖ್ಯ ಕಾರ್ಯ. ನೀರತೈವ ಸಟ್‌ಸ್ಥಲ ಮಾರ್ಗವು ಇದನ್ನೇ 
ಬೋಧಿಸುತ್ತದೆ. ನೀರಶೈವ ಮಾರ್ಗಾವಲಂಬಿಯಾದವನು ಅವಶ್ಯವಾಗಿ ಈ ಮಾರ್ಗ 
ವನ್ನು ತಿಳಿದುಕೊಂಡು, ತನ್ನಲ್ಲಿ ಸರಮರಾತ ಒಕಳೆಯನ್ನು ಹೆಚ್ಚಿ ಸಿಕೊಳ್ಳುತ್ತ ಅಂತಿಮ 
ಗುರಿಯಾದ ಲಿಂಗಾಂಗ ಸಾಮರಸ ವನ್ನು ಹೊಂದಬೇಕು. 1 4 ಧರ್ಮದ 
ಕೊನೆಯ ಕ್ಸೀಯವಾಗಿರುತ್ತವೆ. ಈ ಅಂತಿಮ ಧ್ಯೇಯವನ್ನು ಸಾಧಿಸಬೇಕಾದರೆ 
ಮೇಲೆ ಹೇಳಿದ ಬಸವಾದಿ ಶರಣರ ಮಾರ್ಗದ ಹೊರತು ಗತ್ಯಂತರವೇ ಇರುವದಿಲ್ಲ. 
ಲಿಂಗವು ನಿಜ್ಞಾನ ದೃಷ್ಟಿಯಿಂದ ಬಹಳ ಮಹತ್ತರವಾದುದಾಗಿರುವ ಕಾರಣ ಎಲ್ಲ 
ಕಲೆಗಳೂ ಲಿಂಗಾಂಗಿಯಲ್ಲಿ ನೆಲೆಸುತ್ತನೆನ್ನುವದಕ್ಕೆ ಅನೇಕರ ಅನುಭವ ಪ್ರಮಾಣ 
ಗಳಿರುತ್ತವೆ. ಇದನ್ನರಿತೇ ಗುರುವು ಷಡಧ್ವಶೋಧನಾಪೂರ್ವಕ ಶಿಷ್ಯನಿಗೆ ಲಿಂಗಧಾರಣೆ 
ಯನ್ನು ಮಾಡುತ್ತಾನೆ. ಆ ಮಾರ್ಗವನ್ನು ಬಿಟ್ಟು ಲಿಂಗಧಾರಿಗೆ ಎಂದೆಂದಿಗೂ 
ಮೋಕ್ಷದ ದಾರಿಯು ಕಾಣಲಾರದು. 


ಶ್ರೀ ಬಸವಣ್ಣನನರೂ ಏಕೇಶ್ವರ ವಾಡವೂ | ೪೭೧ 


ಶರಣರು ಕೇವಲ ಕಿರುಕುಳ ದೇವತೆಗಳನ್ನು ಮಾತ್ರ ತಿರಸ ಸೃರಿಸಿರುತ್ತಾ ರೆಂದು 
ಯಾರೂ ತಿಳಿಯಕೂಡದು. ಸ್ಥಾವರ ೩ಜಿ ಕೂ ನೀರಶೈವ ಮಾರ್ಗಕ್ಕೆ. 
ಸಲ್ಲದೆಂದು ಅನೇಕ ವಚನಗಳಿಂದ ಹೇಳಿರುತ್ತಾರೆ. 


ಶ್ರೀ ಆಕ್ಸಮಹಾದೇನಿಯವರು— 


ಹಾಲ ಹಿಡಿದು ಬೆಣೆ ಕಠ ಯನರಸಲುಂಟಿ? ಲಿಂಗವ ಹಿಡಿದು ಪುಣ್ಯ 

ತೀರ್ಥಕ್ಕೆ ಹೋಗಲುಂಟಿ? ಲಿಂಗದ ಪಾದತೀರ್ಥ ಪ್ರಸಾದವ ಕೊಂಡು 

A ಅನ್ಯಬೋೆ ಅನ 3 ಕಾಸ್ತ್ರ ಹಾಕ್ಳೈಸಲೇತಕ್ಕೆ 9) ಇಷ್ಟ ಲಿಂಗವಿದ್ದ ಂತೆ ಸ ಸ್ಥಾವರ 

ಲಿಂಗಕ್ಕೆ ಶರಣೆ:ಜೊಡೆ ತಡೆಯದೆ ಹುಟ್ಟ ಸುತ ಶಾ ನಗರ್ಭದಲ್ಲಿ- 
ಅದೆಂತೆಂಡೊಡೆ - ಶಿವಧರ್ಮ ವಾಚನ "ಇಷ್ಟ 'ರಿಂಗಮವಿಶ್ಕಸ ಸ್ಯ 
ತೀರ್ಥಲಿಂಗಂ ನಮಸ್ಕೃತಃ | ಶ್ವಾನಯೋನಿಶತಂಗತ್ತಾ ಜಂ ಗ ಹ 
ಮಾಚರೇತ್‌॥? ಎಂದುದಾಗಿ, ದು ಗುರುಕೊಟ್ಟ ಲಿಂಗದಲ್ಲಿಯೇ 
ಎಲ್ಲ .ತೀರ್ಥಂಗಳು ಎಲ್ಲ ಕ್ಲೇತ್ರಂಗಳು ಇದ್ದಾವೆಂದು. ಸ್‌ ಮುಕ್ತ 
ರಪ್ಪುದಯ್ಯ. ಇಂತಲ್ಲದೆ ಗುರು ಕೊಟ್ಟಿಲಿಂಗವ ಕಿರಿದು ಮಾಡಿ ತೀರ್ಥ 
ಲಿಂಗವ ಹಿರಿದು ಮಾಡಿ ಹೋದಾತಂಗೆ ಅಘೋರನರಕ ತಪ್ಪದು ಕಾಣಾ 
ಚನ್ನಮಲ್ಲಿಕಾರ್ಜುನಾ.'' 

ಶ್ರೀ ಅಖಂಡೇಶ್ವರ ದೇವರು 

1 ಸದ್ಭಕ್ತರಾದವರು ಸ್ಲಾವರಲಿಂಗನಂ ಭಜನೆಯ ಮಾಡಲಾಗದು, 
ಮನದಲ್ಲಿ ಸ್ಥಾವರ ಘನವೆಂದು ನೆನೆಯಲಾಗದು, ಅದೇನು ಕಾರಣ 
ವೆಂದೊಡೆ ಆದಿ ಅನಾದಿಯಿಂದಿತ್ತತ್ತವಾದ ಮಹಾ ಘನವಸ್ತುವನ್ನು 
ಶ್ರೀ ಗುರುಸ್ವಾಮಿ ಭೇದಿಸಿ ತಂದು ಕೈಯ್ಯಲ್ಲಿ ಇಷ್ಟಲಿಂಗವೆನಿಸಿ ಕರಸ್ಪಳಕ್ಕೆ 
ಕೊಟ್ಟಿ ಬಳಿಕ ಆ ಲಿಂಗದಲ್ಲಿ ಸಕಲ ಕೆ ತ್ರ ೦ಗಳುಂಬೆಂದು ಭಾವಿಸಿ 
ಮುಕ್ತಿಯ ಪಡೆಯಲರಿಯದೆ ಮಂಡಿತ ಬುದ್ಧಿ ಯಿಂದ ಬೇರೆ ಮುಕ್ತಿಯ 

` ಪಡೆವೆನೆಂದು ಕಂಡಕಂಡ ತೀರ್ಥಕ್ಷೇತ್ರ ಂಗಳಿಗೆಔೆಯಾಗಿ ತೊಳಲಿ ಬಳಲುವ 
ಭ್ರಷ್ಟ ಭವಿಗಳಿಗೆ ನರಕವೇ ಪ್ರಾಪ್ತಿಯಯ್ಯಾ ಅಖಂಡೇಶ್ವರಾ.” 
ಶ್ರೀ ತೋಂಟದ ಸಿದ್ಧಲಿಂಗದೇವರು-- 

"ಕೈಯ್ಯಲ್ಲಿ ಹೆಣ್ಣಿ ದ್ದು ಮರವನೇರಿ ಕೊಂಬೆಯ ಬಾಗಿಸಿ ಕಾಯಿ 
ಕೊಯ್ವ ಬಿಮರುಳನಂತಿ ಅನಾದಿನೂಲದಜೊಡೆಯ ತನ್ನ ಕರಸ ಲ ಮನ 
ಸ್ವಲದಲ್ಲಿಪ್ಪುದ ತಾನರಿಯದೆ ಬೇರೆ ಲಿಂಗವುಂಟು, ಬೇಕೆ ಈ ಶ್ಸೇತ್ರ ವುಂಟು 
ಎಂದು ಹಲವು ಲಿಂಗಕ್ಕೆ ಹರಿದು ಕಿವ ಈ ಸೂಳೆಗೆ ಹುಟ್ಟಿ ದವರಿಗೆ 
ಗುರುವಿಲ್ಲವಾಗಿ ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದನಿಲ್ಲ ಮುಕ್ತಿ ದು 


ಎಂದಿಗೂ ಇಲ್ಲ ಕಾಣಾ ಮಹಲಿಂಗ ಗುರುತಿವಗಿೆ (ಶ್ವರ ಪ್ರಭುವೇ.'' 
ಶ್ರೀ ಚನ್ನ ಬಸವ ಣ್ಲನವ ರು 
4 ಪತಿವ್ರತೆಯಾಜೊಜಿ ಅನ್ಯಪುರುಷರ ಸಂಗವೇತಕ್ಕಯ್ಯ? ಲಿಂಗ 
ಸಂಗಿಯಾದಡೆ ಅನ್ಯದೈ ವದ ಸಂಗವೇತಕ್ಸಯ್ಯ? ಕಂಡಕಂಡವರ ಹಿಂದೆ 


೪೭೨ ಬಸವತತ್ವ ರತ್ನಾಕರ 


ಹರಿನ ಚಾಂಡಾಲಗಿತ್ತಿಯಂತೆ ಒಬ್ಬನ ಕೈವಿಡಿದು ಒಬ್ಬಗೆ ಮಾತುಕೊಟ್ಟು 
ಒಬ್ಬಗೆ ಸನ್ನೆಯ ಮಾಡಿ ಮತ್ತೊಬ್ಬನ ಸಂಗವ ಮಾಡುವ ಹಾದರಗಿತ್ತಿ 
ಯಂತೆ, ಪ್ರಾಣಲಿಂಗವಿದ್ದಂತೆ ಸ್ಥಾವರ ಲಿಂಗಕ್ಕೆ ಹರಿಸಿ ಪೊಡಮಡುವ 
ಕೋಟಲೆ ಏತಕೋ? ಇದು ಕಾರಣ ಕೂಡಲಚನ್ನಸಂಗಮದೇವಾ 
ಇಂತಪ್ಪ ಪಾತಕರ ಮುಖವೆನಗೆ ತೋರದಿರಯ್ಯ. ಚ 


ಮೇಲೆ ಹೇಳಿದ ನಾಲ್ಕು ವಚನಗಳ ಅರ್ಥವು ಸ್ಪಷ್ಟವಾಗಿಯೇ ಇದ್ದರೂ ಸಾರಾಂಶವು 
ಹೀಗೆ ಇರುತ್ತದೆ * 

ಹಾಲು ಇದ್ದಾಗ್ಗೆ ಬೆಣ್ಣೆಯ ಸಲುವಾಗಿ ಬಳಲುವಡೇಕೆ? ಲಿಂಗನಿದ್ದಾಗ್ಗೆ ಪುಣ್ಯ 
ತೀರ್ಥಕ್ಕೆ ಹೋಗುವದೇತಕ್ಕೆ? ಲಿಂಗದ ಪಾದತೀರ್ಥವಿದ್ದಕಾಲಕ್ಕೆ ಅನ್ಯಬೋಧೆ 
ಅನ್ಯ ಶಾಸ್ತ್ರದಿಂದ ಪ್ರಯೋಜನವೇನು? ಇಷ್ಟಲಿಂಗನಿದ್ದಾಗ್ಯೂ ಸಾವರಲಿಂಗಗಳಿಗೆ 
ಹೋದರೆ ಅವನು ಕಡಿಮೆ ತರಗತಿಯ ಜನ್ಮವನ್ನು ಧರಿಸುವನು. ಆದ್ದರಿಂದ ಗುರು 
ಕೊಟ್ಟಿ ಲಿಂಗದಲ್ಲಿಯೇ ಎಲ್ಲ ತೀರ್ಥಗಳೂ, ಕ್ಷೇತ್ರಗಳೂ ಉಂಟೆಂದು ಭಾವಿಸಿ ಮುಕ್ತ 
ರಾಗಬೇಕು. ಇದನ್ನು ಬಿಟ್ಟು ಗುರುಕೊಟ್ಟ ಇಷ್ಟಲಿಂಗವನ್ನು ಕಿರಿದು ಮಾಡಿ ತೀರ್ಥದ 
ಲಿಂಗವನ್ನು ಹಿರಿದು ಮಾಡಿದವನಿಗೆ ನರಕವು ತಪ್ಪಲಾರದು. 


ಸದ್ಭಕ್ತ ರಾದವರು ಸ್ಲಾವರಲಿಂಗನನ್ನು ಭಜನೆ ಮಾಡಬಾರದು. ಡೆ 
ಸ್ಥಾ ವರ ಲಿಂಗವು ಘನವೆಂದು ನೆನೆಯಲಾಗದು. ಮಹಾ ಘನವಸ್ತು ವನ್ನು ಶ್ರೀಗುರು 
ಸ್ವಾಮಿಯು ಇಷ್ಟ ಲಿಂಗ ರೂಪವಾಗಿ ಕರಸ ಭಕ್ತೆ ಕೊಟ್ಟಿ ಬಳಿಕ ಆ ಲಿಂಗದಲ್ಲಿ ಸಕಲ 
ಕ್ಸೇತ್ರ ಗಳುಂಟೆಂದು ಭಾವಿಸಬೇಕು. ಅದನ್ನು ಬಿಟ್ಟು ಕಂತ. . ಸ್ಥಾವರಲಿಂಗಗಳಿಗೆ 
ಎರಗಿದರೆ ಅಷ್ಟೇ ನರಕವು. ಕೈಯೊಳಗೆ ಹಚ್ಚಿ ದ್ಹರೂ ಮರವನ್ನು ಏರಿ ಕೊಂಬೆಯನ್ನು 
ಬಾಗಿಸಿ ಕಾಯನ್ನು ಕೊಯ್ಯುವ ಅರೆಮರುಳನಂತೆ ಅನಾದಿಮೂಲದೊಡೆಯ ತನ್ನ 
ಕೈಯ್ಯಲ್ಲಿರಲು ಬೇರೆ ಲಿಂಗ ಬೇಕೆ ಕ್ಬೇತ್ರ ಉಂಟಿಂದು ಹಂಬಲಿಸುವವರಿಗೆ ಎಂದೂ 
ಶಿವನ ಸಾನ್ನಿಧ್ಯ ದೊರಕಲಾರದು. ಪತಠಿವ್ರತೆಯಾದರೆ ಅವಳಿಗೆ ಅನ್ಯಪುರುಷರ 
ಸಂಗವೇತಕ್ಕೆ ಬೇಕು? ಲಿಂಗಸಂಗಿಯಾದವನಿಗೆ ಅನ್ಯ ದೈವದ ಸಂಗವೇತಕ್ಕೆ ಬೇಕು? 
ಕಂಡಕಂಡವರ ಹಿಂದೆ ಬೆನ್ನು ಹತ್ತಿ ಹೋಗುವ ವ್ಯಭಿಚಾರಿಯಂತೆ ಮಾಡುವದೆಂದಿಗೂ 
ಹಿತಕರವಾದುದಲ್ಲ. | 


ಬಸವಣ್ಣನವರು 
“" ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೊ, ನಂಬಬಲ್ಲ ಭಕ್ತಂಗೆ 
ದೇವನೊಬ್ಬ ಕಾಣಿರೊ, ಬೇಡ ಬೇಡ ಅನ್ಯದೈ ವದ ಸಂಗ ಹೊಲ್ಲ ಅನ 
ದೈವವೆಂಬುದು ಹಾದರ ಕಾಣಿರೊ ಕೂಡಲಸಂಗಮದೇವರು ಕಂಡರೆ 
ಮೂಗಕೊಯ್ಯು ವ ಕಾಣಿರೋ.” 


ಇದರಂತೆಯೇ ಇನ್ನೂ ಕೆಲವು ವಚನಗಳಲ್ಲಿ ಗ್ಗೆ ಂ(್ಳ “AM 
ಖಂಡಿಸಿ, ಒಬ್ಬ ನೇ ಶಿವನು ಜಗತೃರ್ತನೆಂದು ಸಿದ್ಧಾ ೦ತ ಪಡಿಸಿರುತ್ತಾಕೆ. ಬಸವಣ್ಣ 
ನವರ ಏಕೇಶ್ವ 'ಕಿನಾಚಪ್ರ ಎಲ್ಲ ಉಪನಿಷತ್ತುಗಳ ಸಾರದಂತಿರುತ್ತದೆ. 


ಶ್ರೀ ಬಸವಣ್ಣ ನವರೂ ಏಕೇಶ್ವರ ಮಾದವೂ ೪೭ಿಪ್ಲ 


ಕೈ ವಲ್ಕೋಪನಿಷತ್‌ 
ಅಣೋರಣೀಯಾನಹಮೇವ ತದ್ವನ್ಮಹಾನಹಂ ವಿಶ್ವಮಹಂ ಪಿಚಿತ್ರಂ | 
ಪುರಾತನೋಹಂ ಪುರುಷೋಹಮಿಾಶೋ ಹಿರಣ್ಮಯೋಹಂ ಶಿನರೂಸಮಸ್ಸಿ ॥೧॥ 


ಅಸಾಣಿಸಾದೋಹಮತಚಿಂತ್ಯಶಕ್ತಿಃ ಪಶ್ಯಾಮ್ಯಚಕ್ಟುಃ ಸಶೃಣೋಮ್ಯಕರ್ಣಃ । 
ಅಹಂಪವಿಜಾನಾಮಿ ನಿನಿಕರೂಪೋ ನಚಾಸ್ತಿನೇತ್ತಾ ಮಮಚಿತ್ಸದಾಹಂ 1 ೨॥ 


ವೇದೈರನೇಕ್ಕೆರಹಮೇವ ನೇದ್ಯಃ ವೇದಾಂತಕೃದ್ವೇದ ನಿದೇವ ಚಾಹಂ | 
ನಪುಣ್ಯ ಪಾಪೇ ಮಮನಾಸ್ತಿ ನಾಶೋ ನಜನ್ಮ ಬುದ್ಧೇಂದ್ರಿಯ ಬುದ್ಧಿ ರಸ್ತಿ NT 


ನಭೂನಿರಾಪೋ ನಚವಸ್ನಿರಸ್ತಿ ನಚಾನಿಲೋ ಮೇಸ್ತಿ ನಚಾಂಬರಂ ಚ | 

ಏವಂ ಸರಮಾತ್ಮರೂಪಂ ವಿದಿತ್ವಾ ಗುಹಾಶಯಂ ನಿಷ್ಮಲಂ ಅದ್ವಿತೀಯಂ ॥ ೪ ॥ 

ಸಮಸ್ತ ಸಾಕ್ಸಿಂ ಸದ ಸದ್ವಿಹೀನಂ ಪ್ರಯಾತಿ ಶುದ್ಧಂ ಪರಮಾತ್ಮ ರೂಪಂ | 

ಯಃ ಶತರುದ್ರೀಯಂ ಅಧೀತೇ ಸಃ ಪೂತೋ ಭವತಿ- 

ಇನ್ನೂ ಅನೇಕ ಉಪನಿಷತ್ತುಗಳ ಉದಾಹರಣೆಯನ್ನು ಕೊಡಬಹುದು. ಎಲ್ಲವೂ 
ಒಂದೇ ವಿಧವಾಗಿರುವದರಿಂದ ಈಗ ಕೊಟ್ಟಿರುವ ಉದಾಹರಣೆಗಳೇ ಸಾಕಷ್ಟಾನಗಿರುತ್ತವೆ. 
ಶ್ರೀ ಬಸವಣ್ಣನವರ ಈ ಏಕೇಶ್ವರವಾದವು ಒಳ್ಳೇ ಸಮಂಜಸವಾಗಿದ್ದು : ಮೇಲೆ 
ಹೇಳಿದಂತೆ ಸರ್ವೋಪನಿಸತ್ತುಗಳ ಸಾರವಾಗಿರುತ್ತದೆ. ಅದನ್ನು ಸರ್ವ ಜನಗಳಿಗೂ 
ಸುಲಭವಾಗಿ ತಿಳಿಯುವಂತೆ ತಿವಸಿದ್ಧಾ ಂತವನ್ನು ಫಲದಿಂದ ಮಂಡಿಸಿದ್ದುದು 
ಚ ಜನಗಳಿಗೂ ತಲೆದೂಗುವಂತೆ ಇರುತ್ತ ದೆ. "ಈ ಏಕೇಶ್ವ ರವಾದವೂ, ಅನ್ಯ ದೇನತಾ 

ಪೂಜಾ ನಿಸೇಧವೂ ವೀರಶೈವ ಧರ್ಮದ ಮುಖ್ಯ ೫ ಹಡ ಬೂಗರುತ್ತ ದೆ. 


ಇಪ್ಪತ್ತೂ ಂದನೆಯ ಪ್ರಕರಣ 


ಬಸವಣ್ಣ ನನರೂ ಟೀಕಾಕಾರರೂ 


ಬಸವಣ ಫ್ಲಿನವರು ಶಿವಭಕ್ತಿಯನ್ನು ಪ್ರಸಾರವರಾಡಲಿಕ್ಕ ಸರಮಾತ್ಮನ ಅಪ್ಪಣೆ 
ಯಂತೆ ಭೂಲೋಕಕ್ಕೆ ಬಂದು ಭಕ್ತೆ liso 12 ದ್ವಿತೀಯ ಕಂಭುವೆಂದೆನ್ನಿ ಸ 
ಕೊಂಡ ಮಹಾಪುರುಷರು, ಅಜಾತಶತ್ರುಗಳೂ ಅವರ “ಡೆತುಡಿಗಳೆಲ್ಲ ಅಹಿಂಸಾ 
ಮಯಗಳಾಗಿರುವದರಿಂದಲೂ ಅವರಿಗೂ ಶೋಕದಲ್ಲಿ ಟೀಕಾಕಾರರುಂಟೇ? ಎಂಬುವ 
ಪ್ರಶ್ನೆಯು ವಾಚಕರ ಮನಸ್ಸಿನಲ್ಲಿ ಬರುವದು ಸಹಜವಾದುದಾಗಿರುತ್ತದೆ. 


ಪಂಚತಂತ್ರ 


1 ಲ್‌ ಯೇಣಾತ್ರ ಕುಲಾನ್ವಿತಂ ಕುಕುಲಜಾ ಶ್ರೀ ವಲ್ಲಭಂ ದುರ್ಭಗಾ ! 
ಸ ಕೃಪಣಾ ಯಜಾನನೃ ಜನೋ ಪಿತೆ ಸತಂ ನಿರ್ಧನಾಃ॥ 
ವೆ ಡೂಫ್ಯೋಸ ಪ ಹತಾಶ್ಚ ಕಾಂತದಪ್ರಷಂ ಧರ್ಮಾಶ್ರ ಯಂ ಪಾಹಿನೋ | 
ನಾನಾಶಾಸ್ತ್ರ ವಿಚಕ್ರ ಣಂ ಚ ಪುರುಷಂ ನಿಂದಂತಿ ಮೂರ್ಹಾಸ್ಸದಾ 6 
ಸಾಮಾನ್ಯ ವಾಗಿ ಸತ್ಯುಲ ಸಂಪನ್ನರನ್ನು ಕುಲಗೇಡಿಗಳು, ದೈವಶಾಲಿಗಳನ್ನು ದುರ್ದೈವಿ 
ಗಳು, ನಾಗಗಳು ಇಸುಬು: ಬಲ್ಲಿದರನ್ನು ಬಡವರು, ಜೆಲುವರನ್ನು ಕುರೂಪಿ 
ಗಳು, ಧರ್ಮಿಷ್ಮರನ್ನು ಪಾಪಿಗಳು, ಸಕಲಶಾಸ್ತ್ರ ಸಂಪನ್ನರನ್ನು ಮೂರ್ಪ್ಯರು 
ಯಾನಾಗಲೂ ನಿಂದಿಸುವರು. 
ಮೇಲಿನ ಪಂಚತಂತ್ರ ವಾಕ್ಯದಂತೆ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿಠಿಂದೆ 
ಬರುತ್ತವೆ. ಅದನ್ನು ತಪ್ಪಿ ಸುವದು ಅಥವಾ ಅದರಿಂದ ತಫಿ ಬ್ರಿಸಿಕೊಳ್ಳು ವದ ಯಾರಿಂ 
ದಲೂ ಸಾಧ್ಯವಿಲ್ಲವೆಂಬುವದಕ್ಕೆ ಅನೇಕ ಉದಾಹರಣೆಗಳಿರುತ್ತನೆ. ಅದು ಸೃಷ್ಟಿಯ 
ನಿಯಮದಂತೆ ಅಪರಿಹಾರ್ಯವೆಂದೇ ತಿಳಿಯಬೇಕಾಗಿರುತ್ತದೆ. | 
ಲೋಕದೊಳಗೆ ಭಿನ್ನರುಚಿಗಳಿರುವವರೆಗೆ ಭಿನ್ನಾಭಿಪ್ರಾಯೆಗಳಾದರೂ ಇರುವದು 
ಸಹೆಜವಾದುದಾಗಿರುತ್ತದೆ. ಊಟಕ್ಕೆ ಕುಳಿತುಕೊಂಡಾಗ ಕೆಲವರು ಸಿಹಿಯನ್ನು 
ಅಪೇಕ್ಷಿ ನದಕೆ ಹಲವರು ಉಪ ನನ್ನು ಬೇಡುವರು. ಉಳಿದವರಾದರೂ ತಮ್ಮ ಅಭೀಷ್ಟ 
ದಂತೆ “ತಿಕ CX ವಾ ಹ 2 ವುದನ್ನೋ ಪ್ರೀತಿಸುವರು. ಆತ್ಮವು ಒಂದೇ 
ಆದರೂ ಸಂಚ ಭೌತಿಕವಾದ ಶರೀರವು ಭಿನ್ನವಾಗಿರುವೆದರಿಂದ ಭಿನ್ನಾಭಿಪ್ರಾಯಗಳಿರು 
ನದು ನೈಸರ್ಗಿಕವಾದುದು. 
ಮನುಷ ನು ಹೇಗೆ ನಡೆದುಕೊಂಡರೂ ಜಗತ್ತಿನ ಜನಗಳನ್ನೆಲ್ಲ ತೃಪ್ತಿಸ 
ಸಾಧ್ಯವಾದ ಇ ತಾನಿಯುವದಿಲ್ಲ. ರಾಜಕಾರಣದಲ್ಲಾಗಲಿ, ಧಾರ್ಮಿಕ ನಿಷಯದಲ್ಲಾ 
ಸಪ್ನ ಐತಿಹಾಸಿಕ ಸಂಗತಿಗಳಲ್ಲಾಗಲಿ ವಿವಿಧ ಅಭಿಪ್ರಾಯಗಳು ತಲೆಜೋರುವದು 
ಕಂಡುಬರುವದು ಎಲ್ಲರ ಅನುಭವಕ್ಕೆ ಬಂದ ಮಾತಾಗಿದೆ. ಮನುಷ್ಯನು ಖರ್ಚುಗಾರ 
ನಾದರೆ ಮನೆ ಹಾಳುಮಾಡುವವನೆಂತಲೂ, ಖರ್ಚುಮಾಡದೆ ಇದ್ದರೆ ಜೀನನೆಂತಲೂ 


ಅನ್ನುತ್ತಾರೆ. ಅರ್ಥಾತ್‌ ಹೇಗೆ ಇದ್ದ ರೂ ಯಾವದಾದಕೆಣಂದು ಹೆಸರನ್ನು ಇಡಜಿ : 


ಬಿಡುವದಿಲ್ಲ. ಜನಗಳು ಹೆಸರಿಡುತ್ತಾ ಕೆಂದು ಮನಬಲ್ಲಂತೆ ಮಾಡಬಾರದು. ಆದರೆ 


ಡ್‌ 


ಸಡಿಸುವದು : 


ಬಸವಣ್ಣನನರೂ ಟೀಕಾಕಾರರೂ ೪೭೫ 


ಸರಿಸ್ಥಿತಿಯ ಸರಿಜ್ಞಾ ನವನ್ನು ತಿಳಿದು ನಡೆದುಕೊಳ್ಳಬೇಕಾಗುತ್ತದೆ. ರಾಜಕಾರಣದಲ್ಲಿ 
ಇಂತಹ ಉದಾಹರಣೆಗಳು ಬಹಳ ಸಿಗುತ್ತವೆ. ಅವನು ರಾಜಕೀಯ ಮುಖಂಡನಾಗಿ 
ಆ ದೇಶವನ್ನೇ ಉದ್ದಾರಮಾಡಿರಲಿ ಅವನ ವಿರುದ್ಧ ಬಂಡಾಯವನ್ನು ಹೊಡಿ ಅವನ 
ಪ್ರಾಣ ತೆಗೆದುಕೊಂಡ ಬೇರೆ ಬೇಕೆ ದೇಶಗಳಲ್ಲಿಯ ಕಂತ ಉದಾಹರಣೆಗಳನ್ನು ಕೊಡ 
ಬಡು, ನಮ್ಮ ದೇಶದಲ್ಲಿ ಗಾಂಧೀಜಿಯ "ಉದಾಹರಣೆ ನಮಗಿದೆ. 

ಧಾರ್ಮಿಕ ಇತಿಹಾಸದಲ್ಲಿಯೂ ಇಂತಹ ಉದಾಹರಣೆಗಳು ಬೇಕಾದಷ್ಟು 
ಸಿಗುತ್ತವೆ. ಏಸುಕೈಸ್ತರು, ಬುದ್ದ, ಮಹಾವೀರ, ಮಹಮ್ಮದ್‌ ಪೈಗಂಬರ್‌, ಶ್ರೀ 
ಶಂಕರಾಚಾರ್ಯ ರು, ಮಧ್ವಾಚಾರ್ಯರು ಮೊದಲಾದವರ ಚರಿತೆ ಗಳನ್ನು ನೋಡಿದರೆ 
ಅವರಿಗೆ ಸ್ನ ಸಂಕಟಿಗಳು ಬಂದಿದ್ದ ವೆಂಬುವದು ತಿಳಿದುಬರುತ್ತ ಡೆ. ಏಸುವನ್ನು 
ಅವರ ಶತ್ರುಗಳು ಹೆಜ್ಜೆ ಹೆಜ್ಜೆ ಗೂ ಉಡಿರುತ್ತಾ ರೆ. ಕಡೆಗೆ ಶಿಲುಬೆಗೆ ಹಾಕುವವಕೆಗೂ 
ಬಿಡಲಿಲ್ಲ. ಆದರೂ ೮ ಮಹಾತ್ಮನ. ಕೀರ್ತಿಯು ಇಂದಿಗೂ ಜಗತ್ತಿನ ತುಂಬ ಹಬ್ಬಿ 
ಆತನ ಶಿಷ್ಯರು ಈಗ ೬೦ ಕೋಟ ಇರುವದಿಲ್ಲವೇ? ನೀಚರು ಕಾಡಿದಷ್ಟೂ ದೊಡ್ಡವರ 
ಚರಿತ್ರೆಗಳು ನಿರ್ಮಲವಾಗುತ್ತವೆ. ದೊಡ್ಡವರ ಕೀರ್ತಿಗೆ ಅವರ ಎದುರಾಳಿಗಳೇ ಕಾರಣ 
ತಾಳಿ ಮಹಮ್ಮದ್‌ ಸೈಗಂಬರರೂ ಅನಂತ ಕಷ್ಟ ನಷ್ಟ ಗಳನ್ನು ತಮ್ಮ 

ೇವಮಾನದಲ್ಲಿ ಅನುಭವಿಸಿದರು. ದುಷ್ಟ ರು ಸಜ್ಜ ನರಿಗೆ ಇ ವೈ ಂಗಳಾಗುತ್ತಾ ಕ 
ಸಾರವ ಪುಟಹಾಕಿದಂತೆ ಜೊಕ್ಳಟನಾಗುತ್ತ ಡೆ. ದೊಡ್ಡ ವರಾದರೂ ಅಪ್ಪಟ 

ಪರಂಜಿ (ಶುದ್ಧ ಬಂಗಾರ) ಯಂತಿರುತ್ತಾರೆ. 

ಒಂದು ದಿನ ಏಸುಕ್ರಿಸ್ತನನ್ನು ವಿಚಾರಿಸಿ ಅವನಿಗೆ ಮರಣದಂಡನೆಯನ್ನು ವಿಧಿಸುವ 
ಸಮಯದಲ್ಲಿ ಪಿಲಾತನು “ನಿಸುವಿನನ್ನು ಕೊರಡೆಯಿಂದ ಹೊಡೆಯಿಸಿದನು. ಸಿಪಾಯಿ 
ಗಳು ಮುಳ್ಳುಗಳ್ಳಿಯಿಂದ ಕಿರೀಟವನ್ನು ಮಾಡಿ ಆತನ ತಲೆಯ ಮೇಲಿಟ್ಟು ಕೆಂಪು 
ಒಲ್ಲಿಯನ್ನು ಹೊದಿಸಿ ಯೆಹೂದ್ಯರ ಗುರುವೇ ನಿನಗೆ ನಮಸ್ಕಾರವೆಂದು ಕೆನ್ನೆಯಮೇಲೆ 
ಏಟುಕೊಟ್ಟ ರು. ಇದಕ್ಕಿಂತ ಹೆಚ್ಚಿನ ಅಸಮಾನವೇನು ಬೇಕು? ಇಂತಹ ಅನಂತ 
ಕಷ್ಟ ಗಳನ್ನು ಏಸುವು ತನ್ನ ಜೀವಮಾನದಲ್ಲಿ ಅನುಭನಿಸಿದನು. ಅವನ ಸದುಪದೇಶದ 
ಮಹಿಮೆಗಳೇ ಅವನಿಗೆ ಶತ್ರು ಗಳನ್ನು ಹುಟ್ಟಿ ಸಿದವು. ಆದ್ದರಿಂದ ಲೋಕದಲ್ಲಿಯ ಶ್ರೆ ಶ್ರೇಷ್ಠ 
ಪುರುಷರಿಗೆ ನಿಂದೆಗಳೂ, ಕಸ್ಟ ಗಳೂ ಬರತಕೃವುಗಳೇ ಆಗಿರುತ್ತ ಡೆ. 

ಇದರಲ್ಲಿ ತಿಳಿಯತಕ್ಕ ತ ಏನೆಂದರೆ ಏಸುನಿಗೆ ಒಳ್ಳಿಯವನೆಂದಕೆ ಅವನು 
ದೇವರು ಒಬ್ಬ ವನೇ ಒಳ್ಳೆ ಯವನೆಂದು ಹೇಳಿದನೇ ಹರಿತ" ತಾನು ಕನಿಷ್ಟ ನೆಂದು 
ತಿಳಿದನು. "ಬಸೆನೆಣ್ಣ dk ಎನಗಿಂತ ಕಿರಿಯರಿಲ್ಲನೆಂದು ನಡೆದುಕೊಂಡು 
ನನ್ನನ್ನು ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕಿಕ್ಕಿದರೆಂದು ಹೇಳಿದ್ದಾರೆ. ಶ್ರೀ ಬಸವಣ್ಣ 
ನವರನ್ನು ಸ್ತು ತಿಸಿದಷ್ಟು ಕನಿಗಳು ಹಿಂದೂಸ್ಪಾ ನದಲ್ಲಿ ಯಾರನ್ನೂ ಹ ತುತ್ತು 
ಆದರೆ : SR ನಿಂದಕರೂ ಇರುತ್ತಾ ಕೆ. ಬಸವಣ್ಣ ನವರು ಮುಖ್ಯ ಮಂತ್ರಿ 
ಗಳಾಗಿದ್ದಾಗ ಇವರು ಮಾಡತಕ್ಕ ಶಿವಭಕ್ತಿಯ ಪ್ರಸಾರವನ್ನು ನೋಡಿ ಸೆ3ದರ್ಮ 
ದವರೆಲ್ಲ ಗಾಬರಿಗೊಂಡರು. ಮತ್ತು ಅವರ ಮೇಲೆ ಅಲ್ಲಸಬ್ಬದ ಆರೋಪಗಳನ್ನು 
ಮಾಡಲಿಕ್ಕೆ ಪ್ರಾರಂಭಿಸಿದರು. ಜೈನ ಧರ್ಮಾನುಯಾಯಿಗಳಂತೂ ತಮ್ಮ ಧರ್ಮವು 
ಅಳಿಯುವದೋ ಉಳಿಯುವಜೋ ಎಂಬ ವಿಷಯದಲ್ಲಿ ಚಿಂತಾಕ್ರಾಂತರಾದರು. 


೪೭೬ ಬಸವತತ್ವ ರತ್ನಾಕರ 


ಬಸವಣ್ಣನವರು ತಮ್ಮ ಎಂಟನೆಯ ವರ್ಷದಲ್ಲಿ ಉಪನಯನವನ್ನು ಮಾಡಬೇಕೆಂದು 
ಪ್ರಯತ್ನಿಸಿದ ತಂಡೆಯ ಮಾತುಗಳನ್ನೆಲ್ಲ ಖಂಡಿಸಿ ದೊಡ್ಡ ದೊಡ್ಡ ಸಂಡಿತರನ್ನು 
ತಲೆದೂಗುವಂತೆ ಮಾಡಿದ ಕಾರಣ ಉಪನಯನ ಪಕ್ಷಪಾತಿಗಳೆಲ್ಲ ಸ್ವಾಭಾವಿಕವಾಗಿ 
ಇವರಿಗೆ ಕಡುವಿರೋಧಿಗಳಾದರು. ಇತ್ತ ಯಜ್ಞ ಯಾಗಾದಿಗಳಿಂದಾಗ ತಕ್ಕ ಹಿಂಸೆಯನ್ನು 


ನಿರ್ದಾಕ್ಷಿಣ್ಯದಿಂದ ಖಂಡಿಸಿದ್ದುದರಿಂದಲೂ ವರ್ಣಾಶ್ರಮಗಳ ಮೇಲು ಕೇಳುಗಳನ್ನು 


ಹೊಡೆಡೋಡಿಸಿದ್ದರಿಂದಲೂ ವರ್ಣಾಶ್ರಮವಾದಿಗಳು ಬಸವಣ್ಣನವರನ್ನು ಕಟ್ಟಾ ವಿರೋಧಿ 
ಗಳೆಂದು ತಿಳಿದುಕೊಂಡರು. ವೆ.ದಿಕ ಕರ್ಮಗಳನ್ನು ಇವರು ಖಂಡಿಸುವವರೆಂದು 
ಪ್ರಖ್ಯಾತರಾದರು. 

ಬಹು ದಿನಗಳಿಂದ ಬಂದ ತಮ್ಮ ಸಂಪ್ರದಾಯದ ವಿರುದ್ದ ನಡೆಯಲು ಜನಗಳು 
ಸಿದ್ದರಿರುವದಿಲ್ಲ ಇದು ಲೋಕದಲ್ಲಿ ಪ್ರಸಿದ್ಧವಾದ ವಿಷಯವಾಗಿರುತ್ತದೆ. ಯಜ್ಞದಲ್ಲಿ 
ಪಶುಗಳನ್ನು ಕೊಲ್ಲಬಾರದೆಂದು ಬಸವಣ್ಣನವರು ಹೇಳಿದ ಕಾರಣ ಅಬ್ರಹ್ಮಣ್ಯಿಂ ಇದು 
ಅವೈದಿಕರ ಮಾತೆಂದು ಪಶುಗಳನ್ನು ಯಜ್ಞದಲ್ಲಿ ಕೊಲ್ಲುವವರೆಲ್ಲ ಅನ್ನಲಿಕ್ಕೆ ಹತ್ತಿದರು. 
ಹೀಗೆ ಉತ್ತಮ ಅಹಿಂಸಾ ಮಾರ್ಗವನ್ನು ಬೋಧಿಸಿದ್ದುದೇ ಬಸವಣ್ಣ ನವರು ಆ ವರ್ಗದ 
ಜನಗಳ ನಿರೋಧಕ್ಕೆ ಕಾರಣವಾಯಿತು. ಎಂತಹ ನೀಚ ಕೃತ್ಯಗಳನ್ನು ಮಾಡಿದರೂ 
ನಾವು ಯಾವಾಗಲೂ ಎಲ್ಲರಿಗಿಂತಲೂ ಮೇಲಾಗಿಯೇ ಮೆರೆಯಬೇಕೆಂಬುವವರಿಗಂತೂ 
ಶೂಲದಿಂದ ತಿವಿದಷ್ಟು ವೇದನೆಯಾಯಿತು. ಹೀಗಾಗಿ ಆ ಕಾಲದಲ್ಲಿ ಪ್ರಬಲಗಳಾದ 
ಎರಡು ಸಮಾಜಗಳನ್ನು ಬಸವಣ್ಣ ನವರು ಎದುರಿಸಲೇ ಬೇಕಾಯಿತು. ಬಸವಣ್ಣನವರು 
ಸ್ವತಃ ಅಜಾತಶತ್ರುಗಳಾಗಿದ್ದರೂ, ಅವರ ಅಹಿಂಸಾ ತತ್ವವೂ, ಸರ್ವಜನಗಳನ್ನು ಸಮಾನ 
ಭಾವನೆಯಿಂದೆ ಕಾಣುವ ವಿಶಾಲ ಹೃದಯವೂ, ಅವರಿಗೆ ವಿರೋಧಿಗಳನ್ನು ಹುಟ್ಟಿಸಿದವು. 
ಯಾರೂ ಓದದೆ ಇರತಕ್ಕ ಶಿಲಾಲಿಸಿಯನ್ನು ಇವರು ಓದಿ ಬಿಜ್ಜಳನ ಮಂತ್ರಿಗಳಲ್ಲಿ 
ಮುಖ್ಯಮಂತ್ರಿಗಳಾದರು. ಬಹುದಿನಗಳಿಂದ ಆಸ್ಥಾನವನ್ನು ಆಕ್ರಮಿಸಿಕೊಂಡಿದ್ದ 
ಜನಗಳಿಗೆ ಬಲವಾದ ಪೆಟ್ಟುಬಿದ್ದಂತಾಯಿತು. ಅವರಿಗೆಲ್ಲ ಇದು ಸಹನೆಯಾಗದೆ 
ಬಿಜ್ಜಳನಲ್ಲಿಗೆ ಹೋಗಿ ಚಾಡಿಯನ್ನು ಹೇಳಲಿಕ್ಕೆ ಪ್ರಾರಂಭಿಸಿದರು. ಅದನ್ನೆಲ್ಲ ಬಸವಣ್ಣ 
ನವರು ತಮ್ಮ ಕತೃತ್ವ ಶಕ್ತಿಯಿಂದ ಸುಳ್ಳುಮಾಡಿ ತೋರಿಸುತ್ತಿದ್ದರು. 

ಹೀಗೆ ಬಸವಣ್ಣನವರಿಗೆ ವಿರೋಧವು ಉಂಬಾಗುತ್ತಾ ಬಂದಿತು. ಅದ್ಭುತ 
ಶಕ್ತಿಯುಳ್ಳ ಮಹಾನುಭಾನರು ಇಂತಹ ಟೀಕಾಕಾರರಿಗೆ ಮಣಿಯುವುದಿಲ್ಲ. ತಮ್ಮ 
ಲೋಕೋತ್ತರ ಗುಣಗಳಿಂದ ಅವರು ಜಗತ್ತಿನಲ್ಲಿ ತೇಜ?ಪುಂಜರಾಗುತ್ತಾರೆ. ಇಂತಹ 
ಗುಣದಲ್ಲಿ ಬಸವಣ್ಣನವರು ಅತ್ಯಂತ ಶ್ರೇಷ್ಕರಾಗಿರುತ್ತಾರೆ. ತಮ್ಮ ಶಕ್ತಿಯನ್ನು 
ತೋರಿಸದೆ ಇದ್ದರೆ ಅವರು ಮಹಾಪುರುಷರಾಗುತ್ತಿದ್ದಿಲ್ಲ. : 


ರಾಜಕಾರಣದಲ್ಲಿ ಒಬ್ಬರಿಗೊಬ್ಬರು ಹೇಗೆ ವೈರಿಗಳಾಗುತ್ತಾರೆಂಬುವದು ಲೋಕದಲ್ಲಿ 
ಪ್ರಸಿದ್ಧವಾದ ನಿಷಯವಾಗಿರುತ್ತದೆ. ಎಂತಹ ದೊಡ್ಡ ವ್ಯಕ್ತಿಯಾದರೂ ಅವರಿಗೆ 
ಗಂಡಾಂತರ ತಪ್ಪಿದ್ದಲ್ಲ. ಜರ್ಮನಿಯ ದೇಶವನ್ನು ತನ್ನ ಲೋಕೋತ್ತರವಾದ ಸಂಘಟ 
ನೆಯ ಶಕ್ತಿಯಿಂದ ಅದ್ಭುತ ಶಕ್ತಿಯುತವಾದುದನ್ನು ಮಾಡಿದ ಸತ್ತುಹೋದ ಹಿಟ್ಲರನಿಗೆ 
ಅವನ ದೇಶದ. ಜನರೇ ವಿರುದವಾಗಿ ಸ್ಟಾರನ್‌ಬರ್ಗ್‌ ಎಂಬುವನು ಗುಂಡನ್ನು 


ಹಾರಿಸಲಿಲ್ಲವೇ? ಲೆನಿನ್ನನ ಬಲಗೈ ಯಂತಿದ್ದ ಟ್ರಾಟಸ್ಥಿಯನ್ನು ಅವನ ವಿರೋಧಿಗಳು 


ಟಟ ್ಮ್ಮಾಾ್‌್ಮ್‌್‌್‌ ಲ 1 ' 


ಬಸವಣ್ಣನವರೂ ಟೀಕಾಕಾರರೂ | ೪೭೭ 


ಮೆಕ್ಸಿಕೋ ದೇಶದಲ್ಲಿ ಸುತ್ತಿಗೆಯನ್ನು ತೆಗೆದುಕೊಂಡು ಅನನ ತಲೆಯನ್ನು ಒಡೆಯ 
ಲಿಲ್ಲವೇ? ಮಹಾತ್ಮಾ ನೋಹನ ಕರಮಚಂದ ಗಾಂಧಿಯವರು ಕೊಲೆಗಡುಕನ ಗುಂಡಿಗೆ 
ತುತ್ತಾಗಲಿಲ್ಲವೇ? ಸಾಕ್ರಟೀಸನಿಗೆ ಬಂದ ವಿಪತ್ತುಗಳು ಸಾಮಾನ್ಯವಾದವುಗಳೇ? 
ಇಂತಹ ಸಾನಿರಾರು ಉದಾಹರಣೆಗಳನ್ನು ಕೊಡಬಹುದು. ಬಸವಣ್ಣನವರ ವಿಷಯಕ್ಕೆ 
ಹೇಳಬೇಕಾದರೆ ಅವರು ತಮ್ಮ ನಿರೋಧಿಗಳನ್ನು ತಮ್ಮ ಅಹಿಂಸಾ ಶಕ್ತಿಯಿಂದಲೇ 
ಜಯಿಸಿದರಲ್ಲದೆ "" ಬೈದವರೆನ್ನ ಬಂಧುಗಳೆಂಜೆ'' "" ಜರಿದವರೆನ್ನ ಜನ್ಮತಂಡೆಗಳೆಂಜಿ?' 
ಎಂದು ಹಸನ್ಮುಖರಾಗಿಯೇ ಸಹನಮಾಡಿಕೊಳ್ಳು ತ್ತಿದ್ದರು. ಇದು ಮಹಾಪುರುಷರ 
ಲಕ್ಷ್ಮಣವಾಗಿರುವದು. ಬಸವಣ್ಣನವರು ಧಾರ್ಮಿಕ ಪುರುಷರಿದ್ದಂತೆ ರಾಜಕೀಯ 
ಪುರುಷರೂ ಕೂಡ ಇದ್ದ ಕಾರಣ ಎರಡೂ ವರ್ಗದ ಜನಗಳ ನಿರೋಧವನ್ನು ಅವರು 
ಸಹಿಸಬೇಕಾಗುತ್ತಿದ್ದಿತು.. ಬಸವಣ್ಣನವರು ಅಸಾಧಾರಣವಾದ ಸಹನಶಕ್ತಿಯುಳ್ಳವ 
ರಾಗಿದ್ದರು. ಎಂತಹ ಕಠಿಣ ಸ್ಥಿತಿಯು ಪ್ರಾಪ್ತವಾದರೂ ಮುಗುಳುನಗೆಯಿಂದಲೇ 
ಅದನ್ನು ಎದುರಿಸುತ್ತಿದ್ದರು. ಅತ್ಯಂತ ಕಷ್ಟಕಾಲದಲ್ಲಿ ತಮ್ಮ ಗುರುವಾದ ಸಂಗನನ್ನು 
ಸ್ಮರಿಸಿಕೊಂಡು ಕಾರ್ಯವನ್ನು ಕೊನೆಗಾಣಿಸುತ್ತಿದರು. 

ಜೈನ ಧರ್ಮಗ್ರಂಥಗಳಲ್ಲಿ ಬಸವಣ್ಣನವರನ್ನು ನಿಂದಿಸಿದ್ದುದು ಕಂಡುಬರುತ್ತದೆ. 
ಧರಣೀಧರ ಪಂಡಿತನು ತನ್ನ ಬಿಜ್ಜಳಾಂಕ ಚರಿತ್ರೆಯಲ್ಲಿ ಬಸವಣ್ಣನವರ ತಂಗಿಯನ್ನು 
ಬಿಜ್ಜಳನಿಗೆ ಕೊಟ್ಟಿದ್ದರೆಂತಲೂ ಬರೆದಿರುವನಲ್ಲದೆ ಕುತ್ಪಿತತದಿಂದ ನೀರಶೈವ ಮತದ 
ಅವಹೇಳನವನ್ನು ಮಾಡಿರುತ್ತಾನೆ. ನೀರಶೈವರ ಆರಾಧ್ಯಜೀವನನ್ನು ಕೂಡ ಹಳಿದಿರು 
ತ್ತಾನೆ. ಗಂಟೆಯ ಜೋರರಿಗೂ, ತಿರುಕರಿಗೂ ಲಿಂಗಗಳನ್ನು ಕಟ್ಟ ವೀರಶೈವ ಮತವನ್ನು 
ಬೆಳೆಸಿದ್ದಾರೆಂದು ಹೇಳುವುದರಲ್ಲಿ ಅರ್ಥವಿಲ್ಲ. ಕಳೆದ ೯೦೦ ವರ್ಷಗಳಿಂದ ಅನೇಕ ಜನ 
ರಾಜರೂ, ಬ್ರಾ ಹ್ಮಣರೂ, ಜೈನರೂ, ದೇಸಾಯಿಗಳೂ, ದೇಶಪಾಂಡೆಯವರೂ, ಗೌಡರೂ, 
ನಾಡಗೌಡರೇ ಮೊದಲಾದ ಎಲ್ಲ ವರ್ಗದ ಜನರೂ ವೀರಶೈವ ಮತ ಪ್ರನಿಷ್ಟರಾಗಿರುತ್ತಾ 
ರೆಂಬುವದಕ್ಕೆ ಬೇಕಾದಷ್ಟು ಪ್ರಮಾಣಗಳಿವೆ. ಬಸವಣ್ಣನವರ ತರುವಾಯ ೪೦೦ ವರ್ಷ 
ಗಳ ಮೇಲೆ ಧರಣೀಧರ ನಂಡಿತನಿದ್ದುದು ತಿಳಿಯಬರುತ್ತದೆ. ಕೇವಲ ಸ್ವಕಪೋಲ 
ಕಲ್ಪಿತದಿಂದ ಬರೆದಿರುತ್ತಾನಲ್ಲದೆ ಆತನಿಗೆ ಪ್ರಮಾಣ ಗ್ರಂಥಗಳ ಆಧಾರವಿರುವದಿಲ್ಲ. 

ಈ ತರಹದ ಟೇಕೆಯನ್ನು ಮಾಡತಕ್ಕವರಿಗೆ ಆಸ್ಪದವಿರಕೂಡದೆಂದು ಮೊದಲೇ 
ಅವರು ತಮ್ಮ ವಚನಗಳಿಲ್ಲಿ ಕ್ಲುದ್ರಜನಗಳು ಮಾಡುವ ಟೀಕೆಗೆ ಉತ್ತರವನ್ನು 
ಕೊಟ್ಟಿರುತ್ತಾರೆ. ಅಳಿದ ಮನದವರಿಗೆ ಶಿವದೀಕ್ಷೆಯನ್ನು ಕೊಟ್ಟರೆ ಅವನು ಒಳ್ಳೆಯವ 
ನಾಗುವದು ಸಾಧ್ಯವಿಲ್ಲ. ಕುಂಬಳದ ಕಾಯಿಗೆ ಕಬ್ಬಿಣದ ಕಟ್ಟನ್ನು ಕಟ್ಟಿದರೆ ಅದು 
ಕೊಳೆಯದೆ ಹಾಗೆಯೇ ಉಳಿಯಬಹುದೇ? ಎಂದು ಶಂಕಿಸಿ ಸದ್ದುಣಮಂಡಿತರಾದ 
ಆಚಾರನಿಸ್ಠ್ಮರು ಮಾತ್ರ ನೀರಶ್ಛೆನರಾಗಲು ಶಕ್ತರೆಂದು ಸ್ಪಷ್ಟಹೇಳಿರುವಾಗ, ಸುಮ್ಮನೆ 
ಆರೋಪಮಾಡುವದರಲ್ಲಿ ಅರ್ಥವಿಲ್ಲ. ಅವರ ತತ್ವಗಳೇನು? ಆಚಾರ ವಿಚಾರಗಳೇನು? 
ದಯಾ ದಾಕ್ಸಿಣ್ಯಾದಿಗಳೇನು ? ಮೊದಲಾದವುಗಳನ್ನು ನೋಡದೆ ನಿಚಾರವಿಲ್ಲದೆ 
ಟೀಕೆಯನ್ನು ಮಾಡಿದರೆ ಆ ಟೀಕೆಗೆ ಬೆಲೆ ಸಿಗಲಾರದು. ಆಗಮ ಧರ್ಮೋಕ್ತವಾಗಿ 
ಲೋಕದಲ್ಲಿ ಶಿವಭಕ್ಕನಾದವನಿಗೆ ಉಚ್ಚನೀಚತ್ವವಿಲ್ಲವೆಂದು ಅಂತಹ ಉಚ್ಚನೀಚತ್ವವನ್ನು 
ಯಾವ ಗ್ರಂಥಗಳಾದರೂ ಹೇಳುತ್ತಿದ್ದರೆ ಅವುಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಖಂಡಿಸಿ 


೪೭೮ ಬಸವತತ್ವ ರತ್ನಾಕರ 


ನೀರಶೈವ ಧರ್ಮವನ್ನು ಪ್ರ ಸಾರಮಾಡಿದ್ದ ರಿಂದಲೇ ವೀರಶೈವ ಧರ್ಮವು ಇಂದಿಗೂ 
ಜೀವಂತ ಸಮಾಜವೆಂದು ಎನ್ನಿಸಿಕೊಳ್ಳುತ್ತ ತ "ಜೆ. ಬಸವಣ ನವರಂತಹೆ ದಯಾಮೂರ್ತಿ 
ಗಳೂ, ಶಿವಭಕ್ತಸಂಪನ್ನರೂ ಇಂದಿಗೂ "ಇತಿಹಾಸದಲ್ಲಿ ಆದದ್ದು ಕಂಡುಬರುವದಿಲ್ಲ. 

ಮನುಷ್ಯ ನು ನಿಶಾಲಹೃ ದಯದವನಾಗಿ ತನ್ನ ಂತೆಯೇ ಸರರನ್ನು ಬಗೆಯಬೇಕಲ್ಲದೆ 
ತನ್ನ Ek ಶ್ರೇಷ್ಠ, ತಾನೇ ಶ್ರೇಷ್ಠ ನೆನ್ನು ನದು ಸೆರಿಯಾದುಡಲ್ಲ ಇಂತಹ 
ಗುಣಗಳಿದ್ದರೆ ಅವನು ಮಾತನಾ 8. 

ಬಸವಣ್ಣನವರ ಟೀಕಾಕಾರರು ಎಲ್ಲ ಮತದವರಿಗೆ ಲಿಂಗಧಾರಣವನ್ನು ಮಾಡಿ 
ಸಂಕರ ಮಾಡಿದರೆಂಬುವ ಅಪವಾದವನ್ನು ಕೊಡುತ್ತಾರೆ. ಈ ವಿಷಯದಲ್ಲಿ 
ಪಾರಮೇಶ್ವರಾಗಮ, ಸೂಕ್ಸ್ಟ್ಮಾಗಮ, ವೀರಾಗಮ ಮೊದಲಾದ ಶಿವಾಗಮಗಳೇ 
` ಬಸವಣ್ಣನವರ ಈ ಕಾರ್ಯಕ್ಕೆ ಆಧಾರಗಳಾಗಿವೆ. ಈ ವಿಷಯವನ್ನು ಬೇರೆ ಪ್ರಕರಣದಲ್ಲಿ 
ವಿಸ್ತಾರವಾಗಿ ನವ 

ಯಾವದಾದರೊಂದು ಮತವಾಗಲಿ, ಮನುಷ್ಯನಾಗಲಿ ಲೋಕದಲ್ಲಿ ಶ್ರೇಷ್ಠತೆಯನ್ನು 
ಹೊಂದಬೇಕಾದರೆ ಆ ಮತದ ಅಥವಾಆ ಮನುಷ್ಯನ ಆಚಾರ ನಿಚಾರಗಳೇ ಕಾರಣವಲ್ಲದೆ 
ಹುಟ್ಟುಗಳು ಕಾರಣವಲ್ಲ. ಇದೇ ವೀರಶೈವ ಧರ್ಮದ ತಿರುಳಾಗಿರುತ್ತದೆ. ಹಿಂದಿನ 
ವೇದಾಗಮಗಳೆಲ್ಲ ಇದನ್ನೇ ಹೇಳುತ್ತವೆ. ಅವುಗಳ ಮೇಲೆ ಬರೆದ ಇತ್ತೀಚಿನ 
ಟೀಕಾತ್ಮಕ ಗ್ರಂಥಗಳು ಮಾತ್ರ ಒಪ್ಪತಕ್ಕವುಗಳಾಗಿರುವದಿಲ್ಲ. ಆದ್ದರಿಂದ ಬಸವಣ್ಣ 
ನವರ ಮೇಲೆ ಈ ವಿಷಯದಲ್ಲಿ ಮಾಡುವ ಟೀಕೆಯು ನಿರಾಧಾರವಾದುದು. 


ಪಾರಮೇಶ್ವರಾಗಮ--ಪುಟ ೧೧೫ 

ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾಃ ಶೂದ್ರಾಯೇ ಚಾನ್ಮ ಜಾತಯಃ । 

ಲಿಂಗಧಾರಣ ಮಾತ್ರೆ ಣ ಶಿವಾಯೇನ ನ ಸಂಶಯಃ ॥ 
ಎಂದು ಹೇಳಿರುವದರಿಂದ ವರ್ಣಗಳ ಕಲ್ಪ ನೆಯು ನೀರಶೈವರಲ್ಲಿ ಸುತರಾಂ ಇರುವದಿಲ್ಲ 
ಅಂದಮೇಲೆ ಶ್ರೀ ಬಸವಣ್ಣ ನಾನವರನ್ನು "ಂದಿಸುವವಡೀಕೆ.? ಕೆಲವರು ಬಸವಣ “ನವರು 
ಮುಖ ಪ್ರಧಾನಿಗಳಾಗಿದ್ದು ಇ ್ಹಳನ ಹಣವನ್ನ ಲ್ಲ ತಮ್ಮ ಧರ್ನುಪ್ರಸಾರದ ಕಾರ್ಯಕ್ಕಾಗಿ 
ದೆಂದು ಟೀಕಿಸುತ್ತಾ ರೆ. ಸಸ ದ ಅಜ್ಜಾ ೨ ತನದ ಮಾತಾಗಿದೆ. 
ಬಸವಣ ಇನವರು ಸ್ವತಃ ಅನೇಕಸಾರೆ ಬಿಜ್ಜಳ ರಾಜನಿಗೆ ತಮ್ಮ ಸತ್ಯ ತನವನ್ನು ಮನಗಾಣಿಸಿ 
ಕೊಟ್ಟಿ ರುತ್ತಾ ರೆ. ಅವರು ತಮ್ಮ ಅನೇಕ ವಚನಗಳಲ್ಲಿ ಪರಥನಡಾತೆಯನ್ನು ಖಂಡಿಸಿರು 
ತ್ತಾ Hy «ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲಿ ಬಿಜ್ಜಳನ ಭಂಡಾರ ಎನಗೇಕಯ್ಯ 2೨ 
ಎಂದಿರುವರು. “ಛಲಬೇಕು ಹುಸ. ಪರಧನವನೊಲ್ಲೆ 0 ೦ಬ, ಸರಧನಕ್ಕ ನಿಬಿಡ 
ಖಂಡವಕೊಯ್ಯನೇ? ಪರಧನದಾಮಿಷವ ತೊರೆಯಿಂಬೋ ಹೀಗೆ ಅನೇಕ ವಚನಗಳಲ್ಲಿ 
ಪರಥನವೆಂಬುವದು ಮಹಾಪಾಪಕ ೈತ್ಯವೆಂದು ಖಂಡಿಸಿರುತ್ತಾರೆ. ಈ ತರಹದ 
ಟೀಕೆಗಳಲ್ಲಿ ಹುರುಳಿಲ್ಲ,ಕಲ್ಪನಾಸೃಷ್ಟಿಯಿಂದ ಯಾರ ಮೇಲೆ ತಾನೇ ಆರೋಪಮಾಡಲಿಕ್ಕೆ 
ಬರುವದಿಲ್ಲ? 

ಯಾವ ಮಹನೀಯರು ವೀರಶೈ ಮೋದ ರಣಕ್ಕಾಗಿ ಅವತರಿಸಿ ಗುರುಲಿಂಗ : 

ಜಂಗಮದ ಸಲುವಾಗಿ ತಮ್ಮ ತನುಮಥಧನಗಳೆನ್ನು ಸವಿಸಿ ಲೋಕದಲ್ಲಿ ಶಿವಧರ್ಮ 


ಬಸವಣ್ಣ ನವರೂ ಟೀಕಾಕಾರರೂ ೪೭೯ 


ವನ್ನುದ್ಧಾರಮಾಡಿ ಪವಿಶ್ರಮಂತ್ರಮಯನೂ, ಅನಾದಿಭಕ್ತನೂ ಎಂಡೆನ್ಸಿಸಿಕೊಂಡನೋ 
ಆ ದಿವ್ಯಮೂರ್ತಿಯನ್ನು ಹಾಸ್ಯಮಾಡುವದಾಗಲೀ, ನಿಂದಿಸುವದಾಗಲೀ ಪರಮ ಪಾಸ 
ಕೃತ್ಯವಾಗಿರುವದರಲ್ಲಿ ಸಂಶಯವಿಲ್ಲ. ಇಂತಹ ಕೃತ್ಯಗಳಿಂದ ಯಾವ ಲಾಭವೂ: 
ಆಗಲಾರದು. ಪ್ರೇಮದಿಂದ ಪ್ರೇಮವೂ, ದ್ವೇಷದಿಂದ ದ್ವೇಷವೂ ಹುಟ್ಟುತ್ತದೆ. 
ನ ಶಠಂಶಾಶ್ಯಂ ಎಂದರೆ ದುಷ್ಟರ ಕೂಡ ದುಷ್ಟ ತನದಿಂದಲೇ ವ್ಯನಹಾರಮಾಡಬೇಕೆಂ 
ಬುವ ತತ್ವವಿರುವದರಿಂದ ಈ ren ದ್ರೇಷಿಗಳು ಮಾತ್ರ ಆಗು 
ತ್ತಾರಲ್ಲದೆ ಕಾರ್ಯಸಿದ್ಧಿ ಯಾಗಲಾರದು. ೮೦೦ ಸತತ ಜೇ ಜೀಕಾ 
ದಷ್ಟು 'ನಿಂದಿಸಿದರೂ ಬಸವಣ್ಣ ನವರ ಕೀರ್ತಿಯು ಅಜರಾಮರವಾಗಿರುವದಲ್ಲದೆ ಅವರ 
ತೇಜಸ್ಸು ನೀರಶೈನ ಹೃದಯವನ್ನು ಆಕರ್ಷಿಸಿಬಿಟ್ಟ ರುತ್ತದೆ... ಸೂರ್ಯನ. ಮೇಲೆ 
ಉಗುಳಲಿಕ್ಕೆ ಹೋದವರ ಗ ಬಸವಣ್ಣನವರ ತರಕಾರ ಸಹಜ 
ವಾದುದು. ಇನ್ನು ಕೆಲವರಿಗೆ ಬೊಡ್ಡ ವರನ್ನು ನಿಂದಿಸಿದರೆ ನಾವೂ ಕೊಂಚಮಟ್ಟಿ 
ಗಾದರೂ ದೊಡ್ಡನರಾಗುವೆವೆಂಬ ಭ್ರಾಂತಿಯು ಇರುತ್ತದೆ. ಇದು ಸರಿಯಾದ 
ಮಾರ್ಗವಲ್ಲ. ಇದರಿಂದ ಲೋಕದಲ್ಲಿ ಅಪಹಾಸ್ಯವಲ್ಲದೆ ಸಾಧುಜನಗಳ ಆಚರಣೆಯ 
ಮಾರ್ಗವಾಗಿರುವದಿಲ್ಲ. ಆದ್ದ ರಿಂಡ 11 ನಶಾದವರು: ಇಂತಹ ಅಮಾನುಷ 
ದುಷ್ಕೃತ್ಯ ಗಳನ್ನು ಮಾಡುವ ಹನ್ಯಾ ಸಕ್ಸ ಹೋಗದೆ ತಮ್ಮ ಲ್ಲಿ ಲ್ಲಿ ಪಾಂಡಿತ್ಯ ಬಲವಿದ್ದರೆ 
ವೀರಶೈವ ಸಮಾಜವನ್ನು NOSE ಗಿ ಮಾಡಿ ನೀರವ ಧರ್ಮ ಭತಾನೆಯು 
ಜಗತ್ತಿನ ಎಲ್ಲೆಡೆಯಲ್ಲಿಯೂ ಮೆರೆಯುವಂತೆ ಮಾಡಿದರೆ ಜನ್ಮಸಾರ್ಥಕವಾಗುವದು. 
ಅಂತಹೆ ಸದು ದ್ದಿಯು ಸರ್ವರಿಗೂ ಉಂಟಾಗುವಂತೆ ಪರಮಾತ್ಮನು ಮಾಡಲೆಂದು 
ಹಾರೈಸುತ್ತೇನೆ. ಯಾರನ್ನೂ ನಿಂದಿಸಬಾರದು ಯಾಕಂದರೆ ""ಸರ್ವ ಚಾಂಡಾಲ 
ನಿಂದಕಃ'' ಎಂದು ಹೇಳುವಾಗ ಒಂದು ಮತದವರೇ ತಮ್ಮ ತಮ್ಮೊಳಗೆ ತಮ್ಮ 
ಸಮಾಜದ ಉದ್ದಾರಕರನ್ನೂ, ಸಂಸ್ಥಾ ಪಕರನ್ನೂ ಅವಾಚ್ಯ ಶಬ್ದ ಗಳಿಂದ ಹಾಸು 
ವದಕ್ಕಿಂತಲೂ ಕೀಚ ಕೆಲಸವು. ಲೋಕದಲ್ಲಿ ಇಡಾ ಂದಿಲ್ಲವೆಂದು ಹೇಳಬಹುದು. 
ಯಾವ ಸಮಾಜದಲ್ಲಿ ಯಾದನಿಯ ಯುದ್ಧವು ನಡೆಯುವದೋ ಆ ಸಮಾಜವು ತನ್ನ 

ನಾಶಕ್ಕೆ ಆಹ್ವಾ ನವನ್ನು ಕೊಟ್ಟ ಂತೆಯೇ” ಸರಿ. ಸಮಾಜ ಭಾಂಧವರೆಲ್ಲ ನಮ್ಮ 
ಎ ತೊತುಗಳನ್ನು ಲಕ ಕ್ಯದಲ್ಲಿಟ್ಟು ನಡೆದುಕೊಂಡದ್ದಾ ದರೆ ಸಮಾಜ ದ್ರೋಹಿಗಳು 
ತಮ್ಮನ್ನ ಕ್ರೈ ತಾನೇ ನಷ್ಟವಾಗಿ ಹೋಗುವರು." 

ಶ್ರೀ ಬಸವಣ್ಣನವ ಲ ಇನ್ನುಳಿದ ಮಹಾತ್ಮರಾಗಲೀ ಜನಗಳ ಹೊಗಳಿಕೆಗೆ 

ಅಥವಾ ತೆಗಳಿಕೆಗೆ ಕೊಂಚವೂ ಲಕ್ಷ ಕ್ಷ್ಯಕೊಟ್ಟಲ್ಲ ಕಟೆದು ಅವರವರ ಚರಿತ್ರೆಗಳಿಂದಲೇ 
ತಿಳಿದುಬಂದಿರುತ್ತದೆ. ಬಸವಣ್ಣನವರು ತಮ್ಮದೊಂದು ವಚನದಲ್ಲಿ, 

“" ಎನ್ನನರೊಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ 
ಎನ್ನ ಹೊಗಳತೆಗೆ ಎನ್ನ ಮೈಗೊಂಡಿತ್ತಲ್ಲಾ ಅಯ್ಯೋ ನೊಂದೆನು ಸೈರಿಸ 
ಲಾರೆನು ನಿಮ್ಮ ಮನ್ನಣೆ ಮಸೆದಲಗಾಗಿ ತಾಗಿತ್ತಲ್ಲ ಅಯ್ಯೋ ನೊಂದೆನು 
ಸೈರಿಸಲಾರೆನು ಕೂಡಲಸಂಗಮದೇವಾ ನೀನೆನಗೊಳ್ಳಿ ಪೇಡ ಎನ್ನ 
ಹೊಗಳತೆಗಡ್ಡ ಬಾರಾ ಧರ್ಮಿ'' 

ಮತ್ತು 


೪೪೦ ಬಸವತತ್ವ ರತ್ನಾಕರ 


""ಎನ್ನವರೆನಗೊಲಿದು ಹೊನ್ನ ಶೂಲವಸಿಕ್ಕಿದರಯ್ಯಾ ಅಹಂಕಾರ 
ಪೂರಾಯಘಾಯದಲ್ಲಿ ಆನೆಂತು ಬದುಕುವೆನೆಂತು ಜೀವಿಸುವೆ? ಜಂಗಮ 
ವಾಗಿ ಬಂದು ಜರೆದು ಶೂಲವನಿಳುಹಿ ಪ್ರಸಾದದ ಮದ್ದನಿಕ್ಕಿ ಸಲಹು 
ಕೂಡಲಸಂಗಮದೇವಾ? 


ಶ್ರೀ ಬಸವಣ್ಣನವರು ಇಂತಹ ಭಕ್ತಿ ಪ್ರಪೂರಿತ ದೈನ್ಯೋಕ್ತಿಗಳಂತಹ ವಚನಗಳನ್ನು 
ಹೇಳಿರುತ್ತಾರೆ... ಅವರು ಲೋಕೋತ್ತರವಾದ ಧಾರ್ಮಿಕ ಕಾರ್ಯ ಮಾಡಲಿಕ್ಕೆ 
ಅವತರಿಸಿದ ಮಹಾ ಪುರುಷರಾಗಿರುವದರಿಂದ ಅಲ್ಪಜ್ಞರ ಸ್ಮುತಿ ನಿಂದೆಗಳಿಗೆ ಅವರು 
ಬಗ್ಗು ವದಿಲ್ಲ, ಹಿಗ್ಗು ವದಿಲ್ಲ, ಕುಗ್ಗು ವದೂ ಇಲ್ಲ. ಆನೆಯ ಮೇಲೆ ಹೋಗತಕ್ಕವರಿಗೆ 
ಶಾ ನ ಏನು Pd ಸ್ರ 3. ಯನ್ನು ಮಾಡಿ ಆನೀಬಿಜ್ಜ ಳಂಗಂಜುವೆನೆ ಎಂದಿರು 
ತ್ತಾರೆ. 

ನ ಏನಾ ಪರವಾದೇನ ರಮತೇ ದುರ್ಜನೋಜನಃ 
ಗುಣೇಚ ಗುಣರಾಗೀಚ ಸರಲೋ ಪವಿರಲೋ ಜನಃ? 

ದುರ್ಜನರು ಪರರ ವಾದನಿಲ್ಲದೆ ಸಂತೋಷಚಿತ್ತರಾಗುವದಿಲ್ಲ. ಗುಣಗಳಲ್ಲಿಯೂ, 
ಗುಣವಂತರಲ್ಲಿಯೂ ಸರಳವಾಗಿರುವವರು ವಿರಳರು. ಯಾವ ರೀತಿಯಿಂದಲಾದರೂ 
ಕಳೆದ ೮೦೦ ವರ್ಷಗಳಿಂದ ಬಸವಣ್ಣ ನವರ ಟೀಕಾಕಾರರು ಎಷ್ಟೇ ಕಷ್ಟ ಸಟ್ಟಿರೂ 
ಅವರಿಗೆ ಬೆಲೆಯನ್ನು ಲೋಕದ ಜನಗಳು ಕೊಟ್ಟಿ ರುವದಿಲ್ಲ. ಆದರೆ ಬಸವಣ್ಣನವರ 
ಕೀರ್ತಿಯು ಮಾತ್ರ Rs ಪಾಪಿಗಳ ಕಣ್ಣನ್ನು ಕುಕ್ಕಿಸುತ್ತ ದಶದಿಕ್ಟುಗಳಲ್ಲಿಯೂ 
ವ್ಯಾಪಿಸುತ್ತಲಿದೆ. 

ಯಾವ ಮಹಾತ್ಮರನ್ನೇ ಆಗಲಿ ನಿಂದಿಸುವದೆಂದರೆ ಬಹು ಪಾಪಕರವಾದುಡು. 
ಅಂಥ ಮಾರ್ಗವು ಯಾರಿಗೂ ಕ್ಲೇಮನಲ್ಲ. ಯಾನ ಮಹಾ ಪುರುಷರನ್ನೇ ಆಗಲಿ 
ರಿಂದಿಸುವದು ಬಹಳ ನೀಚತಮವಾದ ಕೆಲಸವಾಗಿರುವದರಿಂದ ಅಂತಹ ಕಾರ್ಯದಿಂದ 
ಅಲಿಪ್ತರಾಗಿರುವದೇ ಬುದ್ಧಿ ವಂತರ ಲಕ್ಷಣವಾಗಿರುವದೆಂದು ಹೇಳದಿರಲಾರೆನು. 
ಭಿನ್ನಾಭಿಪ್ರಾಯಗಳು ಸಹಜವಾದರೂ ಅವುಗಳನ್ನು ತಾಳ್ಮೆಯಿಂದಲೇ ತಿದ್ದಿಕೊಳ್ಳಬೇಕು 

ಕ ನಿಂದಿಸಿ ನುಡಿಯದಿರಾರನು'' ಎಂದು ನಿಜಗುಣದ ವಾಕ್ಯವೂ ಇದನ್ನೇ ಸಮರ್ಥಿ 

ಸುತ್ತಜಿ- ಆದ್ದರಿಂದ ಮಹಾಪುರುಷರನ್ನು ನಿಂದಿಸುವ ಉದ್ಯೋಗವು ಯಾರಿಗೂ 
ಹಿತಕರವಾದುದಲ್ಲ. 


ಇಪ್ಸತ್ತೆರಡನೆಯ ಪ್ರಕರಣ 
ಶ್ರೀ ಬಸವೇಶ್ವರರೂ ಷಟ್‌ಸ್ಮಲಗಳೂ 


ನೀರಶೈವ ಧರ್ಮಕ್ಕೆ ಅಷ್ಟಾವರಣಗಳೂ, ಸಂಚಾಚಾರಗಳೂ, ಷಟ್‌ಸ ನ ಲಗಳೂ 
ಪ್ರಾಮುಖ್ಯವಾದವುಗಳು. ಆದ್ದರಿಂದೆಲೇ ನೀರಕೈವನಾ 33 ಅಷಾ ವರಣಫಿಷ್ಯ 
ನಾಗಿಯೂ, ಪಂಚಾಚಾರ ಸರಾ ಗಾನಾ ಗಿಯೂ, ಷಟ್‌ಸ್ಥಲ ಬ್ರಹ್ಮಿಯಾಗಿಯೂ 
ಅಂದರೆ ಜ್ಞಾನಿಯಾಗಿಯೂ ಇರಬೇಕಾದುದೆಂದು ಅಲ್ಲಲ್ಲಿ ವೀರಶೈವ ಸ ಶಾಸ್ತ್ರಕಾರರು 
ನಿರೂಪಿಸಿರುತ್ತಾರೆ. ಈ ಮೂರರಲ್ಲಿ ಕೆಲವು ಪ್ರ ವೃತಿ ತ್ತಿಮಾರ್ಗವನ್ನೂ ಮತ್ತೆ, ಕೆಲವು 
ನಿವೃ ತ್ರಿಮಾರ್ಗವನ್ನೂ ಕೋಿಸತಕ್ಕ ಗಳಾಗಿ ಗಾತ 

ಸಷಟ್‌ಸ ಸ್ಥಲಗಳೆಂದರೆ: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಕ್ಕ 
ಇದು ವೀರಶ್ಛೈವ ಮತದ ಮುಖ್ಯ ವೇದಾಂತ ತತ್ವ ವಾಗ ದೆ... ಷಟ್‌ಸಲಗಳೆಂದಕೆ 
ಲಿಂಗಾಂಗ ಸಾಮರಸ್ಯ, ಲಿಂಗಾಂಗ ಸಾಮರಸ್ಯ ಪದಕಿ ಸಷಬ್‌ಸ ಸಲಗಳ ಜ್ಞಾನಸ ಸಂಪಾದನೆ 
ಯೆಂದು ಅರ್ಥವಾಗುತ್ತದೆ. ನೀರಶೈವ as ಹೈದ ನಿರೂಪಣೆಯನ್ನು ವೂ ಸ್ಥಲಗಳು 
ಜೋಧಿಸುವದರಿಂದ ನೀರತೈ ಷ್ಣ ಧರ್ಮದ ಜೀವಾ ಕ ಸಿದ್ಧ 
ವಾದುದು. ಇಂತಹ ಸ್ಥಲಗಳ ಮರ್ಮವನ್ನರಿಯುವುದು ಲಿಂಗಾಂಗಿಯ ಅಥವ 
ನೀರಶೈವನ ಮುಖ್ಯ ಕರ್ತವ್ಯ ವಾಗಿರುತ್ತದೆ. ಈ ಷಟ್‌ಸ ಸ ಲಗಳೆ ನಿರೂಸಣೆಯು ಬಹು 
ಕಷ್ಟ ದಾಯಕವೂ, ಸೂ ನೂ ಅಗಿರುತ್ತ ಜಿ. ನೀರತೈವನಾದವನು ಈ ಸ್ಥಲಗಳ 
ಜ್ಞಾನವನ್ನು ಮಾಡಿಕೊಳ್ಳುವುದು ಅವನ ಕರ್ತವ್ಯನಿಷ್ಠ ಕರ್ಮಗಳಲ್ಲಿ ಒಂದಾಗಿರುತ್ತ ಡೆ. 
ಶ್ರೀ ಬಸವಣ್ಣಿ ನನೆರು ಒಂಡು ಸಾವಿರಕ್ಕಿಂತಲೂ "ಫಿಬ್ಲೊಗ ವಚನಗಳನ್ನು ಹೇಳಿದ್ದಾರೆ. 
ಈ ಪನಿತ್ರ ವಾದ ವಚನಗಳು ಷಟ್‌ಸ ಸ್ಥಲವನ್ನು ಬೋಧಿಸುತ್ತವೆ. ಅವರ ವಚನಗಳಿಗೆ 
ಸಟ್‌ಸ್ಥ et ನಚನಗಳೆಂದೇ ನಕ್ಯನಾಗಿ ಹೆಸರಿದೆ. ಮುಂಡೆ ಈ ಪ್ರಕರಣದಲ್ಲಿ 
ಅವರು ಹೇಗೆ ಹೇಗೆ ಷಟ್‌ಸ್ಥಲಗಳ ನಿರೂಪಣೆಮಾಡಿ ಜನಗಳಿಗೆ ಬೋಧಿಸಿದರೆಂಬುವುದನ್ನು 
ತೋರಿಸುತ್ತೇವೆ. ಮೊದಲು ಇಲ್ಲಿ ಕೆಲವು ನಿಷಯಗಳನ್ನು ವಿವೇಚಿಸಬೇಕಾಗಿರುತ್ತದೆ. 

ನೀರಶೈ ನನ ಅಂತಿಮ ಧ್ಯೇಯವೆಂದರೆ ಲಿಂಗಾಂಗ ಸಾಮರಸ್ಯ. ಲಿಂಗಾಂಗ 
ಸಾಮರಸ್ಯ ವರೆ dine ಜ್ಞಾ ನಸಂಪಾದನೆಯು. ನೀರಶೈ ವನಿಗೆ ಲಿಂಗಾಂಗ 
ಸಾಮರಸ] ವು ಅಂತಿಮ ಥ್ಲೇಯವೆಂದಕೆ-- ವೀರಶೈವ ಶಬ್ದ ದ ಅರ್ಥವನ್ನಿಲ್ಲಿ ಮೊದಲು 
ಜಾ ನಮಾಡಿಕೊಳ್ಳ ಬೇಕಾದುದು ಪ್ರಾಮುಖ ನಾಗಿದೆ. 

ಲಿಂಗವಂತ, ಲಿಂಗಾಯತ, A ವೀರಶೈವ, ಶಿವಭಕ್ತ, ಈಗ 
ಮೊದಲಾದ ಹೆಸರುಗಳಿರುತ್ತವೆ. ಇವುಗಳೆಲ್ಲ ಪರ್ಯಾಯ ನಾಚಕಗಳಾಗಿರುತ್ತನೆ. 
ವೀರಶೈನ ಶಬ್ದವು ಗ್ರಂಥಸ್ತವಾಗಿದ್ದರೆ- ಲಿಂಗಾಯತ, ಲಿಂಗವಂತ ಶಬ್ದಗಳು ಬಳಕೆ 
ಯಲ್ಲಿ RANASN ರೂಡಿಗೆ ಬಂದಿರುತ್ತವೆ. ಶರಣರು ನಿಶೇಷವಾಗಿ ನೀರಶೈನ 
ಶಬ್ದ ವನ್ನು ಪ್ರ ಯೋಗಿಸಿಲ್ಲವಾದರೂ ಅನೇಕರು ಆ ಶಬ್ದ ವನ್ನು ಪ್ರಯೋಗಿಸಿದ್ದಾರೆ. 
ನ ನುಹುಜೇವಿಯನೆ ನಚನಗಳಲ್ಲಿ ನೀರಶೈನ ಶಬ್ದವು ಚ "ಣೆಗೆ ಉಚ್ಛಾರ 
ಮಾಡಿದ್ದು ದು ಕಂಡುಬರುತ್ತದೆ. ಮೇಲೆ ಬರೆದ ಶಬ್ದಗಳು ಸರ್ಯಾಯ ಜಾ 
ಗಳಾಗಿರುವುದರಿಂದ ಹೆಚ್ಚು ಕಡಿಮೆ ಎಂಬುವ ಭಾವನೆಗೆ ಅವಕಾಶವೇ ಇರುವುದಿಲ್ಲ. 


31 


೪ಲತಿ ಬಸವತತ್ತ ರತ್ನಾಕರ 


ಒಂದು ಸಂಸ್ಕೃತ, ಇನ್ನೊಂದು ಸಂಸ್ಕೃತವಲ್ಲವೆಂಬುವ ವಾದಕ್ಕೂ ಅವಕಾಶವು ಇರು 
ವುದಿಲ್ಲ-- ಒಂದು ಶಬ್ದದಲ್ಲಿ ಒಂದು ತರಹದ ಸ್ವಾರಸ್ಯಾರ್ಥವು ಹೊರಟರೆ, ಇನ್ನೊಂದು 
ಶಬ್ದದಲ್ಲಿ ಮತ್ತೊಂದು ಸ್ವಾರಸ್ಯಾರ್ಥವು ಹೊರಡುವುದು. ಆದರೆ ತಾತ್ಪರ್ಯಾರ್ಥದಲ್ಲಿ 
ಒಂದೇ ಆಗುತ್ತದೆ. ಈಶ್ವರನಿಗೆ ಶರ್ವ, ಶಂಕರ, ಶಿವ, ಚಂದ್ರಶೇಖರಗಳೆಂಬ ಹೆಸರು 
ಗಳಿದ್ದರೂ ಮೂಲಾರ್ಥವೆಲ್ಲ ಒಂದೇ ಆಗುತ್ತದೆ. ಇಲ್ಲಿ ವೀರಶೈವ ಶಬ್ದದ ಬಗ್ಗೆ ಗ್ರಂಥ 
ಗಳಲ್ಲಿ ನಿನು ಆಧಾರನಿದೆಯೆಂಬುವುದನ್ನು ನೋಡಬೇಕಾಗಿದೆ. ಬೇಕೊಂದು ಪ್ರಕರಣದಲ್ಲಿ 
ನಾನು ಖರೆದಿರುವಂತೆ ಶೈವಧರ್ಮವು ಪ್ರಸಂಚದ ನಾನಾ ಭಾಗಗಳಲ್ಲಿ ಅನೇಕ ಶತ 
ಶತಮಾನಗಳಿಂದ ಸ್ಫೂರ್ತಿದಾಯಕವಾಗಿ ಬೇರೆ ಬೇರೆ ಆಡಳಿತಗಾರರ ಕಾಲದಲ್ಲಿ 
ತಲೆಯೆತ್ತಿ ಮೆರೆದ ಪ್ರಬಲತಮವಾದ ಧರ್ಮವಾಗಿರುತ್ತದೆ. ಅಂತಹ ಶೈವದಲ್ಲಿ 
ಶ್ರೇಷ್ಠವಾಗಿ ಮೆರೆದುದರಿಂದ ವೀರ ಎಂಬುವ ಪದವು ಇದಕ್ಕೆ ಜೋಡಿಸಲ್ಪಟ್ಟಿರುತ್ತದೆ. 
ಮೊದಲು ಆಗಮ ಗ್ರಂಥಗಳಲ್ಲಿ ಈ ಶಬ್ದದ ಬಗ್ಗೆ ಇರುವ ನಿರ್ವಚನವನ್ನು 
ನೋಡಿದರೆ ಸ್ಪಷ್ಟವಾಗುತ್ತದೆ. 


ವಾತುಲಾಗಮ--ಪಟಲ ೧೦ 


ವಶಿಷ್ಟ ಈರ್ಯತೇ ಯಸ್ಮಾದ್ವೀರ ಇತ್ಯಭಿಧೀಯತೇ | 

ಶಿವೇನ ಸಹಸಂಬಂಧಂ ಶೈವಮಿತ್ಯಾದೃತಂ ಬುಧೈಃ i 

ಉಭಯೋಃ ಸಂಪುಟೀ ಭಾಮಾದ್ವೀರಶೈನನಿಂತಿ ಸ್ಮೃತಂ | 

ಶಿವಾರ್ಥಾರ್ಪಿತ ಜೀವತ್ಕಾತ್‌ ನೀರತಂತ್ರ ಸಮುದ್ಭನಾತ್‌ | 

ನೀರತೈನ ಸಮಾಯೋಗಾತ್‌ ನೀರಶೈವಮಿತಿಸ್ಮೃತಂ ॥ 
ನಿಶಿಷ್ಟವಾದುದಾದ್ದರಿಂದಲೇ ವೀರನೆಂದು ಹೇಳಲ್ಪಡುತ್ತದೆ. ಶಿವನಕೂಡ ಅನಿನಾ 
ಭಾವ ಸಂಬಂಧವಿರುವುದರಿಂದ ಶೈವವೆಂದೂ ಹೇಳಿಸಿಕೊಳ್ಳುತ್ತದೆ. ಎರಡೂ ಶಬ್ದಗಳು 
ಕೂಡುವುದರಿಂದ ನೀರಶೈವವೆಂದು ಆಗುತ್ತದೆ. ಶಿವನಿಗರ್ಪಿಸಲ್ಪಟ್ಟಿ ದೇಹವಿರುವ 
ಕಾರಣದಿಂದಲೂ, ನೀರತಂತ್ರದಿಂದ ಹುಟ್ಟ ದುದರಿಂದಲೂ ನೀರ ಮತ್ತು ಶೈವಪದಗಳ 
ಜೋಡಣೆಯಾಗುವುದರಿಂದ ವೀರಶೈನವೆಂದು ಆಗುತ್ತದೆ. 


ಶಂಕರ ಸಂಹಿತೆ 
ಯೋ ಹಸ್ತಪೀಠೇ ನಿಜಲಿಂಗಮಿಷ್ಟಂ ನಿನ್ಶಸ್ಕತಲ್ಲೀನಮನಃ ಪ್ರಚಾರಃ । 
ಬಾಹ್ಯ ಕ್ರಿಯಾಸಂಕಂಲ ನಿಸ್ಪೃಹಾತ್ಮಾ ಸಂಪೂಜಯತ್ಯಂಗ ಸ ನೀರಶೈವಃ il | 
ಯಾವಾತನು ತನ್ನ ಹಸ್ತನೀಠದಲ್ಲಿ ಇಷ್ಟಲಿಂಗವನ್ನಿಟ್ಟುಕೊಂಡು ಅದರಲ್ಲಿ ಲೀನವಾದ 
ಮನಸ್ಸುಳ್ಳ ವನಾಗಿ ಹೊರಗಿನ ಕಾರ್ಯಗಳಲ್ಲಿ ನಿಸ್ಪೃಹನಾಗಿ ಲಿಂಗವನ್ನು ಪೂಜಿಸು 
ವನೋ ಅವನೇ ವೀರಶೆ.ವನು. 


ಅನಾದಿ ವೀರಶೈವ ಸಾರಸಂಗ್ರಹ- ಭಾಗ ೧, ಪುಟ ೧೪ 


ನಿಶಬ್ದೇನೋಚ್ಯತೇ ಯುಕ್ತಿಃ । ರಶಬ್ಬೇೇನ ರಜೋಮತಂ | 
ನಶಬ್ದೇನೇರ್ಯತೋ ಬಿಂದುಃ । ಶಶಬ್ದೇೇನ ಚಿದೀೀರಿತೆಂ ॥ 

ಯಥಾ ಹಿಸಿಧಾತೋಃ ವರ್ಣವೃತ್ಯಯೇನ ಸಿಂಹಶಬ್ದೋ ನಿಷ್ಟನ್ನ: | 

ತಥಾ ನಶಕಾಂತಾಪಿತಿಧಾತೋಃ ನರ್ಣವ್ಯತ್ಯಯೇನ ಶಿವಶಬ್ದೋ ನಿಷ್ಟನ್ನಃ ; 


ಶ್ರೀ ಬಸನೇಶ್ವರರೂ ಷಬ್‌ಸ್ಥಲಗಳೂ ೪ಲೆತ್ಲಿ 


ಸಿದ್ಧಾಂತ ಶಿಖಾಮಣಿ 


ವಿಶಬ್ದೆ ೇನೋಚ್ಕ ತೇ ವಿದ್ಯಾ । ಶಿವ ಜೀವೈ ಘೆ ಸ ಬೋಧಿನೀ ॥ 

ತಸ್ಮಾ ೦ ತೇ ಯೇಶೈ ವಾಃ । ನೀತ್ಸೆ ಸ ಪ್ರಕೀರ್ತಿತಾಃ ॥ 
ನಿಶಬ್ದದಿಂದ ಶಿನಜೀವೈಕ್ಯ ವನ್ನು ಬೋಧಿಸತಕ್ಕ ೦ಥ ವಿದ್ಯೆಯು ಹೇಳಲ್ಪಡುತ್ತದೆ. ಅದರಲ್ಲಿ 
ರಮಿಸುವವನಿಗೆ ವೀರಶೈವನೆಂದು ಜೋಫೆಯಾಗುತ್ತ ೫ 


ನೀರಶೈನ ಧರ್ಮ ಶಿರೋಮಣಿ 
ವೀರತ್ವಮಸ್ಕ ನ ಧನೇನ ನ ವಾ ಬಲೇನ । 
ನೋಕಾರ್ಯತಶ್ವ ವಿಹಿತಂ ದೃಢಶಂಭುಭಕ್ಕ್ಯಾ ॥ 
ವೀರಸ್ತುರೀಯ ಇತಿ ಶಂಕರ ಭಾಷಣೇನ । 
ಶ್ರೀ ನೀರತೈನ ಮತಗಾನ್ನಪರೋಸ್ತಿ ಕಶ್ಚಿತ್‌ ॥ 
ಇವನಿಗೆ ವೀರತ್ವವು ಧನದಿಂದಲಾಗಲಿ, ಬಲದಿಂದಲಾಗಲಿ, ಕಾರ್ಯದಿಂದಲಾಗಲಿ 
ಬಂದಿರುವುದಿಲ್ಲ. ಈಶ್ವರನಲ್ಲಿ ದೃಢವಾದ ಭಕ್ತಿಯು ಇರುವುದರಿಂದಲೇ ನೀರಪದವು 
ಪ್ರಾಪ್ತವಾಗಿರುತ್ತದೆ. 
ಪಾರಮೇಶ್ವರಾಗವು 
ಯಥಾ ನೀರೋ ರಣೇ ಶೂರೋ । ವೀರಶೈನಮತೇ ತಥಾ ॥ 
ಭಕ್ತ್ಯಾ ನೀರೋ ನ ವೈರೇಣ | ನಬಲೇನಚ ಕಾರ್ಯತಃ ॥ 
ರಣದಲ್ಲಿ ಹೇಗೆ ಶೂರನೆಂದೆನಿಸಿಕೊಳ್ಳುತ್ತಾನೆಯೋ ವೀರಶೈವ ಮತದಲ್ಲಿ ಭಕ್ತಿಯಿಂದ 
ನೀರನಾಗುತ್ತಾನಲ್ಲದೆ ಬಲದಿಂದಲಾಗಲೀ ಯುದ್ಧ ಕಾರ್ಯದಿಂದಲಾಗಲೀ ಉಂಟಾಗು 
ವುದಿಲ್ಲ. 
| ಸ್‌ 


ಸಪಾರಮೇಶ್ವರಾಗಮು-ಪುಟಿ ೧೬೦- ಹುಬ್ಬಳಿಯ ಪ್ರತಿ 
4 


ವೀರತ್ವ ನಾನುದೇವೇಶಿ 1 ಯಥಾ ವೀರೋ ರಣೇ ಭಟಃ ॥ 
ತಥಾಮೆತೇಚ ಸದ್ಭ ಕ್ಯಾ ನೀರೋ ವೈ ರಾಗ್ಯ ತೋ ದೃ ಢಾತ್‌ ॥ 
ಹೀಗೆಯೇ ಬೇರೆ ಬೇರೆ ಗ್ರಂಥಗಳಲ್ಲಿ ನೀರಶೈವ ಪದದ ವ್ಯಾಖ್ಯಾನವಿದ್ದರೂ ಎಲ್ಲಾ 
ಅಭಿಪ್ರಾಯಗಳೂ ಒಂದೇ ಆಗಿರುತ್ತವೆ. ಶೈವರಲ್ಲಿ ಅಗ್ರಗಣ್ಯರಾದುದರಿಂದ ಇವರಿಗೆ 
ನೀರಶೈ ವರೆಂಬುವ ನಾಮವು ಲಬ್ಧ ವಾಗಿರುತ್ತದೆ. 
ನಮ್ಮ ದೇಶದಲ್ಲಿ ದ್ರೆ ಪತೆ ಅದೆ ತೆ ನಿಶಿಷ್ಟ್ರಾದ್ರೆ ಪತೆ ಮೊದಲಾದ ಮತಗಳಿರು 
ತ್ತವೆ. ಅದ್ವೈತ ಮತಸ್ಸಾ ಸಕರು ಶ್ರೀ ಶಂಕರಾಚಾರ್ಯರು ಇರುವಂತೆ ದ್ವೈತ ಮತ 
ಸ್ಲಾಪಕರು ಮಧ್ರಾ ಚಾರ್ಯರು ಇರುತ್ತಾರೆ. ನಿಶಿಷ್ಟಾದ್ರೈ ತ ಮತವನ್ನು ರಾಮಾನುಜಾ 
ಚಾರ್ಯರು ಸ ಸಂಸ್ಥಾ ನಿಸಿರುತಾರೆ. ಇದರಂತೆ Kd ನಿಂಬಾರ್ಕ, ಅಭಿನವಗುಪ್ತ 
ನೊದಲಾದವರ ನುತಗಳೂ ಇರುತ್ತವೆ. ನೀರಶೈವ ಮತವು ಶಕ್ತಿವಿಶಿಷ್ಟಾ ದ್ವ ತವೆನ್ನಿಸಿ 
ಕೊಳ್ಳುತ್ತ ತ್ದದೆ. ಇದನ್ನು ಸಂಸ್ಥಾ ಪಿಸಿದವರು ಶ್ರಿ ಶ್ಶೀ ಜಗದ್ಗುರು ಸಂಚಾಚಾರ್ಯರು. 
ಕ ್ರೈತಿಗಳು ಶಿವಜೀವರ ಭೇದವನ್ನೂ , ಅದ್ವೈತಿಗಳು ಅಭೇದವನ್ನೂ ಪಾಲಿಸು 
ತ್ತಾರೆ. "ವೀರಶೈವರ ಶಕ್ತಿನಿಶಿಷ್ಟಾ ಡೆ 1 ತವಾದಕೋ ಭೇದಾಭೇದವನ್ನು ಬೋಧಿಸುತ್ತ ಜಿ 
ಶಕ್ತಿವಿಶಿಷ್ಟ ಎಂದರೆ ಏನು? ಶಕಿ ಕಿನಿಶಿಷ್ಟಾದ್ರೈ ತವೆಂದರೆ ಶಕ್ತಿವಿಶಿಷ್ಟ ಶಿವನಿಗೂ 


ಶಕ್ತಿವಿಶಿಷ್ಟ ಜೀನ ಯೂ ಸಾಮರಸ್ಯವೆಂದು ತಿಳಿಯಬೇಕು. 


೪೮೪ ಬಸವತತ್ವ ರತ್ನಾಕರ 


4೪ ಶಕ್ತಿ ಶ್ಚ್ಯ- ಶಕ್ತಿ ಶ್ರ ಶಕ್ತೀ ತಾಭ್ಯಾ ವಿಶಿಷ್ಟ್‌ ಜೀವೇಶ್‌ 
ತಯ! ಅಸ್ಟೆ “ತಂ "ಶಕ್ತಿ ವಿಶಿಷ್ಟಾ ದೈ ತಂ 

ದ್ವೈತಿಗಳು ಬ್ರಹ್ಮ ಜೀವರಿಗೆ pe ಸಾ ಅದೆ ಪ್ರತಿಗಳು ಅಭೇದವನ್ನೂ ಹೇಳುತ್ತಾರೆ. 
ಈ ಮತಗಳಿಗೆಲ್ಲ ಶೃತಿಗಳೇ ಮೂಲಾಧಾರಗಳಾಗಿವೆ. ಶೈ ತಿಗಳಲ್ಲಿಯೂ ಏಕವಾಕ್ಯತೆ 
ಇರುವುದಿಲ್ಲ. ಕೆಲವು ವಾಕ್ಯಗಳು ಜೀವೇಶ್ವರರ ಜೇಡವನ್ನು ಪ್ರತಿಪಾದಿಸಿದಕೆ ಕೆಲವು 
ಅಭೇದವನ್ನು ಹೇಳುವ ವಾಕ್ಯ ಗಳೂ ಇರುತ್ತವೆ. | 

ಜೀವ ಬ್ರಹ್ಮೆರಿಗೆ ಫೀಡನ್‌ ಹೇಳುವ ವಾಕ್ಯ ಗಳೆಂದರೆ ದ್ವಾಸ ಸುಪರ್ಣಾಸಯುಜಾ 
ಸಖಾಯ್ಕಾ ಜ್ಞಾ ಜ್ಞಾವಜಾನೀಶಾನೀಶೌ, Win. ಹ್ಮಣೋ ರೂಪಂ, ದ್ವೇ ಬ್ರಾಹ್ಮಣೇ 
ವೇದಿತವ್ಯರೂಪಚಾ ಪರಮೇವ ಚ, ಇತ್ಯಾದಿ ವಾಕ್ಯಗಳು ಭೇದ ಪ್ರತಿಪಾದಕಗಳಾಗಿರು 
ತ್ತವೆ. 

ಏಕಮೇವಾದ್ವಿತೀಯಂ ಬ ಬ್ರಿ ಹ್ಮ, ನೇಹನಾನಾಸ್ಕಿಕಿಂಚನ, ನಾನ್ಯತೋಸ್ತಿದ್ರ ಷ್ಟಾ, 
ನಾನ್ಯತೋಸ್ತಿ ಶ್ರೋತಾ, ಏಕ ಏನ ರುದ್ರೋ ನ ದ್ವಿ ತೀಯಾಯ ಚ ತಸೆ ಒಪ Hap 
ವಾಕ್ಯಗಳು ಜೀವಬ್ರಹ್ಮೆರಿಗೆ ಅಭೇದ ತೆ ಗ/ಟಾಂಕುತ್ತಕೆ. 

ಶಕಿ ಕ್ರಿನಿಶಿಷ್ಟಾದ್ರೈತಿಗಳು ಮೊದಲು ಭೇದವನ್ನೂ, ಅಮೇಲೆ ಅಭೇದವನ್ನೂ 
ಹೇಳುತ್ತಾರೆ. ಬಂಧನ ದಶೆಯಲ್ಲಿ ಶಿವ ಜೀವರುಗಳ ಭೇದನನ್ನೂ, ನೋ ವಸ್ಥೆ ಯಲ್ಲಿ 
ಅಭೇದನನ್ನೂ ಈ ತತ್ವವು ಪ್ರ ಪ್ರತಿಪಾದಿಸುತ್ತ ಡೆ. 

ಈ ಮತದಲ್ಲಿ ವನೇ ಸರ್ವೋತ್ತಮ. ಶಿವನಲ್ಲದನ್ಯ ದೈವವಿಲ್ಲೆಂದು ತಿಳಿಯು 
ವ್ರದೇ ಶುದ್ಧ ಲಿಂಗವಂತನ ತತ್ವವಾಗಿರುತ್ತ ದೆ. ಶಿವನ ಹೊರತು ಉಳಿದ ದೇವತೆಗಳೆಲ್ಲ 
ಆತನ ಊಳಿಗ ವರ್ಗಕ್ಕೆ ಸೇರಿದಪಕು. ಶಿವನು ಪಶುಪತಿ. ಉಳಿದ ದೇವಕೆಗಳು 
ಸಶುಗಳು. ಅಂದರೆ ಆತನ ಆಜ್ಞೆ ಯಂತೆ ನಡೆದುಕೊಳ್ಳು ವವರು. ಆದ ರಿಂದಲೇ 
"" ಫಶುಪತೀಂದು ಪತಿಂ ಧರಣೀ ಪತಿಂ” ಎಂಬುವ ಅಷ ಕಪು ಪ ಪ್ರಚಲಿತವಾಗಿರುತ್ತ ದೆ, 
ಈ ನಿಷಯವು ವೇದಾಗಮೋಹಪನಿಷತ್ತುಗಳಲ್ಲಿ ಅತ್ಯಂತ ಸು Hk ವ್ಯಕ್ತವಾಗಿರು 
ತ್ತದೆ. ಆದರಿಂದಲೇ- 


ಶಕ್ತ ಯೋಶ್ಚ ಜಗತ್‌ ಕೃತ್ಥ ೩೦ ಶಕ್ತಿ ಮಾಂಶ್ಚ ಮಹೇಶ್ವ ರಃ । 
ಶಕ ಸು, ಶಕ ಮದ್ರೂ ತ ವ್ಯತಿರೇಕಂ ನ" ಗಚ ತಿ ॥ 
ತಾದಾತ್ಸ ,ಮನಯೋರ್ಫಿತ್ಯಂ ವಹ್ನಿದಾಹ ಕಯೋರಿವ । 
ಶಕ್ತಿ ಶ್ತ ಹಾ ಮದಭೇದಭೇದಸ್ಸ ರ್ವದಾ ಸ್ಥ ತಃ । 
ಇಂತಹ ಶಕ್ತಿ ವಿಶಿಷ್ಟ ನಾದ ಪರಶಿವನಿಗೆ ಸರಬ ್ರ್ರ ಹ್ಮನೆಂದು ಶಕ್ತಿ ನಿಶಿಷ್ಟಾದ್ದೆ ್ರಿತಿಗಳಾಡ 
ವೀರಶೈವರು ಕ್ಯ ರೆ. 
ಕರಂ ಪ್ರಧಾನಮಮೃತಾಕ್ಸರಂ ಹರಃ ತಸ್ಮಾತ್‌ ಸರ್ವಗತಃ ಶಿವಃ । 
ನಿಶ್ವಾಧಿಕೋ ರುದ್ರೋ ಮಹರ್ಷಿಃ ಮಾಯಿನಂತು ಮಹೇಶ್ವರಂ ॥ 
ತಮಾಶ್ವರಾಣಾಂ ಪರಮಂ ಮಹೇಶ್ವ ರಂ । ತಂದೇವತಾನಾಂ ಪರಮಂ ಚ ದ್ರೆ ವತಂ । 
ಪತಿಂಪತೀನಾಂ ಸ ಸರನುಂಪರಸ್ತಾದ್ವಿ | ದಾಮದೇವಂ ಭುವನೇಶಮಾಢ್ಯ ೦ 1 


ಶ್ರ್ರೇತಾಶ್ವತರೋಪನಿಷತ್‌ 
ಸರ್ವಮಿದಂ ಬ್ರಹ್ಮನಿಷ್ಣು ರುದ್ರೇಂದ್ರಾಸ್ತೇ ಸಂಪ್ರಸೂಯಂತೇ ' 


ಶ್ರೀ ಬಸವೇಶ್ವರರೂ ಸಟ್‌ಸ್ಥಲಗಳೂ ೪೮೫ 


ಅಥರ್ವ ಶಿಖೋಪನಿಷತ್‌ 


ಜ್ಞಾತ್ವಾಶಿನಂ ಶಾಂತಿಮತ್ಕಂತಮೇತಿ 


ಶ್ರೇತಾಶ್ವತರೋಪನಿಷತ್‌ 
ಬ್ರಹ್ಮವಿದಾಪ್ಪೋತಿಸರಂ | ಸತ್ಯ ೦ ಜ್ಞಾ ನಮನಂತಂ ಬ್ರಹ್ಮ i 


ತೈತ್ತಿರೀಯೋಪನಿಷತ್‌ | 
ಜ್ಞಾತ್ಕಾತಂ ಮೃ ತ್ಕು ಮತ್ಯೆ ತಿ ನಾನ್ಯಃ ಪಂಥಾ ವಿಮುಕ್ತಯೇ | 


ಕೈವಲ್ಕೋಪನಿಷತ್‌ 
ತನೇನ ವಿದಿತ್ವಾ ಮೃ ತ್ಕು ಮತ್ಯೆ ೇತಿನಾನ್ಯಃ ಪಂಥಾನಿದ್ಯ ತೇ ಅಯನಾಯ | 
ಮೇಲೆ ಬರೆದ ಉಪನಿಷತ್ತುಗಳ ವಾಕ್ಯ ಸ ಮನುಷ್ಯ ನ ಮೋಕ ಕ್ಸಕ್ಸೆ ಬ ಬ್ರಿ ಹೈಜ್ಞಾ ನವೇ 
ಕಾರಣನೆಂದು ಬೋಧಿಸುತ್ತವೆ. : ಬೀ ಪರಬ್ರಹ ನನಾ ಸ ನೆಂಬುವುದಕ್ಕೆ ಸಾಕಷ್ಟು 
ಉಪನಿಷತ್ತಿನ ವಾಕ್ಯಗಳಿರುತ್ತವೆ. ಆದ್ದರಿಂದಲೇ ಆಗಮಗಳ 
"" ತಸ್ಮಾಲ್ಲಿಂಗಂ ಪರಬ್ರಹ್ಮ ಸಚ್ಚಿದಾನಂದ ಲಕ್ಬಣಂ'' 


ಕೈನಲ್ಯೋಪನಿಷತ್‌ 


ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ । ತ್ರಿಲೋಚನಂ 

ನೀಲಕಂಠಂ ಪ್ರ ಶಾಂತಂ । ಧ್ಯಾತ್ವಾ ಯ್ಯ 

ಭೂತಯೋ ಇ ಸಮಸ್ತ ಸಾಕ್ಸಿಂ ತಮುಸಃ ಪರಸ್ತಾತ್‌ । 

ಸಬ ಬ್ರಹ್ಮಾ ಸ ಶಿನಸ್ಸೆ ದ್ರ ಸೊ ೇಕ್ಸರಃ x ಸ್ವ “ರಾಟ್‌ | 

ಸ ನಿನ ನಷ್ಟು ಸ "ಕಾಲೋಗ್ಗಿ ಕ ಚಂದ್ರ ಟೆ 

ಸಯೇವ ಸರ್ವಂ ಯದ್ಭೂತಂ ಯಚ ಭವ್ಯ ೦ ಸನಾತನಂ । 

ಜ್ಞಾತ್ವಾ ತಂ ಮೃ ತ್ಕು ಮತ್ಯೆ ತಿ ನಾನ್ಮ ಜೆ ಪಂಥಾ ನಿಮುಕ್ತ ಯೇ॥ಟ 
ಶಕ್ತಿವಿಶಿಷ್ಟ ವಾದ ಈ ಪರಬ್ರಹ್ಮನೇ ಜೇ ಪ್ರಸಂಚ ರೂಪಾತ್ಮಕವಾಗಿ 
od. ಸಾಗರದ ಕೆಗಳ ಫೇನಬುದ್ದು ದಾದಿಗಳು ಹುಟ್ಟ ಕ್ಷ ಕ್ಷಣಕಾಲವಿದ್ದು 
ತೊನೆಗೆ ಸಾಗರದ ರೂಪವೇ: ಆಗುವಂತೆ ಹಾಗೆಯೇ ಶಕ್ತಿವಿಶಿಷ್ಟ "ನಾದ ಬ್ರಹ್ಮನಲ್ಲಿ 
ಈ ಜಗತ್ತೆಲ್ಲವೂ ಹುಟ್ಟಿ ಬೆಳೆದು ಅಳಿದರೂ ಕೊನೆಗೆ ಬ್ರಹ್ಮದ ರೂಪವೇ ಆಗಿ ತೋರು 
ವುದಲ್ಲದೆ ಬೇರೆ ಏನೂ ಆಗಲಾರದು. 


ಸಿದ್ಧಾಂತ ಶಿಖಾಮಣಿ 
ಶಿನತತ್ವಾತ್ಸಮುತ್ಸನ್ನಂ | ಜಗದಸ್ಮಾನ್ನಭಿದ್ಯತೇ | 
ಫೇನೋರ್ನಿಬುದ್ದುದಾಕಾರೋ | ಯಥಾಸಿಂಧೋರ್ನಭಿದ್ಯತೇ ॥ 

ಅಥರ್ವಶಿಖೋಪನಿಸತ್‌ 


ಅಹನೇಕಃ ಪ್ರಥಮ ಮಾಸಂ ವರ್ತಾಮಿ ಚ ಭನಿಷ್ಕಾಮಿ ಚ! 

ನಾನ್ಯಃ ಕಶ್ಚಿನ್ಮತ್ಲೋ ವ್ಯತಿರಿಕ್ತಃ ॥ 
ಶಿವನು ಅಂದರೆ ಸರಬ್ರಹ್ಮನು ಶಕ್ತಿವಿಶಿಸ್ಟನೆಂಬುವುದಕ್ಕೆ ಇನ್ನೂ ಕೆಲವು ಪ್ರಮಾಣ 
ಗಳನ್ನು ಇಲ್ಲಿ ಕೊಡುತ್ತೇನೆ. 


೪೮೬ ಬಸವತತ್ವ ರತ್ನಾಕರ 


ಶ್ವೇತಾಶ್ವತರೋಪನಿಷತ್‌ 


ಪರಾಸ್ಕಶಕ್ತಿರ್ದಿವಿಭೃವ ಶ್ರೂಯತೇ 
ಸ್ವಾಭಾವಿಕೀ ಜ್ಞ್ಞಾನಬಲ ಕ್ರಿಯಾ ಚ! 
ಏಕ ಏವ ರುದ್ರೋ ನ ದ್ವಿತೀಯಾಯ ತಸ್ಮೈ 1 
ಯ ಇಮಾನ್‌ ಲೋಕಾನೀ ಶತಈಶನೀಭಿಃ । 
ಪರಮಶಕ್ತಿಭಿಃ ॥ 
ಶಕ್ತಿನಿಶಿಷ್ಟತ್ವವನ್ನು ಅಂಗೀಕರಿಸದ ಹೊರತು ಸರ್ವಜ್ಞ ತ್ವ, ಸರ್ವಶಕ್ತಿಮತ್ತ್ವ, ಸರ್ವ 
ಕಾರಣತ್ವ, ಸರ್ವನಿಯಂತೃತನ, ಸರ್ವಾನುಗ್ರಾಹಕತ್ವ ಮೊದಲಾದುವುಗಳು ಈ ಬ್ರಹ್ಮ 
ನಲ್ಲಿ ಬರುವುದಿಲ್ಲ. 
ಕ : ಶಕ್ತಿಸಂದೋಹನವೆಂಬುವ ಗ್ರಂಥ 
ಶಕ್ಕ್ಯಾದಿ ಚ ಸೃಥಿವ್ಯಂತಂ ಜಗದೇತಚ್ಚರಾಚರಂ | 
3. ಸಮುತ್ಪನ್ನಂ ತಂತೂರ್ಮಿತೋದ್ಭವೋ ಯಥಾ । 
ಶಕ್ತಿ ಮನುಚ್ಯತೇ ದೇನಃ ಸಚ್ಚಿದಾನಂದ ಲಕ್ಷ ಣಃ । 
ಧರ್ಮರೂಪಾ ಪರಾಶಕ್ತಿ: ಧರ್ಮಿರೂಪಃ ಪರಶಿವ? । 
ತಸ್ಕಾನಾವೃತ ರೂಪತ್ವಾತ್‌ ಪರಾಶಕ್ತಿಃ ಪರಾತ್ಮನಃ | 


ಅ 
ಸರ್ವದಾ ತತ್ವರೂಪೇಣ ಭಾತಿ ಭಾನೋರಿನ ಪ್ರಭಾ 


| 

ತಾದಾತ್ಮ್ಯಮನಯೋರ್ನಿತ್ಯಂ ಧರ್ಮಧರ್ನಾ ಸೃಭಾವತಃ | 

ತತ್ರ ಸ್ವತಂತ್ರ ರೂಪೇಣ ಶಿವಸಚ್ಛಿ ತ್ಸುಖಾತ್ಮಕಃ 

ಶಕ್ತಿಸು, ಪಾರತಂತ್ರೇಣ ನಿಶ್ಚೋತ್ಪಾದನ ಏಂಷ್ಯತೇ | 
ಶಕ್ತಿನಿಶಿಷ್ಟನಾದ ಶಿವನೇ ಜಗತ್ಸ್ವರೂಪನಾಗಿ ಅದರ ಉತ್ಪತ್ತಿಗೆ ಉಪಾದಾನ ಕಾರಣ 
ನಾಗಿರುತ್ತಾನೆ. ಶಿವನಿಷ್ಠವಾದ ಶಕ್ತಿಯ ಅಂಶವು ಜಗದ್ರೂಪವಾಗಿ ಪರಿಣಮಿಸುವುದ 
ರಿಂದ ಶಿವನು ನಿರ್ನಿಕಾರನಾಗಿಯೇ ಇರುತ್ತಾನೆ. ಪ್ರಸಂಜೋತ್ಸತ್ತಿಗೆ ಶಿವಶಕ್ತಿಯ 
ರಿಬ್ಬರೂ ಶಿವನು ಸ್ವಾತಂತ್ರ್ಯದಿಂದ ಮಾಯೆಯು ಪಾರತಂತ್ರ್ಯದಿಂದ ಉಪಾದಾನ 
ಕಾರಣವಾದರೂ ಶಿವನಿಷ್ಠವಾದ ಚಿದಾನಂದ ರೂಪತ್ವವು ಪ್ರಪಂಚಕ್ಕೆ ಬರಲಾರದು. 
ಹೇಗಂದರೆ ಧೂಮರೂಸ ಕಾರ್ಯಕ್ಕೆ ಕಟ್ಟಿಗೆ ಜೆಂಕಿಗಳೆರಡೂ ಕಾರಣಗಳಾದರೂ 
ಧೂಮದಲ್ಲಿ ಕಟ್ಟಿಗೆಯ ಧರ್ಮವಾದ ಕೃಷ್ಣರೂಸನಿರುವುದೇ ಹೊರತು ನಜ್ನಿಧರ್ಮವಾದ 
ತೇಜಸ್ಸು ಅದರಲ್ಲಿರುವುದಿಲ್ಲ. | 

ಕೂರ್ಮು ಪುರಾಣ 


ಮಾಂನಿದ್ದಿ ಪರಮಾಂಶಕ್ತಿಂ ನುಹೇಶ್ವರ ಸಮಾಶ್ರಯಾಂ | 
ಅನನ್ಯಾ ನುವ್ಯ ಯಾಮೇಶಾಂ ಮಾಂ ಪಶ್ಯಂತಿ ಮುಮುಂಕ್ಸ್‌ವಃ | 
ಅಹಂವೈ ಸರ್ವ ಸೂತಾನಾಮಾತ್ಮೂ ಸರ್ನ್ಮಾಂತರಾ ಶಿವಾ । 
ಶಾಶ್ನತ್ನೆಶ್ನರ್ಯ ನಿಜಾ ನಮೂರ್ತಿಸ,ರ್ವ ಪ,ವರ್ತಿಕಾ | 

5ನ 0 ನೆ ೯8 ಣಿ ಒಟ 
ಅನಂತಾನಂತ ಮಹಿಮಾ ಸಂಸಾರಾರ್ಣನಕಾರಿಣೀ । 

7 ಪಘುಂ ಸ್‌ಸ್‌ ಮಂ pS) 

ದಿವ್ಯಂದದಾಮಿತೇ ಚಕ್ಕುಃ ಪಶ್ಯಮೆಂ ರೂಸಮೈಶ್ವರಂ | 


ಅಂದರೆ ಮಹೇಶ್ವರನನ್ನು ಆಶ್ರಯಮಾಡಿದ ನನ್ನನ್ನು ಪರಮಶಕ್ತಿಯೆಂಬುವುದಾಗಿ ತಿಳಿ. 
ಮೋಕ್ಸಾಪೇಕ್ಟಿಗಳಾದ ಮಹಾಜನಗಳು ನನ್ನನ್ನು ಅನನ್ಯಳೂ, ನಾಶರಹಿತಳೂ 
ಎಂಬುವುದಾಗಿ ನೋಡುತ್ತಾರೆ. ಸರ್ವ ಪ್ರಾಣಿಗಳಿಗೆ ನಾನು ಆತ್ಮ ಸ್ವರೂಸಳಾಗಿದ್ದೇನೆ. 


ಶ್ರೀ ಬಸವೇಶ್ವರರೂ ಷಬ್‌ಸ ಲಗಳೂ ೪೮೬೭ 
@ 


ಶಾಶ್ವತವಾದ ಐಶ್ವರ್ಯ ವಿಜ್ಞಾ ನಮೂರ್ತಿಯೂ ನಾನಾಗಿರುತ್ತೇನೆ. ಅನಂತಾನಂತ 
ಮಹಿಮೆಯುಳ್ಳ ವಳೂ, ಸಂಸಾರ ಸಾಗರವನ್ನು ದಾಟಸತಕ್ಕವಳೂ ಆಗಿರುತ್ತೇನೆ. ನನ್ನ 
ಚಿದ್ಭನ ಸ್ವರೂಪವನ್ನು ನೋಡು. ಇದು ಈಶ್ವ ರನ ಸಂಬಂಧಿಯಾದುದು. ಹೀಗೆ 
ಮಾಡಿದ್ದಾ, ಹೀಸ ಸ್ಫರ್ಗೀಯವಾದ ನೇತ್ರ ವನ್ನು ನಿನಗೆ ಕೊಡುತೆ ತ್ರೇನೆಂದು : ಪರಮಶಕ್ತಿಯು 
ಭಕ್ತನಿಗೆ 'ಜೋಧಿಸುತ್ತಾ ಥೆ 

ಸಿದ್ದಾ ೦ಂತ ಶಿಖಾಮಣಿಕಾರರು ತಮ್ಮ ಗ್ರಂಥದ ಆದಿಯಲ್ಲಿ ಶಕ್ತಿಯ ಸ್ತೋತ್ರ 
ವನ್ನು ಕೆಳಗೆ ಬರೆದಂತೆ ಮಾಡಿರುತ್ತಾರೆ. 


ಯಾ ಮಾಹುಃ ಸರ್ವಲೋಕಾನಾಂ | ಪ್ರಕೃತಿಂ ಶಾಸ್ತ್ರಪಾರಗಾಃ | 
ತಾಂ ಧರ್ಮಚಾರಿಣೀಂ ಶಂಭೋಃ । ಪ್ರಣಮಾಮಿ ಸರಾಂಶಿವಾಂ ॥ 


ಸ್ರಗಳಲ್ಲಿ ಪಾರಂಗತರಾದ ಸಂಡಿತರುಗಳು ಸರ್ವಲೋಕಗಳ ಉತ್ಪತ್ತಿ ಗೆ ಮೂಲ 
ಗ ಯಾರನ್ನು ಹೇಳುತ್ತಾರೆಯೋ ಅಂತಹ ನನ ಧರ್ಮ ಚಾಂಣಿಯಾದ 
ಆ ದೇವಿಯನ್ನು ನಮಸ್ಕರಿಸುತ್ತೆ ನೆ. 


ಸಿದ್ಧಾಂತ ಶಿಖಾಮಣಿ--೨೦ ನೇ ಪರಿಚ್ಛೇದ 


ಯಥಾ ಚಂದ್ರೋ ಚಿರಜೊ ಲ್ಸ ವಿಶ್ವವಸ್ತು ಪ್ರಕಾಶಿನೀ । 
ತಥಾಶಕಿ ರ್ನಿನುರ್ಶಾಖ್ಯಾ ಪ ಪ್ರ ಕಾಶೇ ಬ್ರ ಜತೆ ಣೆ ಸ್ಥಿ ರಾ | ೩೨ ॥ 


ಕ್ರ 
ಸಮಸ್ತ ವಸ್ತುಗಳನ್ನು ಪ್ರಕಾಶಪಡಿಸುವ ಬೆಳದಿಂಗಳು ಚಂದ್ರನಲ್ಲಿ ಹೇಗೆ ಸ್ಥಿರವಾಗಿರು 
ತ್ರದೆಯೋ ಹಾಗೆಯೇ ವಿಮರ್ಶಾನಾಮಕ ಶಕ್ತಿಯು ಪ್ರಕಾಶರೂನ ಪರಬ್ರಹ್ಮ ಶಿವನಲ್ಲಿ 
ಸ್ಥಿರವಾಗಿರುವುದು. ಚಂದ್ರನನ್ನು ಬಿಟ್ಟು ಚಂದ್ರಿಕೆಯೂ, ಚಂದ್ರಿಕೆಯನ್ನು ಬಿಟ್ಟು 
ಚಂದ್ರನೂ ಹೇಗೆ ಇರುವುದಿಲ್ಲವೋ ಹಾಗೆಯೇ ಶಿವನನ್ನು ಬಿಟ್ಟು ಶಕ್ತಿಯೂ, ಶಕ್ತಿಯನ್ನು 
ಬಿಟ್ಟು ಶಿವನೂ ಇರುವುದಿಲ್ಲ. 
ಕನ್ನಡ ನಾಡಿನ ಕವಿಪ್ರಂಗವರೂ, ಯೋಗಿವರೇಣ್ಯರೂ ಆದ ಶ್ರೀ ನಿಜಗುಣ 
ಶಿವಯೋಗಿಗಳು ತಮ್ಮ ೬೩ ಪುರಾತನರ ತ್ರಿವಿಧಿಯಲ್ಲಿ ಶಿವಶಕ್ತಿಯರ ಏಕೀಕರಣವನ್ನು 
ಬಹು ಹೈ ದಯೆಂಗಮವಾಗಿ ಚ ಕೆಳಗಿನ ಅವರ ವಚನದಿಂದ 
RA, ದೆ. 
"«ಇಂಗಡಲೊಳಿಂಪು ಬೆಳದಿಂಗಳೊಳು ತಂಪು ಕುಸುಮಂಗಳೊಳು 
ಕಂಪು ಬೆರೆದಂತೆ ಪರಮನೊಳು ಹಿಂಗದಗ ಸುತೆಗೆ ನತನಸ್ಪೆ 1 
ಎಂದು ಸೊಗಸಾಗಿ ಶಿವಶಕ್ತಿಯರ ಏಕತ್ವ ವನ್ನು ವರ್ಣಿಸಿರುತ್ತಾರೆ. 
ಸಂಸ್ಕತಸ ಸಾಹಿತ್ಯ ಪ್ರ ಸಂಚದಲ್ಲಿ ಚ ಕವಿಶ್ರೆ ಷ್ಠ ಕಾಳಿದಾಸ ಮಹಾಕವಿಯೂ 
ಕೂಡ ತನ್ನ ರಘುವಂಶ ಮಹಾಕಾವ್ಯದ ಅರಂಭದಲ್ಲಿ 
ವಾಗರ್ಥಾವಿವ ಸಂಪ್ಪುಳ್ತೌ । ವಾಗರ್ಥಃ ಪ್ರತಿಸತ್ತ ಯೇ । 
ಜಗತಃ ಪಿತರೌ ನಂಜಿ | `ಸಾರ್ನತೀ ಸರಮೇಶ್ವ ರೌ ॥ 
ಶಬಾ ಫರ್ಥಗಳು ಒಂದಕ್ಕೊಂದು ಕೂಡಿರುವಂತೆ' ಲೋಕದ ತಂದೆತಾಯಿಗಳಾದ ಪಾರ್ವತೀ 
ಪರಮೇಶ್ವ ರರನ್ನು ನಮಸ್ಕರಿಸುತ್ತೆ ನೆಂದು ವರ್ಣಿಸಿದ್ದಾ ಕೆ. ಇಲ್ಲಿ ಪಾರ್ವತೀ ಸರಮೇಶ್ವ ರ 


೪೮೮ ಬಸನತತ್ವ ರತ್ನಾಕರ 


ರೆಂದರೆ ಶಿವಶಕ್ತಿಯರೆಂದು ಅರ್ಥವು, ಶಬ್ದವನ್ನು ಬಿಟ್ಟು ಅರ್ಥವೂ ಅರ್ಥವನ್ನು ಬಿಟು 
ಶಬ್ದವೂ ಹೇಗೆ ಇರುವದಿಲ್ಲವೋ ಹಾಗೆಯೇ ಶಿವನನ್ನು ಬಿಟ್ಟು ಶಕ್ತಿಯೂ ಶಕ್ತಿಯನ್ನು 
ಬಿಟ್ಟು ಶಿವನೂ ಇರುವುದಿಲ್ಲವೆಂದು ಈ ಕವಿಶ್ರೇಷ್ಠನ ಅಭಿಪ್ರಾಯವಾಗಿರುತ್ತದೆ. 

ಶಿವಶಕ್ತಿಯರ ಅಭಿನ್ನತ್ತವನ್ನು ತೋರಿಸುವುದಕ್ಕೆ ಮೇಲೆ ಅನೇಕ ಉದಾಹರೆಣೆ 
ಗಳನ್ನು ಕೊಟ್ಟಿ ದ್ದೇವೆ... ಇವುಗಳಿಂದ ಶಿವಶಕ್ತಿಯರಿಬ್ಬರೂ ಅನಿನಾಭಾವದಿಂದ ಕೂಡಿ 
ಕೊಂಡಿರುತ್ತಾರೆಂಬುದು ಸುಸ್ಸಷ್ಟವಾಗುತ್ತದೆ. 

ಸೂರ್ಯ ಮತ್ತು ಅವನ ಕಿರಣಗಳು, ಅಗ್ನಿ ಅದರ ತಾಪವು, ಹಾಲು ಮತ್ತು 
ಅದರ ಬಿಳಿಯ ಬಣ್ಣವು ಒಂದಕ್ಕೊಂದು ಕೂಡಿರುವಂತೆಯೇ ಶಿವಶಕ್ತಿಯರ ನಿಲನವು 
ಇರುತ್ತದೆ. | | 

ಶೇತೆ ಇತಿ ಶಿವಃ ಯಾವಾತನಲ್ಲಿ ಎಲ್ಲಾ ಪ್ರಾಣಿಗಳು ಶಯನವನ್ನು ಮಾಡು 
ತ್ತವೆಯೋ ಆತನೇ ಶಿವನು--ಶಿವನು ಯಾರು? 


ಅಥರ್ಮೋಪನಿಸತ್‌ 


ಯತ್ಛ್ಪರಂ ಬ್ರಹ್ಮಸ ಏಕಃ 1 ಯ ಏಕಃ ಸಃ ರುದ್ರಃ ಯೋ ರುದ್ರಃ | 

ಸ ಈಶಾನಃ ಸಭಗವಾನ್‌ ಮಹೇಶ್ವರಃ | 
ಶಕ್ತಿಯು ಶಿವನ ಕೂಡ ಇದ್ದಾಗಲೇ ಅದು ಪರಬ್ರಹ್ಮನಸ್ತುವಾಗುವುದು. ಆದ್ದರಿಂದಲೇ 
« ನಶಿವೇನ ನಿನಾಶಕ್ಕಿಃ ನಶಕ್ತಿರಹಿತಃ ಶಿವಃ?” ಎಂಬುವ ವಾಕ್ಯವು ಪ್ರಸಿದ್ಧವಾಗಿರುತ್ತದೆ. 
ಹೀಗೆಯೇ" ಪುಷ್ಪ ಗಂಧವದನ್ಯೋನ್ಯಂ ಮಾರುತಾಂಬರ ಯೋರಿನ''--ಪುಷ್ಪವಿಲ್ಲದೆ 
ಗಂಧವಿಲ್ಲ ಗಂಧವಿಲ್ಲದ ಪುಷ್ಪವಿಲ್ಲ, ಗಾಳಿಯಿಲ್ಲದ ಆಕಾಶವಿಲ್ಲ ಆಕಾಶವಿಲ್ಲದ ಗಾಳಿ ಇಲ್ಲ 
ಎಂಬುವ ಉಪಮಾನಗಳು ಪ್ರಸಿದ್ಧಿಯನ್ನು ಪಡೆದಿರುತ್ತವೆ. 


ಶ್ವೇತಾಶ್ವತರೋಪನಿಷತ್‌ 
ಮಾಯಾಂತು ಪ್ರಕೃತಿಂ ನಿದ್ಯಾನ್ಮಾಯಿನಂತು ಮಹೇಶ್ವರಮ್‌ ॥ ೪-೧೦ ॥ 
ಈ ಮಂತ್ರವು ಶಕ್ತಿ ನಿಶಿಷ್ಟವನ್ನು ಬೋಧಿಸುತ್ತದೆ. 
ಮಾಯಾ ಶಬ್ದಕ್ಕೆ ನಮ್ಮ ಆಚಾರ್ಯರು-- 
ಮಂ ಶಿವಂ ಆಯತಿ ಸ್ವಭಾವತಃ ಪ್ರಾಪ್ಸೋತೀತಿ ಮಾಯಾ 
ಎಂದು ಅರ್ಥಮಾಡಿರುವುದರಿಂದ ಇದು ವಿಮರ್ಶಾಶಕ್ತಿ ರೂಪಾಗಿರುವುದು. ಈ ಮಂತ್ರಡ 
ಬಗೆ 
1\ 
ಸಿದ್ಧಾ ಗಮ 
ಮಂ ಶಿವಂ ಪರಮಂ ಬ್ರಹ್ಮ ಪ್ರಾಪ್ನೋತೀತಿ ಸ್ವಭಾವತಃ : 
ಮಾಯೇ ತಿ ಪ್ರೋಚ್ಯತೇ ಲೋಕೇ ಬ್ರಹ್ಮನಿಸ್ಮಾ ಸನಾತನೀ ॥ 
ಯಜುರ್ಮೇದ ತೈತ್ರೀರಿಯಾಸಂಹಿತೆ 


ಆಖುಸ್ತೇ ರುದ್ರ ಪಶುಸ್ತಂಜುಸಸ್ಸೈೈಸತೇ ರುದ್ರ ಭಾಗಃ ! 
ಸಹಸ್ವಸ್ರಾ50ಬಿಕಯಾ ತಂಜುಷಸ್ವ ॥ ೧-೮-೬॥ 


A ಟ್ಟ ್ಪಚಾ್‌' 


ಶ್ರೀ ಬಸವೇಶ್ವರರೂ ಷಟ್‌ಸ್ಕಲಗಳೂ | ೪೮೯ 


ಈ ಮಂತ್ರ ದಿಂದ ಶಕ್ತಿಯ ನಿತ್ಯತ್ವವು ತಿಳಿಯುವುದಲ್ಲದೆ ಸ್ಪಸ್ರಾ-ಅಂಬಿಕಯಾ ಎಂಬುವ 
ಪದಗಳನ್ನು ಸಯ್ಯಾಳೋಟ ನ ಪರಮಾತ್ಮನಲ್ಲಿ ಶಕ್ತಿ ಯು ಸ್ವಾಭಾನಿಕವಾಗಿ ಇದ್ದುದು 
ಕೆಡುಬರುತ್ತ ದೆ. 


ಕೈವಲ್ಯೋಪನಿಷತ 
ಉಮಾ ಸಹಾಯಂ ಪರಮೇಶ್ವರಂ ಪ್ರಭುಂ 
ಎಂಬುವ ವಾಕ್ಯವೂ ಕೂಡ ಶಕ್ತಿವಿಶಿಷ್ಟತ್ವವನ್ನು ಬೋಧಿಸುತ್ತದೆ. ಇಲ್ಲಿಯವರೆಗೆ 
ಶಿವನೇ ಸರ್ವೋತ್ತಮ, ಅವನೇ ಪರಬ್ರಹ್ಮ, ಅವನು ಶಕ್ತಿವಿಶಿಷ್ಟನು. ಇದೇ ವೀರಶೈವ 
ಸಿದ್ಧಾಂತವೆಂಬುವುದನ್ನು ವೇದಾಗಮೋಪನಿಷತ್ರಮಾಣಗಳಿಂದ ಸಿದ್ಧಮಾಡಿ ತೋರಿಸಿ 
ದ್ದೇನೆ. ಶಿವನ ಸರ್ವೋತ್ತಮತ್ವದ ಬಗ್ಗೆ ಶರಣರು “ಸಾವಿರಾರು ವಚನಗಳಿಂದ ಸಿದ್ಧ 
ಮಾಡಿದ್ದಾರೆ. ಆದರೆ ಇಲ್ಲಿ ಕೆಲವು ವಚನಗಳನ್ನು ಮಾತ್ರ ನೋಡಬೇಕಾಗಿರುತ್ತದೆ. 


ಶ್ರೀ ಅಖಂಡೇಶ್ವರರು-- 
"« ವಿಶ್ವದೊಳಗೆಲ್ಲ ನೀನೇ ದೇವ, ವಿಶ್ವಭರಿತನು ನೀನೇ ದೇವ, ವಿಶ್ವ 


ರೂಪನು ಎ ದೇವ, ವಿಶ್ವ ಪತಿ ನೀನೇ ಜೀನ, ವಿಶಾ ್ರಿತೀತನು ನೀನೇ ಶೀನ 
ಅಖಂಡೇಶ್ವ ಥಾ 


ಶ್ರೀ ಬಸವಣ್ಣನವರು 

"«ಎತ್ತತ್ತನೋಡಿದಡತ್ತತ್ತ ನೀನೇ ದೇವ, ಸಳ ನಿಸ್ತಾರದರೂಹು 
ನೀನೇ ದೇವ, ವಿಶ್ವತೋಚಕ್ಸು ನೀನೇ ದೇವ, ವಿಶ್ವ ಫಯ ನೀನೇ 
ದೇವ, ವಿಶ ್ರ ತೋಬಾಹು ನೀನೇ ದೇವ, ವಿಶ್ವ ಉತೋಸಾದ ನೀನೇ ದೇವ, 
ಕೂಡಲ್‌ ಕೆ 

€ ಸ್ವತಂತ್ರ ಸಿದ್ಧಲಿಂಗದೇವರು-- 

"" ಎಲ್ಲೆ ಲ್ಲಿನೋಡಿದಡಲ್ಲಲ್ಲಿ ನೀನೇ ದೇವ, ಪಿಂಡಾಂಡಗಳೊಳಗೆಲ್ಲ 
ನೀನೇ ದೇವ, ಮಹದಾಕಾಶರೂಪ ನಿರುಪಾಧಿಕ ಪರಂಜ್ಯೋತಿ ನೀನೇ 
ದೇವ, ಉಪಮಾತೀತ ವಾಂಜ್ಮನಕ್ಕ ಗೋಚರ ನೀನೇ ದೇವ, ಸ್ವಾನುಭೂತಿ 
ಸ್ವರೂಪ ಶರಣಜನ ಮನೋನಲ್ಲಭ ನೀನೇ ದೇವ, ನಿಜಗುರು ಸ್ವತಂತ್ರ 
ಸಿದ್ಧಲಿಂಗೇಶ್ವರ.”' 
ಶ್ರೀ ದಾಸೀಮಾರ್ಯರು-- 

«ಶರಧಿಯ ಮೇಲೆ ಧರೆಯ ಕರಗದಂತಿರಿಸಿದೆ, ಅಂಬರವ ಗದ್ದುಗೆ 
ಬೋದುಗೆ ಇಲ್ಲದಂತಿರಿಸಿದೆ, ಎಲೆ ಮೃಡನೇ ನೀನಲ್ಲದೆ ಉಳಿದ ದೈವಂಗಳಿ 
ಗಹುದೇ ರಾಮನಾಥ.” 
ಶ್ರೀ ಚನ್ನಬಸವಣ್ಣನವರು 

"" ಅಜಹರಿಸುರರೆಲ್ಲರೂ ಅಳಿಯದೆ ಉಳಿದವರಿಲ್ಲ ಶಿನನೇ ನಿತ್ಯನೆಂದು 
ಹೊಡೆವಡುತ್ತಿವೆ. "ಉತ ಇದಂ ವಿಶ್ವಭೂತಾನಿ ಸದೃಷ್ಟೋಮೃಡಯಾತಿ 


೪೯೦ ಬಸವತತ್ವ ರತ್ನಾಕರ 


ನಮಸ್ತು ನೀಲಗ್ರೀವಾಯ ಸಹಸ್ರಾಕ್ಟಾಯ ಈಡುಷೇ' ಬಸವಪ್ರಿಯ 

ಕೂಡಲ ಚನ್ನಸಂಗಯ್ಯನೊಬ್ಬನೇ ನಿತ್ಯನೆಂದು ಹೊಗಳುತ್ತಿದೆ ವೇದ.” 
ಇದಲ್ಲದೆ 

“ ಶ್ರಿವನೇ ಜಗತ್ರಯಕ್ಕೊಡೆಯನೆಂದುದು ವೇದ, ಉತ್ಪತ್ತಿ ಸ್ಥಿತಿ ಲಯ ಕಾರಣ 
ನೆಂದುದು ನೇದ?” ಈಶ್ವರಸ್ಸರ್ವಜಗತ್ಛ್ರಭುಃ ಸ್ರೇರಕೋವಿಶ್ವಭುಕ್‌ ಇತ್ಯಾದಿ ಅನಂತ 
ವಾಕ್ಯಗಳು ಆತನ ನಿಲುವನ್ನು ಸೂಚಿಸುತ್ತವೆ. 

ಉಪನಿಷತ್ತುಗಳಲ್ಲಿಯೂ, ಆಗಮಗಳಲ್ಲಿಯೂ ಹೇಳಿದ ಶ್ರೀ ಪ್ರಭುದೇವರು 
ಮ ಶಕ್ತಿ ವಿಶಿಷ್ಟ ಸಿದ್ಧಾಂತವನ್ನು ತಮ್ಮದೊಂದು ವಚನದಲ್ಲಿ ಬಹಳ ಸೊಗಸಾಗಿ ಸಿದ್ಧಾಂತ 
ಪಡಿಸಿರುತ್ತಾರೆ. 

ಬಿತ್ತಿದೆನಯ್ಯ ಬ್ರ ಹ್ಮಬೀಜವ ಎಂಬುವ ಶಬ್ದಗಳಿಂದ ಸ್ಪಷ್ಟವ್ಯಕ್ತವಾಗುತ್ತದೆ. 

"ಹಾಣಬಾರದ ಲಿಂಗನೆನ್ನ ಕರಸ್ಥಲಕ್ಕೆ ಬಂದರೆ ಹೇಳಲಮ್ಮೆಕೇಳಲಮ್ಮೆ 
ಎನಗಿದು ಸೋಜಿಗ ಗುಹೇಶ್ವರನೆಂಬ ಲಿಂಗ ನಿರಾಕಾರಬಯಲು ಸಾಕಾರ 
ವಾಗಿ ಎನ್ನ ಕರಸ್ಥಲಕ್ಕೆ ಬಂದರೆ ಹೇಳಲಮ್ಮೆ ಕೇಳಲಮ್ಮೆ'' 


ತಲವಕಾರೋಪನಿಸತ್‌ 
«"ಯಶ್ಚಕ್ಟುಷಾ ನ ಪಶ್ಯತಿ ತದೇವ ಬ್ರಹ್ಮತ್ವಂ ವಿದ್ಧಿನೇದಂ ಯದಿಡಮಂಪಾಸತೇ? 


ಆವುದೊಂದನ್ನು ಕಣ್ಣಿನಿಂದ ಕಾಣಲಾರನೋ ಆವುದೊಂದರಿಂದ ಆ ಕಣ್ಣಿನ ವೃತ್ತಿಗಳನ್ನು ; 


ತಿಳಿಯಬಲ್ಲನೋ ಅದೇ ಬ್ರಹ್ಮೆನೆಂದು ತಿಳಿ, ಅನಾತ್ಮರೂಪನಾದ ಅಂದರೆ ಆತ್ಮನಿಂದ 
ಭಿನ್ನವಾದ ಆವುದೊಂದನ್ನು ಅಜ್ಞರು ತಮ್ಮಿಂದ ಭಿನ್ನವಾಗಿ ಉಪಾಸನೆಯನ್ನು 
ಮಾಡುತ್ತಾರೆಯೋ ಅದು ಬ್ರಹ್ಮನಲ್ಲೆಂದು ತಿಳಿ ಎಂಬುವ ಉಸಫಿಷದ್ವಾಕ್ಯದಿಂದಲೂ 


 ಏಕೋರುದ್ರಃ ಪರಂಜ್ಯೋತಿಃ'' ಎಂಬುವ ಆಗಮ ವಚನದಿಂದಲೂ ಸರ್ವಪ್ರಾಣಿ' 


ಗಳಿಗೂ ಮೂಲಕಾರಣವಾಗಿರುವುದರಿಂದ ತನ್ನಿಂದಲೇ ಪ್ರಕಾಶವಾಗುವ ನೇತ್ರತೇಜಸ್ಸಿಗೆ 
ನಿಲುಕದ ಲಿಂಗವು ಗುರುನಿನ ಅನುಗ್ರಹದಿಂದ ಇಷ್ಟಲಿಂಗವೆನಿಸಿ ಕರಸ್ಪ ಲಕ್ಕೆ ಬರಲಾಗಿ 
ಆ ಸುದ್ದಿಯನ್ನು ವಚನದಿಂದ ಹೇಳಲಾರೆ ಹಾಗೂ ಎನ್ನಂತೆ ಇನ್ನೊಬ್ಬ ಭಕ್ಕನ ಕರಸ್ಥಲಕ್ಕೆ 
ಆ ಲಿಂಗವು ಬರಲು ಆತನು ಅದರ ವಿವರವನ್ನು ಹೇಳಲನುವಾದರೆ ಕೇಳಲಾರೆನು. 
ಏಕೆಂದರೆ " ಯಜ್ಛೋತ್ರೇಣ ನ ಶೃಣೋತಿ ಯೇನಶ್ರೋತಮಿದಂಶೃತಂ'' ಎಂಬುವ 
ಉಪನಿಷನ್ಮಂತ್ರವೂ "“ಯತೋವಾಚೋನಿವರ್ತಂತೇ ಅಪ್ರಾ ಪ್ಯಮನಸಾಸಹ'' ಎಂಬುವ 
ನಿಗಮಾಂತ ವಾಕ್ಯವೂ ಪರವಸ್ತುನಿನಲ್ಲಿ ಶ್ರವಣೇಂದ್ರಿಯವಾಗಲೀ ವಾಗಿಂದ್ರಿಯ 
ವ್ಯವಹಾರವಾಗಲೀ ಇಲ್ಲೆಂದು ಹೇಳುತ್ತಿವೆ. 


ಶ್ರ 

""ಆಕಾಶಂ ಶರೀರಂ ಬ್ರಹ್ಮ'' ಎಂದೂ, ಅಕಾಯಂ ಎಂದೂ ನಿಗಮಾಗಮಂಗಳು 
ಸಾರುವುದರಿಂದ ಪರವಸ್ತು ನಿರಾಕಾರ ಬಯಲಾಗಿದೆ. ಇದು ತನ್ನ ಶಕ್ತಿಯ 
ನಿಲಾಸದಿಂದ ಇಸ್ಟಲಿಂಗವೆಂಬ ಸಾಕಾರವಾಗಿ ಎನ್ನ ಕರಸ ಲಕ್ಕ ಬಂದರೆ ಆ ಸುಖವನ್ನು 
ಹೇಳಲಾರೆನು. ಸರವಸ್ತು ಶಕ್ತಿವಿಶಿಷ್ಟವಾದುದು ಲಿಂಗಾಂಗಶಕ್ತಿ ಭಕ್ತಿವಿಶಿಷ್ಟವಾದವು 


ಗಳು ಗುಹೇಶ್ವರನೆಂಬ ಲಿಂಗನಿರಾಕಾರ ಬಯಲು ಸಾಕಾರವಾಗಿ ಎನ್ನ ಕರಸ ಲಕ್ಕೆ 
[2 


a ಅ ಾ್ಪ್‌್‌ ೯ ್ಪಾ್‌ 


ಶ್ರೀ ಬಸನೇಶ್ವರರೂ ಷಟ್‌ಸ್ಥಲಗಳೂ | ೪೯೦ 


ಬಂದರೆ ಎಂಬೀ ಶಬ್ದ ಗಳಿಂದ ಲಿಂಗವೇ ಪರಬ್ರಹ್ಮ ವಸ್ತುವು. ಶಕ್ತಿಸಮೇತವಾದುಡೆಂದೂ . 
ಅಂಗನೆಂಬಾತ್ಮನು “ಭಕ್ತಿ ಸಮೇತನು ಎಂದೂ ವ್ಯಕ್ತ ವಾಗುತ್ತದೆ. ಲಿಂಗ ಶಬ ವು ಶಕ್ತಿ 
ವಿಶಿಷ್ಟವಾದ ಶಿವತತ್ನ ವನ್ನು ನಗುತ್ತ ಡೆ. 


ಸೂಕ್ಸಾಗಮ 
“ಲಿಂಗಂ ಶೈನನಿದಂ ಸಾಕ್ಸಾತ್‌ ಶಿವಶಕು ್ಯಾಭಯಾತ್ಮ ಕಂ? 


ಈ ಶಿವಲಿಂಗವು ಶಿವಶಕ್ತಿಗಳೆರಡರಿಂದಲೂ ಕೂಡಿರುತ್ತದೆ. ನಿರಾಕಾರವಾದ ವಸು ನವು 
ಸಾಕಾರವಾಗಿ ಎಂಬುದರಿಂದ ಶಿವಶಕ್ತಿಗಳೆರಡೂ ಅನ್ಯೋನ್ಯ ಸ ಸಮರಸ ಭಾವದಿಂದ 
ಇರುತ್ತವೆಂದು ತಿಳಿಯುತ್ತದೆ. 


ನಿರಾಕಾರ ವಸ್ತುವು ಮಹಾಸ್ಸಲನೆಂದೂ, ಪರಸ್ಸಲನೆಂದೂ ಸಂಜ್ಞೆಯುಳ್ಳದ್ದಾಗಿದೆ. 


ಪರಸಿರ್ವಾಣ ನಿಷ್ಕಾನಾಂ ಯದ್ಭನೇತ್‌ ಸರಮಂಸದಂ | 
ತದಾಹುಃ ಸ್ಮಲನದ್ವೈತಂ ಶಿವಜ್ಞಾನ್ಸೈಕ ತೆತ್ಸರಾಃ ॥ 
ಸಂಸಾರದ ಉಪಶಮೆಯೆಂಬ ಪರನಿರ್ವಾಣದಲ್ಲಿ ನಿಷ್ಕೆಯುಳ್ಳವರು ಆವುದಾನೊಂದು 
ಸ್ಥಾನವನ್ನು ತಮ್ಮ ಅಂತಿಮ ಪದವೆಂದು ನೆನೆನರೋ ಅದಕ್ಕೆ ಶಿವಜ್ಞಾನ ನಿಷ್ಕರಾದ 
ಯೋಗಿಗಳು ದ್ರೈತರಹಿತವಾದ ಸ್ಥಲನೆನ್ನುವರು. ಇಂತಪ್ಪ ಶಿವತತ್ವದಲ್ಲಿ ತನ್ನ 
ಸ್ವರೂಪದ ಎಚ್ಚರವೆಂಬ ಶಕ್ತಿಯುಂಟು ಆ ಶಕ್ತಿ ಇರುವುದರಿಂದಲೇ ಶಿವನು ಸ್ವತಃ 
ಸಿದ್ಧನೆನಿಸುವನು. 
ಮೇಲೆ ಬರೆದ ವಿಸ್ತಾರವಾದ ವಿವೇಚನೆಯಿಂದ ಶಕ್ತಿಯುಕ್ತನಾದ ಶಿವನೇ 
ಪರಬ್ರಹ್ಮ ಆತನೇ ಶಕ್ತಿವಿಶಿಷ್ಟಾದ್ವೈತ | ಸಿದ್ಧಾಂತಕ್ಕೆ ಮೂಲಪುರುಷನೆಂದು 
ಸಿದಾ ಂತವು. 
ಸ್ಥಲವೆಂದರೆ ನಿನು?--ವೀರಶೈವ ಸಿದ್ಧಾ ಂತದಲ್ಲಿ ಸ್ಥಲ ಶಬ್ದದ ಮಹತ್ವವು ಅಧಿಕ 
ವಾದದ್ದಾ ಗಿರುತ್ತದೆ. ಶಿವನೇ ಸರಬ್ರಹ್ಮ ಅನಕಂತೆ ಇನ್ನೊ ೦ದು "ನಸು ನವು ಎಟ 
ಇದಕ್ಕೆ ಉಪನಿಷತ್ತು ಗಳಲ್ಲಿ ""ಏಕ ತೇಪಾದಿ ತೀಯಂ ಬ ಬ್ರಹ್ಮ'' ವೆಂದು ಹೇಳುತ್ತಾರೆ. 
ಈ ವಸ್ತುವು ಸಚ್ಚಿದಾನಂದ ಲಕ್ಷ ಸ ಕೂಡಿದ್ದಾಗಿರುತ್ತದೆ ಮತ್ತು ಜಗತ್ತಿನ 
ಸೃಷ್ಟಿ ಸ್ಥಿ ಸಿತಿ ಲಯಾದಿಗಳಿಗೆ ಕಾರಣವಾದದ್ದಾ ಗಿರುತ್ತ ಡೆ. ಇಂತಹ ಪರಶಿವ ತತ ಕ್ಸ 


ನೀರತೈನ ಶಾಸ್ತ್ರಕಾರರು ಸ್ಥಲನೆನ್ನುತ್ತಾಕೆ. 'ಅಂದಕೆ ಶಿವನೇ ಸ್ಥಲ ಸ್ವಲನೇ ಶಿನನು. 
ಕ ಸ್ಕಿ a: ಲೀಯತೇ ಯತ್ರ ವಿಶ್ವಮಿತಿ ಸ್ಥ ಸ್‌ 

ನಂಬುವ ವ್ಯತ್ಪತ್ತಿ Wk ಯಾವ ಅರ್ಥವು ಹೊರಡುತ್ತ ನಿಯೋ "ಶೇತೇಜಗದಸ್ಮಿನ್ನಿತಿ 

ಶಿವಃ?” ಎಂಬುವುದರಿಂದಲೂ ಅಡೇ ಅರ್ಥವು ಹೊರಡುತ್ತದೆ. ಏಕೆಂದರೆ ಸರಶಿವನು 

ಜಗತ್ತಿನ ಹುಟ್ಟು ಸಾವುಗಳಿಗೆ ಕಾರಣನೆಂಬುವುದಕ್ಕೆ 


"6 ಯತೋವಾ ಇಮಾನಿ ಭೂತಾನಿ ಜಾಯಂತೇ ಏನ ಜಾತಾನಿ ಜೀನಂತಿ 
ಯತ್ಪ್ರ ತ್ಯ ಯಂತ್ಯ ಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ ೨ಹ್ಮೆ ತಿ? 


ಎಂಬುವ ತೈತ್ರಿ ರೀಯೋಪನಿಸಷತ್ತಿನಲ್ಲಿಯೂ ಮತ್ತು ಶಿವಾಗಮಗಳಲ್ಲಿಯೂ ಕೂಡ ಸ್ಥ 
ಶಬ್ದಕ್ಕೆ 


೪೯೨ ಬಸವತತ್ವ ರತ್ತಾಕರ 


ಏಕಯೇನ ಪರಂಬ್ರಹ್ಮ | ಸಚ್ಚಿದಾನಂದ ಲಕ್ಬ್ಷಣಂ | 
ಶಿವತತ್ವಂ ಶಿವಾಚಾರ್ಯಾಃ | ಸ್ಥಲನಿತ್ಯಾಹುರಾದರಾತ್‌ ( 
ಸ್ಥಕಾರಃ ಸ್ಥಾನನಾಚೀಸ್ಕಾ । ಲ್ಲಕಾರೋ ಲಯವಾಚಕ!ಃ | 
ತಯೋಃ ಕಾರಣಭೂತಂ 1 ಯತ್ತತ್ತದೇವ ಸ್ಥಲಮಂಚ್ಯ ತೇ I 


ಇತ್ಯಾದಿ ಅನಂತ ಶಿವಾಗಮಗಳ ವಾಕ್ಯಗಳು ಸ ಲಶಬ್ದದ ನಿರ್ವಚನವನ್ನು ಮಾಡಿರು 
ತ್ತವೆ. ಹೀಗೆ ಶಿವನು ಸಚ್ಚಿ ದಾನಂದ ಸ್ವರೂಪ ನಾಗಿರುವುದರಿಂದ 


"" ತಸ್ಮಾಲ್ಲಿಂಗಂ ಪರಂ ಬ್ರಹ್ಮ ಸಚ್ಚಿದಾನಂದ ಲಕ್ಷಣಂ”? 
೬ ಯಣ (ತ ಚ FSS 
ಮತ್ತು--" ತಸ್ಮಾ ಲ್ಲಿಂಗಂ ಪರಂ ಬ್ರಹ್ಮ ಧ್ಯಾಯಂತಿ ಮುನಿಪುಂಗವಾಃ'' 


ಮೊದಲಾದ ವಾಕ್ಯಗಳು ಅದೇ ಅರ್ಥವನ್ನು ಬೋಧಿಸುತ್ತವೆ. 

ಶಿವನೇ ಜಗತ್ತಿಗೆ ಕಾರಣನು. ಅವನಿಗೆ ಬೇರೆ ಯಾರೂ ಕಾರಣವಿಲ್ಲದ್ದರಿಂದ 
ಸದ್ಯೂಸನಾಗುವನು. ತಾನು ಎಲ್ಲ ಜಗತ್ತಿನ ವಿಕಾಸಕ್ಕೆ ಕಾರಣನಾಗಿ (ಜನಕನಾಗಿ) 
ತನ್ನ ವಿಕಾಸಕ್ಕೆ ಅನ್ಯರನ್ನು ಅಥವಾ ಬೇರೆ ಪ್ರಮಾಣವನ್ನು ಅಪೇಕ್ಷೆಮಾಡದಿರುವುದರಿಂದ 
ಚಿದ್ಯೂಸನಾಗಿರುವನು. ಪ್ರಸಂಚನೆಲ್ಲ ಅನುಭವಿಸುವ ಆನಂದಕ್ಕೆ ಕಾರಣನಾಗಿರು 
ವುದರಿಂದ ಆನಂದಸ್ವರೂಸನಾಗಿರುವನು. ಶಿವನಿಗೆ ವಿಮರ್ಶಾ ಶಕ್ತಿಯು ಇರುವುದ 
ರಿಂದ ಸತ್‌ ಚಿತ್‌ ಅನಂದಗಳ ಅನುಭವವು ಅವನಿಗೆ ಆಗುವುದು. ಈ ವಿಮರ್ಶಾ 
ಶಕ್ತಿಯು ಆತನಿಗಿಲ್ಲದಿದ್ದರೆ ಘಟಾದಿಗಳಂತೆ ಅಜೇತನನಾಗುವನು. ಜೈತನ್ಯದಿಂದ 
ಕೂಡಿದ ಪರಮಾತ ಕೇ ತನ್ನ ವಿಮರ್ಶಾತ್ಮಕ ಶಕ್ತಿಯಿಂದಲೇ ಜಗತ್ತನ್ನು ಸೃಷ್ಟಿ 
ಮಾಡುವನು. 


ಶಿವಾದ್ವೈತಮಂಂಜರಿ 
ಸನ್‌ಹೃದಯಪ್ರ ಕಾಶೋಭನವನಸ್ಯ ಕ್ರಿಯಾ 
ಯಾ ಭವತಿ ಕರ್ತಾಸೈವಕ್ರಿಯಾ ವಿಮರ್ಶ: | 
ಸ್ವಸ್ಥಾ ಕ್ಪುಭಿತಾ ಚ ವಿಶ್ವ ವಿಸ್ಮಾರಾ । 


ಇದರಿಂದ-ಮೇಲೆ ಬರೆದ ಸ್ಥ ಲಶಬ್ದದ ವ್ಯಾಖ್ಯಾ ನಕ್ಕೆ ಪುಷ್ಟಿ ಯು ದೊರೆಯುತ್ತದೆ. ವೀರಶೈವ 
ಸಿದ್ಧಾಂತವು ಶಿವನು ಜಗತ್ತಿ ಗೆ ಅಭಿನ್ನ ನಿಮಿತ್ತೊ Re ಹೇಳಿದರೆ ಉಭಯ 

ಕಾರಣಗಳು ಒಂದೇ ವಸ್ತುವಿಗೆ ವಿರುದ ನ ವಾದವುಗಳೆಂಬ ಪ್ರ ಸ್ರಶ್ಲ್ನೆಯು ಇಲ್ಲಿ ಉದ್ಭವಿಸುವು 
ದಿಲ್ಲ. ಅಘಟತ ಘಟನಾ ಸಮರ್ಥನಾದ ಶಿವನಿಗೆ Rice ಕಾರಣತ್ವವು ವಿರೋಧ 
ವಾದುದಲ್ಲವು. ಆದ್ದರಿಂದ ಶಿನಫಿಗೆ' “" ಯತೋವಾ ಇಮಾನಿ ಭೂ ಜಾತಾನಿ'` 
ಎಂಬುವ ಶೃ ತಿವಾಕ್ಯ ದಿಂದ ಎರಡೂ ಕಾರಣಗಳು ಸಿದ್ಧ ವಾಗುತ್ತವೆ, 


ಈ ಸ್ಥಲದಲ್ಲಿ. ಲಿಂಗಸ ಸ್ಥಲವೆಂತಲೂ, ಅಂಗಸ ಲಾತ ಎರಡು ಪ್ರಕಾರವಾಗಿರು 
ವುದು. ಈ ಪ್ರಕರಣದಲ್ಲಿ ಮುಖ್ಯವಾಗಿ ಭಕ್ತಾದಿ ಷಟ್‌ಸ್ವಲಗಳನ್ನು ಮಾತ್ರ ವಿಶದ 
ವಾಗಿ ವಿವೇಚಿಸಬೇಕಾಗಿರುತ್ತದೆ. ಸಂದರ್ಭೋಚಿತವಾಗಿ ಈ ಸ್ಫಲಗಳ ಅಂಗಾಂಗಿ 
ಭಾವ ಭೇದಗಳನ್ನು ತಿಳಿದುಕೊಂಡರೆ ಸ್ಥಲಗಳ ಮರ್ಮವು ವಿದಿತವಾಗುವುದರಿಂದ 
ಇಲ್ಲಿ ಅವುಗಳನ್ನೆಲ್ಲ ಹೇಳಬೇಕಾಗಿರುತ್ತದೆ. 


ಶಿ € ಬಸವೇಶ್ವರರೂ ಷಟ್‌ಸ್ಥಲಗಳೂ ರತಿ 


ಶ್ರೀ ಮೊಗ್ಗೆ ಯ ಮಾಯಿದೇವರು ತಮ್ಮ ಅನುಭವ ಸೂತ್ರದಲ್ಲಿ 
ಸ್ವಶಕ್ತಿಃ ಕ್ರೋಭಮಾತ್ರೇಣ | ಸ್ಮಲಂ ತದ್ದಿಧಂ ಭವೇತ್‌ | 
ಏಕಂ ಲಿಂಗಸ್ಥಲಂ ಪ್ರೋಕ್ತ / ಮನ್ಯಮಂಗಸ್ಕಲಂ ಸ್ಮೃತಂ । 
ಲಿಂಗಾಂಗೋಸಾಧಿ ಭೇದೇನ । ದ್ವಿಧಾಭಿನ್ನಂ ಪರಸ್ಪರಂ । 
ಮಹಾನ್‌ ಘಟಪ ಥ್ರ ಭೇದೇನ 1 ಯಥಾಕಾಶಃ ಪ್ರತೀಯತೇ 
ಪ್ರತೀಯತೇ ತಥಾಚ್ಮೈ ವ। ಸ್ಥ ಲಂ ಲಿಂಗಾಂಗಭೇದತಃ । 
ಶಿವಸಮೇತವಾದ ನಿಮರ್ಶಾ ಶಕ್ತಿಯ ಕೊ ನ್ಲೀಭಿಯೇ ಎರಡು ಪ್ರಕಾರದ ಸ್ಪಲವಾಯಿತು. 
ಒಂದು ಲಿಂಗಸ ಸಲವೆಂಬುವುದಾಗಿಯೂ, ಬು ದು ಅಂಗಸ ಲ ವೆಂಬುವುದಾಗಿಯೂ, 
ಆಕಾಶವು ಬೇಕೆ ಬೇಕಿ ಉಪಾಧಿಗಳ ಭೇದದಿಂದ ಘಟಾಕಾಶ, ಮಹಾಕಾಶವೆಂಬುವ 
ಭೇದವು ತೋರುವಂತೆ ಲಿಂಗಾಂಗಗಳ ಭೇದದಿಂದ ಎರಡು ಪ್ರಕಾರವಾಗಿರುವುದು. 
ಇವೆರಡು ಉಪಾಸ್ಯ-ಉಪಾಸಕ ಭೇದದಿಂದಾಗಿರುವುದು. ಲಿಂಗಸ್ಥಲವು ಉಪಾಸ್ಯಕ 
ವಾಗಿಯೂ, ಅಂಗಸ್ಪಲವು ಉಪಾಸಕವಾಗಿಯೂ ಇರುವುದು. ಹೀಗಿದ್ದರೂ ಉಪಾಸ್ಯ 
ಉಪಾಸಕ ಪರಶಿವನೇ ಆಗಿರುತ್ತಾನೆ. ಈ ಉಪಾಸ್ಯ-ಉಪಾಸಕ ಭೇದವು ಅವಿನಾಶಿ 
ಯಾದ ಆತ್ಮನ ಭೇದದಿಂದಲೂ ಮತ್ತು ಸಹಜವಾದ ಲೀಲೆಯಿಂದಲೂ ಉತ್ಪನ್ನವಾಗಿರು 
ತ್ತದೆ. ಈ ಪೂರ್ವೋಕ್ತ ಭೇದವು ಆತ್ಮಶಕ್ತಿಯಿಂದಲೂ, ಏಕಾವಿಕಿ ಕ್ರಮದಿಂದಲೂ 
ಪ್ರಾಪ್ತವಾಗಿರುತ್ತದೆ. 
ಶಿವನಾಗಿಯೇ ಶಿವನನ್ನು ಪೂಜಿಸಬೇಕು ""ನಾರುದ್ರಂ ರುದ್ರಮರ್ಚಯೇತ್‌'' 
ರುದ್ರನಾಗಿಯೇ ರುದ್ರನನ್ನು ಪೂಜಿಸಬೇಕು ಅಥವಾ 
ಸು ನಾಶಿವಸ್ಯ ಶಿವೋಪಾಸ್ತಿ ಘಟತೇ ಜನ್ಮಕೋಟಭಿಃ'' 
ಹೀಗೆ ಶಿವನಾಗಿ ಶಿವನನ್ನು ಪೂಜಿಸಬೇಕೆಂಬುವ ಬಗ್ಗೆ ಬೇಕಾದಷ್ಟು ಪ್ರ 
ಸಿಗುತ್ತವೆ. ಸಚ್ಚಿ ದಾನಂದ ಸ ಶೈರೂಸನಾದ ಶಿವನೇ ಸ ಸ್ಥಲವೆಂದಮೇಲೆ ಸ್ಥ ಸಲವಾದರೂ 
ಸಚ್ಚಿ ದಾನಂದಸ 4'ರೊಸವಾದುಷೆಂದು ಹೇಳಬೇಕಾಗುತ್ತದೆ. ಈ ಸ್ಥಲವೇ ಲಿಂಗಾಂಗಗಳ 
ಫಾ ಸಿವಜೀವರ ಭೇದದಿಂದಲೂ ಕೂಡಿ ನಾಲ್ಕು ಪ್ರಕಾರವಾಗಿರುವುದು. 
ಶಿನನೇ ಲಿಂಗಸ ಲವು ಜೀವನೇ ಅಂಗಸ್ಥಲವು. ಸ್ಥಲವು' ಎರಡು ಪ್ರಕಾರವಾದಂತೆ 
ಶಕ್ತಿಯೂ ಎರಡು ಪ್ರಕಾರವಾಗಿರುವುದು. ಅಪ್ರತಿಮವಾದ ಶಕ್ತಿಯು ಶಿವನ ಸಾಕ್ಸಾತ್‌ 
ಅರ್ಧಾಂಗಿನಿಯು ಇದ್ದು ಎಲ್ಲಾ ಕರ್ಮಗಳಿಗೆ ಸಾಕ್ಸೀಭೂತವಾಗಿಯೂ, ಸತ್ಯಪೂರ್ಣ 
ಮತ್ತು ನಿರ್ನಿಕಲ್ಪಕ ಮಹೇಶ್ವರಿಯೂ ಆಗಿರುತ್ತಾಳೆ. ಭಕ್ತರ ಮೇಲೆ ದಯೆಯನ್ನು 
ತೋರಿಸತಕ್ಕ ಆ ಶಕ್ತಿಯು ಶಿವನ ಅರ್ಧಾಂಗಿನಿಯಾದ ಕಾರಣ ತನ್ನ ಸ್ವಾತಂತ್ರ್ಯ 
ದಿಂದಲೇ ಎರಡು ಪ್ರಕಾರವಾಯಿತು. ಒಂದು ಶಕ್ತಿಯು ಲಿಂಗಸ್ಥಲವನ್ನೂ, ಇನ್ನೊಂದು 
ಶಕ್ತಿಯು ಅಂಗಸ್ಥ ಲವನ್ನೂ ಆಶ್ರಯಮಾಡಿತು. ಲಿಂಗಸ್ಥಲವನ್ನು ಆಶ್ರಯಮಾಡಿದ 
ಶಕ್ತಿಗೆ ಕಲೆಯೆಂತಲೂ, ಅಂಗಸ್ಥ ಸ್ಥಲವನ್ನು ಆಶ್ರಯಮಾಡಿದ ಶಕ್ತಿಗೆ ಸಂಸಾರವ ಕತಾ 
ಭಕ್ತಿಯೆಂತಲೂ ಹೇಳುತ್ತಾರೆ. 
ಹೇಗೆ ಬೆಂಕಿಯ ಜ್ವಾಲೆಯು ಸ್ವಾಭಾವಿಕವಾಗಿ ಒಂದೇ ಇದ್ದು ದೀಪದ ಆಕಾರ 
ದಿಂದ ಭಿನ್ನವಾಗಿರುತ್ತದೆಯೋ ಹಾಗೆಯೇ ಈಶ್ವರೀ ಶಕ್ತಿಯು ಒಂದೇ ಇದ್ದು ಭಕ್ತಿಯ 
ರೂಪದಿಂದ ಭಿನ್ನ ಭಿನ್ನವಾಗಿ ಕಾಣುತ್ತದೆ. ಶಕ್ತಿಯು ವಾಸನೆಯಿಂದ ಕೂಡಿರುವುದು. 


೪೯೪ ಬಸವತತ್ವ ರತ್ನಾಕಗ 


ಭಕ್ತಿಯು ವಾಸನಾರಹಿತವಾಗಿರುವುದು. ಇದರಿಂದ ಭಕ್ತಿಯು ಶಕ್ತಿಗಿಂತಲೂ ಮಹತ್ತರ 
ವಾದುದು ಮತ್ತು ಶುದ್ಧವೂ, ಮನೋಹರವೊ, ಉತ್ತಮವೂ, ಸೂಕ್ಷ್ಮವೂ ಆಗಿರು 
ತ್ತದೆ. ಭಕ್ತಿಯು ಸಚ್ಚಿದಾನಂದ ಸ್ವರೂಪವಾಗಿರುವ ಕಾರಣ ಜೀವನಿಗೆ ಸುಖಕರವಾದ 
ಮುಕ್ತಿಯನ್ನು ಕೊಡತಕ್ಕದ್ದಾಗಿರುತ್ತದೆ. 

ನಿಜವಾಗಿ ನೋಡಿದರೆ ಶಕ್ತಿ ಮತ್ತು ಭಕ್ತಿಗಳಲ್ಲಿ ಭೇದವೇ ಇರುವುದಿಲ್ಲ, ಫಲಗಳಲ್ಲಿ 
ವೈಷಮ್ಯವಿರುತ್ತದೆ. ಶಕ್ತಿಯು ಪ್ರವೃತ್ತಿ ಮಾರ್ಗವನ್ನೂ, ಭಕ್ತಿಯು ನಿವೃತ್ತಿ ಮಾರ್ಗ 
ವನ್ನೂ ಉಂಟುಮಾಡತಕ್ಕವುಗಳಾಗಿರುತ್ತವೆ. ಶಕ್ತಿಯಿಂದ ಪ್ರಪಂಚದ ಉತ್ಪತ್ತಿಯೂ, 
ಭಕ್ತಿಯಿಂದ ಪ್ರಸಂಚದ ಲಯವೂ ಆಗುತ್ತದೆ. ಶಕ್ತಿಯ ವೈಚಿತ್ರ್ಯದಿಂದ ರೂಸರಹಿತ 
ವಸ್ತುವಿಗೂ ಕೂಡ ರೂಪದ ಪ್ರಾಪ್ತಿಯಾಗುತ್ತದೆ. ಭಕ್ತಿಯ ವೈಚಿತ್ರ್ಯದಿಂದ ರೂಪವು 
ನಿರೂಪಪನ್ನು ಹೊಂದುತ್ತದೆ. ಜಗತ್ತನ್ನು ಬೆಳೆಯಿಸತಕ್ಕ ಗುಣವು ಶಕ್ತಿಯಲ್ಲಿ ಸ್ವಾಭಾ 
ನಿಕವಾಗಿರುತ್ತದೆ. ಪ್ರಪಂಚವನ್ನು ಲಯಮಾಡತಕ್ಕ ಸ್ವಾಭಾನಿಕ ಗುಣವು ಭಕ್ತಿಯಲ್ಲಿರು 
ತ್ತದೆ, ಶಕ್ತಿಯು ಅಧೋಮುಖವಾಗಿಯೂ, ಭಕ್ತಿಯು ಊರ್ದ್ಧ್ವಮುಖವಾಗಿಯೂ 
ಇರುತ್ತದೆ. ಮಾಯೆಯಿಂದ ಕೂಡಿರುವುದೇ ಶಕ್ತಿ, ಮಾಯಾರಹಿತವೇ ಭಕ್ತಿ. ಹೀಗೆಯೇ 


ತರ್ಕರೀತಿಯಿಂದ ವಿಚಾರಮಾಡಿದರೆ ಶಕ್ತಿಗಿಂತಲೂ ಭಕ್ತಿಯು ಗುಣದಲ್ಲಿ ಅಧಿಕ - 


ವಾದುದಾಗಿರುತ್ತದೆ. ಶಕ್ತಿಯು ಉಪಾಸ್ಯವಾಗಿಯೂ, ಭಕ್ತಿಯು ಉಪಾಸಕ 
ವಾಗಿಯೂ ಇರುತ್ತವೆ. ಆದ್ದರಿಂದ ಲಿಂಗಸ್ಥಲದಲ್ಲಿ ಶಕ್ತಿಯೂ, ಅಂಗಸ್ಥಲದಲ್ಲಿ 
ಭಕ್ತಿಯೂ ಇರತಕ್ಕಂಥವುಗಳಾಗಿರುತ್ತನೆ. ಲಿಂಗಸ್ನಲವು ಸಾಕ್ಸಾತ್‌' ಶಿವನಾಗಿಯೂ, 
ಅಂಗಸ್ಥಲವು ಜೀವನಾಗಿಯೂ ಇರುವುದರಿಂದ ಲಿಂಗಾಂಗ ಸ್ಥಲಗಳ ಐಕ್ಯವೇ ಶಿವಜೀವ 
ಕೈಕ್ಯವು. 

ಲಿಂಗ ಶಿವವಾಚಕನವಾಗಿರುತ್ತದೆ, ಇಲ್ಲಿ ಚಿಹ್ನಾದಿಗಳ ಅರ್ಥವಿಲ್ಲ. ಸರ್ವಸ್ನಾವರ 
ಜಂಗಮಾತ್ಮಸಗಳಾದ ಪ್ರಾಣಿಗಳ ಸೃಷ್ಟಿಯೂ ಲಯವೂ ಆಗಿ ಪುನಃ ಯಾವದರಲ್ಲಿ 
ಸೃಷ್ಟಿಯಾಗುತ್ತದೆಯೋ ಆ ಪರಶಿವತತ್ವಕೆ. ಲಿಂಗತತ್ವ ವಿಜ್ಞಾನಿಗಳು ಲಿಂಗವೆಂದು 
ಹೇಳುತ್ತಾರೆ. ಈ ವಿಷಯವು ಲಿಂಗಥಿಷ್ಠೆ ಎಂಬುವ ಪ್ರಕರಣದಲ್ಲಿ ವಿಶದವಾಗಿ ಚರ್ಚಿಸಿ 
ಬರೆಯಲ್ಪಟ್ಟಿರುತ್ತದೆ. ಎಲ್ಲ ಪ್ರಾಣಿಗಳ ಲಯ ಗತಿಗಳಿಗೆ ಶಿವನೇ ಕಾರಣನಾಗಿರು 
ವುದರಿಂದ ಅದಕ್ಕೆ ಲಿಂಗವೆಂದು ಹೇಳುತ್ತಾರೆ. ಶಿವನು ಕಲಾಯುಕ್ತನಾಗಿಯೂ, 
ಕಲಾರಹಿತನಾಗಿಯೂ ಇರುವನು. 

ಲಿಂಗಸ್ಥಲವು ಮೂರು ಪ್ರಕಾರವಾಗಿರುವುದು: 

ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ-- ಇವುಗಳಲ್ಲಿ ಭಾವಲಿಂಗವು ಕಲಾ 
ರಹಿತವಾಗಿ ಭಾವದಿಂದ ಗೋಚರವಾಗತಕ್ಕದ್ದೂ, ಎಲ್ಲವುಗಳಿಗಿಂತಲೂ ಶ್ರೇಷ್ಠವಾದುದೂ, 
ಸನ್ಮಾತ್ರವಾದುದೂ ಆಗಿರುತದೆ. ಸನ್ಮಾತ್ರ ಅಂದರೆ ದೇಶ, ಕಾಲ, ಭೇದದಿಂದ 
ಅಬಾಧಿತವಾಗಿರುವುದು ಎಂದು ಜ್ಞಾನಿಗಳ ತಿಳುವಳಿಕೆ. ಪ್ರಾಣಲಿಂಗವು ಮನೋ 
ಗ್ರಾಹ್ಯವಾಗಿ ಸಕಲ ನಿಷ್ಪಲವಾಗುವುದು. ಪ್ರಾಣ ಮತ್ತು ಮನ ಇವುಗಳ ಮಧ್ಯದಲ್ಲಿ 
ಇರುತ್ತದೆಂದು ಶೃತಿಯು ಸಾರುತ್ತಿದೆ. ಇಷ್ಟಲಿಂಗವು ಕಲಾಯುಕ್ತವಿದ್ದು ಚಕ್ಸುರಿಂದ್ರಿಯ 


ದಿಂದ ಗ್ರಹಣಮಾಡಲು ಯೋಗ್ಯವಾಗಿರುತ್ತದೆ. ಇಷ್ಟಲಿಂಗವು ಭಕ್ತರ ದುಃಖವನ್ನು 


ನಿವಾರಣೆಮಾಡಿ ಇಚ್ಛೆತ ಫಲವನ್ನು ಕೊಡುತ್ತದೆ. 


sd cm dle ಹಹಗ ಪಟಟ ಹ ಹ 


ಶ್ರೀ ಬಸನೇಶ್ವರರೂ ಸರಸ್ಥಲಗಳೂ ೪೯೫ 


ಇಷ್ಟಿ: ಪೂಜಾತಯಾನಿತ್ಯಂ ಇಷ್ಟಂ ಪೂಜಿತಮಾದರಾತ | 
ಇಷ್ಟಲಿಂಗಮಿತಿಪ್ಪೋಕ್ತಂ ಆಚಾರ್ಯ್ಕೆಃ ಲಿಂಗಪೂಜಕೈಃ ॥ 
ತನ್ನ ಭಕ್ತರಿಗೆ ವಿಶೇಷವಾಗಿ ಇಚ್ಛಿತ ಫಲವನ್ನು ಕೊಡತಕ್ಕದ್ದಾಗಿರುತ್ತದೆ. ಇವುಗಳಲ್ಲಿ 
ಭಾವಲಿಂಗವು ಸದ್ರೂಸವಾಗಿಯೂ, ಪಾ ್ರಣಲಿಂಗವು ಚಿದ್ರೂಸವಾಗಿಯೂ, ಇಷ್ಟ 
ಲಿಂಗವು ಆನಂದಮಯವೂ ಆಗಿರುತ್ತದೆ. 

"" ತತ್ವ ಮಹಿ'' ಈ ವಾಕ್ಯ ಧಲ್ಲಿ ತತ್‌, 4 ಅಸಿ ಹೀಗೆ ಮೂರು ಪದಗಳಿನೆ. 
ಇವುಗಳಲ್ಲಿ 2 ಪದದ ಹ ಭಾವಲಿಂಗವು. ತ್ವಂ ಪದದ ಅರ್ಥವು ಪ್ರಾ ್ರ್ರಣಲಿಂಗವು. . 
ತತ್‌ ಸದದ ಅರ್ಥವು ಇಷ ನೈ ಲಿಂಗವಾಗಿರುವುದು. ಗ ಕಾರಣತತ ವುಳ್ಳ ದ್ದು 
ಪ್ರಾಣಲಿಂಗವು ಸೂಕ್ಸೃತತ್ರವಿದೆ. ಇಸ್ಟಲಿಂಗವು ಸ್ಥೂಲ ತತ್ವವಿದೆ. ಬಗೆ ಎಕ 
ಲಿಂಗಗಳ ಸ್ವರೂನಪನಿರುತ್ತದೆ. | ' 

ಇಷ್ಟಲಿಂಗವು ದೇಹಲಿಂಗವಾಗಿಯೂ, ಪ್ರಾಣಲಿಂಗವು ಪ್ರಾಣದ್ದಾಗಿಯೂ, 
ಭಾವಲಿಂಗವು ಆತ್ಮನದಾಗಿಯೂ ಇರುತ್ತದೆ. ಇಷ್ಟಲಿಂಗವು ಕ್ರಿಯಾರೂಪವಾಗಿಯೂ, 
ಪ್ರಾಣಲಿಂಗವು ಮಂತ್ರರೂಪವಾಗಿಯೂ, ಭಾವಲಿಂಗವು ಪ್ರಯೋಗರೂಪವಾಗಿಯೂ 
ಇರುತ್ತವೆ. ಹೀಗೆಯೇ ಈ ಲಿಂಗತ್ರಯಗಳು ನಾದ, ಬಿಂದು, ಕಲಾ ಉಪಾಧಿಗಳಿಂದ 
ಕೂಡಿರುತ್ತವೆ. ಈ ಮೂರು ಲಿಂಗಗಳು ಎರಡೆರಡು ಪ್ರಕಾರವಾಗಿರುತ್ತವೆ. 

ಭಾವಲಿಂಗದಲ್ಲಿ ಮಹಾಲಿಂಗ, ಪ್ರಸಾದಲಿಂಗವೆಂದು ಎರಡು ಪ್ರಕಾರವಾಗಿಯೂ, 
ಪ್ರಾಣಲಿಂಗವು ಚರಲಿಂಗ, ಶಿವಲಿಂಗವೆಂದೂ, ಇಷ್ಟಲಿಂಗವು ಗುರುಲಿಂಗ, ಆಚಾರ 
ಲಿಂಗವೆಂದು ದ್ವಿಪ್ರಕಾರವಾಗಿರುತ್ತದೆ. | 

ಶಕ್ತಿಯಾದರೂ ಈ ಆರು ಲಿಂಗಗಳಲ್ಲಿ ಆರು ಪ್ರಕಾರವಾಗಿರುವುದು. ಮಹಾ 
ಲಿಂಗಕ್ಕೆ ಚಿಚ್ಚ ಕ್ರೈ ಪ್ರಸಾದಲಿಂಗಕ್ಕೆ ಪರಾಶಕ್ತಿ , ಜಂಗಮಲಿಂಗಕ್ಕೆ ಆದಿಶಕ್ತಿ, ಶಿವಲಿಂಗಕ್ಕೆ 
ಇಚ್ಛಾಶಕ್ತಿ, ಜರುಲಿಗಳ ಜ್ಞಾನಶಕ್ತಿ, ಅಚಾರಲಿಂಗಕ್ಕೆ ಕ್ರಿಯಾಶಕ್ತಿ ಅಂದರೆ ಶಕ್ತಿಯು 
ಚಿಚ ಕ, ಸತ, ಅರಿತ ಇಚ್ಛಾ ಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಹೀಗೆ ಆರು 


ಕಾರವಾಗಿರುವುದು. 


ಪ್ರ 
ಪ್ರಸಾದಲಿಂಗಲಕ್ಷಣ-- 

«« ಅಖಂಡಪರಿಪೂರ್ಣ ಶ್ರೀಗುರುಲಿಂಗಜಂಗಮದ ಬಳಿವಿಡಿದ ಭಕ್ತ, ಮಹೇಶ್ವರ, 
ಪ್ರಸಾದಿ, ಪ್ರಾಣಲಿಂಗಿ ಸ್ಥಲವ ಸದ್ಗು ರುಕೃಷೆಯಿಂದರಿದು ಆದ್ಯರ ವಚನ ಮೊದಲಾದ 
ತಿವಶಾಸ್ತ್ರದನುಭಾನವ ಜಿಸಗೊಂಡು ಮಿಶ್ರಾಮಿಶ್ರಂಗಳರ್ನಿತಾವಧಾನ ಮೂವತ್ತೆರಡು 
ಉದ್ದ ಕಷೆಗಳಿಂದ ಆಚರಿಸುವ ಹ್‌ ಗತೆ ವಿಶುದಿ ಸಂಬಂಧವಾದ ಷೋಡಶ 
ದಳಯುಕ್ತ ವಾದ ಸುಜ್ಜಾನನದ್ಮ! ದಲ್ಲಿ ಮೂರ್ತಿಗೊಂಡಿರುವಾತನೆಂಬುದೀಗ ಪ್ರಸಾದಲಿಂಗ 
ವೆಂಬ ಶಬ್ದಕ್ಕೆ ಅರ್ಥವಾಗುತ್ತ ಜಿ, 


` ಮಹಾಲಿಂಗದ ವಿವರ... 

ಅನಾದಿ ಪ್ರಮಥ ಗಣರಾದ್ಯರ ಬಳಿವಿಡಿದು ಭಕ್ತ ಮಹೇಶ್ವ ರ, ಪ್ರಸಾದಿ, 
ಣಲಿಂಗಿ, bola ಲವ ಚ್ಯುತಿ ಗುರುಕೃ ಸೆಯಿಂದ ಆರು ನೂ ಕೊಡಲ ಚಿದ್ರನ 
ಶಂಗಳ ಬೆಸಗೊಂಡು ಆ ಪ್ರ ಕಾಳಥಲ್ಲ ಸರಿಪೂರ್ಣಾನಂದ ನಿಜೈಕ್ಯ ಗಣಂಗಳ 


ಆ ಫಿ 


೪೯೬ ಬಸವತತ್ವ ರತ್ನಾಕರ 


ಆಜ್ಞಾ ಸಂಬಂಧವಾದ ದ್ವಿದಳಯುಕ್ತವಾದ ಸದ್ಭಾವಪದ್ಮದಲ್ಲಿ ಮೂರ್ತಗೊಂಡಿರುವಾತ 
ನೆಂಬುದೀಗ ಮಹಾಲಿಂಗವೆಂಬ ಶಬ್ದಕೃರ್ಥವು. 
ಅಂಗಸ ಕಲದ ನಿರೂಪಣೆಯು. 


ep ಮರಣರಹಿತವೂ, ಸರಕ್ಸಿಂತ ಪರವಾದುದೂ ಆದ ಮಹಾಲಿಂಗವನ್ನು 
ಮಹಾ ಭಕ್ತಿಯಿಂದ ಯಾನ ವಸ್ತುವು ಸೇರುತ್ತಿರುವುದೋ ಅಥವಾ ಅದರಲ್ಲಿ ಐಕ್ಯವಾಗು 
ವುಡೋ ಅದೇ ಅಂಗಸ ಸ್ಮಲವು. ಅಕಾರವು ಸರಬ್ರಹ್ಮನಾಚಕವಾದುದು ಗಳಾಕಪ್ಪ ಗಮನ 
ವಾಚಕವಾಗಿರುತ್ತದೆ. ಆಸ ಭ್ಯ ಆಸಕ್ತವಾಗಿರುವ ಜೀವನಿಗೆ ಅಂಗಸ್ಥ ಲವೆಂದು 
ಹೆಸರು. ಅಂವೆಂದರೆ ಸದ್ರೂಪ ಪರವೂ ಗಂವೆಂಬುದು ಗಚ್ಛ ತಿ ಅಂದರೆ ಹೋಗುತ್ತ ದೆ 
ಎಂಬುವ ಅರ್ಥ pads | ಪ್ರ ಎರಡರಿಂದಲೇ ಅಂಗ ಎಂಬುದು 
ರೂಪಿಸಲ್ಪಟ್ಟರುತ್ತದೆ. ಅಂದರೆ ಸದ್ರೂ ಪವಾದ ಪರಬ್ರಹ್ಮವನ್ನು ಹೊಂದಿ ಸಾಮರಸ್ಯ 
ರೂಪದಿಂದ ಇರುವುದೆಂದು ಹೇಳಿಸಿಕೊಳ್ಳುವುದು. 

ಬಂಗಾರದಿಂದ ಮಾಡಿದ ಆಭರಣವು ಬಂಗಾರವೇ ಆಗುವಂತೆ ಅಂಗನಾದರೂ 
ಕೆಲವು ಕಾಲ ಭೇದದಿಂದಿದ್ದು ಬಳಿಕ ಲಿಂಗವನ್ನು ಕೂಡಿ ಲಿಂಗವೇ ತಾನಾಗುವನು. 
ಆ ಅಂಗಸ ಲವು ಮೂರು ಪ್ರಕಾರನಾಗಿರುವುದು ಯೋಗಾಂಗ, ಜೋಗಾಂಗ, 
ತಾ ಗಾಂಗ. 

ಶಿವಯೋಗದೊಳಿರತಕ್ಕ ಸುಖಪ್ರಾಪ್ತಿಯು ಯಾವುದರಿಂದ ಉಂಟಾಗುತ್ತದೆಯೋ 
ಅದಕ್ಕೆ ಯೋಗಾಂಗವೆಂತಲೂ, ಶಿವನೊಡನೆ ಭೋಗವನ್ನು ಅನುಭವಿಸುವುದಕ್ಕೆ 
ಭೋಗಾಂಗವೆಂತಲೂ, ಸಂಸಾರದ ಭ್ರಾಂತಿಯು ಯಾವುದರಿಂದ ತ್ಯಾಜ್ಯವಾಗುವುದೋ 
ಅದಕ್ಕೆ ತ್ಯಾಗಾಂಗವೆಂತಲೂ ಹೆಸರು ಇದೆ. ಯೋಗಾಂಗಕ್ಕೆ ಕಾರಣಶರೀರವೂ, 
ಭೋಗಾಂಗಕ್ಕೆ ಸೂಕ್ಷ್ಮಶರೀರವೂ, ತ್ಯಾಗಾಂಗಕ್ಕೆ ಸೂ ಸಲಶರೀರವೂ ಶಾಸ್ತ್ರದಲ್ಲಿ ಹೇಳಿದೆ. 

ಯೋಗಾಂಗಕ್ಕೆ ಸುಷುಪ್ತಿ ಅವಸ್ಥೆ ಯೂ, ಭೋಗಾಂಗಕ್ಕೆ ಸ್ವಸ್ನಾ ವಸ್ಥೆ ಯೂ, 
ತ್ಯಾಗಾಂಗಕ್ಕೆ ಜಾಗ್ರ ದವಸ್ಥೆ ಯೂ ಇರುವುದು. ಗಾಂಗ್‌ ಪ್ರಾಜ್ಞ ವಾಗಿಯೂ, 
ಭೋಗಾಂಗವು ತೈಜಸವಾಗಿಯೂ, ತ್ಯಾಗಾಂಗವು ವಿಶ್ವವಾಗಿಯೂ ನೀ ವೆ. 

ಯೋಗಾಂಗ ಐಕ್ಯಸ್ಥ ಲ--ಶರಣಸ್ಥಲ ಔ 

ಭೋಗಾಂಗ--ಪ್ರಾಣಲಿಂಗಿ--ಪ್ರಸಾದಿಸ್ಥಲ 

ತ್ಯಾಗಾಂಗ--ಭಕ್ತ--ಮಹೇಶಸ್ಥಲ 

ಕಾರಣಶರೀರವು ಐಕ್ಯ ಮತ್ತು ತರಾಸ್ಸ ಬಸ್ಯ ಸೂಕ್ಷ್ಮ್ಮಶರೀರವು ಪ್ರಾಣಲಿಂಗಿ ಫ ರ್ರಸಾದಿ 

ಸ್ಥಲಗಳಿಗೆ ಕೂಡಿದುದಾಗಿಯೂ, ಸೂ ಸ ಲಶರೀರವು ಮಹೇಶ್ವರ ಮ ಭಕ್ತ ಸ್ಥ ಅಗಳಿಗೆ 
ಹೊಂದಿಕೊಂಡಿರುತ್ತದೆ. 

ಭಕ್ತಿಯ ವೈಚಿತ್ರ್ಯ, ಸಂಯೋಗ ಮತ್ತು ವಿಕಾರಗಳ ಸಾಮಥ್ಯ ೯ದಿಂದ ನಾಮ, 
ರೂಪ, ಕ್ರಿಯೆಗಳಿಂದ ಭಿನ್ನವಾ ಗಿರತಕ್ಕ ಅಂಗಸ ಲವು ಆರು ಪ ಪ್ರ ಕಾರವಾ ಡೆ. 

Ks ಸರ್ವಜ್ಞ ತಾ, ತೃಪ್ತಿ, ಅನಾದಿಬೋಧ ಸ ಸ್ವತಂತ್ರ ಕತ ಅಲುಪ್ತಶಕ್ತಿ, ಅನಂತ 
ಕ್ತಿ > ಹೀಗೆ ಪರಮಾತ ¥ ಸ್‌ ಅಂಗಗಳಾಗಿರುತ್ತ ನೆ. ಈ ಆರು ಸ್ನಲಗಳಲ್ಲಿ ಭಕ್ತಿಯು 

ಪ್ರವೇಶಿಸಿ ಆರು ಪ್ರ ಕ್ರಚಾರವಾಗಿಕುಷು ಮಧುರಾದಿ ಷಡ್ರ ಸಗಳ ನೀರು. ಕೂಡಿದ್ದೇ. 

ಅಡಕೆ ಬೇರೆ ಬೇಕೆ ಆಕಾರವನ್ನು ಹೇಗೆ ತಾಳುತ್ತಲಿದೆಯೋ ಜಾಗೆ ಭಕ್ತಿಯು ಬೇಕಿ 


ಶ್ರೀ ಬಸವೇಶ್ವರರೂ ಷಟ್‌ ಸ್ಮಲಗಳೂ ೪೯೭ 


ಜೀಕಿ: ಸ ಲಗಳಲ್ಲಿ ಬೇರೆ ಬೇರೆ ಆಕಾರಗಳನ್ನು ಧರಿಸುತ್ತದೆ. ಇದು ಸಾಕ್ಸಾಕ್ಕಿವಾತ್ಮಿಕ 
ವಾಗಿರುತ್ತದೆ. . ಶಕ್ತಿಯು ಹೇಗೆ ಮಹಾಲಿಂಗಾದಿ ಆರು ಸ್ನಲಗಳಲ್ಲಿರುತ್ತದೆಯೋ 
ಅದರಂತೆಯೇ ಭಕ್ತಿಯಾದರೂ ಐಕ್ಯಾದಿ ಷಟ್‌ಸ್ಸ ಲಗಳಲ್ಲಿರುತ್ತದೆ.. | 

ಶ್ರಧುಕ್ತಸ ಭಕ್ತಿ, ಆನಂದ ಭಕ್ತಿ, ಚತ! ಭಕ್ತಿ, ಅವಧಾನ ಭಕ್ತಿ, ನೈಸ್ಕಿಕೀ 
ಭಕ್ತಿ ದ್ಬಕ್ತಿ ಹೀಗೆ ಅರು ಪ ಪ್ರಕಾರವಾಗಿರುತ್ತದೆ. ಈ ಚೆ ಭಕ್ತಿಗಳಿಂದ ಕೂ ಆರು 
a ಕ್ಷ ಣ ಮತ್ತು ಸ್ವರೂಪಗಳು ಕೆಳಗೆ ಬರೆದಂತೆ ಇರುತ್ತವೆ. 


ನಾನು ಪ್‌ ಭೇದವು ಮಿಥ್ಯ ವಾದುದು. ವ್ಯವಹಾರದಲ್ಲಿ ಅನೇಕ ಶಬ್ದ 
ಗಳಿಂದ ತೋರುವ ಭೇದಭಾವವೂ ಕ ಮಿಥ್ಯವಾದುದಾಗಿದೆ. ಪ್ರಾಣ, ದೇಹ, 
ಇಂದ್ರಿಯ, ಸಂಚಮಹಾಭೂತಗಳೂ ಕೂಡ ಮಿಥ ವಾಗಿದ್ದು ಅಂದರೆ ಭ್ರಮಾತ್ಮಕ 
ಬರುತ್ತವೆ. ಈ ಮಿಥ್ಯಾಭಾವವು ನನ್ನಲ್ಲಿ ಜೆ ಇರುವುದರಿಂದ ಐಕ್ಯಸ್ಥಲವು 
ಸಮರಸ ಸುಖಸ್ಪರೂಪವಾಗಿರುವುದು. 

ನಾನು ಸ ತಃ ಲಿಂಗವಾಗಿದ್ದೇನೆ. ದೇಹೇಂದ್ರಿ ಯಾದಿಗಳೆಲ್ಲ.ನನ್ನ ಸ್ವರೂಪಗಳಾಗಿವೆ. 
ಇಂತಹ ಜ್ಞಾ Ju ಪ್ರಕಾಶದ ಬಲದಿಂದ ಸರ್ವ ನಿಷಯಗಳ ಭಾವನೆಯುಂಟಾಗಿ--ನಿಶ್ಚ 
ತತ್ವ ವಾಗಿರುತ್ತ ಟೋ ಅದಕ್ಕೆ ಶರಣಸ್ಸಲನೆನ್ನು ತ್ತಾರೆ. 

ಪ್ರಾಣ ಮತ್ತು ಇಂದ್ರಿ ್ರ ಯಗಳೆಲ್ಲ ನನ್ನವು ಇರುತ್ತವೆಂದು ತಿಳಿಯುವುದು ಶುದ್ಧ 
ಭ್ರ್ರಮಾತ್ಮಕವಾಗಿರುತ್ತದೆ. ಆದ್ದರಿಂದ ದೇಹೇಂದ್ರಿಯಾದಿಗಳ ಮಮಕಾರವನ್ನು ಬಿಟ್ಟು 
ಸಂಚಪ್ರಾಣಗಳನ್ನು ಮತ್ತು ಮನಸ್ಸನ್ನು ಲಿಂಗದಲ್ಲಿ ಯೋಜಿಸುವುದೇ ಪ್ರಾಣಲಿಂಗಿಯ 
ಸ್ಥಲವು. 

ಅಹಂಕಾರದಿಂದ ಕೂಡಿದ ಎಲ್ಲ ಇಂದ್ರಿಯ ವರ್ಗಗಳಿಂದಲೂ ಮತ್ತು ಆತ್ಮನಿಗೆ 
ಭೋಗವಿಷಯಗಳಾದ ಎಲ್ಲ ಸದಾರ್ಥಗಳಿಂದಲೂ, ಮನಃಪೂರ್ವಕವಾಗಿ ಲಿಂಗದಲ್ಲಿ 
ಅರ್ಪಣಮಾಡಿದ್ದು ಪ್ರಸಾದವಾಗುವುದು. ಇದಕ್ಕೆ ಪ ಪ್ರಸಾದಿಸ್ಥಲವೆಂದು ಹೆಸರು. 


ಆಸ್ತಿ ಕೃಬುದ್ಧಿ, ನಿಯಮ, ಶಿವವ್ರತ, ಸತ್ಯ, ಧರ್ಮ, ಶೌಚ ಮೊದಲಾದ 
ವಿಷಯಗಳಿಂದ ಸರಿಸ್ಫುರಿತವಾದ ಚರಿತ್ರೆಯುಳ್ಳ ವನಾಗಿ ಲಿಂಗನಿಷ್ಕೆಯಿಂದ ವೀರ 
ವ್ರತವನ್ನು ಧರಿಸಿದ ಸತ್ಪು ರುಷನೇ ಮಹೇಶ್ವರಸ್ಥ ಲದವನು. ಅರ್ಥಾತ್‌ ಇದಕ್ಕೆ 
ಮಹೇಶ್ವರ ಸ ಸ ಲನೆಂದು ಹಸ ರು. 
ಮಿಥ್ಯೆ ಯುಳ್ಳ ವುಗಳಾದರೂ ಸತ್ಯದಂತೆ ತೋರುವ ಶರೀರ ಮತ್ತು ಪ್ರಾಣ ಇತರ 
ಗಜ. ಚ್‌ ಸರಾವೃತ್ತವಾದ ಮನಸ್ಸುಳ್ಳ ವನಾಗಿ ಭಕ್ತಿ ಮತ್ತು 
ಕರ್ಮಾಚರಣೆಯನ್ನು ಮಾಡಿ ವಿರಕ್ಷ ಕ್ರನಾಗುವುದಕ್ಕೆ ಸಂಸಾರೆನಾಶಕವಾದ ಭಕ್ತಸ್ಥಲ 
ವೆಂದು ಹೇಳುತ್ತಾರೆ. 
ಐಕ್ಯಸ ಲದ ಅಂಗವು ಆತ್ಮಾ, ಶರಣಸ್ಸಲಕ್ಕೆ ಅಂಗ ಆಕಾಶವು, ಪ್ರಾಣಲಿಂಗಿ 
ಲಕ್ಕ ವಾಯುವೇ ಅಂಗ, ಪ ಪ್ರಸಾದಿಸ್ಕಲಕ್ಕೆ ಅಗ್ನಿಯು, ಮಹೇಶ್ವರಸ್ಥಲಕ್ಕೆ ಜಲವು, 
ಕ್ರಸ್ಥಲಕ್ಕೆ ಭೂಮಿಯು ಅಂಗವಾಗಿರುವುದು. 
ಭಕ್ತ ಮಹೇಶಸ್ಥಲಗಳೆರಡೂ ಬಿಂದ್ವಾತ್ಮಕವಾಗಿರುವವು. ಪ್ರಾಣಲಿಂಗಿ, ಪ್ರಸಾದಿ 
ಸ್ಮಲಗಳೆರಡೂ ನಾದಾಶ್ಮಕಗಳಾಗಿರುತ್ತವೆ.* ಏಕ್ಯಸ್ಥಲ, ಶರಣಸ್ಥಲಗಳೆರಡೂ ಕಲಾತ್ಮಕ 
ವಾಗಿರುತ್ತವೆ. 
32 


ಸ್ಪ 
ಭಕ್ತ 


೫೦೦ ಬಸವತತ್ವ ರತ್ನಾಕರ 


ದೀ ಕ್ರೈಯು 


ದೀಯತೇ ಲಿಂಗಸಂಬಂಧಂ ಕ್ಸೀಯತೇ ಚ ಮುಲತ್ರಯಂಂ | 
ದೀಯತೇ ಕ್ಸೀಯತೇ ಯಸ್ಮಾತ್ಸಾದೀಕ್ಸೇತಿ ಸಿಗಡ್ಯತೆೇ | 

ಲಿಂಗಸಂಬಂಧವನ್ನು ಕೊಟ್ಟು ಮಲತ್ರಯಗಳನ್ನು (ಕಾಯಕ, ವಾಚಕ, ಮಾನಸಿಕ) 
ನಾಶಮಾಡುವಂಥಾದ್ದರಿಂದಲೇ ಇದಕ್ಕೆ ದೀಕ್ಷೆಯೆಂದು ಹೆಸರು. ಶಿವದೀಕ್ಷೆಯು 
ಮೂರು ಪ್ರಕಾರವಾಗಿರುವುದು. ವೇಧಾ, ಮಂತ್ರ, ಕ್ರಿಯಾ. ಗುರುಗಳು ಶಿಷ್ಯನ 
ಮಸ್ತಕದ ಮೇಲೆ ಹೆಸ್ತವನ್ನಿಟ್ಟು ದೀಕ್ಸೆಯೆನ್ನು ಕೊಟ್ಟರೆ ಅದಕ್ಕೆ ವೇಧಾದೀಕ್ಷೆಯೆಂದು 
ಹೆಸರು. ಗುರುಗಳು ಶಿಷ್ಯನ ಕಿವಿಯಲ್ಲಿ ಮಂತ್ರೋಪದೇಶ ಮಾಡುವುದಕ್ಕೆ ಮಂತ್ರ 
ದೀಕ್ಷೆಯೆಂದೂ, ಶಿಷ್ಯನ ಕೈಯ್ಯಲ್ಲಿ ಲಿಂಗವನ್ನು ಕೊಟ್ಟು ಉಪದೇಶ ಮಾಡುವುದಕ್ಕೆ 
ಕ್ರಿಯಾದೀಕ್ಷೆಯೆಂದೂ ಹೆಸರು. 

ಶೆ ಷ್ಠನಾದ ಸ್ರ ಶಿವದೀಕ್ಷೆಯನ್ನು ಕೊಟ್ಟು ಶಿವವಿದ್ಯೆಯ ಉಪದೇಶನನ್ನು ಮಾಡಿ 
ಅನಿದ್ಯಾರೂಪ ಪಾಶವನ್ನು ಛೇದಿಸಿ ಕಲಾಧ್ವಗಳ ಚಿಂತನೆಯನ್ನು ಮಾಡಬೇಕು. ಕಲೆ 
ಯಂತೆ ಭಾವವೂ, ಭಾವದಂತೆ ಮನವೂ, ಮನಸ್ಸಿನಂತೆ ದೃಷ್ಟಿಯೂ, ದೃಷ್ಟಿಯಂತೆ 
ಸ್ಥಲವೂ ಇರತಕ್ಕದ್ದು. ಕಲೆಯು ಸೂಕ್ಸ್ಮನಾಗಿದ್ದು ತತ್ವದ ಬೋಧನೆಯನ್ನು ಮಾಡು 
ತ್ತದೆ. ಆ ಕಲೆಯನ್ನು ಆಕರ್ಷಿಸಿ ಶಾಸ್ತ್ರಪ್ರಮಾಣದಂತೆ ಲಿಂಗಸ್ಥಲದಲ್ಲಿ ಅದನ್ನು 
ಸಂಯೋಜನೆ ಮಾಡಬೇಕು. ತಿಲದೊಳಗೆ ತೈಲ, ಕಟ್ಟಿಗೆಯಲ್ಲಿ ಅಗ್ನಿ, ಹಾಲಿನಲ್ಲಿ 
ತುಪ್ಪ, ಪ್ರವಾಹದೊಳಗೆ ನೀರು ಹೇಗೆ ಅಂತರ್ಜಾಹ್ಯದಲ್ಲಿ ವ್ಯಾಸಿಸಿಕೊಂಡಿರುತ್ತದೆಯೋ 
ಹಾಗೆಯೇ ನರಂಜ್ಯೋತಿಸ್ಟರೂಪವಾದ ಕಲೆಯು ಪರಮಾತ್ಮ ರೂಸಶಿವಲಿಂಗ 
ಸ್ಥಳದಲ್ಲಿ ಒಳಗೂ, ಹೊರಗೂ ವ್ಯಾಪಿಸಿಕೊಂಡಿರುತ್ತದೆ. ಅನಂತರ ಗುರುವು ಶಿಷ್ಯನಿಗೆ 
ಅತಿ ಸೂಕ್ಷ್ಚ್ಮನಾದ ಭಕ್ತಿಯನ್ನು ಬೋಧಿಸುತ್ತಾನೆ. ಶಿಷ್ಯನ ಅನಿದ್ಯಾರೂಸ ಹೃದಯ 
ಗ್ರಂಥಿಯು ನಷ್ಟವಾಗುತ್ತದೆ. ಅಗ್ನಿ ಕರ್ಪೂರ ಸಂಯೋಗದಂತೆ ಈ ಲಿಂಗಾಂಗ 
ಸಂಯೋಗವಿರುತ್ತದೆ. ಕರ್ಪೂರಕ್ಕೆ ಅಗ್ನಿಯ ಸಂಯೋಗವಾದರೆ ಕರ್ಪೂರದ 
ಸ್ವರೂಪವೂ, ಗಂಧವೂ ಲುಪ್ತವಾಗಿ ತೇಜಸ್ಸು ಮಾತ್ರ ಅಗ್ನಿಯಲ್ಲಿ ಕೂಡಿಹೊಗುತ್ತದೆ. 
ಹಾಗೆಯೇ ಲಿಂಗಾಂಗಗಳ ಸಂಯೋಗವಾದ ಜೀವಭಾವವು ನಷ್ಟವಾಗಿ ಶಿವಭಾವವು 
ಉಂಟಾಗುತ್ತದೆ. ಇದಕ್ಕೇನೇ ಲಿಂಗಾಂಗ ಸಂಯೋಗನೆನ್ನುತ್ತಾರೆ. ಗುರುವು 
ಶಿಷ್ಯನ ಮೂರು ಅಂಗಗಳಲ್ಲಿ ಮೂರು ಲಿಂಗಗಳನ್ನು ಮೂರು ಪ್ರಕಾರ ದೀಕ್ಸೆಯಿಂದ 
ಯೋಜನೆ ಮಾಡುತ್ತಾನೆ. | 

ವೇಧಾದೀಕ್ಸೆಯ ಪ್ರಭಾವದಿಂದ ಯೋಗಾಂಗದಲ್ಲಿ (ಕಾರಣಶರೀರ) ಭಾವ 
ಲಿಂಗವು, ಮಂತ್ರದೀಕ್ಷೆಯ ಪ್ರಭಾವದಿಂದ ಭೋಗಾಂಗದಲ್ಲಿ (ಸೂಕ್ಷ್ಮಶರೀರ) ಪ್ರಾಣ 
ಲಿಂಗವು, ಕ್ರೀಯಾದೀಕ್ಸೆಯ ಸಾಮರ್ಥ್ಯದಿಂದ ತ್ಯಾಗಾಂಗದಲ್ಲಿ (ಸ್ಥೂಲಶರೀರ) 
ಚಿದ್ರೂಪ ಇಷ್ಟಲಿಂಗವನ್ನು ಗುರುವು ಯೋಜನೆ ಮಾಡುತ್ತಾನೆ. ಇಲ್ಲಿ ಜೀವಾತ್ಮನು 
ನಿಶ್ವನಾಗಿಯೂ, ಅಂತರಾತ್ಮನು ತೈಜಸನಾಗಿಯೂ, ಸರಮಾತ್ಮನು ಪ್ರಾಜ್ಞನಾಗಿಯೂ 
ಇರುತ್ತಾನೆ. ವಿಶ್ವ ಜಾಗ್ರದವಸ್ಥೆ ಯಲ್ಲಿ ಇಸ್ಟಲಿಂಗೋಪಾಸನೆಯನ್ನು ಮಾಡುತ್ತಾನೆ. 
ತೈಜಸ ಸ್ವಪ್ನಾವಸ್ಥೆಯ ಮಧ್ಯದಲ್ಲಿ ಪ್ರಾಣಲಿಂಗೋಪಾಸನೆ ಮಾಡುತ್ತಾನೆ. ಪ್ರಾಜ್ಞ 
ನಿದ್ರಾವಸ್ಥೆಯ ಮಧ್ಯದಲ್ಲಿ ಭಾವಲಿಂಗೋಪಾಸನೆ ಮಾಡುತ್ತಾನೆ. ಇಲ್ಲಿ ಅಂಗವೇ 


ಶ್ರೀ ಬಸನೇಶ್ವರರೂ ಸರ್ಟ್‌ಸ್ಥಲಗಳೂ ೫೦8 


ಜೀವನು, ಲಿಂಗವೇ ಬ್ರಹ್ಮನು. ಅಂಗದ ಹೃದಯವೇ ಲಿಂಗ, ಲಿಂಗದ ಹೃದಯವೇ 
ಅಂಗವಾಗಿರುತ್ತದೆ. ಈ ಲಿಂಗಾಂಗಗಳ ಸಂಯೋಗವು ಯಾವಾಗಲೂ ಇರುವುದರಿಂದ 
ಇದರ ಸಂಬಂಧದಿಂದ ಸರಾಭಕ್ತಿಯು ಪ್ರಾಪ್ತವಾಗುತ್ತದೆ. ಪರಾಭಕ್ತಿಯು ಸತ್ಯ 


ಸ್ವರೂಪವಾಗಿರುವುದರಿಂದ ಇದಕ್ಕೆ ಸದ್ಭಕ್ತಿ ಕ್ರಿಯೆಂದು ಹೇಳುತ್ತಾರೆ. ಈ ಭಕ್ತಿಯ 


ಸಬಂಧಡಾದಲ್ಲೇ ಜೀವಾತ್ಮನಿಗೆ jer: ಪ್ರಾಪ್ತಿಯಾಗುತ್ತದೆ. ಆಜಾರಾದಿ 
ಷಡ್‌ ಲಿಂಗಗಳು ಸಾಧ್ಯವಾಗಯೂ ಭ ಕ್ರಸ್ಥಲ ತಾ ಆರು ಸ ಸ್ಪಲಗಳು ಸಾಧಕ 


ವಾಗಿಯೂ, ಈ ಆರು ಲಿಂಗಗಳಲ್ಲಿ ಸಾ ಸಾಕ್ಸಾತ್‌ ಶಿವನು ಸ ಸಾಧ್ಯನಾಗಿದ್ದಾನೆ. ಭಕ್ತಸ್ನ 
ವಣ್ಬರೆ ಆರು ಸ ಸ್ಸ ಲಗಳಲ್ಲಿ ಜೀವನು ಸಾಧಕನಾಗಿದ್ದಾ ನೆ. ಆಜಾರಾದಿ ಆರು ಲಿಂಗಗಳು 
ಪ್ರವೃ ತ್ರಿ ಮಾರ್ಗವನ್ನು ಬೋಧಿಸುತ್ತವೆ. ಭಕ್ತಾ ಗೆ ಆರು ಸ್ಥಲಗಳು ನಿವೃತ್ತಿ ಮಾರ್ಗ 
ವನ್ನು ಬೋಧಿಸುತ್ತವೆ. | 
ಷಟ್‌ಸ್ಟಲಗಳ ವಿವರಣೆಯನ್ನು ಮುಂದೆ ಮಾಡುವುದರಿಂದ ಅವುಗಳ ಇಂಗಿತ 
ವನ್ನು ತಿಳಿಯಲಿಕ್ಕೆ ಇಲ್ಲಿಯವರೆಗೆ ಬರೆದ ತತ್ವ ಕೋಷ್ಟಕವು ಅವುಗಳನ್ನು ತಿಳಿದು 
ಕೊಳ ಲಿಕೈ ಬಹಳ ಅನುಕೂಲ ಆಗುತ್ತದೆ. ಓದಲಿಕ್ಕೆ ಕೊಂಚ ಕ್ಲಿಷ್ಟ ನಿಷಯವಾದರೂ 
ASA ಇವೆಲ್ಲಾ ಷಟ್‌ಸ್ಟ ಲಗಳ ಜ್ಞಾನಾರ್ಜನೆಗೆ” ಸಂ ಸಹಾಯಕ 
ವಾಗಿರುತ್ತವಾದುದರಿಂದ ದೀರ್ಪವಾಗ ವಿವರಿಸಿ ದ್ದೇನೆ. ಇನ್ನೂ ಎಸ್ಟೋ ವಿಷಯ 
ಗಳನ್ನು ಬಿಟ್ಟಿದ್ದೇನೆ. ಸಂದರ್ಭಾನುಸಾರವಾಗಿ ಅವುಗಳನ್ನೂ ನಿವರಿಸುತ್ತೇನೆ. 
ಮೇಲೆ ಶಿವನೇ ಪರಬ್ರಹ್ಮ, ವೀರಶೈವರ ಅಧಿಷ್ಕಾನ ದೇವನು ಎಂಬುವುದನ್ನು 
ನಿವರಿಸಿದ್ದೇನೆ. ಅನೇಕ ಜನ ಆಚಾರ್ಯರೂ, ಬಸವಾದಿ ಪ್ರಮಥರೂ ಈ ಬಗ್ಗೆ 
ಅತ್ಯುತ್ಥಷ್ಟವಾದ ಕಾರ್ಯವನ್ನು ಮಾಡಿ ಲೋಕದಲ್ಲಿ ಕೃತಿಯಲ್ಲಿ ತಂದರು. ಅನೇಕ 
ಜನ ಶಿವಶರಣೆಯರೂ ಕೂಡ ಶಿವನೇ ಸರ್ವೋತ್ತಮನೆಂಬುವುದನ್ನು ಸಾರಿ ಕೃತಿಯ 
ವೀರಾಗ್ರಣಿಗಳಾಗಿದ್ದಾರೆ. ಇಂತಹ ಸ್ರ್ರೀರತ್ಟ ರು ಅನೇಕರಿದ್ದಾಗ್ಯೂ ಒಬ್ಬ ಶರಣೆಯ 
ಕೃತಿಯನ್ನು ಇಲ್ಲಿ “ನಾಚಕರಿಗಾಗಿ 'ತೋರಸಾತ್ರೀನೆ, ಅದು ವಿಷಯಾಂತರವಲ್ಲ. 
ಪ್ರತಿಯೊಂದು ಧರ್ಮದಲ್ಲಿ ಅವರವರೆ ಇಷ್ಟ ದೇವತೆಯು ಅವರವರಿಗೆ ಸರಬ್ರಹ್ಮಸ ಸ್ವರೂಪ 
ವೆಂಬುವುನನ್ನು ಯಾರೂ ಅಲ್ಪಗಳೆಯಲಾ 1ರ ಅಂತೆಯೇ ವೀರಶೈವ "ತತ್ತು ಶಿವ 
ಪರಬ್ರ ಹೃಸ್ವರೂಪವೆಂದೂ, ಅದು ಲಿಂಗರೂಪವೆಂದೂ ಸಿದ್ಧಾಂತಪಡಿಸುತ್ತದೆ.. 


ಸತ್ಯಕ್ಕನ ಆಚರಣೆ 


ಹರನು ಚರರೂಪಿಂದೆ ಹರಿಯೆಂಬ ನುಡಿ ಪೇಳಿ । 
ಕರದ ಹುಟ್ಟಿಂದ ತಿಪಿದೀಶನೊಲಿಸೀದ ಗುರುವೆ ಸತ್ಯಕ್ಕ ಶರಣಾಗು । 


ಶಿವನು ಜಂಗಮ ರೂಪಿನಿಂದ ಬಂದು ಹರಿಯೆಂಬುವ ಶಬ್ದವನ್ನು ನುಡಿಯಲು ಕೈಯಲ್ಲಿ 
ರುವ ಹುಟ್ಟಿ ನಿಂದ ತಿವಿದು ಈಶ್ವರನನ್ನು ಒಲಿಸಿಕೊಂಡ ಗುರುನೇ ಸತ್ಯಕ್ಕ ಶರಣಾಗು 
(ರಕ್ಷ $4) 

ಮೈಸೂರು ದೇಶದ ಶಿವಮೊಗ್ಗಾ ಡಿಸ್ಟ್ರಿಕ್ಟ್‌ ಶಿಕಾರಿಪುರ ತಾಲ್ಲೂಕಿನಲ್ಲಿ ಹಿರಿಯ 
ಜಂಬೂರೆಂಬುವದೊಂದು ಗ್ರಾಮನಿಜಿ. ಈ ಗ್ರಾಮದಲ್ಲಿ ಸತ್ಯಕ್ಕ ಎಂಬುವ ಶಿವಶರಣೆ 
ಇದ್ದಳು. ಈಕೆಯು ಶಿವನಲ್ಲಿ ಅತ್ಯಂತ ನಿಷ್ಕೆಯುಳ್ಳವಳಾಗಿದ್ದಳು. ಆಕೆಯ ಮಟ್ಟಿಗೆ 


೫೦೨ ಬಸವತತ್ತ ರತ್ನಾಕರ 


ಅದು ಸರಾಕಾಷ್ಠ ತೆಯನ್ನು ಮುಟ್ಟ ತೆಂದು ಹೇಳಬಹುದು. ಹರಿ ಮೊದಲಾದ ಅರ್ಥಾತ್‌ 
ಶಿವೇತರ ದೇವತೆಗಳ ಹೆಸ w ತನ್ನ ಕಿವಿಗೆ ಬೀಳಬಾರಡೆಂಬುವ ಪ್ರತಿಜ್ಞೆ ಬದ್ಧ ಳಾಗಿದ್ದಳು. 
ಒಂದು ದಿವಸ ಒಬ್ಬ ಸಕು ಈಕೆಯ ಭಕ್ತಿಯನ್ನು ಸರೀಕ್ಷಿ ಸಬೇಕೆಂದು 
ಕಂತೆಯ ಭಿಕ್ಸಕ್ಕೆ ಹೋಗಿರಲು ತಾನು ಆಗಲೇ ಸಿದ್ಧಪಡಿಸಿದ್ದ ಅಂಬಲಿಯನ್ನು ಹುಟ್ಟಿ 
ನಲ್ಲಿ ತೆಗೆದುಕೊಂಡು ಬಂದು ನೀಡಲಾರಂಭಿಸಿದಳು. ಪಾತ್ರೆಯಿಂದ Aor ಕೆಳಗೆ 
ಬಿದ್ದು ಹರಿಯಿತು. ಆಗ ಹರಿಯಿತು ಹರಿಯಿತು ಎಂದು ಆ ಜಂಗಮನು ಹೇಳಲು 
ಹರಿಯೆಂಬುವ ಶಬ್ದವು ಕಿವಿಗೆ ಬಿದ್ದಿತೆಂದು ಕೋಪವುಳ್ಳವಳಾಗಿ ತಾನು. ತಂದಿದ್ದ 
ಹುಟ್ಟಿ ನಿಂದಲೇ ಆ ಜಂಗಮನನ್ನು ತಿವಿದಳು. ಈಕೆಯ ಶಿವಭಕ್ತಿಂ ಯನ್ನು ಕಂಡು 
ಜಂಗಮಸ್ವರೂಪಿಯಾದ ಶಿವನು ಮೆಚ್ಚಿ ದನು. ಮೇಲೆ ಬರೆದ ಹಿರಿಯ ಜಂಬೂರಲ್ಲಿ 
ಸತ್ಯಕೃನ ಪ್ರತಿಮೆಯು ಹುಟ್ಟುಸಹಿತವಾಗಿರುತ್ತದೆ. ಈ ದೇವಾಲಯಕ್ಕೆ ಸತ್ಯಕ್ಸುನ 
ಗುಡಿಯೆಂದು ಕರೆಯುತ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸತಕ್ಕ ನಿಷಯವೆಂದರೆ 
ಆಕೆಯ ಶಿವಭಕ್ತಿಯ ನಿಷ್ಠೆಯು ವ್ಯಕ್ತವಾಗಿ ತೋರುತ್ತದೆ. ಇದರಲ್ಲಿ ಅನ್ಯರ ನಿಂದೆ 
ಯಾಗಲೀ ಅಥವಾ ಬೇರೆ ವಿಷಯವಾಗಲೀ ಏನೂ ಇರುವುದಿಲ್ಲ. ಸಹಿತ: ಷಡಕ್ಷರ 
ಸ್ವಾಮಿಗಳು ಹೇಳಿದಂತೆ ಅವರವರ ಭಾವಕ್ಕೆ ಅವರವರ ಪೂಜೆಗಂ ದೇವ ನೀನೊಬ್ಬ 4 
ಶ್ರೀ ಬಸವಣ್ಣನವರಾದರೂ ದೇವನೊಬ್ಬ ನಾಮ ಹಲವು ಎಂದು ಹೇಳಿರುತ್ತಾರೆ. 
ಹೀಗೆಯೇ ಅನೇಕ ಜನ ಶಿವಶರಣೆಯರು ಶಿವನಲ್ಲಿ ನಿಷ್ಠೆ ಯನ್ನು ತೋರಿಸಿರುತ್ತಾರೆ. 
ಈ ಆರು ಸ್ಹಲಗಳಲ್ಲಿ ಲಿಂಗಸ್ಪಲ, ಅ ಅಂಗಸ್ಥಲವೆಂಬ ಎರಡು ಭೇದಗಳಾಗುತ್ತವೆ. 
ಈ ಆರು ಸಲಗಳೇ ಕ್ರಿ ಯಾಭೇದದಿಂದ ೩೪ ಭಾಗಗಳಾಗುತ್ತ ವೆ. ಅವುಗಳೇ ೪೪ ಅಂಗ 
ಸ್ಹಲ, ೫೭ ಲಿಂಗಸ ಸ ಲಗಳಾಗಿ ೧೦೧ ಸ್ಥಲಗಳಾಗುತ್ತವೆ. ಈ ನೂರೊಂದು ಸಲಗಳೇ 
ನೀರಶ್ವೈವ ಸಿದಾ ಂತವಾಗುತ್ತ ಹ ಇವುಗಳೇ ೨೧೬ ಭಾಗಗಳಾಗಿ ಸಕೇಲಗಳೆನ್ನಿಸಿ 
ಕೊಳ್ಳು ತ್ತಲಿನೆ. 
ಸ್ಥಲವು ಸಿತಿ ಲಯಾದಿಗಳಿಗೆ ಆಧಾರವಾಗಿರುತ್ತದೆ. ಲಿಂಗವು ಪರಬ್ರಹ್ಮ 
ವಾಚಕವಾದುದೆಂಬುವುದನ್ನು ಈ ಮೊದಲೇ ವಿವರಿಸಲಾಗಿದೆ. ಕಾಮಿಕಾದಿ ಆಗಮ 
ಗಳಲ್ಲಿ ಈ ಷಟ್‌ಸ್ಥ ಲದ ವಿವರಣೆಯು ಚೆನ್ನಾಗಿ ವಿವರಿಸಲ್ಪಟ್ಟಿರುತ್ತದೆ. ಈ ಸ್ಥಲ 
ಗಳಿಂದಲೇ ನೀರತೈೆವನಿಗೆ ಮೋಕ್ಷ ಹಾಯು: ದಿನ್ಯಾಗಮದ ಉತ್ತರ ಭಾಗದಲ್ಲಿ 
ಧುಂಡಿ, ನಂದಿ, ಮಹಾಕಾಲ ಜಾನ ಪ್ರಮಥವರ್ಯರು ಜ್ಞಾ ನಾನೇಕ್ಷಿಗಳಾಗಿ 
ಅನೇಕ ಸಂವತ್ಸರಗಳವರೆಗೆ ತಪಸ್ಸನ್ನಾಚರಿಸಿದರು. ಅವರಿಗೆ ಶ್ರೀ ಶಂಕರನು ಷಟ್‌ 
ಸ್ಥಲಗಳ ಉಪದೇಶವನ್ನು ಮಾಡಿದನೆಂತಲೂ. 
ವಾತುಲೋತ್ತರದಲ್ಲಿ- 
ಕೈಲಾಸ ದ್ವಾರದಿಂದ ಹೊರಟಿಂಥ ಸರಯೂನಾಮಕ ನದಿಯ ತೀರದಲ್ಲಿ 
ಶ್ರೀ ನಂದಿಕೇಶ್ವರನು ನಿಭೂತಿಯಿಂದಲಂಕರಿಸಲ್ಪಟ್ಟಿ ಶರೀರವುಳ್ಳವನೂ, ತ್ರಿಪ್ಪುಂಡಾಂಕಿತ 
ಮಸ್ತಕವುಳ್ಳ ವನೂ, ರುದ್ರಾ ಕ್ಷಮಾಲಾಭರಣನಾಗಿಯೂ, ಸಂಚಾಕ್ಟರ ಜಪಾನ್ವಿತ 
ನಾಗಿಯೂ, ಪಂಚಾಗ್ನಿ ಮಧ್ಯದಲ್ಲಿ ಕುಳಿತುಕೊಂಡು ತಪಸ್ಸನ್ನಾರಿ ಸತಕೃವನೂ 
ಆಗಿದ್ದನು. ಇಂತಹ ನಂದಿಕೇಶ್ವರನಿಗೆ ಶ್ರೀ ಶಂಕರನು ಕಾಮಿಕಾದಿ ಆಗಮಗಳ 
ಅಭ್ಯಾಸಮಾಡುವುದರಿಂದ ಈ ಸಟ್‌ಸ್ಥಲದ ಜ್ಞಾನವಾಗಿ ಸಾರೂಪ್ಯ ಸಾಯುಜಾ 


ಶ್ರೀ ಬಸನೇಶ್ವರರೂ ಷಟ್‌ಸ್ಥಲಗಳೂ ೫೦೩ 


ನಿಮೋಕ್ಸಗಳು ಸ್ವಾಧೀನವಾಗುತ್ತವೆ. ವೀರ ಮಹೇಶ್ವರಾಚಾರದಿಂದ ಪವಿತ್ರವಾಗಿ 
ಮಾಡಲ್ಪಟ್ಟ ಮನಸ್ಸುಳ್ಳವರೂ, ಕಲಿಯ ಪಾಪವೆಂಬುವ ಕಾಡ್ಗಿ ಚ್ಚಿಗೆ ಸಮಾನವಾದ 
ತೇಜಸ್ಸುಳ್ಳನರೂ, ಶಿವಾನಂದವೆಂಬ ಅಮೃತದ ಸ್ವಾದವನ್ನು ಸವಿದು ತೃಪ್ತರಾದ 
ಮಹಾತ್ಮರುಗಳು ಕಾಲ ನಿಯಮನಿಲ್ಲದೆ ಸದಾ ಧ್ಯಾನತತ್ಸರರಾಗಿರತಕ್ಕದ್ದು. ಜ್ಞಾನಿ 
೦ ಕಾ 
ಗಳು ಸರಮಾತ್ಮನ ಹೃದಯವೇ ಸಜ್ಜಿಕೆಯೆಂದು ನಿರ್ಣಯಿಸುತ್ತಾರೆ... ಆ ಸಜ್ಜಿಕೆ 
ಯಲ್ಲಿರತಕ್ಕ ಗುರುಗಳಿಂದ ಕೊಡಲ್ಪಟ್ಟ ಲಿಂಗಕಮಲವನ್ನು ಸದಾ ಹೃದಯದಲ್ಲಿ 
ಧಾರಣ ಮಾಡುವುದರಿಂದಲೇ ಸದಾ ಧ್ಯಾನವೆಂದು ಹೇಳಲಾಗಿದೆ. 
ಹಾಗಾದರೆ ಧ್ಯಾನವೆಲ್ಲಿ? ಪೂಜೆಯು ಏಕೆ? ಸ್ತುತಿಯು ಏಕೆ? ಅಂದರೆ ಲೋಕದ 
ತುಷ್ಟ್ಯರ್ಥವಾಗಿ ಸೃಷ್ಟಿಯ ನಿಯಮಕೃನುಸರಿಸಿ ಮಾಡಬೇಕೆಂದು ಆಗಮವಿಶಾರದರು 
ಹೇಳುತ್ತಲಿದ್ದಾರೆ. ಆಗಮ ಪುರಾಣಾದಿಗಳಲ್ಲಿ ಅದರ ಲಕ್ಷಣವು ಹೇಳಲ್ಪಟ್ಟಿರುತ್ತದೆ. 
ಯೋ ಹಸ್ತಪೀಕೇ ನಿಜಲಿಂಗಮಿಷ್ಟಂ ನಿನ್ಕಸ್ಯ ತಲ್ಲೀನ ನುನಪ್ರಚಾರಃ । 
ಬಾಹ್ಯಕ್ರಿಯಾಸಂಕುಲ ನಿಸ್ಪೃಹಾತ್ಮಾ ಸಂಪೂಜಯೇದಂಗ ಸ ವೀರಶೈವಃ | 
ಯಾವನು ತನ್ನ ಹಸ್ತಪೀಠದಲ್ಲಿ ಇಷ್ಟಲಿಂಗವನ್ನಿಟ್ಟುಕೊಂಡು ಅದರಲ್ಲಿಯೇ ತಲ್ಲೀನನಾಗಿ 
ಬಾಹ್ಯ ಕ್ರಿಯಾದಿಗಳಲ್ಲಿ ನಿಸ್ಸೃಹನಾಗಿ ಪೂಜಿಸುನನೋ ಅವನೇ ನೀರಶೈ ವನು. 
ಮತ್ತು 
ಪಾಣಿಸೀಠೇ ಮಹಾಲಿಂಗಂ ಪೂಜಿತಂ ಶಾಸ್ತ್ರ ನರ್ತ್ಮನಾ | 


ಸಜ್ಜಿ ಕಾರೋಪಣಂ ಕೃತ್ವಾ ತದ್ಧ್ಯ್ಯಾನ ಪರಮೋ ಭಮೇತ್‌ ॥ 


ಮಹಾ ಲಿಂಗವನ್ನು ಸಾಣಿಪೀಠದಲ್ಲಿ ಶಾಸ್ತ್ರದಲ್ಲಿ ಹೇಳಿದ ವಿಧಿಯಂತೆ ಪೂಜಿಸಿ ಸಜ್ಜಿಕೆ 
ಯಲ್ಲಿಟ್ಟು ಅದರ ಧ್ಯಾನದಲ್ಲಿಯೇ ಆಸಕ್ತನಾಗಿರಬೇಕು. | 

ನಿಷ್ವಲವೂ, ನಿಷ್ಠ್ರ್ರಿಯೆಯೂ, ಶಾಂತವೂ, ನಿರವದ್ಯವೂ ಆದ ಮಹಾಲಿಂಗ 
ವನ್ನು ಬಿಟ್ಟು ಜಗತ್ತಿನಲ್ಲಿ ಯಾನದೂ ಇರುವುದಿಲ್ಲವೆಂದು ಲಿಂಗಭಕ್ತನಾದವನು ತಿಳಿಯ 
ತಕ್ಕದ್ದು. 

ಈ ಮಹಾಲಿಂಗವು 

ಕ ಖತಂ ಸತ್ಯಂ ಸರಬ್ರಹ್ಮ ಸಚ್ಚಿದಾನಂದ ಲಕ್ಬ್ಮಣಂ'' 

ಆಗಿರುವುದರಿಂದ ಇದರ ಹೊರತು ನೀರಶೈ ವನಿಗೆ ಬೇರೆ ಬ್ರಹ್ಮನಿರುವುದಿಲ್ಲ. ಆದ್ದರಿಂದ 
ಆಸ್ತಿಕರಾದ ಮಹನೀಯರು ಸದಾಕಾಲದಲ್ಲಿ ಈ ಮಹಾಲಿಂಗದ ಚಿಂತನೆಯನ್ನೇ 
ಮಾಡಬೇಕಲ್ಲದೆ ಮಮಕಾರ, ಅಹಂಕಾರಗಳನ್ನು ದೂರಮಾಡಬೇಕು. 


ಇಂತಹ 

ಘನಲಿಂಗಂ ಮಹಾಭಾಸಂ ಸಚ್ಚಿದಾನಂದ ಲಕ್ಷಣಂ | 

ನಿಷ್ಕಳಂ ನಿಷ್ಠ ಯಂ ಶಾಂತಂ ಸ್ವತಂತ್ರಂ ಸ್ವಪ್ರಕಾಶಿತತ್‌ ॥ 

ಸರ್ವೇಷಾಂ ಸ್ಮಾನಭೂತತ್ವಾಲ್ಲಯಭೂಮಿತ್ವ್ಯ ತಸ್ತಥಾ । 

ತತ್ತ್ವಾನಾಂ ಮಹದಾದೀನಾಂ ಸ್ಮಲಮಿತ್ಯಭಿಧೀಯತೇ i 
ಸ್ವರೂಸನಾದನನೂ, ಸಕಲಕ್ಕೂ ಆಶ್ರಯದಾತನೂ ಆಗಿರುವ ಶಿವನಲ್ಲಿ 


೦ಚವು ಲೀನವಾಗುತ್ತದೆಯೋ ಅದಕ್ಕೆ ಸ್ಥಲನೆಂದು ಹೆಸರು. ತನ್ನ 


ತ್ಯಾ 


ಸಚ್ಚಿದಾನಂದ 
ಅಂತ ದಲ್ಲಿ ಪ್ರ 


೫ 


೫೦೪ ಬಸವತತ್ವ ರತ್ನಾಕರ 


ಶಕ್ತಿಯ ಕ್ಲೋಚಭ ಮಾತ್ರದಿಂದ ಅದು ಎರಡು ಪ್ರಕಾರವಾಗಿ ಆಗುತ್ತದೆಂದು ಹಿಂದೆಯೇ 
ನಿವರಿಸಿರುತ್ತೇವೆ. 

ಇಂತಹ ಷಬಸ್ಸಲಗಳ ಬಗ್ಗೆ ಶರಣರು ಸಾವಿರಾರು ವಚನಗಳನ್ನು ಹೇಳಿದ್ದಾರೆ. 
[೫16 ಸ ಬ ಬ್ಬರು ಸ Lg ಸ್ಥಲಗಳಲ್ಲಿ ಪ್ರ ಸೃವೀಣರಾಗಿರುತ್ತಾರೆ. 

ಸದಾರ್ಥವ ಗುರು, ಲಿಂಗ, ಜಂಗಮಕ್ಕೆ ನಿರ್ವಂಚಕತ್ವದಿಂದ ಸಮರ್ಪಿಸುವ 

ಭಕ್ಷಸ ಸ ವನೇ ಬಸವೇಶ್ವ ರನು.» ಪಂಚ MANETS 4. ಬಿಟ್ಟು ಪಂಚಾ 
ಚಾರ ನೋಡಲು ಮಾಡಿಕೊಡು ಏಕಲಿಂಗ ಹ ಯಿಂದಾಚರಿಸುವ ಮಹೇಶ್ವ ರಸ್ಥ ಲ 
ವುಳ್ಳನರೇ ಜಗದೇವಮಲ್ಲಿ ಬೊಮ್ಮಣ್ಣಗಳು, ಸದಾರ್ಥವ ತ್ರಿವಿಧ ರಿಂಗಕ್ಕಪಿ? 
ತ್ರಿ ತ್‌ ಪ್ರಸಾದವ ಸಿ ಬಕರಿಸುವ ಪ್ರ ಸಾದಿಸ Re: ಚನ್ನ Rs ನು. ಅಂಗ 
ಪ್ರಾ ಇಂಗಳಲ್ಲಿ ಇಷ್ಟ ಬ ಣಲಿಂಗವ ಸ ಮಾಜಕೊು ಜ್ಞಾನಕ್ರಿ ಯಾಯುಕ್ತ ವಾಗಿ 
ತೆ ಪ್ರಾ ಸ ಸ್ಥಲವುಳ್ಳ ವನೇ ಸಿದ್ಧರಾಮಯ್ಯ , ನಿಜಗುಣದೇವರು, ಘಟ್ಟ 
ವಾಳಯ್ಯಗಳು... ಶರಣಸತಿ, ಲಿಂಗಪತಿತ್ವ ನಿಡಿದಾಚರಿಸುವ ಶರಣಸ್ಥ ಲವುಳ್ಳ ವರೇ 
ಪ್ರಭುದೇವರು, ಅಕೃಗಳು, ಗಜೇಶ, ಮಸಣಯ್ಯಗಳು, ಉರಿಲಿಂಗಯ್ಯಗಳು. ಉರಿ 
ಕರ್ಪೂರ ಸಂಯೋಗದ ಹಾಗೆ ಮಹಾಲಿಂಗದಲ್ಲಿ ಕೂಡುವ ಐಕ್ಯಸ್ಥ ಸ್ಹಲವುಳ್ಳ ವರೇ 
ಅಜಗಣ _್ಲಯ್ಯಗಳು, ಪ್ರೆ ಕುರುಹಿಟ್ಟು ಹೇಳುವ ಷಟ್‌ಸ ಸ ಲಬಹ್ಮಿಗಳ wai 
ತಿಳಿದು ಷಟ್‌ ಸೃಲದಾಡಸ 4 ವರ 423 ಚಾರಕ್ಕೊಳಗು ಮಾಡಿಕೊಂಡು ಷಟ್‌ಸ್ಥ 
ದಾಚರಣೆ ಇಲ್ಲದವರ ತನ್ನಾ ಚರಣೆಯಿಂದ ಬೇರ್ಪಡಿಸುತ್ತಿಹನು. 


ಷಟ್‌ಸ್ಥಲದವರು ಹೇಗೆ ಇರಬೇಕೆಂಬುವ ಬಗ್ಗೆ ಒಬ್ಬ ಶರಣರು 


«ಭಕ್ತನಾದಡೆ ತನುಮನಧನದಾಸೆಯಳಿದಿರಬೇಕು. ಮಹೇಶ್ವರ 
ನಾದಡೆ ಪರಧನ ಪರಚಿಂತೆ ಸರಾಂಗನೆಯರ ಎಡೆಯಳಿದುಳಿದಿರಬೇಕು. 
ಪ್ರಸಾದಿಯಾದಡೆ ಸುಖರುಚಿಯವಗ್ರಹವಂ ಮರೆದು ಪ್ರಸಾದ ಘಟವಳಿ 
ಯದುಳಿದಿರಬೇಕು. ಪ್ರಾಣಲಿಂಗಿಯಾದಡೆ ಘಟದಾತೆಯ ತೊರೆದು, 
ಪ್ರಾಣಲಿಂಗದೊಳಗೆ ಬೆರಸಿ ಬೇರಿಲ್ಲದಿರಬೇಕು. ಶರಣನಾದರೆ ಸತಿರತಿಯ 
ಸಂಗವಳಿದು ಲಿಂಗಕ್ಕೆ ತಾ ಸತಿಯಾಗಿರಬೇಕು. ಲಿಂಗೈಕ್ಯನಾದಡೆ 
ಆಸ್ಕಾಯದೆಡೆಯಡಗಿ ಸುಖದುಃಖಮಂ ತಾಳದೆ ನಿರ್ಭ್ರಾಂತನಾಗಿರಬೇಕು. 
ಮಾತಿನ ಮಾಲೆಯಲ್ಲಿ ಸಿಲುಕುವುದೇ ಶಿವಾಚಾರ? ಇಂತೀ ಸಟ್‌ಸ್ಥಲ 
ವಾರಿನಿಯೂ ಅಳವಡದು ಸೊಡ ಶ್ರ ಳದೇವನು ಷಟ್‌ಸ್ಥ ಲದ ಭಕ್ತಿ ಯನು 
ಬಸ ವಣ್ಣಂಗೆ ಮೂರ್ತಿಯಮಾಡಿದನು.'' 


ಮತ್ತೊಬ )ಿ ಶರಣರು 


«§ ಭಕ್ತ ಗೆ ನಿಶ್ವಾಸ, ಮಹೇಶ್ವ ರಂಗೆ ನೈಷ ಸ್ಕೈ ಪ್ರಸಾದಿಗೆ ಅವಧಾನ, 
ಪ್ರಾಣಲಿಂಗಿಗೆ ಯೋಗ, ಕಠಣಂಗೆ ನವಿನ್‌ನೇ ಬಿಡುಗಡೆ, ಐಕ್ಯಂಗೆ 
ಕುರುಹುಗೊಂಬುವುದಕ್ಕೆ ಮುನ್ನವೇ ನಿರಾಳ ಇಂತೀ ಸಟ್‌ಸ್ಥಲ ಭೇದ 
ಎನ್ನ ಯ್ಯ ಪ್ರಿಯ ನಿಷ್ಪಳಂಕ ಮಲ್ಲಿಕಾರ್ಜುನಾ.” 
ಒಬ್ಬೊ ಬ್ಬ ತ ಒಂದೊಂದು ಸ ಸ ಲವನ್ನು ಆಶ್ರಯಿಸಿ ಅದರಲ್ಲಿ ಸಂಪೂರ್ಣ ಅನುಭನಿ ' 
Kon. ಜನಗಳಿಗೆ ಬೋಧಿಸಿ ಸಟ್‌ಸ ಸಲ ಧ್ವ ಎಲ್ಲೆ ಡೆಯಲ್ಲಿಯೂ ಬೆಳಗುವಂತೆ 


ರ 


ಶ್ರೀ ಬಸನೇಶ್ವರರೂ ಸಟ್‌ಸ್ಥಲಗಳೂ ೫೦೫ 


ಮಾಡಿದರು. ಶ್ರೀ ಬಸವಣ್ಣನವರ ಒಂದು ಸಾವಿರ ವಚನಗಳು ಷಟ್‌ಸ್ಥಲಗಳಿಗಾಗಿ 
ವಿತಾಸಲಾಗಿರುತ್ತವೆ. ಆ ವಚನಗಳಲ್ಲಿ ಮುಕ್ಕಾಲುಪಾಲು ವಚನಗಳು ಈ ಗ್ರಂಥದ 
ಬೇರೆ ಬೇರೆ ಪ್ರಕರಣಗಳಲ್ಲಿ ಹಲವಾರು ಸಾರೆ ಬರುತ್ತವೆ. ಸಟ್‌ಸ್ಪಲಗಳೇ ವೀರಶೈವ ' 
ಸಿದ್ಧಾಂತವಾದುದರಿಂದ ಅದರ ವರ್ಣನೆ ಇದಕ್ಕಿಂತಲೂ ಹೆಚ್ಚಿಗೆ ಅನವಶ್ಯಕವಾದುದು. 
ಶ್ರೀ ಬಸವಣ್ಣ ನವರು ತಮ್ಮ ಸಾವಿರಾರು ಜನ ಅನುಯಾಯಿಗಳ ಬೆಂಬಲದಿಂದ ಪ್ರಚಂಡ 
ತರವಾಗಿ ಪ್ರಚಾರಮಾಡಿರುತ್ತಾರೆ. 

ಶ್ರೀ ಬಸವಣ್ಣನವರ ಐಕ್ಯಸ್ಥಲದ ಒಂದು ವಚನವನ್ನು ಇಲ್ಲಿ ಕೊಟ್ಟು ಈ ಪ್ರಕರಣ 
ವನ್ನು ಮುಗಿಸುತ್ತೇನೆ. 

“ಡಿಕೆ ದಿಕ್ಫು ಧರೆ ಗಗನವೆಂಬುದ ನಾನರಿಯೆನಯ್ಯಾ. ಲಿಂಗಮಧ್ಯೇ 
ಜಗತ್ಸರ್ವಂ ಎಂಬುದ ನಾನರಿಯೆನಯ್ಯಾ, ಲಿಂಗ ಸೋಂಕಿನ ಸುಖ 
ಡೊಳೆಗೆ ಶಿವಶಿವಾ ಎನುತಿರ್ದೆನಯ್ಯಾ. ಅಂಬುಧಿಯೊಳಗೆ ಬಿದ್ದ ವಾರಿಕಲ್ಲಿ 
ನಂತೆ ಭಿನ್ನಭಾವವಿಲ್ಲದೆ ಶಿವಶಿವಾ ಎನುತಿರ್ದೆನು ಕಾಣಾ ಕೂಡಲಸಂಗಮ 
ದೇವಾ.” 

ಅವರ ಮೇಲಿನ ವಚನವು ಎಂತಹ ಶಿವಾದ್ವೈತವನ್ನು ಬೋಧಿಸುತ್ತದೆಂಬುವುದು 
ತಿಳಿಯುವುದು. ಆದ್ದರಿಂದಲೇ ಸಟ್‌ಸ್ಪಲದ ಬ್ರ ಹ್ಮರೂಪು ಬಸವಣ್ಣ ನೆಂದು' ಒಬ್ಬ 
ಶರಣರು ವರ್ಣಿಸಿರುತ್ತಾರೆ. 


ಇಪ್ಪತ್ತಮೂರನೆಯ ಪ್ರಕರಣ 
ಶ್ರೀ ಬಸವೇಶ್ವರರೂ-- ಲಿಂಗಧಾರಣ ದೀಕ್ಸೈೆಯೂ 
ಬಸವಣ್ಣನವರಿಗೆ ಎಂಟು ವರ್ಷಗಳಾದ ಕೂಡಲೇ ತಂದೆಯವರಾದ ಮಾದಿ 


ರಾಜರು ಅವರಿಗೆ ಉಪನಯನವನ್ನು ಮಾಡಿಸಬೇಕೆಂದು ಅನೇಕ ಜನ ಸಂಡಿತರನ್ನು 


ಕೂಡ ಕರೆಯಿಸಿ ಹೇಳಿದರು. ತಂದೆಯ ಮಾತನ್ನು ಕೇಳಿ ಬಾಲಕನಾದ ಬಸವನು 
ತಂದೆಯವರೇ ನನಗೆ ನನ್ನ ಸಾಕ್ಸಾತ್‌ ಗುರುವಾದ ಸಂಗಮೇಶ್ವ ರನು ಲಿಂಗಧಾರಣ 
ದೀಕ್ಸೆ ಯನ್ನು ಮಾಡಿದ್ದಾನೆ. sas ನಯನನನ್ನು ಮಾಡಿಸಿಕೊಳ್ಳ ಲು ನಾನು 
ಒಪ್ಪು ವುದಿಲ್ಲ. ನಾನು ಶಿವಸ್ತರೂಪನಿದ್ಜೇನೆ. Bevan ತಂಟೆ ಜೀವನು 
ನಾನಲ್ಲ. kg ಶಿವನಿಗೂ ಭೇದನಿರುವುದಿಲ್ಲ. ಶ್ರೇಷ್ಠ ರಾದ ಖುಷಿಗಳು ಶಿವನಿಗೆ 
ಮಹಾ ಬ್ರಹ್ಮನೆಂದು ಕರೆಯುತ್ತಾರೆ. ಬ್ರಹ ಒನಾದವನು ಬ ನಿ ಹ್ಮನನ್ನು ಹೊಂದುತ್ತಾನೆ. 
ದೇವತೆಗಳ ಮಧ್ಯ ದಲ್ಲಿ ಶಿವನು ಶ್ರೇಷ್ಠನಾಗಿದ್ದಾ ನೆ. ಆದ್ದರಿಂದ ಈಶ್ವ ರನನ್ನು ಆಶ್ರಯಿ 
ಸಿದ್ದೆ (ನೆ. ಇನ ಎರಡನೆಯ ಸೇವತೆಗಳನ್ನು “ಬಯಸುವುದಿಲ್ಲ. Bp) ರನ ಬ ಹತ್ತ ವು 
ಸ್ವತಃ ಸಿದ್ಧನಿರುವುದರಿಂದ ಕರ್ಮದಿಂದ ಉತ್ಪ ನ್ನವಾಗುವುದಿಲ್ಲ. 

ಕರ್ಮವು ಆತ್ಮನನ್ನು ಶುದ್ಧಿ ಮಾಡುವುಡೋ ಅಥವಾ ಶರೀರವನ್ನೋ? ಆತ್ಮನನ್ನು 
ಕುದ್ಧಿ ಮಾಡುವುದೆಂದರೆ ಆತ ಬನು ಸ್ವಭಾವದಿಂದ ಶುದ್ಧನಾಗಿರುತ್ತಾ ನೆ. ದೋಷಯುಕ್ತ 
ವಾದ ದೇಹದ ಶುದ್ಧಿ ಯಾದರೂ ಹೇಗೆ ಆಗುವುದು? ದೇಹದಲ್ಲಿ ಸಂಚಕೋಶಗಳಿರು 
ತ್ತವೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾ ನಮಯ, ಆನಂದ 
ಮಯ ಈ ಐದರಲ್ಲಿ ಯಾವ "ಕೋಶವನ್ನು ಕರ್ಮವು ಶುದಿ ಗೊಳಿಸುವುದು? ಈ ಸಂಚ 
ಕೋಶಗಳನ್ನು ಬಿಟ್ಟು ಶಾಶ ಶ್ರ ತನಾದಂಥ ಶ್ವ ರನ ಚಿಂತೆಯನ್ನು ಮಾಡಬೇಕಾಗಿರುತ್ತದೆ. 


ಬ್ರಹ್ಮಸ್ತರೂಪನಾಗಿ. ಸರ್ವರಿಗೂ ಕಾರ 15 ಶಂಕರನನ್ನು ಯಾರು. . ಧ್ಯಾನಿಸು - 


ವರೋ ಅವರು ಪಂಚಕೋಶವನ್ನು ವಿಸಾರಿದವರಾಗುವರು. ot ಶಿವಸ ಕರೂಪ ರೆಂದು 
ಹೇಳುವರು. 

ತಂದೆಯವರೇ, ತಮಗೊಂದು ಪುರಾಣಪ ಪ್ರಸಿದ್ಧವಾದ ಕಥೆಯನ್ನು ಹೇಳುತ್ತೇನೆ 
ಕೇಳಿರಿ. ಕಾಶೀಕ್ಷೇತ್ರದ ಉತ ತರಕ್ಕೆ ಬದಿರಿಕಾಶ ಶ್ರಮವುಂಟು. ಅಲ್ಲಿ ವರುಣನೆಂಬ 
ಶ್ರೇಷ್ಠ ತಸಸ್ತಿಯು ವಾಸವಾಗಿದ್ದನು. Rs ಭೃ ಗು ಎಂಬುವ ಮಗನಿದ್ದನು. 
ಈ ಭೃಗುವಾದರೋ ತಪಸ್ಸಿಗೆ ನಿಶ್ಸೇಷಸ್ತ್ರರೂಪನಾಗಿದ್ದರು. ಅನನು ಒಂದು ದಿನ 
ತನ್ನ ತಂದೆಯ ಹತ್ತಿರ ಹೋಗಿ ಪ್ರದಕ್ಸೆಣೆ ನಮಸ್ಕಾರಾದಿಗಳನ್ನು ಮಾಡಿ ಗಂಭೀರನಾಗಿ 
ತಂಡೆಯನ್ನು ಪ್ರಶ್ನೆಮಾಡಿದನು. ತಂದೆಯವರೇ, ಶ್ರೇಷ್ಠರಾದ ಮುನಿಗಳು ಯಾರ 
ಉಪಾಸನೆಯನ್ನು ಮಾಡಬೇಕು? ಅಂತಹ ಬ್ರಹ್ಮ ಯಾವುದು? ಅದನ್ನು ನನಗೆ 
ಹೇಳಿರಿ. ಸತ್ಯುಪ್ರೀನ್ಮ ನಾದ ವರುಣನು MeN ತಪಸ್ಸಿ 
ನಿಂದ ನಡೆದರೆ ಬ್ರಹ ಜ್ಞಾ ನವಾಗುವುದು. ಅದೇ ಪರಬ್ರಹ ನೆಂದು ಲೋಕಾದಿ ಕೋಕ 
ಗಳಲ್ಲಿ ಪ್ರಸಿದ್ಧಿಯಾಗಿರುತ್ತದೆ ಎಂದು ಹೇಳಿದನು. ಹಯ ಅಪ ಶೃಣೆಯಂತೆ ತಪಸ್ಸನ 


ಮಾಡಿ ಭೃಗು ಖುಷಿಯು ಆನಂದದಿಂದ ವಿಚಾರಮಾಡಿ ಧಿ ಹ. 


ಮೇಲೆ ಅವನಿಗೆ ತಿಳಿದುಬಂದದ್ದೇನೆಂದರೆ-- ಪರಬ್ರಹ್ಮ ಶಬ್ದದಿಂದ ಅನ್ನವೇ ಎಂದು 


ಗ್ಯ 


ಶ್ರೀ ಬಸನೇಶ್ವರರೂ ಲಿಂಗಧಾರಣ ದೀಕ್ಸೈಯೂ ೫೦೭ 


ತಿಳಿಯುತ್ತಲಿದೆ. ಅನ್ನದಿಂದಲೇ : ಎಲ್ಲಾ ಪ್ರಾಣಿಗಳು ಹುಟ್ಟುತ್ತವೆ. ಹುಟ್ಟಿದ 
ಪ್ರಾಣಿಗಳು. ಬದುಕುತ್ತವೆ. ಎಲ್ಲಾ ಪ್ರಾಣಿಗಳಿಗೂ ಅನ್ನವೇ ಆಧಾರವಾದುದು. 
ಆದ್ದರಿಂದ ಮುನಿಗಳು ಅನ್ನವೇ ಮುಖ್ಯವೆಂದು ಹೇಳಿದರು. ಏತಕ್ಕೆಂದರೆ “ ಅನ್ನ 
ಮಯಂ ಜಗತ್‌” 

ಹೀಗೆ ಅನ ಮಯ ಕೋಶವನ್ನು ಬ್ರಹ್ಮನೆಂದು ತಿಳಿದು ಭೃಗುವು ಇದರಲ್ಲಿ 
ಸಂತೋಷವನ್ನು ಹೊಂದದೆ ಪುನಃ ತಂದೆಯನ್ನು ಕೇಳಿದನು. ಆಗ'ಅವನು ತಪಸ್ಸಿನಿಂದ 
ಪ್ರಾಣವೇ ಬ್ರಹ್ಮನೆಂದು ತಿಳಿಎಂದು ಹೇಳಿದನು. ಅದರಂತೆ ಭೃಗುವು ತಪಸ್ಸನ್ನು" 
ಮಾಡಿದನು. ಪ್ರಾಣವೇ ಬ್ರಹ್ಮನೆಂದು ತಿಳಿದನು. ಪೂರ್ವದಂತೆ ಪುನಃ ತಪಸ್ಸನ್ನು 
ಮಾಡಿ ಮನೋಬ್ರಹ್ಮನೆಂದು ತಿಳಿದು ಅದರಿಂದಲೂ ತೃಪ್ತನಾಗದೆ ತಪಸ್ಸನ್ನಾಚರಿಸಿ 
ವಿಜ್ಞಾನಬ್ರಹ್ಮನೆಂದು ತಿಳಿದನು. ಇದರಿಂದಲೂ ಕೂಡ ಅನನಿಗೆ ಸ್ಥಿರತ್ವ ಬುದ್ಧಿ 
ಹುಟ್ಟಿಲಿಲ್ಲ. ಆದ್ದರಿಂದ ತಂದೆಯು ಆನಂದವೇ ಬ್ರಹ್ಮನೆಂದು ಹೇಳಿದನು. ಆನಂದ 
ರೂಪ ಸಮುದ್ರದ ಘನಸ್ವರೂಪವೇ ಪರಮಾತ್ಮನ ಶರೀರನಿರುತ್ತದೆ. ಜಗತ್ತಿನ ಕಾರಣ 
ಸ್ವರೂಪನಾದ ಶಿವನ ಶರೀರವೇ ಆನಂದಮಯನಾಗಿರುತ್ತದೆ. | 

ಈಶ್ವರನ ಅರ್ಧ ಶರೀರವು ಶಕ್ತಿಯಿಂದ ವ್ಯಾಪಿಸಿರುತ್ತದೆ. ಆ ಶಕ್ತಿಯು ಸ್ವಾಭಾ 
ನಿಕವಾಗಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ ರೂಪವಾಗಿದೆ. ಸರ್ವರ ಅಂತರಾತ್ಮ 
ನಲ್ಲಿರತಕ್ಕ ಪ್ರಭು ಮತ್ತು ಸರಮೇಶ್ವರೀ ಶಕ್ತಿ ತನ್ನ ಕಲ್ಯಾಣಪ್ರದವಾದ ದಿವ್ಯಗುಣ 
ದೊಡನೆ ಮಧ್ಯದಲ್ಲಿ ಗುಪ್ತವಾಗಿರುತ್ತದೆ. ಸೃಷ್ಟಿಯ ರೂಪದಿಂದ ಸರಿಣಾಮಕ್ಕೆ ಬಂದ 


ಅ 
ಪ್ರಕೃತಿಯಾದರೂ ಆ ಶಕ್ತಿಯ ಅಂಶದಿಂದಿರುತ್ತದೆ. ಈ ಶಕ್ತಿದೇನಿಯು ಆಕಾಶ ಶಬ್ದ 


. ದಿಂದ ವಾಚ್ಯಳಾಗಿರುತ್ತಾಳೆ. ಆನಂದಮಯ ಬ್ರಹ್ಮನ ಲಕ್ಷ್ಮಣ ತದ್ರೂಪ ಆಕಾಶವೇ 
ಪ್ರಕೃತಿ ಇದೆ. ಈ ಕಾರಣವಿಲ್ಲದಿದ್ದರೆ ಯಾರಿಗೂ ಶ್ವಾಸೋಚ್ಛ್ಛ್ವಾಸವನ್ನು ಮಾಡಲಿಕ್ಕೆ 
ಬರುವುದಿಲ್ಲ. ಯಾರು ಪ್ರಾಣಧಾರಣ ಮಾಡಿಕೊಂಡಿರುತ್ತಿದ್ದರು? ಇತ್ಯಾದಿ ಶೃತಿಗಳ 
ವಚನಾನುಸಾರವಾಗಿ ಆಕಾಶ ಶಬ್ದದ ಉತ್ಪತ್ತಿಯಿಂದ ಭಗವತಿಯಾದ ಶಕ್ತಿಡೇವಿ 


ಯೆಂದೇ ಅರ್ಥವಾಗುತ್ತದೆ. 


ee ಆಸಮಂತಾತ್‌ ಕಾಶ್ಯತೇ ಇತಿ ಆಕಾಶಃ”? 
ಅಂದರೆ ಸರ್ವತ್ರ ವ್ಯಾಪಿಸಿ ಇರತಕ್ಕಷ್ಣೇ ಆಕಾಶ. ಇದೇ ವ್ಯಾಖ್ಯಾನವು ಪ್ರಕೃತಿಗಾದರೂ 
ಆಗುತ್ತದೆ. ಶಿವ, ಈಶಾನ ಶಬ್ದಗಳ ವಾಚ್ಯವೇ ಬ್ರಹ್ಮಾಕಾಶ ಶರೀರವೆಂದು ಹೇಳಲಾಗು 
ವುದು. ಇಂತಿಷ್ಟು ಹೇಳಿದ ವರುಣನು ಪುತ್ರನನ್ನು ಸಂತೋಷಸಡಿಸಿದನು. 
ಆದ್ದರಿಂದ ಪಂಚಕೋಶಗಳಲ್ಲಿ ಅನ್ನಮಯ ಕೋಶ (ಸ್ಥೂಲದೇಹ) ಇದೇ ಬಾಹ್ಯ 
ಕೋಶ ಅರ್ಥಾತ್‌ ಆವರಣವು ಆಗುತ್ತದೆ. ಇದು ಸಂಸ್ಕಾರದಿಂದ ಹೇಗೆ ತಾನೇ ಶುದ್ಧಿ 
ಯಾಗುತ್ತದೆ? ಮದ್ಯದಿಂದ ತುಂಬಿದ ಪಾತ್ರೆಯನ್ನು ಹೊರಗೆ ತೊಳೆದರೆ ಹೇಗೆ 
"ಶುದ್ದ ವಾಗುತ್ತದೆ? ಬುದ್ದಿವಂತರಾದವರು ಒಳೆಗಿರತಕ್ಕ ಜೀವನ ಶುದ್ಧಿಯನ್ನು ಮಾಡ 
ಧಿ ಧಿ [ನ 
ಬೇಕು. 
ಚ ಸಿದ್ಧಾ ಹಿ ಸಾ ನಿಶುದ್ಧಿರ್ಮೇ ಲಿಂಗಧಾರಣ ದೀಕ್ರಯಾ'' 
೦ದರೆ ಲಿಂಗಧಾರಣ ದೀಕ್ಸೆಯಿಂದ ನನ್ನ ಜೀವನದ ಶುದ್ಧಿ ಯಾಗಿರುತ್ಕದೆ. 


೫೦೪ ಬಸವತತ್ವ ರತ್ನಾಕರ 


ಗುರುಣಾ ಮಸ್ತಕೇ ಹಸ್ತೇ ಜ್ಞಾ ನರೂಪಿಣಾ 
ಜ್ಞಾ ನಮೂರ್ತಿಯಾದ ಗುರುವು ನನ್ನ ಮಸ್ತಕದ ಮೇಲೆ ಕೈಯನ್ನು ಇಟ್ಟ 
ಕಾರಣ ಅತ ಂತ ಅಜ್ಞಾ ನಮಯವಾದ ನನ್ನ ಕಾರಣಶರೀರವು ಸುಟ್ಟು ಹೋಗಿರುತ್ತ ಡೆ 
ಅಲ್ಲಿರುವ ಶಿನಕಲೆಯು ಶ ಶ್ರದ್ಧಾಮಯ ಆಕಿಕುತ. ಡಿ. ಶ್ರ ದ್ಧ ಯು ಮಸೆ: ಪೂರ್ವಕ ಆಗು 
ವುದರಿಂದ ಆ ಶ್ರೆ ಷ್ಠ ಶಿವಕಲೆಯು ಮನಸ್ಸಿನಲ್ಲಿ ಐಕ್ಕ ತೆಯನ್ನು ಹೊಂದುವುದು. ನನ್ನ 
ಮನಸ್ಸು ಎಲ್ಲಾ ಪ್ರಾಣಸಹಿತ ಇಂದ್ರಿ ಯಗಳೊಡನೆ ಕವದ ಇಂದ್ರಿ ಯಗಳು 
ನಷ್ಟಪ್ರಾಯೆವಾಗಿರುತ್ತ ಜೆ, ಮನಸ್ಸು ನಷ್ಟ ವಾದ ಮೇಲೆ ವಾಯುರೂಪ ಪ್ರಾ ಣವು 
ನಷ್ಟವಾಗಿದೆ. ಪ್ರಾಣವರ್ಗವು ನಷ್ಟ ಆ4ಗ೪೪09 ಸ್ಥೂಲಶರೀರದ ಸ್ಥಿ ಸಿತಿಯೂ re 
ಹಾಗೆಯೇ ಇರುತ್ತ ಡೆ ಸ್ಥೂಲ ಮತ್ತು “ಕ್ಟ ೬ ಈ ಎರಡೂ ದೇಹಗಳಿಗೆ ಕಾರಣವಾಗಿವೆ. 
ಸಂಚಭೂತಗಳು ಗಾಳಿ ಇಲ್ಲದೆ ಇರತಕ್ಕ ಸ ಲದೆಲ್ಲಿದ್ದ ಸ ಸುಟ್ಟ ಬಟ್ಟೆ ಯಂತೆ ಹೊಳೆಯುತ್ತ 
ಅವೆ. ರಕ್ತ ಮತ್ತು ನೀರ್ಯದಿಂದ ಕೂಡಿದ ನನ್ನ ತ ಸಾಚ್‌ ತ ಕವಾಗಿರು 
ತ್ತದೆ. ಆದ್ದರಿಂದ ಮಹಾಯೋಗಿಯಾದ ನನ್ನ ಗುರುವು ್ಭ ಥ್ಲಿ ಯ ಸಾ ನದಲ್ಲಿ 
ನಕಾರ, ಆಚಾರಲಿಂಗ ಜಲಸ್ಥಾ ನದಲ್ಲಿ ಮಕಾರ, ಪ್ರಣಮ ತ್‌್‌ ತೇಜಸ್ವಾ ನ 
ದಲ್ಲಿ ಶಿಕಾರ, ಶಿವಲಿಂಗ Ee. ನದಲ್ಲಿ ne, ಶಿವಸ್ತ ರೂಪಿ ಚರಲಿಂಗ ಆಕಾಶ 
ಸ್ಥಾನದಲ್ಲಿ ಯಕಾರ, ಸ್ರಸಾದಲಿಿಗ ಮತ್ತು ಮನಸ್ಸಿ ಅ ಸ್ದಾ ನದಲ್ಲಿ ಪ್ರಣವ 
ಜೈತನ್ಯರೂಸ ನಂ ಇವುಗಳ ಸ್ಥಾಪನೆಯನ್ನು ಮಾಡಿ ಮಂತ್ರ Sele 
ಎರಡನೆಯ ಶರೀರವನ್ನು ತನ್ನ ಶಕ್ತಿಯಿಂದ ಉತ್ಪ್ಸ ನ ಮಾಡಿರುತ್ತಾನೆ. ಪ್ರ 
ಮಂತ್ರಮಯವಾದ ಶರೀರಕ್ಕೆ ಇತರರಂತೆ Wi ಸಂಸ್ಕಾರಮಾಡಲಿಕ್ಕೆ ನಾನು 
ಒಪ್ಪುವುದಿಲ್ಲನೆಂದು ಹೇಳಿದನು. 
" ಇತ್ಯುಕ್ತ್ವಾ ಬಸವೇಶ್ವರಸ್ತು ಮಂಸಿಭಿಃ ಶ್ಲ್ಯಾಫೀಯಮಾನಃ ಪರಂ । 
ವಾಕ್ಯ ೦ ವಾಕ್ಯ ನಿದಗ್ರ ಣೀಃ ಸುರುಚಿರಂ ಶ್ರ ವಪ ತಾ 
ಸ್ಪಾ ಲೇಯಾಚಲತುಲ್ಯ ಧೈರ್ಯ ಕಲಿತಸ್ತಸಿ ನ್‌ ಸಿ ತಃ ಸಸಿ 
ದಂತಾಭ್ಯು ದ್ದ ತಂ ಸಂಚಯ ಪರಿಭ ಜದ್ದಿ ಗಂತಃ ಕ್ಟ A 7 
ಈ ಪ್ರಕಾರವಾಗಿ ಹೇಳಿದ ಬಸವೇಶ್ವ ರನ ಮಾತುಗಳನ್ನು ಅಲ್ಲಿದ ನ ಪಂಡಿತವರೇಣ್ಯರೆಲ್ಲರೂ | 
ಸ್ತುತಿಸಲಾಗಿ ಶ್ರೀ ಬಾಲಕನಾದ ಬಸ ಸವೇಶ್ವ ರನು ಮಃ han ನಗು ತ ತ್ಮಲಿದ್ದ ಸಮಯದಲ್ಲಿ 
ಆತನ ೫೪೬ Fo ಉತ್ಸನ್ನವಾದ ಆ ಸಭೆಯನ್ನು ಕ್ಷಣಕಾಲ ಪ್ರಕಾಶಮುಯ 
ನನ್ನಾ ಗಿ ಮಾಡಿತು. 
ಮೊದಲು ತನ್ನ ತಂದೆಯನ್ನು ಕುರಿತು ಹೇಳಿದ ಬಸವನು ಈಗ ಪಂಡಿತ 
ಮಂಡಲಿಯ ಕಡೆಗೆ ಹೊರಳಿ ಇನ್ನೊಂದು ಇತಿವೃತ್ತವನ್ನು ನಿಮ್ಮಗಳಿಗೆ ಹೇಳುತ್ತೇನೆ. 
ಪೂರ್ವಕಾಲದಲ್ಲಿ ಅಶ ಶ್ರ್‌ಲಾಯನನೆಂಬುವ ಭಿ ೧ ವೇದಾಂಗಗಳ 
ಅಧ್ಯಯನವನ್ನು ಮಾಡಿ ಅವುಗಳಲ್ಲಿ ಪರಸ್ಪರ ವಿರುದ್ಧ ಗಳಾ ಎದ ಅನೇಕ ವಾಕ್ಯಗಳನ್ನು 
ನೋಡಿ ಚಿಂತಿಸಿ ನನ್ನ ಸಂಶಯ 1 ತ್ನ WE 
ಆಲೋಚಿಸಿ ಬ್ರಹ ಲೋಕಕ್ಕೆ ಹೋದನು. ಅಲ್ಲಿ ಮುನಿಗಳಿಂದ ಕೂಡಿದ ಬ ಬ್ರಹ್ಮನನ್ನು 
ನೋಡಿ ಮನಸ್ಸಿನಲ್ಲಿದ್ದ ಕ” ಬ್ರ ಹ್ಮನಿಗೆ ನಿವೇದಿಸಿದನು. 
ಪೂಜ್ಯರೇ, ಸತ್ಪುರುಷರು ಯ ಯಾವ ವಸ್ತುವನ್ನು ಆಶ್ರಯಿಸುತ್ತಾಕೆ? ' 
ಶೃತಿರೂನ ನಂಜರದಲ್ಲಿ ಯಾವದು ಗುಪ್ತವಾಗಿ ಇಡಲ್ಪಟ್ಟರುತ್ತದೆ? ಮತ್ತು ಯಾವುದರ 


ಶ್ರೀ ಬಸವೇಶ್ವರರೂ ಲಿಂಗಧಾರಣ ದೀಕ್ಸೈಯೂ ೫೦೯ 


ಆಶ್ರಯದಿಂದ ಎಲ್ಲಾ ಪಾಪಗಳನ್ನು ನಾಶಮಾಡಿ ಅದನ್ನು ತಿಳಿಯತಕ್ಕ ಮನುಷ್ಯ ನು 
ನರಾತ್ಸ ರನಾದ ಪುರುಷನನ್ನು ಹೊಡಿಡುತ ಇನೆ? ಅಂತಹ ಪರಮಪುರುಷನ 43 
ವನ್ನು ಕೊಳು: ಅದಕ್ಕೆ ಬ್ರಹ್ಮನು 

ಶ್ರದ್ಧಾ, ಭಕ್ತಿ ಬ 2್ಲಾನ, ಧ್ಯಾನಾದಿಗಳಿಂದಲೇ ಆ ಶ್ರೇಷ್ಠ ವಸ್ತುವು iE 
ಜ್ಯೋತಿಸೊಿಮ ಗರ ಕರ್ಮಗಳಿಂದಲೂ, ಧನದಿಂದಲೂ ಅಥವಾ ಸಂಸಾರ 
ತ್ಯಾಗದಿಂದಲೂ ಬ್ರ ಬ್ರಹ ಒನಿದ್ಯೆಯು ಸಿಗಲಾರದು. ಎಲೌ ಮುನಿಯೇ, ಪೂರ್ವದಲ್ಲಿ ಬ್ರಹ್ಮ 
ವಾದಿಗಳಾದ ಅನೇಕ ಜನ ಖುಷಿವರ್ಯರು ಸರ್ವ ಕರ್ಮದ ತ್ಯಾಗವನ್ನು ಮಾಡಿ ಕೇವಲ ' 
ಪರಮಾತ್ಮ ಧ್ಯಾನದಲ್ಲಿ ಮಗ್ನರಾಗಿ ಶಾಶ್ವತ ಪದವಿಯನ್ನು ಪಡೆದಿರುತ್ತಾರೆ. ಸ್ವರ್ಗವನ್ನು 
ಧಿಃಕರಿಸಿ ವೇದ ವೇದಾಂತಾದಿಗಳಿಂದ ಜ್ಞಾನವನ್ನು ನಡೆದು ತಮ್ಮ ಉದೆ ಕೇಶವನ್ನು 
ನಿಶ್ಚಿ ತಗೊಳಿಸಿ ಶ್ರೆ (ಹ್ಮ ಮುನಿಗಳು ತಮ್ಮ ಹೃ ದಯರೂಪಿ ಗುಹೆಯಲ್ಲಿ "ಇರತಕ್ಕ ಕೋಟ 
id 'ಹೊಳೆಯತಕ್ಕ ಇಂತಹ ವಸ್ತುವಿನಲ್ಲಿ ಐಕ್ಕ ವನ್ನು, ಹೊಂದಿರುತ್ತಾರೆ. 
ಕಾಮ್ಯಕರ್ಮದ ತ್ಯಾಗಕ್ಕೆ ಸನ್ಯಾ ಸವೆಂದು ಹೇಳುತ್ತಾರೆ. ಇ ಖಾಜ ಯತಿಗಳು 
ಶುದ್ಧ ಸಾತ್ರಿ ತ Mp ie ದತ್ತಾ ಕೆ 

“ ಬೃಹತ್ವಾದ್ಬಹ್ಮಣತ್ವಾಚ್ಚ ಶಿವೋ ಬ್ರಹ್ಮೇತಿ ಕಥ್ಯತೇ? 

ಎಲ್ಲಾ ಕಡೆಗೂ ವ್ಯಾವಿಸಿರುವುದರಿಂದ ಅಂದರೆ ಬ್ರಹ್ಮತ್ಸ್ವರೂನನಾಗಿರುವುದರಿಂದಲೂ, 
ಬ್ರಹ್ಮತತ್ವದಿಂದ ಕೂಡಿರುವುದರಿಂದಲೂ ಶಿವನಿಗೆ ಬ್ರಹ್ಮನೆಂದು ಹೇಳಲಾಗುತ್ತದೆ. 
ಕೋಟ ಸೂರ್ಯರಷ್ಟು ತೇಜಸ್ತಿಯೂ, ಕೋಟ ಚಂದ್ರರಷ್ಟು ತಂಪಾಗಿಯೂ ಇರತಕ್ಕ 
ಸೋಮಲೋಕವು ಅರ್ಧಮಾತ್ರಾತ್ಮಕವಾಗಿರುತ್ತದೆ. ಬ್ರಹ್ಮಾಂಡದ ಊರ್ಧ್ವಭಾಗದಲ್ಲಿ 
ಪ್ರಕಾಶಿಸತಕ್ಕಂಥ ಯಾವ ಲೋಕವಿದೆಯೋ ಅದಕ್ಕೆ ಬ್ರಹ್ಮಲೋಕವೆಂದು ಹೆಸರು. 
ಎಲೌ ಮಹಾಮುನಿಯೇ, ಅದೇ ಈ ಲೋಕನಿದೆ. 

ವಿಶ್ವದ ಆಕಾರದಿಂದ ಯಾನ ಶಕ್ತಿಯು ಪರಿಣಾಮವನ್ನು ಹೊಂದುತ್ತದೆಯೋ 
ಅದಕ್ಕೆ ಮುನಿಶ್ರೇಷ್ಠರು ಸರಾಸ್ರ ಕೃತಿಯೆಂದು ಹೇಳುತ್ತಾರೆ. ಪರಶಬ್ದದಿಂದ ಬ್ರಹ್ಮ 
ನೆಂತಲೂ ತಿಳಿಯತಕ್ಕದ್ದು. ಆ ಪ್ರಕೃತಿಯ ಅಂತ್ಯಕಾಲವು ಪ್ರಾಸ್ತವಾಗದಾಗ ಎಲ್ಲ 
ಜ್ಞಾನಿಗಳೂ ಲದ ಮುಕ್ತರಾಗುತ್ತಾರೆ. ಅಂದರೆ ಶಾಶ್ವತನಾದ ಪರಮಾತ್ಮನ 
ಮಧ್ಯ ದಲ್ಲಿ ವಿಲೀನರಾಗುತ್ತಾರೆ. 

ತವು ಮನಸ್ಸಿಗೆ ಆನಂದವನ್ನು ಕೊಡತಕ್ಕ ಸ್ಥಲದಲ್ಲಿ ಸುಖಾಸನನನ್ನು 
ಹಾಕಿಕೊಂಡು ಸಿದ್ಧ ಪುರುಷನು ವಿರಜಾನಲ ಭಸ್ಮನನ್ನು ಧರಿಸಿ “ ಅಗ್ನಿರಿತಿ ಭಸ್ಮ, 
ವಾಯುರಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಪಲನಿತಿ ಭಸ್ಮ'' ಎಂಬುವ ಮಂತ್ರದಿಂದ 
ಏಳು ಸಾರೆ ಮಂತ್ರಿಸಿ ಎಲ್ಲ' ಅವಯನಗಳಿಗೆ ಧರಿಸಿ ರುದ್ರಾಕ್ಷಮಾಲಾಭರಣಭೂಸಿತ 
'ನಾಗಿ ಷಡಕ್ಟರ ಜಸಯುಕ್ತನಾಗಿ ಇಷ್ಟಲಿಂಗ ಪೂಜಾದಿಗಳಲ್ಲಿ ತೊಡಗಿದರೆ ಇದು ಒಂದು 
ಸಂಸ್ಥಾರವಾಗುತ್ತದೆ. ತತ್ತವೇತ್ತರಾದ ಮುನಿಗಳು ಇದಕ್ಕೆ ಅತ್ಯಾಶ್ರಮ ಸಂಸ್ಥಾರ 
ವೆಂದು ಹೇಳುತ್ತಾರೆ. ಈ ಅತ್ಯಾಶ್ರಮದಲ್ಲಿರತಕ್ಕವನು ಇಂದ್ರಿಯಗಳನ್ನೆಲ್ಲ ನಿಗ್ರಹ 
ಮಾಡಿಕೊಂಡಿರಬೇಕು. ರಜೋಗುಣ ಶೂನ್ನವಾಗಿಯೂ ಇದ್ದು ಮತ್ತು ಪವಿತ್ರತಮನೂ, 
ಪಾಪರಹಿತನೂ, ಅತಿ ನಿರ್ಮಲನೂ ಆಗಿ ತನ್ನ ಹೈದಯ ಪುಂಡರೀಕ ಕಮಲವನ್ನು 
ಯಾವಾಗಲೂ ಧಾ ನಿಸತಕ್ಕದ್ದು. ಆ ಹೃ ದಯದ ಮಧ್ಯದಲ್ಲಿ ಶಂಕರನನ್ನು ಧ್ಯಾನಿಸ 
ತಕ್ಕದ್ದು. ಇದಕ್ಕೆ “ತಾಕಾ 1 ಹೆಸ 


೫೧೦ ಬಸವತತ್ವ ರತ್ನಾಕರ 


ಈ ಪರಮಾತ್ಮ ಶಕ್ತಿಯು ಅತರ್ಕ್ಯವೂ, ಅವ್ಯಕ್ತವೂ ಆಗಿರುತ್ತದಲ್ಲದೆ ಅದ್ಭುತಾ 


ನಂತವೂ ಆಗಿರುತ್ತದೆ. ಭಗವಾನ್‌ ಶಂಕರನು ಶ್ರೇಷ್ಠರಲ್ಲಿ ಶ್ರೇಷ್ಠನೂ, ದೊಡ್ಡ ವರಲ್ಲಿ 
ಅತಿ ದೊಡ್ಡವನೂ, ಅಣುವಿಗಿಂತಲೂ ಅಣುವೂ ಆಗಿ ಶುಭ್ರವಾದ ಕಾಂತಿಯಿಂದ 
ಕೂಡಿರುತ್ತಾನೆ. ಅವನು ಮೃತ್ಯುಂಜಯ, ಕಾಲಕೂಟ ವಿಷವನ್ನು ಪಾನಮಾಡಿದವನೂ 
ಆಗಿ ಅನಂತರೂಪಧಾರಿಯಾದರೂ ಸ್ಪಷ್ಟ ಕಾಣಿಸುವುದಿಲ್ಲ. ಅವನು ಕಲ್ಯಾಣಕಾರಕ 
ನಾಗಿದ್ದು ಎಲ್ಲರಿಗೂ ಮೂಲಕಾರಣನಾಗಿರುತ್ತಾನೆ. ಆತನು ಅತೀತನೂ, ಮೃತ್ಯು 
ರಹಿತನೂ ಇದ್ದು ನೇದಕ್ಕೆ ಮೂಲಕಾರಣನಾಗಿರುತ್ತಾನೆ. ಇವನಿಗೆ ಆಕಾರವಿಲ್ಲ, ಭೇದ 
ವಿಲ್ಲ. ನಿತ್ಯನೂ, ಶಾಶ್ವತನೂ ಅಗಿರುತ್ತಾನೆ. ಶಕ್ತಿಯು ಸಹಾಯಕಳಾಗಿದ್ದಾಳೆ. ಆ ಪರ 
ಮಾತ್ಮನು ನಿಶ್ವದ ಪ್ರಭು. ತ್ರಿನೇತ್ರಧಾರಿ, ತೇಜಸ್ವಿ, ಪರಿಪೂರ್ಣ ನೀಲಕಂಠನಿದ್ದು 
ಅವನಿಗಿಂತ ಶ್ರೇಷ್ಠರು ಯಾರೂ ಇರುವುದಿಲ್ಲ. ಸಂಚ ಮಹಾಭೂತಗಳಿಗೆ ಆದಿಕಾರಣನೂ, 
ಸುಷುಪ್ತಾವಸ್ಥೆಗೆ ಸಾಕ್ಷಿಭೂತನೂ ಆದ ಇವನನ್ನು ಧ್ಯಾನಿಸಿ ಯೋಗಿಯು ಈತನನ್ನು 
ಕೂಡುತ್ತಾನೆ. ಅವನೇ ಬ್ರಹ್ಮ, ಶಿವನು, ವಿಷ್ಣು 
ಸ ಯೇನ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ'' 


ಇಂತಹ ದೇವರನ್ನು ಧ್ಯಾನಿಸಿದರೆ ಮನುಷ್ಯನು ಮೃತ್ಯುವಿನಿಂದ ಪಾರಾಗುತ್ತಾನೆ. ಆನಂದ 


ಮತ್ತು ನಿತ್ಯ ಇವುಗಳು ಪರಮಾತ್ಮನ ಶರೀರವಾಗಿರುತ್ತವೆ.. ಅಖಂಡ ಜ್ಞಾನಸ್ವರೂಪ 
ಎಲ್ಲರಿಗೂ ಪ್ರಭು. ಇಂತಹ ಸರಮಾತ್ಮನಿಗಿಂತಲೂ ನಾನು ಭಿನ್ನನಲ್ಲವೆಂದು ಯಾವಾತನು 
ತಿಳಿಯುತ್ತಾನೆಯೋ ಆತನಲ್ಲಿ ಮೂರೂ ಅವಸ್ಥೆಗಳು ಲಯವನ್ನು ಹೊಂದುತ್ತವೆ. 

ಜಾಗ್ರತ್‌, ಸ್ವಪ್ನ, ಸುಷುಪ್ಯ್ಯಾದಿ ವಿಶ್ವವು ಯಾವಾತನಲ್ಲಿ ಪ್ರಕಾಶಿಸುತ್ತದೆಯೋ 
ಅದೇ ಬ್ರಹ್ಮನೆಂದು ತಿಳಿಯಬೇಕು. ಈ ಬ್ರಹ್ಮನಿದ್ಯೆಯನ್ನು ತಿಳಿಯಬೇಕಾದರೆ ಶತ 
ರುದ್ರೀಯದ ಅಧ್ಯಯನ ಮಾಡಬೇಕು. ಅಂತಹ ಪುರುಷನು ಅಗ್ನಿಪೂತನಾಗುತ್ತಾನೆ. 
ಸಂಚಮಹಾಪಾತಕಗಳಿಂದ ಪುನೀತನಾಗುತ್ತಾನೆ. ಯಾವನು ವಿಭೂತಿಯನ್ನು ಧರಿಸಿ 
ಕೊಂಡು ಪ್ರಣಮ ನಂಚಾಕ್ಷರಿಯನ್ನು ಜಪಿಸುತ್ತ ಶಿವಲಿಂಗಪೂಜೆಯಲ್ಲಿ ಮಗ್ನನಾಗಿರು 
ಆಃ ಅವನಿಗೆ ಮೋಕ್ಷವು ಲಭಿಸುತ್ತದೆ. ಕರ್ಮತ್ಯಾಗದಿಂದಲೇ ಮುಕ್ತಿಯಾಗು 
ವದು. | 

ಈ ಪ್ರಕಾರವಾಗಿ ಬಾಲಕನಾದ ಬಸವನು ಆಳವಾಗಿ ಅಧ್ಯಯನಮಾಡಿ ವೇದ 
ವೇದಾಂಗಗಳನ್ನು ತಿಳಿದ ಸಂಡಿತರು ಬೆರಗಾಗುವಂತೆ ಶಾಸ್ತ್ರೀಯವಾಗಿ ಹೇಳಿದ ವಿಷಯ 
ಗಳು ಕ್ರಮಬದ್ಧವಾಗಿದ್ದುವು. ಇದನ್ನೆಲ್ಲ ಕೇಳಿದ ಸಂಡಿತರು ಪುನಃ ಪ್ರಶ್ನೆಯನ್ನು 
ಮಾಡಿದರು, 

ಭಾಗ್ಯಶಾಲಿಯಾದ ಬಸವೇಶನೇ, ಎಲ್ಲ ಶಾಸ್ತ್ರಗಳ ವಿಷಯವು ನಿನ್ನಲ್ಲಿ ಚನ್ನಾಗಿ 
ಅಳವಡಿಸಿದೆ. ಆದರೆ ಅನಾದಿಕಾಲದಿಂದಲೂ ಜಗತ್ತು ಹೀಗೆಯೇ ನಡೆದಿರುತ್ತದೆ. 
ಇವರಲ್ಲಿ ವೇದವ್ಯಾಸರಂತಹ ಮಹಾಮುನಿಗಳೂ ಕೂಡ ಇರುತ್ತಾರೆ. ನೀನು ಈಗ 
ಹೇಳತಕ್ಕ ವಿಷಯವನ್ನು ಅವರು ಏಕೆ ಪ್ರತಿಪಾದಿಸಲಿಲ್ಲ? ವೇದವಾಕ್ಯಗಳು ನೀನು 
ಹೇಳಿದುದಕ್ಕೆ ನಿರೋಧವಾದವುಗಳಾಗಿರುತ್ತವೆ. :: ಎಂಟು ವರ್ಷದ ಬಾಲಕನಿಗೆ 
ಉಪನಯನ ಸಂಸ್ಕಾರವನ್ನು ಮಾಡಿ ಆಮೇಲೆ ವೇದಾಧ್ಯಯನ ಮಾಡಬೇಕು. 


ಈ ಪದ್ಧತಿಯು ಪುರಾತನ ಕಾಲದಿಂದ ನಡೆದುಬಂದುದಾಗಿರುತ್ತದೆ. ಶೃತಿಯೂ ಕೂಡ 


ಇದನ್ನೇ ಪ್ರತಿಪಾದಿಸುತ್ತಲಿದೆ. 


cued Ji 


ಶ್ರೀ ಬಸವೇಶ್ವರರೂ ಲಿಂಗಧಾರಣ ದೀಕ್ಸೈಯೂ ೫೧೧ 


ಉಪನಯನ. ಸಂಸ್ಕಾರವು ಜಾತಕರ್ಮ ಮೊದಲಾದವುಗಳಿಗಿಂತಲೂ ಶ್ರೇಷ್ಠ 
ವಾದುದು. ಇದನ್ನು ಮಾಡಿಸಿಕೊಳ್ಳದಿದ್ದರೆ ಬ್ರಾಹ್ಮಣನು ಭ್ರಷ್ಟಾ ತಗೆ. 
ಉಪನಯನ ಸಂಸ್ಕಾರದಿಂದ ಅವನು ಶುದ್ದನಾಗುತ್ತಾನೆ. ಮತ್ತು ಪ್ರತಿಯಾಗಿ ಬ್ರಹ್ಮ 
ಚರ್ಯಾಶ್ರಮ ಪಾಲಿಸಬೇಕಾಗುತ್ತದೆ. ವೇದ ನೇದಾಂಗಗಳನ್ನು ತಳಸ ಗುರುಗಳ 
ಅಪ್ಪ ಕಂದ ಗೃ ಹಸ್ಥಾ ಶ್ರಮವನ್ನು ಹೊಂದಬೇಕಾಗುತ್ತದೆ. ಆಮೇಲೆ ವಾನಪ್ರಸ್ಥಾ 
ಶ್ರ ಮಜ: 

ಸಜೆಯಲ್ಲಿಯ ಬಾ ್ರಹ್ಮಣ ಪಂಡಿತರ ಈ ಮಾತುಗಳನ್ನು ಕೇಳಿ ಮುಗುಳುನಗೆ 
ನಗುತ್ತ ಬಸವೇಶನು ಉತ್ತರ ಕೊಡುತ್ತಾನೆ. 

ಸನ್ಯಾಸಾಶ್ರಮ ಸ್ಥಿ ಸ್ವೀಕಾರಮಾಡುವುದಕ್ಕಿಂತಲೂ ಕರ್ಮತ್ಯಾಗವೇ ಶ್ರೇಷ್ಠ 
ವಾದುದು. 'ಸನ್ಯಾಸಾಶ್ರಮ ಸಿ ೀಕಾರಮಾಡಿ ಅದರಲ್ಲಿ ಒಂದು ನಿಯಮವನ್ನು ಬಟ್ಟ ರೊ: 
ಅವನು ಪತಿತನಾಗುತ್ತಾನೆ ವೇದದಲ್ಲಿ ಹೇಳಿದ ಕರ್ಮಗಳು ಮೂರು ಲ 
ಇರುತ್ತವೆ. ನಿತ್ಯ, ನೈ ಮಿತ್ತಿ ತ ಕಾಮ್ಯ ಆಯಾಯ ಫಲೇಜ್ಛೈ ಯಿಂದ ಮಾಡಿದ ರ 
ಕಾಮೃಕರ್ಮವೆಂದು Bu ಡುವುದು. ಗ್ರಹಣ ಕಾಲದಲ್ಲಿ ಇಡೆ ನಾದಿಗಳನ್ನು ಮಾಡು 
ವುದು ನೆ.ಮಿತ್ತಿಕ, ನಿತ್ಯ ಕಸ ಪ್ರ ತಿಯೊಬ್ಬ ರಿಗೂ ಇದ್ದೇ ಇರುತ್ತದೆ. 

ಬದುಕಿರುವವರೆಗೆ ಅಗ್ನಿಹೋತ್ರಿ ಗ ಇಂತಹ ಒಂದು ವಾಕ ವು ಇದೆ. 
ಯಾವಜ್ಜಿ €ವ ಎಂಬುವ ವ ನಿತ್ಯಕರ್ಮವಾಗುತ್ತ ದೆ. "ಅಹರಹಃ ಸಂಧ್ಯ್ಯಾಮುಪಾ 
ಸೀತ” "ಸಂಧ್ಯಾವಂದನೆ ಮಾಡಬೇಕು. ವಿತಾಮಾಂಸಕರೂ, ನೈಯಾಯಿಕರೂ ಕೂಡ 
ಇದಕ್ಕೆ ನಿತ್ಯಶಾಸ್ತ್ರ ನೆಂದು ಹೇಳುತ್ತಾರೆ. ಇವೆಲ್ಲ ನಿತ್ಯಕರ್ಮಗಳನ್ನು ಪ್ರಾಣ ಇರುವ 
ಪರ್ಯಂತರ ಮಾಡಬೇಕಾಗುತ್ತದೆ ಎಂದೇ ಅರ್ಥವಾಗುತ್ತಲಿದೆ. ಜೀವ ಇರುವವರೆಗೆ 
ನಾನು ಈ ಕರ್ಮವನ್ನು ಮಾಡುತ್ತೇನೆಂದು ಪ್ರತಿಜ್ಞೆ ಮಾಡಿ ಕದಾಚಿತ್‌ ಆ ಕರ್ಮ 
ಮಾಡದೆ ಇದ್ದು, ಸನ್ಯಾಸಾಶ್ರಮ ಸ್ವೀಕಾರಮಾಡಿದರೆ ಆ ಕರ್ಮತ್ಯಾಗದಿಂದ ತಾನು 
ಹಿಡಿದ ವ ನ್ರತಕ್ಕೈ ಭಂಗಮಾಡಿದಂತಾಗುತ್ತದೆ. 

ವಿಧಿ ಪ್ರಕಾರವಾಗಿ ಸ್ವೀಕರಿಸಿದ ಕರ್ಮವನ್ನು ವಿಧಿ ಪ್ರಕಾರವಾಗಿ ತ್ಯಾಗವನ್ನು 
ಮಾಡಿದರೆ ದೋಷನಿಲ್ಲೆ ೦ದು ಹೇಳುವ ಮಾತಿನಲ್ಲಿ ro ಅತಿರಾತ್ರ 
ಎಂಬುವ ಯಜ್ಞ ದಲ್ಲಿ "ಇದನ್ನೇ ಹೇಳಲಾಗಿದೆ. ಮೊದಲು We 
ಕರ್ಮದ ಅಂಗೀಕಾರಮಾಡಿ ಅನಂತರ ಮಧ್ಯದಲ್ಲಿ ಅದನ್ನು ಬಿಟ್ಟರೆ ಅವನು ಭ್ರಷ್ಟ 
ನಾಗುತ್ತಾನೆ. ಅಂಗೀಕಾರಮಾಡಿ ಬಿಡುವುದಕ್ಕಿಂತ ಅನಂಗೀಕಾರವೇ ಶ್ರೇಷ್ಠವಾದುದು. 
ಇದನ್ನೆಲ್ಲ ತಿಳಿದ ವ್ಯಾಸಾದಿ ಮಹರ್ಷಿಗಳು ಮೌಂಜೀವ್ರತವನ್ನು ಬಿಟ್ಟು ಸನ್ಯಾಸ 

ಸ್ವೀಕರಿಸಿದರು. 

ವ್ಯಾಸರಿಗೆ ಯಾರು ಮುಂಜಿಯನ್ನು ಸಾ? ನೀವು ವ್ಯಾಸರ ಹೆಸರನ್ನೆತ್ತಿದ 
ಕಾರಣ ಫಾನು ವ್ಯಾಸರ ಬಗ್ಗೆ ಉತ್ತರ | ಡಕ್ಕಕಾಗುತ್ತದೆ. ಇಲ್ಲಿ ವ್ಯಾಸರ ಜನ್ಮದ 
ಬಗ್ಗೆ ನಾನು ತಮ್ಮಗ ಗಳಿಗೆ ಕೆಲವು ವಿಷಯ ಹೇಳುತ್ತೇನೆ. 

ವಸಿಷ್ಕ ನ ಗೆ ಶಕ್ತಿ ಯೆಂಬುವನು ಇದ್ದ ನು. ಅವನ ಹೊಟ್ಟೆ ಯಲ್ಲಿ ಸುಪ್ರ ಸಿದ್ಧ 
ನಾದ ಚೂಾಕಕನೆಂಬುತತು. ಇ ಜನ್ಮವನ್ನು ತಾಳಿದನು. ಪರಾಕು ತನ್ನ ಆಶ್ರ ಮದ 
ಸಮಿಾಷದಲ್ಲಿ ಸಂಚರಿಸುವ ಕಾಲಕೆ ಓರ್ವ ಕುಮಾರಿಯನ್ನು ನೋಡಿಕ ಅವಳು 


೫೧೨3 ಬಸವತತ್ವ ರತ್ನಾಕರ 


ಸುಂದರಿಯೂ, ಕಾಂಚನಾಂಗಿಯ್ಕೂ ಪದ್ಮಸತ್ರದಂತೆ ನೇತ್ರಗಳುಳ್ಳವಳೂ ಆಗಿದ್ದಳು. 
ಕುಚಗಳಿಂದ ಬಗ್ಗಿದವಳಾಗಿ ಅಡ್ಡಾಡುವ ಬಳ್ಳಿಯೋ ಏನೋ ಎಂಬುವ ಹಾಗೆ 
ಮನೋಹರಳಾಗಿದ್ದಳು. ಅವಳನ್ನು ನೋಡಿದ ಕೂಡಲೇ ಪರಾಶರನ ಮನಸ್ಸು ಚಂಚಲ 
ವಾಗಿ ಆ ಅಂಬಿಗರ ತರುಣಿಯಲ್ಲಿ ಆಸಕ್ತವಾಯಿತು. 

ಏಕಾಂತದಲ್ಲಿರತಕ್ಕ ಆ ಕನ್ನಿಕೆಯನ್ನು ಕುರಿತು ಒಂದು ದಿನ ಸರಾಶರನು ಮಾತ 
ನಾಡಿಸಿದನು. ಎಲೌ ಕನ್ನಿಕೆಯೇ, ಈ ದ್ವೀಪದಲ್ಲಿ ನಿನ್ನ ಕೂಡ ಕ್ರೀಡಿಸಲಿಕ್ಕೆ ಇಚ್ಛೆ 
ಯುಳ್ಳವನಾಗಿರುತ್ತೇನೆ. ಸ 

ಖುಷಿವರ್ಯರ ಈ ಮಾತುಗಳನ್ನು ಕೇಳಿ ಆ ಕನ್ನಿಕೆಯು ನಾಚಿಕೆಯಿಂದ ತಲೆಯನ್ನು 
ತಗ್ಗಿಸಿದಳು. ಸರಾಶರ ಮುನಿವರ್ಯರಿಗೆ ಪ್ರಾರ್ಥಿಸಿದಳು. 


ಕೈನರ್ತ ತನಯಾ ಚಾಹಂ ಕನ್ಯಾದುರ್ಗಂಧ ಸಂಕುಲಾ । 
ದಿನಾಭೋಗೋ ಹ್ಯಸೌ । ದೋಷಃ ಪಥಿಕಾಶ್ಚ ಸಹಸ್ರಶಃ 1 


ನಾನು ಅಂಬಿಗರವನ ಮಗಳು, ದುರ್ಗಂಧದಿಂದ ಕೂಡಿದವಳು. ಹೆಗಲಿನಲ್ಲಿ ಸ್ರೀ 
ಭೋಗವು ನಿಷಿದ್ಧವಾದುದು. ಈ ಮಾರ್ಗದಲ್ಲಿ ಸಾವಿರಾರು ಜನರು ಅಡ್ಡಾಡುತ್ತಲಿ 
ದ್ದಾರೆ. ಇದು ವಿಕಾಂತ ಸ್ಥಾನವಲ್ಲ. ಮಹರ್ಷಿಗಳಾದ ತಮಗೆ ಹೆಚ್ಚಿಗೆ ಹೇಳಲಾರೆ 
ಎಂದಳು. 

ಅವಳು ಹೀಗೆ ಹೇಳಿದ ಕೂಡಲೇ ಮಹರ್ಷಿಗಳು ತಮ್ಮ ತಪೋಮಹಿಮೆಯಿಂದ 
ಆ ದ್ವೀಪವನ್ನು ಅಂಥಧಕಾರಮಯ ಮಾಡಿನರು. ಅವಳು ದುರ್ಗಂಧಿಯಾದರೂ 
ಸುಗಂಧಿಯಾದಳು. ಎಲೌ ಕನ್ನಿಕೆಯೇ, ನಿನಗೆ ಕನ್ಯಾದೋಷವು ಪ್ರಾಪ್ತವಾಗದಂತೆ 
ಮಾಡುತ್ತೇನೆ. ಅಂದರೆ ನಿನಗೆ ವರವನ್ನು ಕೊಡುತ್ತೇನೆಂದರು. ಹೀಗೆ ಹೇಳಿ 
ಆ ಮುನಿ ಶಾರ್ದೂಲರು ಅವಳ ಸಂಗವನ್ನು ಮಾಡಿದರು. 


ತದಾ ಜಜ್ಞೇ ಮಹಾಭಾಗಃ ಕೃಷ್ಣದ್ವೈಪಾಯನೋ ಮುನಿಃ । 
ಕಮಂಡಲುಧರಃ ಶ್ರೀಮಾನ್‌ ಅವೃತೋ ಮೃಗಚರ್ಮಣಾ | 
ಆಗ ಮಹಾನುಭಾವರಾದ ಕೃಷ್ಣದ್ವೈ ಸಾಯನರು ಜನಿಸಿದರು. ಜನಿಸಿ ಕೂಡಲೇ 
ತಂದೆತಾಯಿಗಳಿಗೆ ನಮಸ್ಕರಿಸಿದರು. ತಪಸ್ಸನ್ನು ಮಾಡಲಿಕ್ಕೆ ಪವಿತ್ರ ಸ್ಥಳಗಳಿಗೆ 
ಹೊರಟುಹೋದರು. ಇವರಿಗೆ ಯಾರು ಮುಂಜೆಯನ್ನು ಮಾಡಿದರು? 
ಆದ್ದರಿಂದಲೇ ವ್ಯಾಸ ಮತ್ತು ಕರ್ಣನು ಕಾನೀನಿಕರೆಂದು ಪಾಣಿನಿ ಮಹರ್ಷಿ 
ಗಳು ತಮ್ಮ ವ್ಯಾಕರಣ ಸೂತ್ರದಲ್ಲಿ ಸಿದ್ಧಮಾಡಿರುತ್ತಾರೆ. "" ಕನ್ಯಾಯಾಃ ಕನೀನ ಚ” 
ಎಂಬುವ ಸೂತ್ರದಲ್ಲಿ "" ಕಾನೀನೋ ವ್ಯಾಸಃ ಕರ್ಣಶ್ಚ'' ಎಂದು ನಿರ್ಧರಿಸಿರುತ್ತಾರೆ. 
ಲೋಕದಲ್ಲಿ ಕರ್ಣನು ಮತ್ತು ವ್ಯಾಸರು ಕನ್ನಿಕೆಯಲ್ಲಿ ಜನಿಸಿದವರೆಂಬುವುದು ಪ್ರಸಿದ್ಧವೇ 
ಆಗಿರುತ್ತದೆ. 
ಪಂಡಿತವರ್ಯರುಗಳಿರಾ, ಇನ್ನೊಂದು ಕಥೆಯನ್ನು ನಾನು ತಮಗೆ ಹೇಳುತ್ತೇನೆ. 
ಹಿಮಾಲಯ ಪ್ರಾಂತ್ಯದಲ್ಲಿ ವ್ಯಾಧನೂ, ಕಳ್ಳ ಶಿರೋಮಣಿಯೂ, ಧನದ ಆಸೆಯಿಂದ 
ಅನೇಕ ಜನ ಬ್ರಾಹ್ಮಣರನ್ನು ಕೊಂದವನೂ ಆದ ಒಬ್ಬವನಿದ್ದನು. ದೈವಯೋಗದಿಂದ 
ಒಂದು ದಿನ ಆ ಕಳ್ಳನ ಸ್ಥಾನಕ್ಕೆ ಸಪ್ತಖುಷಿಗಳು-.- 


ರಾನಿ 


ಶ್ರೀ ಬಸವೇಶ್ವರರೂ ಲಿಂಗಧಾರಣ ದೀಕ್ಬೈಯೂ ೫೧೩ 


"" ಕಶ್ರಪಾತ್ರಿ ಭರದ್ವಾಜ ವಿಶ್ವಾಮಿತ್ರಶ್ಚ ಗೌತಮಃ ಜಮದಗ್ನಿರ್ವಸಿಷ್ಮಶ್ಚ'' 

ಇವರೇ ಏಳು ಜನ ಖುಸಿಗಳು. ಈ ಸಪ್ತರ್ಷಿಗಳನ್ನು ನೋಡಿದ ಕೂಡಲೇ ಕ್ಕೂರನೂ, 
ಕಳ್ಳನೂಆದ ಅವನು ಧನುಸ್ಸನ್ನು ತೆಗೆದುಕೊಂಡು ಗರ್ಜನೆ ಮಾಡುತ್ತ ಅವರ ಮಾರ್ಗಕ್ಕೆ 
ಅಡ್ಡಿ ಮಾಡಿದನು. ಆಗ. ಖುಷಿಗಳ ಸಾಮಥ್ಯ ೯ದಿಂದ ಅವನಿಗೆ ಕೂಡಲೇ ಪೂಜ್ಯ 
ಬುದ್ಧಿಯು ಹುಟ್ಟಿತು. ನಾನು ಈಗ ತಮ್ಮ ಶಿಷ್ಯನಾಗಲು ಬಯಸುತ್ತೇನೆ. ನಾನು 
ವ್ಯಾಧಜಾತಿಯಲ್ಲಿ ಹುಟ್ಟಿದವನು. ದಯಾ, ಸತ್ಯಾದಿಗಳಿಂದ ದೂರನಾದವನು. ನನಗೆ 
ಇಂದು ತಮ್ಮಗಳ ದರ್ಶನದಿಂದ ಜ್ಞಾನೋದಯವಾಗಿರುತ್ತದೆ. ನನ್ನ ದುಷ್ಕೃತ್ಯಗಳನ್ನು 
ನಾನು: ನಿವರಿಸಲಾರೆ. ನೀವೇ ನನ್ನ ಗುರುಗಳು, ಭಾಗ್ಯವಿಧಾತರರು. ಈ ಸಂಸಾರ 
ದಿಂದ ಪಾರಾಗುವ ಉಪಾಯಗಳನ್ನು ಹೇಳಿರಿ ಎನ್ನಲು 

ದಯಾಶಾಲಿಗಳಾದ ಆ ಖುಷಿಶ್ರೇಷ್ಠರುಗಳ ಮನಸ್ಸು ಕರಗಿ ಅವನಿಗೆ ಅನುಗ್ರ 
ವನ್ನು ಮಾಡಿದರು. ಅವನೇ ವಾಲಿ ಕಿ ಚಚ ಈ ಜಗತ್ತಿನಲ್ಲಿ ಪ್ರಸಿದ್ಧ ಗ 
ಇವನ ಮುಂಜಿಯನ್ನು ಯಾರು ಮಾಡಿತೆಕು? | 

ಹೀಗೆಯೇ ಅಸಂಖ್ಯಾತರಾದ ಮಹಾನುಭಾವರುಗಳು ಉಪನಯನವನ್ನು ಬಿಟ್ಟು 
ತಪಸ್ವಿಗಳಾಗಿದ್ದಾರೆ. ಅವರ ತೇಜೋ ವಿಶೇಷದಿಂದಲೇ ಅವರಿಗೆ ಬ್ರಾಹ ಣಾ ವು ದೊರೆತಿರು 
ತ್ತದೆ. ಆದ್ದ ರಿಂದ ಈ ಕರ್ಮೋಪನಯನವನ್ನು ವು ಅಂಕಿತಾ ೇಕರಿಸುವುದಿಲ್ಲ 
ವೆಂದು ಸಯನ ರ ಕಡೆಗೆ ನೋಡಿ ಶ್ರೀ ಬಸವ ಬಾಲಕನು ಸಭೆಯಿಂದ ನದ್ದು ಹೊರಟು 
ಹೋದನು. ಅಂದಿನಿಂದ ಶಿವಭಕ್ತ ಸ ಸಮೂಹದಲ್ಲಿ ವಾಸಮಾಡಿದನು. 

ಇಲ್ಲಿಯವರೆಗೆ ಶ್ರೀ ಬಾಲಕನಾದ ಬಸವನು ಉಪನಯನವನ್ನು ಹೇಗೆ ತಿರಸ್ಕರಿಸಿದ 
ನೆಂಬುವುದನ್ನು ಸಂಕ್ಸೇಪಿಸಿ ಹೇಳಿದುದಾಗಿದೆ.. ಬಸವಣ್ಣ ನವರ ವಾದಸರಣಿಯು 
ಅತ್ನದು ತವಾದುದಾಗಿದ್ದು ವಿಸ್ತಾರವಾಗಿರುತ್ತದೆ. ಇಲ್ಲಿ ಕೆಲವೇ ಉದಾಹರಣೆಗಳಿಂದ 
ಅವರ ಲಿಂಗಧಾರಣ ದೀಕ್ಷೆ ಯ. ನಿನೇಚನಾ. ಪದ್ಧ ತಿಯು ವಾಚಕರಿಗೆ ಮನದಟ್ಟಾಗ 
ಬಹುದಾಗಿದೆ. 

ಶ್ರೀ ಬಸವೇಶ್ವರರು ಲಿಂಗಧಾರಣ ದೀಕ್ಸೆಯಾದವನಿಗೆ ಉಪನಯನ ಕರ್ಮವಿಲ್ಲ 
ವೆಂದು ಅದಾ ರೆಯ್ಟೆ? ಅವರು ಉಪಯೋಗಿಸಿದ ದೀಕ್ಷಾ ಶಬ್ದದ ಅರ್ಥವೇನು 
ಎಂಬುದನ್ನು ಇಲ್ಲಿ ನಿವರಿಸಬೇಕಾಗಿರುತ್ತದೆ. 

ಸಿದ್ಧಾ ಂತಕೌವ ದಿ ಬಾಲನುನೋರಮಾ, ಭಾಗ ೨, ಪುಟ ೧೦೪, ಧಾತುಸಂಖ 
೬೦೯ ರಲ್ಲಿ ನ ಧಾತುವಿಗೆ ಭಟೋಜಿ ದೀಕ್ಷಿತರು ಅರ್ಥವನ್ನು ಬರೆಯುವ ಕಾಲಕ್ಕೆ 
ದೀರ್ಷ್ಸ್ಲ- ಮೌಂಡ್ಯ ಇಜ್ಯ ಉಪನಯನ, ವ್ರತಾ ದೇಶೇಷು ಹೀಗೆ ಐದು ಸನ್ನು 
ಬರೆದಿರುತ್ತಾ ರೆ, ಉಪನಯನವೊ ಒಂದು ಅರ್ಥವಿರುತ್ತ ಭ್ರ; ದೀಕ್ಷೆ ಯೆಂಬುವ ef 
ಧಾತುವಿಗೆ ” ಉಪನಯನಾರ್ಥವೂ ಇರುತ್ತದೆ. ದೀಕ್ಷೆಗೆ ವೀರಶೈವ ಧರ್ಮದ ಕ್ರಿಯೆ 
ಗಳಲ್ಲಿ ಬಹಳ ಮಹತ್ವವಿರುತ್ತದೆ. ದೀಕ್ಷೆ ಅಂದರೆ ಏನು? 


ಪರಮೇಶ್ವರಾಗಮು- ಪುಟ ೧೨೫ 


ಲಿಂಗಧಾರಣ ಮಾತ್ರೇಣ ಕುತೋಸೌ ಮಾನುಷಃ ಶಿವೇ | 
ಸದಾ ವಿಭೂತಿ ಸಂಸರ್ಕಾತ್‌ ಸದಾ ರುದ್ರಾಕ್ಸ ಧಾರಣಾತ್‌ । 
ಧಾರಣಾನ್ಮಮಲಿಂಗಸ್ಕ ಸೋಹಮೇನ ನ yer | 


ಶಿವಾಗಮಗಳಲ್ಲಿ ಶಿವದೀಕ್ಸೆಯ ವಿಷಯದಲ್ಲಿ ವಿಸ್ತಾರವಾಗಿ ವಿವೇಚಿಸಲ್ಪಟ್ಟಿರುತ್ತದೆ. 
33 


೫೧೪ ಬಸವತತ್ವ ರತ್ನಾಕರ 


ಕಾರಣಾಗಮ 


ದೀಯತೇ ಲಿಂಗಸಂಬಂಧಃ ಕ್ಸೀಯತೇ ಚ ಮಲತ್ರಯಂ | 

ದೀಯತೇ ಕ್ಸೀಯತೇ ಯಸ್ಮಾತ್‌ ಸಾದೀಕ್ಸೇತಿ ನಿಗದ್ಯತೇ ॥ 
ಮಲತ್ರಯಗಳಾದ ಆಣವ, ಮಾಯಾ, ಕಾರ್ಮಿಕ ಇವುಗಳನ್ನು ನಾಶಮಾಡಿ ಲಿಂಗ 
ಸಂಬಂಧವನ್ನುಂಟುಮಾಡಿ ಒಂದನ್ನು ನಾಶಮಾಡಿ ಒಂದನ್ನು ಕೊಡತಕ್ಕದ್ದಾದುದರಿಂದ 
ಇದಕ್ಕೆ ದೀಕ್ಸೆಯೆಂದು ಹೆಸರು. 

ಈ ದೀಕ್ಷೆಯು ವೇಧಾ, ಮಂತ್ರ, ಕ್ರಿಯಾತ್ಮಕವಾಗಿ ಮೂರು ಪ್ರಕಾರ ಇರುತ್ತದೆ. 

ಏಕವೇಧಾತ್ಮಿಕಾ ಸಾಕ್ಸ್ಯಾತ್‌ ಅನ್ಯಾಮಂತ್ರಾತ್ಮಿಕಾ ಪರಾ । 
ಯಾತ್ಮಕಾ ಪರಾಕಾಚಿದೇನಮೇವ ತ್ರಿಧಾಭವೇತ್‌ ॥ 
ಹೀಗೆ ಮೂರು ಪ್ರಕಾರಗಳಾಗಿರುವ ದೀಕ್ಷೆಗಳಲ್ಲಿ ಗುರುವು ಶಿಷ್ಯನ ಮಸ್ತಕದ ಮೇಲೆ 
ಹಸ್ತವನ್ನಿರಿಸುವುದಕ್ಕೆ ವೇಧಾದೀಕ್ಷೆಯೆಂತಲೂ, ಶಿಷ್ಯನ ಕರ್ಣದಲ್ಲಿ ಗುರುವು 
ಮಂತ್ರೋಪದೇಶ ಮಾಡುವುದಕ್ಕೆ ಮಂತ್ರದೀಕ್ಷೆಯೆಂತಲೂ, ಕ್ರಿಯಾತ್ಮಕವಾದುದಕ್ಕೆ 
ಕ್ರಿಯಾದೀಕ್ಷೆಯೆಂತಲೂ ಹೆಸರು. ಅಂದರೆ ಶಿಷ್ಯನ ಹಸ್ತಗಳಲ್ಲಿ ಕೊಡಲ್ಪಟ್ಟ ದುದಕ್ಕೆ 
ಕ್ರಿಯಾದೀಕ್ಷೆ. 


ತ 
ಪ 


ಸಿದ್ಧಾಂತಶೇಖರ 


ರಸವಿದ್ಧಂ ಯಥಾ ತಾಮ ೧ ತಾಮ್ರಭಾವಾದ್ದಿಮುಚ್ಯ ತೇ 


ಸುವರ್ಣೇನ ಸಹೈಕತ್ವಂ ಗತಂ ತದ್ಯಾತಿ ಹೇಮತಾಂ ॥ 


ನವನೀತಂ ಯಥಾ ತಸ್ಮಂ ತತ್ತ್ವಭಾವಂ ಪರಿತ್ಯಜೇತ್‌ 
ಫಘೃತಸ್ವಭಾನಮಾಪನ್ನೇ ನಪ್ರನರ್ನವನೀತತಾಂ॥ 

ಯಥಾ ಶುಕ್ತಿಗತಂ ತೋಯಂ ಮೌಕ್ತಿಕಂ ಜಾಯತೇ ಧೃವಂ 
ನಪುನಸ್ಲೋಯತಾಂ ಯಾತಿ ಮೌಕ್ತಿಕತ್ವಂ ನ ಮುಂಚತಿ ॥ 
ಏನಂ ಸ ಶಿನತಾಂ ಪ್ರಾಪ್ತೋ ನಸ್ರನರ್ಜೀವತಾಂ ವ್ರಜೇತ್‌ | 
ಶಿವತ್ತಾನ್ನ ಚಹೀಯೇತ ವಿಮುಕೋೋ ದೀಕ್ರಯಾ ಭವೇತ್‌ ॥ 


ಸಾದೀಕ್ಸಾ ಗುರುಣಾಕಾರ್ಯಾ 
ರಸಬದ್ದವಾದ ತಾಮ್ರವು ತಾಮ್ರಭಾವವನ್ನು ಬಿಟ್ಟು ಸುವರ್ಣವಾಗುತ್ತದೆ. ಸುವರ್ಣ 
ವಾದ ಮೇಲೆ ಪುನಃ ತಾಮ್ರವಾಗಲಾರದು, ಸುವರ್ಣವೇ ಆಗಿರುತ್ತದೆ. ಕಾಯಿಸಿದ 
ಬೆಣ್ಣೆಯು ತುಪ್ಪವಾಗಿ ಪುನಃ ಬೆಣ್ಣೆಯಾಗಲಾರದು. ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ನೀರಿನ 
ಹನಿಯು ಮುತ್ತಾಗಿ ಪುನಃ ಜಲದ ಭಾವವನ್ನು ಹೊಂದಲಾರದು. ಇವುಗಳಂತೆ 
ಶಿವತ್ವವನ್ನು ಹೊಂದಿದ ಮನುಷ್ಯನು ಜೀವನಾಗಲಾರನು. ಅರ್ಥಾತ್‌ ಶಿವದೀಕ್ಷೆ 
ಯನ್ನು ಹೊಂದಿದ ಮನುಷ್ಯನಿಗೆ ಪುನಃ ಯಾವ ಕರ್ಮಗಳ ಆವಶ್ಯಕತೆ ಇರುವುದಿಲ್ಲ. 


ವೇದಾಂತಸಾರ ವೀರಶ್ಕ್ಶೆವಚಿಂತಾಮಣಿ-.ಪುಟ ೧೪೪ 
ಶಿಷ್ಯಸ್ಯ ಸ್ರಾಣಮಾದಾಯ ಲಿಂಗೇ ತತ್ರ ನಿಧಾಪಯೇತ್‌ : 
ತಲ್ಲಿಂಗಂ ತಸ್ಯತು ಸ್ರಾಣೇ ಸ್ಥಾಪಯೇದೇಕಭಾವತಃ ॥ 


ಏವಂ ಕೃತ್ವಾ ಗುರುರ್ಲಿಂಗಂ ಶಿಷ್ಯ ಹಸ್ತೇ ನಿಧಾಪಯೇತ್‌ । 
ಸ್ಪಾಣವದ್ದಾರಣೀಯಂತು ಪಾ.ಣಲಿಂಗವಿಂದಂ ತವ ॥ 


ಶ್ರೀ ಬಸವೇಶ್ವರರೂ ಲಿಂಗಧಾರಣ ದೀಕ್ರೈಯೂ ೫೧೫ 


ಕದಾಚಿತ್‌ ಕುತ್ರ ಚಿದ್ವಾಪಿ ನಿಯೋಜಯದೇಹತಃ ! 

ಯದಿ ಪ್ರ ಮಾದಾತ್ರ ತಿತೇ ಲಿಂಗೇ ದೇಹಾನ್ಮಹೀತಲೇ : 

ಪ್ಪಾ ಹಾನ್‌ ಬಂತ ಹೂ ಪ್ರಾಪ್ತ ಯೇ. ಮೋಕ್ಷ ಸಂಪದಃ ! 
ಯ ಸಂಬೋಧಿತಶಿಸೆ ಸ್ಯ ಗುರುಸಾಶಾಸ್ತ್ರನೇದಿನಾ' | 
ಧಾರಯೇತ್‌ ಶಾಂಕರಂ ಲಿಂಗಂ ಶಠೀಶೇ ಪ್ರಾಣಯೋಗತಃ 1 


ಶಿಷ ನ ಪ್ರಾ ಣವನ್ನು ಲಿಂಗದಲ್ಲಿಯೂ ಲಿಂಗವನ್ನು ಶಿಸ ನ ಪ್ರಾಣದಲ್ಲಿಯೂ ಏಕ 
ಚ ಗುರುವು ಸ್ಥಾನಿಸತಕ್ಕ ದ್ದು. ಎಲ್ಫೆ ಶಿಷ ನೇ, ಇದು ನನ್ನ ಪ್ರಾಣಲಿಂಗವು. 
ಇದನ್ನು ಯಾನಾಗಲೂ ಶರೀರದಿಂದ ಸ ಕದಾಚಿತ್‌ ಸ್ಪ 
ಅಗಲಿಸಿದರೆ ಪ್ರಾಣವನ್ನು ಬಿಟ್ಟು ಮೋಕ್ಷವನ್ನು ಪಡೆಯಬೇಕು. ಹೀಗೆ ಗುರುವಿನಿಂದ 
ಜೋಧಿಸಲ್ಪಟ್ಟ. ಶಿಷ್ಯನು ಶಂಕರ ಸಂಬಂಧವಾದ ಲಿಂಗವನ್ನು ಶರೀರ ಪಾತದ 
ಪರ್ಯಂತರ ಅವಿಚ್ಛಿನ್ನವಾಗಿ ಧರಿಸಲೇಬೇಕು. ವೀರಶೈವ ದೀಕ್ಷೆಯು ಬಹಳ ಮಹತ್ವ 
ದ್ಹಾಗಿರುತ್ತದೆ 


ಶ್ರೀ ಬಸವಣ್ಣನವರು ತಮ್ಮದೊಂದು ವಚನದಲ್ಲಿ 


“ಮಣ್ಣು ಮಡಕೆಯಾಗಿ ಮರಳಿ ಮಣ್ಣಾಯಿತೇ ಕ್ರಿಯೆಯಳಿದು, 
ಬೆಣ್ಣೆ ತುಪ್ಪವಾಗಿ ಮರಳಿ ಜಿಣ್ಣೆಯಾಯಿತೇ ಕ್ರಿಯೆಯಳಿದು, ನೀರು 
ಮುತ್ತಾಗಿ ಮರಳಿ ನೀರಾಯಿತೇ ಕ್ರಿಯೆಯಳಿದು, ಕಬ್ಬುನ ಹೊನ್ನಾಗಿ ಮರಳಿ 
ಕಬ್ಬುನನಾಯಿತೇ ಕ್ರಿಯೆಯಳಿದು, ನಮ್ಮ ಕೂಡಲಸಂಗನ ಶರಣರಾಗಿ 
ಮರಳಿ ಮಾನವರೇ ಕ್ರಿಯೆಯಳಿದು, ಕುಂಡಲಿಗನೊಂದು ಕೀಡೆಯ ತಂದು 
ತನ್ನಂತೆ ಮಾಡಿತಲ್ಲಾ ಎಲೆಮಾನವ ಕೇಳಿ ನಂಬಯ್ಯ ನೋಡಿ ನಂಬಯ್ಯ 3 


ತ್ವಚ್ಚಿಂತಯಾ ಮಹಾದೇವ ತ್ವಮೇವಾಸ್ಮಿ ನ ಸಂಶಯಃ । 
ಭ್ರೃಮದ್ಭ್ರಮರ ಚಿಂತಾಯಾಂ ಕೀಟೋಪ ಭ್ರಮರಾಯತೇ ॥ 


ಎಲೈ ಮಹಾದೇವನೇ, ನಿನ್ನ ಚಿಂತನೆಯಿಂದ ನೀನೇ ಆಗುತ್ತೇನೆ, ಇದರಲ್ಲಿ ಸಂಶಯವಿಲ್ಲ. 
ಭ್ಹೃಮುರವು ಯಾವುದೋ ಒಂದು ಹುಳವನ್ನು (ಕೀಟ) ತಂದು ಅದನು ತನ್ನಂತೆ 
ಮಾಡುತ್ತದೆ. ಶಿವಚಿಂತನೆ ಮಾಡುವವನು ಶಿವನೇ ಆಗುತ್ತಾನೆ. ಹೀಗೆಯೇ ದೀಕ್ಷೆಯ 
ಮಹತ ಶ್ರ ವನ್ನು ಆಗಮಾದಿಗಳಲ್ಲಿ ವಿಶೇಷ ರೀತಿಯಿಂದ ನಿರೂಪಿಸಲಾಗಿದೆ. 
ಇಲಿ ಸಂಕ್ಲಿಪ ನೃವಾಗಿ ಬಸ ಸವಣ್ಣನವರು ಉಪನಯನ ತಿರಸ್ಟಾರ ಮಾಡಿದ ವಿಷಯ 
ವನ್ನು ಪಜೀಟಿಸಿರುತ್ತೀವೆ. ಇದನ್ನು ಓದಿದರೆ ಅವರ ವಿವೇಚನಾ ಪದ್ಧತಿಯು 
ವಾಚಕರಿಗೆ ಸ್ಪಷ್ಟ ತಿಳಿಯುತ್ತದೆ. ಹೆಚ್ಚಿನ ವಿಷಯಗಳು ಈ ಗ್ರಂಥದ ಬೇರೆಬೇರೆ 
ಪ್ರಕರಣಗಳಲ್ಲಿ ಒಂದಿಲ್ಲೊಂದು ನೀತಿಯ ಬಂದಿರುತ್ತವೆ. ಆದ್ದರಿಂದ ಈ ಪ್ರಕರಣ 
ವನ್ನು ಸಂಕ್ಷೇಪವಾಗಿ ಬರೆದಿದೆ . ಲಿಂಗಧಾರಣ ದೀಕ್ಷೆಯಾದ ಮೇಲೆ ಅವನಿಗೆ ಪ್ರಾಕೃತ 
ಯಾವ ತಕ ಜಕುವುದಿಲ್ಲ. ಸಚ್ಚಿದಾನಂದ ಲಕ್ಷ್ಮಣಸ್ಟರೂಪವಾದ ಪರಬ್ರಹ್ಮ ಲಿಂಗ 
ವನ್ನು ಅವಿಚ್ಛಿನ್ನ ವಾಗಿ ಧರಿಸಿಕೊಂಡಿರತಕ್ಕ ವನು ಕನಾ ೨್ರತ್ಮನಾಗಿ ಸರ್ವಾಡಿಗಳಾಗಿ 
ಮಯನಾಗಿ ಸ ಬ್ರಹ್ಮ ಸ್ವ ಸ ರೂಸವನ್ನು ಹೊಳಿತಾ. ನೆ. ಈ ವಿಷಯದಲ್ಲಿ ಬೇಕಾದಷು 
ಪ್ರಮಾಣಗಳಿದ ರೂ ಸ್ಥಾ ಲೀಪುಲಾಕನ್ಯಾಯವಂತೆ ಸ ಸಂಕೆ ಕ್ಷೇಸವಾಗಿ ನಿವೇಚಿಸಿದ್ದೇವೆ. 


ಇಪ್ಪುತ್ತನಾಲ್ಪನೆಯ ಪ್ರಕರಣ 
ರಾಜಕಾರಣವೂ ಬಸವಣ್ಣನವರೂ 


ಧರ್ಮ ಮತ್ತು ರಾಜಕಾರಣಗಳೆರಡರಲ್ಲಿ ಪಾರಂಗತರಾಗಿ ಕೀರ್ತಿಶಾಲಿಗಳಾಗಿರ 
ತಕ್ಕವರು ನಮ್ಮ ದೇಶದಲ್ಲಿ ವಿರಳರೆಂಬುವುದು ಸಾವಿರಾರು ವರ್ಷಗಳ ಇತಿಹಾಸವನ್ನು 
ಓದಿದವರಿಗೆ ಸುಸ್ಪಷ್ಟವಾಗಿ ತಿಳಿಯುತ್ತದೆ. ಧರ್ಮದಲ್ಲಿ ನಿಪುಣರಾಗಿದ್ದರೆ ರಾಜ 
ಕಾರಣವು ಅವರಿಗೆ ಹಿಡಿಸುವುದಿಲ್ಲ. ರಾಜಕೀಯದಲ್ಲಿ ತಜ್ಞರಾದವರಿಗೆ ಧಾರ್ಮಿಕ ವಿಷಯ 
ದಲ್ಲಿ ಮನಸ್ಸೇ ಆಗುವುದಿಲ್ಲ. ಎಲ್ಲರೂ ಹೀಗೆಯೇ ಇರುತ್ತಾರೆಂದು ಹೇಳಲಿಕ್ಳಾಗದು. 
ಕೆಲವರು ಮಾತ್ರ ಈ ಎರಡೂ ವಿಷಯಗಳಲ್ಲಿ ಪಾರಂಗತರಾಗಿ ಕೀರ್ತಿಕಾಯರಾಗು 
ತ್ತಾರೆ. ಇಂಥವರ ಸಂಖ್ಯೆ ಸಾಕಷ್ಟಿರುವುದಿಲ್ಲ. ಅಶೋಕ ಚಕ್ರವರ್ತಿಗಳು ರಾಜಕೀಯ 
ದಲ್ಲಿ ದಿಗ್ವಿಜಯಿಗಳಾದಂತೆ ಪ್ರಚಂಡತರವಾಗಿ ಬೌದ್ದ ಧರ್ಮವನ್ನೂ ಪ್ರಚಾರ 
ಮಾಡಿದರು. ಶ್ರೀ ವಿದ್ಯಾರಣ್ಯರು ತಮ್ಮ ಪಂಚದಶಿಯಲ್ಲಿ ಜಾಣನಾದವನು ಧರ್ಮ 
ಮತ್ತು ರಾಜಕಾರಣಗಳೆರಡರಲ್ಲಿಯೂ ಬಲ್ಲಿದನಾಗಲು ಶಕ್ಯವಾಗಿರುತ್ತದೆಂದು ಹೇಳಿರು 
ತ್ತಾಕೆ. ನಮ್ಮ ದೇಶದಲ್ಲಿ ತುಕಾರಾಮ, ನಾನಕ್‌, ಕನಕದಾಸ, ಕಬೀರದಾಸ, 
ಮೊದಲಾದ ನೂರಾರು ಜನರು ಕೇವಲ ಧರ್ಮದಲ್ಲಿಯೇ ಪ್ರಚಾರವನ್ನು ಮಾಡಿದ 
ರಲ್ಲದೆ ರಾಜಕೀಯವನ್ನು ಅಪ್ಪಿಕೊಳ್ಳಲಿಲ್ಲ. ಇದು ಅವರವರ ರುಚಿಗನುಸಾರವಾಗಿ 
ಮಾಡತಕ್ಕ ಕಾರ್ಯವಾಗಿರುತ್ತದೆ. | 

ಶ್ರೀ ಬಸವಣ್ಣನವರು ಧಾರ್ಮಿಕ ಪ್ರಚಾರದಲ್ಲಿ ಅತ್ಯದ್ಭುತ ಕಾರ್ಯವನ್ನು ಮಾಡಿ 
ಶಿವಭಕ್ತಿಯನ್ನು ಪ್ರಚಂಡತರವಾಗಿ ಪ್ರಸಾರಮಾಡಿ ಧರ್ಮುಮೂರ್ತಿಗಳೂ, ದ್ರಿತೀಯ 
ಶಂಭುವೆನ್ಸಿಸಿಕೊಂಡರೂ ರಾಜಕಾರಣದಲ್ಲಿ ಅವರು ಮೇಲ್ಮೆಯನ್ನು ಪಡೆದ ಮಹಾ 
ಪುರುಷರಾಗಿರುತ್ತಾರೆ. ಅವರು ಮಂತ್ರಿಗಳಾಗಬೇಕೆಂಬುವ ಹಂಬಲದಿಂದ ಬಿಜ್ಜಳನ 
ರಾಜ್ಯದಲ್ಲಿ ಪ್ರವೇಶಿಸಲಿಲ್ಲ. ಧರ್ಮಪ್ರಚಾರ ಮಾಡಬೇಕೆಂಬುವುದು ಅವರ ಮುಖ್ಯ 
ಗುರಿಯಾಗಿದ್ದಿತು. ಆದರೆ ರಾಜಕಾರಣವು ಅವರಿಗೆ ಆನುಷಂಗಿಕ ಫಲವನ್ನು ಕೊಟ್ಟಿತು. 
ಮೊದಲು ಬಿಜ್ಜಳರಾಜನಲ್ಲಿ ಕರಣಿಕರಾಗಿ ಸೇರಿದರು. ಆದರೆ ಅವರು ದಕ್ಷತೆ, ವಿಚಾರ 
ಧುರಂಧರತೆ, ಸತ್ಯತನ ಮೊದಲಾದ ಶ್ರೇಷ್ಠ ಗುಣಗಳ ಮೂರ್ತಿಯಾಗಿದ್ದ ಕಾರಣ 
ಎಲ್ಲರಿಗಿಂತಲೂ ಬಹುಜೇಗನೆ ರಾಜಕೀಯದಲ್ಲಿ ಧುರಂಧರರಾಗಿ ಬಿಜ್ಜಳನ ಹದಿನೆಂಟು 
ಮಂತ್ರಿಗಳಲ್ಲಿ ಪ್ರಧಾನವಾದ ಸ್ಥಾನವನ್ನು ಪಡೆದರು. ಇದಕ್ಕೆ ಅವರ ರಾಜಕಾರಣ 
ಸಟುತ್ವವೇ ಮೂಲಕಾರಣನಾಗಿರುತ್ತದೆ. ಅಂತಹ ಅದ್ವಿತೀಯವಾದ ರಾಜಕೀಯ 
ಜ್ಞಾನವಿಲ್ಲದೆ, ಕರಣಿಕರಾಗಿದ್ದವರು ರಾಜ್ಯದ ಸೂತ್ರಗಳನ್ನೇ ತಮ್ಮ ಕೈಯಲ್ಲಿ ತೆಗೆದು 
ಕೊಳ್ಳಲು ಶಕ್ಯವಾಗುವುದು ಅಸಂಭವವೇ ಸರಿ. ಅವರು ಮಾಡಿದ ಕಾರ್ಯಗಳನ್ನು 
ಅವಲೋಕಿಸಿದರೆ ಪ್ರಜಾಪ್ರಭುತ್ವವಾದಿಗಳಾದ ಈಗಿನ ಜನರು ಅವರಿಂದ ಬಹಳ 
ಕಲಿಯಬೇಕಾಗುತ್ತದೆ. ಪ್ರಜಾಪ್ರಭುತ್ವದ ತತ್ವಗಳನ್ನು ಆ ಕಾಲದಲ್ಲಿ ಅವರು ಆಚರಿಸಿ 
ಕೃತಿಯಲ್ಲಿ ತಂದಿರುತ್ತಾರೆ. 

ಪ್ರಜಾಪ ಭುತ್ವದ ಮುಖ್ಯ ಲಕ್ಷಣಗಳೆಂದರೆ ಜನರಿಗೆ ಹೊಟ್ಟೆಯ ತುಂಬ ಅನ್ನ, 
ಬಟ್ಟೆ ಸಿಕ್ಕಮೇಲೆ ನೆಮ್ಮದಿಯಾಗಿ ನಾಸಮಾಡಲಿಕ್ಕೆ ವಸತಿಸ್ಥಾನಗಳಿದ್ದು ಎಲ್ಲರೂ 


ರಾಜಕಾರಣವೂ ಬಸವಣ್ಣ ನವರೂ ೫೧೭ 


ಶಾಂತಿಯಿಂದ ಬಾಳಬೇಕು, ಎಲ್ಲರೂ ದುಡಿದೇ ಉಣ್ಣಬೇಕು, ಮೇಲುಕೇಳುಗಳೆಂಬ ಭೇದ 
ಭಾವನೆಗಂತೂ ಅಲ್ಲಿ ಸ್ಥಳವೇ ಇರಕೂಡದು. ಇಂತಹ ಲಕ್ಷಣಗಳೆಲ್ಲ ಶ್ರೀ ಬಸವಣ್ಣ 
ನವರ ಕಾಲದಲ್ಲಿ ಬಿಜ್ಜಳನ ರಾಜ್ಯ ದಲ್ಲಿದ್ದವು. ದುಡ್ಡನ್ನು ಕೂಡಿಡುವ ಪ್ರಶ್ನೆಯೇ ಅವರ 
ರಾಜ್ಯದಲ್ಲಿರಲಿಲ್ಲ. ಸ ಬಿಜ್ಜಳ ರಾಜ್ಯದ ಸುವ್ಯವಸ್ಥೆ ಸ್ಥಿಯನ್ನು ಬಹಳ 
ಚೆನ್ನಾಗಿ ವರ್ಣಿಸಿರುತ್ತಾ ರೆ. 
] ರಾಮರಾಜ್ಯನೆಂದು ಹೇಳುವ ರೂಢಿ ನಮ್ಮ ಲ್ಲಿ ಉಂಟು. ರಾಮರಾಜ್ಯದಲ್ಲಿ 
ಯಾರಿಗೂ ಹಿಂಸೆಯಾಗದೆ ಎಲ್ಲರೂ ಪರಸ್ಪರ ಸಹಜಾಕ್ವೆ ಮಾಡಿಕೊಂಡು ಹೊಟ್ಟಿ | 
ಬಟ್ಟಿ ಗಳ ಚಿಂತೆಯಿಲ್ಲದೆ ಸುಖದಿಂದ ಉಲ ಡದು ರಾಮರಾಜ್ಯ. ' ಅನ್ನವಸತಿ 
ಗಳ “ಕೊರತೆ ಇಲ್ಲದಿದ್ದರೆ ಮನುಷ್ಯ ನಿಗೆ ಏನೂ ಹೆಚ್ಚಿ ಗೆ ಬೇಕಾಗಲಾರದು. 

ಶ್ರೀ ಬಸವಣ್ಣ a ಚರಕ ಸತ್ಯತನ ಕ್ಯ ಅಹಿಂಸಾ ಪ್ರವರ್ತಕರಾಗಿ 
ಶಿವಭಕ್ತಿ ಧುರೀಣರಾಗಿ ಎಲ್ಲರೂ ಒಂದೊಂದು ಉದ್ಕೊ ಬೀಗವನ್ನು ಕೈಕೊಂಡು ದುಡಿಯ 
ಬೇಕು. ಪರಧನ, ಪರಸ್ತ್ರೀ ನರನ ನಡದು ತತ್ವವನ್ನು ತಮ್ಮ 
ಆಡಳಿತ ಕಾಲದಲ್ಲಿ ರೂಢಿಯಲ್ಲಿ ತಂದು ಅನೇಕ ಸುಧಾರಣೆಗಳನ್ನು" the 
ರಾಜಕೀಯ ಧುರೀಣರಾಗಬೇಕಾದರೆ ಮೇಲೆ ಬರೆದ ಶ್ರೇಷ್ಠ ಗುಣಗಳ ಆವಶ್ಯಕತೆಯು 
ಬೇಕಾಗುತ್ತದೆಂಬುವ ತತ್ವವನ್ನು ಎಲ್ಲರೂ ಅರಿಯುವಂತೆ ಮಾಡಿ ಸತ್ಯದ ದಾರಿಯನ್ನು 
ಜನಗಳಿಗೆ ಬೋಧಿಸಿದರಲ್ಲಜಿ ತಾವು ನಡೆದುಕೊಂಡು ಮುಖ್ಯ ಮಂತ್ರಿಗಳಾಗಿದ್ದಾಗ್ಯೂ 
ಕೂಡ ಎಲ್ಲರಿಗಿಂತಲೂ ಕಿರಿಯರೆಂಬುವುದನ್ನು ಹೇಳುತ್ತ ತಮ್ಮ ಶ್ರೇಷ್ಠ ಗುಣಗಳಿಂದ 
ಎಲ್ಲರಿಗೂ ವಂದ್ಯರಾದರು. ರಾಜಕೀಯ ಕ್ಬೇತ್ರ ದಲ್ಲಿ ಮಹಾತ್ಮಾ ಗಾಂಧೀಜಿಯಂತಹ 
ಕೆಲವೇ ವ್ಯಕ್ತಿ ಗಳಲ್ಲಿ ಮಾತ್ರ ಈ ಗುಣವು ಹಚ ಟ್ಟ ಮತ್ತು ರಾಜ 
ಕಾರಣಗಳಿರಡನ್ನೂ ಸಮನ್ನ ಯೆ ಮಾಡಿಕೊಂಡು ಹೋಗುವವರ ಉದಾಹರಣೆ ಲೋಕದ 
ಇತಿಹಾಸ ಸದಲ್ಲಿಯೇ ಕರಾ ಸಿಗುತ್ತದೆ. 

ರಾಜಕಾರಣದಲ್ಲಿ ಸತ್ಯಕ್ಕೂ, ಅಹಿಂಸೆಗೂ, ತಾಳಮೇಳಗಳಾಗುವುದಿಲ್ಲವೆಂದು 
ಈಗಿನ ಜನರು ಹೇಳುವುದುಂಟು. ಆದರೆ ಬಸವೇಶ್ವರರು ಸತ್ಯದಿಂದ ಕದಲದೆ ಅಹಿಂಸೆ 
ಯನ್ನು ಬಿಡದೆ ರಾಜಕಾರಣದಲ್ಲಿ ಯಶಸ್ವಿಯಾಗಬೇಕೆಂಬುವುದನ್ನು ಜಗತ್ತಿನಲ್ಲಿ ಪ್ರಚಾರ 
ಮಾಡಿದರು. 

« ಸರ್ವಂ ಸತ್ಯೇ ಪ್ರತಿಸ್ಮಿತಂ'” ಅಂದರೆ ಸತ್ಯದಲ್ಲಿ ಎಲ್ಲವೂ ಇದೆ ಎಂಬುವುದು 
ಅವರ ದೃಢವಾದ ವಿಶ್ವಾಸವಾಗಿದ್ದಿತು. ಅವರು ತಮ್ಮದೊಂದು ವಚನದಲ್ಲಿ, 


«4 ಅನೆಯನೇರಿಕೊಂಡು ಹೋದಿರಿ ನೀವು ಕುದುರೆಯನೇರಿಕೊಂಡು 
ಹೋದಿರಿ ನೀವು ಆದರೆ ಸತ್ಯವೆಂಬುವ ಸತ್ರಥವನ್ನು ಅರಿಯದೆ 
ಹೋದಿರಲ್ಲಾ ಿ 

ಎಂದು ರಾಜಕಾರಣಿಗಳಿಗೂ, ಇತರರಿಗೂ ಬುದ್ದಿವಾದವನ್ನು ಹೇಳಿರುತ್ತಾರೆ. ಅವರು 
ಕೇವಲ ಉಪದೇಶಮಾಡತಕ್ಕವರಲ್ಲ. ಮೊದಲು ತಾವು ಆಚರಣೆಯಲ್ಲಿ ತಂದು ಇತರರಿಗೆ 
ಆ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸುತ್ತಿದ್ದರು. ತಾವು ಮಾತ್ರ ಬೇಕಾದಂತೆ 
ನಡೆದುಕೊಂಡು ಉಳಿದವರಿಗೆ ಸತ್ರಥವನ್ನು ಬೋಧಿಸುವ ಜನಗಳನ್ನು ನಾವು ನೋಡು 
ತ್ರೇವೆ. ಆ ಮಾರ್ಗವು ಯಾವಾಗಲೂ ಅಪಾಯಕರವಾದುದು. ತಾನು ನಡೆಯದೆ 


೫೧೪ ಕ್ಕೆ ಬಸವತತ್ವ ರತ್ನಾಕರ 


ಎರಡನೆಯವರಿಗೆ ಉಪದೇಶಮಾಡುವ ಮಾತಿನಲ್ಲಿ ಅರ್ಥನೇ ಇರುವುದಿಲ್ಲ. ಅಂಥವರಿಗೆ 
ಕೊನೆಯಲ್ಲಿ ಬೆಲೆಯೇ ಇರುವುದಿಲ್ಲ. 

ರಾಜಕೀಯ ಕ್ಷೇತ್ರದಲ್ಲಿ ಅನೇಕರು ಪ್ರಾಚೀನ ಕಾಲದಿಂದಲೂ ಕೆಲವು ಗ್ರಂಥ 
ಗಳನ್ನು, ಬರೆದಿರುತ್ತಾರೆ. ಅದರಲ್ಲಿ ಚಾಣಿಕ್ಯ ನೀತಿಯು ಬಹು ಪ್ರಸಿದ್ಧ ವಾಗಿರು 
ತ್ತದೆ. ಅವರ ನೀತಿಯಲ್ಲಿಯೂ ಕೌಟಲ್ಯತನವು ಮಿಶ್ರವಾಗಿದ್ದಿತು. ಸರಳವಾಗಿರ 
ಲಿಲ್ಲವೆಂಬುವುದನ್ನು ನಾವು ಅವರ ಅನೇಕ ಉದಾಹರಣೆಗಳಿಂದ ಕಾಣಬಹುದಾಗಿರು 
ತ್ತದೆ. | 

ಸಂಸ್ಕೃತ ನಾಟಕ ಪ್ರಪಂಚದಲ್ಲಿ ಬಹು ಪ್ರಸಿದ್ದಿಯನ್ನು ಸಡೆದ ಮುದ್ರಾರಾಕ್ಷಸ 


ಬು ಣಾ ಗ ಛಿ 
ಎಂಬುವ ನಾಟಕದಲ್ಲಿ ಚೆನ್ನಾಗಿ ಅವರ ನೀತಿಯು ವ್ಯಕ್ತವಾಗುತ್ತದೆ. ತಮಗೆ ಅಗ್ರಾ 


ೆ ತ ಸನವು ಸಿಗದೇ ಇದ್ದುದಕ್ಕೆ ನವನಂದನರ ವಂಶವನ್ನೇ ಹಾಳುಮಾಡಿಬಿಟ್ಟರಲ್ಲದೆ ಅನೇಕ 


ಯುಕ್ತಿ-ಕುಯುಕ್ತಿಗಳಿಂದ ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡರು. ಅದರಲ್ಲಿ ಅನೇಕ 
ಮೇಧಾನಿಗಳೂ ಕೂಡ ಆಹುತಿಯಾಗಬೇಕಾಯಿತು. ಶ್ರೀ ಬಸವೇಶ್ವರರ ರಾಜ 
ನೀತಿಯು ಬಹು ಮೇಲಾದುದು. ಯಾರಿಗೂ ಹಿಂಸೆಯಾಗದೆ ಆರ್ಥಿಕ ತೊಂದರೆಯನ್ನನು 
ಭವಿಸದೆ ಮೇಲುಕೀಳುಗಳೆಂಬ ತೊಂದರೆಗೊಳನಾಗದೆ ಎಲ್ಲರೂ ಯಾವುದಾದರೊಂದು 
ಉದ್ಯೋಗ ಮಾಡಬೇಕು, ಭಿಕ್ಸೆಯಿಂದ ಉದರಪೋಷಣೆ ಮಾಡಕೂಡದೆಂಬುವ ಕಟ್ಟಪ್ಪಣೆ 
ಮಾಡಿ ರಾಜ್ಯದಲ್ಲಿ ಕೃತಿಗೆ ತರುವ ಸಾಹಸಮಾಡಿ ಜನಗಳಲ್ಲಿ ನೆಮ್ಮದಿಗೆ ಮಾರ್ಗವನ್ನು 
ತೋರಿಸಿಕೊಟ್ಟರು. ಎಲ್ಲರೂ ದುಡಿದರೆ ಯಾವ ರಾಜ್ಯದಲ್ಲಿಯೇ ಆಗಲಿ ಆರ್ಥಿಕ ತೊಂದರೆ 
ಬರಲಾರದು. ಜನಗಳು ದುಡಿಯಲಾರದ ಹೇಡಿಗಳಾದರೆ ಆ ದೇಶವು ಆರ್ಥಿಕ ಮುಗ್ಗಟ್ಟಿ 
ನಿಂದ ಬಳಲಬೇಕಾಗುತ್ತದೆ. ಇದನ್ನು ಈಗಿನ ಪ್ರಜಾಸ ಪ್ರಭುತ್ವ ವಾದಿಗಳೂ ಹೇಳು 
ತ್ತಾರೆ... ಉದ್ಯೋಗದಲ್ಲಿ ಮೇಲು ಕೀಳುಗಳ ಗ ಜನೇ ಎಲ್ಲರೂ ಸರಿ 
ಸಮಾನರು ಎಂಬುವ ಭಾವನೆ ಬೆಳೆದು ಪರಸ್ಪರರಲ್ಲಿ ಪ್ರೀತಿಯು ಹುಟ್ಟುತ್ತದೆ. ರಾಜ 
ನಿಂದ ಪ್ರಜೆಗಳಿಗೆ ಅನ್ಯಾಯವಾಗಬಾರದು. ಪ್ರ ಜಾಸಮ್ಮತಿಯಿಂದಲೇ ರಾಜ್ಯದ 
ಆಡಳಿತೆ ನಡೆಯಬೇಕು. ಇದರಿಂದ ಉಭಯರಿಗೂ ಕ್ಲೇಮವಾಗಬೇಕೆಂಬುವುದೇ 
ಶ್ರೀ ಬಸ ಸವೇಶ್ವ ರರ ತತ್ವದ ತಿರುಳಾಗಿದ್ದಿ ತು. ಯಾವದಾದರೊಂದು ಉದ್ಯೋಗದಲ್ಲಿ 
ಭಲ್ಲರೂ ತೊಡಗಿದರೆ ತೆ ದೇಶದ ಹಣವು ಎರಡನೆಯ ದೇಶಕ್ಕೆ ಹೋಗದೆ ದೇಶದ 
ಸಾಂಪತ್ತಿಕ ಸ್ಥಿತಿಯು ಅಭಿವೃದ್ಧಿಯಾಗುವುದರಲ್ಲಿ ಸಂಶಯವೇ FRO ಎಷ್ಟೆ ಸ್ಟೇ 
ರಾಜಕೀಯ ಉನ್ನ ಸಜಾ ಧರ್ಮವನ್ನು ಬಿಡಲಿಕ್ಕಾಗುವುದಿಲ್ಲ. "ಸರ್ವಂ ತ 
ಮೂಲಂ? ಎಂಬುವ ನೀತಿಯ ವಾಕ್ಯದಂತೆ ಸರ್ವವೂ ಧರ್ಮೊೋನೃತಿಯಿಂದಲೇ 
ಅಭಿವ ದ್ಧಿ ಯನ್ನು ಹೊಂದುವುದು "ಎಂಬುವುದನ್ನು ಮನಗಂಡು ಅತ್ಯಂತ ಸ್ಫೂರ್ತಿ 
ಹಂದ) ಪ್ರೇರಿತರಾಗಿ ಸಾತ್ತಿ ಕತನದಿಂದಲೇ ಎಲ್ಲವನ್ನೂ ಸಾಧಿಸಿದರು. | 
ಸುಳ್ಳುಹೇಳುವುದು, ಕಳ್ಳತನ ಮಾಡುವುದು ಸಾಮಾನ್ಯವಾಗಿ ಜನಗಳಿಗೆ 
ಅದೊಂದು ಸುಲಭ ಮಾರ್ಗವಾಗಿಬಿಟ್ಟಿ ರುತ್ತದೆ. ಕೊಲೆ ಸುಲಿಗೆಗಳೂ ಕೂಡ ಜನರಲ್ಲಿ 
ಇರಬಾರದು. ಇಂತಹ Mire ದೂರಾಗಲಿಕ್ಸೆ ಎಲ್ಲರಿಗೂ ದೈವಭಕ್ತಿ ಅವಶ್ಯ 


ವಾಗಿರಬೇಕು. ದೈ ವಭಕ್ತಿ ಯಿದ್ದ ರೆ ಸಾತ್ವಿಕತನವು "ಕೆಯುತ್ತ ದೆ. ಸಾತಿ ಕತನ 


ವಿದ್ದರೆ ದುರ್ಗುಣಗಳಿಲ್ಲ. ದೂರಾಗಿ ಬ್‌ ಶಾಂತಪುರುಷನಾಗುತ್ತಾನೆ. ಉತ್ತಮ 


ಮೂಸ ಗಸ a ii ಸಯಾಮಿ ಗಯ ಮುಚು ಟು ಹಟುಟ ಕೂರ As cn Ad Spe 3 ಸೂ 


೯ ಚ್‌ ಲಲ್‌ 


ರಾಜಕಾರಣವೂ ಬಸವಣ್ಣ ನವರೂ ೫೧೯ 


ಕಾರ್ಯದಲ್ಲಿಯೇ ಪ್ರಜೆಗಳೆಲ್ಲರೂ ತೊಡಗುವಂತೆ ಮಾಡುವ ಕಾರ್ಯದಲ್ಲಿ ಬಸವರಸರು 
ಅತ್ಯಂತ ಸಾಹಸವನ್ನು ತೋರ್ಪಡಿಸಿದರು. 

ರಾಷ್ಟ್ರೋನ್ನತಿಗೆ ಯಾವುದರಿಂದ ಹಿತವೋ ಆ ಕಾರ್ಯ ಉಚ್ಚವಿರಲಿ ನೀಚವಿರಲಿ 
ಎಲ್ಲರೂ ಮಾಡಬೇಕು. ಈ ಭಾವನೆಯು ಪ್ರತಿಯೊಬ್ಬರಲ್ಲಿ ಬೆಳೆದು ಕಾರ್ಯಪ ಸ್ರವೃತ್ತ 
ರಾಗಬೇಕೆಂದು ಬಿಜ ನ ಳರಾಜನ ರಾಜ್ಯದಲ್ಲಿ ಮೂಲಸೂತ್ರ ವಾಗಿದ್ದಿತು. ಸೃ 
ಪ್ರವರ್ತಕರು ಶ್ರೀ ಬಸ ಸವೇಶ್ವ ರರು. 


ಬಸವಣ ನ ನವರ ರಾಜಕಾರಣ ಪಟುತ್ವ ದ ಮೂಲಕ ಬಿಜ್ಜ ಛ ರಾಜ್ಯ ಕ್ರೈ ಶತ್ಛು ಗಳ 

pl ಇರಲಿಲ್ಲ. ಇದನು ಎಲ್ಲ ರಾ ಒಪ್ಪಿ ಸು ಕ ತಹ 
ಸಚಿವರು ಸಿಗುವುದು ರಾಜ್ಯದ ಪುಣ್ಯದ ಫ ಫಲನೆಂದು ಹೇಳಬಹುದು. ಆದರೆ ಇಂತಹ 
ಉತ್ತ ಸ್ಪಸ್ಥಿತಿಯಲ್ಲಿದ್ದ ರಾಜ್ಯದ ಉಪಭೋಗವನ್ನು ಬಹುಕಾಲದವರೆಗೆ ಅನುಭವಿಸು 
ವುದೂ ಒಂದು ಸುದ್ಬೆವವೆಂದು ಹೇಳಬಹುದು. ಆದರೆ ಬಿಜ್ಜಳ ಮಹಾರಾಜನ 1 ಶೈವವು 
ಮಾತ್ರ ಪ್ರತಿಕೂಲ ಪರಿಸ್ಥಿತಿಯನ್ಲಿದ್ದಿತು. ಸ್ವಾ ರ್ಥಿಗಳು ಯಾನ ರಾಜ್ಯ ದಲ್ಲಿಯೇ 
ಆಗಲಿ ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತಾರೆ. ಸ ಬಿಜ ನಳನ ಹತು 
ಅವರಿಗೆ ಕೊರತೆಯೇನೂ ಇರಲಿಲ್ಲ. ತಮ್ಮ ಸ್ವಾರ್ಥದ ಸಲುವಾಗಿ ಅನರು ಯಾವದಾದ 
ಕೊಂದು ಆಟವನ್ನು ಹೂಡದೆ ಬಿಡುವುದಿಲ್ಲ. ಸೇಕಸ ಬೇಕಾದುದನ್ನು ಹೇಳಲಿ,". 
ಅದರ ನ ಸತ ತಿಯನ್ನು ಕಂಡುಹಿಡಿಯುವುದು ಮುಖ್ಯ ಮನುಷ ನ ಪ್ರಧಾನ 
ಲಕ್ಷಣವು. ಇ ರ್ಥಸಸತೆಗಾಗಿ ಪ್ರ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಭಯಂಕರ ಕ್ಳೂರ 
ಕೃತ್ಯಗಳು ಜಾ ಇರುತ್ತವೆ. ಇದನ್ನು ರಾಜಕೀಯ ದೃಷ್ಟಿ ಯಿಂದ ಇತಿಹಾಸ ಸವನ್ನು 
ಓದತಕ್ಕ ವರಿಗೆ ಹೇಳುವ ಕಾರಣವೇ ಇರುವುದಿಲ್ಲ. ಸತ ಕ್ಷೇತ್ರದಲ್ಲಿ ಕಟ್ಟ 
ಮಕ್ಕ ಳೆ ಕೊಲ್ಲಿಸಿದ್ದು ದು, ಮಕ್ಕಳು ತಂದೆಯನ್ನು ತೋಡಿ ಅಣ್ಣ ನನ್ನು 
ಈ ಯಾ ತಮ್ಮನನ್ನು, ಅಣ ನೂ ಕೊಲ್ಲಿಸಿದ ಉದಾಹರಣೆಗಳು ಸಾಕಷ್ಟು ಸಿಗುತ್ತ ಲಿಷೆ” 
ಇಂತಹ ಸ್ವಾರ್ಥಿಗಳ ಪ್ರಚಾರಕ್ಕೆ ರಾಜನಿರಲಿ, ಪ್ರಜಾಪ್ರಮುಖನಿರಲಿ "ಅಕ್ಷ 3ಕೂಟ್ಟರೆ 
ಅವನ ಆಯತ ಸಿದ್ಧವಾದ ಮಾತಗೆ 

ಲೋಕೋತ್ತರ ಶ್ರೇಷ್ಠಪುರುಷ್ಕ ನಿಶ್ಚಕುಟುಂಬಿ, ಯತ್ರ ಜೀವಃ ತತ್ರ ಶಿವಃ'' 
ಎಂದು ಹೇಳುವ ಬಸವಣ್ಣ ನವರಂತಹ ದಿವ ಪುರುಷರು ದೊರೆತಾಗ ಅದರ ಉಪಯೋಗ 
ಮಾಡಿಕೊಳ್ಳ ಡೆ ಇರುವುದು ಬಿಜ್ಜಳರಾ ಜೆ ಅವನತಿಗೆ ಮೂಲಕಾರಣವಾಗಿ ಪರಿಣಮಿ 
ಸಿತು. (.'ಿಜ್ಜಳನ ಭಂಡಾರವೆನಗೇತಕಯ್ಯ'' ಎಂದು ಹೇಳಿ ಸ್ವಾರ್ಥದ ಲವಲೇಶ 
ವಾದರೂ ಇಲ್ಲದೆ ಧರ್ಮ, ರಾಜಕಾರಣಗಳೆರಡನ್ನೂ ತಮ್ಮ ಜೀವಿತಕಾಲದಲ್ಲಿ ಸಮನಾಗಿ 
ನಡೆಯಿಸಿಕೊಂಡು ಹೋದದ್ದು ಇತಿಹಾಸದಲ್ಲಿ ಮಹತ್ವವಾದುದಾಗಿರುತ್ತದೆ. 

ಶ್ರೀ ಬಸವಣ್ಣನವರು ಮಂತ್ರಿಗಳಾಗಿದ್ದ ಕಾಲದಲ್ಲಿ ಪ್ರಜೆಗಳಿಗೆ ಯಾವ ಅಹಿತನನ್ನೂ 
ಮಾಡಲಿಲ್ಲ. ಅಂಥವರಿಂದ ಮಾಡಲೂ ಶಕ್ಯವಿಲ್ಲ. ಮಾಡಿದ ಬಗ್ಯೆ ಯಾವ ಇತಿಹಾಸ 
ಕಾರರೂ ಉಲ್ಲೇಖ ಮಾಡಿರುವುದಿಲ್ಲ. ರಾಜಕೀಯ ಶ್ಸೇತ್ರದಲ್ಲಿ ಇದು ಬಸವಣ್ಣನವರ 
ದೊಡ್ಡ ವಿಜಯವೇ ಸರಿ. 

ಶಿವಾಜಿಯ ಮಗನಾದ ಸಂಭಾಜಿಯು ಸತ್ತನಂತರ ಗಾದಿಯ ಮಾಲೀಕರು ನಾವೇ 
ಎಂದು ಹೇಳಿ ರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡು ಆಳಿದ ಸೇತ್ರೆಯವರಂತೆ 


೫೨೦ | ಬಸನತತ್ತ್ವ ರತಾ ಕರ | 


ಶ್ರೀ ಬಸವಣ ನವರು ಬಿಜ್ಜಳನ ರಾಜ್ಯಕ್ಕೆ ಆತೆಸಡಲಿಲ್ಲ. ಧರ್ಮಕ್ಕೆ ಸರಕಾರವು ಬಾಧ 
ವಲ್ಲವೆಂಬುವ ಕಾಯದೆಯನ್ನು ತೋರಿಸಿದವರಲ್ಲಿ ಬಸವಣ್ಣನವರೇ ಮೊದಲಿಗರು, 
ಶುಕ್ರನೀತಿಯಲ್ಲಿ ಹೇಳಿದಂತೆ "" ಯಾವನಾದರೊಬ್ಬ ರಾಜನಾಗಲೀ ಪ್ರಜಾಪ್ರಭುತ್ವದ 
ಮುಖ್ಯಸ ನಾಗಲಿ ತನ್ನ ಮಂತ್ರಿಗೆ ಅಂಜಬೇಕು, ಅಂಜದೆ ಇದ್ದರೆ ಅವನು ರಾಜನೇ ಅಲ್ಲ. 


ತ ರಾಜನಲ್ಲಿ ಮಂತ್ರಿಯಾದವನು ತನ್ನ ಗಾಂಭೀರ್ಯವನ್ನಿಟ್ಟುಕೊಂಡಿರಲಿಕ್ಸೇ 
ಬೇಕು”. ಬಿಜ್ಜಳನು ತಲೆದೂಗುವಂತೆ ಬಸವಣ್ಣನವರು ತಮ್ಮ ರಾಜಕಾರಣವನ್ನು 
ನಡೆಸುತ್ತಿದ್ದರು. ಬಸವಣ್ಣನವರ ಗುಣಗಳನ್ನು ಎಷ್ಟು ಬಣ್ಣಿಸಿದರೂ ಅಲ್ಪವೇ 
ಆಗುತ್ತದೆ. ಅನರ ಅಂದಿನ ದುಡಿಮೆಯ ಉತ್ಪನ್ನವು ಅಂದೇ ಖರ್ಚಾಗಬೇಕು. 
ಉಳಿದರೆ ಅದು ತಂಗಳವೆಂದು ಅವರು ಭಾವಿಸುತ್ತಿದ್ದರು. ಹೀಗೆ ಕೂಡಿಹಾಕಿ 
ಕೊಳ್ಳುತ್ತ ಹೋದರೆ ಅವನಲ್ಲಿ ಆಲಸ್ಯವುಂಟಾಗಿ ಸ್ವತಃ ಶ್ರಮಪಟ್ಟು ದುಡಿಯಬೇಕೆಂಬುವ 
ಕಲ್ಪನೆಯೇ ಅಳಿದು ಹೋಗುತ್ತದೆಂದು ಅವರು ತಿಳಿಯುತ್ತಿದ್ದರು. ಹೀಗೆ ದುಡಿತ 
ವಿದ್ದು ಖರ್ಚುಮಾಡಿದರೆ ಬಂಡವಾಳಶಾಹಿ ಆಗಲಿಕ್ಕೆ ಶಕ್ಯವೇ ಇರುವುದಿಲ್ಲ. ಇದು 
ಆರ್ಥಿಕ ಸುವ್ಯವಸ್ಥೆಯ ತಳಹದಿಯಾಗಿದೆ. 

ವೇಶ್ಯಾಸ್ತ್ರೀಯಳು ಕ್ಲಣಕ್ಸಣಕ್ಕೆ ವೇಷವನ್ನು ಬದಲಾಯಿಸುವಂತೆ ರಾಜಕಾರಣಿ 
. ಯಾದವನು ""ರಾಜರೀತಿರನೇಕಧಾ'' ಎಂಬುವ ಹಾಗೆ ಕ್ಲಣಕ್ಸಣಕ್ಕೆ ತನ್ನ ನೀತಿಯನ್ನು 
ಬದಲಾಯಿಸಬೇಕೆಂದು ಕೆಲವರ ತಿಳುವಳಿಕೆಯು ಇರುತ್ತದೆ. ಇದು ಸಾಮಾನ್ಯ 
ಜನಗಳ ತಿಳುವಳಿಕೆ. ಅಂದರೆ ಚಿಲ್ಲರೆ ರಾಜಕಾರಣಿಗಳಿವರು. ಎಲ್ಲವೂ ನೀತಿಯುಕ್ತ 
ವಾಗಿಯೇ ನಡೆಯಬೇಕೆಂಬುವುದು ಅವರ ರಾಜಕಾರಣದ ಮೂಲವು. ಯಾವ ಜನಗಳ 
ಮನಸ್ಸನ್ನೂ ನೋಯಿಸದಂತೆ ರಾಜ್ಯ: ಸೂತ್ರವನ್ನು ನಡೆಯಿಸಬೇಕೆಂಬುವುದು ಕಷ್ಟಕರ 
ವಾದುದಾದರೂ ಬಸವಣ್ಣನವರು ಅದೇ ಧೋರಣದಿಂದ ಸಾಧ್ಯವಾದಮಟ್ಟಗೆ ನಡೆದು 
ಕೊಳ್ಳುತ್ತಿದ್ದರು. ಬಿಜ್ಜಳರಾಜನು ತುಟಿಯನ್ನು ಮಿಸುಕದೆ ಬಸವಣ್ಣನವರ ರಾಜ 
ನೀತಿಗೆ ಯಾವಾಗಲೂ ಅಡ್ಡ ಬರುತ್ತಿರಲಿಲ್ಲ. ಹೀಗೆ ಕೆಲವು ವರ್ಷಗಳವರೆಗೆ ನಡೆದು 
ರಾಜ್ಯದ ಸುವ್ಯವಸ್ಥೆಯ ಕೀರ್ತಿಯು ಎಲ್ಲೆಡೆಯಲ್ಲಿಯೂ ಹಬ್ಬಿತು. ಹೀಗೆ ಸುವ್ಯವಸ್ಥೆ 
ಯಿಂದ ಕೆಲವು ದಿನಗಳು ಕಳೆದುಹೋದವು. ಬಸವಣ್ಣನವರ ಕೀರ್ತಿಯು ಅತ್ತ 
ಧಾರ್ಮಿಕದಲ್ಲಿಯೂ, ಇತ್ತ ರಾಜಕಾರಣದಲ್ಲಿಯೂ ಪರಿಪೂರ್ಣತೆಯನ್ನು ಹೊಂದುತ್ತ 
ಎತ್ತನೋಡಿದಡತ್ತ ನಿನಾದಗೊಳ್ಳುತ್ತಲಿತ್ತು. 


ಆದರೆ ಅವರಿಗೆ ಹೆಚ್ಚು ಗೌರವವಾದಂತೆ ಕೆಲವರು ತಮಗೆ ಮಾನಭಂಗವೆಂದು 
ತಿಳಿದುಕೊಂಡು ಬಿಜ್ಜಳ ಮಹಾರಾಜನಲ್ಲಿ ಜಾಡಿಯನ್ನು ಹೇಳಲಿಕ್ಕೆ ಪ್ರಾರಂಭಿಸಿ 
ದರು. ಬಿಜ್ಜಳನಾದರೂ' ಇವರ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಹೊಂದಲು 
ಪ್ರಾರಂಭಿಸಿದನು. ಇದರಿಂದ ರಾಜ್ಯದಲ್ಲಿ ಅನೈಕ್ಯತೆಯಾಗಿ ಅನೇಕ ಕ್ಫೂರಕೃತ್ಯ 
ಗಳು ಅನ್ಯಾಯದಿಂದ ನಡೆಯಲಿಕ್ಕೆ ಹತ್ತಿದವು. ಬಸವಣ್ಣನವರ ಸುವ್ಯವಸ್ಥೆ ಯಿಂದ 
ಕಟ್ಟದ ಈ ಮಾದರಿ ರಾಜ್ಯದ ಅಡಿಗಲ್ಲು ಸಡಿಲಾಗಲಿಕ್ಕೆ ಹತ್ತಿತು. ಹಾಗಾದಕೆ 
ಬಸವಣ್ಣನವರು ಮಹಾಪುರುಷರು, ಇದನ್ನೇಕೆ ತಡೆಯಲಿಲ್ಲ, ಹೀಗೇಕಾಯಿತು, 
ಎಂದು ಕೇಳತಕೃವರೂ ಇರುತ್ತಾರೆ. ಇವರಿಗೆ ಉತ್ತರವೂ ಸುಲಭವಾಗಿಯೇ ' 
ಇರುತ್ತದೆ. 


ರಾಜಕಾರಣವೂ ಬಸವಣ್ಣ ನವರೂ ೫೨೧ 


ಧರ್ಮರಾಜನು ಸತ್ಯಸಂಧನನೂ, ಮಹಾ ಧಾರ್ಮಿಕ ಪುರುಷನಲ್ಲದೆ ಲೋಕದಲ್ಲಿ 
"ಅಜಾತ ಶತ್ಛು'' ಎಂಬುವ ಬಿರುದನ್ನು ಪಡೆದವನಾಗಿದ್ದರೂ ಕೌರವನ ಕೂಡ ಯುದ್ಧ 
ವನ್ನೇ ಹೂಡಿ ಗುರುಗಳೂ, ಅಜ್ಜಂದಿರೂ ಮೊದಲಾದವರನ್ನು ಕೊಲ್ಲಬೇಕಾಯಿತಲ್ಲ? 
ಇತಿಹಾಸದಲ್ಲಿ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಹುದು. ಬಿಜ್ಜಳನ 
ರಾಜ್ಯದ ಅಂತ್ಯವಾಗಬೇಕಾಗಿದ್ದಿತು. ಶ್ರೀ ಬಸವಣ್ಣನವರೂ ತಮ್ಮ ಬೇಕಿ ಕಾರ್ಯ 
ಗಳಿಗೆ ತೆರಳಬೇಕಾಗಿದ್ದಿತು. “" ಹಾಲಾಯ ತಸ್ಮೈ ನಮಃ?” ಎಂಬುವಂತೆ .ಯಾಘ 
ಸಮಯದಲ್ಲಿ ಏನು ಆಗಬೇಕೋ ಅದು ಆಗಿಯೇ ತೀರುವುದು. "" ಭವಿತವ್ಯಂ 
ಭವತ್ಯೇವ?', 

ಆದರೆ ಇದರಿಂದ ಶ್ರೀ ಬಸವೇಶ್ವರರ ರಾಜಕಾರಣ ಪಟುತ್ವವು ಸ್ಫುಟವಾಗಿ 
ಕಾಣುತ್ತಲಿದೆ. ಧರ್ಮದಲ್ಲಿಯೂ, ರಾಜಕಾರಣದಲ್ಲಿಯೂ ಅದ್ವಿತೀಯ ವ್ಯಕ್ತಿಗಳಾದ 
ಶ್ರೀ ಬಸವಣ್ಣ ನನರ ಕೀರ್ತಿಧ್ವಜನವು ಪ್ರಕಾಶಮಾನವಾಗುತ್ತಲಿದೆ. 


ಇಪ್ಪತ್ತೈದನೆಯ ಪ್ರಕರಣ 
ಬಸವೇಶ್ವರರೂ ಶಿಲಾಶಾಸನಗಳೂ 


ನಮ್ಮ ದೇಶದಲ್ಲಿ ಶಿಲಾಶಾಸನಗಳು ಐತಿಹಾಸಿಕ ಸಂಗತಿಗಳ ಕಾಲ ನಿರ್ಣಯವನ್ನು 
ಸಿದ್ಧಾಂತಪಡಿಸುವ ಕಾರ್ಯದಲ್ಲಿ ಮುಖ್ಯಸಾಧನಗಳಾಗಿವೆ. ಇಂತಹ ಶಾಸನಗಳಲ್ಲಿ 
ಬಂದ ಹೆಸರುಗಳಿಗೆ ಪ್ರಾಧಾನ್ಯವಾಗಿ ಇತಿಹಾಸದಲ್ಲಿ ಪ್ರಮುಖ ಸ್ಥಾನವಿರುತ್ತದೆ. 
ಸರಕಾರದವರೂ ಕೂಡ (ಪುರಾತನ ಸಂಶೋಧನಾ ಇಲಾಖೆ) ಆರ್ಕಿಲಾಜಿಕಲ್‌ ಡಿಪಾರ್ಟ್‌ 
ಮೆಂಟನ್ನು ಸ್ಥಾಪಿಸಿ ದೇಶಗಳಲ್ಲಿಯ ಶಾಸನಗಳನ್ನು ಹುಡುಕಿ ಅಚ್ಚುಮಾಡಿಸುತ್ತ 
ಬಂದಿರುತ್ತಾರೆ. ಇಂತಹ ಕಾರ್ಯವು ಕಳೆದ ೫೦ ವರ್ಷಗಳಿಂದ ಅವ್ಯಾಹತವಾಗಿ 
ನಡೆಯುತ್ತ ಬಂದಿದ್ದು ಅನೇಕ ಶಾಸನಗಳು ಬಯಲಿಗೆ ಬಂದು ಮಹತ್ತರವಾದ ಕಾರ್ಯ 
ಸಾಧನೆಯನ್ನು ಮಾಡುವುದಕ್ಕೆ ಸಹಾಯಕಗಳಾಗಿವೆ. ಈ ಇಲಾಖೆಯು ನಮ್ಮ ದೇಶದಲ್ಲಿ 
ಲಾರ್ಡ್‌ ಹಾರ್ಡಿಂಜರು ವೈಸರಾಯರಾಗಿದ್ದಾಗ' ಮೂರ್ತಸ್ವರೂಪಕ್ಕೆ ಬಂದಿತು. 

೬೦ ವರ್ಷಗಳ ಹಿಂದೆ ಶ್ರೀ ಬಸವೇಶ್ವರರ ಹೆಸರು ಸಾಹಿತ್ಯದಲ್ಲಿ ಮಾತ್ರ 
ಸಿಗುತ್ತಿದ್ದಿತಲ್ಲಡೆ ಶಾಸನಗಳಲ್ಲಿ ದೊರೆಯದೆ ಅಥವಾ ಶಾಸನಗಳಲ್ಲಿದ್ದರೂ ಅದನ್ನು 
ಗೊತ್ತುಹಚ್ಚದೆ ಇರುವುದರಿಂದ ಆ ಸಾಹಿತ್ಯವಾದರೋ ಅವರ ಸಮಸಾಮಯಿಕವಾಗಿರಡೆ 
ಅವರ ಐತಿಹಾಸಿಕತೆಯನ್ನು ಕುರಿತು ಸಹಜವಾಗಿ ಇದ್ದ ತುಸುವಾದರೂ ಶಂಕೆಯು 
ಈಗೇನೂ ಹಾಗೆಯೇ ಉಳಿದಿರುವುದಿಲ್ಲ. ಅವರ ಕಿರಿಯ ಸಮಕಾಲಿಕನಾದ ಹರಿಹರ 
ಮಹಾಕವಿಯ ಬಸವರಾಜ ದೇವರ ರಗಳೆಯೂ ಕೆಲವೇ ಆದರೂ ನಿರ್ವಿವಾದವಾದ 
ಶಾಸನಗಳೂ ಅವರ ಐತಿಹಾಸಿಕ ಸತ್ಯಸಂಗತಿಗಳನ್ನು ಚೆನ್ನಾಗಿ ಮನವರಿಕೆ ಮಾಡಿ 


ಕೊಡುತ್ತವೆ. ಈಗ ಸಿಕ್ಕಿರುವ ಕೆಲವು ಶಾಸನಗಳನ್ನು ಮಾತ್ರ ಇಲ್ಲಿ ಕೊಡುತ್ತೇವೆ. : 


ಹುಡುಕುತ್ತ ಹೋದರೆ ಇನ್ನೂ ಅವರ ಬಗ್ಗೆ ಹಲವಾರು ಶಾಸನಗಳು ಸಿಗುವುದಸಂಭವ 
ವೆಂದು ಹೇಳಲಿಕ್ಳಾಗದು. 

ಶಾಸನ ೧.. ಬಿಜಾಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲ್ಲೂಕಿನ ಗುಡಿಹಾಳ 
ಮತ್ತು ಕುಂಟೋಜಿ ಗ್ರಾಮಗಳ ನಡುವಣ ಗುಡಿಕಲ್ಲಿನಲ್ಲಿ- ""ಇದು ಬಸವರಾಜ 
ದೇವರ ಮಾನ್ಯ, ಇದನ್ನಾರೂ ಅಳುಷಬಾರದು?' ಎಂದಿರುವಲ್ಲಿ ಬಸವರಾಜದೇವರೆಂದಕೆ 
ಸ್ವಯಂ ಬಸವೇಶ್ವರರೇ ಹೊರತು ಬೇರೆಯವರಲ್ಲ ಎಂದು ಬೇಕಾದಷ್ಟು ಪ್ರಮಾಣಗಳಿಂದ 
ಸಿದ್ಧವಾಗುತ್ತದೆ. ಆ ಮಾನ್ಯ ಅವರದೇ ಅತ ಏವ ಅವರು ಐತಿಹಾಸಿಕ ವ್ಯಕ್ತಿ ತಾನೆ 
ಎಂದು ಖಂಡಿತವಾಗಿ ಸಿದ್ಧವಾಗುತ್ತದೆ. ಆದರೂ ಅದಕ್ಕೆ ತೇದಿ ಅಥವಾ ಸಂವತ್ಸರ 
ಮೊದಲಾದುವುಗಳಿಲ್ಲದೆ ಇರುವುದರಿಂದ ಅದು ಅವರ ವಾಸ್ತವಿಕೆಗೆ ಸಾಲುವಂತೆ ಕಾಲ 
ನಿರ್ಣಯಕ್ಕೆ ಸಾಲದು. 

ಶಾಸನ ೨. ಧಾರವಾಡ ಜಿಲ್ಲೆಯ ಸೊರಟೂರಿನ ಮಲ್ಲೇಶ್ವರ ದೇವಾಲಯದೊಂದು 
ಸ್ತಂಭದಲ್ಲಿ ದುರ್ಮುಖಿ ಸಂವತ್ಸರದ ಆಶ್ವಯುಜ ಶುದ್ಧ ೧೦ ಮಂಗಳವಾರದಂದು 


pa ! Annual Report on South Indian Epigraphy, 1930, Appendix ೫, ಪುಟ ೬೫. 


ನಂ. ೧೪. 


ಎಕ ಒಟ ಟೇ- ಆ.66 


ಕ್ಯಾ ಚಾ ಚಾಚಾ ಚ್‌ 


cee Moc am as ads 


i an al. du i La cc 


ಬಸವೇಶ್ವರರೂ ಶಿಲಾಶಾಸನಗಳೂ ೫೨೩ 


ಹಂದಿಗನೂರಿನ ಮಹಾನಾಯಕಾಚಾರ್ಯ ಸಿದ್ದೇನಾಯಕನ ಕೆಳಗಣ ಗಬ್ಬಿನಾಯಕ 
ನೆಂಬುವನು ಅದೋ ಅಥವಾ ಬೇರೆಯಾವದೋ ದೇವಸ್ಥಾನವನ್ನು ಜೀರ್ಣೋದ್ಧಾ ರಮಾಡಿ 
ಅಲ್ಲಿ ಬಸವೇಶ್ವರನ ಮೂರ್ತಿಯನ್ನು ಸ್ರತಿಸ್ಮಾಪಿಸಿದನೆಂದಿದೆ.? 

೬ ಶಾಸನಕ್ಕೆ ಹಿಂದಿನಿಂದಲೇ ಅಲ್ಲಿ ಶ್ರೀ ಬಸವೇಶ್ವರನ ಮೂರ್ತಿಯನ್ನು ವಿಗ್ರಹ 
ಮಾಡಿ ಪೂಜಿಸುತ್ತಿದ್ದರೆಂದು: ಇದರಲ್ಲಿ ಸ್ಪಷ್ಟವಾಗಿ ತಿಳಿಯುವುದಾದರೂ ಇದರಲ್ಲಿ 
ಶಕವರ್ಷ ಸಂಖ್ಯೆಯಾಗಲೀ ಆ ಕಾಲದ ಆಳರಸರ ಹೆಸರಾಗಲೀ ಇಲ್ಲದುದರಿಂದ ಇದು 
ಎಷ್ಟು. ವರ್ಷ ಹಿಂದಿನದೆಂದು ನಿರ್ಣಯಮಾಡಲಿಕ್ಕಾಗುವುದಿಲ್ಲ. 

ಕಾಸರ ಹ್‌ ಶ್ರೀ ಬಸವಣ್ಣನವರ ಪ್ರತ್ಯೇಕ ವಚನದ ಕೊನೆಯ “ಕೂಡಲ 
ಸಂಗ?” ಕೂಡಲಸಂಗಮದೇವ ಎಂಬ ಅಂಕಿತದಿಂದಲೇ ಅಲ್ಲ ಕೂಡಲಸಂಗಮದೇವಾ 
ನೀವು ಮಾಡಲಾದೆನು. (೨೪) ಮಮಕರ್ತಾ ಕೂಡಲಸಂಗ. (೫೨೬) ಕೂಡಲಸಂಗಮ 
ದೇವ ನೀವೆನ್ನ ಪ್ರಾಣನಾಥ. (೭೨೩) ಕೂಡಲಸಂಗಮದೇವ ತನಗೆ ಜೇಕೆಂದೆತ್ತಿಕೊಂಡ. 
(೮೧೭) ಮುಂತಾದ ಈ ಕೆಲವು ಮಾತುಗಳಿಂದಲೂ, ಹರಿಹರನ ಕ್ರಿ.ಶ. ಸುಮಾರು 
೧೧೫೦-೧೨೩೦ ಬಸವರಾಜ ದೇವರ ರಗಳೆಯಲ್ಲಿ ಬಸವೇಶ್ವರನನ್ನು "ಮೃಡನ ಸುತ' 
1. ಪಂಕ್ತಿ ೧೫೬ ಸಂಗನ ಬಸವಂ ಬಸವಿದೇವಂ. 11. ೭೦ ಅಂಬಕತ್ರಯನ ಪುತ್ರ. 
111. ೧೫೬ ಎಂದೂ ಶ್ರೀ ಶಿವನು ಆತನಿಗೆ ಅಂಜದಿರಂಜದಿರ್‌ ಮಗನೇ, 11. ೬೦ ಎಲೇ 
ಮಗನೆ, ಬಸವ, ಬಸವಣ್ಣ, ಬಸನಿದೇವ. (11. ೨೨) ಎಲೆ ಮಗನೆ, ಎಲೆ ಕಂದ, 
ಎಲೆ ಬಸವ, ೪. ೪೭, ೪೮ ಎಂದು ನುಡಿದನೆಂದೂ, ಬಸವ ಪುರಾಣದಲ್ಲಿ 
(ಕ್ರಿ. ಶ. ೧೩೬೯) ಶಿವನು ಆತನನ್ನು ಎತ್ತಿಕೊಳ್ಳುವಲ್ಲಿ ಮಗನೆತ್ತಿದನೆಂದೂ, (11. ೫೬) 
ಮೈದಡವಿ ಮಗನಂ ತರ್ಕೆಸಿದನೆಂದೂ (11. ೩೦) ಆತನು 


ಭಾಪುರೇ ಶಿನನಣುಗನಲ್ಲೋ । 

ಪಾಪನಾಶನ ಬಸವನಲ್ಲೋ ॥ (1೪. ೭೧) 
ಎಂದೂ ಹೇಳುವುದರಿಂದಲೂ ಶ್ರೀ ಶಿವನ ಅರ್ಥಾತ್‌ ಶಿವನ ಆರ್ಚಾಮೂರ್ತಿಯಾದ 
ಕಪ್ಪಡಿಯ ಸಂಗಮೇಶ್ವರನ ಮಗನೆಂದು ತನ್ನನ್ನು ಭಾವಿಸಿದ್ದಂತೆಯೂ, ಇತರರಿಂದಲೂ 
ಹಾಗೆಯೇ ಭಾವಿಸಲ್ಪಟ್ಟಂತೆಯೂ, ತಿಳಿಯುವ ಬಸವೇಶ್ವರನನ್ನು ಕುರಿತು ಶಾ. ಶ. 
೧೧೮೪ - ಕ್ರಿ.ಶ. ೧೨೬೨ರ *ಚೌಡದಾನಪುರದ ಶಾಸನದಲ್ಲಿ ನೆಗವ್ಹದ್ರಿಜೆ ಬಿನ್ನಪಂ 
ಶಿವಜಗಕ್ಕೀ ಮಾರ್ಗಮಂ ತೋರಬೇಕೆನಲಾಗ ಪ್ರಭು ನಂದಿನಾಥನ ಮೊಗಂ ನೋಡಲೈ 
ಸಂಗಮೇಶನ ಪುತ್ರಂ ಬಸವಯ್ಯ ಬಂದನೆಂದಿರುವಲ್ಲಿ ಸಂಗಮೇಶನ ಪುತ್ರನೆಂಬ 
ಬಸವೇಶ್ವರನು ಆ ಶಾಸನ ಕಾಲದಲ್ಲಿ ಅಥವಾ ಅದಕ್ಕೆ ಸಾಕಷ್ಟು ಹಿಂದಿನಿಂದಲೇ 
ನಂದೀಶ್ವರನ ಅವತಾರವೆಂದು ಬಗೆಯಲ್ಪಡುತ್ತಿದ್ದನೆಂದು ವ್ಯಕ್ತವಾಗುತ್ತದೆ. 

ಶಾಸನ ೪. ಹೊಯ್ಸಳ ಸೋಮೇಶ್ವರನು (ಕ್ರಿ. ಶ. ೧೨೩೩-೧೨೫೪) ಕರ್ಣಾನೂರಿ 

ನಲ್ಲಿದ್ದಾಗ ಕೊಟ್ಟ ಕ್ರಿ.ಶ. ೧೨೫೧ನೆಯ ಮಾರ್ಚಿ ೨೮ನೆಯ ತಾರೀಖಿನ ಶಾಸನದಲ್ಲಿ 


See Supplement, ಪುಟ ೬, ನಂ. ೭೭. 
ಹೊಸಸದ್ಭತಿಯ ಬಸವೇಶ್ವರನ ವಚನಗಳು, ಶಿನಾನುಭನ ಗ್ರಂಥಮಾಲಾ, ನಂ. ೧. 
* ಕರ್ಣಾಟಕ ಸಾಹಿತ್ಯ ಪರಿಷತ್ಪತ್ರಿಕಾ, ಬಹು ಧಾನ್ಯ ಸಂವತ್ಸರ, ಪುಟ ೨೭೭. 


೫೨೪ ಬಸವತತ್ವ ರತ್ನಾಕರ 


ಬಸವೇಶ್ವರನ ಹೆಸರಿದೆ; * ಕರಸ್ಥಳ ಬಸವಿದೇವ ಉತ್ತಮಾಂಗದ ಮಲ್ಲಿದೇವ, 
ತಾನೇಶ್ವರ ಚಾಮಯ್ಯ, ಜಡೆಮಲ್ಲಯ್ಯ, ಪಾಡುವ ಮಲ್ಲಯ್ಯನಾಯಕ'', 

ಶಾಸನ ೫.._ಕ್ರಿ.ಶ. ೧೨೮೦ರ ಮರಡೀಪುರ ಶಾಸನದಲ್ಲಿ--ಸಿರಿಯಾಳ, ದಾಸವರ್ಮ, 
ಓಹಿಲ, ಉದ್ಭಟ, ನಂಬಿ, ಕುಂಬಾರಗುಂಡ, ಅಂಡವಲ, ಕರಿಕಾಲಚೋಳ, ಜೋಳ, 
ಬೊಗ(ಜ) ದೇವಬಾಣ, ಮಯೂರ, ಕಾಳಿದಾಸ, ಕೇಶಿರಾಜ, ದಣ್ಣಾಯಕಸುರಿಗೆ, 
ಬೆಲ್ಬಡರಾಯ, ಸಂಗನಬಸವಯ್ಯ, ಲಿನಿಮಿತಿಕೇಶವರಾಜ, ಜಗದೇವದಣ್ಣಾ ಯಕ, 
ಏಕಾಂತದ ರಾಮಯ್ಯ, ಸೊನ್ನಲಿಗೆಯ ಸಿದ್ಧ ರಾಮಯ್ಯ, ಹುಲಿಗೆರೆಯ ಪೊನ್ನಯ್ಯ, 
ನೆಲುವಿಗೆಯ ಸಾಂತಯ್ಯ. ಪಂಕ್ರಿ-ಇಅನೇಕ ಜನರ ಹೆಸರುಗಳು ಮೇಲಿನ ಶಾಸನದಲ್ಲಿ 
ಉಲ್ಲೇಖವಾಗಿದ್ದು ಶ್ರೀ ಬಸವಣ್ಣನವರ ಪರ್ಯಾಯ ನಾಮವಾದ ಸಂಗನಬಸವಯ್ಯ 
ಎಂಬುವ ಶಬ್ದವನ್ನು ಉಸಯೋಗಿಸಿರುತ್ತಾರೆ. 

ಶಾಸನ ೬.-*ಶಾ. ಶ. ೧೨೦೧, ಪ್ರಮಾಧಿ ಸಂವತ್ಸರದ ಆಶ್ವಯುಜ ಶುದ 
ಹುಣ್ಣಿ ಮೆ ಸೋಮವಾರ ಚಂದ್ರಗ್ರಹಣ, ಅಂದರೆ ಇಲ್ಲಿ ಹೇಳಿದ ತಿಂಗಳು ಸರಿಯಾದರೆ 
ಸ್ಟ ಶ್ರ ೧೨೭೯ ಸೆ ಸೆಪ್ಟೆಂಬರ್‌ ೨೧ ಡನ ಆಶ್ವ ಯಔ ಶುದ್ಧ ಹುಣ್ಣಿ ಮೆಯ ಚಂದ್ರ 
ಗ್ರಹಣದಂದಿನ ಅಥವಾ ಇಲ್ಲಿ ಹೇಳಿರುವ ವಾರ ತ ಜಾಂ? ಕ್ರ. MS ೮೮. ಸೆಪ್ಟೆಂಬರ್‌ 
೧೦ ಸೋಮವಾರದ ಭಾದ್ರ ಪದ ಶುದ್ಧ ಹುಣ್ಣಿ ಮೆಯ ಚಂದ್ರಗ ಗ್ರಹಣದಂದಿನ ದೇವಗಿರಿಯ 
ಯಾದವ ವಂಶದ ರಾಮಚಂದ್ರನ ಅಳೊತ್ತಿನ ಕ್ರಿ.ಶ. ೧೨೭೧-೧೩೦೯, ಕಲ್ಲೇದೇವರ 
ಪುರದ ಕಲ್ಲೇಶ್ವ ರ ದೇವಸ್ಥಾನದ ಶಿಲಾಶಾಸನದಲ್ಲಿ --* ಚೇರ, ಜೋಳ, ನಂಬಿ-ನಂಬಿ, 
ಚಿಕ್ಕ ಚಿಕ್ಕ, ಚೆನ್ನಹೊನ್ನ; ಬಂಕ, ಬಸವರಾಜ ಭೋಜಾದಿ ಮರ್ತ್ಯಲೋಕದ 
ಮಹಾಗಣಾಚಾರ-- ಪಂಕ್ತಿ ೧೦-೧೨. 

ಶಾಸನ ೭... .ಹೊಯ್ಸಳ ವೀರನಾರಸಿಂಹನ ಅಂದರೆ ಮೂರನೇ ನರಸಿಂಹನ 
ಆಳ್ವಿ ಕೆಯ ಕ್ರಿ.ಶ. ೧೨೫೪-೧೨೯೧, ಶಾ.ಶ. ೧೧೮೧, ಕಾಳಯುಕ್ತಿ ಸಂವತ್ಸರದ ಭಾದ್ರಪದ 
ಶುಕ್ಲ ೧೪ 0056 ಕ್ರಿ.ಶ.೧೯೫೯ಸೆ ಸೆಪ್ಟೆಂಬರ್‌ ೨ನ್ನೇ ತಾರೀಖು ಮಂಗಳವಾರ 
ಹಿರಿಯೂರು ಕುಂಜೇಶ್ವ ರ RE ಶಿಲಾಶಾಸನದಲ್ಲಿ ಸಿರಿಯಾಳಂ-ಬಸವಯ್ಯ' 
ನೋಳ್ಳಿಸೆವ: - 3 ಬಾನು ಭೋಗ (ಜಂ) ಸಲೆ ಜೋಳನುದ್ಭಟನ ತರ್ಕ್ಯಂಸಿಂಧು 
ಬಲ್ಲಾಳನಿಂ ಧರೆ ಕೊಂಡಾಡುವ ದಾಸಿಮಯ್ಯ ನೆನಿಸಿದೀಶ ಭಕ್ತಸಾರೂಹ । ಮೇಲೆ 
ಬರೆದ ಮೂರು ಶಾಸನಗಳಲ್ಲಿ ಬಸವಣ್ಣನವರ ಹೆಸರುಗಳು ಬೇರೆ ಬೇರೆ ರೀತಿಯಿಂದ 
ಅಂದರೆ ಸ ಸಂಗನಬಸವಯ್ಯ, ಬಸವಯ್ಯ, ಬಸವರಾಜ ಎಂದು ಬಂದಿರುತ್ತವೆ. ಹರಿಹರನ 

ಬಸವರಾಜ ದೇವರ ರಗಳೆಯಲ್ಲಿ--(ಪುಟ ೫೦) ಬಸವ, ಬಸವಣ್ಣ, ಬಸವಯ್ಯ, 

ಬಸವರಸ, ಬಸವರಾಜ, ಬಸನಿದೇವಎಂದೂ, (ಪುಟ ೭೦) ಸಂಗನಬಸವಎಂದೂ 
ಉಲ್ಲೇಖಿಸಲ್ಪಟ್ಟಿರುವ ಆ ಬಸವೇಶ್ವರನ ವಚನಗಳಲ್ಲಿ" ಪರಮ ಶಿನಶರಣರೆಂದಿರುವ 


5 Epigraphia 007೫7801100, EC 111, ಮಂಡ್ಯ ಷಿ 

"EC X, ಜಗಳೂರು ೩೦. 

"ECV ಅರಸೀಕೆರೆ ೧೦೯. 

ೆ ಹೊಸಸದ್ಭತಿಯ ಬಸವೇಶ್ವರ ವಚನಗಳು, ನಂ. ೧೬೩, ೨೦೮, ೨೭೩, ೨೮೭, ೩೧೨ 
೩೩೯, ೩೫೨, ಶಿ೬೪, ೬೬ ೩೭೨, ೪೨೭, ೪೪೬ ೫೬೭, ೫೭೦, ೫೭೧, ೫೭೯, 
೫೮೯, ೫೯೦, ೫೯೨, ೬೮೪, ೬೮೬, ೭೦೪, ೭೧೬. 


ಬಸವೇಶ್ವರರೂ ಶಿಲಾಶಾಸನಗಳೂ ೨೫ 


ಬಾಣ, ಮಯೂರ, ಕಾಳಿದಾಸ್ಕ ಸಿರಿಯಾಳ, ಜೋಳ್ಕ ದಾಸಿಮಯ್ಯ, ಜೊಮ್ಮಯ್ಯ, 
ಸಿಂಧುಬಲ್ಲಾಳ, ನಂಬಿ, ಚಿಕ್ಕ, ಕಕ್ಕ, ಚನ್ನ, ಓಹಿಲರೊಂದಿಗೆ ಬಸವೇಶ್ವರನೂ ಅವರ 
ಓರಗೆಯ ಶಿವಭಕ್ತನೆಂದು ಗಣಿಸಲ್ಪಡುತ್ತಿದ್ದನೆಂಬುವುದು ಸ್ಪಷ್ಟನಾಗುತ್ತದೆ. 

ಶಾಸನ ೮. ಮೇಲೆ ಬರೆದ ಎಲ್ಲಾ ಶಾಸನಗಳಿಗಿಂತಲೂ ಮಿಗಿಲಾದ ಮತ್ತೊಂದು 
ಶಾಸನವಿರುತ್ತದೆ. ಅದು  ಅರ್ಜುನವಾಡ ಶಿಲಾಶಾಸನ: ಬೆಳಗಾಂವ ಜಿಲ್ಲೆ 
ಯಲ್ಲಿರುವ ಹುಕ್ಕೇರಿಯಿಂದ ಸುಮಾರು ೧೫ ಮೈಲಿ ದೂರದಲ್ಲಿರುವ ಅರ್ಜುನವಾಡ 
ಎಂಬುವ ಗ್ರಾಮದಲ್ಲಿಯ ಹಾಲಶಂಕರಲಿಂಗ ದೇವಾಲಯದಲ್ಲಿ ಇದ್ದಿ ತು. ಅದನ್ನೀಗ 
ವಿಜಾಪುರ ಜಿಲ್ಲೆಯ ಬಾಗೇವಾಡಿಯ ತಾಲ್ಲೂಕಿನ ಕಚೇರಿಯಲ್ಲಿ ಇಟ್ಟಿರುತ್ತಾರೆ. 
ಅದಕ್ಕೇನೇ " ಅರ್ಜುನವಾಡ ಶಿಲಾಶಾಸನ ವೆಂದು ಅನ್ನುತ್ತಾರೆ... ಅದರ ತೇದಿ 
ದೇವಗಿರಿಯ ಯಾದವ ವಂಶದ ಕನ್ನಡ ಅಥವಾ (ಕಂಧರನೂ) ಎಂಬ ಕೃಷ್ಣನ ಆಳೊತ್ತಿನ 
ಕ್ರಿ.ಶ. ೧೨೪೭-೧೨೬೦, ಶಾ. ಶ. ೧೧೮೨ ಸಿದ್ಧಾರ್ಥಿ ಸಂವತ್ಸರದ ಚೈತ್ರ ಬಹುಳ 
ಅಮಾವಾಸ್ಯೆ ಸೋಮವಾರ ಸೂರ್ಯಗ್ರಹಣ - ಕ್ರಿ.ಶ. ೧೨೬೦ ಎಪ್ರಿಲ್‌ ೧೨ನೆಯ 
ಶಾರೀಖಿನಂದು ಸೂರ್ಯಗ್ರಹಣವಿದ್ದ ಸೋಮವಾರ ಅದರಲ್ಲಿ ಬಸವೇಶ್ವರನ ತಂದೆಯಾದ 
ಮಾದಿರಾಜನಿಂದ ಸಂ। ೮ ಮೊದಲಾಗಿ ಬಸವೇಶ್ವರನ ಅಣ್ಣನಾದ ದೇವರಾಜಮುನಿನನ 
ಪಂ। ೩೬ ಮರಿಮಗನೂ, ಅತ ಏವ ಬಸವರಾಜನೆಂಬ ಬಸವೇಶ್ವರನ ಅನ್ವಯನೂ 
ಪಂ। ೪೩ಆದ ಆ ಶಾಸನೋಕ್ತದತ್ತಿಯ ಪ್ರತಿಗ್ರಾಹಿ ಹಾಲಬಸವಿದೇವ ಮುನೀಶನ 
ಸಂ। ೩೯ರವರೆಗೆ ಅವರ ಕುಟುಂಬದ ೫ ತಲೆಯಂತರಗಳ ಪೀಳಿಗೆಯನ್ನು ವಿಸ್ತರಿಸಿದೆ. 

ಆ ಶಾಸನದ ಕಲ್ಲು ಕೆಲವು ಮರ್ಮಸ್ಥಾನಗಳಲ್ಲಿ ತೃಟತವಾಗಿರುವ ಕಾರಣ ಅದರ 
ಹತ್ತನೆಯ ಕಂದಪದ್ಯದಲ್ಲಿ 


ಪಂ. ೩೫-೩೭ 


ಸಂಗನ ಬಸವನ ಅಗ್ರ - * - 

ಕಂ ದೇವರಾಜ ಮಂನಿಪನ ತನಯಂ | 

ಜಂಗಮ ಪರುಸಂ* * **ರ 

ಸಂಗಂ ಪ್ರಿಯ ಸುತನೆನಿಪ್ಪ ಕಲಿದೇನರಸಂ ॥ ೧೦ ॥. 
ಸಂಗಮ ಬಸವ ಎಂದಿರುವ ಬಸವೇಶ್ವರನಿಗೂ, ದೇವರಾಜಮುನಿಪನಿಗೂ ಕಲಿದೇವರಸ 
ರಿಗೂ ಇರುವ ಆಯಾ ವಾಪಿ (ಸಂಬಂಧ) ನೇರಾಗಿ ತಿಳಿಯುವುದಿಲ್ಲ. ಆ ಶಾಸನ 
ಪ್ರಕಟವಾಗಿರುವ £pgraphia India ಎಂಬ ಶಾಸನ ಪತ್ರಿಕೆಯಲ್ಲಿ ಅದನ್ನು ಸಂಪಾದಿ 
ಸಿರುವ ಎಸ್‌. ಶ್ರೀಕಂಠಶಾಸ್ತ್ರಿಯವರು ಆ ಸವೆದುಹೋದ ಅಕ್ಷರಗಳು ಪ್ರಾಯಶಃ 
ಹೀಗಿರಬಹುದೆಂದು ಅಲ್ಲಿ ಸೂಚಿಸಿರುತ್ತಾರೆ. ' 

ಸಂಗನ ಬಸವನ ಅಗ್ರಜ 

ಸಂಗಾಂಕಂ ದೇವರಾಜ ಮುನಿಪನ ತನಯಂ | , 


ಜಂಗಮ ಪರುಸಂ ಶರಣರ 
ಸಂಗಂ ಪ್ರಿಯಸಾತನೆನಿಪ್ಪ ಕಲಿದೇವರಸಂ ॥ 


8 7///198110 India, 300, ಪುಟ ೧೨-೧೪. 
19 ಒದ ಪುಟ ೧೩, ಅಡಿಬರಹ ೭ ಮತ್ತು ೮. 


೫೨೬ ಬಸವತತ್ವ ರತ್ನಾಕರ 


ಆದರೆ ಈ ಕಂದಕ್ಕೆ ಅಲ್ಲಿಯೇ ಮುಂದೆ ಅವರು ಕೊಟ್ಟಿರುವ ಆಂಗ್ಲ ಗದ್ಯಾನುವಾದ" ದಲ್ಲಿ . 


ಶಾವು' ಊಹಿಸಿರುವ ಈ ಅಕ್ಬರಗಳನ್ನು ಅವರು ಅನುವಾದಿಸಲೂ ಇಲ್ಲ, ಅವರ ಊಹೆಯ 
ಮೇಲೆ ಈ ಕಂದಕ್ಕೆ ನೇರವಾಗಿ ಅರ್ಥವಾಗುವಂತೆಯೂ ಇಲ್ಲ. 
ಅವರ ಊಹೆಯನ್ನು ಒಪ್ಪದೆ ಶ್ರೀ ಎನ್‌. ಲಕ್ಷ್ಮಿ ನಾರಾಯಣರಾಯರು ಅದೇ 
ಪತ್ರಿಕೆಯಲ್ಲಿ ಆ ಮುಂಜಿಯೇ "ಇ ಸವೆದುಹೋದ "ಎಡೆಗಳಲ್ಲಿ ೩೫ ನೆಯ ಪಂಕ್ತಿಯಲ್ಲಿ 
ಒಂದೇ ಅಕ್ಬರ ತೀರಾ ನಷ್ಟವಾಗಿದೆ. ಅದೇ ಪಂಕ್ತಿಯಲ್ಲಿ ಬೇರೊಂದು ಅಕ್ಷರವು 
ಆ ಮೇಲಣ ೩೬ನೆಯ ಪಂಕ್ತಿಯಲ್ಲಿ ಒಂದು ಅಕ್ಷರವೂ ಸ್ವಲ್ಪಮಟ್ಟಿಗೆ ಒಡೆದು 
ಹೋಗಿದೆ. ಅವುಗಳನ್ನು ತಕ್ಕಮಟ್ಟಿಗೆ ಸುಲಭವಾಗಿ ಮರುಸಲಿಸಬಹುದು. ಅಂದರೆ 
ಗುರ್ತಿಸಬಹುದು. ೩೫ ನೆಯ ಪಂಕ್ತಿಯಲ್ಲಿ ಒಡೆದುಹೋದ ಇಕಾರದ ಗುಡಿಸೂ 
ಆಮೇಲಣ $ ೦ಗೈಕಂ ಎಂಬ ಅಕ್ಬರಗಳೂ ಸ್ಪ ಸೃನ್ಯನಾಗಿ ಕಾಣಬರುವುದರಿಂದ ಆ ಇಕಾರದ 
ಗುಡಿಸುವುಳ್ಳ ಅಕ್ಬರವನ್ನು ಥಃ ಜ್‌ "ಲಿ? ಎಂದು ಓದಬಹುದೆಂದೂ ಅದೇ 
ಸ ನೆಯ ಭಕ್ತಿ ಯಲ್ಲ ಅಗ್ರ ಜ್‌ ಬಳಿಕವೇ ನಷ್ಟ ವಾದ ಹಾಗೂ ಕಂದಪದ್ಯದ 
ಪ್ರಸ್ತಾ ರಕ್ಕೆ ಸಜಾ ಜ್‌ ಲಘು ಆಗಿರಬೇಕಾದ ಅಕ್ಬರ " ಜ? ಎಂದೇ ಇರಬೇಕು. 


ಕ ಆ ಶಬ್ದ ಅಗ್ರಜ ಎಂದು ಇರಬೇಕು ಎಂದೂ, ಪ್ಡ ನೆಯ ಪಂಕ್ತಿಯಲ್ಲಿ ಒಡೆದು : 


ಹೋದ ಅಕ್ಷರದ ಕೆಳಭಾಗವನ್ನೂ , ಅದರ ಆಕಾರದ ಇಳಿಯನ್ನೂ ಲಕ್ಷಿ ಸಿದ್ದೇ ಆದರೆ 
ಅದು ಪ್ರಾ ದುಃ " ಹಾ? ಆಗಿರಿ ಆ ಬಳಿಕಣ "ವಾ' ಬಗೆ ಸಕಾರಣನಾಗಿ 


ಕೋರ್ಪನಿಸಿ ಆ ನಿಮಿತ್ತ ಆ ಕಂದನದ್ಯಢ ಪಾಠ ಹೀಗಿರಬೇಕೆಂದು ಹೇಳಿ ರೆ 


ಸಂಗನ ಬಸವನ ಅಗ್ರ ಜ 

ಲಿಂಗೈಕಂ ದೇವರಾಜ ಮುನಿಪನ ತನಯಂ | 

ಗವ ಪರುಸಂ ಕಾವರ 

ಸಂಗಂ ಪಿ ು) ಯಸುತನೆನಿಪ್ಪ ಕಲಿದೇವರಸಂ 1 
ಅಂದರೆ ಲಿಂಗದಲ್ಲಿ ಐಕ್ಯನಾದ ಜಡ ಮುನಿಪನು ಸಂಗನ ಬಸವನ ( ಅಂದರೆ 
ಬಸವೇಶ್ವ ರನ) ಬರಿಯಣ್ಣ ಜಂಗಮರಿಗೆ ಸ್ಪರ್ಶ ಮಣಿಯಂತಿದ್ದ ಕಾವರಸನು ದೇವರಾಜ 


ಮಾಧ ಮಗ, ಕಲಿದೇವರಸನು RENN ಮುದ್ದು ಮಗ ಎಂದು ಅದಕ್ಕೆ ಆಂಗ್ಲ 


ಗದೆ ನುವಾದವನ್ನು ಕೊಟ್ಟಿ ರುತ್ತಾರೆ. 4 

"ದು ಸಾಕಷ್ಟು ಸ್ರಮಾಣಯುಕ್ತ ವೆಂದು ಕಾಣುತ್ತದೆ. ಆದ್ದರಿಂದ ಈ ಪಾಠ 
ಸೂಕ್ತ ವೆಂದು ತೋರು ಪ್ರವರಂ ಇದನ್ನು ಒಪ್ಪಿ ಕೊಂಡದ್ದೇ ಆದರೆ ಆ ಶಾಸನದಲ್ಲಿ 
ವಿಸ್ತ ಕ್‌ ವಂಶಾವಳಿ ಕೆಳಗೆ ಬರೆದಂತೆ ಇರುತ್ತ ದೆ. 


ಮಾದಿರಾಜ ಪಂ. ೪ 
| 


A 


ದೇವರಾಜ ಮುನಿಪ ಪಂ. ೩೬ ಸಂಗನ ಬಸವ ಪಂ. ೧೦ ; ೩೫ 
ಕಾವರಸ ಪಂ. ೩೬-೩೭ ಬಸವರಾಜ ಪಂ. ೯, ೪ಫ್ಲ 
ಅಂದರೆ ಬಸವೇಶ್ವರ 
ಕಲಿದೇವರಸ ಪಂ. ೩೭ 
ಹಾಲಬಸನಿದೇವ, ಮುನೀಶ ಪಂ. ೩೯ 


3೬ Ppigraphsa India, ೫೨೭ ್ಶ, ಫುಟ ೧೫. 
12 ಆದೇ ಪುಟ ೧೬. 


ಕ ಟಟ ್ಯ್ಯ್ಯೈ್ಸ್ರ್ಯ್ಲ್ಟುತ್‌ಕಾಾರ*್‌್ಹರಟ್ಸ್ಟ್ಟ್ಟ್ಟಲ ಲ ಹ ಹ OE TP EN ಟ್‌್‌್‌್‌್ಕ್ಪ 


ಬಸವೇಶ್ವರರೂ ಶಿಲಾಶಾಸನಗಳೂ ೫೨೩ 


ಶಾಸನದಲ್ಲಿ ಮೇಲೆ ಕಂಡಿರುವಂತೆ ಹರಿಹರನ ಬಸವರಾಜದೇವರ ರಗಳೆಯಿಂದ 
ತ ನೆಂದೂ, ಸಂಗನ ಬಸವನೆಂದೂ, ತಿಳಿವ ಬಸವೇಶ್ವ ರನ ತಂದೆಯಾದ 
ಮಾದಿರಾಜನನ್ನು ಆ ರಗಳೆಯಲ್ಲಿ (1, ಪಂ. ೯೭-೯೯) ಅಗ್ರ ಹ ಬಾಗೆವಾಡಿಯೊಳ: 
ಗೆಸೆದಿರ್ವ ಅಗ್ರೇಶ್ವ ರಂ. - --ಮಾದಿರಾಜ ಎಂದಿರುವುದಕ್ಕೂ ಬಸವ ಪುರಾಣದಲ್ಲಿ 
(11, ೪೫-೪೬ Jie pone ರ ಬಾಗೆವಾಡಿಯಲಿ ಆ ಮಹಾ ಬಹುಳಾಗ್ರಹಾರ ಗ್ರಾಮಣೀ 
ಮಣಿ. -- -ಮಾದಿರಾಜ 'ಎಂದಿರುವುದಕ್ಕೂ ಸರಿಯಾಗಿ "" ಕರ್ನ ಮಧ್ಯಗ್ರಾ ಮ 
ಇಗವಾಡಿ ಪುರವರಾ ಧೀಶ್ವರ ಮಾದಿರಾಜ (ಪಂ. ೮) ಅಂದರೆ ಬಾಗೆವಾಡಿಯ 
ಊರೊಡೆಯನೆಂದೂ ಸು ತನೂಜಂ ಬಸವರಾ ಜನನ್ನು (ಪಂ. ೮೯) 
ಮಂಗಳಕೀರ್ತಿ ಪುರಾತನ 
ಜಂಗಮಲಿಂಗೈ ಕ ಭಕ್ತಿನಿರ್ಭರಲೀಲಾ । 
ಸಂಗಂ ವಷ ಬನವಂ ॥ ೩೬8% 
ಎಂದೂ ಆ ಸಂಗನ ಬಸವನ ಅಗ್ರಜನಾದ ದೇವರಾಜ ಮುನಿಸನ ಲ್‌ ೩೬) ಮರಿ. 
ಮಗನಾದ ಹಾಲಬಸವಿದೇನ (ಸಂ. ೪೪-೬೫) ಮುನೀಶನನ್ನು (ಪಂ. ೩೯) "" ತೇಷಸ್ಮಿ 
ಪುರಾತನ ಪಾದಾರ್ಚಕರುಂ, ಮಹಾಲಿಂಗ ಪ್ರಸಾದ ನಿಯತರುಂ ಸಮಯಜಭಕ್ತಿ ಸಂಪನ್ನ 
ಶ್ರೀ ಬಸವರಾಜಾನ್ವಯರುಂ (ಪಂ. J ಎಂದು ಇಷ್ಟು ಸ್ಪಷ್ಟವಾಗಿ `ಹೇಳಿರು 
ವುದರಿಂದ ಪ್ರಾ ಸರಾ ಸಂಗನ ಬಸವನೂ, ಬಾ ನಿಸ ಂಶಯವಾಗಿ 
ಬಸವೇಶ್ವರನೇ ಆಗಿರುತ್ತಾನೆ. ಆದ್ದರಿಂದ ಈ ಶಾಸ ಸನದಲ್ಲಿ ವಿಸ್ತರಿಸಿರುವ ಪೀಳಿಗೆಯೂ 
ಆತನದೇ ಎಂದು ಬೇರೆ ಹೇಳಬೇಕಾಗಿಲ್ಲ. 
ಈ ಶಾಸನವು ಬಸವೇಶ್ವ ರನ ಬಗ್ಗೆ ಇಷ್ಟು ಸ್ಸ ಸ್ಟವಾಗಿ ಹೇಳುವುದರಿಂದೆ ಇದು 
ಅಮೂಲ್ಯವೆನಿಸುವುದು. ಆದ್ದ ರಿಂದ ಮುಂಡೆ ಹುಡಿ ಶಾಸನ ಕೊಟ:ರುತ್ತೇವೆ. 
ಮೇಲಿನ ಶಾಸನದಲ್ಲಿ ಬಸವರಾಜ, ಸಂಗನ ಬಸವ ಈ ಎರೆಡು ಹೆಸರುಗಳು 
ಶ್ರೀ ಬಸವೇಶ್ವರರಿಗೆ ಸರ್ಯಾಯನಾಮಗಳಾಗಿರುತ್ತವೆ. ಅಗದೀ ಸ್ಪಷ್ಟವಿರುವುದರಿಂದ 
ಹೆಚ್ಚಿನ ವಿವರಣೆ ಅನವಶ್ಯಕವಾದುದು. ಶ್ರೀ ಪ್ರಭುದೇವರು ಶೂನ್ಯ ಸಂಪಾದನೆಯಲ್ಲಿ 
ಶ್ರೀ ಬಸವಣ ಫ್ಲಿನವರಿಗೆ ಹಲವಾರು ಸಾರೆ ನೋಡಾ ಸಾ. ವಣ ್ಲಿನೆಂತಲೂ, 
ಬಸವರಾಜನೆಂತಲೂ ಬೇಕಾದಷ್ಟು ಸಾರೆ ಕೊಂಡಾಡಿರುತ್ತಾರೆ. 


೮. ಎಂಟಿನೆಯ ಶಾಸನ 
ಅನುಬಂಧ 

ಅರ್ಜುನವಾಡ ಶಿಲಾಶಾಸನ 
ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾರ 
ವೇ। ತೈಲೋಕ್ಯ ನಗರಾರಂಭ ಮೂಲಸ್ತಂಭಾಯ ಶಂ 
, ಭವೇ ॥ ೧॥ ಶ್ರಿಯಂ ಶ್ರೀ ಕಲ್ಲಿನಾಥಂ ಕುಡು 
ಗೆ ಭವಹರಂ ಭಕ್ತನ ವ ೈಂದಕ್ಕೆ ಗೌರೀಜಾಯಾ ಕಾಯಾ 
ನು ಸಂಗಾಕಳಿತ ಲಳಿತತಾ ಪ್ರೋಲ್ಲಸದ್ವಾಮಭಾಗಂ (1) ಸಿ ಸ್ವೀಯಸ್ತಾ 
ಯತ್ತ ಶಕ್ತಿ ತ್ರಯಮಯ ಮಹಿಮಂ ದೇವದಾಯಾದ ಹೊ 
ಯಾಪಾಯಾಭಿಪ್ರಾಯಲೀಲಂ ಪ್ರಣತಜನ ದುರಂತೌಘ ಸಂಘಟ್ಟಶೀಲಂ | ೨॥ 


ಎ ಡು ದ 


ಗ ಹ್ಯಾ 


೫೨ಆ 


ಛೆ, 


ರ, 


೧೦. 


೧೧. 
೧.೨. 


೧೩. 
೧೪. 
೧೫. 
“A 
೧೭. 
೧೮. 
೧೯. 
೨೦. 
೨೧. 
೨೨. 
೨೩. 
೨೪. 
೨೫. 
೨೬. 
೨೭. 
೨೮. 


೨೯. 
೩೦. 


೩೧. 
೩.೨, 
೩೩. 
೩೪. 
೩೫. 


a ತಾತಾ 3605 


ಬಸವತತ್ವ ರತ್ನಾಕರ 


ಮತ್ತಂ ತರ್ದವಾಡಿ ಮಧ್ಯಗ್ರಾಮ * ಬಾಗವಾಡಿ ಪುರವರಾಧೀಶ್ವರ 


ಮಾದಿರಾಜತನೂ 
*ಜಂ ಬಸವರಾಜನ ಮಹಿಮೆಯೆಂತೆಂದಡೆ ॥ ಮಂಗಳಕೀರ್ತಿ ಪುರಾತನ 
ಜಂಗಮ ಲಿಂ 
ಗೈಕ ಭಕ್ತಿ ನಿರ್ಭರಲೀಲಾ ॥ ಸಂಗಂ * ಸಂಗನ ಬಸವಂ ಸಂಗತಿಯಂ ಮಾಳ್ಳೆ 
ಭಕ್ತಿಯೊಳ 


ಗನವರತಂ ॥ ೩ ॥ ಯಾದವ ಭೂಮಿಪಾಲರಿಳೆಯಂ ಚತುರಬ್ಬಿ ಸರೀ | 

ತೆಯಂ ನಿಸರ್ಗೋದಯರಾಳ ವಿವರಂ ತವರೊಳಶ್ವ ಚಮೂಚಯ ವಾರ್ಧಿ 
ಸಿಂಹಣ (೧) 

ಕ್ಸ್ಪಾ ದಯಿತಂ ತದಗ್ರತನಯ ಪ್ರಭನಂ ನೃಪಕನ್ನರಂ ಸಮಸ್ತೋದಧಿ 

ವೇಳೆಯಿಂ ಪೊಜಗೆ ಬೆಳ್ಳೊ ಡೆಯೋಳ್ಲಿಳಲಂ ರಿಮಿರ್ಚಿದಂ ॥ ೪ ॥ ಸಲೆಭೂದೇವ 

ರ್ಕ್ವಳಿತ್ತಲಸದೆ ಗೋಭೂಮಿ ಹೇಮವಸ್ತ್ರಾದಿಗಳಂ । ಮಲೆವರಸುಗಳೊ 

ಳ್ಳೊಂಬಂ ಬಲವಂತಂ ಕನ್ನರಂ ಪ್ರ ಪ.ತಾಪ MR !೫॥ ಸ್ವ ಸಿ ಸಮಸ್ತ 

ಭುವನಾಶ್ರಯ ಶ್ರೀ ಸ್ಫಢ್ವೀವಲ್ಲಭ. ಮಹಾರಾಜಾಧಿರಾಜ ಪರಮೇ 

ಶ್ವರ ಸರಮಭಟ್ಟಾಕರ ದ್ವಾರಾವತೀ ಪುರವರಾಧೀಶ್ವರ ಯಾ 

ದವಕುಳ ಕಮಳ ಕಳಿಕಾ ವಿಕಾಸ ಭಾಸ್ಕರ ಅರಿರಾಯ 

ಜಗಜ್ಜಂಸ ಮಾಳವರಾಯ ಮದನ ತ್ರಿಣೇತ್ರ ಗೂರ್ಜರ ರಾಯಭಯಂಕರ 

ತೆಲುಂಗರಾಯ ಸಾ ಸನಾಚಾರ್ಯ ಇತ್ಯಾದಿ ನಾಮಾವಳೀ ಸಮಾಲಂಕೃತ 

ಶ್ರಿ ೇಮತ್ಛ್ರೌ ಢ ಪ್ರತಾಪ ಚಕ್ರವರ್ತಿಶ್ರಿ ಶ್ರೀಕನ್ನರದೇವಂ ದೇವಗಿ 

6 ಸೊಳ ಸುಪಾ ವಿನೋದದಿ ನನವರತಂ ರಾ 

ಜ್ಯಂ ಗೆಯುತ್ತುಮಿರೆ ತತ್ಸಾದಪದ್ಮೊಪಜೀನಿ ॥ ಚಿಕ್ಕನ ಚಿಕ್ಕಮಗಂ ನಿಭವಕ್ಕೆ 

ಕುಬೇರಂಗೆ ಸೆಣಸುವಂ ರಾಜು (೧) ಮಿಕೃಂಬೀಚುಗಿಯೌ 

ದಾರ್ಯಕ್ಕಾರಿಂ ನಿರಿಯನಾತನಣ್ಣಂ ಮಲ್ಲಂ ॥ ೬ ॥ ಆತನತನೂಭವಂ 

ಚಾವುಂಡಂ ಪಾರ್ವತೀನಲ್ಲಭ ಚರಣ ಸರೋಜದ್ವಯಾಮೋದಭೃಂಗಂ ಚಾವುಂ 


ಡಂ ತ್ಯಾಗಭೋಗಾನುಭವ ಭವಸುಖ ಶ್ರೀವಧೂ ನೃತ್ಯರಂಗಂ | ಚಾವುಂಡಂ 


ಸಾಮ 

ಭೇದ ಪ್ರಭೃತಿ ಸರಳ ಮಂತ್ರಾಂಗ ವಿದ್ಯಾಸಮುದ್ರಂ ಚಾವುಂಡಂ ವೀರವೈರಿಪ್ರ 
ಕರ ಸಮರ ಸಂಘಟ್ಟ ಕಾಳಾಗ್ನಿ ರುದ್ರಂ ॥ ೭ ॥ ಎನೆ ನೆಗಟ್ಟಾ ಚಾವುಂಡ ನ 

ಮನದನ್ನಂ 
ನಾಗರಾಜನಖಿಳ ನಿಯೋಗ | ಜ ಜ್ಞ ನೆನಿಪ್ಪ ದಿವಾಕಸ ದೇವನ ಪುತ್ರಂ ವಾಣಸಾನ್ವ 
ಯಾಂಬರ ಮಿತ್ರಂ ॥೮॥ ತ್ಯಾಗೆಗುಣಕ್ಕೆ ತಾಯ್ತನೆ ಸಮಸ್ತ ನೃಪಾಳ ನಿಯೋಗದ 
ರ್ತ್ರನಾಶ್ರೀಗೆ ನಿವಾಸಮಿಷ್ಟ ರ ವಿಶಿಷ್ಟರ $id ಪೋಷಣಂಗಳೊಳ್ಳು ಗ 
ರಮೆಂದು ಬಣ್ಣಿ ಸುವುದೀ ಸಕ ನಂಟ; ನಾಗನನಾ ಆ. ಭ 
ಕ್ತಿ ಭರಪ ಪ್ರಭವಾನುರಾಗನಂ ॥ ೯ ॥ ಸಂಗನ ಬಸವನ ಅಗ್ರ----ಕಂ 


s E tigrathia India, XXl, ಫುಟ ೧೨-೧೪. 


೩೬, 
೩೭, 
೩೮. 
೩೯. 
೪೦, 
ಲಗಿ. 
೪.೨. 
೪೩. 
ಅಲ್ಲ, 
೪೫. 
೪೬, 
ಕುಕ್ಷಿ 
೪೮. 
೪೯, 


೫೦. 
೫೧. 
೫.೨. 
೫೩. 
೫೪. 
೫೫. 
೫೬. 
೫೭, 
೫೮. 
೫೯. 
೬೦, 
೬೧. 
೬.೨. 
೬೩, 
೬೪, 
೬೫, 
ಹಹ, 
೬೬, 
೬೮, 
೬೯, 


ಬಸವೇಶ್ವರರೂ ಶಿಲಾಶಾಸನಗಳೂ ೫೨೯ 


ದೇವರಾಜ ಮುನಿಸನ ತನಯಂ |। ಜಂಗಮ ಪರುಸಂ----ರ 

ಸಂಗಂ ಪ್ರಿಯಸುತನೆನಿಪ್ಪ ಕಲಿದೇವರಸಂ ॥ ೧೦ ॥ ಕಲಿದೇವ ಮುನಿ 

ಪನಾತ್ಮಜ ಸಲೆ ಮೂಜಗದೊಳಗೆ ಮೆರೆವ ಮಾನವ ದೇವಂ । 

ಬೆಸನವಂ ಛಲರಧಿಕಂ ಹಾಲಬಸನಿದೇವ ಮುನೀಶಂ ॥ ೧೧ ॥ ಸ್ವಸ್ತಿ ಸಮಸ್ತ 

ಭುವನಾಶ್ರಯಂ ಮಹಾಮಹೇಶ್ವರಂ ಕನಿಳಾಸಪುರವ 

ರಾಧೀಶ್ವರರುಂ ಸುವರ್ಣ ವೃಷಭಧ್ವಜಂ ತೇಸಸ್ಕಿ ಪುರಾತಪಾದಾರ್ಚಕ 

ರುಂ ಮಹಾಲಿಂಗ ಜಂಗಮ ಪ್ರಸಾದನಿಯತರುಂ ಸಮ 

ಯ ಭಕ್ತಿ ಸಂಪನ್ನ ಶ್ರೀ ಬಸವರಾಜನಾನ್ಹಯರುಮಪ್ಪ ತಪಶ್ಚಕ್ರ 

ವರ್ತಿ ನೀರಬ್ರತಿ ಹಾಲಬಸನಿ ದೇವಂಗೆ ಆ ಮಹಾಪ್ರಧಾನಂಜ 

ಟ್ವರಾಜ್ಯ ಪ್ರತಿಷ್ಠ್ಮಾಚಾರ್ಯನುಮಸಪ್ಪು ನಾಗರಸರು ಶಕವರುಸಂ ಸಾಸಿರ 

ದ ನೂಜ ಯೆಂಭತ್ತ ಯೆರಡನೆಯ ಸಿದ್ದಾರ್ಥಿ ಸಂವತ್ಸರದ ಚ್ಛೈ 

ತ್ರ ಬಹುಳ ಅಮಾಸೆ ಸೋಮವಾರ ಸೂರ್ಯಗ್ರಹಣದಲ್ಲಿ ಹುಲಿಗೆ 

ಅಯ ಸೋಮನಾಥದೇವರ ಸನ್ನಿಧಿಯಲ್ಲಿ ಆ ಚೌಡಿಸೆಟ್ಟಿಯರಾ 

ತೀರ್ಥ ವಿಶೇಷಮಂ ಬೆಸಗೊಳಲು ನೂಲೆನಾಡೊಳಗಿನ (ಮನಿತನದಿ?) 
ಕವಿಳಾಸ ತೀರ್ಥಂ 

ನಾಲ್ಕುಯುಗದ ಪುರಾಣೋಕ್ತದಿಂ ಬಂದ ಕ್ಲೇತ್ರವದಿಂತೆಂದಡೆ ಕೃತಯು 

ಗದಲ್ಲಿ ಕವಿಳಾಸಮುನಿ ಕನಿಳಾಸನಾಥ ತೈತೇಯಲಿ ಅಂಕರಾಜಮುನಿ ಅಂಕ 

ನಾಥ ದ್ರಾಸರದಲ್ಲಿ ಮಹಾರಾಜಮುನಿ ಮಹಾಲಿಂಗದೇವ ಕಲಿಯುಗದಲ್ಲಿ 

ಕಲಿರಾಜಮುನಿ ಕಲಿದೇವನಾಮ ॥ ಈ ಮುನಿಗಳು ಮುಖ್ಯ ಸಮಸ್ತ ಗಣೇಶ್ವ 

ರರು ಆರಾಧಿಸಿ ಸಾಲೋಕ್ಯ ಸಾರೂಪ್ಯ ಸಾಮಿಪ್ಯ ಸಾಯುಜ್ಯವಂ ಪಡೆ 

ದ ಮಹಾದೇವರಿಗೆ ಅಂಕನಾಥ ಪೆಸರಿಂ ಅಂಕವಲ ತಳವೃತ್ತಿಕೊ 

ತ್ತಸಿ ಕುಜುವನಿಗೆ ಈ ಹಳ್ಳಿ ಮಾಂಧಾತ ಚಕ್ರವರ್ತಿ ಬಿಟ್ಟಿ ಧರ್ಮ ಆ 

ತೀರ್ಥಕೃದು ಶಾಸನಸ ವೆಂಬುದಂ ಚವುಡಿ ಸೆಟ್ಟಿಯರು ಕೇಳ್ದು ನಾಗ 

ರಸರು ತಾವು ಏಕಸ್ಥರಾಗಿ ಕವಿಳಾಸಪುರದೊಳಗೆ ಸ್ವಯಂಭು ಮ 

ಲ್ಲಿಕಾರ್ಜುನ ಸಂಗಮೇಶ್ವರ ನಾಗೇಶ್ವರ ಯಾ ಮೂಜುಲಿಂಗಕಂ ಅಂಗ 

ಭೋಗ ರಂಗಭೋಗ ಜೀರ್ಣೊೋದ್ದಾರಕ್ಕಂ ಪಾರಣೆಯ ಜಂಗಮಾ 

ರಾಧನೆಗಂ ಕೊತ್ತಸಿ ಕುಜುದವನಿಗೆ ತಳವೃತ್ತಿ ಅಂಕವಲಕುಂಡಿ 

ನಾಡೊಳು ಸಲುವಂತೆ ಹೆಜ್ಜುಗ್ಗಿಯ ಹಬ್ಬವೊಂಭತ್ತು ದಿನಸುಂಕ 

ನೂರೆತ್ತಿನ ಪರಿಹಾರ ಯಿಂತಿನಿತುಮಂ ಸರ್ವಾಬಾಧ 

ಸರ್ವನಮಸ್ಯವಂಮಾಡಿ ಚವುಡಿ ಸೆಟ್ಟಿಯರು ನಾಗರಸರು 

ಯತಿರಾಯ ಹಾಲಬಸನಿದೇವಂಗೆ ಪೂರ್ವದತ್ತವೆಂದು 

ಧಾರಾಪೂರ್ವಕಂ ಮಾಡಿಕೊಟ್ಟರು (೧೧) ಆ ಚವುಡಿ ಸೆಟ್ಟಿಯರ ನಿ 

ಯಾನುದಿಂ ನಾಗರಸರು ಪುರದಿಂ ನಸಡುವಲು ತೊಜಿಕಿಯ ಕೂ 

ಡಿದ ಹೆಳ್ಳ ನೀರುವರಿಯೆ ಮೇರೆಯಾಗಿ ಮೇಗೆ ಕಲುಕಟಗಗೆರೆ 

ಬಸನಗೋಡಿ ಬಡಗಲು ಮೊಸರುಗುತ್ತಿಯೆ ರಾರವಿಡಿದು ಮೂಡಲು 


34 


೫೩೦ ಬಸವತತ್ವ ರತ್ನಾಕರ 


೭೦. ಜಂಚಿಗಲ್ಲ ಕಣೆಕುಚ್ಚಗೋಡಿಯಿಂ ಬಂದ ಹಳ್ಳ ನೀರುವರಿಯೆ ತೆಂಕ 
೭೧. ಲು ತೊಜ8ಯ ಕೂಡಲು ಯಾ ಚತುಸ್ಸೀಮಾಭ್ಯಂತರ ಕನಿಳಾಸ 

೭೨, ಪುರದಲ್ಲಿ ಸುಂಕ ಸಾದ ತಳಸಾರಿಗೆ ಬಟ್ಟೆ? ಯಬಾಥೆ ಗ್ರಾಮಬ್ರಯ ನಿ 
೭೩. ಧಿ ನಿಕ್ಷೇಪ ಅಂಕೆಟಿಂಕ ಆಣೆಗೋಸನೆ ಮುದ್ರೆ ನಾಗೇಶ್ವರಕೆ ಮಲ್ಲೇಶ್ವರ 
೭೪, ಕೆ ಕುಜುವನಿಗೆ ಸಂಗಮೇಶ್ವರಕೆ ಪಾರಣೆಯ ಜಂಗಮಾರಾಧ 

೭೫. ನೆಗೆ ಕೊತ್ತಸಿಗೆ ಈ ಧರ್ಮಕ್ಕೆ ಇದು ವಿವರವೆಂದು ನಾಗರಸರು ಕೊಟ್ಟ 
೭೬, ಶಾಸನ (೧೫) ನಾಲ್ಕು ಪಟ್ಟ Re ನೂಲೆನಾಡೊಳಗೆ ಸಂತೆಗಳ 

೭೭. ಆಯದಾಯ ಇಸಂತು ಗಳ ಜನೆ ಮೆಯಿದೆಳತ ಸುಂಕ ಹೆದಿನೆಂ 

೭೮. ಟು ಸಮಯವು ಅಜುನತ್ತು ಮೂವರು ಬಣಜುಭಕುತಿ ಭೇದವಿ 

೭೯. ಲ್ಲ ಕನಿಳಾಸ ಪುರಡೆ ಶಾಸನದ ವ(ಮ)ನೆ ಬಸವರಾಜನೆ ಶಾಸಸಿಗನೆ 
೮೦. ನ್ಹು ವುಭಯ ನಾನಾದೇಶಿ ಮುಂದುಮುರಿ ದಂಡಂಗಳು ಕೊಟ್ಟ ಶಾಸನ 


ನಾವು ನೊ ಬರೆದಂತೆ ಶ್ರೀ ಬಸ ಸವಣ್ಣ ನವರ ಬಗ್ಗೆ ಈ ಶಾಸನವು ಬಹಳ 
ಚೆನ್ನಾಗಿಯೂ, ಸ್ಪಷ.ವಾಗಿಯೂ ಉಲ್ಲೆ (ಖಿಸುತ್ತಿ ರುವುದರಿಂದ ಯಾನ ತರಹದ 
ಸಂಶಯಕ್ಕೆ ಆಸ ಸ ದವಿಕುವುದಿಲ್ಲ. ಇದೊಂದೇ ಶಾಸನವು ಶ್ರೀ ಬಸ ಸವೇಶ್ವ ರರ ಐತಿಹಾಸಿ 
ಕತೆಯ ಸತ್ಯತೆಯನ್ನು ಬೋಧಿಸುತ್ತದೆ. 


ಇದರಲ್ಲಿ ಯಾದವ ವಂಶದ ದೇವಗಿರಿಯ ಕನ್ನ ರನೆಂಬುವ ರಾಜನ ಕಾಲದಲ್ಲಿ 
ಕೊಟ ಸಿರುವುದೂ ಶಾಸನದಿಂದ ಸ್ಪಷ್ಟ ತಿಳಿಯುತ್ತದೆ. ಶ್ರೀ ಬಸವೇಶ್ವ ರರ ಅಣ್ಣನ 
ಮುರಿಮಕ್ಕಳಾದ ಶ್ರಿ € ಹಾಲಬಸವಿ "ವರಿಗೆ ಈ ದತ್ತಿಯು ಸಿಕ್ಕಿದ್ದು ಶಾಸನದಲ್ಲಿ ಅವರ 
ಬಗ್ಗೆ ಬಹಳ ಗೌರವದಾಯಕ ಶಬ್ದಗಳನ್ನು ಉಲ್ಲೇಖಮಾಡಿ "" ಮುನೀಶ್ವರ?” ನೆಂಬು 
ವುದನ್ನು ಎರಡು ಸಾರೆ ಉಚ್ಚರಿಸಿದ್ದಾರೆ. ಶ್ರೀ ಬಸವಣ್ಣನವರ ಮರಿಯಮಗನಿಗೆ 
ಈ ಶಾಸನವು ದೊರೆತಿದ್ದರೂ ಆರಂಭದಲ್ಲಿಯೂ ಅಂತ್ಯದಲ್ಲಿಯೂ ಬಸವಣ್ಣನವರ ಬಗ್ಗೆ 
ಬಹಳ ಗೌರವಯುತಗಳಾದಶಬ್ದಗಳನ್ನು ಉಸಯೋಗಿಸಿದ್ದಾರೆ. 


ಮಂಗಳವಾದ ಕೀರ್ತಿಯುಳ್ಳ ವನೂ, ಜಂಗಮ ಲಿಂಗೈಕ ಭಕಿ ನಿರ್ಭರನೂ ಆದ 
ಬಸವೇಶ್ವರನು ನಾವು ಯಾವಾಗಲೂ ಭಕ್ತಿಯಲ್ಲಿರುವಂತೆ ಮಾಡಲೆಂದು ಶಾಸನದಲ್ಲಿ 
ಬರೆದಿರುವ ಶಬ್ದಗಳು ಉಲ್ಲೇಖನೀಯವಾಗಿರುತ್ತವೆ. ೪ ಗ್ರಾಮಗಳನ್ನು ದಾನಕೊಟ್ಟು 
ಮಲ್ಲಿಕಾರ್ಜುನ, "ಸಂಗಮೇಶ್ವರ, ನಾಗೇಶ್ವರ ಈ ಮೂರು ಲಿಂಗಗಳ ರಂಗಭೋಗ, 
ಅಂಗಭೋಗ, ಜೀರ್ಣೋದ್ಧಾರಕ್ಕೂ, ಜಂಗಮಾರಾಧನೆ ನಡೆಯುವುದಕ್ಕೆಂತಲೂ 
ಹೇಳಿದೆ. 

ದಾನವನ್ನು ಕೊಟ್ಟಿರುವ ರಾಜನಿಗೆ-- ಯಾದವಕುಲ ಕಮಲಕಳಿಕಾ ಭಾಸ್ಕರ 
ನೆಂತಲೂ, ಅರಿರಾಯ ಜಗಜ ಂಪನೆಂತಲೂ, ಗೂರ್ಜರರಾಯ ಭಯಂಕರನೆಂತಲೂ 
ಬಿರುದುಗಳ ಉಲ್ಲೇಖವಿರುತ್ತದೆ. ಪ್ರತಾಪ ಚಕ್ರವರ್ತಿಯಾದಂಥ ರಾಜನು ವೀರವ್ರತಿ 
ಯಾದ ಹಾಲಬಸನಿ ಮುನೀಶ್ರ ರಠಿಗೆ ದಾನಕೊಟ್ಟು ಭಕ್ತಿಭಂಡಾರಿಗಳಾದ ಬಸ ಸವಣ್ಣ 
ನವರ ಗುಣಗಾನವನ್ನು ಆದಿಯಲ್ಲಿಯೂ, ಅಂತ್ಯ ಡೆಲ್ಲಿಯೂ ಮಾಡಿರುವುದು ಈ ದಾನ 

ಶಾಸನದ ವೈಶಿಷ್ಟ ಸ್ರನಾಗಿರುತ್ತ ಭೀ 


ಭ್‌ 


ಬಸವೇಶ್ವರರೂ ಶಿಲಾಶಾಸನಗಳೂ ೫೩೧ 


ಇಲ್ಲಿ ನಾವು ಒಟ್ಟು ೮ `ಶಾಸನಗಳನ್ನು ಕೊಟ್ಟಿರುತ್ತೇವೆ. ಇನ್ನೂ ಕಣ್ಣಿಗೆ 
ಬೀಳದ ಶಾಸನಗಳೆಷ್ಟು ಇರುತ್ತನೆಂಬುವುದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಮೇಲೆ ಬರೆದ 
ಈ ಶಾಸನಗಳಿಂದಲೇ ಶ್ರೀ ಬಸವೇಶ್ವರರು ಇತಿಹಾಸ ಪುರುಷರೆಂಬುವುದು ಸಿದ್ಧವಾಗುತ್ತ 
ದೆಂದು ಹೇಳಿ ಈ ಪ್ರಕರಣವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತೇನೆ. . ಇತಿಹಾಸಕಾರರು 
ಇಂತಹ ಇನ್ನೂ ಅನೇಕ ಶಾಸನಗಳನ್ನು ಹುಡುಕಿ ಬೆಳಕಿಗೆ ತರಬೇಕೆಂಬುವುದೇ ನಮ್ಮ 
ಹೆಬ್ಬಯಕೆ. ಸಿಕ್ಕಷ್ಟು ಶಾಸನಗಳನ್ನು ಕೊಟ್ಟಿರುತ್ತೇವೆ. ಇವುಗಳಿಂದ ವಾಚಕರಿಗೆ 
ತೃಪ್ತಿಯಾಗುವುದರಲ್ಲಿ ಯಾವ ಸಂಶಯವೂ ಇರುವುದಿಲ್ಲ. | 

ಶಿಲಾಶಾಸನದಲ್ಲಿ ಹೆಸರು ಉಲ್ಲೇಖಿಸಲ್ಪಟ್ಟದ್ದರೆ ಮಾತ್ರ ಇತಿಹಾಸವು ಸಿದ 
ವಾಗುತ್ತದೆಂಬುವುದೂ ಅಷ್ಟೇನು ಪ್ರಮಾಣವೆನಿಸಲಾರದು. ಶ್ರೀ ಜಗದ್ಗುರು ಶಂಕರಾ 
ಚಾರ್ಯರೇ ಮೊದಲಾದ ಜಗತ್ತಸಿದ್ದ ರಾದ ಅನೇಕ ಆಚಾರ್ಯರ ಹೆಸರುಗಳು ಶಾಸನಗಳಲ್ಲಿ 
ಸಿಗುವುಡೇ ಇಲ್ಲ. ಅಂದಮೇಲೆ ಅವರು ಐತಿಹಾಸಿಕ ಪುರುಷರಾಗುವುದಿಲ್ಲವೇ? 

ಆದು ಏನೇ ಇರಲಿ ಅನೇಕ ಶಾಸನಗಳಲ್ಲಿ ಶ್ರೀ ಬಸವೇಶ್ವರರ ನಾಮೋಲ್ಲೇಖವಿರು 
ವುದರಿಂದ ಇವರೊಬ್ಬ ಮಹಾ ಐತಿಹಾಸಿಕ ಪುರುಷರಾಗಿರುತ್ತಾರೆ. 


ಇಪ್ಪತ್ತಾರನೆಯ ಪ್ರಕರಣ 
ಶ್ರೀ ಬಸವಣ್ಣನವರೂ ಕನಿಗಳ ಕಾಣಿಕೆಯೂ 


ಶ್ರೀ ಬಸವಣ್ಣ 2 ನವರ ಸಮಕಾಲದಿಂದ ಇಲ್ಲಿಯವರೆಗೆ ಶರಣರೂ, ಕವಿಗಳೂ, 
ಪಂಡಿತರೂ, ಪದವೀಧರರೂ, ಅಧಿಕಾರಿಗಳೂ, ಪ್ರಾಚೀನರೂ, ನವೀನರೂ, ಸ್ವಮತ 
ದವರೂ, ಪರಮತದವರೂ, ಸ್ವದೇಶದವರೂ, ನಿಜೇಶಿಗಳೂ, ಕನ್ನಡ, ಸಂಸ್ಕೃತ, 
ತೆಲುಗು, ಇಂಗ್ಲೀಷ್‌, ದ್ರಾ ಎಡ, ಮಹಾರಾಷ್ಟ್ರ ಭಾಷೆಗಳಲ್ಲಿ ಬಸವಣ್ಣ ನವರ ಬಗೆ 
ಕೊಟ್ಟ ಕಾಣಿಕೆಗಳನ್ನು ಸಾಧ್ಯವಾದಮಟ್ಟಗೆ ಸಂಗ್ರಹಮಾಡಿ ಇಲ್ಲಿ ಕೊಟ್ಟ ರುತ್ತೇನೆ. 
೮೦೦ ಷಾತ ಬಸವಣ್ಣ ನವರ ವಿಷಯದಲ್ಲಿ ವೀರತೈನ ಕವಿಗಳು ತ ಯಾವ 
ಗ್ರಂಥವನ್ನು. ಬರೆದರೂ ಆರಂಭದಲ್ಲಿ ಬಸವಣ್ಣನವರ ಸ್ತೋತ್ರಮಾಡದೆ ಮುಂದಕ್ಕೆ 
ಸಾಗಿರುವೆದಿಲ್ಲ ಬಸವಣ್ಣನವರ ಪ್ರಚಾರವು ಆರಂಭದಿಂದಲೂ ಅತ್ಯದ್ಭುತವಾದುದು. 
ಇದಕ್ಕೊಂದು ಉದಾಹರಣೆಯನ್ನು ನಾಮಾನ್ಯವಾಗಿ ಕೊಡಬಹುದು. ಪ್ರಾಚೀನಕಾಲದ 
ನೀರಶೈವ ಧರ್ಮಗ್ರಂಥಗಳೆಲ್ಲ ಸಾಯನ ತಾಳಗರಿಯ ಪುಸ್ತಕಗಳಲ್ಲಿಯೇ ಬರೆದಿರುತ್ತವೆ. 
ಆ ಪುಸ್ತಕಗಳಲ್ಲಿ “ಶ್ರೀ ಗುರು -ಬಸವಲಿಂಗಾಯ ನಮಃ’? ಎನ್ನದೆ ಮುಂದಕ್ಕೆ 
ಹೋಗಿರುವದಿಲ್ಲ. ನಾನು ಹುಬ್ಬಳ್ಳಿಯ ಶ್ರೀ ಜಗದ್ಗುರು ಗಂಗಾಧರ ಸಂಸ್ಕತ ಕಾಲೇಜಿನ 
. ಮುಖ್ಯಾಧ್ಯಾಪಕನಾಗಿ ಏಳುವರ್ಷ ೧೯೩೧ರಿಂದ ೧೯೩೮ರ ರವರೆಗೆ ಇದ್ದಾಗ ಮಠಗಳಲ್ಲಿಯ 
ತಾಳಗರಿಯ ಪುಸ್ತ ಕಗಳ ಸಂಶೋಧನಕ್ಕಾಗಿ ೧೫ ದಿನಗಳಿಗೊಮ್ಮೆ ಬೇರೆ ಬೇರೆ ಕಡೆಗೆ 
ಹೋಗಿ ಅಲ್ಲಿಯ ಗೆ ಗ್ರಂಥಗಳ ಯಾದಿಯನ್ನು ಸಿದ್ಧಪಡಿಸಿ ಸ್ಥ SERN ಪಟ್ಟ ಯನ್ನು 
ಕೊಟ್ಟು ನಾಫೆಸೆನಳು ತೆಗೆದುಕೊಂಡು ಬರುತ್ತಿ ದ್ವೆ. ನಾನು ಹೀಗೆ ಶೋಧಿಸಿದ ಗ ಗೃಂಥಗಳ 
ನಟ್ಟ ೧೫6 ಆಗಿದ್ದಿತು. ಆ ಕಾಲದಲ್ಲಿ ನನಗೆ "ಈ ಅನುಭವವು ಚೆನ್ನಾ ಗಿ ಆಯಿತು. 
ಕನಿಚರಿತೆಯಲ್ಲಿ ಪ್ರ ಕಟವಾಗದೆ ಇರತಕ್ಕ ಕೆಲವು ಗ್ರಂಥಗಳ ಉದಾಹರಣೆಗಳನ್ನು ಇಲ್ಲಿ 
ಕೊಡಲಾಗಿದೆ. . 'ಅಚ್ಛಾಗರೇ ಇರತಕ್ಕ ಇನ್ನೂ ಎಷ್ಟೋ ಗ್ರಂಥಗಳು ದೊರೆಯದೆ 
ಇರುವದರಿಂದ ಈ ಪ್ರಕರಣವು ಅಪೂತಯಾ ಗ್ಯ ನನ್ನ ಭಾವನೆಯು. 
ಶ್ರೀ ಬಸನಣ್ಣನವರ ನಿಷಯಕ್ಕೆ ಎಷ್ಟು ಸಂಶೋಧನೆಯನ್ನು ಮಾಡಿದರೂ ಅದು 
ಅತ್ಯಲ್ಪ ಜು ಹೇಳಬೇಕಾಗಿರುತ್ತದೆ. | ಕವಿಗಳನ್ನು Kes ಶತಮಾನದಿಂದ 
೨೦ ನೆಯ ಶತಮಾನದವರೆಗೆ ವಿಂಗಡಿಸಿ ಆಯಾಯ ಶತಮಾನಗಳ ಕವಿಗಳನ್ನು 
ಆಯಾಯ ಶತಮಾನದಲ್ಲಿ ಪ್ರತ್ಯೇಕವಾಗಿ ಕೊಡಲಾಗಿರುತ್ತದೆ. ಹನ್ನೆರಡನೆಯ 
ಶತಮಾನದ ಕವಿಗಳ ಕಾಣಿಕೆಯನ್ನು ಇಲ್ಲಿ ಪ್ರಾರಂಭಿಸುತ್ತೇನೆ. ಹನ್ನೆರಡನೆಯ 
ಶತಮಾನದಲ್ಲಿ ಕವಿಗಳಿಗಿಂತಲೂ ಶರಣರೇ ಹೆಚ್ಚಾಗಿದ್ದಾರೆ. ಇವರು ಬಸವಣ್ಣ ನಾನವರ 
ಕೂಡ ಇದ್ದವರು ಮತ್ತು ಅವರ ಕಾರ್ಯದಲ್ಲಿ ಸಹಕರಿಸಿದನರು. ಸಮಕಾಲದವರ 
ಅಭಿಪ್ರಾಯಗಳು ಬಹಳ ಬೆಲೆಯುಳ್ಳವುಗಳಾಗಿರುತ್ತವೆ. ಹೀಗೆ ಸಮಕಾಲದವರಲ್ಲಿ 
ಮೊದಲನೆಯ ಹೆಸರು ಪ್ರಭುದೇವರದು ಬರುತ್ತದೆ. ಕವಿಗಳ ಅಭಿಪ್ಪಾ ಯವನ್ನು 
ಹೇಳುವ ಕಾಲಕ್ಕೆ ಅವರ ಯೋಗ್ಯತೆ ಮೊದಲಾದವುಗಳನ್ನು ಸಂಕೆ ಕ್ಸೇಪವಾಗಿ ನಿವರಿಸುತ. 
ಹೋಗುವೆನು. 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೫ತಿತ್ನಿ 


ಶ್ರೀ ಅಲ್ಲಮಪ್ರಭುಗಳವನರು 
ಶ್ರೀಮನ್ನಿರಂಜನ ಜಗದ್ಗುರುಗಳಾದ ಅಲ್ಲಮಪ್ರಭುವರೇಣ್ಯರು ಶೂನ್ಯಸಿಂಹಾ 
ಸನಾಧೀಶ್ವರರು, ಶಿವಾನುಭವ ಮಂಟಸದ ಅಧ್ಯಕ್ಷರು. ಸಟ್‌ಸ್ಥಲ ಜ್ಞಾನಚಾರಿತ್ರ, 
ಶೂನ್ಯಸಂಪಾದನೆ, ಮಂತ್ರಗೋಸ್ಕ, ಸೃಷ್ಟಿಯ ವಚನ, ಬೆಡಗಿನ ವಚನ, ಮಂತ್ರ 
ಮಹಾತ್ಮ್ಯ, ಕಾಲಜ್ಞಾನ ವಚನ ಹೀಗೆ ಏಳು ಗ್ರಂಥಗಳನ್ನು ಬರೆದಿರುತ್ತಾರೆ. ಇವರು 
ಹಿಂದೂಸ್ಥಾನದಲ್ಲಿ ಸುಪ್ರಸಿದ್ಧರಾದ ಕೆಲವು ಯೋಗಿಗಳ ಮಾಲಿಕೆಯಲ್ಲಿರುತ್ತಾರೆ. ಇವರ 
ಬಗ್ಗೆ ಹಠಯೋಗ ಪ್ರದೀಸಿಕೆಯಲ್ಲಿ ಯೋಗಿಗಳ ಮಾಲಿಕೆಯನ್ನು ಮಾಡಿದ್ದೂ, ಅದರಲ್ಲಿ 
ಪ್ರಭುಗಳ ಹೆಸರೂ ಇದ್ದು ಸ್ವಾತ್ಮಾರಾಮ ಯೋಗೀಂದ್ರರಿಂದ ರಚಿಸಲ್ಪಟ್ಟಿರುತ್ತದೆ. 
ಇದಕ್ಕೆ ಹಿಂದೀ ಟೀಕೆ ಇದ್ದು, ಮಥುರಾದಲ್ಲಿ ಅಚ್ಚಾಗಿರುತ್ತದೆ. | 
ವೀರಶೈವ ಕವಿಗಳೆ್ಲ ಇವರನ್ನು ಪರಮ ಹರ್ಷದಿಂದ ಕೊಂಡಾಡಿರುತ್ತಾರೆ. 
ಇವರು ಮಾಯಾ ಕೋಲಾಹಲರೂ, ವಿರಕ್ತ ಶಿಖಾಮಣಿಗಳೂ ಆಗಿರುತ್ತಾರೆ. . ಇವರ 
ಬಗ್ಗೆ ಅನೇಕ ಗ್ರಂಥಗಳನ್ನೂ ಬರೆದಿರುತ್ತಾರೆ. ಪ್ರಭುಲಿಂಗಲೀಲಾ ಈ ಗ್ರಂಥವು 
ಕನ್ನಡ, ಸಂಸ್ಕೃತ, ತೆಲುಗು, ಮರಾಠಿ, ದ್ರಾವಿಡ ಹೀಗೆ ಐದು ಭಾಷೆಗಳಲ್ಲಿರುತ್ತದೆ. 
ಇದೂ ಅಲ್ಲದೆ ಪ್ರಭುದೇವರ ಪುರಾಣ, ಪ್ರಭುನಟನ ತಾರಾವಳಿ, ಪ್ರಭುಚರಿತ್ರೆ, ಪ್ರಭು 
ಗೀತೆ, ಪ್ರಭುಲಿಂಗ ಕಂದ, ಅಲ್ಲಮವ್ಯೋಮ ಮೊದಲಾದವುಗಳು ಮುಖ್ಯವಾಗಿವೆ. 
ಇವರು ಸುಪ್ರಸಿದ್ಧ ಯೋಗಿಗಳಿದ್ದಂತೆ ಒಳ್ಳೇ ಜಾನಿಗಳೂ ಆಗಿದ್ದರು. ಇವರು 
ಬರೆದ ವಚನಗಳು ಬಹಳ ಶ್ರೇಷ್ಠ ತರಗತಿಗಳಾಗಿರುತ್ತವಲ್ಲದೆ, ಉಕ್ಕಿನ ಕಡಲೆಯಂತಿರು 
ತ್ತವೆ. ಅಂದರೆ ಅವುಗಳ ಭಾವವು ಬಹು ಕ್ಲಿಷ್ಟವಾಗಿರುತ್ತವೆ. ಇವರ ಬಗ್ಗೆ ಗುಮ್ಮಳಾ 
ಪುರದ ಶಿದ್ಧಲಿಂಗದೇವರು-ಇಫಿತ್ಯನಿರ್ಮಲಸ್ವರೂಪ, ಶಿವಶರಣ ಹೃತ್ಯಮಲ ಕರ್ಣಿಕಾ ` 
ವಾಸ, ಮತ್ತಮಧುಕುಲಾಯಮಾನ್ಕ ಇಷ್ಟಲಿಂಗ, ಪ್ರಾಣಲಿಂಗ, ತೃಪ್ತಿಲಿಂಗಾಂಗ 
ಲೇಸ, ಗುರುಲಿಂಗಜಂಗಮ ಪ್ರಸಾದ ಪಾದೋದಕಾದಿ ಅಷ್ಟಾವರಣ ಪ್ರತಿಷ್ಠಾನನಾ 
ಚಾರ್ಯ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣೈಕ್ಯಾದಿ ಸಟ್‌ಸ್ಥಲ 
ಚಕ್ರವರ್ತಿ, ಬಸವ ಚನ್ನಬಸವರಾಜ ಪ್ರಾಣನಾಯಕ, ಪರಮ ಶ್ರೀ ನೀರಶೈ ವಾಚಾರ 
ಶಿರೋರತ್ನ, ಶ್ರೀ ನೀರಶೈ ವಾಚಾರ ಪ್ರಮಥನಾಯಕ, ಶ್ರೀ ವೀರಶೈ ವಾಚಾರ್ಯ ದೀಕ್ಸಾ 
ಚಾರ್ಯ, ಮತರ್ತ್ಯಲೋಕಾಪಾವನಕಾರಣಾವತಾರ, ಅನುಮಿಷ ಶ್ರೀ ಶರಣಾಂಛಭೋಜ 
ಕರ್ಣಿಕಾವಾಸ, ಗುಹೇಶ್ವರನಾಮಾಮೃತ ಸ್ವೀಕಾರಸಂತುಷ್ಟ ಶ್ರೀಮತ್ಸಕಲ ಜಗದಾ 
'ಚಾರ್ಯರುಮಪ್ಪ ಅಲ್ಲಮಸ್ರಭುದೇವರು, ಹೀಗೆಯೇ ಇವರ ಬಗ್ಗೆ ಅನೇಕ ಜನ ಕವಿಗಳು 
ವಿವಿಧ ರೀತಿಯಿಂದ ಸನ್ಮಾನಿಸಿರುತ್ತಾರೆ. ಇಂತಹ ಮಹಾಯೋಗಿಗಳೂ, ಜ್ಞಾನಿಗಳೂ 
ಆದ ಪ್ರಭುದೇವರು ಬಸವಣ್ಣನವರ ಬಗ್ಗೆ ಏನು ಕಾಣಿಕೆ ಕೊಟ್ಟರುತ್ತಾರೆಂಬುವದನ್ನು 
ನೋಡೋಣ 
"" ಕಲ್ಯಾಣ ಎಂಬುವ ಪ್ರಣುತೆಯಲ್ಲಿ ಭಕ್ತಿರಸವೆಂಬ ತೈಲನನೆರೆದು 
ಆಚಾರನೆಂಬುವ ಬತ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮಟ್ಟಿ ಸಲು 
ತೊಳಗಿ ಬೆಳಗುತ್ತಿರ್ದಿತಯ್ಯಾ ಶಿವನ ಪ್ರತಾಪ. ಆ ಬೆಳಗಿನೊಳು ಒಪ್ಪು 
ತ್ರಿರ್ದರಯ್ಯಾ ಅಸಂಖ್ಯಾತ ಭಕ್ತ ಮಹಾಗಣಂಗಳು. ಶಿವಭಕ್ಕರಿರ್ದ 


ಕ್ಲೇತ್ರ ಅವಿಮುಕ್ತ ಕ್ಸೇತ್ರವೆಂಬುದು ಹುಸಿಯೇ? ಶಿವಭಕ್ತರಿರ್ದ ದೇಶ 


ಚಳ ಬಸನತತ್ವ ರತ್ನಾಕರ 


ಪಾವನ ಎಂಬುದು ಹುಸಿಯೇ? ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾ 

ರಾಧ್ಯರು ಸಂಗನ ಬಸವಣ್ಣನ ಮಹಿಮೆಯ ನೋಡಾ ಸಿದ ರಾಮಯ್ಯ.” 
ಮತ್ತೊಂದು ಕಡೆಯಲ್ಲಿ "" ನಿತ್ಯ ಬಸವಣ್ಣ, ನಿರಂಜನ ಬಸವಣ್ಣ, ಸಚ್ಚಿ ದಾನಂದ ನಿತ್ಯ 
ಪರಿಪೂರ್ಣ ಬಸವಣ್ಣ, ಅಖಂಡಸಿಂಡ ಬಸವಣ್ಣ, ಶಿನಾಚಾರ ಚಕ್ರ ವರ್ತಿ ಬಸವಣ್ಣ, 
ಸರ್ವಾಚಾರಸ ಂಪನ್ನ. ಬಸವಣ್ಣ, ಸಟ್‌ಸ್ಕ ಲ ಬ್ರಹ್ಮರೂಪು ಬಸ ಸನಣ್ಣ, ಸರ್ವಾಂಗ 
ಲಿಂಗಮೂರ್ತಿ ಬಸವಣ್ಣ, ಕ ್ವರುಭವಸಾರೋದ್ಧಾರ. ಬಸವಣ್ಣ, ಆಜಾ ರ 
ಲಿಂಗೈಕ್ಯ ಬಸವಣ್ಣ, ಆರೂಢದಾಸೋಿ ಬಸವಣ್ಣ, ನಿಸ್ಸಂಗ "'ನಿಜರೂ ಪು ಬಸ 


ಶಿವಸನುಯ ಪ್ರತಿಷ್ಕಾಚಾರ್ಯ ಬಸವಣ್ಣ ನೆಂತಲೂ ಸ್ಮುತಿಸಿ 


«ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ, ಸ್ವಾಯುತದಲ್ಲಿ ಪೂರ್ವಾ 
ಚಾರಿಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ, ಗುಹೇಶ್ವ ರ 
ಲಿಂಗದಲ್ಲಿ ಪರಮ ಪೂರ್ವಾಜಾರಿ ಸಂಗನ ಬಸವಣ್ಣನ ಶ್ರೀ ಪ ಪಾದಕ್ಕೆ 
ಹಹ ಎಂಬೆನಯ್ಯಾ. ಕ 
ಮತ್ತು 
«ತನುವ ಗೆಲಲರಿಯದೆ, ಮನವ ಗೆಲಲರಿಯದೆ, ಧನವ ಗೆಲಲರಿ 
ಯದೆ ಭ್ರಮೆಗೊಂಡಿತ್ತು ಲೋಕವೆಲ್ಲವು. ತನು ದಾಸೋಹಕ್ಕೆ ಸವಿಸಿ 
ಮನನ ಭನಗಳ್ಯಾನದಲ್ಗ ಸವಿಸಿ, ಧನವ ಜಂಗಮದಲ್ಲಿ ಸನಿಸಿ ಗೆಲಬಲ್ಲರೆ 
ಸಂಗನ ಬಸ ಸನಣ್ಣ ನಲ್ಲದೆ ಮತ್ತಾರನು ಕಾಣೆ ಗುಹೇಶ್ವ ರಾ, ನಿಮ್ಮ ಶರಣ 
ಸಂಗನ ಬಸವಣ್ಣ, ಗೆ ನಮೋನಮೋ ಎನುತಿರ್ದೆನು. ೫ 
ಮತ್ತು 


"ತನು ಶುದ್ಧವಾಯಿತು ಬಸವಣ್ಣ ಇಂದೆನ್ನ, ಮನ ಶುದ್ಧ ವಾಯಿತು 
ಬಸವಣ್ಣ ಇಂದೆನ್ನ, ಭಕ್ತಿ, ಯುಕ್ತಿ, "ಮುಕ್ತಿ ಶುದ್ಧ ವಾಯಿತು ಬಸವಣ್ಣ 
ಇಂದೆನ್ನ, ಹ ಶುದ್ಧ ಗ ವಣ್ಣ ಇಂದೆನ್ನ ನಮ್ಮ ಗುಹೇಶ್ವರ 
ಲಿಂಗಕ್ಕೆ ಆದಿ ಆಧಾ ರವಾಡಿಯಲ್ಲ ಬಸವಣ್ಣ. ಜೆ 


ಶ್ರೀ ಬಸವಣ್ಣನವರ ಮನೆಯ ಮುಂದೆ ಸಾವಿರಾರು ಗಣಂಗಳು ಇರುವದನ್ನು ನೋಡಿ 
ಪ್ರಭುವರೇಣ,ರು-- 

ಬ ಮರ್ತ್ಯಲೋಕದ ಮಹಾ ಮನೆ ಹಾಳಾಗಿ ಹೋಗಬಾರದೆಂದು 
ಕರ್ತನಟ್ಟ ದನಯ್ಯ ಒಬ್ಬ ಶಿವಶರಣನ. ಆ ಶರಣ ಬಂದು ಕಲ್ಯಾಣವೆಂಬ 
ಶಿವಪುರನ ಕೈಲಾಸನಮಾಡಿ ರುದ್ರಗಣ ಪ್ರಮಥ ಗಣಂಗಳೆಲ್ಲರ ಹಿಡಿತಂದು 
ಅಸಂಖ್ಯಾತರೆಂದು ಹೆಸರಿಟ್ಟು ಠಕೆದು ಭಕ್ತಿಯ ಕುಳಸಳವ ಶೃತದೃಷ್ಟ 
ಸವಾಡದಿಂ ಮೆರೆದು ಫಟ ಜಗವರಿಯಲು ಶಿವಾಚಾರದ ಧ ಜವನೆಶ್ತಿ fy 
ಮತ ರ್ಯ್ಯಾಲೋಕ ಶಿವಲೋಕವೆರಡಕ್ಕೆ ನಿಚ್ಚ ಣಿಕೆಯಾದನು. ನೈ ಷಕರಣರ 
ಮನೆಯೊಳಗಿಪ್ಪ ಶಿವಗಣಂಗಳ ತಿಂಧಿಣಿಯಂ ಕಂಡು ಎನ್ನ ಮನವು ಉಬ್ಬಿ 
ಕೊಬ್ಬಿ ಓಲಾಡುತಿ ಿ ರ್ದೆನಯ್ಯಾ, ನಮ್ಮ ಗುಹೇಶ್ವ ರನ ಶರಣ ಸಂಗನ 
ಬಸವಣ್ಣನ ದಾಸೋಹದ ಘನಪನೇನೆಂದಿನ್ನ, ನಿರಾ ಚ 


ಶ್ರೀ ಬಸನಣ್ಣನವರೂ ಕವಿಗಳ ಕಾಣಿಕೆಯೂ ೫೩೫ 


ಮತ್ತೊಂದು ಕಡೆಯಲ್ಲಿ 

" ಬೀದಿಯಲ್ಲಿ ಕೊಡನ ಒಡೆದು ಬಯಲ ನಡುಗಿದರೆ ಕೊಡವುಂಟಿ? 
ಗುಹೇಶ್ವರ ಲಿಂಗವ ತನ್ನಿಂದ ಬೇರೆ ಮಾಡಿ ಮಾತಿನಿಂದ ಅರಸಲುಂಟಿ? 
ಘನ. ಬಸ ಸವಣ್ಣ ನೇ ಎನ್ನ ಇ ಪ್ರಾಣಲಿಂಗವೆಂದರಿದು ದೃಷ್ಟಿನಟ್ಟು ಸೈವೆರ 
ಗಾದುದ ಕಂಡೆ ನೀನೆನ್ನೊಳಕೊಂಡು ಗುರುವೆಂದೆನಯ್ಯಾ ಎತ್ತತ್ತ. 
ನೋಡಿದಡತ್ತತ್ತ mish ಬಳ್ಳಿ. ಆ ಬಳ್ಳಿಯ ಹಿಡಿದೆತ್ತಿದರೆ ಲಿಂಗ. 
ವೆಂಬುವ ಗೊಂಚಲು. . ಆ ಗೊಂಚಲು ಹಿಡಿದೆತ್ತಿದರೆ ಭಕ್ತಿರಸವಾಯಿ 
ತ್ತಯ್ಯಾ, ಬಸವಗುರುವು ಎನ್ನ ಕರಸ್ಪಲದ ಲಿಂಗದ ಆದಿಯನರುಹಿ 
ತೋರಿದ ಕಾರಣ ಗುಹೇಶ್ವರ ಲಿಂಗದ ನಿಲವ ನಿನ್ನಿಂದಲರಿದೆನು. ಬ 
ಎಂಬಲ್ಲಿ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞಾನಿಯಾಬಿನು, ವ 
ಎಂದು ವಚಿಸುವ ಜೈತನ್ಯಾತ್ಮಸನಾದೆನು. ಇಂತೀ ಬಸವಾಕ್ಬರತ್ರಯವು 
ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು. ಆನು ಬಸವ 
ಬಸವ ಎನುತಿರ್ದೆನು. ಕೈಲಾಸಕ್ಕೆ ಹೋದವರೆಲ್ಲ ಕೈಸೆರೆಯಾದರು. 
ಲಿಂಗದಲ್ಲಿ ಲಯವಾದವರೆಲ್ಲ ಬಂಧನಕ್ಕೊಳಗಾದರು. ಸಾಲೋಕ್ಯ, 
 ಸಾಮಾಷ್ಯ, ಸಾರೂಪ್ಯ, ಸಾಯುಜ್ಯದವರಲ್ಲರೂ ಎಡೆಯಾಡುತಿರ್ದರು. 
ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ ನು ಜಂಗಮ ಪ್ರಸಾದಿಯಾಗಿ 
ಸ್ವಯಂಭು ಸಸ jk 


ಶ್ರೀ ಚನ್ನಬಸವಣ್ಣನವರು 
ಶ್ರೀ ಚನ್ನಬಸವಣ್ಣನವರ ಹೆಸರು ಶರಣರಲ್ಲಿ ಮೂರನೆಯದಾಗಿರುತ್ತದೆ. ಇವರು 

ಶಿವಾನುಭವಮಂಟಪದ ಕಾರ್ಯದರ್ಶಿಗಳು. ಶರಣರ ಗುಂಪಿನಲ್ಲಿ ಇವರನ್ನು ಸರಿಗಟ್ಟುವ 
ಸಟ್‌ಸ್ಥ ಲಜ್ಜಾ ನಿಗಳಿರಲಿಲ್ಲ. ಬಸವಣ ಠಿ ನವರಿಗಿಂತ ಚಿಕ್ಕನರಾದಾಗ್ಯೂ' ಚುರುಕು 
ಬುದ್ಧಿ ಯುಳ್ಳವರು. ೧೨ನೆಯ ಶತಮಾನದ ಧಾರ್ಮಿಕ ಕ್ರಾಂತಿಯಲ್ಲಿ ಪ್ರಧಾನ ಪಾತ್ರ 
ನನ್ನು ವಹಿಸ ಬಸವಣ್ಣನವರ ಬಲಗೈ ಯಂತಿದ್ದ ರು. Ro ಸಾಮರಸ್ಯ ಜ್ಞಾ ನದಸ್ಸ 
ಮಹಾ ಬಲ್ಲಿದರಾದ "ಕಾರಣ ಇವರಿಗೆ ಷಟ್‌ಸ ಸ್ಥಲಸ್ಕಾ ಸನಾಚಾರ್ಯವರ್ಯರೆಂಬುವ 
ಉಕ್ತಿಗಳು ಅಲ್ಲಲ್ಲಿ ಸಿಗುತ್ತಲಿನೆ. ಇವರು ಷಟ್‌ಸ್ಪಲವಚನ, ಕರಣ ಹಸುಗೆ, 
ಮಿಶಾ ರ್ನಣ, ಪದಗೋಸ್ಯ ಮತ್ತು ಮಂತ್ರಗೋಪ್ಯ, ಕಾಲಜ್ಞಾನ, ರುದ್ರ ಭಾರತದ 
ಸೃಷ್ಟಿ ಹೀಗೆ ಏಳು ಗ್ರಂಥಗಳನ್ನು ಬರೆದಿರುತ್ತಾರೆ. ಅತ್ತ ಬಸವಣ್ಣ ನವರು ರಾಜ 
ಕಾರಣದಲ್ಲಿ ತೊಡಗಿದಾಗ ಇತ್ತ ಚನ್ನಬಸವಣ್ಣನವರು ನೀರಶೈನ ಧಾರ್ಮಿಕ ಸೂತ್ರ 
ಗಳನ್ನೆಲ್ಲ ನಡೆಯಿಸುತ್ತ ಲಿದ್ದ ರು. ಚನ್ನ ಬಸವಣ ನವರ ನಿಸಯಕ್ಕೆ ಚನ್ನ ಬಸವ ಪುರಾಣ, 
ಚನ್ನ ಬಸವಸೆ ಸ್ತೋತ್ರದ ರಗಳೆ, ಚನ್ನಬಸವ ತೈಜಸ ಮೊದಲಾದ ಗ ಸ್ರಂಥಗಳನ್ನು ನೀರಶೈವ 
Su ಬರೆದಿರುತ್ತಾರೆ. ಶ್ರೀ ಚನ್ನಬಸವಣ್ಣ ನ ನವರನ್ನು ibys ಸಷಣು ಒಖನ 
ಅವತಾರವೆಂದು ಘಲ್‌ ನೀರಮಾಹೇಶ್ವ ರಾಚಾರ ಸಂಗ್ರಹ ಗ ಗ್ರಂಿಥಕಾರನು 
ಚನ್ನಬಸವಣ್ಣನವರ ಬಗ್ಗೆ 

ಶಿನತತ್ವಾಮೃತಾಸ್ವಾದ | ಚೇತಸೇ ಯೋಗಿನೇ ನಮಃ ! 

ಶೀ ಚನ್ನ ಬಸನೇಶಾಯ ಸಟ್ಸ್ಟಲಬ್ರಹ್ಮನಾದಿನೇ | 


೫೩೬ ಬಸನತತ್ತ ರತ್ನಾಕರ 


ಅಂದರೆ ಶಿವತತಾ ್ರಿಮೃ ತಾಸಾ ಸ್ವಾದನೆಯ ಮನಸ್ಸು ಳ್ಳ 14, ಬ್ರಹ್ಮನಾದಿಯಾದ ಚನ್ನ 
ಬಸವೇಶ್ವ ರನಿಗೆ 'ಸಮಸ್ಥಾರನೆಂದು ಜೀಳಿರುತ್ತಾಕೆ. ಬಸ ವಣ್ಣ ನವರ ತರುವಾಯ 
ಬಿಜ್ಜ ಳೆ” ಮಗನಾದ ರಾಯಮುರಾರಿಯ ಆಳಿಕೆಯಲ್ಲಿ ಶ್ರೀ ಚನ್ನ ಬಸವಣ ನವರೂ 
ಕೆಲವು ಕಾಲದವರೆಗೆ ಮಂತ್ರಿಗಳಾಗಿ ಧಾರ್ಮಿಕದಲ್ಲಿ ಬಲ್ಲಿದೆರಾಗಿದ್ದ ಅತೆ ರಾಜಕಾರಣ 
ದಲ್ಲಿಯೂ ದಕ್ಷತೆಯಿಂದ ಇಂಸಮಾಡಿಶಕಿಕಡು ತಿಳಿದು. ಬರುತ್ತ ೨8. ಇಂತಹ 


ಪರಮ “MSE ಚನ್ನಬಸ ಸವಣ್ಣನವರು ಬಸ ಸನಣ್ಣನವರ ವಿಷಯದಲ್ಲಿ 


ಹ ಮರ್ತ್ಯಲೋಕ ಶಿವಲೋಕ ಎಂಬುವದೊಂದು ನಿಚ್ಚಣಿಕೆಯಾದವು 
ನೋಡಾ ದೇವ. ನೀವೀ ಕಲ್ಯಾಣಕ್ಕೆ ಬಂದವತರಿಸಿದಲ್ಲಿ ಸತ್ಯಶರಣರೆಲ್ಲರನು 
ಪಾವನವಮಾಡಲೆಂದು ಬಂದರೆ ಜನ್ಮದಲ್ಲಿ ಬಂದನೆಂದು ನುಡಿಯ 
ಬಹುದೇ? ಕರ್ತು ರೂಪ ಭೃತ್ಯಂಗೆ ಬಂದಲ್ಲಿ 'ಆ ಭೃತ್ಯ ಕರ್ತನನರಿಸಿ 
ಕೊಂಡು ಬಂದವನಲ್ಲ. ಸತ್ಯ ಸದಾಚಾರವ ಹರಹಿ ಮರ್ತ್ಯರ ಪಾವನವ 
ಮಾಡಿ ನಿಜಲಿಂಗ ಸಮಾಧಿಯೊಳು ನಿಲ್ಲುವರಿನ್ಹಾರು ಹೇಳಾ ನೀನಲ್ಲದೆ? 
ಕೂಡಲ ಚನ್ನಸಂಗಮದೇವರು ಸಾಕ್ಸಿಯಾಗಿ ನಿಮಗೆ ಭವ ಉಂಟಿಂದು 
ಮನದಲ್ಲಿ ಹಿಡಿದರೆ ಸಂಗನ ಬಸವಣ್ಣ ನಿಮ್ಮ ಶ್ರೀಪಾದದಾಣೆ.'' 

ಚನ್ನಬಸವಣ್ಣನವರು ಕಲ್ಯಾಣಪಟ್ಟಣದ ಮಾಹಾತ್ಮ್ಯೆಯನ್ನು ಬಹಳ ವಿಸ್ತಾರವಾಗಿ 
ಬರೆದಿರುತ್ತಾರೆ. ಅದರ ಕೊನೆಯ ಭಾಗದಲ್ಲಿ ಈ ವಿಷಯನಿರುತ್ತದೆ 
ಇಂತೀ ಮಹಾಪ್ರಮಥರಿಗೆ ಪುರಾತನರಿಗೆ ಅಸಂಖ್ಯಾತ ಮಹಾ 
ಗಣಂಗಳಿಗೆ ಪ್ರಮಥನಾಯಕನಾಗಿ, ಭಕ್ತರಿಗೆ ಒಡನಾಡಿಯಾಗಿಪ್ಪನು 
ಸಂಗನ ಬಸವಣ್ಣನು, ಜಗದಾರಾಧ್ಯ ಬಸವಣ್ಣನು, ಪ್ರಮಥಗುರು 
ಬಸವಣ್ಣನು, ಶರಣಸನ್ನಿಹಿತ ಬಸವಣ್ಣ, ಸತ್ಯಸಾತ್ವಿಕ ಬಸವಣ್ಣ, ನಿತ್ಯ 
ನಿಜೈಕ್ಯ ಬಸವಣ್ಣ, ಸಡುಸ್ಥಲಸಂಪನ್ನ ಬಸವಣ್ಣ, ಸರ್ವಾಚಾರ ಸಂಪನ್ನ 
ಬಸವಣ್ಣ, ಸರ್ವಾಂಗಲಿಂಗಿ ಬಸವಣ್ಣ, ಸುಜ್ಞಾನಭರಿತ ಬಸವಣ್ಣ, ನಿತ್ಯ 
ಪ್ರಸಾದಿ ಬಸವಣ್ಣ, ಸಲಾ ಮೂರ್ತಿ ಬಸವಣ ನ ಸದ್ಯೋನ್ಮುಕ್ತಿ 
ರೂಪು ಬಸವಣ್ಣ, ಅಖಂಡಪ ಪರಿಪೂರ್ಣ ಬಸವಣ್ಣ, ಅಕಾಯಚಾರಿತ್ರ 
ಬಸವಣ್ಣ, ಅಸಾಧ್ಯ ಸಾಧಕ ಬಸವಣ್ಣ, ಅಭೇದ್ಯ ಭೇದಕ ಬಸವಣ್ಣ, 
haa ಬಸವಣ , ಜಾಕಿ ಬಸವಣ್ಣ, 
ರುದ್ರಲೋಕವ ಮರ್ತ್ಯಲೋಕಕ್ಕೆ ತಂದಾತ ಬಸ ಸವಣ್ಣ, ಶಿವಾಚಾರದ 
ಘನವ ಮೆರೆಸಿದಾತ ಬಸವಣ, ಇಂತಹ ವತ ಭಕ್ತಿಯನು 
ಒರೆದೊರೆದು ನೋಡಿ ಪ್ರಬಲ ಮಾಡುವ ಅಶ್ವನ ಗಜಪತಿ, ನರಪತಿ 
ರಾಯ, ರಾಜಾಧಿರಾಜ ; ಬಿಜ್ಜ ಳರಾಜನು ಆ a ನು ಕಲ್ಯಾಣಸಟ್ಟ ಣ 
ಹೊಳಗೆ ಸುಖಸಂಕಥಾ ನಿನೋದದಿಂದ ರಾಜ್ಯಂ ವತ್ತಿ ರಲು ಆ ಕಲ್ಯಾಣದ 
ನಾಮವ ಹಿಡಿದು ನಿವಾಹಕ್ಕೆ ಕಲ್ಯಾಣ ಎಂಬುವ ನಾಮವಾಯಿತ್ತು 
ಲೋಕದೊಳಗೆ ಕಲ್ಯಾಣವೇ ಕ್ಸೆಲಾಸಪನಿಸಿತ್ತು. ಇಂತಸ್ಪ `ಕಲ್ಯಾಣದ : 
ದರುಶನವ ಮಾಡಿದರೆ ಭವಂ ನಾಸ್ತಿ, ಇಂತಪ್ಪ ಕಲ್ಯಾಣವ ನೆನೆದಕಿ 
ಪಾಪ ಕ್ಷಯ, ಇಂತಪ್ಪ ಕಲ್ಯಾಣದ ಮಹತ್ವ ಕೇಳಿದರೆ ಕರ್ಮ ಕ್ಷಯ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ 


ವಹುದು. ಮೋಕ್ಷ ಸಾಧ್ಯವಹುದು. ಇದು ಕಾರಣ ಕೂಡಲ ಚನ್ನ 
ಸಂಗಮದೇವ ನಿಮ್ಮ ಭಕ್ತ ಬಸವಣ್ಣನಿದ್ದ ಠಾವೆ ಮಹಾ ಕಲ್ಯಾಣವೆಂದರಿದು 
ದಿವ್ಯ ಶಾಸನವ ಬರೆದು ಪಠಿಸಿದ ಕಾರಣ ಎನ್ನ ಭವಂ ನಾಸ್ತಿಯಾಯಿ 


ತ್ತಯ್ಯ.'' 
ಮತೊಂದು ಪ್ರಸಂಗದಲ್ಲಿ ಶ್ರಿ ಚನ್ನಬಸವಣ್ಣ 2 ನವರು 


8 ಹರನಟ್ಟಿ ದಾಗ್ರ ದ ಬೆಸನ ಗುರುನಿರೂಪವೆಂದು ಕ್ಸ ಕೊಂಡು ಕರುಣಿ 
ಸವಣ ನ ಕೈಲಾಸದಿಂದ ಗುರುಲಿಂಗ ಜಂಗಮಕ್ಕೆ ಭಕ್ತಿ ಡಿ ಮಾಡಬೇಕೆಂದು 
ಸಗ. ತ್ತು ಅಮರಗಣಂಗಳು ಸಹಿತ ಚ ರ್ಕ್ಯಾ ಲೋಕಕ್ಕೆ ತಂದನಯ್ಗ, 
ಶಿವಸಮಯಕ್ಕಾಧಾರನಾದನಯ್ಯ, ಕಾದಿ ಕೋಕ ್ಛ ಸರಮ 
ಗುರುವಾದನಯ್ಯ ಬಸವಣ್ಣ ನು. ಜಡರುಗಳ ಮನದ ಕತ್ತಲೆಯ ಕಳೆಯ 
ಬೇಕೆಂದು ಕಟ್ಟಿತ್ತು ಕಲ್ಯಾಃ ಣ ಪಟ್ಟಣದಲ್ಲಿ ಮಹಾ ಮಂಟಸವು. ಪರಮ 
ನಟ್ಟ ದ ಓಲೆ Mp ಬ ನಳನ ಸಿಂಹಾಸನದಲ್ಲಿ ಅದನು ತಂದು 
ಸಿದರೆ ಸ ಸೃಷ್ಟಿ ಸ್ಟಿಯ ಸೇನ ಯಿ ತಿಳಿಯದು ಛಪ್ಸನ್ನ ದೇಶಭಾಷೆಯ 
ಲಿಪಿಯು ಮುನ್ನವೇ ಅಲ್ಲ ಇದನೋದಿದನರಿಗೆ ಆನೆ, ಸೇನೆ, ಕುದುರೆ 
ಭಾಂಡಾರ ಅರವತ್ತಾರು ಕರಣಿಕರಿಗೆ ಮುಖ್ಯನ ಮಾಡುವೆವೆಂದು ಬಿಜ್ಜಳ 
ಭಾಷೆಗೊಡುತ್ತಿರಲು ಹರನಿರೂಪವ ಶಿರದ ಮೇಲಿಟ್ಟು ಶಿವಶರಣೆಂದು 
ಬಸವಣ್ಣ ಮೆಟ್ಟಿ ನೋಡಿ ತೆಗೆಸಿದನಯ್ಯಾ, ಎಂಭತ್ತೆಂಟು ಕೋಟ ದ್ರವ್ಯವ 
ಅರಮನೆಗೆ ರಾಜ್ಯಕ್ಕೆ ಒಡೆಯನಾಗಿ, ಹರಗಣಂಗಳಿಗೆ ಗತಿಮತಿ ಚೈತನ್ಯ 
ನಾಗಿ, ಕೂಡಲ ಚನ್ನಸಂಗಯ್ಯುನಲ್ಲಿ ಅಂಡಜದೊಳಗಿರ್ದು ಶಿವನ 
ಭಂಡಾರಿಯಾದನಯ್ಯ ಎನ್ನ ತಂದೆ ಪೂರ್ವಾಚಾರಿ ಸಂಗನ ಬಸವಣ್ಣನು. 


ಇನ್ನೊಂದು ವಚನದಲ್ಲಿ-- 

$4 ಅಪ್ಪುವನಪ್ಪಿ ದವಾರಿಕಲ್ಲಿನಂತೆ, ವಾಯು ವನಪ್ಪಿದ ಸರಿಮಳದಂತೆ, 
ಲಿಂಗವನಪ್ಪಿದ ಶರಣಂಗೆ ದೇಹಿ ಎನಬಹುದೆ? ಅನಲನಸಪ್ಪಿದ ಕರ್ಪುರ 
ಗಿರಿಯಂತೆ, ಕೂಡಲ ಚನ್ನಸಂಗಯ್ಯ ನಿಮ್ಮ ಶರಣ ಬಸವಣ್ಣನ ನಿಲವು. 
ವೇದ ವೇದಾರ್ಥಸಾರದಿಂದ ಹದಿನಾರು ಶಾಸ್ತ್ರ ಪುರಾಣಂಗಳಾದವು. 
ಆ ಪುರಾಣಂಗಳ ಸಾರವನರಿಯುವುದರಿಂದ ಜ್ಯೋತಿ ಜ್ಞಾನವಾಯಿತು. 
ಆ ಜ್ಯೋತಿಜ್ಞಾನದಿಂದ ಮತಿಜ್ಞಾನ, ಶೃತಿಜ್ಞಾನ, ಮನಃ ಪರಿಪೂರ್ಣ 
ಜಾನ, ಅವಧಿಜ್ಞಾನ, ಫೇವಲಜಾನ ಇಂತೀ ಸಂಚಜ್ಞಾನ ಉಂಟಾ 
'ಯಿತು. ಮತಿಜ್ಞಾ ನವುಳ್ಳಾತನೇ ಭಕ್ತ ಶೃತಿಜ್ಞಾನಪುಳ್ಳಾತನೇ 
ಮಹೇಶ್ವ ರೃ ಸಂಪ್ರರ್ಣಜ್ಞಾ ನವುಳ್ಳಾ ತೇ ಪ್ರಸಾದಿ, ಅರ್ಪ ನ 
ವುಳ್ಳಾ ತನೇ ಪ್ರಾಣಲಿಂಗಿ, ಕೇವಲ ಜ್ಞಾನವುಳ್ಳಾ rt ಶರಣ ಶರಣ, ಸ ಸ್ಥಲಕ್ಕೆ 
dic ನಾಸ್ತಿ ತ ಪಂಚಜ್ಞಾನಕ್ಕೆ ಮೂಲವಾದ ಜ್ಯೋತಿಜ್ಞಾ ನವೇ ನ 
ಸ್ಥಲದಲ್ಲಿ ಐಕ್ಕವಾಗಲು ಆತನೇ ಐಕ್ಯ ಇಂತೆಂಬುವದಾಗಿ ಸಂಚಸ್ನಲದಲ್ಲಿ 
ನರೆಯಬಲ್ಲ ಐಕ್ಯ ಬಸವಣ್ಣ ಗೆ ನಮೋ ನಮೋ ಎಂಬೆನು. ಸ್ನೇಹದ ಸುಖವ 


೫೩೮ ಕ ಬಸವತತ್ವ ರತ್ತಾಕರ 


ನೋಟ ನುಂಗಿತ್ತು. ನೋಟದ ಸುಖವ ಕೂಟ ನುಂಗಿತ್ತು. ಈ ಕೂಟದ ಸುಖವ 
ಆಲಿಂಗನ ನುಂಗಿತ್ತು. ಆಲಿಂಗನದ ಸುಖವ ಸಂಗ ನುಂಗಿತ್ತು. ಸಂಗಸುಖವ 
ಸಮರಸ ನುಂಗಿತ್ತು. ಸಮರಸ ಸುಖವ ಪರವಶ ನುಂಗಿತ್ತು. ಬಸವಣ್ಣನ 
ಸರನಶದ ಸುಖವ ಕೂಡಲ ಚನ್ನಸಂಗಯ್ಯ ತಾನೇ ಬಲ್ಲ. ಐಕ್ಯಂಗೆ 
ಆನೆಂಬುದಿಲ್ಲ, ನೀನೆಂಬುದಿಲ್ಲ, ಪರನೆಂಬುದಿಲ್ಲ, ಅರಿವೆಂಬುದಿಲ್ಲ, ಮರ 
ವೆಂಬುದಿಲ್ಲ, ಒಳಗೆಂಬುದಿಲ್ಲ, ಹೊರಗೆಂಬುದಿಲ್ಲ ಕೂಡಲ ಚನ್ನಸಂಗಯ್ಯ 
ನೆಂಬ ಶಬ್ದಮುನ್ನಿಲ್ಲ.'' 


ಶ್ರೀ ಸಿದ್ಧರಾಮ ಶಿವಯೋಗಿಗಳು 


ಹನ್ನೆರಡನೆಯ ಶತಮಾನದ 'ವೀರಶೈವ ಧರ್ಮಕ್ರಾಂತಿಯನ್ನು ಮಾಡಿದ ಶರಣ 
ರಲ್ಲಿ ಶ್ರೀ ಸಿದ್ದರಾಮ ಶಿವಯೋಗಿಗಳು ಸುಪ್ರಸಿದ್ಧರು. ಶರಣರಲ್ಲಿ ಇವರಿಗೆ ನಾಲ್ಕನೆಯ 


ಸಾ ನನಿಜಿ. "ಇವರು ಶಿವಾನುಭವ ಮಂಟಪದ. ಕಾರ್ಯಕಾರಿ ಮಂಡಲ ಸದಸ್ಯರು. 


ಜು ಶಿವಯೋಗಿಗಳು 


೧. ಸಟ್‌ಸ್ಥಲವಚನ, ೨. ಮಿಶ್ರ ಸ್ತೋತ್ರದ ತ್ರಿವಿಧಿ, ೩. ಬಸನ ಸ್ತೋತ್ರದ 
ತ್ರಿವಿಧಿ ೪. ಅಷ್ಟಾವರಣ ಸ್ತೋತ್ರದ ತ್ರಿವಿಧಿ, ೫. ಕಾಲಜ್ಞಾನ, ೬, ಮಂತ್ರ 
ಗೋಪ್ಯ ಹೀಗೆ ಆರು ಗ್ರಂಥಗಳನ್ನು ಬರೆದಿರುತ್ತಾರೆ. ನೀರಶೈವ ಕವಿಗಳೆಲ್ಲ ಇವರನ್ನು 


ಕೊಂಡಾಡಿರುತ್ತಾರೆ. ರಾಘವಾಂಕ ಕವಿಯು ಸಿದ್ದರಾಮೇಶ ಪುರಾಣವನ್ನೂ, ಹರಿಹರನು 


ಸಿದ್ದರಾಮ ರಗಳೆಯನ್ನೂ ಬರೆದಿರುತ್ತಾರೆ. ಇವರು ಸೊಲ್ಲಾಪುರದ ಗ್ರಾಮಾಧಿ ' 


ಸತಿಗಳು. ಶ್ರೀ ಚನ್ನಬಸವಣ್ಣನವರಿಂದ ಲಿಂಗದೀಕ್ಷೆಯನ್ನು ಹೊಂದಿದವರೂ, ಸುಪ್ರ 
ಸಿದ್ಧರೂ ಆಗಿರುತ್ತಾರೆ. ತಾವು ಬರೆದ ಗ್ರಂಥಗಳಲ್ಲಿ ಶ್ರೀ ಬಸವಣ್ಣನವರ ಬಗ್ಗೆ 
"“ ಪರಮಗುರು ಬಸವಣ್ಣ ಜಗವ ಪಾಲಿಸಬರಲು ಎನ್ನ ಸರಿಭವದ 
ದಂದುಗ ಹರಿಯಿತಯ್ಯ. ಆ ಸುದ್ದಿಯನರಿಯದೆ ಬೇಕಾದ ಪರಿಯಲ್ಲಿ 
ಅನೇಕ ಜಡರೆಲ್ಲರೂ ನುಡಿಯುತಿ ಹರು. ಸತ್ತಪ್ರಾಣವನೆತ್ತಿ ಒಪ್ಪಿಪ್ಪ 
ನಿಶ್ಚಯವು ಮರ್ತ್ಯದವರಿಗುಂಟಿ ಶಿವಂಗಲ್ಲದೆ? ಶಿವಗುರು ಬಸವಣ್ಣ 
'ಬಸವಗುರು ಶಿವವಾಗಿ ದಿಶೆಗೆಟ್ಟ ದೇವ ತಾ ಪಶುಗಳಿಗೆ ಪತಿಯಾದನು. 
ಬಸವಣ್ಣನ ನೆನಹು ಸುಖಸಮುದ್ರವಯ್ಯ. ಕಪಿಲಸಿದ್ಧ ಮಲ್ಲಿನಾಥ 
ಬಸವಣ್ಣನ ತೋರಿದರಾಗಿ ನಾನು ಬದುಕಿದೆನು; 


ಮತ್ತು ಇವರಿಂದ ರಚಿತವಾದ ಬಸವಸ್ತೋತ್ರ ತ್ರಿನಿಧಿಯಲ್ಲಿ 


ಬಸವ ಬಸವಾ ಬಸನ ಬಸವೇಶ ಬಸವರಸ ಬಸನಯ್ದ ನಿಮ್ಮಡಿಗೆ ಶರಣು ಶರಣಂ ॥ ೧॥ 
ಲ 


ಬಸವ ಬಸನಾಲಿಂಗ ಬಸನಪ್ಪ ಬಸನೇಶ ಬಸನಯ್ಯ ಶರಣೆಂಬೆ ಯೋಗಿನಾಥ : 
ಬಸವಭಕ್ತಿಯ ಬೀಜ ಬಸವಯುಕ್ತಿಯ ಬೀಜ ಬಸವಪ್ಪ ನಿಮ್ಮಡಿಗೆ ಶರಣು ಶರಣು ॥ ೨ 1 


ಬಸನ ಗುರುಪದ ಧ್ಯಾನ ಬಸವ ಶಿವಪದ ಧ್ಯಾನ ಬಸವ ಧ್ಯಾನವೇ ಧ್ಯಾನ ಯೋಗಿನಾಥ ॥ ೩ ॥ 


ಆ ಬಸವನಾನಂದ ಆ ಬಸವನತ್ಯಂತ ಆ ಬಸವ ಸಕಲಕ್ಕೆ ಆದಿಸಿದ್ದ । 
ಆ ಬಸನನಾದಿಸದವ ಮಸ್ತಕದಿ ಹೊದಿ ರಲು ಅನು ಸೀನಾದನೈ ಯೋಗಿನಾಥ ೪ ॥ 


ತಾನ್‌ 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ° ರ್ತಿ 


ಗುರುವಿಂಗೆ ಗುರುಬಸವ ಚರಕೆ ಚರಬಸವನು ಪರಕೆ ಪರತತ್ವಾತ್ಮಕ ಬಸನಲಿಂಗಾ | 
ವರಗುರು ಲಿಂಗ ಜಂಗಮಕೆಲ್ಲಕಧಿಕನು ಗುರುಬಸವ ಶರಣಯ್ಯ ಯೋಗಿನಾಥ I ೫॥ 


ಗುರುವೆ ಸಂಗನಬಸನ ಚರವೆಸಂಗನ ಬಸನ ಪರಮಚಿದ್ದನ ಲಿಂಗ ಬಸವಣ್ಣನು | 
ಪರಕೆ ಪರಾತತ್ವನು ಬಸವಣ್ಣನ ಪಾದಕ್ಕೆ ಶರಣೆಂದು ಬದುಕಿದೆನು ಯೋಗಿನಾಥ ॥ ೬॥ 


ನಿತ್ಯನಿರ್ಮಲ ಬಸವ ಸತ್ಯಸಾಧ್ಯ ಘಾ. ನಿತ್ನ ನಿಶ್ಚಿಂತನು ಬಸವಣ್ಣ ನು । 


ಅತ್ಯಧಿಕನೆಂದೆನಿನ ಸಂಗನಬಸನಣ್ಣ ತತ್ತ್ವ ಪದಡೊಳಗಿರಿಸು ಯೋ (ಗಿನಾಥ 1 ೭॥ 
ಮಂಗಲನುಯರೂಪು ಸಂಗನ ಬಸಣ್ಣ ಲಿಂಗ ನಿಜಭಕ್ತಿತನು ಬಸವಣ್ಣನು | 
ಜಂಗಮ ಲಿಂಗನೆ ಪ್ರಾಣ ಬಸನಣ್ಣನಾ ಸಂಗದ ನಿರಳ ಬಸವನೈ ಯೋಗಿನಾಥ  ॥1೮॥ 


ಶ್ರೀ ಬಸವಣ್ಣನವರು ಲಿಂಗೈಕ್ಯರಾದ ಸ ಸುದ್ದಿ ಯನ್ನು ಕೇಳಿ ಶ್ರೀ ಸಿದ್ದ ರಾಮದೇವರು-- 
' “" ನಿರಾಕಾರದ ಮೂರ್ತಿಯ ಅಕಾರಕ್ಕೆ Bie ಬಸ ವ. ಆಕಾರದ 
ಮೂರ್ತಿಯ ಕೃದಯಕಂಜದಲ್ಲಿ ವಾಸಗೊಂಡು ತೋರಿದೆಯಲ್ಲ ಬಸವ. 
ಈ ಆಕಾರಕ್ಕೆ ತಂದು ಭಕ್ತಿ ಯನನುಗೈ ದು ದಿಕ್‌ದಶದಲ್ಲಿ ಬೆಳೆದೆಯಲ್ಲ. 
ಇನ್ನಾರವ ER ಕಪಿಲಸಿದ್ಧ ಮಲ್ಲಿಕಾರ್ಜುನನ 
ಹೃ ದಯದಲ್ಲಿ ಮರೆಯಾಡೆಯಲ್ಲ ಬಸವ. 


ಮತ್ತೊಂದು ಪ್ರಸಂಗದಲ್ಲಿ 


ಅಣ್ಣನ ನೋಡಿರೆ ರೊಕ್ಕ ಜಗದ ಕಣ್ಳಮದವ ಕಳೆದನು 
ಮುಕ್ಕಣ್ಣ ನಿಪ್ಪೆ ಗೆಯ ತೋರಿದ ಅಣ್ಣ ಬಸವಣ್ಣ. ಮಾಜ ಒನಕ್ಕಗೋಚರ 
ಮುಕ್ಕಣ್ಣ ತಾಗು ನಾಟಕನೊಸರಿಯು ಮಿಕೆದ ಸ ಸತ್ಯ ಶುದ್ಧ ನಿಮ್ಮ] ಗಳ 
ಕೈವಲ್ಯ ವಾಜ್ಮನಕ್ಕಗೋಚರ ಸತ್ಯ ಸ ಶುದ್ಧ ಬಸವಣ್ಣ. ಅಣ್ಣ” ನಿಮ್ಮಿಂದ 
ಶುದ್ಧವ ಕಂಡೆ, ಸಿದ್ದವ ಕಂಡೆ, ಪ್ರಸಿದ್ಧ ವ ಕಂಡೆ, ಆಧಾರದಲ್ಲಿ 
ವಾದೆ, ಆರು ವ್ರತದಲ್ಲಿ ಸಚಿ 1 ಕೊಂದು ಮೂರಾದೆ, ಮೂರೊಂ 
ದಾಗಿ ತೋರಿದ ಗುಣ ಎಂತುಟಿಯ್ಯ ಬಸವಣ್ಣಿ. ಇನ್ನೆನಗಾಧಿಕೃ ಒಪ್ಪು 
ದೊಂದಿಲ್ಲ. ನಾ ನಿಮ್ಮ ಉತರ ಹರಿವೆ, ಹರಿದು ಭರದಿಂದ ಗೆಲಿವೆ. ತತ್ವ 
ಮೂವತ್ತಾರರಿಂಮೇಲೆ ಒಪ್ಪಿಪ್ಪ ತತ್ನ ಚಟ ಹುನೈದುನೆ ಕನಿಲಸಿದ್ದ 
ಮಲ್ಲಿಕಾರ್ಜುನಯ್ಯ ಎನಗಿದಿರಿಪ್ಪುದಿಲ್ಲ ಕಾಣಾ ಪ್ರಭುವೆ ಬಸವ ಪ್ರ ಸಾದ 
ದಿಂದ.” 


ಬೇರೊಂದು ಪ್ರಸಂಗದಲ್ಲಿ 
«ಲೋಕ ಲೌಕಿಕಂಗಳೆಲ್ಲವು ನೀವು ಕೇಳಿರೆ ಏಕ್ಸೈಕ ರುದ್ರನ ಅವತಾರವ 
ನರಿಜಿವೆಂಬಿರಿ ನೋಡಿ ನಚ್ಚಿರೆ ಶಿವನು ಬಸವಣ್ಣನಾದ, ನೋಡಿರೆ 
ಬಸವಣ್ಣ ಗುರುವಾದ, ಬಸವಣ್ಣ ಚರವಾದ, ಬಸವಣ್ಣ ಸರಿಣಾಮ ಪ್ರಸಾದ 
ವಾದ, ಬಸವಣ್ಣ ಮೂಲಮಂತ್ರವಾದ, ಬಸವಣ್ಣ ಭಕ್ತಿ ಎರಡು ತ್ರಯ 
ವಾದ, ಬಸವಣ್ಣ ಅದರಿಂ ಮೇಲೆ “ತೋರಿದ ಕಪಿಲಸಿದ್ಧ ಮಲ್ಲಿಕಾರ್ಜುನಯ್ಯ 


ಸವಣ್ಣ ನಸ ದ್ರಸಾದವ ಕೊಂಡು ಭವಂ ನಾಸ್ತಿಯಾದೆ.?' 
ಮತ್ತು 


೫೪೦ ಬಸವತತ್ವ ರತ್ನಾಕರ 


“ ಗುರುವಾಗಿ ಬಂದೆನ್ನ ದೀಕ್ಷೆಯ ಮಾಡಿದಿರಿ. ಲಿಂಗವಾಗಿ ಬಂಡೆನ್ಸ 
ಮನದ ಮಲಿನವ ತಳಿರ: 3448 ಬಂದು ಪ್ರಪಂಚಿಕ ತನುವ 
ಕಳೆದು ಪರಮ ಸೀಮೆಯ ಮಾಡಿದಿರಿ. ಇಂತೀ ಇನೆಲ್ಲಪು ಬಸ ಸವಣ್ಣ ನಾಗಿ 
ಎನಗೆ ಪ್ರಸಾದವ ನೀಡಿ ಸಲಹಿದ ಕಪಿಲಸಿದ್ಧ ಮಲ್ಲಿಕಾರ್ಜುನ ಇನ್ನೆ ನಗತಿ 
ns ಇಲ್ಲ. 

ಶ್ರೀ ಸಿದ್ದರಾಮ ಶಿವಯೋಗಿಗಳು ಅನೇಕ ಪ್ರಸಂಗದಲ್ಲಿ ಬಸವಣ್ಣ ನವರ ಗುಣಗಾನ 


ನನ್ನು ಮಾಡಿರುತ್ತಾರೆ. 


ಶ್ರಿ ತ ಅಕ್ಕ ಮಹಾದೇವಿಯನರು 


ಇವರು ಬಸವಣ್ಣ ನವರ ಇತ ಶ್ರೀ ಅಕೃಮಹಾದೇನಿಯವರು ಬಸವಣ್ಣ 

ನವರ ಶಿವಾನುಭನಮಂಟಪದಲ್ಲಿ ಭಾಗವನ್ನು ವಹಿಸಿದವರು. ಘನವೈರಾಗ್ಯಶಾಲಿಗಳು, 

ಕಲ್ಯಾಣಕ್ಕೆ ಬಂದು ಶಿವಾನುಭವಮಂಟಪದಲ್ಲಿ ಪ್ರಧಾನ ಪಾತ್ರ ವನ್ನು ವಹಿಸಿ ತಮ್ಮ 
ಯೋಗ್ಯ ತೆಯನ್ನು ಅಲ್ಲಿ ಚೆನ್ನಾ ಗಿತೋರಿಸಿ ಕರ್ಣಾಟಕದಲ್ಲಿಸ ಸುಪ್ರಸಿದ್ಧ hE, 
ವೈರಾಗೃಮೂರ್ತಿಗಳದ್ದಂತೆ "ವಿದ್ಯಾವತಿಯರೂ ಆಗಿದ್ದರು. ಇವರ ವಚನಗಳು ವಚನ 
ವಾಜ್ಮಯದಲ್ಲಿ ಶ್ರೆ ಷ್ಠ ಸ್ಥಾನವನ್ನು ದೊರಕಿಸಿರುತ್ತ ನೆ. ಇವರ ಯೋಗ್ಯತೆಗೆ ಹೋಲುವ 
ಹೆಣ್ಣುಮಕ್ಕಳು We ಇತಿಹಾಸದಲ್ಲಿ ಕೈಬೆರಳಿನಿಂದ ಎಣಿಸುವಷ್ಟು ಸಿಗುತ್ತಾರೆ. 

ಇವರು ವಚನಗಳನ್ನು ಬರೆದಿರುತ್ತಾರೆ ಮತ್ತು. ಯೋಗಾಂಗ ತ್ರಿವಿಧಿ ಸ ಸೃಷ್ಟಿ ಯ ವಚನ, 
ಅಕ್ಕಗಳ ಪೀಠಿಕೆ ಮೊದಲಾದ ಗ್ರಂಥಗಳನ್ನು ಬರೆದಿರುತ್ತಾರೆ. "ಹರಿಹರ ಮಹಾಕವಿಯು 
ಅಕ್ಕನವರ ಚರಿತ್ರೆಯನ್ನು ರಗಳೆಯಲ್ಲಿ ಬರೆದಿರುತ್ತಾನೆ. ಚನ್ನಬಸವಾಂಕನು ಅಕ್ಕಮಹಾ 
ದೇವಿಯ ಪುರಾಣವನ್ನು ಬರೆದಿದ್ದಾನೆ. ಇತ್ತೀಚೆಗೆ ಅನೇಕ ಆಧುನಿಕ ಪಂಡಿತರು 
ಈಕೆಯ ವಿಷಯದಲ್ಲಿ ಗ್ರಂಥಗಳನ್ನು ಬರೆದು ಪ್ರಕಟಿಸಿರುತ್ತಾರೆ. ಇವರು ತಮ್ಮ 
ವಚನಗಳಲ್ಲಿ ಬಸವಣ್ಣನವರ ನಿಷಯದಲ್ಲಿ ಮತ್ತಂ । ಅನಾದಿ ಪರಶಿವನು ಶಾನೆ, 
ಜಗದ್ದಿ ತಾರ್ಥವಾಗಿ 'ಮರ್ತ್ಯಕ್ಕವತರಿಸಿ. ಬಸವನೆಂಬ ನಾಮಕರಣವ ಧರಿಸಿ ವೀರಶೈವ 
ಮಾರ್ಗನನ ರುಹುವದಕ್ಕೆ ಬಾವನ್ನ ನಿವರವನೊಳಗೊಂಡು ಚರಿಸಿದನೆಂದು ಬಸವೇಶ್ವ ರ 
ದೇವರ ಮಾಹಾತ್ಮೆಯಂ ಕೊಂಡಾಡುವ ವಚನವು-- 


“ ಶಿವಶಿವ ಆದಿ ಅನಾದಿಗಳೆಂಬವೆರಡಿಲ್ಲದ ನಿರವಯವಾಗಿಪ್ಪ ಶಿವ 
ನಿಮ್ಮ ನಿಜನನಾರಯ್ಯ ಬಲ್ಲರು, ನೇದಂಗಳಿಗಭೇದ್ಯನು, ಶಾಸ ಸ್ರ್ರಕಸಾಧ್ಯನು, 
ಪುರಾಣಕ್ಕೆ ಪುಣ್ಯ ಲ್ನ ಆಗಮಕ್ಕಗೋಚರನು, ತರ್ಕಕ್ಕೆ ಅತಕ ನು, 
ವಾಜ್ಮನಾತೀತನೆಂಬ ಪರಶಿವಲಿಂಗವನ್ನು ಕೆಲಬರು ಕಾ ತರಬ 
ನಿೀಃಕಲನೆಂಬರು, ಕೆಲಬರು ಸೂಕ್ಷ್ಮ್ಮನೆಂಬರು, ಕೆಲಬರು ಸೂ _ಲನೆಂಬರು, 
ಈ ಬಗೆಯ ಭಾವದಿಂದ ಹರಿಬ್ರಹ್ಮರು, ಇಂದ್ರ, ಚಂದ್ರ, ರವಿ, ಕಾಲ, 
ಕಾಮ, ದಕ್ಟ, ದಾನವ, ಮಾನೆವಕೊಳಗಾದವರೆಲ್ಲರು ಕಾಣಲರಿಯಜೆ 
ಅಜ್ಞಾನದಿಂದ ಭವಭಾರಿಗಳಾಗಿ ಹೋದರು. ಈ ಪರಿಯಲ್ಲಿ ಬರಿದೆ ಬಂದು 
ಹೋಗಬಾರದೆಂದು ನಮ್ಮ ಬಸವಣ್ಣ ನಿನು ಜಗಹಿತಾರ್ಥವಾಗಿ ಮರ್ತ್ಯಕ್ಕವ 


ತರಿಸಿ ವೀರಶೈವ ಮಾರ್ಗವನರುಪುವುದಕ್ಕೆ ಬಾವನ್ನ ನಿವರವನೊಳಗೊಂಡು 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೫೪೧ 


ಚರಿಸಿದನೆಂತೆಂದೊಡೆ, ಗುರು ಕಾರುಣ್ಯವೇದ್ಯನು. ವಿಭೂತಿ ರುದ್ರಾಕ್ಷ 
ಧಾರಕನು, ಪಂಚಾಕ್ಸರೀ ಭಾಷಾ ಸಮೇತನು, ಲಿಂಗಾಂಗಸಂಬಂಧಿ, 
ನಿತ್ಯಲಿಂಗಾರ್ಚಕನು, ಅರ್ಪಿತದಲ್ಲಿ ಅವಧಾನಿ, ಪಾಡೋದಕ ಪ್ರಸಾದ 
ಗ್ರಾಹಕನು, ಗುರುಭಕ್ತಿಸಂಸನ್ನನು, ಏಕಲಿಂಗ ನಿಷ್ಕಾಸರನು, ಚರಲಿಂಗ 
ಲೋಲುಪ್ತನು, ಶರಣ ಸಂಗಮೇಶ್ವರನು, ತ್ರಿನಿಧಕ್ಕಾಯತನು, ತ್ರಿಕರಣ 
ಶುದ್ಧನು.. ತ್ರಿವಿಧ ಲಿಂಗಾಂಗಸಂಬಂಧಿ, ಅನ್ಯದೈವಸ್ಮ! ರಣೆಯ ಹೊದ್ದ,, 
ಭವಿಯ ಸಂಗವ ಮಾಡ, ಭವಿ ಪಾಕವ ಮುಟ್ಟ, ಪ ಪರಸ್ತ್ರೀಯರ ಚಿರಸೆ, 
ಸರಧನವನೊಲ್ಲ, ಸರನಿಂದೆಯನಾಡ, ಅನೃತವ ನುಡಿಯ, ಹೆ... 
ಸಂಗವ ಮಾಡ, ಗುರುಲಿಂಗ ಜಂಗಮಕ್ಕೆ ಅರ್ಥ ಪ್ರಾಣಾಭಿಮಾನ ಮುಂತಾದ 
ವೆಲ್ಲವ ಸಮರ್ಪಿಸಿ ಪ್ರಸಾದ ಮುಂತಾಗಿ ಭೋಗಿಸುವ, ಜಂಗಮ ನಿಂದೆಯ 
ಸೈರಿಸ, ಪ್ರಸಾದ ನಿಂದೆಯ ಕೇಳ, ಅನ್ಯರ ನಾಶಗೆಯ್ಯ, ಪಾತ್ರಾಪಾತ್ರವ 
ನರಿವ, ಚತುರ್ವಿಧ ಸದವಿಯ ಹಾರ, ಅರಿಸಡ್ವರ್ಗಕ್ಕೆ ಅಳುಕ, ಕುಲಾದಿ 
ಮದಂಗಳ ಬಗೆಗೊಳ್ಳ, ದ್ವೈತಾದ್ವೈತವ ನುಡಿವನಲ್ಲ, ಸಂಕಲ್ಪವಿಕಲ್ಪವ 
ಮಾಡುವವನಲ್ಲ,, ಕಾಲೋಚಿತವ ಬಲ್ಲ, ಕ್ರಮಯುಕ್ತನಾಗಿ ಷಟಸ್ಥಲ 
ಭರಿತ, ಸರ್ವಾಂಗಲಿಂಗಿ, ದಾಸೋಹ ಸಂಸನ್ನ, ಇಂತೀ ಐವತ್ತೆರಡು ನಿಧ. 
ದಲ್ಲಿ ನಿಪುಣನಾಗಿ ಮೆರೆವ ನಮ್ಮ ಬಸವಣ್ಣನು. ಆ ಬಸವಣ್ಣನ ಶ್ರೀಪಾದಕ್ಕೆ 
ಅಹೋರಾತ್ರಿಯಲ್ಲಿ ನಮೋ ನಮೋ ಎಂದು ಬದುಕಿದೆನು ಕಾಣಾ ಚನ್ನ 
ಮಲ್ಲಿಕಾರ್ಜುನಾ.'' 


ಈ ನಚನನನ್ನು ವಿಮರ್ಶಾತ್ಮಕ ದೃಷ್ಟಿ ಯಿಂದ ವಿಚಾರಿಸಿದರೆ ಬಸವಣ್ಣನವರ ಸರ್ವ 
ಗುಣಗಳೂ ಜನಿ! ವಚನದಲ್ಲಿ" ನಟ್‌ ಬಂದಿರುತ್ತವೆ. ಇಷ್ಟು ತೂಕದಿಂದ 
ಹೇಳಬೇಕಾದರೆ ಅಕ್ಕನವರ ಯೋಗ್ಯ ತೆಯು ಎಷ್ಟು ದೊಡ್ಡ ದಿರಬೇಕೆಂಬುವದು ಸ ಸ್ಪಷ್ಟ ನಾಗಿ 
ತಿಳಿಯುತ್ತಲಿದೆ. | 


ಶ್ರಿ € ಮುಡಿನಾಳೆ ಮಾಚಿದೇನರು 


ಇವರು ವಚನಗಳನ್ನು ರಚಿಸಿರುತ್ತಾರೆ. ಇವರು ಶರಣರ ಸಂಘದಲ್ಲಿ ಬಹಳ 
ವೀರಾವೇಶದಿಂದ : ಕಾರ್ಯಮಾಡತಕ್ಕ ವರಾಗಿದ್ದು ಕಲ್ಯಾಣನಟ್ಟಣದಲ್ಲಿ ಆ ಕಾಲ 
ದೊಳಗೆ ನಡೆದ ಕಾರ್ಯಗಳಲ್ಲೆಲ್ಲ ಇವರ ಅಂಗನಿಲ್ಲದೆ ಇರುವದಿಲ್ಲ. ಇವರು ತಮ್ಮ 
ಕಾಯಕದಲ್ಲಿ ಅತ್ಯಂತ ನಿಷ್ಕರಾಗಿ ಕೊನೆಯವರೆಗೂ ಅದನ್ನು ನಡೆಯಿಸಿ ಕೀರ್ತಿಶಾಲಿ 
ಗಳಾಗಿರುತ್ತಾರೆ. 


«4 ಶ್ರಿವತಾನೀತ ಮರ್ತ್ಯಲೋಕ ಪಾನನಮಾಡಲು, ಗುರುತಾಸನೀತ 
ಎನ್ನ ಭವರೋಗ ಭೇದಿಸಲು, ಭಕ್ತತಾನೀತನೆನಗೆ ವಿಸ್ತಾರವಾಗಿ ಭಕ್ತಿಯ 
ಭೇದವ ತೋರಲು, ಜಂಗಮತಾನೀತ ಅನಾದಿ ಸಿದ್ಧ ಘನಮಹಿಮನಾಗಿ; 
ಲಿಂಗವು ತಾನೀತನೆನಗೆ ಪ್ರಾಣಲಿಂಗವು ತಾನಾಗಿ, ಎನಗೆ ಸ ಸರ್ವಸ್ವಾಯತವ 
ಮಾಡಿದ ಮಹಿಮನೀತ ಕಾಣಾ ಕಲಿದೇವರ ದೇವಯ್ಯ ನಿಮ್ಮ ಶರಣ 
ಬಸವಣ್ಣನು.” 


೫೪೨ ಬಸವತತ್ವ ರತ್ನಾಕರ 


ಶ್ರೀ ಮಡಿವಾಳ ಮಾಚಿದೇವರು ಬಸವಣ್ಣನವರಲ್ಲಿ ಅತ್ಯಂತ ಭಕ್ತಿಯುಳ್ಳವರಾಗಿದ್ದರು. 
ಲಿಂಗಾಂಗಗಳ ಸಂಬಂಧವು ಬಸವಣ್ಣ ನವರಲ್ಲಿ ಹೇಗೆ ಸಂಬಂಧವಿತ್ತೆಂಬುವದನ್ನು ವಿಸ್ತಾರ 
ವಾದ ಕೆಳಗಿನ ವಚನದಲ್ಲಿ ಹೇಳುತ್ತಾರೆ. 


ಎನ್ನ ಸ್ಲೂಲ ತನುವಿಂಗೆ ಇಷ್ಟಲಿಂಗವಾದಾತ ಬಸವಣ್ಣ, ಎನ್ನ 
ಸೂಕ್ಷ್ಮ ತಕುವಿಂಗೆ ಪ್ರಾ Seis ಬಸವಣ್ಣ, ಎನ್ನು ಕಾರಣ 
ತನುವಿಂಗೆ ಭಾವಿ ಬಸವಣ್ಣ, ಎನ್ನದ ಕೈಂಗೆ "ಇಷ್ಟಲಿಂಗ 
ವಾದಾತ ಬಸವಣ್ಣ, ಎನ್ನ ಮನಕ್ಕೆ ಪ್ರಾಣಲಿಂಗವಾದಾತ ಬಸವಣ್ಣ, 
ಎನ್ನ ಭಾವಕ್ಕೆ ತಸ ಲಿಂಗವಾದಾತ ಬಸವಣ್ಣ, ಎನ್ನ ನಾಶಿಕಕ್ಕೆ ಆಚಾರ 
ಚಂತ ಬಸವಣ್ಣ, ಎನ್ನ ಜಿಹ್ವೆಗೆ ಯಾ ಬಸವಣ್ಣ, 
ಎನ್ನ ನೇತ ತ್ರಕ್ಕೆ ವತಿ ಬಸವಣ್ಣ, ಎನ್ನ ತ್ವಕ್ಕಿ ಗೆ ಜಂಗಮ 
ಲಿಂಗವಾದಾತ ಬಸವಣ್ಣ, ಎನ್ನ ಶ್ರೋತ್ರಕ್ಕೆ ಪ್ರಸಾದಲಿಂಗವಾದಾತ 
ಬಸವಣ್ಣ, ಎನ್ನ ಹೃದಯಕ್ಕೆ ಮಹಾಲಿಂಗವಾದಾತ ಬಸವಣ್ಣ, ಎನ್ನ 
ಸುಚಿತ್ತೆಂಬ ಹಸ್ತಕ್ಕೆ ಆಚಾರಲಿಂಗವಾದಾತ ಬಸವಣ, ಎನ್ನ ಸುಬುದ್ಧಿ 
ಎಂಬ ಹಸ್ತಕ್ಕೆ ಗುರುಲಿಂಗವಾದಾತ ಬಸವಣ್ಣ, ಎನ್ನ ನಿರಹಂಕಾರ ಎಂಬ 
ಹಸ್ತಕ್ಕೆ ಶಿನಲಿಂಗವಾದಾತ ಬಸವಣ್ಣ, ಎನ್ನ ಸುಮನ ಎಂಬ ಹಸ್ತಕ್ಕೆ 
ಜಂಗಮಲಿಂಗವಾದಾತ ಬಸವಣ್ಣ, ಎನ್ನಸುಜ್ಞಾನನೆಂಬ ಹಸ್ತ ಕೈ ಪ್ರಸಾದ 
ಲಿಂಗವಾದಾತ ಬಸವಣ್ಣ, ಎನ್ನು ಸದ ವವೆಂಬ ಹಸ್ತಕ್ಕೆ ಸಾ 
ಪಾದಾತ ಬಸ ಸವಣ್ಣ , ಎನ್ನ ಬ್ಯ ಚಕ್ರ ದಲ್ಲಿ ಆಧಾರಲಿಂಗವಾಗಿ ಮೂರ್ತಿ : 
ಗೊಂಡಾತ ಬಸವಣ್ಣ, ಬನ್ನ ಸ್ಥಾ ಧಿಷ್ಠಾನ. ಚಕ್ರದಲ್ಲಿ ಗುರುಲಿಂಗವಾಗಿ 
EEE. ನಣ್ಣ, ಎನ್ನ ಮಣಿಪೂರಕ ಚಕ್ರ ದಲ್ಲಿ ಶಿವಲಿಂಗವಾಗಿ 
ಮೂರ್ತಿಗೊಂಡಾತ ಬಸವಣ , ಎನ್ನೆ ಅನಾಹತ ಚಕ್ರ ದಲ್ಲಿ ಜಂಗಮಲಿಂಗ 
ವಾಗಿ ಮೂರ್ತಿಗೊಂಡಾತ ಬಸವಣ್ಣ ಎನ್ನ ವಿಶುದ್ಧಿ ಚ ಚಕ್ರ ದಲ್ಲಿ ಪ್ರಸಾದ 
ಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ, ವನ್ನ ಅಜ್ಞಾನ. ಚಕ ಕ್ರದಲ್ಲಿ 
ಮಹಾಲಿಂಗವಾಗಿ ಮೂರ್ತಿಗೊಂಡಾತ ಬಸ ಸೆನಣ್ಣ, ಎನ್ಸ್ನಬ್ರ ಬ್ರಹ್ಮಕಂಧ್ರ ದಲ್ಲಿ 
ನಿಷ್ಕಲಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ್ಣ, ಎನ್ನ ಶಿಖಾಚಕ್ರದಲ್ಲಿ 
ಶೂನ್ಯಲಿಂಗವಾಗಿ ಮೂರ್ತಿಗೊಂಡಾತ ಬಸವಣ , ಎನ್ನ ಪಶ್ಚಿಮ ಚಕ್ರದಲ್ಲಿ 
ನಿರಂಜನಲಿಂಗವಾಗಿ pe i ಬಸವಣ್ಣ, ಎನ್ನ ವದನಕ್ಕೆ 
ಓಂಕಾರವಾದಾತ ಬಸ » ಎನ್ನ ಬಲದ ಭುಜಕ್ಕೆ ' ನಕಾರವಾದಾತ 
ಬಸವಣ್ಣ, ಎನ್ನ ಭವ od Md: ಬಸ ಸವಣ್ಣ, ಎನ್ನ 
ನ ಶೀತ ಉ ಬತ ಸವಣ್ಣ, ಎನ್ನ ಬಲದ ಪ ಪಾದಕ್ಕೆ ವಿಕಾರ 
ವಾದಾತ ಬಸವಣ್ಣ, ಎನ್ನ ಎಡದ ಪಾದಕ್ಕೆ ಯಕಾರವಾದಾತ ಬಸವಣ್ಣ, 
ಎನ್ನ ಆಪಾದಮಸ್ತಕ ಪರಿಯಂತರ ಮಂತ್ರರೂಸ ಸಂಬಂಧವಾದಾತ 
ಬಸವಣ್ಣ, ಎನ್ನ ನಾದಕ್ಕೆ ಅಕಾರವಾದಾತ ಬಸವಣ್ಣ, ಎನ್ನ ಬಿಂದುವಿಗೆ 
ಉಕಾರವಾದಾತ ಬಸವಣ್ಣ, ಎನ್ನ ಕಳೆಗೆ ಮಕಾರವಾದಾತ ಬಸವಣ್ಣ, 
ಎನ್ನ ರುಧಿರಕ್ಕೆ ನಕಾರವಾದಾತ ಬಸವಣ್ಣ, ಎನ್ನ ಮಾಂಸಕ್ಕೆ ಮಕಾರ 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೫೪೭ 


ವಾದಾತ ಬಸ ಸವಣ್ಣ, ಎನ್ನ ಮೇದಸ್ಸಿಂಗೆ ಶಿಕಾರವಾದಾತ ಬಸವಣ್ಣ, ಎನ್ನ 
ಅಸ್ಥಿಗೆ ವಕಾರವಾದಾತ ಬಸ ಸವಣ್ಣ, ಎನ್ನ ಮಜ್ಜಿಗೆ ನಾರ 
ಬಸವಣ್ಣ, ಎನ್ನ ಸರ್ವಾಂಗಕ್ಕೆ pS Ake ಬಸವಣ್ಣ, ಇಂತು 
ಬಸವಣ್ಣ ನೇ ಪರಿಪೂರ್ಣನಾಗಿ, "ಬಸವಣ್ಣ ನೇ ಪ್ರಾಣವಾಗಿ, ಬಸವಣ್ಣನೇ 
ಅಂಗವಾಗಿ, ಬಸವಣ್ಣನೇ ಲಿಂಗವಾಗಿದ್ದ ಕಾರಣ: ನಾನು ಬಸವಣ್ಣ, 
ಬಸವಣ್ಣ, ಬಸವಣ್ಣ ಎಂದು ಬಯಲಾಜೆನು ಕಾಣಾ ಕಲಿದೇವರ ದೇವಾ.” 
ಇನ್ನೊಂದು ವಚನದಲ್ಲಿ--ಮತ್ತಂ 

ಕ ಬಸವಣ್ಣನ ನಡೆಸರುಷ, ಬಸವಣ್ಣನ ನುಡಿಸರುಷ, ಬಸವಣ್ಣನ 
ದೃಷ್ಟಿಸರುಷ, ಬಸವಣ್ಣನ ಹೆಸ್ತಸರುಷ, ಬಸವಣ್ಣನ ಭಾವಪರುಷ, 
ಬಸವಣ್ಣನ ಮನಪರುಷ, ತನು ಮನ ಧನವ ನೇಧಿಸಿದಾತ ಬಸವಣ್ಣನು, 
ಬಸವಣ್ಣನ ನೆನೆವುದೇ ಲಿಂಗಾರ್ಚನೆ, ಬಸವಣ್ಣನ ನೆನೆವುಡೇ ದೇವರತತ್ವ, 
ಬಸವಣ್ಣನ ನೆನೆವುದೇ ಕಲ್ಯಾಣವೆನಗೆ, ಕಲಿದೇವರ ದೇವಯ್ಯ ನಿಮ್ಮ ಶರಣ 


ಬಸವಣ್ಣ ಇಂತಹ ಮಹಿಮ ನೋಡಯ್ಯ.” 


ಶ್ರೀ ಹಡಸದ ಅಪ್ಪ ಣ್ಣ ನನರು 


ಇವರು ಬಸವಣ್ಣ ನವರ ಕೂಡ ಕಲ್ಯಾಣದಲ್ಲಿದ್ದು ಅವರ ಎಲ್ಲ ಕಾರ್ಯಗಳಲ್ಲಿ 
ಸಹಾನುಭೂತಿಯನ್ನು ತೋರಿಸಿದವರಾಗಿರುತ್ತಾರೆ. ಇವರು ವಚನಗಳನ್ನೂ ಬಕೆದಿರು 
ತ್ತಾರೆ... ಶಿವಾನುಭವಮಂಟಪದ ಕಾರ್ಯಕಾರಿ ಮಂಡಲದಲ್ಲಿ ಇವರೂ ಒಬ್ಬ ಸದಸ್ಯ 
ರಾಗಿದ್ದು ಅಲ್ಲಿ ಉತ್ಕೃಷ್ಠ ಕೆ ಕಾರ್ಯಗಳನ್ನು ಮಾಡಿದವರೂ, ಬಸವಣ ೧ ನವರಲ್ಲಿ' ಅತ್ಯಂತ 
ನಿಷ್ಕೆಯುಳ್ಳ ವರೂ ಆಗಿರುತ್ತಾರೆ. ಇವರು ತಮ್ಮದೊಂದು ವಚನದಲ್ಲಿ 


“ ಪಿಂಗಜಂಗಮ ಜಂಗಮಲಿಂಗವೆಂಬುದನಾರು ಬಲ್ಲರಯ್ಯ? 
ಮರ್ತ್ಯಲೋಕ ಶಿವಲೋಕದಲ್ಲಿ ಬಸವಣ್ಣ ನಲ್ಲದೆ ಲಿಂಗಕ್ಸಾಧಾರನಿಲ್ಲೆಂದು 
ಮರ್ತ್ಯ ಲೋಕದಲ್ಲಿ ಬಂದವತರಿಸಿದನಯ್ಯ ಬಸವಣ್ಣನು. ಜಂಗಮುಖ 
ಲಿಂಗವೆಂಬುದನರಿದು ತನ್ನನರ್ಪಿಸಿ ಇದಿರ ತಪ್ಪಿಸಿ ಇರಬಲ್ಲನಯ್ಯ 
ಬಸವಣ್ಣನು. ಅಂಗಮುಖವೆಲ್ಲ ನಷ್ಟವಾಗಿ ಭ್ರೃತ್ಯಾಚಾರವೇ ತನುವಾಗಿರ 
ಬಲ್ಲನಯ್ಯ ಬಸವಣ್ಣನು... ಪ್ರಾಣಕಳೆಯರತು ಅಂತೂ ಜಂಗಮವೇ 
ಪ್ರಾಣವಾಗಿ ಹಂಗುಹರಿಯದಿರಬಲ್ಲನಯ್ಯ ಬಸವಣ್ಣ ನು. ಉಪಾಧಿ ಎಂಬ 
ಕೀರ್ತಿ ವಾರ್ತೆಯನು ಜರಿದು ನಿರುಪಾದಿತನೆಂಬ ವಿದೇಶಕ್ಕೆ ಅತೀತನಾಗಿ 
ಸಹಜ ದಾಸೋಹಿಯಾಗಿರಬಲ್ಲನಯ್ಯ ಬಸವಣ ನು. ಬಸವಪ್ರಿಯ 
ಕೂಡಲಸಂಗನ ಶರಣ ಬಸವಣ್ಣನೇ ಸಿ (ಪ ನ್ರಭುವಿಗೆ) ಭಕ್ತನಲ್ಲಡೆ 
ಮತ್ತಾರನು ಕಾಣೆನಯ್ಯ. ೨2 


ಶ್ರೀ ಮರುಳುಶಂಕರ ದೇವರು 


ಇವರು ಬಸವಣ್ಣನವರ ಸಮಕಾಲೀನರು. ಮರುಳು ದೇವರ ವಚನ, ಮರುಳು 
ದೇವರ ಕಂದಗಳನ್ನು ಬರೆದಿರುತ್ತಾರೆ. ಶ್ರೀ ಬಸವಣ್ಣನವರ ಕಾರ್ಯಕ್ಕೆ ಇವರು 


೫೪೪ ಬಸವತತ್ವ ರತ್ನಾಕರ 


ಸಹಾಯ ಮಾಡಿದವರೂ,  ಶಿವಾನುಭವಮಂಟಪದ ಕಾರ್ಯಕರ್ತರಲ್ಲೊಬ್ಬರೂ 
ಆಗಿರುತ್ತಾರೆ. ಇವರು ಅನೇಕ ವಚನಗಳಲ್ಲಿ ಬಸವಣ್ಣನವರನ್ನು ಪ್ರಶಂಸಿಸಿರುತ್ತಾರೆ. 
ಇಲ್ಲಿ ಎರಡು ವಚನಗಳನ್ನು ಮಾತ್ರ ತೋರಿಸಿದ್ದೇವೆ. 
ಶರಣ ಬಸವಣ ನು ಲೋಕದ ಮ ಅಘೋರ ನರಕ 
ಕಾಣಾ, ಶುದ್ಧ ಸಿದ್ಧ ಪ್ರ ಪ್ರಸಿದ್ಧ ಪ್ರಸನ್ನ ಪ್ರಭುವೇ ಶಾಂತ ಮಲ್ಲಿಕಾರ್ಜುನ 
ದೇವಯ್ಯ ನಿಮ್ಮ ಶರಣ ಬಸವಣ್ಣನ ಸಲಲ ಪರಿಯ ನೀನೇ. ಬಲ್ಲಿರಲ್ಲದೆ 


ನಾನೆತ್ತ ಬಲ್ಲೆ ನಯ್ಯ.' 
ಇವರು ತಮ ಒನಿಕ್ಯದಸ್ಥಿ ಸ್ಲಿತಿಯಲ್ಲಿದಾಗ್ಗೆ-- 


"ಮಹ ಇನ ತ್ರ ಜಾತಾ: ತ್ರಿವಿಧಂ ಷಡ್ತಿಧೋರ್ಮುಖಂ ತ 
ತ್ರವಿಧೇಕಮುಖೋರ್ಲೆಂಗಂ ಮಹಾಲಿಂಗಂತು ದರ್ಶನಂ |! ಇಂತೆಂದುದಾಗಿ 
ಒಂದು ಮೂರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು, ಮೂರ ಆರ 
ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು, ಆರ ಮೂರ ಮಾಡಿಕೊಂಡ 
ನಯ್ಯ ನಮ್ಮ ಬಸವಣ್ಣನು, ಮೂರ ಒಂದ ಮಾಡಿಕೊಂಡನಯ್ಯ ನಮ್ಮ 
ಬಸವಣ್ಣ, ಇಂತಪ್ಪ ಸರ್ವಾವಧಾನಿಯಯ್ಯ ನಮ್ಮ ಬಸವಣ್ಣನು, ಇಂತಪ್ಪ 
ಸರ್ವಸಂಗಪರಿತ್ಯಾಗಿಯಯ್ಯ ನಮ್ಮ ಬಸವಣ್ಣನು, ಇಂತಪ್ಪ ಸರ್ವಕರಣ 
ನಿರ್ಮೂಲನಯ್ಯ ನಮ್ಮ ಬಸವಣ್ಣನು, ಇಂತಪ್ಪ ಕಾರುಣ್ಯ ಪ್ರಸಾದಿ 
ಯಯ್ಯ ನಮ್ಮ ಬಸವಣ್ಣನು, ಇಂತಪ್ಪ ಸರ್ವಾಂಗಲಿಂಗಿಯಯ್ಯ ನಮ್ಮ 
ಬಸವಣ್ಣನು, ಇಂತಪ್ಪ ಸರ್ವ ನಿರ್ವಾಣಿಯಯ್ಯ ನಮ್ಮ ಬಸವಣ್ಣನು, 
ಇಂತಸ್ಸ ಬಸವಣ್ಣ ಸನ ಮಹಿಮೆಯನ್ನು ನೀವೇ ಬಲ್ಲಿರಿ. ಚ ಸ್ವ ಮಹಾ 
ಬರಾ ಪ ತ್ರಭುಡೇವರು ಮುಖ್ಯವಾದ ನಿಲವಿನ ಶ್ರೀ ಚರಣಕೆ ನಾನು 
ಶರಣಾರ್ಥಿ ಕರಣಾರ್ಥಿಯೊದು ಶಬ್ಧ ಮುಗ್ಧ ವಾಗಿ ಉರಿವುಂಡ ಕರ್ಪೂರ 
ದಂತೆ ನಿಮ್ಮ ಶ್ರೀ ಚರಣವನೆ ್ಪಿದಿದೆನಯ್ಯ ಶುದ್ಧ ಸಿದ್ಧ ಪ್ರ ಪ್ರಸಿದ್ಧ ಪ್ರಸನ್ನ 
ಪ್ರಭುವೆ ಭನ ಲರ ip ನಿಮ್ಮ ಬಸವಣ್ಣನ ಪ್ರಸಾದವ 

ಕೊಂಡು ನಾನು ಬದುಕಿದೆನು. ಬಸವಣ್ಣನ ಷೆ ss ಹೋದೆ 

ನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ.” 
ಹೀಗೆ ಬಸವಣ್ಣನವರ ಮಹಿಮೆಯನು ಕೊಂಡಾಡುತ್ತ ಬಯಲಾಗಿರುತ್ತಾರೆ. 


ಶ್ರೀ ಬಹುರೂಪಿ ಚೌಡಯ್ಯನವರು 


ಇನರು ಬಸವಣ್ಣನವರ ಸಮಕಾಲದವರು. ಜ್ರ ಕೂಡ ಶಿವಾನುಭವಮಂಟಪ 
ದಲ್ಲಿ ಕೆಲಸವನ್ನು ಮಾಡಿದವರು. ಇವರು ತಮ್ಮದೊಂದು ವಚನದಲ್ಲಿ-- 


""ನಡುಚಕ್ರವಳಯದೊಳಗೆ ನಾನಾಡುವೆ, ಬಹುರೂಪ ಭ್ರೂ ಮಧ್ಯ 
ಮಂಡಲ ಹೈ ನಜ ಮಧ್ಯ ದ ಅಬ್ಬಸ್ತರದ ಮಣಿಪೂರಕದ ಮೆ ಹ 
ಸಾಡು. ಬಹುರೂಪ A MCL ನಾನಾಡುವೆ, ಬಹು 
ರೂಪ ಬಯಲ ಬೆರಸಿದ ಮರೀಚಿಯಂತೆ ನಾನಾಡುವೆ. ಬಹುರೂಪರೇಕಣ್ಣ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೫೪ ೫ 


ನ್ಲ್ರಿಯನಾಗಿನಾಥಾ, ಬಸವಣ ನಿಂದೆ ಬದುಕಿದೆನು, ಶೂನ್ಯ ಸನ್ನಿಹಿತ 
ನಾದಲ್ಲಿ ತವಿಫ್ಯ ಸಧಾ ವಾದವೆಂದು ಬಸವನ ಕೂಡ ಆಡುತಿರ್ದರೇಕಣ್ಣ 
ಪ್ರಿಯನಾಗಿನಾಥಾ ಬಸ ಎಣ್ಣನಿಂದ ಬದುಕಿತ್ತೀ ಲೋಕನೆಲ್ಲ.'' 


ಶ್ರೀ ಸೊಡ್ಡಳ ಬಾಚರಸರು 
ಇವರೂ ವಾಟ ಸಹ ೯ಕಾರಿ Wi ಮತ್ತು ಬಸ ಸವಣ್ಣ 
ನವರು ಇವರಿಗೆ ಬಹಳ ಬೆಲೆಯನ್ನು ಕೊಡುತ್ತಿದ್ದರು. ವರು ವಚನ ಮತ್ತು ಕಾಲ 
ಜ್ಞಾನವನ್ನು ಬರೆದಿರುತ್ತಾರೆ. ಇವರು ಬಿಜ್ಜಳನಲ್ಲಿ ಕರಣ 2.11% 

“ ಎನ್ನ ಕಾಯಕನೆಂಬ ಸಿಂಹಾಸನದಲ್ಲಿ ಪ್ರಾಣಲಿಂಗವ ಮೂರ್ತಿ 
ಗೊಳಿಸಿ ಧ್ಯಾನವೆಂಬ ಹಸ್ತದಲ್ಲಿ ಮುಟ್ಟ ಪೂಜಿಸುತ್ತಿರಲು ಮೆಲ್ಲಮೆಲ್ಲನೆ 
ಸುತ್ತಿ ಮುತ್ತಿದ ಸಂಸಾರ ಬಯಲ ಬೆರಸಿ ನಾನೆಂಬ ಭೇದವಳಿದು ಮಹಾ 
ದಾಸಿ ಸೊಡ್ಡಳನಲ್ಲಿ ನಿಜಲಿಂಗ ಕೃವಾಯಿತ್ತು. ಎನ್ನ ಶುಲಸೂತಕವನಳಿದ 
ಬಸವಣ್ಣ, ಎನ್ನ ಛಲಸೂತಕವನಳಿದ ಬಸವಣ್ಣ, ಎನ್ನ ತನುಸೂತಕ 
ವನಳಿದ ಬಸವಣ್ಣ, ಎನ್ನ ಮನಸೂತಕವನಳಿದ ಬಸವಣ್ಣ, ಎನ್ನ ಪ್ರಾಣ 
ಭಾವಸೂತಕವನಳಿದ ಬಸವಣ್ಣ, ಎನ್ನ ಅರಿವು ಮರಹಿನ ಸಂದ ಬಿಡಿಸಿ . 
ಎನ್ನ ತನ್ನಲ್ಲಿಂಬಿಟ್ಟುಕೊಂಡ ಬಸವಣ್ಣ, ನಿಜನಿರ್ವಲಯ ' ಸಮಾಧಿಯ ` 
ಬಾಗಿಲ ತೋರಿದ ಬಸವಣ್ಣನು.” 


ಶ್ರೀ ಡೋಹರ ಕಕ್ಕಯ್ಯನವರು ೌ 
ಇವರು ಬಸವಣ್ಣನವರ ಕಾಲದಲ್ಲಿದ್ದವರು. ಪ್ರಸಿದ್ಧ ಶಿವಶರಣರಾಗಿಹೋಗಿರು 
ಶ್ತಾರೆ. ಬಸವಣ್ಣ ನವರು. ತಮ್ಮ ವಚನಗಳಲ್ಲಿ ಅನೇಕ ಸಾರೆ ಇವರ ಹೆಸರನ್ನು ತೆಗೆದು 
ಕೊಂಡಿರುತ್ತಾರೆ. ಇವರು 
“ ಎನ್ನ ಕಷ್ಟಕುಲಸೂತಕ ನಿಮ್ಮ ಹಸ್ತ, ಮುಟ್ಟದಲ್ಲಿ ಬಯಲಾ 
ಯಿತ್ತು, ಬಸವಣ್ಣಿ ಶುಕ್ಲ ಶೋಣಿತದಿಂದಾದ ಸೂತಕ ಲಿಂಗ ಮುಟ್ಟಿ ದೊಡನೆ 
ಬಯಲಾಯಿತ್ತು, ತಟ್ಟಿದ ಮುಟ್ಟದ ಸುಖಂಗಳ ಲಿಂಗಮುಖಕ್ಕೆ ಅರ್ಪಿಸಿದೆ 
ನಾಗಿ ಎನ್ನ ಪಂಜೇಂದ್ರಿ ಯಂಗಳು ಬಯಲಾದವು.. ಎನ್ನಂತರಂಗದಲ್ಲಿ 
ಜಾ ಫಾ ಕತ್ಯೋತಿಯು ns ಇಗಿ ಒಳಗು ಬಯಲಾಯಿತ್ತು, ಸಂಸಾರ 
ಸಂಗದ ಅವಸೆ ನ ಮಾರಿತ್ತಾಗಿ ಬಹಿರಂಗ ಬಯಲಾಯಿತ್ತು, ಅಭಿನವ ಮಲ್ಲಿ 
ಕಾರ್ಜುನಾ ನಿಮ್ಮ ಮುಟ್ಟಿದ ಕಾರಣ ನಾನು ಬಯಲಾದಿನು. ?' 


ಶ್ರೀ ಮೇದಾರ ಕೇತಯ್ಯನನರು 
ಇವರೂ ಬಸವಣ್ಣ ನವರ ಸಮಕಾಲದವರು. ವಚನಗಳನ್ನು ಬರೆದಿರುತ್ತಾರೆ 


ಎನ್ನ ಕತೆ ಕಳವಳನ ನಿಲಿಸಿ ಗುರುಲಿಂಗವ ತೋರಿದ ಎನ್ನ 
ಮನದ ನ್ಯಾಶುಳವ ನಿಲಿಸಿ ಜಂಗಮವ ತೋರಿದ ಅಂತು ಅಂತರಂಗ 
ಬಹಿರಂಗದಲ್ಲಿ ತಾನೆಯಾಗಿ ಎನ್ನ ಪಾವನವ ಮಾಡಿದನು. ಅಮರ 
35 


೫೪೬ ಬಸವತತ್ವ ರತ್ನಾಕರ 


ಗಣಂಗಳ ಮುನಿದು ಎನ್ನ ಕೈಲಾಸಕ್ಕೊಯ್ದ ಕೆಸದೊ ನ್ಮುಕ್ತಿ *.ಯ ತೋರ 
ಲೆಂದು ಮತ್ಯ ತು ಮರಳಿ ತಂದ ಸಂಗನ ಚತತ ಜನೇ ಗುರು ಎನಗೆ, 
ಸಂಗನ ಬಸ ಸಣ್ಣ ನೇ ಪರ ಎನಗೆ, ಸಂಗನ ಬಸ ಸವಣ್ಣನ ಕರುಣದಿಂದೆ 
ಘನಕ್ಕೆ ಘನಮಹಿಮ ಅಲ್ಲಮಪ್ರಭುವಿನ ಶ್ರೀಪಾದವ ಕಂಚು ಬದುಕಿದೆನು 
ಕಾಣಾ ಗೌರೀಶ್ವರಾ.'' 


ಶ್ರೀ ಶಂಕರದಾಸೀಮಾರ್ಯರು 

ಇವರು ಬಸವಣ್ಣ ನವರಿಗಿಂತ ಕೊಂಚ ಹಿರಿಯರು. ವಚನಗಳನ್ನು ಬರೆದಿರು 
ತಾರೆ. ಕಾಯಕದಿಂದ ಬಹಳ ಶ್ರೇಷ್ಠತೆಯನ್ನು ಹೊಂದಿರುತ್ತಾರೆ. ಶಂಕರದಾಸೀ 
ಮಾರ್ಯ ಪುರಾಣವೆಂಬುವದು ಇವರ ಚರಿತ್ರೆಯನ್ನು ಚೆನ್ನಾಗಿ ಬೋಧಿಸುತ್ತದೆ. 
ತಮ್ಮದೊಂದು ವಚನದಲ್ಲಿ 

"« ಹರನಿರೂಪದಿಂದೆ ಬಸವಣ್ಣ ಧರಣಿಗೆ ಅವತರಿಸಿದ ಕಾರಣ ಶಿವಾ 

ಚಾರ ಸದಾಚಾರ ಎಂಬುವದು ಧರೆಗೆ ವಿಖ್ಯಾತವಾಯಿತ್ತು. ಶಿವಗಣ 

ಪ್ರಮಥ ಗಣಂಗಳೆಂಬ ಮಹಾಮಹಿಮರ ಸುಳುಹು ಧರೆಯಮೇಲೆ ಕಾಣ 

ಬಂದಿತ್ತು ನೋಡಯ್ಯ, ಪರುಷವ ಸಾಧಿಸಿ ತಂದಂತಾಯಿತ್ತು ನಿಮ್ಮ 

ಶರಣರ ಸಂಗದಿಂದೆ ಎನ್ನ ನಂದಿಯ ಮೊಗವಾಡ ನೊಸಲ ಕಣ್ಣೆ ೦ಬ 

ಅಹಂಕಾರವ ಮುಂದುಗೊಂಡಿದ್ದೆನಯ್ಯಾ ಎನ ಮದ ಉಡುಗಿ ಸಟ 

ಬಸವಣ್ಣನ ಕರುಣದಿಂದೆ ಪ್ರಭುದೇವರ ಇ ಕಂಡು ಬದುಕಿದೆನು 

ಕಾಣಾ ನಿಜಗುರು ಶಂಕರದೇವಾ.'?' 


ಶ್ರೀ ಮೋಳಿಗೆಯ ಮಾರಯ್ಯ ನನರು 


ಇವರು ಬಸವಣ್ಣ ನವರ ಕೀರ್ತಿ ವಾರ್ತೆಗಳನ್ನು ಕೇಳಿ ಕಾಶ್ಮೀರದಲ್ಲಿದ್ದ ತಮ್ಮ 
ರಾಜ್ಯವನ್ನು ತೊರೆದು. "ಪು ಅರಸರಾದರೂ ಭಕ್ತಿ ಸ ಕೈಂಕರ್ಯಗಳಿಂದ. ಕಟ್ಟಗೆ 
ಗಳನ್ನು ಮಾರುವ ಕಾಯಕವನ್ನು ಮಾಡುತ್ತ ಸುಪ್ರಸಿದ್ಧ ಶಿವಶರಣರಲ್ಲಿ ಇವರೊಬ್ಬ 
ವರಾಗಿರುತ್ತಾರೆ. ಇವರ ಗುರುಲಿಂಗ ಜಂಗಮ ಭಕ್ತಿಯು ಅಸಾಧಾರಣವಾದುದಾಗಿ 
ಇದ್ದಿತು. ಇವರು ನಿರಾಶಾವಾದಿಗಳಾಗಿದ್ದರು. ಶ್ರೀ ಬಸವಣ್ಣನವರು ಇವರು ನಿಸ್ಸೃಹತೆ 
ಯಿಂದ ಕಾಯಕ ಮಾಡುತ್ತಿದ್ದುದನ್ನು ನೋಡಿ ಮಾರಯ್ಯನವರಿಗೆ ಒಳ್ಳೇ ಮನ್ನಣೆ 
ಯನ್ನು ಮಾಡುತ್ತಿದ್ದರು. ಇವರು ಬಸವಣ್ಣನವರ ಬಗ್ಗೆ, 

"« ಎನ್ನ ಚಿತ್ತಕ್ಕೆ ನಕಾರವಾಗಿ ಬಂದೆಯಯ್ಯ ಬಸವಣ್ಣ, ಎನ್ನ 
ಬುದ್ಧಿಗೆ ಮಕಾರವಾಗಿ ಬಂದೆಯಯ್ಯ ಬಸವಣ್ಣ, ಎನ್ನ ಅಹಂಕಾರಕ್ಕೆ 
ಶಿಕಾರವಾಗಿ ತತ್ತ ಬಸವಣ್ಣ, ಎನ್ನ ಮನಕ್ಕೆ ವಕಾರವಾಗಿ 
ಬಂದೆಯಯ್ಯ ಬಸವಣ್ಣ, ಎನ್ನ ಜ್ಞಾನಕ್ಕೆ ಯಕಾರವಾಗಿ ಬಂದೆಯಯ 

ಬಸವಣ್ಣ, ನನ್ನ ಮತಿಗೆ ಓಂಕಾರವಾಗಿ ಟಂ ಬಸವಣ್ಣ, ಎನ್ನ 
ಹ ಅಕಾರವಾಗಿ ಬಂದೆಯಯ್ಯ ಬಸವಣ್ಣ, ಎನ್ನ ಬಿಂದುವಿಗೆ 
ಉಕಾರವಾಗಿ ಬಂದೆಯಯ್ಯ ಬಸವಣ್ಣ, ಎನ್ನ. ಕಳೆಗೆ ಮಕಾರವಾಗಿ 


ಶ್ರೀ ಬಸನಣ್ಣ ನನರೂ ಕವಿಗಳ ಕಾಣಿಕೆಯೂ ೫೪ ೭ 


ಬಂದೆಯಯ್ಯ ಬಸವಣ್ಣ, ಎನ್ನ ಭವವ ಕೊಂದಿಹೆನೆಂದು ಬಂದೆಯಯ್ಯ 
ಬಸವಣ್ಣ, ಬನ್ನ ವಚೆಸ್ಸಿ ಗೆ ಜಃ ಬಂದೆಯಯ್ಯ ಬಸವಣ್ಣ" 
ಇಂತಪ್ಪ ಜತ ಪ pe ಬಸವ ಬಸವಣ ಸೇ 
ಮ ಪ್ರಣಮಂಗಳಾಗಿ ತನ್ನ ಮಠಕ್ಕೆ ತಾನೇ ಚ್‌ ಸ ನಸ್ಮುವ 
ನ್ನಿತ್ತೊ ಡೆ ಇವನಾನೂ ನಿಃಕಳಂಕ ಸರ ಭಕ್ತರಿಗಿತ್ತು ಬದುಕಿದೆ 
ನಯ್ಯ. ೨ 


ಮತ್ತೊಂದು ವಚನದಲ್ಲಿ-- 

"ಎನ್ನರಿವು ಮರಹು ಬಸವಣ್ಣ ೦ಗರ್ಪಿತ, ಎನ್ನ ಆಚಾರ ವಿಚಾರ 
ಬಸವಣ್ಣ ೦ಗರ್ಪಿತ, ಎನ್ನ ಭಾವ ನಿರ್ಭಾವ ಬಸವಣ್ಣ ೦ಗರ್ಪಿತ, ಎನ್ನ ಂತ 
ರಂಗ ವಹ ಬಸವಣ್ಣ ಂಗರ್ನಿತ, ನೀ ಸಾನಿಟುಮು ಬಸವಣ್ಣ 
ಗರ್ನಿತ ಇಂತು ಎನ್ನನೆ ಬಸ ಸವಣ್ಣ ೦ಗೆ ನಿವೇದಿಸಿ ಆವಾವ ಅವಲಂಬನವಿಲ್ಲದೆ 
ನಿರಾಲಂಬದಲ್ಲಿ ನಿಜವಾಸಿಯಾಡು ಕಾಣಾ ನಿಃಕಳಂಕ ಮಲ್ಲಿಕಾರ್ಜುನಾ. 

ಮತ್ತು 

"ಬ ಎಂಬಲ್ಲಿ ಬಳಿಸಂದೆನು, ಸ ಎಂಬಲ್ಲಿ ಸಯವಾದೆನು, ವ: 
ಎಂಬಲ್ಲಿ ನಿರವಯನಾದೆನು, ನಿಃಕಳಂಕ ಮಲ್ಲಿಕಾರ್ಜುನ ಬಸವಣ್ಣನ 
ನಿಜಸದದಲ್ಲಿ ಸಂದಿಲ್ಲದೆ ಬೆರಸಿ ನಮೋ ನಮೋ ಎಂಬ ಹಂಗಳಿದುಳಿದೆನು.?' 


ಶ್ರೀ ಉರಿಲಿಂಗಹೆದ್ದಿಗಳು 
ಇವರು ಬಸವಣ್ಣನವರ ಸಮಕಾಲದವರು. ತೆಲುಗು ದೇಶದಿಂದ ಶ್ರೀ ಬಸವಣ್ಣ 
ನವರ ಪ್ರಭಾವಕ್ಕೊಳಗಾಗಿ ಕಲ್ಯಾಣಕ್ಕೆ ಬಂದಿರುವವರಲ್ಲಿ ಒಬ್ಬರಾಗಿದ್ದರು. ಇವರು 
ವಚನಗಳನ್ನು ಬರೆದಿರುತ್ತಾರೆ. 
""ಗುರುಲಿಂಗದಲ್ಲಿ ಬಸವಣ್ಣನ ಕಂಡೆನು, ಬಸವಣ್ಣ ನವರಲ್ಲಿ 
ಶ್ರೀ ಗುರುಲಿಂಗವ ಕಂಡೆನು, ಶಿವಲಿಂಗದಲ್ಲಿ ಬಸವಣ್ಣನ ಕಂಡೆನು, 
ಬಸವಣ್ಣನಲ್ಲಿ ಶಿನಲಿಂಗನ ಕಂಡೆನು. ಜಂಗಮಲಿಂಗದಲ್ಲಿ ಬಸವಣ್ಣನ 
ಕಂಡೆನು, ಸತ್ತಾ ಜಂಗಮಲಿಂಗವ ಕಂಡೆನು. ಪ ಪ್ರಸಾದದಲ್ಲಿ 
ಬಸವಣ್ಣನ ಕಂಡೆನು, ಸವಣ ನಲ್ಲಿ ಪ್ರ ನ್ರಸಾದವ ಕಂಡೆನು. ಈ ಚತು 
ರ್ನಿಧದಲ್ಲಿ ಬಸವಣ್ಣನ ಸಾ ಬಸವಣ್ಣ ನಲ್ಲಿ ಚತುರ್ವಿಧವ ಕಂಡೆನು. 
ಇಂತಹ ಮಹಾಮಹಿಮರುಂಟಿ? ಶಿವ ಶಿವಾ ಮಹಾದೇವಾ, ಇಂತಹ 
ಸದ್ಭ ಕ್ರರುಂಟಿ? ಇದು ಕಾರಣ ಶ್ರೀ ಗುರುಲಿಂಗವೂ ಬಸವಣ್ಣ ನೇ, ಶಿವ 
ಲಗೂ ಬಸವಣ್ಣನೇ, ಜಂಗಮಲಿಂಗವೂ ಬಸವಣ್ಣ ನೇ. ಪ್ರಸಾದ 
ಲಿಂಗವೂ ಬಸವಣ್ಣ ನೇ, ಇಷ್ಟಲಿಂಗವೂ ಬಸವಣ್ಣನೇ, ಪ್ರಾ A 
ಬಸವಣ ್ಲನೇ, ಭಾನಲಿಂಗವೂ ಬಸವಣ್ಣ ನೇ, ಆಚಾರಲಿಂಗವೂ ಬಸನಣ್ಣ ನೇ. 
ಮಹಾಲಿಂಗವೂ ಎಫಗೆ: ::ಬಸ ಸವಣ್ಣ ನಯ್ಯ ಉರಿಲಿಂಗಪೆ ಪ್ರಿಯ 
ನಿಶ್ಚೇಶ್ವರಾ.'' 


೫೪೮ ಬಸವತತ್ವ ರತ್ನಾಕರ 


ಮತ್ತೊಂದು ವಚನದಲ್ಲಿ 

“ಶಿವ ಶಿವ ಬಸವಣ್ಣನೇ ಗುರುತತ್ವವುಳ್ಳ ಮಹಾವಸ್ತುವಾಗಿ ಶ್ರೀ 
ಗುರುಲಿಂಗವೂ ಬಸವಣ್ಣ ಸೇ, ಶಿವಸುಖಸಂಪನ್ನನಾಗಿ ಶಿವಲಿಂಗವೂ 
ಬಸವಣ್ಣನೇ, ಜಂಗಮ ಪ್ರಾಣಿಯಾಗಿ ಜಂಗಮಲಿಂಗವೂ ಬಸವಣ್ಣನೇ, 
ಪ್ರಸಾದ ಗ್ರಾಹಕನಾಗಿ ಪ್ರಸಾದಲಿಂಗವೂ ಬಸವಣ್ಣನೇ, ಭಾವಶುದ್ಧ 
ವುಳ್ಳ ಮಹಾನುಭಾವಿಯಾಗಿ ಭಾವಲಿಂಗವೂ ಬಸವಣ್ಣ ನೇ, ಪಂಚಾಚಾರ 
ನಿಯತಾತ್ಮನಾಗಿ ಆಚಾರಲಿಂಗವೂ ಬಸವಣ್ಣ ನನೇ, ಗುರುಲಿಂಗ ಜಂಗಮಕ್ಕೆ 
ಎನಗೆ ಇಷ್ಟವಾಗಿ ಇಷ್ಟಲಿಂಗವೂ ಬಸವಣ್ಣ ನೇ. ಇಂತೀ ಚತುರ್ವಿಧ 
ಪ್ರಾಣವಾಗಿ ಪ್ರಾಣಲಿಂಗವೂ ಬಸವಣ್ಣನೇ, ಮಹಾಮಹಿಮನೂ ಬಸ 
ವಣ್ಣನೇ, ಮಹಾವಸ್ತುವ ಗರ್ಭೀಕರಿಸಿಕೊಂಡಿಪ್ಪಾತನೂ ಬಸವಣ್ಣನೇ, 
ಮಹಾಸತ್ಯನೂ ಬಸವಣ್ಣನೇ, ಮಹಾನಿತ್ಯನೂ ಬಸವಣ್ಣನೇ, ಮಹಾ 
ಶಾಂತನೂ ಬಸವಣ್ಣನೇ, ಧಹಾಸ ಬಸ ಸವಣ್ಣ ನ ನ ಮಹಾ 
ಪರಿಣಾಮಿಯೂ ಬಸ ಸವಣ ಫನೇ, ಮಹಾಲಿಂಗವೂ ಬಸವಣ ನೇ, ಇಂತೀ 
ನವನಿಧಲಿಂಗವೂ ಬಸ ಸವಣ್ಣ ನೇ, ಇಂತಿವನೆಲ್ಲವಸೊಳೆಕೊಂಡು ಎನ್ನ ಕರ 
ಸ ಲಕ್ಕ ಬಂದು ಎನಗೆ ಪ್ರಸಾದವನಿಕ್ಕೆ ಸಲಹಿದನಯ್ಯ ಬಸವಣ್ಣನು. ಇದು 
ಕಾರಣ ಅನವರತ ನಾನು ಬಸವಾ ಬಸವಾ ಬಸವಯ್ಯ. ಬಸವಗುರುವ್ಯ,ೆ 
ಬಸವಲಿಂಗವೇ, ಬಸವತಂದೆಯೇ, ಬಸವಪ್ರಭುವೇ, ನಮೋ ನಮೋ 
ಎನುತಿರ್ದೆನಯ್ಯ ಉರಿಲಿಂಗಪೆದ್ದಿ ಪ್ರಿಯ ವಿಶ್ವೇಶ್ವರಾ. ಪ್ತ 


ಶ್ರೀ ಅಕ್ಕನಾಗಾ ಯಿಯವರು 


ಇವರು ಬಸವಣ್ಣನವರ ಅಕ್ಕಂದಿರು. ಶ್ರೀ ಬಸವಣ್ಣನವರು ಕಲ್ಯಾಣಪಟ್ಟಣಕ್ಕೆ 
ಹೋಗುವಾಗ್ಗೆ ಕೂಡಲಸಂಗಮದಿಂದ ಅಕ್ಕನಾಸಗಾಯಿಯವರು ಅವರ ಕೂಡ ಕಲ್ಯಾಣಕ್ಕೆ 
ಹೋದರು. ಶ್ರೀ ಚನ್ನಬಸವಣ್ಣನವರ ತಾಯಂದಿರು... ಇವರು ಆಗಿನ ಕಾಲದಲ್ಲಿಯ 
ಶಿವಶರಣೆಯರಲ್ಲಿ ಬಹು ಪ್ರಸಿದ್ಧರು. ಶ್ರೀ ಬಸವಣ್ಣನವರು ಲಿಂಗೈ ಕೃರಾದ ಸುದಿ 
ಯನ್ನು ಕೇಳಿ, 


4 ಎನ್ನ ಕುಲಸೂತಕವಳಿದ ಬಸವಣ್ಣ, ಎನ್ನ ಛಲಸೂತಕವಳಿದ 
ಬಸವಣ್ಣ, ಎನ್ನ ತನುಸೂತಕವಳಿದ ಬಸವಣ್ಣ, ಎನ್ನ ಮನಸೂತಕವಳಿದ 
ಬಸವಣ್ಣ, ಎನ್ನ ಪ್ರಾಣಿಸೂತಕವ ಕಳೆದ ಬಸವಣ್ಣ » ಎನ್ನ ಭಾವಸೂತಕವ 
ಕಳೆದ ಬಸವಣ್ಣ, ಎನ್ನ ಅರಿವು ಮರಹಿನ id ಬಿಡಿಸಿದ ಬಸವಣ್ಣ, 
ಎನ್ನ ತನ್ನಲ್ಲಿ "ಇಂಬಿಟ್ಟು ಜಡ ಬಸ ಸವಣ್ಣ, ತನ್ನ ಎನ ಲ್ಲಿ ಇಂಬಟ್ಟು 
ಕ ಬಸವಣ ಕ್ಲಿ, ನಿಜ dros ಸಮದಿಜಹು ನಿಜ ನಿವಾಸದ ಮ 
ದೋರಿದ ಬಸ ಸನಣ x ಪ್ರಿಯ ಕೂಡಲ ಚನ್ನಸಂಗಯ ನ ಹೃ ದಯ ಕಮಲ 
ದಲ್ಲಿ ಸಮೆವಾಗಿರಸಿಕ ಬನ್ನ ತಂದೆ ಸಂಗಯ ನ ಹೈ ದಯಕಮಲದಲ್ಲಿ ಸಮ 
ವಾಗಿರಿಸಿದ ಎನ್ನ ತಂದೆ ಸಂಗನ ಬಸವಣ್ಣನು. ೨ 


ಶ್ರೀ ಬಸನಣ್ಣ ನವರೂ ಕವಿಗಳ ಕಾಣಿಕೆಯೂ ಳಳ 


ಅವರು ಹೀಗೆಯೇ ಹ ರ್ರಳಾಫಿಸುತ್ತ-- 


ಹತ್ರೆ bie ಮುಕ್ತಿಯ ಮೂರುತಿಯೇ, ಲಿಂಗಜಂಗಮದ 
ಚೈತನ್ಯವೇ ನಿಮ್ಮನಗಲಿ ಎಂತು ಸೈರಿಸುವೆನು. ಎಲೆ ಅಯ್ಯ ಸರಮ 
ಗುರುವೆ, ಆಹಾ “ಎ ಅಂತರಂಗದ ಜ್ಯೋತಿಯೇ, ನಿಮ್ಮು ಒಕ್ಕಶೇಷ 
ಪ್ರಸಾದವನಿಕ್ಸಿ ಎನ್ನ ಹಜಜರವನಡಿ ಉಳುಹಿದೆಯೆಯ್ಯ ಲಿಂಗವೇ ಎನಗಿ 
ನ್ಹಾರು ಹೇಳಯ್ಯ ನೀವಲ್ಲದೆ ಬಸ ಸವಣ್ಣಸ್ರಿಯ ಚನ ಸಂಗಯ್ಯ ನೀವಲಿದರೆ 
ಎನ್ನ ಪ್ರಾಣ ನಿಮ್ಮೊಳಗೆ ಹ್ಮ್‌ ಸಿ 

ಮತ್ತು 

ಬ್ರ ವಣ್ಣ ನೀವು ಮತ ಕ್ಯೆ ಬಂದು ನಿಂದರೆ ಭಕ್ತಿಯ ಬೆಳವಿಗೆ 
ಜೆಶೆನಿತೆಗೆಲ್ಲ ಪಸರಿಸಿ ಸಿತ್ರೆಯ್ಯ, ಸ್ವರ್ಗ ಮರ್ತ್ಯ ಪಾತಾಳದೊಳೆಗೆಲ್ಲ ನಿಮ್ಮ 
ಭಕ್ತಿಯ ಚಿಳವ ಗೆಯ st ಬಹ? ಅಣ್ಣ ಶಶಿಧರನಟ್ಟಿದ 
ಮಣಿಹವು ಪೂರೈ ಸಿತ್ರೆ ಂದು ನೀವು ಲಿಂಗೈಕ್ಯರಾದಕೆ ನಿಮ್ಮೊಡನೆ ನೆ ಭತಿ 
ಹೋಯಿತ ತ್ತಯ್ಯ, ನಿಮ್ಮೊಃ ಡನೆ ಸದಾಚಾರ AN ಯ್ಯ, 'ನಿಮ್ಮೊಃ ಡನೆ 
ಅಸಂಖ್ಯಾತರು ಹೆನೀದರ: ಅಣ್ಣ ಮರ್ತ್ಯಲೋಕದ 1 
ಶೂನ್ಯವಾಖುತ್ತು. ಅಯ್ಯ ಬಸವಣ್ಣ ಎನ್ನನೊಯ್ಯದೇ ಹೋದೆಯಲ್ಲ 
ಸಂಚಪರುಷ ಮೂರುತಿ ಬಸ ಸವಣ್ಣ ಬಸ ಸವಣ್ಣ ವ್ರ ಯ ಚನ ಸಂಗಯ್ಯಂಗೆ 
ಪ್ರಾಣಲಿಂಗವಾಗಿ ಹೋದೆಸಯಲ್ಲ ಗಳೆ ಬಸವಣ್ಣ. ಭ್ಯ 


ಶ್ರೀ ಗಣದಾಸಿ ವೀರಣ್ಣನವರು 
ಇವರು ಬಸವೇಶ್ವರ ದೇವರ ಸಮಕಾಲದವರು. ವಚನಗಳನ್ನು ಬರೆದಿರುತ್ತಾರೆ. 
""ಬಸವಥೀಲಲೋಚನೆ ಇಬ್ಬರ ನಾಮಕೂಡಲು ಎಂಬಿಕ್ಸರಗಳಾ 
ದುವು. ಆ ಎಂಟಿಕ್ಸರಗಳೇ ಮಾಯಾಖ್ಯ ಸಂಚಾಕ್ಸರವಾದವು. ಮಾಯಾಖ್ಯ 
ಪಂಚಾಕ್ಷರ ಎಂತೆಂದೊಡೆ ಓಂ ಹ್ರಾಂ ಹ್ರೀಂ ನಮಃ ಶಿನಾಯ ಬಕಾರಂ 
ಗುರು ರೂಪಂಚ, ಸಕಾರಂ ಲಿಂಗಮೇವಚ, ವಕಾರಂ ಸರಮಖ್ಯಾತಂ | 
ತ್ರಿವಿಧಂ ತತ್ವನಿರ್ಣಯಂ। ನೀಲಲೋಚನೆ ನಸ್ತುನಾಮಾಕ್ಸರ ಸಂಚಕಂ। 
ಸ್ತೋತ್ರವೇತ್ತಿತ್ರಿಸಂಧ್ಯಾಂಚ ಭಕ್ತಸ್ಸರ್ವಕಾಮಮೋಕ್ಸದಂ ಎಂದುದಾಗಿ 
ಈ ಎಂಟಕ್ಸರವೇ ಎನ್ನ ಅಷ್ಟದಳ ಕಮಲದೊಳಗೆ ಇಷ್ಟಲಿಂಗನಾಗಿ ನಿಂದ 
ನಿಲವ ತೋರಿದಾತ ಕೂಡಲಸಂಗನ:ಡೇನಾ.' 
ಮತ್ತು 
ಎನ್ನ ಪಶ್ಚಿಮದಲ್ಲಿ ನಿರಂಜನ ಪ್ರಣಮವಾಗಿ ನಿಂದಾತ ನಮ್ಮ 
ಬಸವ ವಣ್ಣ. ನ್ನ ಶಿಖೆಯಲ್ಲಿ ಬಸವಾಸ್ಟರ ತ್ರಯವಾಗಿ ನಿಂದಾತ ನಮ್ಮ 
ಬಸವಣ್ಣ, ಎನ್ನ ಬ್ರಹ್ಮೆರಂಧ್ರದಲ್ಲಿ ಅ-ಉ- ಮ ಅಕ್ಬರತ್ರಯವಾಗಿ ಪ್ರಸಾದ 
ಸಂಚಾಕ್ಷ ಹಾ ನಿಂದಾತ ನಮ್ಮ ಬಸವಣ್ಣಿ, Ra: ಆಜ್ಞೆಯಲ್ಲಿ ಇಳೆ 
, ವಾಗಿ Pe ನಮ್ಮ ಬಸವಣ್ಣ. ನೂ ಎನ್ನ "ವಿಶುದ್ಧಿ ಯಲ್ಲಿ ಯಕಾರವಾಗಿ 
ನಿಂದಾತ ನಮ್ಮ ಬಸ ವಣ್ಣ, ಎನ್ನ ಅನಾಹತದಲ್ಲಿ "ರವಾಗಿ ನಿಂದಾತ 


೫೫9 ಬಸವತತ್ವ ರತ್ನಾಕರ 


ನಮ್ಮ ಬಸವಣ್ಣ, ಎನ್ನ ಮಣಿಪೂರಕದಲ್ಲಿ ಶಿಕಾರವಾಗಿ ನಿಂದಾತ ನಮ್ಮ 
ಬಸವಣ್ಣ, ಎನ್ನ ಸ್ವಾಧಿಷ್ಕಾನದಲ್ಲಿ ಮಕಾರವಾಗಿ ನಿಂದಾತ ನಮ್ಮ 
ಬಸವಣ್ಣ, ಎನ್ನ ಆಧಾರದಲ್ಲಿ ನಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, 
ಮತ್ತೆ ಮಸ್ತಕದಲ್ಲಿ ಹಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, ಎನ್ನ ಬಲದ 
ಬದಿಯಲ್ಲಿ ಓಂಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, ಎನ್ನ ಎಡದ ಬದಿ 
ಯಲ್ಲಿ ಅಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, ಎನ್ನ ಹೃದಯದಲ್ಲಿ 
ಉಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, ಸಾಕಾರಂ ವಾಮಭಾಗಂಚ । 
ಉಕಾರಂ ಪೂರ್ವಮೇವಚ |। ಮಕಾರಂ ಪಶ್ಚಿಮಶ್ಚವ | ಓಂಕಾರಂ 
ದಕ್ಸೆಣಸ್ತಥಾ | ಹೆಕಾರಂ ಊರ್ಧ್ವಭಾಗಂಚ | ಸಂಚಪ್ರಣವ 
ಪ್ರಕೀರ್ತಿತಃ | ಎಂದುದಾಗಿ ಎನ್ನ ಲಲಾಟದಲ್ಲಿ ಓಂಕಾರವಾದಾತ ನಮ್ಮ 
ಬಸವಣ್ಣ, ಎನ್ನ ಬಲಭುಜದಲ್ಲಿ ನಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, 
ಎನ್ನ ಎಡಭುಜದಲ್ಲಿ ಮಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, ಎನ್ನ 
ನಾಭಿಯಲ್ಲಿ ಶಿಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, ಎನ್ನ ಬಲದೊಡೆ 
ಯಲ್ಲಿ ವಕಾರವಾಗಿ ನಿಂದಾತ ನಮ್ಮ ಬಸವಣ್ಣ, ಎನ್ನ ಎಡದೊಡೆಯಲ್ಲಿ 
ಯಕಾರವಾಗಿ ನಿಂದಾತ ನಮ್ಮ ಬಸವಣ್ಣ "ಓಕಾರಂ ವದನಂ ದೇವಿ । 
ನಮಾಕ್ಸರಂ ಭುಜದ್ರ್ವಯಂ | ಶಿಕಾರಂ ದೇಹಮಧ್ಯಸ್ತು ವಯಕಾರಂ ಪಾದ 
ದ್ವಯಂ ॥' ಎಂದುದಾಗಿ ಎನ್ನ ಸಂಚಭೂತಾತ್ಮದಲ್ಲಿ ಓಂಕಾರವಾಗಿ 
ನಿಂದಾತ ಬಸವಣ್ಣ, ಎನ್ನ ದಶವಿಥೇಂದ್ರಿಯಗಳಲ್ಲಿ ನಕಾರವಾಗಿ ಥಿಂದಾತ 
ಬಸವಣ್ಣನು, ಎನ್ನ ಮನಪಂಚಕದಲ್ಲಿ ಮಕಾರವಾಗಿ ನಿಂದಾತ ಬಸವಣ್ಣ, 
ಎನ್ನ ಪ್ರಾಣದಲ್ಲಿ ಶಿಕಾರವಾಗಿ ನಿಂದಾತ ಬಸವಣ್ಣ, ಎನ್ನ ದಶವಾಯು 
ಗಳಲ್ಲಿ ವಕಾರವಾಗಿ ನಿಂದಾತ ಬಸವಣ್ಣ, ಎನ್ನ ತ್ರಿಗುಣದಲ್ಲಿ ವಯ 
ಕಾರವಾಗಿ ನಿಂದಾತ ಬಸವಣ್ಣ, "ಓಂಕಾರಂ ಪಂಚಭೂತಾತ್ಮಕಂ | 
ನಕಾರಂ ದಶಇಂದ್ರಿಯಂ | ಮಕಾರಂ ಮನಸಂಚಕಂ । ಶಿಕಾರಂ ಪ್ರಾಣ 
ನಾಯಕಂ। ವಕಾರಂ ದಶವಾಯೂನಾಂ। ಯಕಾರಂತ್ರಿಗುಣಂ ಭವೇತ್‌ ॥' 
ಎಂದುದಾಗಿ ಶಿವನ ಆರು ಮುಖಗಳಲ್ಲಿ ಆರು ಪ್ರಣಮಂಗಳು ಪುಟ್ಟಿ ದವು. 
'ಈ ಆರು ಪ್ರಣಮಂಗಳನರಿಯದೆ ಪೂಜೆಯಮಾಡಿದೊಡೆ ಆ ಪೂಜೆ ನಿಷ್ಟಲ. 
" ಷಡಕ್ಟರಂ ಸಮಾಖ್ಯಾತಂ | ಷಡಾನನ ಸಮಸ್ತ್ವಿತಂ | ಸಡ್ಫೇದಂ ಯೋನ 
ಜಾನಾತಿ ಪೂಜಾ ನಿಷ್ಭಲಂ ಭವೇತ್‌ ॥' ಎಂದುದಾಗಿ ತನ್ನ ಸರ್ವಾಂಗ 
ದಲ್ಲಿ ಸರ್ವಮಂತ್ರನಾಗಿ ನಿಂದಾತ ನಮ್ಮ ಬಸವಣ್ಣನೆಂದು ಎನ್ನೊಳಗೆ 
ತೋರಿದಾತ ನಮ್ಮ ಶಾಂತ ಕೂಡಲಸಂಗಮದೇವಾ ॥ ೫ ॥'' 


ಶ್ರೀ ಶೀಲನಂತಯ್ಯನವರು 


ಇವರು ಶ್ರೀ ಬಸವಣ್ಣನವರ ಸಮಕಾಲದವರು. ಒಳ್ಳೇ ಶಿವಾನುಭವಿಗಳು. 
ವಚನಗಳನ್ನೂ, ತ್ರಿವಿಧಿಯನ್ನೂ ಬರೆದಿರುತ್ತಾರೆ. ತಮ್ಮ ತ್ರಿವಿಧಿಯ ಆತ್ಮಲಿಂಗ: 
ಪ್ರಣವ ಸಂಯೋಗಸ್ಥಲದಲ್ಲಿ ಬಸವರಾಜದೇವರ ವಿಷಯದಲ್ಲಿ-- 


ಸ್‌ 


ಅಮಯ ಮಹದ 


ಶ್ರೀ ಬಸವಣ್ಣನನರೂ ಕವಿಗಳ ಕಾಣಿಕೆಯೂ ೫೫೧ 


" ವೃತ್ತಗೋಳಕ ಗೋಮುಖ ನಿತ್ಯ ಬಸವಾಕ್ಷರವು । ಮತ್ತೆ ಗುರು 
ಲಿಂಗ ಚರ ತ್ರಿವಿಧ ಬಸವನ ಹಸ್ತದಲ್ಲಿ ಕಂಡು ಸುಖಿಯಾದೆ ॥ ಅವಾತನ 
ಮುಖದಲ್ಲಿ ತೀವಿ ಬಸವಾಸ್ಸರವು ಸಾವಧಾನದೊಳು ವಚಿಸುತ್ತಿರಲದುವೆ 
ಗುರುದೇವ ನಿಹತಾಣನಿದನರಿ | ಬಸವನ ನೆನೆ ಮನವೆ ಬಸವಾ ಎನು 
ನಾಲಗೆಯೆ । ಬಸವನ ಪದವ ಪೂಜೆ ಮಾಡ ಕರವೆ. ಬಸವ ಗುರುಲಿಂಗ 
ಚರವೆಂದು  ॥ ನಿತ್ಯ ನಿಷ್ಫಲದಿಂದ ಚಿತ್ತು ಬಸವಾಕ್ಸರವು. ಮತ್ತೆ ಚಿತ್‌ 
ಪ್ರಣವ ಸರಶಕ್ತಿ ತೈಮಾತ್ರೆವೆತ್ತಾದಿ ಪ್ರಣವ ಗುರುಲಿಂಗ ॥ ಮೂರು 
ಮಾತ್ರೆಯೆ ಅಂಗ್ಲ ಆರು ತನುಗಳೆ ಲಿಂಗ, | ಮೂರಾತ್ಮ ಬಸವ ಜ್ಞಾನ 
ಶೂನ್ಯದ ನಿಜನ ತೋರೆ ಸಾಕಾರ ಗುರುಲಿಂಗ ॥'' 


ಶ್ರೀ ಆಯದಕ್ಕಿ ಮಾರಯ್ಯನವರು 


ಇವರು ಬಸವಣ್ಣನವರ ಸಮಕಾಲದ ಶರಣರು. ಶರಣರ ಅಂಗಳಗಳಲ್ಲಿ ಅಕ್ಕಿ 
ಯನ್ನು ಆಯ್ದುಕೊಂಡು ಬಂದು ನಿತ್ಯದಲ್ಲಿಯೂ ಗುರುಲಿಂಗ ಜಂಗಮರಿಗೆ ತೃಪ್ತಿಯನ್ನು 
ಪಡಿಸುತ್ತಿದ್ದರು. ಇವರು ತಮ್ಮ ಕಾಯಕದಿಂದ ಸುಪ್ರಸಿದ್ಧರು. ವಚನಗಳನ್ನು ಬರೆ 
ದಿರುತ್ತಾರೆ. ಒಂದು ಸಂದರ್ಭದಲ್ಲಿ ಬಸವಣ್ಣನವರು ""ಆಯದಕ್ಕಿ ಮಾರಯ್ಯನ 
ಮನೆಯ ಮಗ ನಾನು”? ಎಂದಿರುವರು. 


"" ಹಮ್ಮು ಬಿಮ್ಮುವಳಿದ ಅನುವರಿತ ಶಿವ ನೀನು, ಎನ್ನ ಕರಸ್ಥಲದ 
ಕಳೆ ನೀನು, ಎನ್ನ ಮನೋಮಧ್ಯದ ಸ್ವಯಂ ಜ್ಯೋತಿ ನೀನು, ಅಮಲೇ 
ಶ್ವರಲಿಂಗದ ಅನುವಿನ ಕಳೆ ನೀನು ಸಂಗನ ಬಸವಣ್ಣ.” 


« ಭಕ್ತರ ಭಾವದಲ್ಲಿ ಸುಳಿವ ಸುಳುಹು, ನಿರಕ್ತರ ಜ್ಞಾನದಲ್ಲಿ 
ಹೊಳೆವ ಕಳೆಯು ನೀನಯ್ಯ. ಸೂರ್ಯನ ಬೆಳಗಿನೊಳಗೆ ಸಚರಾಚರ 
ಪ್ರಾಣಿಗಳು ಸುಳಿವಂತೆ ನಮ್ಮ ಕಟ್ಟಿದ ನೇಮನರಿಷ್ಯೆ ನೀನೆ ಅಯ್ಯ. ಅಮಲೇ 
ಶ್ವರ ಲಿಂಗದ ಒಡಲು ಸಂಗನ ಬಸವಣ್ಣನೆಂಬುದನು ಮಡಿನಾಳ ಮಾಚಿ 
ತಂದೆಗಳೇ ಬಲ್ಲರು ಕಾಣಾ ಸಂಗನ ಬಸವಣ್ಣ.” 


"" ಮನದಲ್ಲಿ ಹುಟ್ಟದ ಅರಿಹು ಮಾಡುವ ಮಾಟದಲ್ಲಿ ಕಾಣಬಹುದು 
ಶರಣರ ಸಂಗಕ್ಕೆಳಸಿದ ಚಿತ್ತವ ಅನುಭಾನದಲ್ಲಿ ಕಾಣಬಹುದು ಒಳಹೊರಗೆ 
ತೆರಹಿಲ್ಲದ ಕೂಟ ನಿನ್ನದು. ಅಮಲೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣ 
ನಿಮ್ಮ ಪಾದಕ್ಕೆ ನಮೋ ನಮೋ ಎಂಬೆನು. | 

"" ಅಮೃತ ಸವಿ ಸ್ವಾದಿಸುವರಿಗಲ್ಲದೆ ಅಮೃತ ತನ್ನ ತಾ ಸ್ವಾದಿಸಿದ 
ಸರಿಯಂತೆ ನಿತ್ಯ ತೃಪ್ತಂಗೆ ಆಪ್ಯಾಯನ ಉಂಟಿ? ಏಎಳುನೂರೆಪ್ಪತ್ತು 
ಅಮರಗಣಂಗಳು ಕಟ್ಟಳೆಯ ನೇಮದ ಕಟ್ಟು ನಿನ್ನದು. ನಿನಗೆ ಭಾವ 
ನಿರ್ಭಾವನೆಂಬುದುಂಟಿ? ಅಮಲೇಶ್ವರ ಲಿಂಗದಲ್ಲಿ ಸಂಗನ ಬಸವಣ್ಣ 
ನಿಮ್ಮ ಪಾದಕ್ಕೆ ನಮೋ ನನೋ ಎಂಬೆನು.” 


೫೫೨ ಬಸವತತ್ವ ರತ್ನಾಕರ 


ಶ್ರೀ ನೂಲಿಯ ಚಂದಯ್ಯನನರು 
ಇವರು ಬಸವಣ್ಣನವರ ಸಮಕಾಲದವರು. ವಚನಗಳನ್ನು ಬರೆದಿರುತ್ತಾರೆ. 
ಲಿಂಗದಲ್ಲಿ ಒಳ್ಳೇ ನಿಷ್ಠಾನಂತರಾಗಿ ಕಾಯಕವನ್ನು ಮಾಡಿದ ಸುಪ್ರಸಿದ್ಧ ಶಿವಶರಣರಲ್ಲಿ 
ಇನರೊಬ್ಬರಾಗಿರುತ್ತಾರೆ. ಇವರು ತಮ್ಮದೊಂದು ವಚನದಲ್ಲಿ-- 

“ ಎನ್ನ ಸಪ್ಟ್ರಯೆ ಬಸವಣ್ಣನು, ಎನ್ನ ಸುಜ್ಜಾ ನವೇ ಚನ್ನಬಸ 
ವಣ್ಣನು, ಈ ಎರಡರ ಏಕಭಾವದ ಪ್ರಭೆಯೇ ನೀನು, ನಿಮ್ಮೆಲ್ಲರ ನಿಷ್ಕೆಯ 
ನಿಜವೆ ಮಡಿವಾಳಯ್ಯನು, ಇಂತೀ ಚತುರ್ವಿಧ ನನಗೆ ಬೇಕಾದ ಕಾರಣ 
ಸಂಗನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದಲ್ಲಿ ಇಷ್ಟಲಿಂಗದ ನಿಜವೆ 
ದಾಸೋಹವೆಂಬುದ ಚನ್ನಬಸವಣ್ಣನಿಂದ ತಿಳಿಹಿಕೊಡಾ ಪ್ರಭುವೇ.” 

ಶ್ರೀ ನೀಲಲೋಚನೆಯನರು 
ಇವರು ಬಸವಣ್ಣನವರ ಸತ್ತ್ರಿಯವರು. ಬಸವಣ್ಣನವರು ಲಿಂಗೈಕ್ಯರಾಗುವ 
ಕಾಲಕ್ಕೆ ಇವರನ್ನು ಕರೆಕಳುಹಿಸಲು ಅನರು ಅದಕ್ಕೊಪ್ಪದೆ ತಮ್ಮ ಇಷ್ಟಲಿಂಗದಲ್ಲಿಯೇ 
ಬಯಲಾದ ಸುಪ್ರಸಿದ್ಧ ಶಿನಶರಣೆಯರಾಗಿರುತ್ತಾರೆ. ಆ ಕಾಲಕ್ಕೆ ಬಸವಣ್ಣನವರು 
ಐಕ ವಾದ ಸುದ್ದಿಯನ್ನು ಕೇಳಿ | 

“ಆದಿ ಅನಾದಿಯ ತತ್ವವ ಭೇದಿಸಿಕೊಟ್ಟ ಗುರುವೇ, ಅಪ್ರಮಾಣದ 
ಬೆಳಗ ಭೇದಿಸಿಕೊಟ್ಟ ಗುರುವೇ, ಅಕಾರ ಉಕಾರ ಮಕಾರ ತಾಳೆಯನರುಹಿ 
ಕೊಟ್ಟ ಗುರುವೇ, ಇಷ್ಟಪ್ಪಾಣ ಭಾವವಿದೆಂದು: ತೋರಿದ ಗುರುವೇ, 
ನಿಜದರು ಹನರುಹಿಕೊಟ್ಟಿ ಗುರುವೇ,  ನಿರ್ಮಳ ಪ್ರಭೆಯ ತೋರಿದ 
ಗುರುವೇ, ನಿಜವನನುಭವಕ್ಕೆ ತಂದ ಗುರುವ, ನಿಮ್ಮ ಘನನ ಕಾಂಬ 
ಕಣ್ಣು ಕ್ರಮಗೆಟ್ಟಿತ್ತು ಸಂಗಯ್ಯ, ಬಸವಯ್ಯನ ಪ್ರಭೆಯಲ್ಲಿ ಅಡಗಿತ್ತು 
ಕಾಮಿತ ಸುಖವ ಕಂಗೊಳಿಸಿದ ಗುರುವೇ,  ಕಲ್ಪಿತವ ನಸ್ಟಮಾಡಿದ 
ಗುರುವೇ, ಎತ್ತಲಡಗಿದೆಯಯ್ಯ? ಸುಖದುಃಖನನೊಂದು ರೂಪುಮಾಡಿದ 


ಗುರುವೇ, ಎತ್ತಲಡಗಿದೆಯಯ್ಯ? ಸಂಗಯ್ಯನ ಗುರು ಬಸವಾ.” 


ಶ್ರೀ ಮರುಳೆದೇನರು ಕ 
ಇವರು ಬಸವಣ್ಣನವರ ಸಮಕಾಲದನರು. ಇವರು (೧) ಮರುಳಡೀವರ ಕಂಡ, 
(೨) ಮರುಳದೇವರ ವಚನಗಳನ್ನು ಬರೆದಿರುತ್ತಾರೆ. ಇವರಿಗೆ ಮರುಳಶಂಕರದೇವ, 
ಉಜ್ಜನಿಯ ಮರುಳುದೇವ ಎಂಬ ಹೆಸರುಗಳೂ ಉಂಟು. ಕಾಳಿಂಗದೇಶದಿಂದ ಬಂದು 
ಕಲ್ಯಾಣದಲ್ಲಿ ೧೨ ವರ್ಷ ವಾಸವಾಗಿದ್ದರಂತೆ, (ಕಾಳಿಂಗದೇಶವೆಂದರೆ ಈಗಿನ ಬಳ್ಳಾರಿಯ 
ಪ್ರಾಂತ.) | 
ಮರುಳುದೇವರ ವಚನದಲ್ಲಿ ಬಸವಣ್ಣನವರನ್ನು ಕೆಳೆಗೆ ಬರೆದ ವಚನಗಳಿಂದ 
ಸ್ತುತಿಸಿರುತ್ತಾರೆ. 
"" ಅಯ್ಯಾ ಅಷ್ಟ ತನುಮೂರ್ತಿಗಳಿಲ್ಲದಲ್ಲಿಂದತ್ತತ್ತ ಅನಿರ್ವಾಚ್ಯವಾಗಿ 
ದ್ಲಿರಯ್ಯ, ಅಯ್ಯಾ ನಿಮ್ಮ ವಿನೋದದಿಂದ ನೀವೇ ವಾಚಸ್ವರೂಪದಿಂದ 


ರಾಟ್‌ ಾ್‌ ್‌್ರ 


ಶ್ರೀ ಬಸವಣ್ಣನನರೂ ಕನಿಗಳ ಕಾಣಿಕೆಯೂ ೫೫೭ 


ಜಂಗಮನಾದಿರಿ ದೇವಾ । ನಿಮ್ಮ ಮಹಾತ್ಮೆಯ ನೀನೇ ಬಲ್ಲಿರಿ ನಿಮ್ಮ 
ಮುಖ ಐದರಿಂದ ಉದಿಸಿದ ಭೋದಿ ಸಕಲ ತತ್ವ ಗಳೆ ಸದಾರ್ಥ 
ಗಳೆಂದು ನಿಮಗರ್ಪಿಸಲು ಸಂಚಾಕ್ಸರೀ ಸ್ರ್ರಾಣಾತ್ಮಕನಾಗಿ ಬಂದಾತ 
ಬಸವಣ್ಣ, ಪಾದತೀರ್ಥದಲ್ಲಿ ಜೆಳಸಬಿತ್ತಿ ಕ್ರಿಯದಿಂದಾದ ಬೆಳಸಿರಿವಂತ 
ನಾಗಿ ಗುರುವಿಂಗಿತ್ತ ಲಿಂಗಕ್ಕಿತ್ತ ಜಂಗಮಕ್ಕಿತ್ತಾತ ಬಸವಣ್ಣ, ಬಸವಣ್ಣ 
ನಿಂಥಾ ಕ್ರಿಯಾವಂತನೆಂದರಿತು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸ ಸ ಪ್ರಭುವೆ 
ಶಾಂತ ಮಲ್ಲಿಕಾರ್ಜುನದೇವಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ 
ಪ್ರಸಾದವ ಹಾಸಿಹೊರ್ದುಕೊಂಡಿರ್ದೆನಯ್ಯ ನಿಮ್ಮ ಧರ್ಮ ನಿಮ್ಮ 
ಧರ್ಮ.” 


ಮತ್ತೊಂದು ವಚನದಲ್ಲಿ. 

«ಭಕ್ತಿಯ ಕುಳವನು ಬಸವಣ್ಣನೇ ಬಲ್ಲನು । ಪ್ರಸಾದದ ನೆಲೆಯನು 
ಬಸವಣ್ಣನೆ ನೇ ಬಲ್ಲನು । ಬಸ ಸವಣ್ಣ JE ಜಾ ಅಖಿಳ ಗಣಂಗಳಿಗೆ 
ಬಸವಣ್ಣ ನುಡಿದುದೇವೇದ। ತತಾಪುರುಷರಿಗೆ ನಾನನಾದಿಲಿಂಗವೆಂದರಿದೆ 
ನಾಗಿ ಬಸವಣ್ಣ ನ ನಾ ನೆನೆಯುತಿ ತ್ರಿರ್ದೆನಯ್ಯಾ ಬಸವಣ್ಣ ನ ಪಾದನಿಡಿದೆ. 

`ನಾಗಿ ಲಿಂಗನೇದಿಯಾಡಿಕು' ಕಸ ಸವಣ್ಣ ನ ಬಾಗಿಲ ಕಾಯ್ದೆ ನಾಗಿ ಸ ಪ್ರಸಾದ 
ಸಾಧ್ಯವಾಯಿತ್ಕು । ಬಸವಣ್ಣನ ಕರೆ ಣದಿಂದ ಪ್ರ ಭುಡೇವರ ಕವ 
ಕಂಡೆನು । ಬಸವಣ್ಣನ ಬೋದೆಯಿಂದ ಜಂಗಮವೇ ತಾಜ 
ಆ ಜಂಗಮ ಮುಖದಿಂದಲ್ಲದೆ ಲಿಂಗತೃಪ್ತಿಯಾಗದು | ಲಿಂಗತೃಪ್ತಿಯಾ 
ದಲ್ಲದೆ ನಿರ್ಮಲಾತ್ಮತೆಯಾಗದು । ನಿರ್ಮಲಾತ್ಮಂಗಲ್ಲದೆ ಪ್ರಸಾದ ಸಿದ್ಧಿ 


ಯಾಗದು । ಪ್ರಸಾದ ತಾತ ಭನೆಂ ನಾಸ್ತಿಯಾಗದು । ಇದು 


ಕಾರಣ ಶುದ ಸಿದ ಪಸಿದಷ ಹೃಭುನೆ ಶಾಂತಮಲ್ಲಿಕಾರ್ಜುನಯ್ಸಾ 
ಗಜ ಜಾ ಅ $ 
ನಿಮ್ಮ ಶರಣ ಬಸವಣ್ಣನ ಸ ನಾನು ಕಟ್ಟು ಬಟ್ಟಬಯಲಾಗಿ ಹೋದೆ 


ನಯ್ಯ ನಿಮ್ಮ ಧರ್ಮ ನಿಮ್ಮ ಧರ್ಮ. 


ಇನ್ನೊಂದು ವಚನದಲ್ಲಿ 

" ಮಹಾಲಿಂಗಂ ಶ್ರಯೋರ್ಲಿಂಗಂ ತ್ರಿವಿಧಂ ಸಡ್ತಿಭೋಮುಖಂ | 
ತ್ರಿನಿಧೇಕ ಮುಖೋರ್ಲಿಂಗಂಮಹಾಲಿಂಗಂ ತು ದರ್ಶನಮ್‌ ॥ ಇಂತೆಂದು 
ದಾಗಿ- ಒಂದು ಮೂರ' ಮಾಡಿಕೊಂಡನಯ್ಯಾ ನಮ್ಮ ಬಸವಣ್ಣನು, 
ಆ ಮೂರ ಆರ ಮಾಡಿಕೊಂಡನಯ್ಯಾ ನಮ್ಮ ಬಸವಣ್ಣನು, ಆ ಆರು 
ಮೂವತ್ತಾರು ಮಾಡಿಕೊಂಡನಯ್ಯಾ ನಮ್ಮ "ಬಸವಣ್ಣನು, ಆ ಮೂರು 
ಒಂದು ಮಾಡಿಕೊಂಡನಯ್ಯಾ ನನ್ಮ ಬಸವಣ್ಣ ದು, ಆ ಒಂದು 
ತಾನೇಯಾಗಿಸ್ಸನಯ್ಯಾ ನಮ್ಮ ಬಸವಣ್ಣ ನು, ಇಂತಸ್ಪ ಸರ್ವಾವಧಾನಿ 
ಯಯ್ಯಾ ನಮ್ಮ ಬಸವಣ್ಣನು, ಇಂತಪ್ಪ ಕಾರುಣ್ಯ ಪ್ರಸಾದಿಯಯ್ಯಾ 
ನಮ್ಮ ಬಸವಣ್ಣನು, ಇಂತಸ್ಸ Hard ನಿರ್ಮುಕ್ತನಯ್ಯಾ ನಮ್ಮ 
ಬಸವಣ್ಣ ನು, ಇಂತಪ್ಪ ಜಾಗ ಲಿಂಗಿಯಯ್ಯ ನಮ್ಮ ಬಸವಣ್ಣನು, 


ಬಸವತತ್ವ ರತ್ನಾಕರ 


ಇಂತಪ್ಪ ಸರ್ವ ನಿರ್ವಾಣಿಯಯ್ಯಾ ನಮ್ಮ ಬಸವಣ್ಣನು, ಇಂತಪ್ಪ 
ಬಸವಣ್ಣ ನ ಮಹಿಮೆಯ ನೀವೇ ಬಲ್ಲಿ, ಅಸಂಖ್ಯಾತ ಮಹಾಪುರುಷರು 
ಪ್ರಭುದೇವರು ಮುಖ್ಯವಾದ ನಿಲವಿಕ ಶಿ ಶ್ರೀ ಚರಣಕ್ಕೆ ನಾನು ಶರಣಾರ್ಥಿ 
ಶರಣಾರ್ಥಿ ಶರಣಾರ್ಥಿಯೆಂದು ಶಬ್ದ ಮುಗ್ಯನಾಗಿ ಉಂ ಕರ್ಪುರದಂತೆ 
ನಿಮ್ಮ ಶರಣವ ಬೆರೆಸಿದೆನು ಶುದ್ಧ ಸಿದ್ಧ ಪ್ರಸಿದ್ಧ ಸ್ರ ಪ್ರಭುವೆ ಶಾಂತ 
ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಬಸವಣ್ಣ ನಪ್ರ ಸಾ ತೊಂಡು ನಾನು 
ಬಸವಣ್ಣನ ಮುಂದೆ ಬಯಲಾಗಿ ಹೋಜಿನಯ್ಯಾ ನಿಮ್ಮ ಧರ್ಮ ನಿಮ್ಮ 
ಧರ್ಮ.” 


ಶ್ರೀ ಹಾನಿನಹಾಳ ಕಲ್ಲಯ್ಯನವರು 
ಇವರು ವಚನಗಳನ್ನು ಬರೆದಿರುತ್ತಾರೆ. ಇವರ ಕಾಲ ೧೧೫೦. ಕಲ್ಲಯ್ಯನವರು 


ನೀರಶೈನ ಶರಣರಲ್ಲಿ ಸುಪ್ರಸಿದ್ಧರು. ಇವರ ಹೆಸರು ಅನೇಕ ಕಡೆಗೆ ಬರುತ್ತದೆ. 
ಬಸವಣ್ಣನವರ ವಿಷಯಕ್ಕೆ 


ಇವರ 


"" ತನು ಗುರುವಿಗಿತ್ತು ಮನ ಲಿಂಗಕ್ಕಿತ್ತು ಧನವ ಜಂಗಮಕ್ಕಿತ್ತು 
ನಬ ಸವರಾಜಯ್ಯ ಗುರುವಿನಲ್ಲಿ ಶುದ್ಧಲಿಂಗದಲ್ಲ ಸಿದ್ಧ ಜಂಗಮದಲ್ಲಿ 
ಪ್ರಸಿದ್ಧ ಪ್ರಸಾದಿಯಯ್ಯ ಎನ್ನ ಬಸವರಾಜಯ್ಯನು ಲಿಂಗದಲ್ಲಿ ದೀಕ್ಷೆ 
ಶಿಕ್ಸೆ ಸ್ವಾನುಭವ ಆಯತ ಸ್ಟ್ರಾ ಯತ ಸನ್ನಿಹಿತ ನನ್ನ ಬಸ ಸವರಾಜಯ್ಯ 
ಸ ಬ ಕಲ್ಲೇಶ್ವ ರಾ ನಿಮ್ಮ ಶರಣ ಬಸವರಾಜಯ್ಯ. 


೭ 


ಶ್ರೀ ಬಹುರೂಪಿ ಚೌಡಯ್ಯನವರು 
ಇವರು ಬಸವಣ್ಣನವರ ಸಮಕಾಲದವರು. ವಚನಗಳನ್ನು ಬರೆದಿರುತ್ತಾರೆ. 
ಕಾಲ ೧೧೮೦. 

"" ಸಂಗಸಮನಿಸದಂದು ಲಿಂಗದಲ್ಲಿ ನಾನು ಉತ್ಪತ್ತಿಯಾಗದಂದು 
ಸಂಗಾ ಬಸವವೆಂಬ ಶಬ್ದ ವೆಲ್ಲಿಹದೊ ಸಂಗಾ ಬಸವಾ ಎಂಬ ಶಬ್ದ ವ ಲಿಂಗಿ 
ಗಳೆತ್ತ ಬಲ್ಲರು ರೇಕಣ್ಣ ನ್ರಿ ಯ ನಾಗಿನಾಥ ಬಸವಣ್ಣ ನಿಂದ ಬದುಕಿದೆನು. ತ್ರ 

ಬ ಶೂನ್ಯ ಸನ್ನಿಹಿತವಾದಲ್ಲಿ, ಹ. ಪದಾರ್ಥವಾದಲ್ಲಿ, ಶೂನ್ಯ 

ks ಅದು ಬಸವಣ ್ಲನ ಪ್ರ ಪ್ರಸಾದವೆಂದು । ಆನು ಬಸವಣ ನನ 


ನ ಆಡುತ್ತಿ ಡೆ ನು, ರೇಕಣ್ಣಪ್ಲಿ ps ನಾಗಿನಾಥ ಬಸವಣ ನಿಂದ ಬದುಕಿ 
ಜಿತ. ೨» 


ಮತ್ತೊಂದು ಕಡೆಗೆ 


"" ಸರದೊಳಗೆ ಸರಗಟ್ಟಿ ಸರಹರಿದವ ನಾನಯ್ಯ, ಮಹದೊಳಗೆ 
ಮನೆಗಟ್ಟ ಮನೆ ಬೆಂದನ ನಾನಯ್ಯ, ಕಿಚ್ಚಿನೊಳಗೆ ಕಿಚ್ಚನೊಟ್ಟ ಕಾದವ 
ನಾನಯ್ಯ, ಆ ಕಿಚ್ಚಿನೊಳಗೆ ಬಿದ್ದು ಉರಿದವನಾನಯ್ಯ, ಬಸವಣ್ಣ ನೀನೆನ್ನ 
ಬಹು ರೂಪಕ್ಕೆ ಸೂತ್ರಧಾರಿಯಾಗಿ ಹೋದನಾ ಬಸವಣ ನಿಂದ ಕೆಟ್ಟಿ ಕಾಣಾ 
ರೇಕಣ್ಣ ಪ್ರಿ ಯ ನಾಗಿನಾಥ ಬಸವಣ ನಿಂದ ಬದುಕಿತ್ತು ಸೈ ಲೋಕ್ಯ ನಲ್ಲಾ. 33 


ಪ್ಯಾ ಷಯಗಳ 


3 


ಎ 


NE ಹಖ್‌ ಚಾಚಾ ಚಾ ಅ 


EE 


ಶ್ರೀ ಬಸವಣ್ಣ ನನರೂ ಕವಿಗಳ ಕಾಣಿಕೆಯೂ ೫೫೫ 


ಶ್ರೀ ಹರೀಶ್ವರದೇನರು 


ಈತನು ವೀರಶೈವರಲ್ಲಿ ಆದಿಕವಿಯು. ಬಸವಣ್ಣನವರ ತರುವಾಯ ಕಲವು 
ದಿವಸಗಳಲ್ಲಿದ್ದನು. ಹರೀಶ್ವರನು ಸುಪ್ರಸಿದ್ಧ ಕನಿಯಾಗಿರುವನು. ವೀರಶೈವ ಕನಿ 
ಗಳೆಲ್ಲ ಈತನನ್ನು ಕೊಂಡಾಡಿರುತ್ತಾರೆ. ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, 
ಶಿವಾಕ್ಸರಮಾಲೆ, ೧೨೦ ರಗಳೆಗಳು ಮೊದಲಾದ ಗ್ರಂಥಗಳನ್ನು ಬರೆದಿರುತ್ತಾರೆ. ಬಸವ 
ರಾಜದೇವನ ರಗಳೆಯು ಭಕ್ತಿರಸಸ್ತ್ರಧಾನನಾಗಿಯೂ, ಓತಪ್ರೋತವಾಗಿಯೂ 
ಹರಿಯುತ್ತದೆ. ಇದರಲ್ಲಿ-- | 


ಬಸವನ ಪುಣ್ಯ ಕೀರ್ತಿಲತೆ ಬೇರ್ವರೆಯಿತ್ತು ರಗೇಂದೃಲೋಕದಡೋಳ್‌ | 

ದೆಶೆಗಳನಗ್ಗಳಂ ಮುಸುಕಿಪರ್ನಿಗೆಯಾಯ್ತು ನರೇಂದ್ರಲೋಕದೋಳ್‌ | 

ಕುಸುಮಿತವಾಗಿ ಸೌರಭದಿಹೊಂಪುಳಿಯಾಯ ಮರೇಂದ್ರಲೋಕದೋಳ್‌ | 

ಪಸರಿಸಿ ಪೂರಿತಾನುಳ ಸುಧಾಫಲಮಾದುದು ರುದ್ರಲೋಕದೋಳ್‌ ॥ 
ಎಲೆ ಬಸವ, ಬಸವಣ, ಬಸವಯ್ಯ, ಬಸವರಸ, ಬಸವರಾಜ, ಬಸನಿದೇವ, 
ಕೇಳಯ್ಯ ನಿಮ್ಮ ನೇಮನಿದಾರ್ಗುಂಟು, ಗುರುಲಿಂಗದೊಳೆರಡಿಬ್ಲದಿಫಪ್ಪೆ, ಶರಣರಂ ಸಂಗ 
ನೆಂದೆ ಕಾಣ್ಟೆ, ಬಂದ ಭಕ್ತರನತ್ಯಾದರಿಸೆ, ಬಸ್ಸ ಭಕ್ತರಂ ಹರುಷದೊಳಿದಿರ್ಗೊಂಬೆ, 
ಬೇಡಿದುದ ಶರಣರರ್ಗಿಲ್ಲೆನ್ನದೀನೆ, ಬೇಡಲೊಲ್ಲದವರ್ಗೆ ಮಿಗಿಲಾಗಿ ಆರಾಧಿಪೆ, 
ಜಾಗ್ರತ್ಸ್ವ್ವಪ್ಪಸುಷುಪ್ತಿಯವಸ್ಥಾತ್ರ್ರಯಗಳೊಳು ಶರಣರಂ ಸಂಗನೆಂದಲ್ಲದೆ ಕಾಣೆ, 
ನಿಚ್ಚಶಿವರಾತ್ರಿಯನಚ್ಚರಿಯಿಂ ಮಾಳ್ಸೆ, ಜಂಗಮಪ್ರಾಣಿಯಾಗಿಪ್ರೆ, ಶಿವಲಿಂಗಾರ್ಹಿತ 
ವಲ್ಲದುದನಾಘ್ರಾಣಿಸೆ, ನೋಡೆ, ನುಡಿಯೆ, ಮುಟ್ಟಿ, ಕೇಳೆ, ಶಿವಸಮಯನುದರಿ 
ಸುವೆ, ಪರಸಮಯಮಂ ಸಂಹರಿಸುವ, ಲಿಂಗದಲ್ಲಿ ಕಠಿಣಮಂ ಕೇಳೆ, ಜಂಗಮದಲ್ಲಿ 
ಜಾತಿಯನರಸೆ, ಪ್ರಸಾದದಲ್ಲಿ ಅಪವಿತ್ರತೆಯಂನರಿಯೆ, ಪರಾಂಗನೆಯರ ಹೆತ್ತ 
ತಾಯ್ಗಳೆಂಬೆ, ಸರದ್ರವ್ಯಮಂ ಕಿಲ್ಟಿಷವೆಂದು ಮುಟ್ಟಿ, ನಡೆದು ತಪ್ಪೆ, ನುಡಿದು ಹುಸಿಯೆ, 
ಜಡಿದು ಬಿಡೆ, ಬಿಟ್ಟು ಹಿಂಗಲೀಯೆ, ಕೊಟ್ಟು ನೆನೆಯೆ, ನಟ್ಟು ಕೀಳೆ, ಮುಟ್ಟಿ ಪೆರನಿಂಗೆ, 
ಕೂಡಿ ತಪ್ಪೆ, ನೋಡಿನಿರಾಕರಿಸೆ, ನೆನೆದು ಮರೆಯೆ, ಮನದೊಳೋವರಿಯಿಲ್ಲ, ಬುದ್ದಿ ಯೊಳು 
ವಿವಂಚನೆಯಿಲ್ಲ, ಅಹಂಕಾರದೊಳು ಗರ್ವವಿಲ್ಲ, ಚಿತ್ತದೊಳು ಹೊರೆಯಿಲ್ಲ, ಕಾಮವಿಲ್ಲ, 
ಕೋಪದ ಮಾತೇಕೆ, ಲೋಭದ ಗಾಳಿ ತೀಡದು, ಮೋಹಕೆ ತೆರಹಿಲ್ಲ, ಮದದ ಸೊಗಡು 
ಹೊದ್ದದು, ಮತ್ಸರಸ್ಕೈಂಬಿಲ್ಲ, ಬಸವರಾಜ ನಿಮ್ಮ ಗುಣಂಗಳಂ ಬಣ್ಣಿಸಳೆಮ್ಮಳವಲ್ಲ, 

ಎ > ¥ ಈ ಾ [ನವೆ 

ಈಶನ ಮಾಸಲಪ್ಪ ಭಕ್ತ, ನಿನಗೆಣೆಯಿಲ್ಲ, ಪಡಿಯಿಲ್ಲ, ಪಾಸಾಟ ಯಾನಂ, ಪಾಷಂಡಿ 
ಭೂಮಿಯೊಳು ಶಿವಭಕಿಯನಾರಂಭಿಸಿ, ಸಾಮರ್ಥ್ಯನಂ ಬಿತ್ತಿ, ಪ್ರತ್ಯಕ್ಷಗಳಂ ಬೆಳೆದು, 
ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ ನಿಮ್ಮ ಭಕ್ತಿ 
ಯಿಂದೆಮ್ಮ ಭಕ್ತಿ ಬಣ್ಣವೇರಿತು.”' 


ಎಂಟಿನೆಯ ಸ್ಹಲದ ಆರಂಭದಲ್ಲಿ-- 


ಬಸವನ ಮಾತೇ ಮಾತು ಬಸವಣ್ಣನ ಭಕ್ತಿಯ ಓಜೆಯೋಜೆ ಕೇಳ್‌ । 
ಬಸವನ ರೀತಿ ರೀತಿ ಬಸನಣ್ಣನ ಕಿ೦ಕರವೃತ್ತಿ ವೃತ್ತಿ ಮೇಣ್‌ ॥ 


ತಿನ 
ಬಸವನ ಬಟೆ ಬಟೆ ಬಸನಣನ ಬಿಂಕದ ಭಾಸೆ ಭಾಸೆ ಹೋ । 
೨ ಆ ಣ ಸ 
ಬಸವನ ಸಿಷ್ಠೆ ನಿಷ್ಠೆ ಬಸನಣ್ಣನ ನೇಮನೆ ನೇವ: ವುರ್ಷಿಯೊಳ್‌ ॥ ೧॥ 
ಚ ೪9 6 


೫೫೬ ಬಸವತತ್ವ ರತ್ನಾಕರ 


ಬಸನನ ಗೀತೆ ಗೀತೆ ಬಸನಣ್ಣನ ನಿರ್ಮಲರೂಸಪು ರೂಪು ಕೇಳ್‌ । 
ಬಸವನ ಗಾಡಿ ಗಾಡಿ ಬಸವಣ್ಣ ನ ನಿರ್ಮಲಕೀರ್ತಿ ಕೀರ್ತಿ ಮೇಣ್‌ ॥ 
ಬಸವನ ಬುದ್ಧಿ ಬುದ್ಧಿ ಬಸವಣ್ಣ ನ ಪುಣ್ಯ ದ ಲೀಲೆ ಲೀಲೆ ಹೋ । 
ಬಸನನ ರಕ್ತೆ ರಕ್ತೆ ಬಸನಣ್ಣನ "ಕ್ಸಿ ಯೆ ಶಿಕ್ಷೆ ಲೋಕದೊಳು ॥ ೨॥ 


ಬಸನನ ಪೆರ್ಮೆ ಪೆರ್ಮೆ ಬಸನಣ್ಣನ ನಚ್ಚಿನ ಕೂರ್ಮೆ ಕೂರ್ಮೆ ಕೇಳ್‌ । 

ಬಸವನ ಸೀಮೆ ಸೀನು ಬಸವಣ್ಣ ನ ಶೀತಲ ಶಾಂತಿ ಶಾಂತಿ ಮೇಣ್‌ ॥ 

ಬಸವನ ಜಾಣು ಜಾಣ್‌ ಬಸವಿದೇ ವನ ಭಾನದ ಕಾಣೆ ಕಾಣ್ಕೆ ಹೋ 

ಬಸವನ ಭಕಿ ಭಕಿ ಬಸವಣ್ಣ ನ ಯುಕ್ತಿಯೆ ಯುತಿ ಕ ॥ 4 
ಹರೀಶ್ವರ ಮಹಾಕವಿಯು ಬಸವಣ್ಣನವರ ಗುಣಾತಿಶಯಂಗಳನ್ನು ನಾನಾ ರೀತಿಯಿಂದ 


ಭಕ್ಕಿರಸ ಪ್ರಪೂರಿತನಾಗಿ ಕೊಂಡಾಡಿರುವನು. 
ದಾದಿ ಸರ್‌ 


ಶ್ರೀ ಪಾಲ್ಕುರಿಕೆಯ ಸೋಮನಾಥರು 

ಇವರು ವೀರಶೈವ ಕವಿಗಳಲ್ಲಿ ಪ್ರಾಮುಖ್ಯರು. ಕನ್ನಡ, ಸಂಸ ತೆಲುಗು, 
ತಮಿಳು, ಮರಾಠಿ ಮೊದಲಾದ ಭಾಷೆಗಳು ಅವರಿಗೆ ಬರುತ್ತಿ ದ್ಹವಲ್ಲದೆ ಸ ಸಂಸ್ಥತ, ಕನ್ನ ಡ, 
ತೆಲುಗು ಭಾಷೆಗಳಲ್ಲಿ ಇವರಿಗೆ ಅಪಾರ ಪಾಂಡಿತ್ಯವಿದ್ದ ಂತೆ ಇವರು ಬರೆದ ತೆಲುಗು, 
ಕನ್ನಡ, ಸಂಸ್ಕೃತಗ್ರ ಗ್ರಂಥಗಳಿಂದ ತಿಳಿದುಬರುತ್ತದೆ. ತೆಲುಗು ಸಾಹಿತ್ಯ ದಲ್ಲಿ ಇವರಿಗೆ | 

ಇಂದಿಗೂ ಆಗನ್ನಾ ನವಿರುತ್ತದೆ. ಅದನ್ನು ತೆಲುಗು ಕವಿಗಳ ಕಾಣಿಕೆಯಲ್ಲಿ ವಿಸ್ತಾರ 
ವಾಗಿ ಬರೆಯುತ್ತೇನೆ. ಇವರು ತೆಲುಗು ಬಸವಪುರಾಣಮು, ಆರಾಧ್ಯಚಾರಿತ್ರ್ಯ, 
ಅನ್ಯವಾದ ಕೋಲಾಹಲ, ಬಸವಣ್ಣನ ಪಂಚಗದ್ಗ ಸದ್ಗುರು ರಗಳೆ, ಚನ್ನಬಸವ 
ರಗಳೆ, ಶರಣು ಬಸವ ರಗಳೆ, ಸೋಮನಾಥ ಭಾಸ್ಯ, ಬಸವೇಶ್ವರ ಸಹಸ್ರನಾಮಾವಳಿ, 
ಪಂಚರತ್ನ ಮೊದಲಾದ ೨೧ ಗ್ರಂಥಗಳನ್ನು ಬರೆದಿರುವದು ತಿಳಿದುಬಂದಿದೆ. ಈ ಗ್ರಂಥ 
ಗಳಲ್ಲಿ ಬಸವಪುರಾಣ, ಆರಾಧ್ಯ ಚರಿತ್ರೆ, ಚತುರ್ವೇದ ಸಾರಸಂಗ್ರಹ ಮೊದಲಾದವು 
ಗಳು ತೆಲುಗು ಭಾಷೆಯಲ್ಲಿಯೂ, ಅನ್ಯವಾದ ಕೋಲಾಹಲ, ಸೋಮನಾಥ ಭಾಷ್ಯ, 
ಬಸವಣ್ಣನ ಪಂಚಗದ್ಯ, ಗಂಗೋದಯ ಕಾನ್ಯ ಮೊದಲಾದವುಗಳು ಸಂಸ್ಕೃತದಲ್ಲಿಯೂ 
ಇರುತ್ತವೆ. ರಗಳೆಗಳೂ, ವಚನಗಳೂ, ಸಹಸ್ರನಾಮಾವಳಿ ಮೊದಲಾದ ಗ್ರಂಥ 
ಗಳು ಕನ್ನಡದಲ್ಲಿರುತ್ತ ಜಿ. ಸಡ ಕ್ಕೆ ಸಿಗತಕ್ಕ ಈ ಗ್ರಂಥಗಳು ಕೆಳಗೆ ಬರೆದಂತಿರು 
ತ ಶಮೆ (೧) ಅನುಭವಸಾರ, (5 ಸೋ ss (೩) ಪಂಚಪ್ರಕಾರ ಗದ್ಯ, 
(೪) ನಮಸ್ಕಾರ ಗದ್ಯ, (೫) ಅಕ್ಷರಾಂಕನ ಗದ್ಯ, (೬) ಬಸಪೋರಾಳಿಕತ ಯುಗ್ಮ, 
(೭) ಬಸನ ರಗಡ, ) ಆಜ ಸದಿ, (೯) ಅಕ್ಬರಾಂಕ ಸದ್ಯ, (೧೦) 
ಚತುರ್ವೇದಸಾರ, (೧೧) ಸೋಮನಾಥ ವ್‌ , (೧೨) ವೃಸಾಧಿಪಶತಕ, (೧೩) 
ಪಂಡಿತಾರಾಧ್ಯ ಚರಿತ್ರೆ, (೧೪) ಚನ್ನಮಲ್ಲನ ಜಸತ ಸಿ ಇರತಕ್ಕ ಗ್ರೇಥ 
ಗಳು (೧೫) SN ರಗಡ, pe ಬಸವಾಸ್ಟಕ, (೧೭) ತ್ರಿವಿಧ ಲಿಂಗಾಷ್ಟ್ರಕ, 
(೧೮). ಸದ್ಗುರು ರಗಡ, (೧೯) ಗಂಗೋತ್ಕತ್ತಿ ರಗಡ" (೨೦) ಭನ ವ್ರಭಾಷ್ಯ, (4 
ಅಲ್ಲಮಜೇವ ಪುರಾಣ ಇವೇ ಮೊದಲಾದವುಗಳಿರುತ್ತವೆ. ನೀರವ ಸಂಸ್ಕೃತಿಗೆ 
ಇವರಿಂದ ಆದಷ್ಟು ಸಹಾಯವು ಮೂರು ಭಾಷೆಗಳಲ್ಲಿಯೂ ಹ ಫವಿಗಳಿಂದಲೂ 
ಆಗಿರುವದಿಲ್ಲ. MA ಸಂಡಿತರಿದ್ದಂತೆ ಆಚಾರನಿನ್ನರೂ, ಮಹಾಶಿವಯೋಗಿಗಳೂ 


ಶ್ರೀ ಬಸನಣ್ಣನವರೂ ಕವಿಗಳ ಕಾಣಿಕೆಯೂ Y ೫೫೭ 


ಆಗಿದ್ದ ರಲ್ಲದೆ ೬೪ ಶೀಲಗಳ ನ್ನುಸ್ನ ಸ್ವತಃ ಆಚರಿಸಿ ಉಳಿದವರಿಗೆ ಮೇಲ್ಪ ೦8, ಯಾಗಿದ್ದ ರು. 
ಇವರು ಶ್ರೀ ಬಸವಣ್ಣನವರಲ್ಲಿ ಅತ್ಯ ತ ನಿಷ್ಕಾನಂತರಾಗಿದ್ದುದು ಸಿ ಗ್ರಂಥಗಳಿಂದಲೇ 
ವ್ಯಕ್ತವಾಗುತ್ತದೆ. ಇವರ ಹುಟ್ಟೂರು ಗೋದಾವರಿ ಜಲ್ಲೆಯಲ್ಲಿರುವ ಪಾಲ್ಕುರಿಕೆ. 
ಇನರು ಮಹಾ ಶಿನಭಕ್ಕರಾದುದರಿಂದ ಅನೇಕ ಪಂಡಿತರ ಹಡಿ! ಶಾಸಾ ್ರ್ರಾರ್ಥವನ್ನು 
ಮಾಡಿ ಜಯಶಾಲಿಗಳಾದುದು ತಿಳಿದುಬರುತ್ತದೆ. ವೈಸ್ಣವನಾಥ ಚಕ್ರತಾಣಿ ರಂಗನಾಥ 
ನನ್ನು ವಾದದಲ್ಲಿ ಸೋಲಿಸಿ ತನ್ನ ಮಗನಾದ ಚತುರ್ಮುಖ ಬಸವನಿಂದ ವೀರಶೈವ 
ದೀಕ್ಷೆಯನ್ನು ಕೊಡಿಸಿದ್ದುದು ಅನೇಕ ನೀರಶೈವ ಗ್ರಂಥಗಳಿಂದ ಗೊತ್ತಾಗುತ್ತದೆ. 
ಈ ಕನಿಯನ್ನು ಕೊಂಡಾಡದ ವೀರತೈನ ಕನಿಗಳು ನ ಎಂದು ಮ ಜಗು. 
ಇವರು ತಮ್ಮ ಹುಟ್ಟೂ ರನ್ನು ಕೆಲವು ಕಾರಣಗಳ ಮೂಲಕ ಬಿಟ್ಟು ಕನ್ನಡ ನಾಡಿನಲ್ಲಿರುವ 
ಕೆ ಿಯಕ್ಕಿಯೆಂಬುವ “ನನಲ್ಲ ಬಸನೇಃ ಶ್‌ ನ.ಸ್ತೋತ್ರ ಜಾಣ ಸು. 
ಇವರಿಗೆ ತತ ವಿದ್ಯಾ ಕಲಾಪ, i ಅನ್ನ ದೈವ ಕೋಲಾಹಲ, ಪ್ರತ್ಯಕ್ಸ 
ಭೃ ಂಗೀಶನ ಅವತಾರ ಮೊದಲಾದ ಬಿರುದುಗಳಿದ್ದ ಪ್ರ. ಎಂದು ಗೊತ್ತಾ ತ 4 
ರು ಬಸ ಸವಣ್ಣ ನವರ ಬಗ್ಗೆ ಅನೇಕ ಗ ಗ್ರಂಥಗಳನ್ನ ಬರೆದಿರುತ್ತಾ ಕೆ. ಅನುಗಳನೆ ಲ್ಲ 
ಓದುವುದರಿಂದ ನಾಚಕರಿಗೆ ಸಹಜವಾಗಿ “ಇವರು ಬಸವಣ್ಣ ನನರ ಎಂತಹ ನಿಷ್ಕಾವಂತ 
ರಾಗಿದ್ದರೆಂಬುವದು ತಿಳಿದುಬರುತ್ತದೆ. . ಇವರು ತೆಲುಗಿನಲ್ಲಿ ಎಲ್ಲರಿಗಿಂತ ಮೊದಲು 
ಬಸವಪುರಾಣ ಬರೆದಿದ್ದಾರೆ. ಅದನ್ನು ಭೀಮಕನಿ ಕನ್ನಡಿಸಿದ್ದಾನೆ. ಇಲ್ಲಿ ಕೆಲವು 
ls ಮಾತ್ರ ನೋಡುವದವಶ್ಯವಿರುತ್ತದೆ. ಶರಣ ಬಸ ಸ ರಗಳೆಯ 


ಅಂತ್ಯದಲ್ಲಿ 


ಶರಣಸ್ತ ವಕಲ್ಪ ಕುಜಾಂ ಕುಠ ಪಡಶಾಖಾಭಿಜಾತನನಕುಸುಮಾಷ್ಟೋ | 
ತ್ತರ ಶತನಾಮಂಗಳ ಬಸ |: ವರೆ ಸಂಗರ್ಪಿಸಿದೆ ಪಾಲ್ಕು ರಿಕೆ ಸೋಮಾಂಕಂ | 
£4 ಅಚಇಶೈ ವ ಧರ್ನುನಿರ್ಣಯಾನತಾರ ಶರಣು ಬಸ ಸ್ಟ 
ನಿಕಟಭವಸಮಿತ್ಸಮೂಹ ವೀತಿಹೋತ್ತ ಶರಣಂ ಬಸವ ॥'' 


ಹೀಗೆಯೇ ಉಳಿದ ರಗಳೆಗಳೂ ಇರುತ್ತವೆ 


ಬಸುರೊಳ್‌ ಬರಲೀಯದು ಬ । ಶಶಿಧರನಂ ಸಾರಿಸುವುದು ಸ ಸಾನಿರಪದನೆಂ ॥ 


ವಶವರ್ತಿಯ ಮಾಡುನದುವ । ಬಸವಾ ಶರಣೆಂಬುದಕ್ಕೆ ಫಲನಿದು ಬಸವಾ ॥ ೨ ॥ 


ಬಾಗುರು ಬಹುಳ ಬ್ರಹ್ಮ | ಸಾಗುರು ಸಾಕಾರ ತತ್ತಸಂಘದ ಫ ಫಲವೈ ॥ 
ವಾಗುರು ನಚನ ಮಹತ್ವ | ಕ್ಕಾಗರ ಬಸವಾಕ್ಬರತ್ರಯಂ ಜರ ॥ ಎ1 


ಬಾ ಎನೆ ಬಂಧನನಳಿವುದು । ಸಾಯೆನೆ ಸಕಲ ಸಾಯುಜ್ಯ ಸಂಪದಮಕ್ಕ್ತುಂ ॥ 
ವಾ ಎನೆ ನಿರನಯ ಪದಮಂ | ಮಾಯೆಯ ರಹಿತಂ ಬಸವನೆ ನಿಮ್ಮಯ ನಾಮಂ ॥ ೪, 


ಪ್ರ ಣನದ ಬಳ್ಳಿ ಬಕಾರಂ । ಪ್ರಣವದ ನಾದಾನ:ಸಾರಿ ಸಾರ ಸಕಾರಂ ॥ 
ಪ್ರ ಣವದ ಬಿಂದು ವಕಾರಂ | 3 ಣನಂ ಬಸವಾಕ್ಷ ರ ತ್ರ ಯಂ ಬಸವೇಶಾ ॥ ೫ ॥ 


ನುಧುರಂ ಶೃತಿಗಳು ಮಿಗೆ ವಿಗೆ! ಮಧುರಂ ಮಂತ್ರಗಳನಕೆ ಸಂಚಾಕ್ಟರಿ ತಾಂ | 
ಮಧುರಂ ಸಂಚಾಕ್ಸರಿಗ» |! ಮಧುರಂ ಬಸವಾಕ್ಬರ ತ್ರಯಂ ಬಸವೇಶ ॥ ೬1 


ನುರೆದೊಮ್ಮೆ ಬಸವ ಎಂದೊಡೆ | 'ಮರುಜನ್ಮ] ಗಳಿಲ್ಲ ದುರಿತ ವಿನ್ನು ಗಳಿಲ್ಲೈ 
ಕರಿಗೊರಲನೂಲಿದು ಸಲಹುವ ! ಬರಿಜಿಹ್ವೆ ಯೊಳಿರಡೆ Men ph Hd 


೫೫೮ ಬಸವತತ್ವ ರತ್ನಾಕರ 


ಬಸವಾ ಎಂಬ ತ್ರ್ಯಕ್ಸರ | ಪೊಸತೆನಿಸುವರಜತಗಿರಿಯ ಮಹಿಮೆಯ ತೋರ್ಕುಂ ॥ 


ಶಶಿಧರನ ಶರಣಸಂಕುಳ । ದೊಸಗೆಯ ನಡುನಿರಸಿ ತೋರ್ಕು ಬಸನನ ನಾಮಂ ॥ ೮ ॥ 
ಒಮ್ಮೆ ಕಳವಳಿಸಿಯರಿಯದೆ | ಸುಮ್ಮನೆಯಸ್ರಿಯದಿ ನೊಂದು ಬಸವನ ನೆನೆಯಲ್‌ । 
ಹೊನ್ಮುವು ದುರಿತವದಿರ್ದೊಡೆ । ಕರ್ಮವು ಶನಿ ಹರಿದುಹೋಹುದೈ ನಿಶ್ಚಯದಿಂ ॥ ೯॥ 


ಅಫನನದಾಹಂ ಬಸವಾ । ಅಘಕುಲನಿಸ್ಸೀಮ ಭೀನುನಾಮುಂ ಬಸವಾ | 
ಅಫಘಜಲವಡವಂ ಬಸವಾ । ಅಘತಿಮಿರದ್ಯುಮಣೆ ಬಸವ ಅಮಮಾ ಬಸವಾ ॥ ೧೦ ॥ 


ಭಕ್ತಿಗೆ ನದನ ಕಲಾಬ್ದಕೆ । ಶಕ್ತಿಗೆ ಮಂತ್ರಗಳವಕೆ ಪಂಚಾಕ್ಟರಿ ತಾಂ॥ 
ಶಕ್ತಿಗೆ ಭಕ್ತಿಗೆ ಯುಕ್ತಿಗೆ । ಮುಕ್ತಿಗೆ ಬಸವಾಕ್ಷರ ತ್ರಯಂ ಬಸವೇಶಾ ॥ ೧೧ ॥ 


ಬಸವಾ ಯೆಂದೊಡೆ ಪಾಪಂ | ದೆಶೆಗೆಟ್ಟೋಡುವದು ಕರ್ಮ ನಿರ್ಮಲವಹುದೈ ॥ 
ಶಶಿಧರನೇರುವ ವಾಹನ । ದಶದಿಕ್ಕಿನ ಪ್ರಮಥರೊಡೆಯ ಸಂಗನ ಬಸವ ॥ ೧೨ ॥ 


ಬಸವನ ನಾಮಾಮೃತವನಂ | ರಸ ಪರವಶನಾಗಿ ಸವಿದು ತುದಿ ಮೊದಲಿನಿದಂ ॥ 
ಬಸವಾ ಬಸವಾ ಬಸವಾ ಬಸವಾ ಎನುತಿರ್ದೆನಯ್ಯ ಶಿವ ಬಸವೇಶಾ ॥ ೧೩ ॥ 


ಗುರುಬಸವಲಿಂಗ ಬಸವಂ | ಚರಬಸವಂ ತೀರ್ಥ ಬಸವನ ಗಣಿತ ಮಹಿಮೋ ॥ 
ತ್ವರ ಸುಪ್ರಸಾದ ಬಸನಂ । ಶರಣಯ್ಯ ಶರಣು ಶರಣು ಸಂಗನ ಬಸವಾ ॥ ೧೪ ॥ 


ಸದ್ಮೋಜಾತನೆ ಬಸವಂ | ಸಿದ ೦ಂ ತತ್ಪುರುಷ ವಾಮದೇವನೆ ಬಸವಂ ॥ 
ಹೊದ್ದೀಶಾನ್ಯಾಘೋರಂ | ರುದ್ರನುಯಭುನನ । ಸುವಿನುತಭರ್ಗಂ ಬಸವಂ ॥ ೧೫ ॥ 


ಈ ಮಹಿಮರಿಂದಲೇ ರಚಿತವಾದ ಬಸವಣ್ಣನವರ ಸಂಚರತ್ನದಲ್ಲಿ- 


ನರವರ ಸುರಧೀರಾ । ನಂದಿಕೇಶಾವತಾರ । 

ವಿಷಮ ವಿಷಯದೂರಾ | ವಿಶ್ವಲೋಕೈ ಕಸಾರಾ | 
ಹತಕಲಿಮಲಸಂಗಾ 1 ಖ್ಯಾತಿಗೋಷ್ಠಿ ಪ್ರಸಂಗಾ ॥ 
ಶರಣು ಬಸವಲಿಂಗಾ । ಸಜ್ಜನಾಂಭೋಜಭೃಂಗಾ 1 ol 


ಸುಲಭಗುಣ ಪಿಶೇಷಾ | ಸೂನೃತೋದಾರಭಾಷಾ 
ಶುಭಚರಿತ ವಿಭೂಷಾ । ಶುದ್ಧ ಸುಜ್ಜ್ವಾನವೇಷಾ i 
ಸಕಲ ಸುಖನಿವಾಸಾ | ಸರ್ನಲೋಕಪ್ರಕಾಶಾ | 
ಜಯಜಯ ಬಸನೇಶಾ |! ಜಂಗಮ ಸ್ಥ್ಯಾನರೇಶಾ H ೨॥ 


ಅನುಪಮ ಸಮಯುಕ್ತಾ । ಆದಿಭಕ್ಕಾ ಸವಿರಕ್ಕಾ ॥ 
ಶಿನಸದವಿಗಭಕ್ಕಾ । ಸಿದ್ಧಮಂತ್ರಾನುಶಕ್ತಾ | 
ಪರಸಮಯಸರ್‌ದ್ರಾ । ಭಕ್ತಿಸಂಪತ್ಸನುದ್ರಾ | 
ಶರಣು ಬಸವಭದ್ರಾ । ಜಂಗಮಾಕಾರ ರುದ್ರಾ 4 


ಸದಯಗುರು ಕಟಾಕ್ಪಾ। ಸಾರದಾಂಭೋರುಹಾಕ್ಟ್ಯಾ | 
ಸಮುಚಿತ ಭವಿತಾಕ್ಟಾ । ಶಂಕರಾಚಾರ ಪಕ್ಕಾ 
ದಳಿತಘನಮನೋಜಾ । ದಾನಕಲ್ಪಾ ನನೀಜಾ ॥ 

ಶರಣು ಬಸವರಾಜಾ |! ಶಾಂತತೇಜಃ ಪ್ರಯೋಜಾ il 
ಪರಿಹೈದಪದವಾದಾ | ಭಕ್ತಿಯೋಗಾನುಮೋದಾ / 
ಭರಿತನಿಖಳವೇದಾ । ಭರ್ಗಸೇವಾ ನಿನೋದಾ | 
ತ್ರಿಭುವನ ರಮಣೀಯಾ | ದೇವಸಂಭಾವನೀಯಾ ॥ 
ಜಯಜಯ ಬಸನೀಯಾ | ಸಂತತಶ್ಲಾಘನೀಯಾ HW Wu 


\ 


ಎ ಟು ಪಸ 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೫೫೯ 


ಶ್ರೀ ಕವಿ ಶಿಂಗಿರಾಜರು 


ಇವನು ಬಸವೇಶ್ವರನ ಸಮಕಾಲದವನು. ಅರ್ವಾಚೀನನೆಂದು ಕೆಲವರ ಮತ. 
ವೀರವೈಷ್ಣವನಾಗಿದ್ದನು. ಬಿಜ್ಜಳ ಭೂಪಾಲನ ಮಾಂಡಲಿಕ ರಾಜರಲ್ಲಿ ಒಬ್ಬವ 
ನಾಗಿದ್ದು ಬಿಜ್ಜಳನಿಗೆ ಪ್ರತಿವರ್ಷ ಕಾಣಿಕೆಯನ್ನು ಸಲ್ಲಿಸುತ್ತಿದ್ದನು. ಬಸವಣ್ಣನವರು 
ಮುಖ್ಯಮಂತ್ರಿಗಳಾಗಿ ಅವರ ಕೀರ್ತಿಯು ಪ್ರಬಲವಾಗಲು ಈ ವೀರಶೈವ ಮುಖ್ಯಮಂತ್ರಿ 
ಇರುವ ರಾಜನಿಗೆ ನಾನು ಕಾಣಿಕೆಯನ್ನು ಏಕೆ ಕೊಡಬೇಕೆಂದು ಉದ್ದ ಟಿತನದಿಂದ 
ವರ್ತಿಸಲು ಬಿಜ್ಜಳನ ಸೈನಿಕರು ಸೆರೆಹಿಡಿದು ಬಂಧನದಲ್ಲಿಟ್ಟಿರು. ಇವನು ಬಸವೇಶ್ವರನ 
ಸ್ತೋತ್ರ ಮಾಡುವುದನ್ನು ಕೇಳಬಾರದೆಂದು ಕನಿಯಲ್ಲಿ ಬೆರಳುಗಳನ್ನಿಟ್ಟು ಕೊಳ್ಳಲು 
ಕಿವುಡನೇ ಆದನು. ಬಸವಣ್ಣನನರು ಅಡ್ಡಾಡುವ ದಾರಿಯಲ್ಲಿಯೇ ಇವನನ್ನು 
ಇಟ್ಟಿದ್ದರು. ಬಸನನನ್ನು ನೋಡಬಾರದೆಂದು ಕಣ್ಣುಗಳನ್ನು ಮುಚ್ಚಿಕೊಳ್ಳಲು ಪುನಃ 
ತೆರೆಯಲಿಕ್ಕೆ ಬರಲೇ ಇಲ್ಲ. ಹಿಂದಿನಿಂದ ಬಹಳ ಪಶ್ಚಾತ್ತಾನವನ್ನು ಬಿಟ್ಟು ಬಸವಣ್ಣ 
ನವರ ೮೮ ಪವಾಡಗಳಲ್ಲಿ ತನಗೆ ದೊರೆತ ೬೪ ಪವಾಡಗಳಿಂದ ಕೂಡಿದ ಶಿಂಗಿರಾಜ 
ಎಂಬುವ ಪುರಾಣವನ್ನು ಬಹು ಭಕ್ತಿಯುಕ್ಕಗಳಾದ ಪದ್ಯಗಳಿಂದ ರಚಿಸಿ ಬಸವಣ್ಣ 
ನವರು ಕಲ್ಯಾಣವನ್ನು ಬಿಟ್ಟು ಹೋದಮೇಲೆ ರಾಮಿದೇವನೆಂಬುವ ಶಿವಯೋಗಿಗಳಿಂದ 
ಲಿಂಗಧಾರಣ ದೀಕ್ಷೆಯನ್ನು ಹೊಂದಿ ವೀರಶೈವ ಮತನನ್ನನಲಂಬಿಸಿದನು. ಇವನು 
ತನ್ನ ಪುರಾಣದಲ್ಲಿ ಅನೇಕ ಸಂದರ್ಭಗಳಲ್ಲಿ ಬಸವಣ್ಣನವರನ್ನು ಹೃದಯಂಗಮವಾಗಿ 
ವರ್ಣಿಸಿರುತ್ತಾನೆ. ಮತ್ತು ಈ ಶನಿಯು ಸಂಸ್ಕೃತದಲ್ಲಿ ವೃಷಭಾಂಕಮಾಲೆಯನ್ನು 
ರಚಿಸಿರುತ್ತಾನೆ. ಅದನ್ನು ಸಂಸ್ಕೃತ ಕವಿಗಳ ವಿಷಯದಲ್ಲಿ ಬರೆಯುವಾಗ ವಿವರಿಸಿರು 
ತ್ತೇವೆ. ಈ ಕವಿಗಳ ಪುರಾಣವನ್ನು ಎಂ. ಬಸವಲಿಂಗ ಶಾಶ್ರಿಗಳೆಂಬುವ ಪಂಡಿತರು 
ಕನ್ನಡಕ್ಕೆ ಪರಿವರ್ತಿಸಿ ಅದಕ್ಕೆ ಶಿಂಗಿರಾಜ ವಿಜಯವೆಂದು ಹೆಸರಿಟ್ಟರುತ್ತಾರೆ. ಪುರಾಣ 
ದಲ್ಲಿದ್ದಂತೆ ಇದನ್ನು ಬರೆದಿರುತ್ತಾರೆ.--ಶಿಂಗಿರಾಜ ವಿಜಯ ಪುಟ ೮೮ ರಲ್ಲಿ--ಕೆಲವರು 
ಸೀಮಂತಿನಿಯರು ಉಳಿದ ಮುತ್ತೆದೆಯರುಗಳನ್ನು ನೋಡಿ ಎಲ್ಫೆ ಮಂಗಳಾಂಗಿಗಳಿರಾ, 
ಕೇಳಿರಿ. ಈ ಶಿಶುವಿನ ಮಾತಾಪಿತೃಗಳು ಧನ್ಯರು, ಧನ್ಯರು. ಈ ಶಿಶುವು ಪೂರ್ವದಲ್ಲಿ 
ನಂದಿಗಣೇಶಾವತಾರವನ್ನೂ, ಅನಂತರ ನೀಲಲೋಹಿತ ಗಣೇಶಾವತಾರವನ್ನೂ, 
ಆಮೇಲೆ ಸ್ಫಂದಗಣೇಶಾವತಾರವನ್ನೂ, ಅನಂತರ ಕಾಲಗಣೇಶಾವತಾರವನ್ನೂ, 
ಆಮೇಲೆ ಮನೋಹರಗಣೇಶಾವತಾರವನ್ನೂ, ಅನಂತರ ವೃಷಭಗಣೇಶಾವತಾರವನ್ನೂ, 
ಈಗ ಬಸವಗಣಾಧೀಶಾವತಾರವನ್ನೂ ಮಾಡಿರುವನು ಎಂದು ಜಾತವೇದ ಮುನಿಗಳು 
ಅಪ್ಪಣೆ ಕೊಡಿಸಲಿಲ್ಲವೇ! ಆದುದರಿಂದ ಬಸವನೆಂಬುವ ನಾಮವು ಆ ಹಿಂದಣ ಆರು 
ಅವತಾರಗಳ ನಾಮಗಳನ್ನೂ ಒಳಗೊಂಡಿರುವ ಕಾರಣ ಬಸವನಾಮವನ್ನೇ ಸ್ವರವೆತ್ತಿ 
ಎಲ್ಲ ಮುತ್ತೈದೆಯರು ಜೋಗುಳವನ್ನು ಹಾಡಬೇಕೆನ್ನಲು ಆಗ ಸಮಸ್ತ ಸುವಾಸಿನಿಯರು 
ಭಕ್ತಿಯುಕ್ತೆಯರಾಗಿ ಬಸವನಾಮರಸರಸಾಯನವನ್ನು ತಮ್ಮ ತಮ್ಮ ನಾಲಿಗೆಗೆ ತಂದು 
ಬ್ರಹ್ಮನ ರಾಣಿಯಾದ ಸರಸ್ವತಿಯು ವಾಗ್ವಿಲಾಸದಿಂದ ಈ ಸಮಸ್ತ ಮಂಗಳಾಂಗಿಯರು 
ಗಳ ನಾಲಿಗೆ ಎಂಬುವ ಪೀಠದಲ್ಲಿ ನಿಂತಳೊ ಎಂಬುವಂತೆ ಸರ್ವರೂ ರಾಗರಸಭರಿತ 
ಸ್ಪರವನೆ.ಕಿ, ಬಸವ ಜೋ (ಬಸವ ಜಯ), ಬಸವಣ್ಣ ಜೋ, ಬಸವಲಿಂಗ ಜೋ, 
ah ಣಾ 
ಬಸವೇಶ ಜೋ, ಬಸವರಾಜ ಜೋ, ಬಸವರಸ ಜೋ, ಬಸವಾಂಕ ಜೋ, ಬಸವ 


೫ ೬೦ ಬಸವತತ್ವ ರತ್ನಾಕರ 


ಪ್ರಭುವೇ ಜೋ, ಜೋ, ಜೋ, ಬಸವಗುರುವೇ ಜೋ ಎಂದು ಜೋಗುಳಂ ಪಾಡಿದರು. 
ಮತ್ತು ಮುಕ್ತಿಕಾಂತಿಯು ಭೂಮಿಯಲ್ಲಿರುವ ಸಮಸ್ತ ಮಹಾಶಿವಭಕ್ತರಿಗೆ ಎಲ್ಫೆ 
ಭಕ್ತರಿರಾ, ಭಕ್ತ್ವಾಂಗನ ಅಂಗನೇ ಭೂಮಿಯು, ಮಹೇಶ್ವರ ಸುತತ್ತವೇ ಕ್ಸ್ನೇತ್ರವು, 
ಸಾದಿಸ್ಥ ಲದ ವೃತ್ತಿರೂಪ ಪ ಶೆ ಸಾದವೇ ಅಷ್ಟ aE ಪ್ರಾಣಲಿಂಗಿ ಸ್ವಲದಿಂದ 
ಪ್ರಬದ್ಧ ನಾದ ರ್ಕ KES ಆಗಲಾಗಿ ಸತ ಶರಣ ರ ಪ್ರಭಾವದಿಂದ ಕೂಡಿಕೊಂಡಿ 
ರುವ ಬಸವನ ಉತ್ತುಂಗ ನಾಮವೆಂಬ ARE ಪ್ರತಿಷ್ಠೆ ಯಾಯಿತೆಂದು ದೂರಿದಳೋ 
ಎಂಬುವಂತೆ ಕಾಂತೆಯರು ಬಸವನನ್ನು ಹಾಡಿ ತೂಗಿದರು. ವ.ತ್ತು ಅನಾದಿಶಕ್ತಿಯರೇ 
ಮೊದಲಾದ ಶಕ್ತಿಯರು ಬಕಾರವೇ ಆಣವಮಲ,  ಮಾಯಾಮಲ, ಕಾರ್ಮಿಕಮಲ 
ರೂಪವಾದ ಭನವನ್ನು ಪರಿಹರಿಸುವ ಸಕಲರೂಪನಾದ ಗುರುವು; ಸಕಾರವೇ ಸಕಲ 
ಸಿದ್ಧಿ ಗಳನ್ನು ಕೊಡುವ ಸಕಲ ನಿಷ್ಕಲರೂಪವಾದ ಲಿಂಗವು; ವಕಾರವೇ ಸಕಲ ಚೈತನ್ಯಾ 
ತ್ಕ ನೆ ಬಪ್ಪ ನಿಷ್ಕ ಲರೂಪ ಜನಿತ | ಎನಿಸಿ ಶೋಭಿಸುವ ಬಸವ ಮುದ್ರಾಂಕಮಾಲೆ 
ಹುಸ ದ ಶುದ್ಧ ಸಿದ್ಧಪ್ಪ ಸ್ರಸಿದ್ಧಗಳೆಂಬ ಪ್ರಸಾದಿಸ್ಥಲದ ಶಾಸನದಿಂದ 'ಉಡ್ಡರಿಸಿದ 
ಗ ಎಂಬೊಪ್ಪುವ ಬಸವಾಕ್ಟರ ತ್ರಯದ ಮುದ್ರಾಂಕಮಾಲೆಯನ್ನು ಹಾಡು 
ನರೋ ಎಂಬುವಂತೆ ಒಪ್ಪುವ ಬಸವನಾಮವನ್ನು ಕಾಂತೆಯರು ಹಾಡಿ ಉತ್ಸಾಹದಿಂದ 
ತೂಗಿದರು. ಮತ್ತು ಆ ಕಾಲದಲ್ಲಿ ಸಾತೋಸನಸೂಚಕಾಗಳ॥ ಕೊಂಬುಗಳ ಧ್ವನಿಯು, 
ಕಹಳೆಗಳ ಧ್ವನಿಯು ಕೂಡ ಎಕ್ಕೆ ಭೂಲೋಕದ ಮಾನವರೇ ನಾಮವಿನ್ಲದ ವಸ್ತುವಿಗೆ 
ಬಸವನೆಂಬ ನಾಮಕರಣವಾಯಿತು. ಎಲ್ಲೆಯೇ ಇಲ್ಲದಿರುವ ಶಿವಭಕ್ತಿಗೆ ಶಿವಭಕ್ತಿ 
ಸೀಮೆ ಎನಿಸಿರುವ ಬಸವನೆಂಬ ಶಿಲಾಸ್ತಂಭವು ನೆಡಲ್ಪಟ್ಟಿತು. ಭಕ್ತಮಹೇಶ ಪ್ರಸಾದಿ 
ಗಳೇ ಮೊದಲಾದ ವೀರಶೈವರಿಗೆ ಆಶ್ರಯವಾಗಿ ದಾಸೋಹವೆಂಬ ಮೇರುಪರ್ವತವು 
ಪ್ರತಿಸ್ಮಿಸಲ್ಪಟ್ಟತು. ಆದುದರಿಂದ ತೆ ಸವನೆಂಬ ಈ ದ್ವಿತೀಯ ಶಂಭುವಿನಿಂದ ಭೋಗ 
ಮೋಕ್ಷ ಹ ಕೊಡುವ ಸಿದ್ಧಾ ಂತಮಾರ್ಗವನ್ನು ನಶಿ (ಶಮಾಡಿಕೊಂಡು ಧನ್ಯ 
ರಾಗಿರಿ; ಧನ್ಯರಾಗಿರಿ; ಬರೀ ಮೋಕ್ಸ ವನ್ನೇ ಅಂತು ಸಿದ್ಧಾಂತಮಾರ್ಗವನ್ನು ಬಿಡಿರಿ. 
ನಿಮ್ಮ ನಿಮ್ಮ ಇಷ್ಟ ದೈ ವಂಗಳನ್ನು ನಟ ಕಮ ೯ಬದ್ದರಾಗಿರಿ. "ವ ೈರ್ಥವಾಗಿ ಕೆಡಬೇಡಿರಿ, 
ಕೆಡಬೇಡಿರಿ ಎಂಬುದಾಗಿ ಗಜರಿ ಗರ್ಜರಿ ಹುಯ ಿಲನ್ನು ಕೊಡು ಜೆ ಸಾವ ಮವಾಕ್ಯಗಳೋ 
ಎಂಬಂತೆ ಶೋಭಿಸಿದ್ದವು. ಮತ್ತು ವಿಸ್ತಾ ಚಾಪ ಮಹೇಶ್ವ ರ ತತ ವೆನಿಸಿ ಶಬ್ದ 
ಮೂರ್ತಿಯಾದ ಬಸವಾಕ್ಷರಕ್ಕೆ ಸರವೇ ಶಿರಸ್ಸು, ಬ್ರಹ ನೇ Sa ಜ್ಞಾನವೇ ನೇತ್ರ 
ಮುಕ್ತಿಯೇ ನಾಶಿಕ, ಮಹಾಮಂತ್ರ ಗಳೇ ೪. ಸರರತ ಶವೇ ಮುಖ, ನಾದವೇ ಕಂತೆ. 
ನೇದಗಳೇ ಭುಜಂಗಳು, ನಿರ್ಮಲಧ್ಯಾನವೇ ಶಾಶ್ವ ತನ್ನ ದಯ, ಅಭಯವೇ ಹ 
ಆಗಮವೇ ಕುಕ್ಸಿ, ಪರಿಶುದ್ಧತ್ವ ವೇ ಜಾನುಕ್ರ ಮ, ನಾಂ ಜಂಫಘಿ, ಬಯ 
ಪಾದಗಳಾಗಿರಲು ಬಸವಾಕ್ಬರತ್ರಯದ ಮಹತ್ವವನ್ನು ಎಷ್ಟೆಂದು ಹೇಳಲಿ, 
ವ:ತ್ತು ಈ ಪ್ರಪಂಚದ ಮಾನವರು ಬಸವೇಶಂಗೆ ಬಾಲ್ಕ ಿತೆಯನ್ನೂ, ಸರಶಿವಂಗೆ 
ವೃದತ ವನ್ನೂ pn ತ್ತಾರೆ. ನಾನಾದರೋ ಈ ರೀತಿಯಾಗಿ ಹೇಳಲು ಭಯಪಡುಪೆವು. 
ಎತಕೈೆಂದೊಡೆ ಶ್ರೀ ಗುರುವನ್ನು ಮನುಷ್ಯ ಭಾವನೆಯಿಂದಲೂ, ಲಿಂಗವನ್ನು ಶಿಲಾಭಾವ 


MC 


2 


ಟ್‌ edhe 
NEN Ty ial WE, 


Ras, Wy ಹೇಗೆ ued ಸದ್ಗತಿಯನ್ನು ಹೊಂದಲು ಅರ್ಹರಾಗು . 
ವುದಿಲ್ಲವೋ, ಹಾಗೆ ನಾವು ಮುಕ್ತಿಗೆ ಪಾತ್ರರಾಗುವದಿಲ್ಲ. ಆದುದರಿಂದ ನಾವು ಆ ರೀತಿ 


8 


ಶಿ € ಬಸನಣ್ಣನವರೂ ಕಪಿಗಳ ಕಾಣಿಕೆಯೂ ೫೬೧ 


ಯಾಗಿ ಹೇಳುವದಿಲ್ಲ. ಎಲ್ಲೆ ಶಿವಕನಿಗಳಿರಾ, ಕೇಳಿರಿ. ಶ್ರೀ ಬಸವೇಶನ ಬಾಲಲೀಲೆಯು 
ಮತ್ತು pe ಸಿದ್ಧನ ಬೆಳನಣಿಗೆಯೂ ಕೂಡ ಚುಕ್ತ. ಹೇಗೆ ಇತ್ತೆಂದೊಡೆ? 
= ಜಗತ್ತಿ ನ ಸ ಸ್ಥಿತಿ ಸಂಹಾರ ತಿರೋಭಾವ ಅನುದ್ವ ಹಗಳೆಂಬ ನಂಚಕೃ ತ್ಯ ಗಳ 
ಘನತೆಯನ್ನು ಸಿ ಈ ಬ್ರಹ್ಮಾಂಡವೆಂಬ ಒಂದು “ುಂಭದಲ್ಲಿ ಜ್‌ ಯು 
ಹೆಸರಿನ ಎಳೆಯದಾದ ಒಂದು "ಕಲ್ಪಪೃಕ್ಸವು ಆಧಾರ ಚಕ್ರ, ಸಾಧಿಸ್ಥಾನ ಚಕ್ರ 
ಮಣಿಪೂರಕ ಚಕ್ರ, ಅನಾಹತ ಚಕ್ರ, ನಿಶುದ್ದಿ ಚಕ್ರ » ಆಜ್ಞೇಯ ಚಕ್ರ, ಬ್ರಹ್ಮ ಚಕ್ರ, 
ಶಿಖಾ ಚಕ್ರ, ಸಶಿ ೪ ಚಕ್ರ ೫ಬ. ಒಂಬತ್ತು ಶಾಖೆಗಳನ್ನು ಹೊಂದಿ. ಪ್ರತಿಯೊಂದು 
ಶಾಖೆಗಳಳ್ಳೆಯೂ ನಾಲ್ಕು ಟು ಆರು ದಳ, ಹತ್ತು ದಳ, ಯು ಸತ ದ್ವಿದಳ, 
ಸಹಸ್ರ ದಳ ತ್ರಿದಳ,, ಏಕ ದಳಗಳನ್ನು ಹೊಂದಿ ಆಯಾ. ಶಾಖೆಗಳಲ್ಲಿ ಇಚೆ ರಡಕ್ಟ ರ 
APA ಪುಷ್ಪ ಗಳನ್ನು ಕ್ರಮವಾಗಿ ಬಿಟ್ಟು ಮೋಕ್ಷ ವೆಂಬ ಅಮ್ಭು ತ ಫಲವು ವೃದ್ಧಿ We: 
Ee 1 ಎಂಬಂ 3” ಆ ಬಸವೇಶಸ್ವಾ ಹು ಬೆಳವಣಿಗೆಯು 
ಶೋಭಿಸಿತ್ತು. 
ಸೋಮರಾಜ 

ಕವಿಯ ಕಾಲ ೧೨೨೨, ಈ ಕವಿಯು ಶೃಂಗಾರಸಾರವೆಂಬುವ ಗ್ರಂಥವನ್ನು 
ಬರದಿರುತ್ತಾನೆ. ಉದ್ಭಟ ಕಾವ್ಯವೆಂದು ಇದಕ್ಕೆ ಬೇರೊಂದು ಹೆಸರುಂಟು. ಇವನು 
ರಾಜನಾಗಿಯೂ, ಕವಿಯಾಗಿಯೂ ಇದ್ದನು. ಇವನ ಗುರುಗಳು ಅಲ್ಲಮಪ್ರಭುದೇವರು. 
ಪ್ರತಿಯ್ಗೊಂದು ಆಶ್ವಾಸದ ಕೊನೆಯಲ್ಲಿ ತನ್ನ ಗುರುಗಳಾದ ಅಲ್ಲಮಪ ಪ್ರಭುಗಳ ನೆನಸನ್ನು 
ತಂದುಕೊಂಡು ಅಲ್ಲಮಪಿ ಬಯನೆಂದು' ಈಶ್ವ ನನ್ನು ಸಂಬೋಧಿಸಿ ಗತಾ ನೆ. 


ಈ ಕವಿಯು ಗ್ರಂಥದ sow 


5 ಸಸಿದಲೆಯಂಗೆ ತೆತ್ತು ಧನನಂ ಮನಮಂ ತನುನಂ ವಿಲಾಸದಿಂ । 
ದಸಮಸ ಭಕ್ತಿ ಯೊಳ್ಳಿ ರದು ಕಪ್ಪುರದೊಳ್ಳ್‌ ಡರಂತೆ ನಾಡೆ ರಂ ॥ 
ಜಿಸುವ ಚಿದಂಬರ್‌ ಬಸವೇಶ. ರ ಮುಖ್ಯ ಮಹೇಶಪೂಜಕ । 
ಪ್ರಸರ ಪದಂಗಳೆನ್ನ ಬಗೆದಾವರೆಯೊಳ್ಳಿ Re ಸಂತತಂ ೧ ॥ 


ಭೀನುಕವಿ 


ಕವಿಯ ಕಾಲ ೧೩೬೯. ಭೀಮಕವನಿಯು ಕನ್ನಡ ಬಸವಪು ಇಣವನ್ನು ಬರೆದಿರು 
ತ್ಲಾನೆ. ಇವನು ಉದ್ದಾ ಮ ಕವಿಯಾಗಿದ್ದು ಭಾಷಾ ಶೈಲಿಯು ಧಾರಾಪ್ರ ಬಾಜಡಂಕೆ 
ಅವಿಚ್ಛಿನ್ನ ವಾಗಿ ಮುಂದಕ್ಕೆ ಸಾಗಿರುತ್ತದೆ. ವೀರಶೈವ ಕವಿಗಳಲ್ಲಿ ಫಮಕನಿಯು 
ಸುಪ್ರಸಿದ್ದನು. ಪಾಲ್ಕುರಿಕೆಯ ಶ್ರೀ ಸೋಮನಾಥನ ತೆಲುಗು ಬಸವಪುರಾಣವನ್ನೇ 
ಈತನು ಕನ್ನಡ ಧಾನಿ ಷಟ್ಟ ದಿಯಲ್ಲಿ ರಚಿಸಿರುವನು... ಮತ್ತು ಈತನು ಭೀಮ 
ಕವೀಶ್ವ ರ ರಗಳೆ, ಭ್ರೃಂಗಿದಂಡಕಗಳೆಂಬ 'ಬೇರೆ ಗ್ರಂಥಗಳನ್ನು ಬರೆದಿರುತ್ತಾ ನೆ. 
ತನ್ನ ಬಸ ಸರ್‌ 
ಶ್ರೀ ಗುರುವೆ ದೀಕ್ಬಾಗುರುವೆ | 
ಶಿಕ್ಪಾಗುರುವೆ ರಕ್ಸಾಗುರುವೆ । 
ಸರ್ವಾಗನೋಕ್ತ ಕಲಾಗುರುನೆ ಶಿನಯೋಗ ಧರ್ಮಾರ್ಥ ॥ 
ಭೋಗಗುರುವೇ ತ್ಯಾಗಗುರುವೆ | 
ಸುಧೀಗುರುವೆ ವಾಚಾಗುರುವೆ ಭನ | 
ರೋಗಹರಶರಣಾಗು ಬಸವ ಮಹಾಗುರುನೆ ಎಮಗೆ ॥ ೧॥ 


36 


೫೬೨ ಬಸವತತ್ವ ರತ್ನಾಕರ 


ಅಸಮ ಲಿಂಗೈಕ್ಕ ಭಾವದ । 

ಬಸವನಂ ಬೇರೊಂದು ಭಾವಡೊ | 

ಳೆಸೆದು ಕೀರ್ತಿ ಸಲಹುದೆ ಇದು ತಪ್ಪೆಂದು ನುಡಿಯದಿರ । 
ನಸುಮತಿಗೆ ಶಿವಭಕ್ತಿಯಂ ಪಸ | 

ರಿಸುವವಂ ತಾನಾಗಿಯಾತನ | 

ದೆಶೆಯೊಳೆಲ್ಲಾ ಧನ್ಯರಾದಪರೆಂದು ನುತಿಸುವೆನು ॥ ೨॥ 


ಬಸವ ಶರಣೆನೆ ಪಾಪವಳಿವುದು । 
ಬಸವ ಶರಣೆನೆ ತಾಪವಾರುಗು । 
ಬಸನ ಶರಣೆನೆ ಸರನುಪಾನನ ಭೂತಿ ಸಂಧಿಶ್ರಗು ॥ | 
ಬಸವ ಶರಣೆನೆ ಭಕಿ ದೊರಕುಗು | 
ಬಸವ ಶರಣೆನೆ ಸಾರ್ಗು ಸುಸ್ಥಿತಿ 

ಬಸವ ಶರಣೆನೆ ವಚನ ರಚನಾಸಿದ್ದಿ ವರ್ಧಿಪುಗು ॥ ೩ ॥ 
ಬಸವರಾಜನ ನಾನಗಂಕೀ | 

ರ್ತಿಸುವವಂ ಬನಬಂಧನುಂ ಭೇ । 

ದಿಸುವುದರಿದೇ ಬಸನನೇಂ ಜಾವಳನೆ ಭಕ್ಕರೊಳು ॥ 
ಅಸಮನೇತ್ರನೆ ಬಸನರೂಪದಿ | 

ಎಸೆನನಲ್ಲದೆ ಬಸವನಿಳೆಗುದ । 

ಯಿಸಿದ ಮಾತ್ರದೊಳನನ ನೀನರಜಾತನೆನಲಸುದೇ ॥ ೪ ॥ 


ಇನ್ನೊಂದು ಸಂದರ್ಭದಲ್ಲಿ-- 
“ ಅಚ್ಚಶಿನನೊಂದಚ್ಚು ಭಕ್ತಿಯ । ನಚ್ಚು ಶರಣರ ಮಚ್ಚು ಹಿರಿಯರ । 
ಮೆಚು ಸತ್ಯದ ಸಕೆಚು, ಪರವಾದಿಗಳೆಡೆಯ ಕಿಚ್ಚು | 4 
ಮಚ್ಚರಿಸುವವರ ಬಿಜ್ಜು ಕುಜನರ ಬೆಚ್ಚುಶಾಂತಿಯ ಹೆಚ್ಚು ಧೂರ್ತರೆ । 
ಕೊಚ್ಚು ಕಲಿತನದಚ್ಚು ಸುಖಕಣಿ ನುಚ್ಚುಮರೆಯಿಲ್ಲ ನ, 


ಪದ್ಮಣಾಂಕ 
ಕನಿಯ ಕಾಲ ೧೩೯೫. ಈ ಕವಿಯು ಪದ್ಮಣಾಂಕ ಪುರಾಣವನ್ನು ಬರೆದಿರು 
ತ್ಲಾನೆ. ಇವನು ಕೆರೆಯ ಪದ್ಮರಸರ ವಂಶದವನು. ಇವನು ದೊಡ್ಡ ಕನಿಯಾಗಿದ್ದನು. 
ತನ್ನ ಸದ್ಮಣಾಂಕ ಪುರಾಣದಲ್ಲಿ 
ಐರಾವಣ ಮರಾಳ ಮಾರುತಾ ಹಾರವರ | 
ಶಾರದಾ ಮತ್ತದು ಘನಸಾರ ಸ್ಪಟಕಕುಂ 
ದೋರು ಮಂದಾಕಿನೀ ಕ್ಸೀರವಾರಾಕರ ಪಹಟೀರ ಶಾರದ ನೀರದಾ ॥ 
ಹಾರ ನೀ ಹಾರ ಕರ್ಪೂರ ಡಿಂಡೀರಮಂ | 3 
ದಾರ ಶಶಿತಾರ ಸುಸ್ಮೇರ ನವಹೀರ ಸ। 
ತ್ತಾರಾದಿ ಗೌರಧಿಕ್ಕಾರ ಕೀರ್ತಿಪ್ರಭಾಪೂರ ಮಾಂ ತ್ರಾಹಿ ಬಸವ ॥ 


ಮಹಾಲಿಂಗದೇವನ 
ಇವರ ಕಾಲ ೧೪೨೫. ಇವರು ಏಕೋತ್ತರೆ ಶತಸ್ಥೆಲ, ಪ್ರಭುದೇವರ ಸಟ್‌ಸ್ಕೃಲ, 
ಜ್ಞಾನ ಚಾರಿತ್ರ್ಯದ ಟೀಕೆ--ಹೀಗೆ ಎರಡು ಗ್ರಂಥಗಳನ್ನು ಬರೆದಿರುತ್ತಾರೆ. ಇವರು. 
ದೊಡ್ಡ ಶಿವಾನುಭನಿಗಳಿದ್ದು ಪುಲಿಗೆರೆಯ ಪುರವರಾಧೀಶ್ವರ, ಪರಮ ವೀರಶೈವಾಗಮಾ 
ಚಾರ್ಯ ಮೊದಲಾದ ಬಿರುದುಗಳು ಇವರಿಗಿದ್ದಂತೆ ತಿಳಿದುಬಂದಿದೆ. 


ಶ್ರೀ ಬಸವಣ್ಣ ನವರೂ ಕನಿಗಳ ಕಾಣಿಕೆಯ ೫ ೬ಕ 


ಏಕೋತ್ತರ ಶತಸ್ಥ ಲದಲ್ಲಿ 


"4 ಜಂಗಮ 'ಗುರುಲಿಂಗಾಖ್ಯೈಃ, ತ್ರಿಭಿರೇತೈಃ, ಪ್ರಭು, ವೃಷಾಂಕ, 
ದಂಡೇಶೈಃ, ಉದಿತೈಕಸ್ಥ ಲಮಶೃ ತಮೇತದಿ ೀರಸ್ಸೆವಮಾಭಾತಿ್‌” 


ಗುರುಲಿಂಗಜಂಗಮ ಸ ಸ್ಟರೊಸನಾದ ಪ್ರ ಸು ವೃಷಭ, ಚನ್ನಬಸವೇಶ್ವರರಿಂದ ನೀರಶೈವ 
ಮತವು ಶೋಭಿಸುತ್ತದೆ. | 
ಲಕ್ಕಣ್ಣದಂಡೇಶ 


ಈತನು ಶಿವತತ್ವ Pa ಬರೆದಿರುತ್ತಾನೆ. ಇನನ ಕಾಲ ೧೪೨೮ 
ಇರುತ್ತದೆ. ಈತನಿಗೆ” ಮೂರುರಾಯರ ಸ ಗಜವೇಂಟೆಕಾರ ಎಂಬುವ ಬಿರುದು 
ಗಳಿದ್ದಂತೆಯೂ ಅನೇಕರು ಬರೆದಿರುತ್ತಾರೆ. ಈ ಕವಿಯು ವಿಜಯನಗರದ ಪ್ರೌಢದೇವ 
ರಾಯನಿಗೆ ಮುಖ್ಯಮಂತ್ರಿ ಯೂ, ಸೇನಾಪತಿಯೂ ಆಗಿದ್ದ ನೆಂದು ತಿಳಿದುಬರುತ್ತದೆ. 
ಇವನ ಬಗ್ಗೆ — ವಿಜಯನಗರ ಸಾಮ್ರಾ ಜ್ನ ಪುಟಿ ೬೧- ೬೨ ರಲ್ಲಿ ಲಕೃಣ್ಠ ದಂಡೇಶನು 
ವಿಜಯನಗರ ಸಾಮಾ ್ರ್ರಜ್ಯದ ಚಕ್ರ ಯಾದ ಪೌ ಡನೆ ವ ಮುಖ್ಯ 
ಮಂತ್ರಿಯೂ, ಕವಿಯೂ ಆಗಿದ್ದನು.” ಈತನೇ ಲಂಕೆಗೆ ರಡು ಸಾರಿ ದಂಡೆತ್ತಿಹೋಗಿ 
ವಿಜಯನಗರ ಸಾಮ್ರಾಜ್ಯಕ್ಕೆ ಲಂಕೆಯನ್ನು ಕೂಡಿಸಿ ೧೪೪೩ರಲ್ಲಿ ಅಲ್ಲಿಯ ರಾಜನಾದ 
ಆರ್ವಡಿ ಪರಾಕ್ರಮ ಬಾಹುನಿನ ಮೇಲೆ ಕಸ್ಪನ್ನು ಕೂಡ್ರಿಸಿದನು. ಸಿಂಹಳೀ ಭಾಷೆಯ 
ಕವನಗಳಲ್ಲಿ ಕನ್ನಡಿಗರ ಈ ದಿಗ್ವಿಜಯದ ನಿರ್ದೇಶನವು ಬರುತ್ತದೆ. ಲಕ್ಕಣ್ಣ ದಂಡೇಶನಿಗೆ | 
ಸಮುದ್ರಾಧಿಸತಿ ಎಂಬುವ ಬಿರುದಿತ್ತು... ಈತನು ನೀರಶೈವ ಮತೀಯನೂ, ಕನ್ನಡ 
ಕನಿಯೂ ಆಗಿದ್ದನು. ಈತನು ತನ್ನ ಶಿವತತ್ವ ಚಿಂತಾಮಣಿಯಲ್ಲಿ 


"" ನಿರುಸಮ, ನಿರಂಜನ, ರಾಧಾರ, ಜಃ ಶೂನ್ಯ, ನಿರವಯವ, 
ನಿರಘ, ನಿರ್ಭಯ, ಿರಾವರಣ್ಣ ನಿರಪೇ , ನಿರ್ದ್ವಂದ್ರ, ನಿರಹಂಕಾರ, 
ನಿರ್ಬ್ಯೆಲ, ನಿತ್ಯತೃಪ್ತ, ನಿರಸೂಯ, ದ ನಿ್ಕೇಷ, ನಿಃಶಬ್ದ, 
ನಿರವೇದ್ಯ, ತಾತ್ರಿ ಕ ಮಹಾಲಿಂಗದಂಗದಿಂ । ಧರೆಗೆ ಅವತರಸಿದ ವ ಷಭ 

ಬಸವೇಶ ರನ ಚರಣಾಂಬುಜಕ್ಕೆ ಶರಣು ॥ '' 


ಗ ಗಢದಲ್ಲಿ ಮತ್ತೊಂದು ಡೆಗೆ 


"" ಆದಿಯಿಂದತ್ತತ್ತ ಲಾದ ಚಿದ್ರೂಪ ಜೋ । 
ನಾದಬಿಂದು ಕಳಾಸ ರೂಪ ಜೋ ಜೋ । 
ವೇದವೇದಾಂತ ಸಾಕೋಡ್ಸಾರ ತತ್ವಪ್ರಕಾಶ ಪರಮಾನಂದ ಜೋ ॥ 
ವಾದಕ್ಕತರ್ಕ್ಯ ಮಹಿಮಾವಾರ್ಧಿ ಜೋ ಜೋ | 
ನಿನೋದಾರ್ಥ ಬಾಲಲೀಲೆಯ ನಟಸಿದ ಭನ ಜೋ | 
ಮಾದೇವಗೊಡೆಯ ಜೋ | 
ಎಂಬ ನಾಗಾಂಬಿಕೆಯ ಚರಣಾಂಬುಜಕ್ಕೆ ಶರಣೂ ॥ ೧॥ 
ಸರ್ವಜ್ಞ ಜೋ ಸದಾಚಾರ ಸಂಪನ್ನ ಜೋ | 
ನಿರ್ನಿಕಾರನೆ ಜೋ ನಿರಾಧಾರ ಮೂರ್ತಿ ಜೋ | 
ದುರ್ನಿಷಯ ದೂರ ಜೋ । 
ದುರ್ಮಾದನಿದಾರ ಜೋ ದುಸ್ಸಂಗರಹಿತ ಜೋ ಜೋ | 
ಗರ್ವಾಂಧಕಾರ ವಿದುಳನ ಚಂಡಭಾನು ಜೋ | 
ದುನೈ ೯ರಿನುದರದನಿನಿದಳೆ ಪಾಂಚಾಸ ಸ್ಯ ಜೋ । 
ನರ್ನಿಥು ಜೋ ಎಂದು ಪೊಗಳುನ ನಾಗಾಂಬಿಕೆಯ ಚರಣಾಂಬುಜಕ್ಕೆ-ಶರಣೂ ೨1 


೫ ೬೪ ಬಸವತತ್ವ ರತ್ನಾಕರ 


ನಿತ್ಯ ಜೋ ಸತ್ಯ ಜೋ ಸದ್ಭಕ್ತಲೋಲ ಜೋ ! 

ಅತ್ಯಧಿಕ ಜೋ ಅಸಾದೃಶ್ಯ ಜೋ ಅನಘ ಜೋ । 

ಶೃತ್ಯನುಮತಾಚಾರ ನಿರತ ಜೋ ನಿಃಪ್ರಪಂಚಕನೆ ಜೋ ನಿರಜ ಜೋ ಜೋ ॥ 
ಜೋತಿರ್ವಿರಹಿತ ಜೋ ಮಾಯಾನಿದೂರ ಜೋ ಮೃತ್ಕುಹರ ಜೋ । 
ಭಕ್ತಿಯುಕ್ತಿ ಪದಾರ್ಥ ಜೋ | 

ಅತ್ಯಂತ ಶುದ್ಧ ಜೋ ಎಂಬ ನಾಗಾಂಬಿಕೆಯ ಚರಣಾಂಬುಜಕ್ಕೆ ಶರಣೂ ॥ ೩॥ 


ಕುಣಿ ಬಸವ ಸಂಗನುಂನತ ಮಹಾಪೂಜೆಗಂ । 

ಕುಣಿ ಬಸವ ಶಿವಧರ್ಮ ಶೀಲವಂತರ ಗತಿಗೆ । 

ಕುಣಿ ಬಸವ ದೇವಗಣ ನಮಿಸುತ್ತಿಪ್ಪಂ ಯಂ ಧಾತ್ರಿ ಕೃತಕೃತ್ಯ ರಹಲು ॥ 
ಕುಣಿ ಬಸವ ಭಕುತಿರಸ ತಾಳೆ ಮೊದ ಕೆಗಳಿಂ | 

ಕುಣಿ ಬಸವ ಚರಲಿಂಗದಿಷ್ಟ ಸಂಕೀರ್ತನೆಗೆ । 

ಕುಣಿ ಬಸವ ಸತ್ಯನಿಧಿ ಎಂಬ ನಾಗಾಂಬಿಕೆಯ ಚರಣಾಂಬುಜಕ್ಕೆ ಶರಣೂ ॥ ೪ ॥ 


ಈತನೇ ಬಸವ ದಿಟಿನೀತ ಜಗದಾರಾಧ್ಯ 

ನೀತನೇ ಬಸನ ದಿಟಿನೀತ ಶಶಿಧರನ ಕಳೆ ॥ 

ಈತನೇ ಬಸವ ದಿಟ ಸರ್ವಜ್ಞ ಪರಶಿವಂ ಶಿನಭಕ್ತಿಸಾರ ಹೃದಯಾ ॥ 

ಈತನೇ ಶಿವಲಿಂಗ ಗುರುಜಾತ ಸಂರಕ್ಪಕಂ । 

ಈತ ಜ್ಕೊ ೀತಿರ್ಮಯ ಸದಾನಂದ ನಿಖ್ಯಾ ತ। 

ಭೂತಳಾಧಿಪಗಥಿನ ಹಿತನೆಂದು ಪೊಗೆಳುವವನ ಚರಣಾಂಬುಜಕ್ಕೆ ಶರಣೂ ॥ ೫ ॥ 


ಸರ್ವಜ್ಞನೀತ ಸರ್ವಕಲೆಯೋಳ್‌ ನಿಪುಣ । 

ಸರ್ನಸಾಧಕನೀತ ಸರ್ವಕರಣೀಕನು । 

ಸರ್ವಗುಣನಾಯಕಂ ಸರ್ವಲಕ್ಷಣಭರಿತ 'ಸರ್ವಜಗಕುಲಪಾಲಕ ॥ 
ಸರ್ವಲಿಂಗೈಕ್ಯಮನ ಸರ್ವಸಜ್ಜನರಿಚ್ಛಾ । 

ಸರ್ವಜೀವದಯಾಪರನ ಭನಮೂರ್ತಿಯಂ । 

ಸರ್ವಸಭೆವಾಗಳರಿದರಸು ಕೈನಿಡಿದವನ ಚರಣಾಂಬುಜಕ್ಕೆ ಶರಣೂ ॥ ೬॥ 


ಮುಂಡು ಮುದ್ದ ಪ್ಪಪ್ಪ ಭಕ್ತ ರಿಚ್ಛೆ ಯನೀವ । 

ಮುದು ಮುದ್ದೆ. ನ ಸುರುಸಂಗಯ್ಯ ನರ್ಚನೆಯ । 

ಮುದು ಮುಂದೆ" 5 ಸುಲನೆ ಜಂಗತೂಾರಾ ಸಿದ್ಧಗುರುಪೂಜೆಗಳಿಗೆ 7 

ಮುದು ಮುದ್ದೆ ಎಶ ನಭಕ್ತ ರಂಗೈ ಕ್ಯ ಡ। 

ಮುದು ಮುದಿ ಕ ಪ | ನಥಗಣತಿಂಧಿಣಿಗೆ 

ಮುಡ್ಡು ಮುದಿ *ವುಡೆನಗೆಂಬ ನಾಗಾಂಬಿಕೆಯ ಚರಣಾಂಬುಜಕ್ಕೆ ಶರಣೂ ॥ ೭ ॥ 


ಠಿ 


೨ 


೨ 


೨ 


೨“ 


ಇಲ್ಲಿ ಕವಿಯು ನಾಗಾಂಬಿಕೆಯ ಮುಖದಿಂದ ಬಾಲಕನಾದ ಬಸವಣ್ಣನ ಜೋಗುಳವನ್ನು 


ಹಾಡಿರುತ್ತಾರೆ. 


ಕನಿ ಚಾಮರಸ 


ಕಾಲ ೧೪೩೦, ಈ ಕವಿಯು ಪ್ರಭುಲಿಂಗಲೀಲೆಯೆಂಬುವ ಶ್ರ ಷ್ಠ ತರಗತಿಯ 
ಕನ್ನಡ ಕಾವ್ಯವನ್ನು ರಚಿಸಿರುತ್ತಾರೆ... ಈತನ ಕಾವ್ಯ ಕ್ಪೈ ಚ್ಯುತಿಯಲ್ಲದೆ "ಎಂದೆಂದಿಗೂ 
ಕನ್ನಡ ಸಾಹಿತ್ಯದಲ್ಲಿ ಉತ್ತಮಸ್ಥಾನ ಸಿಗುವದರಲ್ಲಿ ಸಮ ಈತನು ಪ್ರಭುಲಿಂಗ 
ಲೀಲೆಯಲ್ಲಿ 


ಶ್ರೀ ಬಸನಣ್ಣನವರೂ ಕಪಿಗಳ ಕಾಣಿಕೆಯೂ ೫೬೫ 


ಕಾಯದೊಳು ಗುರುಲಿಂಗ ಜಂಗಮ । 
ದಾಯತವನರಿಯಲ್ಕೆ ಸುಲಭೋ | 
ಪಾಯದಿಂದಿರಿಟ್ಟು ಬಾಹ್ಯಸ್ಕೃಲಕೆ ಕುರುಹಾಗಿ ॥ 
ದಾಯ ತೋರಿ ಸಮಸ್ತ ಭಕ್ತನ । 

ಕಾಯವನು ಪಾನನನ ಮಾಡಿದ । 
ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ತಿ । 


ಪ್ರಥಮದಲ್ಲಿ ಕಲ್ಯಾಣಕ್ಕೆ ಬಂದ ಗತಿ 


ಪರಮಶಿಲಾ ಸಶುದೇಹ ಗೇಹದೊ | ಫಿ 
ಳಿರಲು ನಾವಿನ್ನಾರೆವೆನುತಲಿ | 

ಸುರತರುನೆ ಕೆಯ್ಯಾಗಿ ಚಿಂತಾನುಣಿಯೆ ಮನವಾಗಿ ॥ 
ಸುರರ ಥೇನುವೆ ಶಬುದವಾಗಿಯೆ । 

ನೆರೆದು ನೆಲಸಿದನೆನಲು ಬಸನನ | 
ಕರಮನೋನಚನಂಗಳಿತ್ತವು ಸುಖವನಖಿಳರಿಗೆ ॥ 


ಸೋಕು ಸುಯಿನುಡಿ ನೋಟ ಮನನೇ । 

ಕೈಕ ಸರುಷಗಳಾಗಿ ವೇಧಿಸಿ । 

ಬೇಕುಬೇಕೆಂಬುದ ನಿರಂತರ ಲಿಂಗ ಜಂಗಮಕೆ ॥ 
ಸಾಕುಸಾಕೆನೆ ದಣಿಯೆ ನೀಡುತ । 

ನೇಕ ವಸ್ತುವ ನಿಚ್ಚನಿಚ್ಚಲಿ | 

ಲೋಕನನು ಪಾನನನ ಮಾಡಿದ ಬಸವ ಭಕ್ತಿಯಲಿ ॥ 


ಮಲಯಜದಮರ ಗಾಳಿ ಸೋಂಕಿನ | 

ಲುಳಿದ ಮರ ಪರಿಮಂಳಿಸುವಂತಿರೆ । 

ತಿಳಿಯಲೆಂದಲ್ಲ ಮನಕಾರಣ ಬಸವನುದಯಿಸಲೂ ॥ 
ಇಳೆಯೊಳಾ ಮಹಿಮನ ಪದಾಂಬುಜ | 

ಗಳ ರಜಸ್ಸಿನ ರೇಣುಸಂಗಡ | 

ಬಲುಹಿನಲಿ ಶಿನಭಕ್ಕರಾದರು ನರರು ತಮತಮಗೆ ॥ 


ಭಕ್ತರಿಲ್ಲದ ರಾಜ್ಯ ನಿಲ್ಲೆನೆ | 

ಭಕ್ತರಿಲ್ಲದ ದೇಶನಿಲ್ಲೆನೆ | 

ಭಕ್ತರಿಲ್ಲದ ಗ್ರಾಮ ಗೃಹನೊಂದಿಲ್ಲನೆಂದೆನಲು ) 

ಭಕ್ತಿ ಮಿಗೆ ಪೂರೈಸಿ ಭಾನಿಸೆ । 
ಭಕ್ತಿಯುಗವಾಗಿರ್ದುದಿಳೆ ಶಿವ । 

ಭಕ್ತಿ ಸೃಷ್ಟಿಯದೆನಲು ಬಸವನ ಘನದ ಮಹಿಮೆಯಲಿ । 


ಮನೋಲಯದ ಗತಿ 


ಬಸನ ಮಾಡಿದೊಡಾಯ್ತು ಗುರುನೆಲೆ | 

ಬಸನ ಮಾಡಿದೊಡಾಯ್ತು ಲಿಂಗವು । 

ಬಸನ ಮಾಡಿದೊಡಾಯ್ತುು ಜಂಗಮವರಿನ ಮಹಿಮಂಗೆ ॥ 
ಬಸವನಿಂದಧ್ಯಾತ್ಮಭಾನದ 

ಬೆಸುಗೆಯನು ಮರುಭಾಪು ನೀನಹುದೈ ಸಮಾಧಿಯಲಿ ॥ 


೫೬೬ 2 | ಬಸವತತ್ವ ರತ್ನಾಕರ 


ಹಸನಮಾಡಿದೆ ತನುಮನಂಗಳ | 

ದೆಶೆಯನಲ್ಲದೊಡೀ ತೆರವನಾ | 

ದುಸುರಬಲ್ಲರಂ ಚಾಗೆನುತ ಮೆಚ್ಚಿ ದನು.ಗುರುರಾಯ । 
ಧರೆಯ ಕಠಿಣನ ಕೆಡಿಸಿ ನೀರಿನ ps 

ಸಿರಿಯ ರಸವನೆ ದಹಿಸಿ ಪಾವಕ । 

ನುರಿಯ ನಂದಿಸಿ ಮಾರುತನ ಸಂಚಲನ ಗತಿಗೆಡಿಸಿ ॥ 


ಹಿರಿಯ ಗಗನ ನಿಂಬುಗೊಂಡಿಹ । 
ಶರಣತನದ ಮಹಾತ್ಮೆ ನಿನ್ನನು 
ಶರಣವೊಕ್ಕುದು ಬಸನ ಮರುಭಾಪಂದ ಗುರುರಾಯ ॥ 


ಮುಗ್ಗಿಯ ಮಾಯಿದೇವಾಚಾರ್ಯರು 

ಇವರ ಕಾಲ ೧೪೩೦. ಇವರು ವೀರಶೈವ ಗುರುಗಳಲ್ಲಿ ಸುಪ್ರಸಿದ್ಧರು. ಉಭಯ 
ಭಾಷೆಗಳಲ್ಲಿ ಪೆಂಡಿತರಿದ್ದಂತೆ ಧರ್ಮಶಾಸ್ತ್ರದಲ್ಲಿ ಅತ್ಯಂತ ನಿಷ್ಣಾತರು. ನೀರಶೈವ 
ಸಿದ್ಧಾಂತದ ವಾದದಲ್ಲಿ ಇವರ ಕಾಲಕ್ಕೆ ಇವರೊಬ್ಬರೇ ಆಗಿದ್ದರು. ಅಂದರೆ ಇವರಿಗೆ 
ಸಮಾನರಾದವರು ಬೇರೊಬ್ಬ ರಿದ್ದಿಲ್ಲ. ಇವರು. ಅನುಭವ ಸೂತ್ರ, ಪ್ರಭುಗೀತೆ, 
ಏಕೋತ್ತರ ಶತಸ್ಥಲದ ಸಟ್ಟಿ ಷ್ಠ ಸರ್ಟ್‌ಸ್ಟ ಲ ಗದ್ಯ , ಶತಕ ತ್ರಯ, ಮಗ್ನ ಮಾಡಿದದ. 
ವಚನ, ಹೀಗೆ ಆರು ಸಂಘಗಳನ್ನು oe ರೆ. ಇವುಗಳಲ್ಲಿ 'ಅನುಭವ ಸೂತ್ರ 


ಸಂಸ್ಕೃತದಲ್ಲಿರುತ್ತದೆ. ಇವರ ಶತಕ ತ್ರಯವು ಬಹಳ ಸುಪ್ರಸಿದ್ಧ ಗ್ರಂಥವಾಗಿರುತ್ತದೆ 


ಶತಕ ತ್ರಯದಲ್ಲಿ--ಶಿವಾಧವ ಶತಕಜೊಳಗೆ-- 


ಜಯ ಬಸವೇಶ ಭಕ್ತ ಜನಭಾಗ್ಯ ಶುಭೋದಯ ನೀರಶೈ ವಸಿ 
ರ್ಣಯ ಪರಮಾನತಾರ ಶರಣಾಗತರ ಫೆ ಭೂ i 

ಮಯ ಜಗದಾದಿ ದೇ ಪುರಾತನ ಪ್ರರಿಗನ ಶಾಂಭನೆ ಪುರಾ 
ತ್ರಯ ಜಯ ESS ಜಯದೇವನ ತಯಾ ಶಿವಾಧವಾ ॥ 


ಸಪ್ತಕಾವ್ಯದ ಗುರುಬಸವ ದೇವರು 
ಇವರ ಕಾಲ ೧೪೩೦. ಇವರು ಯೋಗಾಂಗಭೂಷಣ, ಸದ್ಗುರು ರಹಸ್ಯ, 
ಕಲಾ ಣೇಶ್ವ ರ, ಸ್ವರೂಪಾಮೃತ, ವೃಷಭಗೀತೆ, ಅವಧೂತ ಗೀತೆ, ಮನೋನಿಜಯ 
ಸಸ Un ಗ್ರಂಥಗಳನ್ನು ಬಕೆದಿರುತ್ತಾ ರೆ... ಇವರ ಎಲ್ಲ ಗ್ರಂಥಗಳ ಆದಿಯಲ್ಲಿ 
ಬಸವಣ್ಣನವರ ಸ್ತೋತ್ರೆವಿದ್ದು ವೃಷಭಗೀತೆಯೆಂಬುವದು ಕೇವಲ ಬಸವೇಶ್ವರನ 
ಸ್ತುತಿಪರವಾಗಿರುತ್ತದೆ. ಇವರ ಗ್ರಂಥಗಳೆಲ್ಲ ಪ್ರೌಢವಾಗಿದ್ದು ವೀರಶೈವ ವೇದಾಂತ 
ವನ್ನು ಬಹಳ ಚೆನ್ನಾಗಿ ಬೋಧಿಸುತ್ತವೆ. 
ಯೋಗಾಂಗ ಭೂಷಣದಲ್ಲಿ- 
ವೆಸನಮುದೊರ್ಮಿಗುಣಭ್ರಮೆ ಬಲದಿಂ 
ದೆಸದಿಹ ಸಡುಮಿತ್ರರ ಸಂತಾನವ | 
ಕುಸುರಿದರಿನ ಭರದಿಂ ಸಟ್‌ಸ್ಕಲ ಕಳನೊಳು ॥ 
ಮರ್ತ್ಯಕ್ಕಿಳಿದು ಬಸವಾಹ್ವಯದಿಂದವತರಿಸಿದ | 
ವಸುಧೆಯ ಭಕ್ಕರ ಸಲಹಿ ಮಹತ್ವದಿ । 
ಮಸುಳಿಸದೆನ್ನೊಳು ಬೆಳಗುವ ವೃಷಭೇಂದ್ರಂಗೆ ನಮಸ್ಕಾರ Hon 


ಶ್ರೀ ಬಸವಣ್ಣನನರೂ ಕನಿಗಳ ಕಾಣಿಕೆಯೂ ೫೬೭ 


ಕಲ್ಯಾಣೇಶ್ವರ ಕಾವ್ಯ 
ಹರಹರ ಗುರುಬಸನೇಶ್ವರ ಕರುಣಾಕರ | 
ನಿಮ್ಮಡಿಗಳನರಿಯದ ಮನದಿಂ । 
ಮರುಳಾಗಿಯೆ ಬಹುವಿಧನಹ । 
ಯೋನಿಗಳೊಳಗಿಳಿದುಚ್ಚಳಿಸಿ | 
ನರನಾದೆನು 8ರಿಕರಿದಾದೆನು ವರ | 
ಕರ ನೀವೆನ್ನ ಮನ ಸಂಕಲ್ಪನನುರುಹಿ ತವಾಂಭ ಸ್ಮರಣೆ | 
ಯೊಳಿಹುದೊಂದನೆ ಬೆಸಸೆನಗೆಂದ ॥ ೨॥ 


ಸ್ವರೂಪಾಮೃ ತ. 
ಶ್ರೀ ಸಕಲಬೋಧನು ವಿಶುದ್ಧನದ್ವೇಷನಖಿಳ | 
ಜಗನ್ನಟನ ನಿಶ್ಶೇಷನೆ ಘನಸಾರಮಹಿಮಾಂಬೋಧೆರೂಪಕನು ॥. 


ವಾಸನಕ್ಸೆಯನಖಿಲ ನಿಶ್ಚಾವಾಸನಕ್ಬಯನೆನಿಸ ಗುರುಬಸವೇಶ । 
ನಿರಲಿ ಮದೀಯ ಸುಮನಃ ಕನುಲನುಧ್ಯದೊಳು Hn 


ಸದ್ಗುರು ರಹಸ್ಯ-- 
ಪರಮಪದ ಪರತತ್ವ ಪರಶಿವ 
ಪರಮಸುಖ ಪರಬೊಮ್ಮ ಪರಮೇ | 
ಶ್ವರ ಸರಾಂತ ಪರಾಸರಾನ್ನಯ ಪಾರಪರಮಾರ್ಥಾ ॥ 
ಪರಮಚರಿತ ಪರೇಶಪಾರಗ | 
ಪರಮುಪಾನನ ಪರಮಕಾರಣ | 
ಪರಮಸಂನಿತ್‌ ಪರಮ ಗುರುಬಸನಂಗೆ ಶರಣೆಂಬೇ ॥ ೪ ॥ 


ಮ ತ್ತು 


ಘಟವನರಿದಾಕಾಶದಂತುಟು । 

ಸಟಿನನರಿದಿಹ ಚಿತ್ರದಂತುಟು । 
ಸಟಿಯನುರುದುರುಸತ್ಯದಂತುಟುಪಾಧಿಯಂ ಪರಿದು ॥' 
ನಟಸಿ ತೋರುವದೀಪದಂತುಟು | 
ಕುಟಲನಾಯೆಯನರಿದು ನಿಜದೋಳ್‌ । 
ಘಟಸಿದಮಲಬ್ರಹ್ಮ ಗುರುಬಸವಂಗೆ ಶರಣೆಂಬೆ ॥ 


ವೃಷಭಗೀತೆ-- 
ಬಸವನೆಂದು ಕಂಡು ಹಿರಿಯ । 
ಬಸವನೆಂದು ಲೋಕಬಂಧು । 
ಬಸವನೆಂದು ಸರಿಸ್ಥಲ ಸಮಗ್ರಸಾರದ ॥ 
ಬಸವನೆಂದು ಮತ್ಸಮಸ್ತ | 
ಬಸವನೆಂದಡು ಧರ್ಮರೂಪಾ ಬಸವನೆಂದು । 
ಭಜಿಸಿ ಭಜಿಸಿ ಬಾಳ್ವನವಕೃತಾರ್ಥನೂ IH ೫॥ 


ಅವಧೂತಗೀತೆ 
ಸ್ವಸಿ, ಸಮಸ್ತ ಜಗಂ ನಿಜಂ ರೂಪ | 
ಭಕ್ಸಮನೋನಮುಂದಿರ ಚಿದ್ದೀಪ ॥ 
ನಿತ್ಯಂ ಗುರುಬಸನೇಶಸರಾಪ | 
ಕೂರ್ತೆನ್ನೊಳು ನೆಲಸಿರು ನಿರ್ಲೇೇಸ ॥ 


ಬಸನತತ್ಕ ರತ್ನಾಕರ. 


ಗುರುಬಸವೇಶ ಸಮಗ್ರ ಪರೇಶ 
ಶರಣಸುಮನಸ್ಸರಸಿರುಹನಿವಾಸ ॥ 
ಪರಮನಿರಂತರ ಸುಖಪರಿತೋಷ ! 
ವರಕರ ಸಲಹೆನ್ನನು ಭವನನಾಶ ॥ ೬॥ 


ಮನೋನಿಜಯ ಕಾವ್ಯ, ಆದಿಯ ಪದ್ಯ-- 


ಶ್ರೀಮುದಮಲಾತ್ಮಾಭಿರಾಮನಾನಂದಾಬಿ 
ಸೋಮುಸದನುಲ ಭವನಭರಿತನೆನ್ನ । 
ಸ್ವಾವಿಂಸದ್ಭಕ್ತ ಸುಪ್ರೇಮಿ ರಕ್ಷಿಸು ಮುದಡೊಳೆ । 
ಮಹಾಭದ, ಗುರುಬಸವಲಿಂಗಾ ॥ ೭॥ 


ಅಂತ್ಯಪದ್ಯ-- 
ಜಯ ಸಡಧ್ವನಿಶುದ್ಧ | 
ಜಯ ಷಟಿಸ್ಥಲಬ್ರಹ್ಮ | 
ಜಯ ಸಚಿ,ದಾನಂದ ಜನ್ಮದೂರ I 
ಜಯ ಸುಖಾಶ್ರಯರೂಸ | 
ಜಯ ಸದಾನಂದಮ ಯ । 
ಜಯ ಮಹಾಭದ್ರ ಗುರುಬಸವಶರಣು ॥ 


ಇದೇ ಕಾವ್ಯದಲ್ಲಿ 


ಶ್ರೀಮತ್‌  ಪರಮುಸರಮಾನಂದ ನಿತ್ಯ ನಿರ್ಮಳ ನಿರಫ ನಿರ್ಗುಣ 
ನಿರಾನರಣ ಸಕಲ ಜಗಡ್ಭರಿತ ಭಕ್ತಜನ ಮನೋಭೂಜ ಶಿವಯೋಗಿ ಜನಸೇವಿತ 
ಚರಣಾರನಿಂದ ಸಟ್‌ಸ್ಥಲ ಜ್ಞಾನಪ್ರಭಾ ಪುಂಜರಂಜಿತಾಂತರಂಗ ನೀರಶೈನ ಮತ 
ಸ್ಥಾಪನಾಚಾರ್ಯಮಸ್ಪ ಮುದ್ದುರುಬಸವೇಶ್ವರಂ | 


ಬೊಮ್ಮರಸ 
ಇ ಲ ಖ್ಯ 
ಈತನ ಕಾಲ ೧೪೫೦. ಈತನು ಸೌಂದರ ಪುರಾಣವನ್ನು ಬರೆದಿರುತ್ತಾನೆ. 
ಸೌಂದರ ಪುರಾಣದಲ್ಲಿ 
ಆದಿಯೊಳು ಶಿನನ ವಾಹನವಾಗಿ ಮುನಿಪತಿ 1 
ಶಿಲಾದಸಂಭವನಾಗಿ ಸರಮಶಿನಧರ್ನುವನು । 
ಮೇದಿನಿಯ ಮೇಲುಂಂಟುಮಾಡಿ ಬಳಿಕಿಳಿಯೊಳಗೆ ಮಂಡಿಗೆಯ ಮಾದರಸರಾ ॥ 
ಮಾದಲಾಂಜಿಕೆಗಳ ಪನಿತ್ರಗರ್ಭದೊಳುದಯ । 


ವಾದಧಿಕ ವೀರಶೈವಾಚಾರ್ಯ ಬಸನ ದಂಡಾಧೀಶನೆನ್ನ ನೆನಹಿನ | 
ಕೊನೆಯೊಳಿಂಬುಗೊಂಡೀಗೆ ಸತತಾನಂದನಾ ॥ 


ತೋಂಟದ ಸಿದ್ದೇಶ್ವರ 
ಇವರ ಕಾಲ ೧೪೭೦. ಇವರು ದೊಡ್ಡ ತಪಸ್ವಿಗಳು. ಷಟ್‌ಸ್ಥಲ ಜ್ಞಾನಾಮೃತ 


ಸಾರವನ್ನು ಬರೆದಿರುತ್ತಾರೆ. ಇವರಿಗೆ ತೋಂಟದ ಸಿದ್ದಲಿಂಗ ಯತಿ ಎಂತಲೂ ಅನ್ನು 
ತ್ತಾರೆ... ಇವರ ತರುವಾಯ ಆಗಿಹೋದ ಕನಿಗಳೆಲ್ಲ ಇವರನ್ನು ಕೊಂಡಾಡಿರುತ್ತಾಕೆ. 


ಈ ಮಹಾನುಭಾವಿಗಳು ಹರದನಹಳ್ಳಿಯ ಗೋಸಲ ಚನ್ನಬಸವೇಶ್ವರನ ಶಿಷ್ಯರು, : 


೧೨ ವರ್ಷಗಳವರೆಗೆ ಕಗ್ಗೆರೆಯ ಸಮಾಸದಲ್ಲಿರುವ ನಾಗಿಣೀ ನದಿಯ ತೀರದಲ್ಲಿ ತೋಂಟ 


ಹಾ 


sm 


KS 
el a Se nied i daa ac 


ಕ್‌ ಮವ ನರನ ವಧೂ ಎಮ au 


ni ru Aub 
| ಹ 


ಶ್ರೀ ಬಸವಣ್ಣನವರೂ ಕನಿಗಳ ಕಾಣಿಕೆಯೂ ೫೬೯ 


ದೊಳಗೆ ಶಿನಯೋಗದಲ್ಲಿ ತೊಡಗಿದ ಕಾರಣ ಇವರಿಗೆ ತೋಂಟಿದ ಸಿದ್ದಲಿಂಗ ನಿಂಬುವ 
"ಹೆಸರು ರೂಢಿಯಾಗಿರುತ್ತದೆ. ಇವರು ಯೋಗಿಗಳಿದ್ದಂತೆ ಐತಿಹಾಸಿಕ ಪುರುಷರೂ 
ಆಗಿರುತ್ತಾರೆ. ಶಿಲಾಶಾಸನದಲ್ಲಿ ಇವರ ಬಗ್ಗೆ ""ಇಂತಪ್ಪ ಅನಾದಿ ಜಂಗಮವೇ 
ಜಗದ್ದಿ ತಾರ್ಥವಾಗಿ ಚರಿಸಿದ ಕ್ರಮನೆಂತೆಂದೊಡೆಜ್ಞಾನ ಕ್ರಿಯಾ ಸ್ವರೂಪನುಂ ಸರ್ವಾಂಗ 
ಲಿಂಗಿ ಸಬ್‌ಸ್ಮಲಜ್ಞಾನಿ ಸರ್ವಾಚಾರಸಂಸನ್ನ ಪಾಡೋದಕಪ್ರಸಾದ ಪ್ರತಿಷ್ಠಾ ಸನಾ 
ಚಾರ್ಯನುಂ ಅಷ್ಟ್ರಾವರಣಾಲಂಕರಣ ದ್ವೈತಾಡ್ದೈತತಿಮಿರಮಾರ್ತಂಡನುಂ ಇಂತಪ್ಪ 
ದಿವ್ಯಯೋಗಿ ಸಿದ ಲಿಂಗೇಶ್ವರಂಗೆ ಸಮ್ಯ ಜ್ಞಾನೋದಯವಾಗಿ'' ಹೀಗೆಯೇ ಅವರ 
ವರ್ಣನೆಯು ಇರುತ್ತದೆ. -ಇವರ ವಿಷಯವಾಗಿ ವಿರಕ್ತ ತೋಂಟಿದಾರ್ಯನು ಸಿದ್ಧೇಶ್ವರ 
ಪುರಾಣನನ್ನೂ, ಶಾಂತೇಶ ಕವಿಯು ತೋಂಟದ ಸಿದ್ದೆ (ಶ್ವರ ಪುರಾಣವನ್ನೂ ಬರೆದಿರುತ್ತಾರೆ. 
ಸಡಕ್ಸರ ಕವಿಯು ತನ್ನ ರಾಜಶೇಖರ ವಿಲಾಸದಲ್ಲಿ ಇವರಿಗೆ ""ಯತಿತತಿ ಚಕ್ರವರ್ತಿ? 
ಯೆಂದು ಸಂಬೋಧಿಸಿದ್ದಾನೆ. ಇಂತಹ ಮಹಾಜ್ಞಾ ನಿಗಳು ತಮ್ಮ ಸಟ್‌ಸ್ಥಲ 2 
ಜ್ಞಾನಾಮೃತಸಾರದಲ್ಲಿ ಶ್ರೀ ಬಸವಣ್ಣನವರ ಬಗ್ಗೆ 


""ಅನಾದಿಪರಶಿನ ತತ್ವದಿಂದ ಚಿತ್ತು ಉದಯವಾಯಿತ್ತು ಆ ನಿರ್ಮಲ 
ಮಹಾಜ್ಞಾನ ಚಿತ್ಸ್ವರೂಪವೇ ಬಸವಣ್ಣ ನೋಡಾ, ಆ ಬಸವಣ್ಣನಿಂದ 
ನಾದಬಿಂದುಕಳೆ ಸಮರಸವಾಗಿ ಅಖಂಡಪರಿಪೂರ್ಣ ಗೋಳಕಾಕಾರ : 
ತೇಜೋಮೂರ್ತಿಲಿಂಗಸ್ವರೂಪವಾಯಿತ್ತುನೋಡಾ, ಆ ಮಹಾಲಿಂಗದಿಂದ 
ಪಂಚಸಾದಾಖ್ಲಮೂರ್ತಿಯಾಯಿತ್ತು ನೋಡಾ, ಇದು ಕಾರಣ ಅನಾದಿ 
ಶರಣ ಆದಿಲಿಂಗವೆಂದೆ ಬಸವಣ್ಣನಿಂದ ಲಿಂಗವಾದ ಕಾರಣ ಮಹಾಲಿಂಗ 
ಗುರುಸಿದ್ದೇಶ್ವರ ಪ್ರಭುವೇ”? 


ಮತ್ತು 


ಸಿದ್ಧೇಶ್ವರವಚನ, ಪುಟ ೧೫೨ 
4ಸಪ್ನ.ಕಮಲ ಮಧ್ಯದಲ್ಲಿ ಉತ್ಸತ್ತಿಯಾದ ಪರಂಜ್ಯೋತಿ ತತ್ವ 


ದಿ 
ಬ್ರಹ್ಮಾಂಡದಿಂದತ್ತತ್ತಲಾದ ಘನತೆ ಘನಪರಕೆಸರವಾದ ಪರಾಪರವು 
ತಾನೆ ನೋಡಾ, ಆ ಪರಾಪರವು ತಾನೆ ತತ್ವ ಬ್ರಹ್ಮಾಂಡ ಒಳ ಹೊರಗೆ 
ಸರ್ವವ್ಯಾಪಕನಾಗಿ ಪರಿಪೂರ್ಣನಾಗಿ ಸರ್ವವನೂ ಹೊದ್ದಿಯೂ ಹೊದ್ದದ 
ಮುಟ್ಟಿಯೂ ಮುಟ್ಟಿದ ಅಕಳಂಕನು ನೋಡಾ, ಸಮಸ್ತ ಕಮಲದ ಎಸಳು 
ಗಳೊಳಗೆ ಅಕ್ಸರಾತ್ಮಕ ಲಿಂಗವಾಗಿ ಅದ್ವಯನು ನೋಡಾ, ನವಚಕ್ರಾಂಬು 
ಜಂಗಳ ದಳಕುಳ ವರ್ಣಾದಿದೇವತೆಗಳ ತೋರಿಕೆ ಏನೇನೂ ಇಲ್ಲದ ನಿತ್ಯ 
ನಿರಂಜನ ಫಿರಾಮುಯನಾದ ಶರಣಂಗೆ ನಮೋ ನಮೋ ಎಂಬೆನು. 
ಆ ನಿರಾಮಯ ವಸ್ತುವೇ ಸಂಗನ ಬಸವಣ್ಣನು ನೋಡಾ, ಆ ಚಿದದ್ವಯ 
ನಾದ ಬಸವಣ್ಣನೇ ಎನ್ನ ಅಂಗಲಿಂಗ, ಎನ್ನ ಪ್ರಾಣಲಿಂಗ, ಎನ್ನ 
ಭಾನಲಿಂಗ, ಎನ್ನ ಸರ್ವಾಂಗಲಿಂಗವು ಕಾಣಾ, ಎನ್ನ ಸಡಾಧಾರದಲ್ಲಿ 
ಸಂಬಂಧವಾದ ಷಡಕ್ಸರಮಂತ್ರವು ಬಸವಣ್ಣನಾದಕಾರಣ ಬಸವಲಿಂಗ 
ಬಸವಲಿಂಗ ಬಸವಲಿಂಗ ಎಂದು ಜಫಿಸಿ ಭನಾರ್ಣವ ದಾಟದೆನು ಕಾಣಾ, 


ಈತನು 


ಬಸವತತ್ವ ರತ್ನಾಕರ 


ಬಸವಣ್ಣನೇ ಪತಿಯಾಗಿ ನಾನೇ ಸತಿಯಾಗಿ ಶರಣನಾದೆನು ಕಾಣಾ, 
ಬಸವನೇ ಲಿಂಗವಾದ ಕಾರಣ ನಾನು ಅಂಗವಾದೆನು ತರ್ತೃವೇ ಬಸವಣ್ಣ 
ಬತ್ನನೇ ನಾನು ಒಡೆಯನೇ ಬಸವಣ್ಣ ಬಂಟಿನೇ ನಾನಾದಕಾರಣ ದೇಹವೇ 
"ಶ್ರ 9 

ನಾನು ದೇಹಿಯೇ ಬಸವಣ್ಣನಯ್ಯ ಇದುಕಾರಣ ಎನ್ನ ನಡೆವ ಚೇತನ, 
ಎನ್ನ ನುಡಿವ ಚೇತನ, ಎನ್ನ ನಡೆನುಡಿಯೊಳಗಿಪ್ಪ ಸರ್ವಚೈತನ್ಯಾತ್ಮಕನು 
ಬಸವಣ್ಣನಯ್ಯಾ ಇಂತಪ್ಪ ಬಸವಣ್ಣನ ಶ್ರೀಪಾದದಲ್ಲಿ ಅಡಗಿ ನಾನು 
ಶರಣನಾದೆನು ಕಾಣಾ, ಮಹಾಲಿಂಗ ಗುರುಸಿದ್ದೇಶ್ವರ ಪ್ರಭುವೇ'' 

ಮತ್ತು 4; 
ಸಿದ್ಧೇಶ್ವರವಚನ, ಪುಟ ೧೫೦. 

46 ಹೆಣ್ಣಿನ ರೂಪು ಕಣ್ಣಿಗೆ ರಮ್ಯವಾಗಿ ತೋರುವದಿದು ಕರಣಂಗಳ 
ಗುಣಕಾಣಿರಣ್ಣ : ಕರಣದ ಕತ್ತಲೆಯ ಲಿಂಗ ಬೆಳಗನುಟ್ಟು ಕಳೆದು 
ಮುಕ್ಕಣ್ಣನೇ ಕಣ್ಣಾಗಿಪ್ಪ ಶರಣ ಬಸವಣ್ಣನ ಪಾದವ ತೋರಿಸಯ್ಯ 
ಮಹಾಲಿಂಗ ಗುರುಸಿದ್ಧೇಶ್ವರ ಪ್ರಭುವೇ? 

ಮತು, 
೧೬೧ ನೆಯ ಪುಟಿದಲ್ಲಿ 
 ಕಾಯಕ್ಕಾಧಾರ ಭಕ್ತ, ಜೀವಕ್ಕಾಧಾರ ಭಕ್ತ, ಕರಣಕ್ಕಾಧಾರ 
» ಲಿಂಗಕ್ಪಾಧಾರ ಭಕ್ತ, ಜಂಗಮಕ್ಕಾಧಾರ ಭಕ್ತ, ಪ್ರಸಾದಕ್ಕಾಧಾರ 
ಭಕ್ತ, ಶಕ್ತಿಗಾಧಾರ ಭಕ್ಕ, ಭಕಿ ಗಾಧಾರ ಭಕ್ತ, ಎನಗಾಧಾರ ಭಕ್ತ, 
ನಿನಗಾಧಾರ ಭಕ್ತ, ನಾನು ನೀನು ಎನ್ನದ ನಿರವಯ ನಿರ್ಮಾಯನಯ್ಯ 
ಭಕ್ತನು ಇಂತಿಪ್ಪ ಭಕ್ತ ಸಂಗನ ಬಸವಣ್ಣನ ಶ್ರೀ ಪಾದಪದ್ಮದಲ್ಲಿ ಭ್ರಮರ 


ನಾಗಿರಿಸಯ್ಯ ಮಹಾಲಿಂಗ ಗುರುಸಿದ್ದೇಶ್ವರ ಪ್ರಭುವೇ.” 


ಕ್ರ 
ತ್ರ 


ಗುಮ್ಮಳಾಪುರದ ಸಿದ್ಧಲಿಂಗ 


ಈತನ ಕಾಲ ೧೪೮೦. ಈತನು ತೋಂಟಿದ ಸಿದ್ದಲಿಂಗ ಯತಿಯ ಶಿಷ್ಯನು. 
ಷಟ್‌ಸ್ಥಲದ ಲಿಂಗಾಂಗಸಂಬಂಧದ ನಿರ್ವಚನವನ್ನು ಬರೆದಿರುತ್ತಾನೆ. 


ಅದರಲ್ಲಿ 


ಆಣನಮಲ ಮಾಯಾಮಲ ಕಾರ್ಮಿಕಮಲವೆಂಬ ಮಲತ್ರಯಂಗಳ 
ಕಳೆದು ಎನ್ಸ್ನಂತರಂಗ ಬಹಿರಂಗ ಶುದ್ಧಾತ್ಮನ ಮಾಡಿದ ಮಡಿವಾಳಯ್ಯ 
ಸಾಕಾರ ಮೂರು ಮೂರು ಹದಿನೆಂಟು ಪ್ರಕಾರವನೊಳಗೊಂಡು ಎನ್ನ 
ಬಹಿರಂಗದಲ್ಲಿ ಆಯತವಾದನಯ್ಯ ಬಸವಣ್ಣ, ವನ್ನ ನಿರಾಕಾರ ಮೂರು 
ಮೂರು ಹದಿನೆಂಟು. ಪ್ರಕಾರವನೊಳಗೊಂಡು ಎನ್ನಂತರಂಗದಲ್ಲಿ 
ಸ್ವಾಯತನಾದನಯ್ಯ ಚನ್ನಬಸವಣ್ಣ, ನಿರಾಳ ನಿರ್ಮಾಯ ನಿಶ್ಯೂನ್ಯ 
ಬ್ರಹ್ಮನೇ ಉಭಯಸಂಗದಲ್ಲಿ ಸನ್ನಿಹಿತವಾದನಯ್ಯ ಪ್ರಭುದೇವರು, ಇಂತೀ 


ah a aa Nac ಚ 


A a SE 


ಶ್ರೀ ಬಸನಣ್ಣನವರೂ ಕನಿಗಳ ಕಾಣಿಕೆಯೂ 


ಅಂತರಂಗ ಬಹಿರಂಗ ಆತ್ಮಸಂಗವನರುಹಿ ಬೋಳ ಬಸವೇಶ್ವರನು 
ಸಿದ್ಧೇಶ್ವರನ ನಿಜನದವನೊರೆದೊರೆದು 
ಬಯಲಾಯಿತ್ತು. 


ಹೀಗೆಯೇ ಇನ್ನೂ ಈ ವಚನ ದೊಡ್ಡದಿರುತ್ತದೆ. 


ಈತನ ಕಾಲ ೧೪೮೫. 
೬೫ ಸಂಧಿ, ಪದ ೩೦೬೯ ಇನೆ. 
ತ್ತದೆ. 


ಆರಾಧ್ಯ ಚರಿತ್ರೆ- ಕನಿ ನೀಲಕಂಠಾಚಾರ್ಯ 


ಆದೌ ಪ್ರಳಯದಲ್ಲಿ ಪರಮೇಶನ ಪರತನು | 

ವಾದ ಬಂ ವೃಷಾಕಾರ ವಾಹನಮಾಗಿ . 

ಸಾದರದಿ ನೆರೆ ಶಿವಂ ಬೆಸಸಲು ಶಿಲಾದಂಗಯೋನಿಜ ತನೂಜನಾಗಿ ॥ 
ಮಾದೇವನಂ ನಂದಿನಾಮದಿಂ ಭಜಿಸಿರ್ದು । 

ಮೇದಿನಿಗೆ ಶಿವಭಕ್ತಿ ವರ್ಧನಾರ್ಥಂ ಬಂದು । 


ಮಾದಿರಾಜಂಗೊಗೆದು ಕಲ್ಯಾಣದೊಳಗೆಸೆನ ಬಸನೇಶನಂ ಬಣ್ಣಿಪೇಂ i ೧೦ ॥ 


ಶೋಣಿಮಾಚಿತವರದ ಪಾಣಿ ಶಿನಲೋಕ ನಿ | 

ಶ್ರೇಣಿ ಜವನಲ್ಲೀಕೃಪಾಣಿ ಭಕ್ತ್ಯಂಕುರ | 

ಕ್ಸೋಣಿ ಸತ್ಯಸಮೇತವಾಣಿ ಬಿಜ್ಜಳಸಮಕ್ಪಾ | 

ಕ್ಸೋಣಿತಬಲಾನನಶ್ರೇಣಿ ಚಿದ್ರಸನದೀ | 

ವೇಣಿ ನಿಶ್ಚೀಮಗೀರ್ವಾಣಿ ನಿಜಜಂಗಮ । 

ಪ್ರಾಣಿ ಬಸವೇಶ್ವರಂ ಕೇಣಿಗೊಂಡೆನ್ನ ಹೃನ್ಮಾಣಿಕ್ಯ ಗೃಹದೊಳಿರ್ಕೆ 1 ೧೧॥ 


ಮತ್ತೊಂದು ಕಡೆಗೆ 


ನಿವಿಧ ವೃತ್ತಗಳಿಂದ ಕೂಡಿರುತ್ತದೆ. 


ಭರದಿಂದೆ ಕೇಳ್ದು ಮಡಿವಳ್ಳ ಮಾಚಯ್ಯ ನುರು । 

ತರಹರ್ಷದಿಂದೆ ಪೊಗಳ್ಗ ೦ ಭಾಪುರೇ ಬಸ ಸವ | 

ವರ ಜಂಗಮಸ್ರಾಣಿ ಸಂಧಾನ ಬಸವಣ್ಣ ಜಂಗಮಪಾ, ಣಿಲೀನ | 
ಚರಲಿಂಗ ಸಂತತಪ್ರಾಣ ಭಾಪುರೇ ಭಾಪು | 

ಚರಲಿಂಗ ಮಂಗಳಪ್ರಾಣ ಭಾಪುರೇ ಭಾಪು | 

ಚರಲಿಂಗ ಸುಪ್ರಸಂತಾಣ ಮರುಭಾಪು ಭಾಪುರೇ ಭಾಪು ಬಸವೇಶ ॥ 


ಎಳಂದೂರ ಹರೀಶ್ವರ 


ಮಾಡಿರುತ್ತಾನೆ. ೫ 


ಪ್ರಭುದೇವರ ಪುರಾಣದಲ್ಲಿ 


ಷಡ್ಡ ಕ್ರಿಯುಕ್ತಾಘ ಷಡ್ಡ ವನಿದೂರಫಣೀರಾಡ್ಕೂ ಸಣಾಂಚಿತತಿ ೈಡ್ಸಾವಜಂ ನಿಜಿತ । 
ರುಡ್ಸಯೆನಿಕೃ ೦ತನದಿಂ ಮರಾಡ್ಬಾರತಿ ಕುಂಡತಿ ಡಾ ಶ್ರದರನ್ಮಿತಸುರ 


ದ್ವಿಡ್ಭ ೦ಜನಂ ವಿಶ್ವಸ _ಡ್ಭ್ರೂದ್ರ ಧರನತನ ಣೇಡ್ಜಾನೇತ್ರ ಹಿತಬಾ ತ್ರಡ್ಫುವನ ಪಾಲವೂನಿ | 


ರಾಡ್ಯೂ ರಿವಳಭಳ. ಸುರೇದ್ಭು] ೦ಜ ಜಯತು ಯನುರಾಡ್ಭ ೦ಗ ಪುತ್ರ ಬಸವಾ ॥ 


ತೋರಿದಕಾರಣ ನ್ನ ತನು 


೫೬೧ 


ಕನ್ನಡ : ಸಾಹಿತ್ಯದಲ್ಲಿ ಇದು ಮಹಾಗ ಗ್ರಂಥವಾಗಿದ್ದು 
ಬಸನಣ್ಣನವರ ಸ್ತೋತ್ರವು ಅನೇಕ ಜ್‌ ಗಳಲ್ಲಿರು 
ಮೂರು ಪದ್ಯಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ. 


ಈತನ ಕಾಲ ೧೪೮೬. ಈತನು ಪ್ರಭುದೇವರ ಪುರಾಣವನ್ನು ಬರೆದಿರುತ್ತಾನೆ. 
ಕನಿಯು ಶಬ್ದಗಳ ಜೋಡಣೆಯನ್ನು ಚೆನ್ನಾಗಿ 


೫೭೨ ಬಸವತತ್ವ ರತ್ನಾಕರ 


ಗೂಳೂರು ಸಿದ್ಧನೀರಣ್ಣನವನರು 


ಇವರ ಕಾಲ ೧೪೫೦. ಇವರು ಅನೇಕ ಪುರಾತನರ ವಚನಗಳಿಂದ ಶೂನ್ಯ 
ಸಂಪಾದನೆ ಗ್ರಂಥವನ್ನು ರಚಿಸಿರುತ್ತಾರೆ. ಇವರು ಶ್ರೇಷ್ಠರಾದ ಶಿವಾನುಭವಿಗಳಿದ್ದ 
ರೆಂಬುವದು ಇ ಗ್ರಂಥರಚನಾ ಚಾತುರ್ಯದಿಂದಲೇ ತಿಳಿದುಬರುತ್ತದೆ. ಶೂನ್ಯ 
ಸಂಪಾದನೆಯ ಸ ಉತ್ತಮ ಗ್ರಂಥವಾಗಿದ್ದು ಕನ್ನಡದಲ್ಲಿ ಹೀಗೆ ವಾದ ವಿವಾದ 
ದಿಂದ ನಿರ್ಣಯಮಾಡಿದ ಧರ್ಮಗ್ರಂಥವೆಂದರೆ ಇದೊಂದೇ ಆಗಿರುತ್ತದೆ. ಅಂತೂ 
ಕನ್ನಡಿಗರು ಹೆಮ್ಮೆಸಡತಕ್ಕ ಗ್ರಂಥವಾಗಿರುತ್ತದೆ. | 


ಇವರು ಬಸವಣ್ಣ ನವರ ಬಗ್ಗೆ 


" ಅದೆಂತೆಂದೊಡೆ ನ ಪ್ರಭುದೇವರು ಜಾರ್ಜ ನ. ದೇವರು ಬಸವ 
ಇಜ ದೇವರ ಮಹಾತೆ ಯಂ ಕೊಂಡಾಡುತ್ತ ಸರಮಾನಂದದೊಳೋಲಾ 
ಚ ಬರುತಿರಲತ್ತ A ದ $ಯನಿತ್ಯ. ನಿರವಯ  ನಿಶೂ ನ್ಯವಪ್ಪ 
ರಃಕಲ ಪರಶಿವನ ಸ್ಥೂಲತತ್ವ ವೇ ನುರ್ತ್ಯಲೋತದಲ್ಲಿ 5 i 
ಬಸವೇಶ್ವರನಾಮದಿಂದವತರಿಸಿ ಷಡುದರುಶನ, ಷಣ್ಮತ, ಷಟ್‌ಸಮಯ 
ಗಳಿಂದ 'ನೀರತೈವ ಸದ್ಭಕ್ತಿ ಮಸುಳಿಸಿರಲಾ ಶಿವಭಕ್ತಿಯನುದ್ದ ರಿಸ ಸರ್ವಾ 
ಚಾರವನಿಂಬುಗೊಂಡು ಕಲ್ಯಾಣಸಟ್ಟಣದಲ್ಲಿ ಗುರುಲಿಂಗ. ಜಂಗಮ 
ಭಕ್ತಿಯ ಮಾಡುತ್ತ ನಿತ್ಯವೆಂಭತ್ತೆಂಟು ಸವಾಡಂಗಳಂ ಜಯಿಸುತ್ತಿರ್ಪ 
ಬಸವೇಶನೆಂತಾಶನೆಂದೊಡೆ'? 

"« ಶೈವಂಗೆದೆಗೊಂತ, ವೈಷ್ಣವಜೀಮೂತ ಜಂರುಭಾಮಾರುತ, 
ಚಾರ್ವಾಕ ಚೌದಂತಶೈ ಣಿ, ಬೌದ್ಧ ದರ್ದುರ ಫೇಣಿ, ಕೃಸಣವನದಾವಾನಲ, 
ನೆ ಬಯ್ಯಾಯಿಕಹರಿಣ sy ಭಾಟಿಗೋಮತ ಶರಧಿ ಕುಂಭಜ, 
ಪಾರ ಮತ್ತಗಜ, ಮಾಮಾಂಸ ಒಮಚೈ ತ್ರ, ವೈಶೇಷ ಲತಾ 
ಲವಿತ್ರ, ಕಸಾಲಿಕುಮುದ ಮಾರ್ತಂಡ, ಸಾಂಖ್ಯ ಮುತಶರಥ ಭೇರುಂಡ, 
ಕಮ ಕುಧರ ಕುಲಿಶ, ಕಾಲವಾಡ ಕಮಲತಾರೇಶ, ಮಂತ್ರವಾದ 
ಮಸ್ತ ಕಶೂಲ, ಮಾಯಾವಾದ, ಮೂಲಕುದ್ದಾಲ, ಕೌಳಮತ ತರುಪರಶು, 
ಕಾಳಾಮುಖಕಂಠಪಾಶ, _ಶಾಕ್ರ್ಯೇಯತಿನಿರದೀಪ, ಸೌರಮತಪನ್ನಗ 
ಖಗಾಧಿಪನೆನಿಸಿ, ವೀರಶೈವ ಸದ್ಭಕ್ತಿಯ ವರ್ಧನಂಗೈವುತ್ತ ಶಿವಶರಣ 
ಸಾಗರಕ್ಕೆ ಪೂರ್ಣೇಂದುವಾಗಿ ಸುಖಮಿರುತ್ತಲೊಂದು ದಿನ ಶಿವಲಿಂಗಾ 
ರ್ಚನೆಯಂ ಮಾಡುತ್ತ ಲಿಂಗದೋಳ್ಲಿಳಿದು ಆ ಲಿಂಗಳಳೆ ಏಕವಾಗಿ 
ವಾರಿವಾರಿ ಕೂಡಿದಂತೆ ಕ್ಷೀರಕ್ಷೀರ ಬೆರೆದಂತೆ ರತ 2ದೋಳೈಳೆ ಬೆರಸಿಪ್ಪಂತೆ 
ಅಂತರಂಗದ ಜ್ಞಾನ ಬಹಿರಂಗದಕ್ರಿ ಒಂದಾಗಿ ಇಷ್ಟ ಲಿಂಗದ ಕಳೆ ಖಾ € 
ಲಿಂಗಕ್ಕೆ ವೇಧಿಸಿ, Roan ಸಂಬಂಧವಸ್ಪ “ದವು ಭಚಕೇೊಸಂ/ 
ದಿಂದಲ್ಲದೆ ದೊರಕೊಳ್ಳದೆಂದು ಜ್ಞಾನಮುಖದೊಳು ನಿರೀಕ್ಷಿಸುತ್ತಿರಲು 
ನಿಃಕಲ ಪರಶಿವನ ಸೂಕ್ಷ್ಮ್ಮತತ್ವವೆ ಚನ್ನಬಸವೇಶ್ವರನೆಂಬ ನಾಮದಿಂದ . 


ಮರ್ತ್ಯಕ್ಕವತರಿಸಿ ಸಕಲ ಪ್ರಮಥಗರ್ಗೆ ಷಟುಸ್ಥಲವಂ ಬೋಧಿಸುವದಕ್ಕೆ 


ಶ್ರೀ ಬಸನಣ್ಣನವರೂ ಕವಿಗಳ ಕಾಣಿಕೆಯೂ ೪೭೩ 


ತಾನೇ ಕಾರಣವಾಗಿ ಅಲ್ಲಮಪ್ರಭುದೇವರ ಬರವಿಂಗೆ ತಾನೇ ಮೂಲಿಗನಾಗಿ 
ಬಂದು ಆ ಬಸವೇಶ್ವರ ಸ್ತೋತ್ರಮಂ ಮಾಡಿ ಅನುಗ್ರಹವಂ ಪಡೆದರು.” 


ಗುರುಬೋಧೆ 
ಕವಿಯ ಕಾಲ ೧೪೫೦. ವಿಯ ಹೆಸರು ವಿರತಮುಹಾಲಿಂಗ. ಈ ಗ್ರಂಥದಲ್ಲಿ 
೧೨೫ ವೃತ್ತಗಳಿರುತ್ತವೆ. 
ವಿಶ್ವತೋಮಯ ವಿಶ್ವತೋಬಾಹು | 
ನಿತ್ವತೋಚಕ್ಟುು ಪಾದಂಗಳು | 
ಸಸ್ವದಲಿ ಸ್ವರ್ಗಾದಿ ಸ್ವರ್ಗವು ಕಾಂಬುದೀ ತೆರನು | 
ಶಿಷ್ಯ ಗುರುಕರಜಾತನಾದನು | 
ಬಸವ ಪರಮನ ಖಾದನಿಡಿಯಲು | ಕ 
ಗುರು ಗುಹೇಶ್ವರ ಲಿಂಗಕಾಣೈ ಬಸನ ಕೇಳೆಂದ ॥ 
ಈ ಗ್ರಂಥದ ಪ್ರತಿಯೊಂದು ಪದ್ಯದ ಕೊನೆಯಲ್ಲಿ ಬಸವ ಕೇಳೆಂದಾ ಎಂದು ಮುಗಿದಿರು 
ತ್ತದೆ. ಆದರೆ ಕಡೆಯ ಪದ್ಯದಲ್ಲಿ-- | 
ಇಹದ ಮಚ್ಚಿಕೆ ಇಷ್ಟಲಿಂಗವು | 
ಪರದ ಮಚ್ಚಿಕೆ ಪ್ರಾಣಲಿಂಗವು । 
ಗುರುವು ಮಚ್ಚಿಕೆ ಭಾನಲಿಂಗವು ಮೂರು ಲೋಕದಲಿ | 
ಇರವು ಸರವು ಅರಿವು ಮೂರನು | 
ಅರಿವಿನೊಳಗೆ ಅರಿತನಾದರೆ 1 
ಇಹಕ ಸರತಗನಸ್ತು ಸಂಗನ ಬಸನ ಕೇಳೆಂದಾ ॥ 
ಎಂದು ಮುಗಿಸಿರುತ್ತಾನೆ. ಈ ಗ್ರಂಥವನ್ನು ರಚಿಸಿದವರ ಹೆಸರು ಗ್ರಂಥದಲ್ಲಿ ಇರು 
ವದಿಲ್ಲ. 
ಸುರಂಗಕನಿ 
ಈತನ ಕಾಲವು ೧೫೦೦. ಈ ಕವಿಗೆ ಕರ್ಣಾಟಕ ಕವಿ ಚಕ್ರವರ್ತಿ'' ಎಂಬುವ 
ಬಿರುದಿತ್ತೆಂದು ಗೊತ್ತಾಗುತ್ತದೆ. ಈತನು ನರರನ್ನು ಸ್ತುತಿಸುವದಿಲ್ಲನೆಂದು ಪ್ರತಿಜ್ಞೆ 
ಯನ್ನು ಮಾಡಿದಂತೆ ತೋರುತ್ತದೆ. 
ತ್ರಿಷಸಿ ಪುರಾತನರ ನಿಲಾಸ-- 


ಪರಸಮುಯಂ ಫಿನರ್ಧಿಸಿ ಶಿವಾಗನು ಧರ್ನುವಡಂಗಿ ಪೋದುದಂ । 

ಹರನೆರಿಡೆಯ್ಲಿದಲ್ಕರೆಗೆ ಬಂದು ಹನಾಡಮ:ನಂದನೇಕನುಂ | 

ವಿರಚಿಸಿ ಯಾನನುದ್ಧರಿಸಿದಂ ಶಿವಭಕ್ತಿಯನಾತ್ಮ ಮುಕ್ತಿಯಂ ನರಗುರುವಾತನಾಡಿ 
ನೃಷಭಂ ಬಸನೇಶ್ವರನೀಗೆ ಭಕ್ತಿಯಂ ॥ 


ಗುಬ್ಬಿಯ ಮಲ್ಲಣಾರ್ಯರು 
ಇವರು ನೀರಶೈವಾಮೃತ ಮಹಾಪುರಾಣ ಗಣಭಾಷ್ಯರತ್ನಮಾಲಾ ಬರೆದಿರುತ್ತಾರೆ. 
ಇವರ ಕಾಲ ೧೨೬೯. ಇವರು ಸಂಸ್ಕೃತ, ಕನ್ನಡ ಭಾಷಾದ್ವಯದಲ್ಲಿಯೂ ಪಂಡಿತರಿದ್ದ 
ರೆಂದು ಇವರ ಗ್ರಂಥಗಳಿಂದ ತಿಳಿಯುತ್ತದೆ. ಮತ್ತು ಇವರು ಬೇರೆಬೇರೆ ಶಾಸ್ತ್ರಗಳಲ್ಲಿಯೂ 
ಪಾರಂಗತರಿದ್ದರೆಂದು ಬೇಕೆ ಬೇರೆ ಕನಿಗಳ ವರ್ಣನೆಯಿಂದ ಗೊತ್ತಾಗುತ್ತದೆ. ಬಸವ 


೫೭೪ ಬಸವತತ್ವ ರತ್ನಾಕರ 


ಪುರಾಣವನ್ನು ಹೇಳುವದರಲ್ಲಿ ಇವರು ಒಳ್ಳೇ ಬಲ್ಲಿದರಾದುದರಿಂದ ಇವರಿಗೆ ಬಸವ 
ಪುರಾಣದ ಮಲ್ಲಹಾರ್ಯಕೆಂತಲೂ ಹೆಸರು ಇರುತ್ತ ದೆ. ಇವರ. ಭಾವಚಿಂತಾರತ್ನವು 
ಶ್ರೇಷ್ಠ ತರಗತಿಯ ಗ್ಗ ಗ್ರಂಥವಾಗಿರುತ್ತದೆ. ನೀರಶೈ ವಾಮೃ ತ ಮಹಾಪುರಾಣವು ಬಹಳ 
ಸೊಡ್ಡ ಗ ಗ್ರಂಥನಿದ್ದು ನೀರಕೈವ ಧರ್ಮದ ತತ ಗಳನ್ನು ಚೆನ್ನಾ ಗಿ ವಿವರಿಸುತ್ತದೆ. ಕವಿಗಳು 
ಈ ಷಟ್ಟ ದಿಯಲ್ಲಿ ಈ ಗ್ರಂಥವನ್ನು ಎಶ ರೆ, ಜಡಿ ವನ. ಹೆಚ್ಚಾಗಿ 
ನದ್ಯಗಳಿರುತ್ತ 'ಂದಮೇಲೆ ಇವರ ಕ ತೆಯು ಬಹೆಳ ದೊಡ್ಡ ದೆಂದು ಸಹಜವಾಗಿ 
ವ್ಯ ಕೃವಾಗುತ್ತದೆ. 


ವೀರಶೈ ವಾಮೃ ತ ಮಹಾಪುರಾಣ ೭ನೇ ಖಂಡ, ೨ನೆಯ ಅಧ್ಯಾಯದಲ್ಲಿ 


ಶಿನನೇಶಿಲಾದಂಗೆ ನುಗನ ಯೋನಿಜನಪ್ಪೆ 

ಭುವನಕ್ಕೆ ಮಾಂಪಿತಂ ತತ್ರಿತಂ peer 

0S ತತ್ತು ಸ; ಶ್ರಿ ಗಿರಿಯ ಮಹತ್ವ ದೊಳಿವಂ ॥ 
ತಾ ಶಿಲಾಬಾಕುವರಂ ಮ ಕಾಮರೂಪಪ್ಪ ನೆ । 
ಮ್ಮ; ವಯನದ ಸೋಂಕಿಗೆ ಪಾತ್ರ ಮದಾ ಎಹೆನಂ | 

ತನೆಭಕ ಯುದ್ಧ ರಿಪಕಾರಣಂ ಕಲ್ಯಾ ಣದಲ್ಲಿ ಬಸವೇಶನಾದಂ ॥ 


ಸಾಕ್ಸ್ಟಿ 
ಶಿಲಾದಸ್ಕ ಸುತಶ್ಯಾಯಂ | ಕಾಮುರೂಪೀ ಮಹಾಜವಃ ॥ 
ಮುಮಾಂಗಸ್ಪರ್ಶ ಯೋಗ್ಯಶ್ಚ | ಮಮ ವಾಹನತಾಂಗತಃ ॥ 
ಶ್ರೀ ಭಕ್ತಿ ಯುದ್ಧರಿಸಕಾರಣಂ ಬಸವೇಶ । 
ನೇ ಭುವನದೋಳ್‌ ಪುಟ್ಟ ದನನಾನುವಾದ ನನ | 
ಶೋಭನ ಮುಖಾಬ್ದದೊಳಗಿರ್ಪುದಂತಲ್ಲಿ ನಾಂ ನೆಲಸಿರ್ಸೆನೆಂದು ನುಡಿದಂ ॥ 
ಆ ಸಹಸ ಪುರಾಣ ಸ್ಮೃತಿಯ 
ವೆ ಭನ ಪ್ಪ ಪ್ರಖ್ಯಾತ ಬಸವೇಶ್ವರಾದಿಯ ಮ । 
ks ಭನ್ಯ ತಃ ಚರಣಿ ವೀರಶೈವ ವಂ ಕೇಳು ಮಗನೆಂದಂ ॥ 
ಸಾಕ್ಸೆ 


ಸ 

ಕಜ 4 
ಅಂದರೆ ಶಿಲಾದ ಖುಷಿಯ ತಸಸ್ಸಿಗೆ ಮೆಚ್ಚಿ ನಾನು ನಿನಗೆ ಅಯೋನಿಜನಾದ ಮಗನೆಸಿಸು 
ವೆನು. ಲೋಕಕ್ಕೆ ನಾನು ತಂದೆಯು. ನನಗೆ ನೀನು ತಂದೆಯು. ಅದೇ ಪುರಾಣದ 
ಶ್ರೀಗಿರಿಯ ಮಹತ್ವದಲ್ಲಿ ಕಾನುರೂಪನಾದ ಮಹಾಯೋಗಿಯೆನಿಸಿದ ಶಿಲಾದ ಪುತ್ರನು 
ನಮ್ಮ ಅವಯವ ಸ್ಪರ್ಶಕ್ಕೆ ಯೋಗ್ಯ ನು. ನನಗೆ ವಾಹನನು ಭಕ್ತಿ ಯನ್ನು ದ್ಧ ಉಚಿ 
ಕಾರಣ ಭುವನದಲ್ಲಿ ಅವತರಿಸಿ ಬಸ ಸವ ಶನೆಂಬುವ ನಾಮವು ಯಾರ ಮುಖದಲ್ಲಿರುವಡೋ 
ಅಲ್ಲಿ ನಾನು ನೆಲೆಸಿರುವೆನೆಂದು ಶಿವನೇ ಹೇಳಿರುವನು. ಆ ಸ್ಮ ಎತ ಶೃ ತಿ ಪುರಾಣದಲ್ಲಿ 
ಪ್ರಖ್ಯಾತವೆನಿಸಿದ ಬಸವೇಶ್ವರ ಮೊದಲಾದ RES use ನೀರತೈವವು. 


ಭಾವಚಿಂತಾ ರತ್ನದಲ್ಲಿ- 


ನಿರುಪಮ ನಿರಂಗ ನೆನಿಸಲ್ಲಮುಸ್ರಭುರಾಯ । ಹರಭಕ್ತರೇ ಸಂಗ 
ಮೇಶಕೆಂಡೆಂಬ ಬಸವರಸ ವಿಮಲ ಪ ಪ್ರ ಸಾದಾಂಗಿಯಹ ಚನ್ನಬಸವೇಶರಿವ 


had 


ass Eta 6 ಚಚ ್‌ 


ಶ್ರೀ ಬಸನಣ್ಣನವರೂ ಕಪಿಗಳ ಕಾಣಿಕೆಯೂ ೫೭೫ 


ರಂಥ ಕಮಲ | ಪರಮ ಷಟ್‌ಸ್ಥಳವಾದುವವನುತಿಸುವೆಂ ನುತಿಸಿ ನಿರುತ 
ಷಟ್ಟದಿಯಾದುವಿವು ಕಮಲಜಾಂಡದೋಳ್‌ । ಪರಿಕಲಿಸಿ ಪಸರಿಸುಗೆ 
ಚರಗುರು ಶಿವಾರ್ಚಕರಮನಕುತ್ಸವಂಬೀರುತೇ | 


ನೀರಭದ್ರರಾಜ 


ಈತನ ಕಾಲವು. ೧೫೩೦. ಇವನು ರಾಜವಂಶಕ್ಕೆ ಸೇರಿದ ಉದ್ದಾಮ ಕವಿ 
ಶ್ಲ ಯಾಗಿರುತ್ತಾನೆ. ಈತನು "“ ವೀರಭದ್ರ ನಿಜಯ??, ಪಾರ್ವತೀವಲ್ಲಭ ಶತಕ, ಉಮಾ 
ಮಹೇಶ್ವರ ಶತಕ, ಪ್ರಾಣನಾಥ ಶತಕ, ಶ್ರೀಕಂಠಸೋಮೇಶ್ವರ ಶತಕ, ಕಂದ 
ಶತಕ ಹೀಗೆ ಆರು ಗ್ರಂಥಗಳನ್ನು ಬರೆದಿರುತ್ತಾನೆ. ಈ ಕವಿಗೆ ಉಭಯ ಕನಿ, ಬುಧನುತ, 
ಸತ್ಸವೀಶ್ವರ ಮೊದಲಾದ ಬಿರುದುಗಳಿರುತ್ತವೆ. 
ವೀರಭದ್ರ ವಿಜಯ ಕಾವ್ಯದಲ್ಲಿ 
ಮರಣಂ ಪೊರ್ದದ ಮೈಮೆಯಿಂದಮಳ ಸರ್ವಜ್ಞತ್ವದಿಂದ ಗಣೇ | 
ಶ್ವರ ನಾನಿರ್ಪುದರಿಂದ ಯೋಜನ ನಿನಿಪ್ಪೀ ದಿವ್ಯ ಸಾಮರ್ಥ್ಯದಿಂ | ಹರನಂ 
ತಿರ್ದುದರಿಂ ದ್ವಿತೀಯ ಶಿವನೆಂಬೀ ನಾಮದಿಂದೊಪ್ಪುವಾ | ವರನಂದೀಶ್ವರ 
ನೀವನಕ್ಕಮಗೆ ಚಿತ್ತಾನಂದ ಸಂದೋಹಮಂ ॥ 


} ಚನ್ನಬಸವಾಂಕ 


ಈತನ ಕಾಲ ೧೫೫೦." ಇವನು ಮಹಾದೇವಿಯಕ್ಕನ ಪುರಾಣನನ್ನು ಬರೆದಿರು 
ತ್ತಾನೆ... ಮಹಾದೇನಿಯಕ್ಕನ ಪುರಾಣದಲ್ಲಿ ೩೩ ಸ್ಥಲಗಳಿದ್ದು ೧೬೦೪ ಸದ್ಯ 
ಗಳಿರುತ್ತವೆ. 


ಚಾರ್ವಾಕ ಜೈನ ಜಲಧಿ ಬಾಡಬ ನಿಷ್ಣು | 

ಚಾರ್ವಾಕ ಪಟು ತಿಮಿರ ಮುಹಿರನಿನಾಶ | 

ಚಾರ್ವಾಕ ವಿಪ್ರ ಮತ್ತೇಭ ಸಂಚಾಸ್ಕ ನೆರೆನಿಂದಕಾಚಲ ನಿಕುಲಿಶ ॥ 
ಚಾರ್ವಾಕಲಾವ ಕೋರಗ ನೈನತೀಯಸ್ಕ | 

ಚಾರ್ವಾಕ ಸಮಯ ಕಮಲೇಂದು ಬಂಧುರಭಕ್ತ | 

ಸಾರ್ನಭೌಮಾಶ ಕುಲನಾರ್ಧಿ ವರ್ಧನಚಂದ್ರ ಬಸವನಕೊಡು ನಿರ್ವಿಘ್ನವಾ ॥ 


ಗುರುಲಿಂಗನಿಭು 


ಈತನು ಭಿಕ್ಸಾಟನ ಚರಿತ್ರೆಯನ್ನು ಬರೆದಿರುತ್ತಾನೆ. ಈತನ ಕಾಲ ೧೫೫೦. 
ಭಿಕ್ಸಾಟನ ಚರಿತ್ರೆಯ ಎರಡನೆಯ ಶ್ಲೋಕದಲ್ಲಿ 


ನಿರತ ನಿರ್ಮಳ ಚಿತ್ತವಡೆದೀಶ್ವರ ಧ್ಯಾನಿ । 

ಹರಶಾಂತನೇಕೈಕ ಲಿಂಗಾನು ಸಂಧಾನಿ । 

ಭರಿತ ಪರಮಾನಂದ ಮೋಕ್ಸಸಂಪದ್ದಾನಿ ನೀರಶೈವಾಭಿಮಾನಿ । 
ಅರಿವಿಕಾರಗುಣಂಗಳಂಟದ ಸಮಾಧಾನಿ । 

ಶರಣ ಸನ್ನಿಹಿತ ಸ್ಥಲದ ಸಹಜ ಸುಮ್ಮಾನಿ | 

ಕರುಣಿಮದ್ದುರು ಶಿನಜ್ಞಾನಿ ಬಸವೇಶ್ವರನ ಚರಣಕಭಿವಂದಿಸುನೆನು । 


೫೭೬ ಬಸವತತ್ವ ರತ್ನಾಕರ ೯ 


ಗ್ರಂಥದ ಕೊನೆಯಲ್ಲಿ-- 
ಗುರುವೆ ಜಯ ಜಯ । ವೇದಶಾಸ್ತ್ರ ಸನ್ನು ತಿ-ಸಾತ್ರ 
ಗುರುನೆ ಜಯ ಜಯ । ನಿಜಾನಂದ ನಿರ್ಮಲಗಾ ಇತ್ರ 
ಗುರುವೆ ಜಯ ಜಯ | ವಿಶ್ವತೋರೂಸ ನಿಮಲ ಪ್ರತಾಪ ಮಾಯಾವಿಲೋಪಸ ॥ 
ಗುರುವೆ ಜಯ ಜಯ । ಪರಮ ಪಾನನ ಗುಣೋಲ್ಲಾಸ 
ಗುರುವೆ ಜಯ ಜಯ | ನಿರಂಜನ ನಿತ್ಯ ಪರಿತೋಷ । 


ಗುರುವೆ ಜಯ ಜಯ । ಶಿನಜ್ಞಾನಿ ಬಸವೇಶಮಂಷು ಹೃದಯೂಬ್ಜ ಸನ್ನಿವಾಸ | 


ಕಿಕ್ಕಿರಿಯಾರಾಧ್ಯ ನಂಜುಂಡ 


ಇವನ ಕಾಲ ೧೫೫೦." . ಇವನು ಭೈರವೇಶ್ವರ ಕಾವ್ಯವನ್ನು ಸಾಂಗತ್ಯದಲ್ಲಿ 


ಬಕೆದಿರುತ್ತಾನೆ. ಇದರಲ್ಲಿ ಅನೇಕ ಪದ್ಯಗಳಿಂದ ಬಸವೇಶ್ವರನ ಸ್ತೋತ್ರ ಮಾಡಿದ್ದಾನೆ. 


ನಿರಕ್ತ ತೋಂಟದಾರ್ಯ 


ಇವರ ಕಾಲ ೧೫೬೦. : ಇವರು ಸಿದ್ಧೇಶ್ವರ ಪುರಾಣ, ಪಾಲ್ಕುರಿಕೆಯ ಸೋಮೇಶ್ವರ 
ಪುರಾಣ, ಕರ್ಣಾಟಕ ಶಬ್ದಮಂಜರಿ, ಮನೋವಿಜಯ ತಾತ್ಸರ್ಯ, ಮೊಗ್ಗೆಯ 
ಮಾಯಿದೇವನ ಶತಕತ್ರಯದ ಬೇಕೆ, ನೀರಶೈವಾನಂದ ಚಂದ್ರಿಕಾ ಮೊದಲಾದ 
ಗ್ರಂಥಗಳನ್ನು ಬರೆದಿರುತ್ತಾರೆ. ಉಭಯ ಭಾಷೆಗಳಲ್ಲಿಯೂ ಇವರು ಪ್ರಕಾಂಡ ಪಂಡಿತ 
ರಿದ್ದ ಂತೆ ತಿಳಿಯುತ್ತದೆ. ಇವರು ಮೇಲೆ ಬರೆದ ಗ ಗ್ರಂಥಗಳಲ್ಲದೆ ಸಿದ್ಧ ಲಿಂಗೇಕ್ವ ರ ಶತಕ, 
ಪಾಲ್ಕುರಿಕೆಯ ಸೋಮನಾಥನ ಪಂಚಗದ್ಗ ಬೆ, ಚಿದಾನಂದ್‌ ba ಚಂಪೂ 
ಗಳನ್ನು ಬರೆದಿರುವಂತೆ ಕಾಣುತ್ತದೆ. ನೀರಶೈವ ಸಮಾಜದ ಪಂಡಿತರಲ್ಲಿ ಇವರಿಗೆ 
ದೊಡ್ಡ ಸ್ಥಾನವಿರುತ್ತದೆ. | 


ಪಾಲ್ಬುರಿಕೆಯ ಸೋಮೇಶ್ವ ರ ಪುರಾಣದಲ್ಲಿ 


ಲಲಿತ ಸದ್ದ ರ್ಮಾವೇರೂಹಾಗಿ ಪರಶಿನಂ | 

ಗೆಲಘು ನಾಹನಮಾಗಿ ನಂದೀಶರಾಹ್ವಯ । 

ದಳೆದುರೆ ಶಿಲಾದಂಗೊಗೆದು ನಗಿ ಮಾದಿರಾಜಮಾದಾಂಬೆಯರೊಳಂ ॥ 
ಬಳಿಕನತರಿಸಿ ಕೃತಯುಗದ ಧರ್ಮ ಮಾರ್ಗಮಂ । 

ಕಲಿಯುಗದೊಳಾಚರಿಸಿ ಮೆರೆದು ಶಿವ ಸತ್ನವ । 

ನಿಳೆಗೆ ಪರಕಲಿಸಿದ ಬಸನ ದಂಡನಾಯಕಂ ॥ 


ಸಿದ್ಧೇಶ್ವರ ಪುರಾಣದಲ್ಲಿ 
ಪರತರ ಬ್ರಹ್ಮಸ್ವರೂಸನೆಂದೆನಿಸಿ ಶಂ । 
ಕರ ವಾಹನವಾಗಿ ಮುನಿಪತಿ ಶಿಲಾದ ನುರು | 
ತರ ಗರ್ಭದೋಳ್‌ ಜನಿಸಿ ಕೃ ತಯುಗದೆ ವರ್ತಿಸುವ ನಾ ಲು ಹಾಡದ ಧರ್ಮವಂ॥ 
ಧರೆಯರಿಯೆ ಚ NR ಲೋಕಮಂ | 


ಸೊರೆದು ನರವೀರಶೈನ ನೆಲೆಗೊಳಿಸಿದ ಬಸ । 
ವರಸನೆ ಮಗನವರತ ಶಿವಭಕ್ತಿಯಂ ಕೊಟ್ಟು ರಕ್ಷಿಸುವಗೆ ಕರುಣದಿಂದಂ ॥ 


akc 


a od Au cad dk 


AM a id dn me ai 


೯ ಚ ಚ್‌ a de 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೫೭೭ 


ಇದೇ"ಪುರಾಣದಲ್ಲಿ ಬೇರೊಂದು ಕಡೆಗೆ 
ಪರಮ ಸಚ್ಛಿತ್ಸುಖಾಕಾರ ಗುರುಬಸವ ಸು | 
ಸ್ಥಿರ ಮುಹಾ ಸರ್ವತತ್ವಾಧಾರ ಗುರುಬಸವ । 
ನಿರುಷಮ ಸದಾಚಾರಯುಕ್ತ ವರನೀರಶೈನ ಸಾರೋದ್ಧಾರ ಗುರುಬಸವ ॥ 


ಮುರಗೆದೇಶಿಕೆಂದ್ರ 


ಇವರ ಕಾಲ ೧೫೬೦. ಇವರು ರಾಜೇಂದ್ರವಿಜಯವನ್ನು ಬರೆದಿರುತ್ತಾರೆ. 
ಇದಕ್ಕೆ ಹೆಮ್ಮರ ಕಾವ್ಯವೆಂತಲೂ ಅನ್ನುತ್ತಾರೆ. ಇದರಲ್ಲಿ ಹಮ್ಮಾರನ ಚರಿತ್ರೆಯು 
ಇರುತ್ತದೆ. 


ಯ 


«" ಚಿದ್ರಾಮೈದಾರ ಧೀರಂ ಪರತರನುಹಿಮಾಸ್ರಾಂತ ಕೈವಲ್ಯಕಾಂತಂ | 
ಸದ್ರೂಪಾಕಾರ ಸಾರಾಸುಗುಣ ಮಣಿಕಲಾ ಪ್ರಂಜತಾಪಾರ ಪಾರಂ ॥ 
ಮುದ್ರಾಮಂ ಭವ್ಯಧಾಮಂ ಮದಹರ ಕರುಣಾಸಾಂಗತುಂಗ ಮೃಡಾಂಗಂ | 
ವಿದ್ರಾಡ್ಮಂ ಜಾಡ್ಯ ದೂರಂ ಜಯತು ಬಸನರಾಜಂ ಮುಹದ್ಸರ್ನು ತೇಜಂ ॥೨₹ 


ಅದೃಶ್ಯಕನಿ 
ಪ್ರೌಢರಾಯನ ಕಾವ್ಯವನ್ನು ಬರೆದಿರುತ್ತಾನೆ. ಕನಿಯ ಕಾಲ ೧೫೮೦. ಈತನು 


ತನ್ನ ಕಾವ್ಯದ ಆರಂಭದಲ್ಲಿ 


ಬಸವನೆಂದರೆ ಪಾಪದೆಶೆಗೆಟ್ಟು ಹೋಗುವದು 

ಬಸನನೆಂದೆಂಬ ಮೂರಕ್ತರದ ಘನತೆಯನು | 

ಉಸುರಲೆನ್ನಳವಲ್ಲ ಫಣಿರಾಜಗರಿದರಿದು ಬಸವ ಭವ ಭಯ ನಾಶವೂ ॥ 
ಪ್ರಸಿಯಲ್ಲಸಾ ಎನಲು ಸರ್ವಸಂಪತ್ತಕ್ಕು । 

ಜಸವಕ್ಕುವಾಯೆನಲು ವಾಂಜ್ಮನಕ್ಕತೀತನೆ । 

ವೃಕಭೇಶ ನಿಮ್ಮ ಮಹಿಮೆಯ ಪೊಗಳಲೆನ್ನ ಳವನೆ ಶಿಶುನೆಂದು ಪೊರೆವುಡೆನ್ನಾ | 


ಮೃಡನ ನೇನುದಿ ಬಸನ ದಂಡನಾಯಕನು | 

ತನ್ನೊಡನೆ ಏಳ್ನೂರು ಎಪ್ಪತ್ತು ಗಣ ಸಹಿತಾ ತಾಂ | 

ಪೊಡವಿಗೈತಂದು ಮಂಡಗಿಯ ಮಾದರಸರಿಗೆ ಬಾಲಪ್ರೀತಿಯದಕ್ಕಿಸಿ | 
ಸಡಗರದಲಿಂದ ನೋಲಗದಲ್ಲಿ ಲಿಪಿ ಬೀಳೆ । 

ಗಡಣದಿಂದಲೋದಲರಸಂ ಮಂತ್ರಿತನನೀಯೆ 

ದೃಢದಿ ಅಗಣಿತ ಪವಾಡನ ತೋರಿ ವಾದಿಗಳ ಗೆದ್ದ ವೃಷಭೇಶ ಸಲಹೂ ॥ 


ಕನಿ ನಿರೂಸಾಕ್ರಪಂಡಿತ 
ಈತನು ಚನ್ನಬಸವ ಪುರಾಣವನ್ನು ಬರೆದಿರುತ್ತಾನೆ. ಈತನ ಕಾಲ ೧೫೮೪. 
ಈತನು ಒಳ್ಳೆಯ ಪಂಡಿತನಾಗಿದ್ದು ಈತನ ಚನ್ನಬಸವ ಪುರಾಣವು ಕನ್ನಡ ಸಾಹಿತ್ಯದಲ್ಲಿ 
ಸುಪ್ರಸಿದ ವೂ, ಮೃದುಮಧುರವೂ ಆಗಿರುತ್ತದೆ. ನಿರೂಪಾಕ್ಸ ಸಂಡಿತನು ವಿಜಯ 
ನಗರದ ಹಿರಿಯ ಮಠದ ವಂಶಕ್ಕೆ ಸೇರಿದವನಾಗಿರುತ್ತಾನೆ. 
37 


೫೭೮ 


ಬಸವತತ್ವ ರತ್ನಾಕರ 


ಚನ್ನಬಸವ ಪುರಾಣದಲ್ಲಿ. 
ಪಶುನೆನಿಸದನುಲ ಸುರಡೇನು ಮುರನೆಂದೆನಿಸ । 
ದಸಮ ಕಲ್ಪದೃಮಂ ಕಲ್ಲೆನಿಸಿಕೊಳ್ಳದಿಹ | 
ಮಿಸುಪ ಚಿಂತಾರತ್ನ ಖಣಿಯೆನಿಸದಿಹ ಮಹಾಪುರುತ್‌ ತೃಣವೆನಿಸಿಕೊಳದ i 
ಪೊಸಮರು ಜವಣಿಮನಂ ನುಡಿನೋಟ ನಡೆಕೈಗ 
ಳೆಸೆವುತಿಹ ಪಂಚಪರುಷಮವಾಗಿ ರಂಜಿಸುವ । 
ಬಸವ ದಂಡಾಧೀಶ ಶರಣಂ ಮತ್ತ್ರಾಣೇಶ ಭವನಾಶ ಭಕಿ ಕೋಶ ॥ 


ಮತ್ತೊಂದು ಪ್ರಕರಣದಲ್ಲಿ 


ಆಲಿಸಲೆ ಬಸನನೀಂ ಪರಶಿವನ ನೇಮದಿಂ । 

ದೇಳು ನೂರೆಪ್ಪತ್ತಮರ ಗಣಂಗಳ್ಕೆರಸಿ । 

ಲೀಲೆಯಿಂ ನೀರಶೈ ನಾಚಾರಮಂ ಪ್ರತಿಷ್ಠಿಸಲೆಂದು ಕರುಣದಿಂದೆ ॥ 
ಭೂಲೋಕಕ್ಕೆ ತಂದೆ ನಿನ್ನ ಮುಹಿಮೆಯನೊಲ್ಲು | 

ಪೇಳಲೆನ್ನಳನೆ ನೀನನಿಮಿಷಂಗೊಲಿದಿತ್ತ । 


ಮೇಲೆ ತಲ್ಲಿಂಗಡೋಳ್‌ ಬೆರಗಾಗಿ ನಿಜ ಸುಖ ಸಮಾಧಿಯೊಳಗಿರುತಿರ್ದನೂ ॥ . 


ಎಸೆವ ಮಾದರಸ ಮಾದಾಂಬೆಯರ ಗರ್ಭದಿಂ | 
ಬಸವನೆಂದೆಂಬ ನಾಮದೆ ಜನಿಸಿ ನಿಪ್ರಸುತ 


ನಸಮ ಕೂಪದೊಳೆಯ್ದೆ ಬಿದ್ದುಸಾಯಲ್ಯವನ ತಾಯ್ತಂದೆಗಳ್‌ ಭರದೊಳು ॥ 


ಬಸವನಂ ಬೆಂಬತ್ತಲೋಡಿ ನದಿಯಂ ಕಾಣು | 
ತೆಸಕದಿಂ ದ್ವಿರ್ಭಾಗಮಂ ಮಾಡಿ ಪೋಗಿಸಂ । 
ತಸದೆ ಸಂಗಮನಾಥ ನಿಂಡೆ ತಾಂ ಕೊಂದುದಿಲ್ಲೆನಿಸಿದಂ ಚೋದ್ಯವೆನಲು ॥ 


ಸಂಗನ ಬಸನೇಶ್ವರ 

ಇವರು ವಚನಗಳನ್ನು ಬರೆದಿರುತ್ತಾರೆ. ಅವರ ಕಾಲವು ೧೬೦೦. 

ಹರ ಹರ ಶಿವ ಶಿವ ಮತ್ತ್ರಾಣನಾಥಾ ಅನಾದಿ ಮಹಾಸ್ರಭು ಶ್ರೀ 
ಗುರುಲಿಂಗ ಜಂಗಮದ ಚರಣೋದ್ಧೂಳನನೆ ಚಿದ್ಬ್ರಹ್ಮ ಚಿದ್ಧೆಶ್ಚರ್ಯ 
ನೋಡಾ, ಶ್ರೀಗುರುಲಿಂಗ ಜಂಗಮದ ಕ್ರಿಯಾಚಕ್ಪುವಿನ ಕ್ರಿಯಾಪ್ರಕಾಶವೇ 
ಕ್ರಿಯಾಭತ್ಸಿತವಾಗಿಪ್ಪುದಯ್ಯ, ಶ್ರೀ ಗುರುಲಿಂಗ ಜಂಗಮದ ಜ್ಞಾನ 
ಚಕ್ಸುನಿನ ಜ್ಞಾನಪ್ರಕಾಶವೇ ಮಹಾ ಜ್ಞಾನಭಸಿ ತವಾಗಿರ್ಪುದ ಯ್ಯಾ, 
ಇಂತಹ ಚಿತ್ರ ಕಾಶ ಸ್ವರೂಪವಾದ ಚಿದ್ಧಸಿತವ ಅನಾದಿ ಬಸವದಂಡ 
ಪ್ರಮಥರು ತಮ್ಮ ಗೋಪ್ಯಮುಖದಲ್ಲಿ ಸಕಲ ಕ್ರಿಯಂಗಳನಾಚರಿಸುತ್ತಿರಲು 
ಆಗ ಶಿವನು ತನ್ನ ಸಂಚಮುಖದಿಂದ ಪಂಚವರ್ಣದ ಗೋವ ನಿರ್ಮಿಸಿ 
ಎಲ್ಫೆ ಎನ್ನ ಚಿಚ್ಚೈ ತನ್ಯ ಮೂರುತಿ ಬಸವದಂಡನಾಯಕರೇ ಈ ಪಂಚ 
ಗೋವುಗಳ ಈ ಕೇಳು ಲೋಕಕ್ಕೆ ಪಾವನ ಸ್ವರೂಸವ ಮಾಡಿ ನಿಮ್ಮ 
ಶರಣ ಗಣಂಗಳಿಗೆ ಅರ್ಪಿತವಾಗುವಂತೆ ಮಾಡಿರಯ್ಯ ಎಂದು ಅಭಿನಂದಿಸಲು 
ಆಗ ಬಸವದಂಡ ಪ್ರಮಥರು ಆ ಗೋನಿನ ಸಗಣವ ಕ್ರಿಯಾಗ್ನಿಯಿಂದ 
ಶ್ರೀ ಗುರುಲಿಂಗ ಜಂಗಮದ ಚಿತ್ರಭೆಯ ವೇಧಿಸಿ ಸಕಲ ಲೋಕಂಗಳಿಗೆ 
ಸಕಲ ಮುನಿಜನಕ್ಕೆಲ್ಲ ಕಾಲಹರಭಸಿತ ಕರ್ಮಹರಭಸಿತ ಪಾಪಹರಭಸಿತ 


ಗ ಟೋ TN 


ಸ ಈ 
SE 


ಶ್ರೀ ಬಸನಣ್ಣನವರೂ ಕವಿಗಳ ಕಾಣಿಕೆಯೂ ೫೭೯ 


ವೆನಿಸಿ ಕೊಟ್ಟರು ನೋಡಾ, ಆ ಗೋವಿನ ಜಲನುಲ ವೀರ್ಯದಿಂಡೇ 
ಭೂಮಿಗೆ ಸಮ್ಮಾರ್ಜನೆಗೆ ಯೋಗ್ಯವೆನಿಸಿದರಯ್ಯ, ಆ ಗೋವಿನ ಕುಚಕ್ಸೀರವ 
ಸರ್ವಲೋಕಂಗಳಿಗೆ ಪಂಚಾಮೃತವೆನಿಸಿದರಯ್ಯ, ಆ ಗೋವಿನ ಪುತ್ರನಿಂದ 
ಸಕಲ ಪ್ರಾಣಿಗಳು ಬದುಕುವಂತೆ ಮಾಡಿದರಯ್ಯ, ಆ ಗೋವಿನ ಮಾಂಸವ 
ದುರಾಚಾರಿಗಳು ಭುಂಜಿಸುವಂತೆ ಮಾಡಿದರಯ್ಗ, ಆ ಗೋವಿನ ಚರ್ಮವ 
ಶಿವಗಣಂಗಳ . ಪಾದರಕ್ಷೆ ಎಸಿಸಿದರಯ್ಯ, ಇತ್ತಲಾಗಿ ಸಕಲ ಪ್ರಮಥ 
ಗಣಂಗಳೆಲ್ಲ ಶ್ರೀ ಗುರುಬಸವೇಶ್ವರ: ಸ್ವಾಮಿಗಳ ಚಿತ್ರ ಕಾಶಭಸಿತವ 
ಬೆಸಗೊಂಡು ಆ ವಿಭೂತಿಯ ಶ್ರೀ ಗುರುಲಿಂಗ ಜಂಗಮದ ದೀಕ್ಸಾಜಲ 
ಶಿಕ್ಷಾಜಲದಿಂದ ಸಮ್ಮಿಶ್ರವಮಾಡಿ ೨೧ ದೀಕ್ಸಾಸ್ತರೂಸವಾದ ಮಹಾ 
ಪ್ರಣವ ಸ್ಥಾಪಿಸಿ ಸಕಲಾಚಾರ ಕ್ರಿಯೆಗಳಿಗೆ ಶುಭತಿಲಕ ಇದೇ ಚಿದ್ದಿ ಭೂತಿ 
‘ಯೆಂದು ನಿರಂತರ ಸ್ನಾನ,  ಉದ್ದೂಳನ ಮಾಡಿದರು ನೋಡಾ, ಅದರಿಂ 
ಮೇಲೆ ಆ ಗೋವಿನ ಕುಚಕ್ಸೇರವ ಈ ಭಸಿತದಿಂದ ಪಾವನವಮಾಡಿ 
ಸರಮಾಮೃ ತವೆನಿಸಿ ಶ್ರೀ ಗುರುಲಿಂಗ ಜಂಗಮಕ್ಕೆ ಸಮರ್ನಿಸಿ ಅವರು 
ಒಕ್ಳುಮಿಕ್ಕ ಪ್ರಸಾದ ಪರಮಾಮೃತ ಶೇಷನ ನಿಜನೈಷ್ಟ್ರ್ರಿಯೆಯಿಂದ 
ಲಿಂಗಾರ್ಪಿತವ ಮಾಡಿದರು ನೋಡಾ, ಅದೆಂತೆಂದೊಡೆ ""ವಿಭೂತಿ ರ್ನಿಭವ 
ಶ್ರೈವ ವಿಧಿಕರ್ಮವಿನಾಶನಂ। ಯಮರ್ಲೋಕ ಭಯಂ ನಾಸ್ತಿ ಶಿವಲೋಕಂ 
ಮಹೀಯತೇ ॥ ಇಂತೆಂದುದಾಗಿ ಶ್ರೀ ಗುರುಲಿಂಗ ಜಂಗಮದ ಚಿತ್ರಕಾಶ 
ಭಸಿತವ ಪರಿಷ್ಕರಿಸಿ ಸಕಲ ಪ್ರಮಥ ಗಣಂಗಳಿಗೆ ಸರಮಪದ ಮೋಕ್ಷದರಣಿ 
ಎಂದು ಬೋಧಿಸಿದಂಥ ಬಸವದಂಡನಾಥನ ಚರಣಕ್ಕೆ ನಮೋ ನಮೋ 
ಎಂಬೆನು ಸಂಗನ ಬಸವೇಶ್ವರಾ ॥ 


ಕನಿ ಬಸವಲಿಂಗ 


ಈತನ ಕಾಲ ೧೬೧೧. ಈತನು ಶಿವಾಧಿಕ್ಯ ಪುರಾಣವನ್ನು ಬರೆದಿರುತ್ತಾನೆ. 
ಇದಕ್ಕೆ ಬಳ್ಳಿ ಗಾನಿಯ ಮಹಾತ್ಮೆಯೆಂತಲೂ ಇನ್ನೊಂದು ಹೆಸರಿರುತ್ತದೆ. 


ಕವಿಯು ತನ್ನ ಪುರಾಣದಲ್ಲಿ-- 


ಹರ ರೂಪನನೊಲ್ಲು ಮೂರ್ಥ್ಸಿಯೊಳಾನುತ್ತಾ । 
ತುರದಿಂದೇಳ ನೂರೆಪ್ಪತ್ತು ಗಣಸಹಿತ ಧರೆಯೊಳನ । 
ತರಿಸಿ ಗುರು: ಚರಸರವನರ್ಚಿಸುವ ಚರಣಾಂಬು ತತ್‌ಶೇಷನ ॥ 
ಚಿರಕಾಲ ಸೇವಿಸುತ ಶಿನಯಂತರು ಭಕ್ತರಿಗೆ । 
ಉರುತರದ ಮುಕ ಮಾರ್ಗವ ತೋರುತ ತನೆಪೊರೆವ | 
ಕರುಣಾರ್ಣಕಂತು ಕಾಲಾರಿ ಸಂಗನ ಬಸನದಂಡೇಶ ಗಾನೆರಗುನೆನು Weoley) 


ಧರ್ಮಗುರು ತಾನಾಗಿ ಧರೆಯೊಳಲೆನನರವರ | . 

ಕರ್ಮವನು ಕಡೆಗಾಣಿಸುತ ಸರ್ವಹಿತಮಾಗಿ | 

ಮರ್ನ್ಮುವನರಿದಚಲಭಕ್ತಿಯು ಜ್ಞಾನ ವೈರಾಗ್ಯ ಪದದ ಘನತೆಯನರಹುತೇ॥ 
ಹಮ್ಮಿಳಿದು ತ್ರಿವಿಧಕ್ಕೆ ತ್ರಿವಿಧನನು ಸನೆಸುತ್ತ ಕೂರ್ಮೆ (ಊರ್ಮೆ) ಯಿಂ ಶೂನ್ಯ 

' ಸಿಂಹಾಸನನ ರಚಿಸುತ್ತ”! 
ನಿರ್ಮಾಯ ಗುರುಪಿಸಂಹ ಯನು ಹಾರೈಸುತಿಹ ಬಸನಂಗೆನತನಸೈನು ॥ ೧೨1. 


೫೮೦ ಬಸವತತ್ವ ರತ್ನಾಕರ 


ಜಯ ಬಸವರಾಜ ಭಕ್ತಿಯ ಪ್ರಚುರತರ ಬೀಜ ! 

ಜಯ ಬಸನ ಗುರುವೆ ಭಕ್ತರ ಪೊರೆನ ಸುರತರುವೆ । 

ಜಯ ಬಸವಬಂಧು ಭವರಹಿತ ಸದ್ಗುಣ ಸಿಂಧು ಜಯ ಬಸವ ನಿತ್ಯನಿರಘ | 
ಜಯ ಬಸವ ತಂದೆ ಜಗತ್ರಯನ ಪಾಲಿಸಬಂದೆ | 

ಜಯ ಬಸವ ಕಾಮಿತನನೀನ ಸಲೆಸಂಜೀನ ಜಯ ಬಸನ ಕರುಣಪರುಷ ॥ 


ಕನಿ ಸಿದ್ಧನಂಜೇಶ 


ಈತನಿಗೆ ಚಿಕ್ಕನಂಜೇಶನೆಂಬುವ ಹೆಸರು ಕೂಡ ಇರುತ್ತದೆ. ಈತನ ಕಾಲ ೧೬೫೦. 
ಈತನು ರಾಘವಾಂಕ ಚರಿತೆ ಮತ್ತು ಗುರುರಾಜ ಚಾರಿತ್ರೆ ಹೀಗೆ ಎರಡು ಪ್ರೌಢಗಳಾದ 
ಗ್ರಂಥಗಳನ್ನು ರಚಿಸಿರುತ್ತಾನೆ. 

ತನ್ನ ರಾಘವಾಂಕ ಕಾವ್ಯದಲ್ಲಿ 

ಬಸವನಾನುಂ ದೋಸತಿಮಿರಾತುಳಾರ್ಯಮಂ ಬಸನನಾಮಂ ದುರಿತವನಧಿ 
ಬಡಬಾನಲಂ | 

ಬಸವನಾಮ ಕಾಲಭೂಹಲಂ ! 

ಭವಕದಳಿ ಮತ್ತೇಭ ಪರತತ್ವವು । 

ಬಸನನಾಮುಂ ಕಾಮಕಾಂತಾರ ಪ ಳಯಾಗಿ, | 

ಬಸನನಾಮಂ ಶರಣಜನದ ಮನದಭಿರಾಮ | 

ಬಸವನಾಮಂ ಮಂತ್ರಪಟಿಲದ ಲಲಾನೂನೆಂದಾನು ಬಸವನನುಲೆಸುವೆಂ ॥ 


ಗುರುರಾಜ ಚಾರಿತ್ರದಲ್ಲಿ-- 


ಎಂಭತ್ತರೆಂಟು ಪ್ರಖ್ಯಾತ ಸುಪವಾಡಗಳ | 
ಕುಂಭಿನೀಪತಿ ಬಿಜ್ಜಳಗೆ ತೋರಿಸಿ ಗಣಾಡಂಬರಕೆ ಚಕ್ರೇಶನೆನಸಿ ಕೈಲಾಸದೊಳು 

ಶಂಭುನಿನ ಕುಕ್ಸೆಯಲ್ಲಿ ಶಾಂಭನಯೋಗದೊಳಿರ್ದು ಸಕಲ ಸದ್ಭಕ್ತ ಹೈ | 
ದಯಾಂಭೋಜದಲ್ಲಿ ಬೆಳಗುವ ಸರಂಜ್ಕೋತಿಯಮಂ ಬಿಡದೆ ಪಾಲಿಪುದು 


ಬಸನರಾಜೇಂದ್ರ ಕರುಣಾಂಬುವಾರಾಶಿ ಚಂದ್ರ ॥೬॥ 
ರಾಘವಾಂಕ ಚರಿತ್ರೆಯ ಕೊನೆಯಲ್ಲಿ 
ಕನಕರತ್ನಾಂಶುಕಾಶ್ವಾಭರಣ ಮೃಷ್ಟಾನ್ನ | 


ವನಿತೆಯರು ಮುಂತಾದ ಸಕಲ ನಸು ಗಳನುರೆ | 

ಮನವೊಲಿದು ಜಂಗಮಂ ಬೇಡೆ ಮರುಮಾತಿಲ್ಲದಿತ್ತು ಜಸನಡೆದು ಮುದದಿ ॥ 
ಮನುಜೇಶ ಬೆರಗಾಗಲಗಣಿತ ಪವಾಡಗಳ | 

ನನುದಿನಂ ಮೆರೆಯಿಸುತ ಶಿವಭಕ್ಕಿ ತೆಯ ಮೇ | 

ದಿನಿಯೊಳಗೆ ಬೆಳಸಿದನನುಸಮ ಬಸವದಂಡೇಶ ಮನದಿಷ್ಟವಿತ್ತು ಸಲಹಾ । 


ಹೆಮ್ಮಿಶೆಟ್ಟಿ t 


ಈತನ ಕಾಲ ೧೬೫೦. ಈತನು ಗುರುಭಕ್ಕಾಂಡಾರನ ಚರಿತ್ರೆಯನ್ನು ಉದ್ದಂಡ 
ಷಟ್ಟದಿಯಲ್ಲಿ ಬರೆದಿರುತ್ತಾನೆ. ಪಾಲ್ಕುರಿಕೆಯ ಸೋಮನಾರಾಧ್ಯರು ಆಂಧ್ರ ಭಾಷೆಯಲ್ಲಿ 
ದ್ವಿಪದಿಯೊಳಗೆ ಬರೆದಿದ್ದು ದನ್ನು "" ಬಸವಣ್ಣ ನೆನಹಿನೊಳ್‌ ಬಂದು ಭಸಿತವನಿಟ್ಟು 
ಮತಿಗೊಡಲು'' ತಾನು ಈ ಗ್ರಂಥವನ್ನು ಬರೆದಿರುವೆನೆಂದು ಹೇಳಿರುತ್ತಾನೆ. ಇವನು 
ಶ್ರೀ ಮರಳುಸಿದ್ದೇಶ್ವರನ ಶಿಷ್ಯ. ಇವನಿಗೆ ಪ್ರಾಸಭೂಷಣನೆಂಬುವ. ಇನ್ನೊಂದು 
ಹೆಸರೂ ಇರುತ್ತದೆ. 


ಶ್ರೀ ಬಸನಣ್ಣನನರೂ ಕನಿಗಳ ಕಾಣಿಕೆಯೂ ೫೮೧ 


"" ಬಸವನ ಮಹತ್ವವನು ಬಣ್ಣಿ ಸುವರಳವಲ್ಲ ಒಸೆದು ಬಣ್ಣಿಸಿದ 
ಪಾಲ್ಕುರಿಕೆ ಸೋಮೇಶ್ವರನ ಶಿಶುವಾಗಿ ಬಸವಾಕ್ಷರವೆ ಅಸಮ ಪಂಚಾಕ್ಷರ 
ಗಳೆಂದು ನೆರೆನಂಬುತೆ | ಬಸವಯ್ಯ ಬಸವಯ್ಯ ಬಸವಯ್ಯ ಬಸವಯ್ಯ 
ಬಸವಯ್ಯ ತಂದೆ ಸಲಹೆಂದೈದು ಬಾರಿ ತೊದ । ಲಿಸಿ ನುಡಿದರಿಗಿಂತು ಅವನ 
ಕುಲಕೋಟ ಪಾವನವಹುದು ಕ್ಷಣಮಾತ್ರಕೆ ॥ ಬಸವಂ ಪರಮ ಪಂಚಾ 
ಕ್ಸರಿಯ ಪರತರದ । ಬಸವಂ ಪರಮಾರ್ಥ ನಿತ್ಯವೆಲ್ಲವನರಿವ | ಬಸವಂ 
ಸರಮಾತ್ಮ ಕಲ್ಪತರು ಕಾಮಧೇನುವೆಂದೆನಿಸಿ ಮೆರೆಯುತಿರ್ಪಾ। ಬಸವನಂ 
ಪರತತ್ವ ಬಸನನಂ ಪರಿಪೂರ್ಣ । ಬಸವನಂ ಸರಿತೋಷ ಬಸವನಂ 
ಪರಬೊಮ್ಮು ಬಸವನಂ ಪರಶಿವನ ಬಸವನಂ ಮುದದಿಂದಲನವರತ 
ಬಲಗೊಂಬೆನಾಂ॥'' 


ತಿಲಕೂರು ಬಸವಲಿಂಗ ಕವಿ 

ತನ್ನ ಪ್ರಲಾಸದಲ್ಲಿ ಬಸವಣ್ಣನವರನ್ನು ಸ್ತುತಿಸಿರುತ್ತಾನೆ. ಇವನ ಕಾಲ ೧೬೫೦. 

4ಬೇಡದಲೆ ಜನಕೀವ 1 ರೂಢಿಯಾ ಬಸವನು । ಕೂಡಿಕೊಂಬರೆ. 
ಲಿಂಗ। ಕೂಡಲಸಂಗ | ತಪ್ಪದಲೆ ನುಡಿದುದನು । ಒಪ್ಪದಿಂ ಮಾಳ್ಸನನು । 
ಒಪ್ಪಿಕೊಂಬರೆ ಲಿಂಗ | ಕಪ್ಪಡೆಯ ಸಂಗ । ನಾಡಭಕ್ತರ್ಗೆ ಹಿತಮಾಡುವಾ 
ಬಸವನನು । ಕೂಡಿಕೊಂಡರೆ ಕಪ್ಪಡಿಯ ಸಂಗ । ಅಡಿಗಡಿಗೆ ನಿನ್ನ ಗುಣ 
ಜಡಿದು ನೋಡಿದೆವು ನಿ! ನ್ನೊಡಲ ಗುಣ ತಿಳಿಯದಲೆ ಬಡವಾಯ್ತು 
ಜಗವು । ಕೋಪದಿಂ ನಿಷ್ಮುರಾಲಾಸ ಮಾಡಿದೆವು ನೀಂ । ಪೋಸನೆಂಬುದು 
ತಿಳಿಯದಾಯ್ತು ಜಗಕೆ ॥'' 


ಬಸನಲಿಂಗನಾಮ ಅಷ್ಟೋತ್ತರ ನುಡಿ 
೧೬೫೦ ರಲ್ಲಿ ರಚಿತವಾದುದು. ಕವಿಯ ಹೆಸರು ಸ್ಪಷ್ಟವಾಗಿ ತಿಳಿದಿಲ್ಲ. 

« ಘೋರಪಾಸ ದೋಷ ಪುಂಜಕುಠಾರ ಬಸವಲಿಂಗ। ಸಾರ ನೀರಶೈವ 
ಸಮಯ ಚಕ್ರವರ್ತಿ ಬಸವಲಿಂಗ । ಮಾಯೆಯೆಂಬ ಬಲೆಗೆ ಶಿಲುಕಿ 
ಮರುಳನಾದೆ ಬಸವಲಿಂಗ । ಕಾಯೊ ಎನ್ನ ಕರ್ಮಗಳನು ಕಡೆಗೆ ಮೆಟ್ಟಿ 
ಬಸವಲಿಂಗ ॥?' ಹೀಗೆಯೇ ೧೦೮ ನುಡಿಗಳಿರುತ್ತವೆ. 


ಬಸನ ಸ್ತುತಿ ನುಡಿ ೩೧ 

೧೬೫೦ ರಲ್ಲಿ ರಚಿಸಲ್ಪಟ್ಟಿರುತ್ತವೆ. ಕವಿಯು ಯಾರೆಂಬುದು ತಿಳಿದಿರುವದಿಲ್ಲ 

ಧರಣಿಪತಿಯ ಓಲಗದೊಳು । ಶರಣನಾಗಮಯ್ಯ ಬರಲು ಬೆರಳಿನಲ್ಲಿ 
ಹಾಲು ಕರೆದ ಬಸವ ಪಾಹಿಮಾಂ | ವಿಷಮ ರೂಪುತಾಳಿ ಬಂದ । ವಿಷಮ 
ಧಾರಿ ಜಂಗಮಕ್ಕೆ ಲೇಸಿನಿಂದ ಬಸವನೆದ್ದು ಶರಣುಮಾಡಿದ । ಚಿತ್ರರೂಪು 
ಜಂಗಮರ ಪ್ರತಿಮೆಗಳಿಗೆ ಪ್ರಾಣನಿತ್ತು । ಅರ್ತಿಯಿಂದ ಬಸವ ಮನೆಗೆ 
ಕರೆದುತಂದನು ಗ 

ಹೀಗೆಯೇ ೩೧ ನುಡಿಗಳಿರುತ್ತವೆ. 


೫೮೨ ಬಸವತತ್ವ ರತ್ನಾಕರ 


ಷಡಕ್ಸ:ರ ದೇನ 


ಕಾಲ ೧೬೫೫. ಈತನು ರಾಜಶೇಖರ ವಿಲಾಸ, ವ ೈಷಭೇಂದ್ರ 2೬ ಶಬರ 
ಶಂಕರ ವಿಲಾಸ, ಶಿವಾಧಿಕ್ಯ , ಭಕ್ತಾ ಧಿಕ್ಯ, ಕನಿಕರ್ಣ ಕಾಹ ಸ್ತೋತ್ರಮಂಜರಿ, 
ನೀರಭದ್ರ ದಂಡಕ ಹೀಗೆ ಹಾ ಗ್ರಂಥಗಳನ್ನು ಬರೆದಿರುತ್ತಾನೆ. ಉಭಯ ಭಾಷೆಗಳಲ್ಲಿಯೂ 
ಅದ್ವಿತೀಯವಾದ ಪಾಂಡಿತ್ತ ವುಳ್ಳ ವನೂ, ದನುಗೂರು ಹಿರಿಯ ಮಠದ ಪಟ್ಟಿ ದ 
ಸ್ವಾಮಿಯೂ ಆಗಿದ್ದನು. ಕನ್ನಡ "ಸಾಹಿತ್ಯದಲ್ಲಿ ಈತನು ಸುಪ್ರಸಿದ್ಧ ಕಹಿ 
ನಾಗಿರುತ್ತಾನೆ. ಈತನು ಶ್ರೀ ಬಸಣ್ಣ ನವರ ವಿಷಯದಲ್ಲಿ ಅತ್ಯಂತ ನಿಷ್ಕೆಯುಳ್ಳವ 
ನಾಗಿದ್ದನೆಂಬುವದು ಆತನ ಗ್ರಂಥಗಳಿಂದಲೇ ತಿಳಿಯುತ್ತದೆ. ವೃಷಭೇಂದ್ರ ವಿಜಯವು 
ಸಂಪೂರ್ಣವಾಗಿ ಬಸವಣ್ಣ ನವರ ಚರಿತ್ರೆಯಿಂದ ಕೂಡಿರುವುದಲ್ಲದೆ ಆತನ ಹಿರಿಮೆಯನ್ನು 
ಹೇಳತಕ್ಕ ಅನೇಕ ಶ್ಲೋಕಗಳನ್ನು ಕವಿಯು ರಸಯುಕ್ತವಾಗಿ ಮಂಡಿಸಿರುತ್ತಾನೆ. 
ಸಂಸ್ಕೃತದಲ್ಲಿ ಸ್ತೋತ್ರಗಳನ್ನು ಬರೆದಿರುತ್ತಾನೆ. ಸಂಸ್ಕೃತ ಕನಿಗಳ ವಿಷಯವನ್ನು 
ಬರೆಯುವಾಗ ಈ ಅಷ್ಟಕವನ್ನು ಹಾಕುತ್ತೇವೆ. 


ರಾಜಶೇಖರ ವಿಲಾಸ. 


ಸದಮಳ ಧರ್ಮರೂಪನ ಭವಾಗಮಸಾರಕಳಾಪಕಳಾಪನು | 
ನ್ಮ ದ ಮದನ ಪ್ರಲೋಪನ ಕಳಂಕನನದ್ವಯ: ತತ್ವ ದೀಪನ | 
ಭ್ಯುದಯ ವಹ ಪ್ರತಾಪನತಿ ಭಕ್ತಿ ನಶೀಕೃ ತ ಶೈ ಲ ಚಾಪನಾ । 
ತ್ತದಯ ಜಿತಶ್ರೀತಾಪ ಬಸೆನೇಕ ಕ0ಗೆಮುಗೀಶ ಭಕ್ತಿಯಂ॥ 


ವೃಷಭೇಂದ್ರ ವಿಜಯ-- 


ಬಸನನಾದಿ ಮೂರ್ತಿಯೆನಿಷಸಂ. ಬಸವಂ ಜಗದಾದಿ ಕಾರಣಂ । 
ಬಸವನನಂತ ಕೀರ್ತಿ ಬಸವಂ ಭವಮೇಘ ಮಹಾಸಮಿಾರಣಂ ॥ 
ಬಸವನ ಶೇಷಬಂಧು ಬಸವಂ ಶಿವಭಕ್ತ ಮುಖಾಂಬುಜಾರುಣಂ.| 
ಬಸವನ ಖರ್ವ ಗರ್ವ ಪರವಾದಿ ಜನಾಂಬೂಜ ಮತ್ತವಾರಣಂ ॥ 


ಪಮಥ ಪ ರ್ರಮಥಾಚಾರ್ಯಂ | 
ಜುಮುಕಿ ಸ್ಫೂರ್ಯನಾರ್ಯನ ತುಳಿತ ಕಾರ್ಯಂ । 
ನಮುದನುರವಡ್ಕನಭವಾ | 
ಗಮುಧುರ್ಯಂ ಬಸವರಾಜನನುಪಮ ಶೌರ್ಯಂ | 


ಬಸವನ ನಾಮಂ ಸ್ಮ ಮರಿಸುತುಂ ಬಸವೇಶನ ಕೀರ್ತನಂಗಳಂ । 

ಪಸರಿಸಿ ಪಾಡುತುಂ `ಬಸನನುಜ್ವ ಲ ಮೂರ್ತಿಯನೊಲ್ಲು ಜಾಸಿಸು । 

ತ್ಲೆಸೆನ ನರಂಗೆ ಜನ್ಮ ತಯಾ ಜಡಸ್ಸಿ ತಿಯಂಂಟಿ ಪಾತಕ | 

`ಪ್ರಸರಮದುಂಟಿ ಮೆ ತ್ಯುಭಯಮಾಂಟಿ ' ಮದಾಂಧತೆಯುಂಟಿ ಧಾತ್ರಿ ಯೋಳ್‌ ॥ 


ಶರಣರ ಕೈಪಿಡಿ ಸ್ಪುರದನಾದಿಯ ಜಂಗಮಭಕ್ಕನೀಶಭ । 

ಕ್ಷರ ಸುರಧೇನು ಶಂಕರನ ನಚ್ಚಿ-ನ ವಾಹನ ೯ ೨ನ್ಯವಾದಿ | 
ವಾರ್ಥರಚಯ ಚಂಡಮಾರುತ ನಿಳಾತಳ ಸಾವನ ರುದ್ರಮೂರ್ತಿ ವಿ | 
ಸ್ಫುರಿತ ಕಳಾಪ್ರ ಪೂರ್ತಿ ಬಸವಂ ಭವಸಾಗರ ಕುಂಭ ಸಂಭವಂ ॥ 


| ಶ್ರೀ ಬಸವಣ್ಣನವರೂ ಕನಿಗಳ ಕಾಣಿಕೆಯೂ ೫೮೬೩ 
ಕಂದ 
ನೀನೆ ಗುರು ನೀನೆ ಲಿಂಗಂ | 
ನೀನೆ ಚರಂ ನೀನೆ ಮಾತೆ ನೀನೆ ಪಿತಂ ಕೇಳ್‌ | 


ನೀನೆ ಗತಿ ನೀನೆ ಮತಿ ಪತಿ | 

ನೀನೆ ಸೆವಮಂತೆನಗೆ ಬಸವ ಪಾಲಿಪುದೆನ್ನಂ N 

ಮಾಡದ ಪಾಪವಿಲ್ಲ ಮನಮಂಟಪದ ಕಾಮ ವಿಕಾರವಿಲ್ಲ ಕೂ | 

ರ್ತಾಡದ ನಿಂಡೆಯಿಲ್ಲ ಕೊರಚಾಡದ ಸಜ್ಜನರಿಲ್ಲ ವಾಂಛೆಯಿಂ ॥ 

ಬೇಡದ ವಸ್ತುವಿಲ್ಲ ಬರಿದಾಗದ ಮಾನವರಿಲ್ಲ ದೇವ ನೀಂ | 
ನೋಡದಿರೆನ್ನ ದುರ್ಗುಣ ಶತಂಗಳನಯ್ಯ ವೃಷಾಧಿನಾಯಕಾ ॥ 

ನಿನ್ನಯ ದಿವ್ಯಮೂರ್ತಿ ಉಡದೆನ್ನ ಮನೋಂಬುಜ ಮಧ್ಯದೋಳ್‌ ಕರಂ | 
ನಿನ್ನಯ ದಿವ್ಯನಾಮವ ಮರ್ದೆನ್ಸಯ ಸದ್ರಸನಾಗ್ರದಲ್ಲಿ ಕೇಳ್‌ | 
ನಿನ್ನಯ ಭಕ್ತರಂಥಯುಗಮೆನ್ನಯಂ ಮಸ್ತಕದಲ್ಲಿ ಮಾಣದೆಂದುಂ | 
ನೆಲಸಿರ್ಪುದೊಂದು ವರಮಂ ಬೇಳ್ಸೆನಿದಂ ವೃಷಾಧಿಪಾ । 


ಗುರುರೂಪಂ ಲಿಂಗರೂಪಂ ಪರತರ ಚರರೂಪಂ ಪ್ರಸಾದ ಸ್ವರೂಪಂ | 


ಹರಪಾದಾಂಭಃ ಸ್ವರೂಪಂ ಭಸಿತಲಸಿತ ರೂಪಂ ಸುರುದ್ರಾಕ್ಟರೂಪಂ | 
ವರಷಡ್ವರ್ಣ ಸ್ವರೂಪಂ ಪರಮ ಶಿನಮಯಾನಾದಿ ಭಕ್ತ ಸ್ವರೂಪಂ | 
ಪರಚಿಚ್ಚಕ್ತಿ ಸ್ವರೂಪಂ ಬಸವನ ಸದೃಶಾನಂದ ಸತ್ಯಸ್ವರೂಪಂ i 


೪೨ನೇ ಆಶ್ವಾಸ ೫೫ ನೇ ಶ್ಲೋಕ. 


ಶಬರ ಶಂಕರ ವಿಲಾಸ-- 


ಹರಭಕ್ತಿ ಪ್ರಮದಾ ಮುಖ್ಯ ಕ ಮುಕುರಂ ಶೈ ವಾಗಮಾಂಭೋ | 
ಜ ಭಾಸ್ಕ ರ ಭೂ ಗುಣರತ್ತ್ಯ ಭೂಷಣನುಮೇಶಧ್ಯಾನ ಸ ಸಂಪನ್ನ ನ 
ಕ್ಸ ಸ ರ್ಮ ಕಳೇಬರಂ ಮೃ ಡಮತಾಂಭೋರಾಶಿ ರಾಕಾ ಸಂ | 
'ತರನಾದ್ದೆಂ ವೃಷಭೇಶ್ವರಂ ಸಲಹುಗೆಮ್ಮಂ ಭಕ್ತಕಲ್ಪದೃಮಂ ॥ 


ಶಾಂತಲಿಂಗದೇಶಿಕ 
ಈತನ ಕಾಲ ೧೬೭೨. ಈತನು ಭೈರವೇಶ್ವರ ಕಾವ್ಯದ ಕಥಾಸೂತ್ರ ರತ್ನಾಕರ 
ಎಂಬುವ ಗ್ರಂಥವನ್ನು ಬರೆದಿರುತ್ತಾನೆ. ಕ 


ತನ್ನ ಗ್ರಂಥದ ಆದಿಯಲ್ಲಿ | 
" ಬಸವಾದಿಗಳು ೭೭೭ ಪುರಾತನರಾಗಿ ಮತ್ತ ರ್ಯ್ಯಾ ಕೃವತರಿಸಿ ವೀರ 
ಕೈವಾಚಾರದಿಂದ ಅಷ್ಟಾ ವರಣ ಮೊದಲಾದ ಶಿವಾಚಾರವನುದ್ದ ರಿಸಿ 
ಮರ್ತ್ಯದಲ್ಲಿ ನಿತ್ಯಾ ಈಸ್ಟ ನಿಜಲಿಂಗೈ ಕ್ಯರಾಗಿರುತ್ತುಂ ಮತ್ತ ಲೋಕದ 
ಮಣಿಹಂಪೂಕ್ಕಸ ಕೈಲಾಸಕ್ಕೆ ದರ್‌ ಪರತಿನತಾನೇ ಸಂದೀಶ್ವರ, 

ಭೃ ೦ಗೀಶ್ವ ರ, ಸಂದ ಗಣಪ, ವೀರೇಶ್ವರ : ಮೊದಲಾದನೇಕಾದ್ಯರ 
೫ ೦ ತುಂ ಮತ್ತುಂ ಆದರೆ AN ನೀರಶೈವಾಚಾರ 
ದಿಂದ ಲೋಕವನುದ್ಧ ರಿಸಲೆಂದು ಬಸ ಸವಣ್ಣ, ಚನ ಬಸವಣ್ಣ, ಅಲ್ಲಮ 
ಪ್ರಭುದೇವರು, ಮಡಿವಾಳ ಮಾಚಯ್ಯ, ಕಿನ್ನರ ಬ್ರಹ್ಮಯ್ಯ, ಕನ್ನದ ' 


೫೮೪ ಬಸವತತ್ವ ರತ್ನಾಕರ 


ಬ್ರಹ್ಮಯ ಯ್ಯಗಳೆಂಬೇಳ್ನೂ ರು ಎಪ ನತ್ತ ಳು ಪುರಾತನರಾಗಿ ಮರ್ತ್ಯಲೋಕ 
ಕೃವತರಿಸಿ ನೀರಕೈವಾಜಾರದಿಂದಷ್ಟಾ ವರಣ ಲಾಡ ಶಿವಾಚಾರವನು 
ದರಿಸಿ ಮತ್ತ ರ್ಯದಲ್ಲಿ ನಿಜಲಿಂಗೈಕ್ಯ ಕ್ಸರಾಗಿರುತ್ತುಂ' 


ಹೀಗೆಯೇ ವರ್ಣನೆಮಾಡಿ ಬಸವಣ್ಣನವರನ್ನು ಸ್ತುತಿಸಿದ್ದಾನೆ. 


ಬಸನಲಿಂಗ ಕನಿ 


ಕಾಲ ೧೬೭೯. ಈತನು ಕೊಟ್ಟೂರು ಬಸವೇಶ್ವರ ಪುರಾಣವನ್ನು ಬಕೆದಿರುತ್ತಾನೆ. 


ಪುರಾಣದ ಆದಿಯಲ್ಲಿ 


ಕ್ಳೂರಪಶುಜನ್ಮದಿಂದಳಲ್ವಬ್ಬಸಂಭನಕು 

ಮಾರನಂಕಾರುಣ್ಯದಿಂ ಪೊರೆದು ಮೋದದಿಂ । 

ದೋರುತೆ ಮಖನಿಪತಿ ಶಿಲಾದ ನಾನಂದವಾರಾಶಿಯನಸೆರ್ಚಿಸುತ್ತೆ ॥ 
ನೀರಭದ್ರಪ್ರಮುಖಗಣಕಾಪ್ತನೆನಿಸಿಮದ 
ನಾರಿನಿಮುಖದ್ರೋಹಿದಕ್ಸ್ಸನನುಪೇಕ್ಸಿಸಿದ | 

ಕಾರಣ ಮಹಿಗೆ ಬಂದ ಬಸವೇಶ ಸುಗುಣಮಣಿಕೋಶ ಪಾಲಿಸೆಮ್ಮಂ i 


ಪಂಡಿತ ಮಲ್ಲಿಕಾರ್ಜುನ 


ಕಾಲ ೧೬೮೫. ಈತನು ಶಂಕರದಾಸೀಮಯ್ಯನ (ಪುರಾಣ) ಚರಿತ್ರೆಯನ್ನು 


ಬರೆದಿರುತ್ತಾನೆ. 
ಪುರಾಣದ ಆದಿಯಲ್ಲಿ-- 


ಇಳೆಗೊಡೆಯ ಬಿಜ್ಜಳ ನೃಪನ ಸಭೆಯೊಳಗೆ ಬಂದೊಡ್ಡಿಸವಾಡಂ | 
ಗಳಂ ಜೈಸಿಗುರುಲಿಂಗ ಜಂಗತಾಕಕ ಕಾಯ್ದ್ವನೂ ॥ 
ಗಳಿಸಿದರ್ಥವ ಮನವನಿತ್ತುಜ್ವಳ ಮಹಾ ಶಿವಭಕಿ ಭಾನವತಳೆ 
ದ ಕಲ್ಯಾಣ ಬಸವ ದಂಡೇಶ ನಾ I 


ಸಂಪಾದನೆಯ ಪರ್ವತೇಶ್ವರ (ಸಿದ್ಧನೀರ) 


ಕಾಲ ೧೬೯೮. ಈತನು ಚತುರಾಚಾರ್ಯರ ಪುರಾಣವನ್ನು ಬರೆದಿರುತ್ತಾನೆ. 
ಈ ಕವಿಯು ದೊಡ್ಡ ಪಂಡಿತನಾಗಿದ್ದು ಮೂರುಸಾವಿರಕ್ಕಿಂತ ಹೆಚ್ಚಾಗಿರುವ ವಾರ್ಧಿಕ 
ಷಟ್ಟ ದಿಗಳಿಂದ ಈ ಪುರಾಣವನ್ನು ಬರೆದಿರುತ್ತಾನೆ.. ಇವನು ತೋಟ ಸಿದ್ಧ ಲಿಂಗ 
ನ ಬಯ 'ಡ್ಯನಕೂಪರೆಗೆ ಸೇರಿದವನಾಗಿರುತ್ತಾನೆ. 


ಕವಿಯು ತನ್ನ ಪುರಾಣದ ಆದಿಯಲ್ಲಿ-- 


ಚಂದದಶಿಲಾದನುುನಿ ನಂದಿ ನುಂಡಲದಲ್ಲಿ ಕಂದರಿಲ್ಲೆಂದುತಸನುಂ ಮಾಡಲಾಗ ವೃಷಭೇಂದ್ರ! 
ನಂದದಿ ಸ್ವರ್ಣಲಾಂಗೂಲ ದುದ್ಭರೆಯ ನಂದೀಶ ತೋರಿನುರೆದಂ । 
ಕುಂದುತಾಮಾದರಸ ಮಾದಲಾಂಬೆಯರೀರ್ನ್ವರಂದು ನಂದಿಯ ಪೂಜೆಯಂ 


ನೆಗಳ್ಲೊಡವರಿಗೊಲಿ : : 


ದಿಂದುಧರಮಹಿಮಾಂಬುನಿಧಿ ಚಂದ್ರವೃಷಭೇಂದ್ರಸಾರಮತೆಯಂಪಾಲಿಸೂ ॥ 


ರ್‌ ್ಕ್ಸ್‌್ಮ್‌ಹ್ಹ್‌ 5 


ಶ್ರೀ ಬಸವಣ್ಣ ನವರೂ ಕನಿಗಳ ಕಾಣಿಕೆಯೂ ೫೪೫ 


ಕನಿ ನುರುಳ ಸಿದ್ಧ 
ಈತನ ಕಾಲ ೧೭೦೦. ಈತನು ಬಸವರಾಜ ಸವಾಡಗಳನ್ನು ಬರೆದಿರುತ್ತಾನೆ. 
ತನ್ನ ಗ್ರಂಥದ ಆರಂಭದಲ್ಲಿ-- | 
" ಶ್ರೀಮದನುಪಮ ಕಲ್ಯಾಣಪುರವರಾಧೀಶ ಮಹಾಮಹಿಮ 
ಬಸವರಾಜದೇವರು ಶಿವನ ಆಜ್ಞೆಯಿಂದ ನಂದಿಕೇಶ್ವರರೆ ಭೂಲೋಕದಲ್ಲಿ 
ಮಾದರಸ ಮಾದಲಾಂಜಿಯರ ಗರ್ಭದಲ್ಲಿ ಬಸವನಾಮದಲ್ಲವತರಿಸಿ ೩೬೦ 
ಪವಾಡಂಗಳನಡಸಿ ಕಪ್ಪಡಿ ಸಂಗಮನಾಥನಲ್ಲಿ ಐಕ್ಯರಾದರು.?' 


ತಾಂಡೂರು ಹೊಸಹೇಖಬೆಯ ನಿಜನುಠಾಂಕ ಸಿದ್ದರಾಮ ಶಿವಯೋಗಿಗಳು 


ಕವಿಗಳ ಕಾಲ ೧೭೦೦. ಇವರು ಚನ್ನಬಸವಾಭ್ಯುದಯ ಕಾವ್ಯ ರಚಿಸಿರುತ್ತಾರೆ. 
ಇದು ಚನ್ನಬಸವ ಪುರಾಣನಿರುತ್ತದೆ. ಕವಿಗಳು ಗ್ರಂಥಾರಂಭದಲ್ಲಿ-- 

ಗುರುಬಸವ ಚರನರ ಬಸವ ಸು । 

ಸ್ಥಿರ ಬಸವ ಪುರಹರ ಬಸನ ಶಿವ | 

ಕರ ಬಸವ ಶರಣರ ಬಸವ ಶಾಂತರ ಬಸವರಾಜ ॥ 

ಪರಮಪಾವನ ನಿಮ್ಮಕರಸರ 

ಸಿರುಹದೋಳ್ಹನಿಸಿರುವ ಮೂರ್ತಿಯ । 

ಚರಿತನನು ಪೇಳುವೆನು ನಿಮ್ಮಯ ಚರಣವನು ಹಿಡಿದು ॥ 


ಈ ಪುರಾಣದಲ್ಲಿ ೨೪೮೯ ಪದಗಳಿರುತ್ತವೆ. 


೧. ಗಾನಲೋಲನಾದ ಸಂಗಮನನ್ನು ಜಂಗಮಾಕಾರದಿಂದ ಕಂಡು ಆತನಿಂದ 
ಸಟ್‌ಸ್ಥಲ ಶಾಸ್ತ್ರವ ತಿಳಿದು ಅಭ್ಯಾಸಿಸಿದ ಪ್ರ 1 ಸ (ವಾಕ್‌ಸಂಬಂಧ). 

೨. ಲಿಂಗಧಾರಿಯಾದ ಕಾರಣ ಕ್‌ ಮಾಡುವೆನೆಂಬ ಬಂಧುಗಳ ತಿರಸ್ಕರಿಸಿ 
ಅಕ್ಕ ನಾಗಮ್ಮನವರಿಂದ ಕೂಡಿ ಸಂಗಮಕ್ಕೆ ಬಂದುದು (ವಾಕ್‌ಸಂಬಂಧ). 

೩. ಹರುಷದಿಂದ ಅಲ್ಲಮಪ್ರಭುದೇವರು ಬರುವರೆಂದು ತಾನೇ ತಿಳಿದು ಶೂನ್ಯ 
ಸಿಂಹಾಸನ ನಿರ್ಮಾಣ ಮಾಡಿದುದು (ಕಾಯಸಂಬಂಧ). 

೪. ಈಶನ ಜಂಗಮ ಬೇಡಿದುದಕ್ಕೆ ೧೦ ಖಂಡಗ ಜೋಳವ ನಾತ ಮಾಡಿ 
ಸಮರ್ಪಣಮಾಡಿ ಮೆರೆದಿರ್ದುದು (ಮನಸ್ಸ ಬಂಧ). 

ಹೀಗೆಯೇ ಕನಿಯು ಬರೆದಿರುತ್ತಾನೆ. 


ಸರ್ವಜ್ಞ ಕನಿ 
ಈತನ ಕಾಲ ೧೭೦೦. ಈತನು ಸರ್ವಜ್ಞನ ವಚನಗಳನ್ನು ಬರೆದಿರುತ್ತಾಕೆ. 
ಕರ್ಣಾಟಕದಲ್ಲಿ ಈತನು ಸುಪ್ರಸಿದ್ಧನು. ಅಕ್ಸರವಂತರಾದ ಪ್ರತಿಯೊಬ್ಬರಿಗೂ: 
ಈತನ ಒಂದಾದರೂ ವಚನ ಬರದಿರುವುದಿಲ್ಲ. ಈ ಕನಿಯು ಇನ ನಿಷ್ಠುರವಾದಿ. 
ಅಂತೂ ತನ್ನ ನಾಡಿನಲ್ಲಿ ಸರ್ವಜ್ಞ ನೆಂದರೆ ಎಲ್ಲರಿಗೂ ಬಹಳ ಪ್ರೀತಿ. ಸಾವಿರಾರು 
ನ ಣಾ 
ಸದ್ಯಗಳನ್ನು ಬರೆದಿರುತ್ತಾನೆ. «ಬಸವ ನೀವು ನಿರೂಪಿಸಿದ ಕಾಲಜ್ಞಾನನ | ಭಸಿತ 
ವಿಟ್ಟು ಮರ್ತ್ವದಿರನನು ನಾ ನಿಮ್ಮ ಶಿಶುವೆಂದು ಹೇಳ್ತೆ ಸರ್ವಜ್ಞ'' ಎಂದು ಮೊದಲೇ 


ಶಿ 
ಹೇಳಿರುತ್ತಾನೆ. 


೫೮೬ ಬಸವತತ್ವ ರತ್ನಾಕರ 


ಬಸನಪೀಠವು ಎದ್ದು ಒಸೆದು ನಾಣ್ಯವು ಹುಟ್ಟ 
ಬಸವನಾ ಮುದ್ರೆ ಮೆರೆದಾವು । 
ಧರೆಯವಗೆ ವಶವಾಗದಿಹುದೆ ಸರ್ವಜ್ಞ ॥ 


ಬಸವನೆಂದರೆ ಪಾಸ ಡೆಶೆಗೆಟ್ಟು ಹೋಗುವದು 
ಬಿಸಿಲಿಗೆ ಹಸರೊಳೆಸೆದಿರ್ಪ ಹನಿಯಾರಿ । 
ಹುಸಿದು ಹೋದಂತೆ ಸರ್ವಜ್ಞ | 


[ 
i 


ಹೆಣು ಬಿಟಿವ ದೈ.ವ ಮಣು ಬಿಟಿ ವ ದೈವ | 
ಇ ಗಿ) ೪ ಳು 

ಕಣ್ಣುಮೂರುಳ್ಳ ಶಿವ ದೈನ | 

ಜಗಕೆ ಬಸವಣ್ಣನೇ ದೈನ ಸರ್ವಜ್ಞ ॥ 


ಬಸವ ಗುರುವಿನ ಪೆಸರ | 
ಬಲ್ಲನರು ಆರಿಲ್ಲ ಹುಸಿಮಾತನಾಡಿ ಕೆಡದಿರಿ | 
ನೂಲೋಕಕ್ಕೆ ಬಸವಣ್ಣ ಕರ್ತಾ ಸರ್ವಜ್ಞ ॥ 


ಕ ಟ್‌ ್‌ ಲೌ ಗ್‌ Ai SSR 


ಹಸಿದಡಂಬಲಿ ಮುದ್ದು | 

ಬಿಸಿಲಿಗೇ ಕೊಡೆ ಮುದ್ದು ಬಸಿರಲ್ಲಿ ಬಂದ ಶಿಶು ಮಂದು 

ಲೋಕಕ್ಕೆ ಬಸವಣ್ಣನೇ ಮುದ್ದು ಸರ್ವಜ್ಞ h 

ಬಸವರಾಜನ ಚರಣ | 

ಬಿಸುರುಹವ ಅನವರತ ಒಸೆದು ನೆನೆಯಲಾ ಬಸನವೇಶ। 
' ಸಮರಸದ ದೆಶೆಯನೊಲ್ಹ್ಲೀನ ಸರ್ವಜ್ಞ | 

ಜಲ್ಲಿಯಾ ಬಿಲ್ಲನರು | 

ಸಲ್ಲಿಸುತರೆಲ್ಲನನು ಕಲ್ಯಾಣದರಸ ಬಸವಣ್ಣ ಬರುವಾಗ | 

ಅಲ್ಲಿ ಚಲ್ಲಾಟ ಸರ್ವಜ್ಞ | 

ಎಸೆವುತಿಹ ಪಾಷಕ್ಕೆ 

ಬಸವ ಶರಣೆಂದಡೇ ಸಸಿನೆ ಕತ್ತಲೆಯು ಹರಿದಂತೆ | 

ಕರ್ನುಗಳು ಹಸಗೆಟ್ಟು ಹೋಗುವವು ಸರ್ವಜ್ಞ | 


| ಷಣ್ಮುಖ ಸ್ವಾಮಿಗಳು & 
ಇವರು ಅಖಂಡೇಶ್ವರ ವಚನವನ್ನು ಬರೆದಿರುತ್ತಾರೆ. ಇವರು ಸರಮಶಿವಯೋಗಿ 
ಗಳು. ರಟಗಲ್‌ (ಕಲ್ಬುರ್ಗಿ ಜಿಲ್ಲೆ) ಮಠದ ಶಾಖಾಮಠವಾದ ಜೀವರಿಗೆಯಲ್ಲಿಯೇ 
ಇವರ ಸಮಾಧಿಯು ಇರುತ್ತದೆ. ಇವರು ಯೋಗಶಾಸ್ತ್ರದಲ್ಲಿಯೂ ಪಾರಂಗತರಾಗಿದ್ದ 
ರೆಂದು ಇವರ ವಚನಗಳಿಂದ ತಿಳಿದುಬರುತ್ತದೆ... ಇವರು ಶ್ರೀ ಬಸವಣ್ಣನವರ ಬಗ್ಗೆ 
ಬಹೆಳ ಉತ್ಕೃಷ್ಟ ನಚನಗಳನ್ನು ರಚಿಸಿರುತ್ತಾರೆ. 
ಇಂತೀ ನೂರೊಂದು ಸ್ಥಲಗಳ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, 
ಅನಾಹತ, ವಿಶುದ್ಧಿ, ಅಗ್ಲಿ ಎಂಬ ಆರು ಚಕ್ರಂಗಳಲ್ಲಿ ಸಂಬಂಧಿಸಿ, ಆರು 
ಚಕ್ರಂಗಳನ್ನು ಕೇವಲ ನಿಶ್ಯೂನ್ಯ ನಿರಂಜನನೆಂಬ ಮೂರು ಚಕ್ರಗಳೆಂಬ 
ಮಂಟಪದಲ್ಲಿ ಗುರುಲಿಂಗ ಜಂಗಮನ ಕುಳ್ಳಿರಿಸಿ ಕೇವಲ ನಿಶ್ಯೂನ್ಯ ನಿರಂಜನ | 
ಭಕ್ತಿಯಿಂದರ್ಚಿಸಿ ಆ ಗುರುಲಿಂಗ ಜಂಗಮರ ಒಂದಾದ ಮಹಾ ಘನಷದ ತ 
ಬ್ರಹ್ಮದಲ್ಲಿ ಮನವಡಗಿ ಭಾವ ನಿಷ್ಟತ್ತಿಯಾಗಿ ಶರಧಿಯಲ್ಲಿ ಮುಳುಗಿರ್ದ 


ಶ್ರೀ ಬಸನಣ್ಣನವರೂ ಕಪಿಗಳ ಕಾಣಿಕೆಯೂ 


ಕುಂಭದಂತಿರ್ದ ಮಹಾಶರಣ ಪರಮಗುರು ಬಸವರಾಜ ದೇವರ ದಿವ್ಯ 
ಪಾದಕ್ಕೆ ನಮೋ ನಮೋ ಎಂಬೆನಯ್ಯ | 

ಆದಿ ಆಧಾರವಿಲ್ಲದ ಮುನ್ನ, ನಾದಬಿಂದು ಕಳೆಗಳಿಲ್ಲದ "ಮುನ್ನ, 
ಭೇದಾಭೇದ ಬ್ರಹಾ ಂಡ ಕೋಟಿಗಳಿಲ್ಲದ ಮುನ್ನ, ಬಸವನೆಂಬ ಬೀಜ 
ಮಧ್ಯದಲ್ಲಿ ಭಾಸ ಅಂಕುರವು ಉದಯವಾಗಿ ಆ ಲಿಂಗಾಂಕುರವೇ 
ಸಕಲ ತತ್ವ ತೋರಿಕೆಯೆಂಬ ಶಾಖೆ ಸರ್ಣಂಗಳಂ ಪಸರಿಸಿ ವೃಕ್ಸಸಲ್ಲವಿಸಿತ್ತು 
ಇಂತೀ ಚಿದ ೨ಹ್ಮಾಂಡವೆಂಬ ವೃ ವ kN ವೆಂಬ ಪರಮಗುರು ಸಂಗನ ಬಸವಣ್ಣ ನ 
ಶ್ರೀಪಾದ ಗನ ಅದಲ್ಲಿ ಭ | ಮುರನಾಗನನ ಯ್ಯ ॥ 


ನಿರುಪಮ ಬಸವಣ್ಣನ ನಿರಾಳ ki ನಿರಂತರ ಬೆಳಗುತಿರ್ದೆ 
ನಯ್ಯ. ಅದೆಂತೆಂದೊಡೆ' ಬಕಾರ ಸೂ ಶಲತನು, ಸಕಾರ ಸೂಕ್ಷ ಒತನು, 
ವಾವ ಕಾರಣತನು, ಬಕಾರಪೇ ಎನ ಜೀವಾತ್ಮನು, ಸೆ: 
ಎನ್ನಂತ ರಾತ್ಮನು, ವಕಾರವೇ ಎನ್ನ ಸರಮಾತ್ಮನು ಮತ್ತು ಬಕಾರವೇ 
ಎನ್ನ ಗುರುವಾಗಿ ಬಂದೆನ್ನ ನಾಣವ 1 .. ಸಕಾರವೇಲಿಂಗವಾಗಿ 
ಬಂದೆನ್ನ ಮುನವನೊಳಕೊಂಡಿತು. ವಕಾರವೇ ಜಂಗಮವಾಗಿ ಬಂಜೆನ್ನ 
ಧನವನೊಳಕೊಂಡಿತು ಮತ್ತು ಬಕಾರವೇ ಇಷ್ಟಲಿಂಗವಾಗಿ ಬಂದೆನ್ನ 
ಸೂ ಲತನುವನೊಳಕೊಂಡಿತು. ವಕಾರವೇ ಭಾವಲಿಂಗವಾಗಿ ಬಂದೆನ್ನ 
ಕಾರಣ ತನುವನೊಳಕೊಂಡಿತು ಮತ್ತು ಬಕಾರವೇ ಶುದ್ಧ ಪ್ರಸಾದವಾಗಿ 
ಬಂದೆನ್ನ ಜೀವಾತ್ಮ ತನುವನೊಳಕೊಂಡಿತು. ಸಕಾರವೇ ಸಿದ್ಧಪ್ರಸಾದ 
ವಾಗಿ ಬಂದೆನ್ನ ಪರಮಾತ್ಮನನೊಳಕೊಂಡಿತು. ಬಕಾರವೇ. ಸತ್ಟಿಯ 
ವಾಗಿ ಬಂದೆನ್ನ ಬಹಿರಂಗವ ಗ್ರಹಿಸುತಿರ್ಪುದು ಸಕಾರವೇ ಸದ್ಭಕ್ತಿಯಾಗಿ 
ಎನ್ನಂತರಂಗವ ಗ್ರಹಿಸುತಿರ್ಪುದು. ವಕಾರವೇ ಮಹಾಜ್ಞಾನಿಯಾಗಿ 
ಬಂದೆನ್ನ ಒಳಹೊರಗೆಲ್ಲವೂ ಗ Lg ಇಂತೀ ಬಸವಕ್ಸರತ್ರಯಂ 
ಗಳಲ್ಲಿ ನಾನು ನಿಕ್ಸೆ ಸಾವ ಬಸವ ಬಸವ ಬಸವಾ ಎಂದು ಬಸವ 
ನಾಮಾಮೃ ತವ ಎನ್ನ ಮನದಣಿಯಲುಂಡು ಭವಸೂತ್ರವ ಹರಿದು ಶಿವ 
ಸ್ವರೂಸನಾಗಿರ್ದನಯ್ಯ ಅಖಂಡೇಶ್ವರ I 

ಬೀಜದೊಳಗಂಕುರನಿರ್ಪ)ುದು, ಅಂಕುರದೊಳಗೆ ಬೀಜನಿರ್ಪುದು, 


೫೪೭ 


ಅಂಕುರ ಬೀಜನೆಂದು ಹೆಸರು ಎರಡಾದರೇನು? ಅಖಂಡವಸ್ತು ಒಂದೇ 


ಆದಕಾರಣ ನಿಮ್ಮ ಅಖಂಡೇಶ್ವರನೆಂದು ಕರೆದೆನಯ್ಯ | 


ಚನ್ನಪ್ಪ ಕನಿ 
ಕಾಲ ೧೭೫೦. ಈ ಕವಿಯು ಶರಣಲೀಲಾಮೃ ತನನ್ನು ಬರೆದಿರುತ್ತಾನೆ. 
ಬಸನನೇ ಗುರು ಬಸವನೇ ಇರು | ಬಸವನೇ ಪರತಂದೆ ತಾಯೆನೆ । 
ಬಸವನಲ್ಲದೆ ಬೇರೆ ದೈನವನುಸುರಲಿನ್ನುಂಟೀ | 


ಅಖಳಜಗ ಚೈತನ್ಯರೂಸನು | ಅಖಿಳಜೀವಕಾಧಾರ ಒಡೆಯನು | 
ಸಫಲಕರ್ತನು ಬಸವನಲ್ಲದೆ ಬೇರೆ ಇಲ್ಲೆಂದ | 


ಜಲಲ ಬಸನತತ್ತ್ಮ ರತ್ನಾಕರ 


ಶ್ರೀ ಗುರುವೆ ಶಿವನಾಗಿ ನೋಕ್ಬನ | ನೀವ ಸಂಗನ ಬಸವರಾಜನ | 
ರಾಗದಲಿ ಭಜಿಸುವೆನು । ಎನ್ನಯ ಭನವು ಹಿಂಗುವಡೆ 1 ೧॥ 


ಇಂದುಧರ ಇನಕೋಟ ತೇಜನ | ಮುಂದೆ ತೊಲಗದ ಮುಕ್ತಿಗೊಡೆಯನ 
ನಂದಿನಾಥನ ನಮಿಸಿ ಬದುಕುನೆ | ನೆಲ್ಲ ಕಾಲದೊಳು ! ೨॥ 


ಆನ ಮುಖದಲಿ ಬಂದು ಬೇಡಲು | ಈವನಾಕ್ಬಣ ಇಷ್ಟಬಯಕೆಯ | 
ದೇವಸಂಗನ ಬಸವನಂಘಗೆ | ಶರಣು ಶರಣೆಂಬೆ ॥ ೩॥ 


ಶರಣುಪರುಷದಕಣಿ ಕುಲಾಗ್ರಣಿ | ಶರಣು ಗಣಮಣಿ ಭಕ್ತಚಿಂತಾ | 


ಮಣಿ ಮಹೋನ್ನತ ದೇವ ಸಂಗನ | ಬಸವ ಶರಣಾರ್ಥಿ i 
ತ್ರಾಹಿ ಶರಣರ ಜನತೆ ಬಂಧುನೆ | ತ್ರಾಹಿ ಕರುಣ ಕೃಪೈಕ ಸಿಂಧುನೆ | 
ತ್ರಾಹಿ ಎನ್ನಯ ಗುರುವೆ ಸಂಗನ | ಬಸನ ಶರಣಾರ್ಥಿ ! ೫॥ 
ನಿನ್ಮು ಭಜಿಸುವೆ ನಿಮ್ಮ ಸ್ತುತಿಸುವೆ | ನಿಮ್ಮ ನೆನೆವೆನು ಎಲ್ಲ ಕಾಲವು | 
ನಿಮ್ಮ ಬಾಲನ ಕೃತಿಗೆ ಮಂಗಳ | ವೀವುದನುದಿನವೂ ॥ & 
ದೇವಶುಭಕರ ದುರಿತಸಂಹರ | ಪಾವನಾತ್ಮಕ ಬಸವರಾಜನೆ | 

ದೇನ ದೇವೋತ್ತಮನೆ ಸಂಗನ | ಬಸನ ಶರಣಾರ್ಥಿ ॥ ೭॥ 

ಕನಿ ಯೋಗಾನಂದ 


ಈತನು ನಿರೂಪಾಕ್ಸ ಶತಕ, ಬಸವ ಶತಕಗಳನ್ನು ಬರೆದಿರುತ್ತಾನೆ. ಈತನ 
ಕಾಲ ೧೭೫೦... ಬಸವ ಶತಕದ ಆದಿಯಲ್ಲಿ ಶ್ರೀ ಬಸವಣ್ಣನವರ ಸ್ರೋತ್ರನಿರುತ್ತದೆ. 
ಬಸವ ಶತಕದಲ್ಲಿ 

ಉರ್ನಿಯಲ್ಲಿ ಜನಿಸಿ ಉತ್ತು ಮರನು ಸೇರಿ | ಸತ್ಕಥೆಗಳ ಕೇಳಿ ಸಾಧುಗಳಲಿ । 

ಭಕ್ತಿ ಇಡದೆ ನಿಮ್ಮ ಪದಕೆ ಬಾಹಿರನಾದೆ | ಪರಮಗುರುವೆ ಸಲಹು ಬಸವ ಪ್ರಭುವೇ ॥ 

ಬಲವು ಇದ್ದು ತನಗೆ ಪರರು ಮಾಡುವ ಕ್ರೋಧ | ಗಳನು ಸೈರಿಸುವುದೇಕಂದ ಇದನು । 

ವರತಿ ಶಿಕ್ಷೈಯೆಂದು ಬರೆವರಾರು ಎಂಬ | ಪರನುಗುರುವೆ ಸಲಹು ಬಸವ ಪ್ರಭುವೇ ॥ 

ಪ್ರತಿಯೊಂದು ಪದ್ಯವೂ ಸರಮಗುರುವೆ ಸಲಹು ಬಸವ ಪ್ರಭುವೇ ಎಂದು 
ಮುಗಿದಿದೆ. 


ಶ್ರೀಮನ್ಮಹಾಮೂರ್ತಿ (ಸುರಪುರದೆರೆಯಪ್ಪ) ವಿರಚಿತ 
ಅಷ್ಟಾವರಣ ತಿಲಕ 


ಇದು ವಾರ್ಧಿಕ ಷಟ್ಟದಿಯಲ್ಲಿರುತ್ತದೆ. ಇವರ ಕಾಲ ೧೭೨೫ ಇರುತ್ತದೆ. 
ಇವರು ತಮ್ಮ ಗ್ರಂಥದ ಆದಿಯಲ್ಲಿ ಶ್ರೀ ಬಸವಣ್ಣನವರ ಬಗ್ಗೆ 


ಬಸವನೆಂದರೆ ದುರಿತ ದೆಶೆಗೆಟ್ಟು ಓಡುವದು | 

ಬಸವನೆಂದರೆ ಕರ್ವ ಕಸವಾಗಿ ನುಸುಳುವುದು | 

ಬಸವಾಕ್ಷರವು ಭವಾಬ್ದಿಗೆ ಭೈತ್ರವೆನಿಸುವುದು ಬಸವ ಭುನನಾದಾರನೂ ॥ 
ಬಸವನಘುದಾರಣ್ಯ ಸುಡುನನಂ ಅಏಡುವನಂ | 

ಬಸವ ತಾಪತ್ರಯವ ಭೇದಿಸುವ ಛೇದಿಸುವ | 

ಬಸನತ್ಚಿಯಕ್ಸರನೆ ಮನದಿಷ್ಟನನು ಕೊಟ್ಟು ಸಸಿನೆಯನ್ನ ಂ ಪೊರೆವುದು | 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೫೮೯ 


ಶ್ರೀ ಮಡಿವಾಳಯ್ಯನನರ ಚರಿತ್ರೆ 


ಇದನ್ನು ಬರೆದವರು ಕಟ್ಟಿಗೆ ಹಳ್ಳಿಯ ಸಿದ್ಧಲಿಂಗ. ಇವನ ಕಾಲ ೧೭೨೫. 
ಇದು ಯಕ್ಸಗಾನದಲ್ಲಿರುತ್ತದೆ. ತ್ರಿಪುಡಿ, ಜಂಸೆ, ಏಕತಾಳ ಮೊದಲಾದ ಪದ್ಯಗಳಿರುತ್ತವೆ. 
ನಮಗೆ ಸಿಕ್ಕಿದ ಪ್ರತಿಯಲ್ಲಿ ಮೊದಲನೆಯ ನಾಲ್ಕು ಪಾನುಗಳಿರುವದಿಲ್ಲ. ಆಧ್ರಕ್ಣ 
ಕನಿಯು ತನ್ನ ಪ್ರಾಫಡ "ಆದಿಯಲ್ಲಿ ಶ್ರೀ ಬಸವಣ್ಣನವರ ಬಗ್ಗೆ ಮಾಡಿದ ಸ್ತೋತ್ರ 
ನಮಗೆ PR ಕವಿಯು ತನ್ನ ಗ್ರಂಥದ. ಮಧ್ಯ ಮಧ್ಯ ದಲ್ಲಿ ಸಂಸ 
ಸಾರವಾಗಿ ಬಸವಣ್ಣಿನವರ ಬಗ್ಗೆ ಗ ೪ ಖಮಾಡಿರುತ್ತಾನೆ. ಬಲಂ ಒಂದೆರಡು 
ಸಂದರ್ಭಗಳಲ್ಲಿಯ ಪದ ಗಳನ್ನು ಇಲ್ಲಿ ಕೊಡುತ್ತೇವೆ. 


ಪ್ರಳಯಕಾಲದ ಗಂಡ ಸರಮಪ್ರಚಂಡ । ಇಳೆಯೊಳು ನಿಂದಕರ 
ಗಂಡಭೇರುಂಡ । ಮಾದೀರಾಜನ ಸುತನು ಮಹಾಮಹಿಮ ಲಿಂಗಾ | 
ಭೇದ್ಯಾಂತರಂಗನೆ ಶರಣು ಕೃಪಾಂಗ | ಸನ್ಮಹಾಲಿಂಗಾಂಗ ಬಸವ 
ದಂಡೇಶ । ಅನಾದಿ ಸಮಶುದ್ಧ ಆದೀ ಬಸವೇಶಾ | ಹಿಮಕೇಶ ಭಾಸ ಸ್ಫರನು 
ದಯವಾದಾ ತೆರದಿಂದ । ಪ್ರಮಥ ಶೃಂಗಾರವಾಗಿ ಪಲ್ಲಕ್ಕಿಯೊಳಗೆ ಜಃ 
ದಿಂದಲಿ ಕುಳಿತ ಹರಹರಾ ಎನಲೂ ಮುಂದಕ್ಕೆ ಅಡಿಯಿಡಲು ಭಟ್ಟರು 
ಘಡೀಸೆ ಜಯಜೇಯ ವೃಷಾಧೀಶ ಜಯತು ಕಲ್ಯಾಣ ಮಂತ್ರಿ 
ಬಸವೇಶ ॥ 


ಮತ್ತೊಂದು ಪ್ರಸಂಗದಲ್ಲಿ-- 
ಜಂಪೆ 
ಶರಣು ಬಸವಾಧೀಶ, ಶರಣು ಪಾಪವಿನಾಶ, ಶರಣು ವೃಷಭಾಧೀಶ 
ಬಸವ ದಂಡೇಶ । ಕಾಯಜನ ಮದಭಂಗ ಕರುಣಿ ಶರಣರ ಸಂಗವ್ಯೋ 
ಮಲೋಚನ ಭೃಂಗ ಬಸವ ದಂಡೇಶ । ಮುನ್ನ ಭವಗಳ ತೋರದೆ ನಿಮ್ಮ 
ಪಾದನ ಕಂಡೆ ಎನ್ನ ರಕ್ಷಿಪುದೆಂದು ಎರಗಿದನು ವೀರಾ ॥ 


ಶಂಕರ ಕವಿ 


ಈತನ ಕಾಲವು ೧೭೬೩ ಇರುತ್ತದೆ. ಈತನು ಚೋರಬಸವ ಚರಿತ್ರೆಯನ್ನು 
ವಾರ್ಧಕ ಷಟ್ಟದಿಯಲ್ಲಿ ಬರೆದಿರುತ್ತಾನೆ. ತನ್ನ ಕಾವ್ಯದ ಪ್ರಾರಂಭದಲ್ಲಿ-- 


ಎಲೆ ಬಸವ ನಿನ್ನ ನಾಮವೆ ದುರಿತವನವಸ್ನಿ । ಎಲೆ ಬಸವ ನಿನ್ನ 
ದರುಶನವಖಿಲ ತೀರ್ಥಫಲ । ಎಲೆ ಬಸವ ಸನ್ನ್ರಂಗಣ ಕಾಶಿ ಶ್ರೀಶೈಲ 
ಮುಖ್ಯ ಕೆ NI ತ್ರಕೃಧಿಕವೂ ॥ ಎಲೆ ಬಸವ ನಿನ್ನೊಡನೆ ಸಂಪ್ರ ಸಂಗವಮಾಡೆ | 
ಅಘುತರದಿಪ್ಟಸಿದಿ ಯ ಮಂತ್ರ ಪುರಶ್ಚ ರಣೆ । ಎಲೆ Se ನಿನ್ನಂಗದಿಂದ 
ಮೋಕ ಕ್ಲಧರೆಗುಭಯ ಶಂಭು ನೀನೇ We 


೫೯೦ ¢ ಬಸವತತ್ತ ರತ್ನಾಕರ 


ಮಾವನೂರ ಚನ್ನಬಸವ 
ಕಾಲ ೧೮೪೦. ಈತನು ಶರಣ ಬಸವೇಶ್ವರ ಪುರಾಣವನ್ನು ಬರೆದಿರುತ್ತಾನೆ. 


ಧರೆಗೆ ಭಕ್ತಿ ನಿಮಿತ್ತದಿಂದವ । ತರಿಸಿ ಶಂಕರನಾಜ್ಞೆಯಿಂ ಮಾ । 
ದರಸರುದರದೆ ಗಣಸಹಿತ ಗುರುಲಿಂಗ ಜಂಗಮವಾ ॥ ಮೆರೆ ಭಜಿಸಿ ಮಹಿಮೆ 
ಯೊಳು ನಿತ್ಯ ದಿ! ರ ಸಂಗಮ ಬೆಕೆದ ಬಸವನೆ ಸಲಹು 
ಕರುಣಾಮೃ ಇತನು. 

ಬಾ | ಉಷಾ ಭಕ್ತಿ ಕಾಂತನು । ಭಕ್ತಿ ನಿತ್ಯ ನು 
ಭಕಿ ಸತ್ಯನು ಭಕ್ತಿ ಗುಣನಿಧಿಯು ॥ ಭಕ್ತಿ ಪುಣ್ಯ ನು ಭಕ್ತಿ ಗಣ ನು | 


ಹ 


ಭಕ್ತಿ ಯುಕ್ತನು ಭಕ್ತಿ ಮುಕ್ಕನು । ಭಕ್ತಿ ಸಾಮಾ ೨ ಇಕ್ಟೊಡೆಯ 1 
ಮೆರೆದಿಹನು ॥ ಭಕ್ತಿ ಬೀಜಂ ಭಕ್ತಿ ತೇಜಂ । ಭಕ್ತಿ ರಾಜಂ ಭಕ್ತಿ 
ಭಾಜಂ | ಭಕ್ತೆ ಚಿತ್ತಂ ಭಕ್ತಿ ಸತ್ತಂ ಭಕ್ತಿ ಗುಣಯುಕ್ತಂ ॥ ಭಕ್ತಿ ರಂಗಂ 
ಭಕ್ತಿ ಸಂಗಂ । ಭಕ್ತಿ ಕೂಟಂ ಭಕ್ತಿ ಬೇಟಿಂ । ಭಕ್ತಿವಂತನೆನಕ್ಕಿ ಮೆರೆದಂ 
ಭಕ್ತಿಭಂಡಾರಿ ॥ 

_ ಜಂಗಮದ ಸಖ ಜಂಗಮದ ಸುಖ । ಜಂಗಮದ ರತಿ ಜಂಗಮದ 
ನುಡಿ । ಜಂಗಮದ ಫಲ ಜಂಗಮದ ಬಲ ಜಂಗಮದ ಕೂಟ ॥ ಜಂಗಮದ 
ನಿಧಿ ಜಂಗಮದ ಸುಧಿ | ಜಂಗಮದ ಮುದ ಜಂಗಮದ ಸದ । ಜಂಗಮವೆ 
ಸರ್ವಾರ್ಥನೆನುತೊಪ್ಪಿದನು ಬಸವೇಶ ॥ ಜಂಗಮದ ಸೇವಾರತಿಯು ಘನ 
ಜಂಗಮದ ಪೂಜಾರತಿಯು ಶಿವ 1 ಜಂಗಮವ ನೋಡುವ ರತಿಯು 
ಮಾದ್ಯಂತವಿಲ್ಲದಿಹ ॥ ಜಂಗಮದ ಶೇಷಾಭಿರತಿ ಗುರು 1 ಜಂಗಮದ 
ಭೋಗೊರುರತಿಪರ । ಜಂಗಮದ ತ್ಯಾಗೈಶಕರತಿ. ವಿನಿತಲ್ಲದೊಂದುಂಬೆ | 


| ಮೈಲಾರದ ಬಸಪ್ಪನವರು 
ಕಾಲ ೧೮೪೦. ಇವರು ಕರ್ಣಾಟಕದಲ್ಲಿ ದೊಡ್ಡ ಶಿವಾನುಭನಿಗಳು. ಶಿವಾನುಭವ 
ದೀಪಿಕೆ, ಗುರುಕರುಣತ್ರಿನಿಧಿ ಮೊದಲಾದ ಅನೇಕ ಗ ಗ್ರಂಥಗಳನ್ನು ಬರೆದಿರುತ್ತಾ ರೆ. 


ಇವರು ಲಿಂಗನಾಯಕನ ಹಳ್ಳಿ ಯ ಶ್ರೀ ಚನ್ನನೀರಸ್ತಾ ಸ್ತಾಮಿಗಳವರ ಶಿಷ್ಯ ರು. 


ಶಿವಾನುಭವ ದೀಪಿಕೆಯಲ್ಲಿ 
ನಿಪ ಅನುಭಾವವು ಬರೆ ಬರೆ ವಸುಥೆಯ ಸೂತಕಮುದೆಲ್ಲ ಪರಿಹರವಹುದೈ 
ಸನನ ನಾಮನ ನೆನೆನನ ರಸನೆಯೆ ಗುರುವೆಂದೆಂಬೆನು ಬಸವ ಪ ರಭುವೇ "Ou 


ಚತರ ಈ ೨ ಣನಕಾರಂ ಬಸವನೆ ವರ ಜಿಹ್ವೆ ನೇತ್ರ ಮಕಾರ ಶಿಕಾರಂ | 
ಗೆ ಎಸ, ಕ್ಸು ವಕಾರಂ ಬಸವನೆ ಶ್ರೋತೃ ಜಳಕಾ ಬಸವ ಪ್ರಭುವೇ 1 ೨॥ 


_ಬಸವನೆ ಸುಮೂಲ ಮಂತ್ರಂ ಬಸವನೆ ಎಡ ಎದೆ ಇವೆರಡ ಕಾರ ಉಕಾರಂ | 
ಬಸವನೆ ಬೆನ್ನುಮಕಾರಂ ಬಸವನೆ ಬಲಮೂಲನುಂತ್ರ ಬಸವ ಪ್ರಭುವೇ 1೩1 


ಬಸವನ ಅರಿವು ಕ್ರಿಯೆಕೋಡು, ಅಸಮಗುರುಶಬ್ದ ಕೊಂಬುಂಟಿದರಿಂ | 
ಒಸೆದು ವಿಚಾರಿಸಿ ನೋಡಲು ಬಸನನೆ ಗುರು ಗುರುನಣೆ ಬಸವ ಬಸವ:ಪ್ರಭುವೇ ॥ ೪ ॥ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೫೯ 


ಶಿನಮಾಡಲಹುದು ಮೂಜಗ ನಿವುಗಳ ಭಕ್ತಿಯ ಬೆಳೆಯಿಂ (ಬೀಜದಿಂ) 
ಸಲಹುವವ ಬಸವಂ | 
ನನನ ಮೂರುಲೋಕಕೆ ಶಿನನಿಂದಧಿಕಂ ಬಸವಂ ಬಸನ ಪ ರ ಭುವೇ WW 


ಸುಧೆಯ ದೈವಂಗಳೊಳಂ ಅಸಮಾಕ್ಸನಧಿಕ ಸರ್ಚಿನ ಸತ್ರ ಮಥರೊಳಂ | 
ee ಒಸೆದು ಜಗ a ಸಾರುತಿಹುದೆ ಬಸವ ಪ್ರಭುವೇ ॥ ೬॥ 


ಮತ್ತೊಂದು ಸ್ತೋತ್ರದಲ್ಲಿ 


ಬಸವಲಿಂಗವೆಂಬೈದಕ್ಸ್‌ರಗಳು | ರಸನೆಯೊಳಿರಬೇಕು ಶಶಿಕಾಂತದೊಳಿಹ 
ರಸವ ಪರಿಯೊಳೀನಸುಧೆಯೊಳಿರಬೇಕು ಅರುಹಿನ ಕುರುಹಿಡಿದವನೀ 
ತಳದೊಳವತರಿಸಿದ ಗಣಪಾಲಾ ॥ 


ವರಗುರುಲಿಂಗ ಸುಜಂಗಮ ಸೌಖ್ಯಾಕರಪಾಲನ ಲೀಲಾ | 
ಪರಮ ಷಡಕ್ಷರ ಪಂಚಾಕ್ಟರನೆಂಬೆರಡರಾದಿ ಮೂಲಾ 
ಶರಣರ ಕರಗುನಭಾವದಿಂದುಪಚರಿಸಿ ಕೊಂಬಲೋಲಾ ॥ 


ವೇದಶಾಸ್ತ್ರ ಪೌರಾಣದಧಿ ನುಥನದನನನೀತ | 
ಸಾದಾಖ್ಯದೊಳಿಹ ನಾದಬಿಂದು ಕಳೆಗತ್ತಲತ್ತತೀತ | 
ಮೂದೇವರ ಮುತ್ತಯ್ಯನ ಪೊತ್ತು ಸಲಹಿದಸ್ನದಾತಾ | 
ಭೇದಿಸಲಗಣಿತ ಬ್ರಹ್ಮಾಂಡಂಗಳ ಧರಿಸಿದ ಪ್ರಖ್ಯಾತಾ ॥ 


ಕನಿ ನಂದಪ್ಪ 
ಕಾಲ ೧೮೫೦. ಇವರು ಪ್ರಭುಚರಿತ್ರೆ ಯಕ್ಷಗಾನದಲ್ಲಿ ಬರೆದಿರುತ್ತಾರೆ. ಇವರು 
ಬರೆದ ಪ್ರಭುದೇವರ ಯಕ್ಷಗಾನವು FS ಮುದ್ರಣಾಲಯದಲ್ಲಿ ಅಚ್ಚಾಗಿದೆ. 
ರಾಗ- ಆದಿತಾಳ 
ಈಶ ಪಾಲಯಮಾಂ | ಸದಾ ಬಸವೇಶ ಪಾಲಯೆಮಾಂ | 
ಪಾಷಮೋಚನ ಪಾಪ | ನಾಶಬಿಜ್ಜಳಧರಾ | ಧೀಶ ರಕ್ಷಿತದಂಡದೀಶ ಮಹೇಶ ॥ ಪ 


ಲೋಲ ಸುಗುಣಮಣಿ | ಜಾಲಭೂಷಣ ಗಣ । 

ಪಾಲಸಂಗಮದೇವ ಬಾಲಾ ಭಾಸುರಕೀರ್ತಿ | ಲೀಲ ಸದ್ಭರ್ನಾನು | 
ಕೂಲರಕ್ಸಾಮಣಿ | ಮಾಲಾಭಸಿತಪುಂಢ್ರ ಸಾಲಾ ಪಂಚಾಕ್ಟರಿ ! 
ಮೂಲಸ್ಮರಣ ನೀಲಲೋಚನೆ ಮುನೋಹರಾ : nen 


ಅಂಗಜಗುಣನಿಭಂಗ ಗಂಗಾಡೇಪಿ | ಸಂಗನಿರತ ಪ್ರಸಾದಾಂಗ | 
ಶ್ರೀಗಂರು ಚರಲಿಂಗ ಪೂಜಿತ ಏತ್ಯೋತ್ಸಂಗ ಸದ್ಭ “ಕ್ರಾಂತರಂಗೆ | 
ಸರಾತ್ರರ ಪುಂಗ ಕೃ | ಪಾಂಗ ಚಿಲ್ಲಿಂಗ” 8 ॥ ೨॥ 


ವೀರಶೈವಾಚಾರ | ಸಾರಸಂಗ್ರಹಮಾಯಾ | ದೂರಷಟ್‌ಸ್ಸೃಲ ವಿಚಾರ 
ಲಿಂಗಾಂಗ ಸಂ | ಚಾರ ಕರಣ ಜಯಶೂರ | ಕಾರುಣ್ಯ ಸಂ। 
ಸೂರ ಶ್ರನಣಮದಹಾರ ನಿಜಾನಂದ | ಕ್ಳೂರಕೊಂಡೆಯ ಶೂಲಭೇದಿ ಬಸವಲಿಂಗಾ ॥ 


ಶ್ರೀ ಮುಪ್ಪಿನ ಸಡಕ್ಟರಸ್ವಾನಿಗಳು 
ಜನರ ಕಾಲ ಸುಮಾರು ೧೭ನೆಯ ಕ್ರಸ A ಇವರು ನೀರಶೈನ 
ವೇದಾಂತಿಗಳಲ್ಲಿ ಸುಪ್ರಸಿದ್ಧರು. ನಿನಿಧ ವೃ ತ್ರಗಳಳ್ಲಿ ) ಜನಸ್ರಿ ಯಗಳಾದ ಅನೇಕ ಹಾಡು 


೫೯೨ ಬಸನತತ್ತ ರತ್ನಾಕರ 


ಗಳನ್ನು ಹಾಡಿದ್ದಾರೆ. ನೀರಶೈವ ಶಿವಯೋಗಿ ವೃಂದದಲ್ಲಿ ಇವರು ಗಣ್ಯರೂ, ಮಾನ್ಯರೂ 
ಆಗಿರುತ್ತಾರೆ. ಇವರು ಬಸವಣ್ಣನವರ ಬಗ್ಗೆ 


ರಾಗ-_ ಕುಸುಮ 


"" ಎಲ್ಲ ಶರಣರ ನೆನೆದು ಇಲ್ಲಿ ಉನ್ನತನಾದೆ ಎಲ್ಲರಲ್ಲೊ ೦ದು ಬೇಡಿಕೊಂಬೆ 
ಭಕ್ತಿ "ಇಲ್ಲದ ಧರೆಯು ವ್ಯ ರ್ಥವಾಗಿರುತಿಹುಡು . ಭಕ್ತಿ ತ್ರ ಯವ ಕಲಿಸಿ 
ಮುಕ, ಕಿನಿಸಿ ಮುಕ್ತಿ ಸಡನಿಗೆ ತಂದ ಕರ್ತು ಬಸವೇಶ ರನೆ ಭಕ್ಕಿಭಿಕ್ಷನ 
ನೀಡಿ ಸಲಹೋ ಎಮ್ಮಾ 44 


ಶ್ರೀ ಘನಮಠಾರ್ಯರು 

ಇವರ ಜನನ ಕಾಲ ೧೮೨೮. ಇವರು ಪರಮ ವೈರಾಗ್ಯಮೂರ್ತಿಗಳು. ಇವರ 
ಗೃ ಹಜೀವನದ ಬಹುಭಾಗವು ಬಸವಭಕ್ತಿಗೆ ಅರ್ಪಿತವಾಗಿದೆ. ಬಸವಭಕ್ತಿಯೇ ನಿಜ 
ಮುಕ್ತಿ ಗೆ ಹೆದ್ದಾ ರಿಯೆಂದು ಘನಮಠರ ಬಲವಂತವಾದ ನಂಬಿಕೆ. ಬಸವನಿಗೆ ಸರಿದೊರೆ 
ಯಿಲ್ಲವೆಂದು ಇರು ಪದಗಳನ್ನು ಹಾಡಿದ್ದಾರೆ. ಇನರು ತತ ಶ್ರ ಪದಗಳನ್ನು ರಚಿಸಿರು 
ತ್ತಾರೆ. ಅದಕ್ಕೆ ಭಕ್ತಿಸುಧಾಸಾರವೆಂದು ಹೆಸರನ್ನಿಡಲಾಗಿದೆ. ಭತ ಕಿ ಸುಧಾಸಾರವೆಂಬುವ 
ಗ್ರಂಥದಲ್ಲಿ ಬಸವಣ್ಣ ನವರ ಬಗ್ಗೆ ಅನೇಕ ಸದಗಳನ್ನು hl ಬಸವ 
ನಾಮಾವಳಿ ಮತ್ತು ಬಸವ ಮಹಿಮಾ ತ್ರಿವಿಧಿಗಳನ್ನು ರಚಿಸಿರುತ್ತಾರೆ. ಈ ತ್ರಿವಿಧಿ 
ಯಲ್ಲಿ ೧೦೦ ಪದ್ಯ ಗಳಿವೆ. 


ಸಮಾನ ದೈನನದಾರೋ ಬಸವ ನಿನ್ನ 
ಸಮಾನ ದೈನನದಾರೋ ಬಸನ ನಿನ್ನ ॥ ಪ॥ 


ಸಮಾನ ಶಿವಮತಾಭಿಮಾನ ನಿಥೆ ನಿನ್ನ | 
ಸದಾ ಸುಕನಿನುತ ಪದಾಬ್ಹ ವರದ ಸ! 
ದುದಾರ ಪರಮ ಸುಚಿದಾಂಬುನಿಧೆ ನಿನ್ನ | 
ಗಣಾಧಿಸತೆ ಸುರ ಗಣಾಳಿ ವರಸುತ | 


ಪ್ರಣಾಮ ನಿಜವಾಹನ ಮಹಿಮ ನಿನ್ನ | 
ಪುರಾರಿ ಹೃದಯದಿ ನಿರಾಜಿಸುತಲೀ | 
ಧರಾತಲದೊಳಿರುನರ ಪೋಷಿಸುವೆ ನಿನ್ನ | 
ಪ್ರಸಾದತನು ಗುರುಪ್ರಸಾದ ಮನಶಿವ | 


ಪ್ರಸಾದಚರ ನಿಜಪ್ರಸಾದಮಯ ನಿನ್ನ | 
ಘಟಾದಿ ಗುಣವನ ಕುಠಾರ ನರಘನ | 
ಮಠಾಧಿಪತೆ ನಿಶ್ವಟಾದಿ ಬಸನ ನಿನ್ನ | 


ಬಸವ ಮಹಿಮಾ ತ್ರಿವಿಧಿಯಲ್ಲಿ- 


ಶ್ರೀ ಗುರುವೆ ಕರುಣಾರಸ ಸಾಗರನೆ ನಿಜನೋಕ್ಪ 
ದಾಗರವೆ ನಿನ್ನ ಪದಪದ್ಮನತಿ ಸುಖವ | 

ನೀಗೆ ಸುಜನಾವಳಿಗನುದಿನಸ ॥೧॥ದ 
ಶಿವನೇ ಬಸವಂ ಬಸವನವನೇ ಶಿವನೆಂದು ಶೃ ತ್ರಿ | 


ನಿವಹವೆಡೆವಿಡದೆ ಪೊಗಳುತಿಹುದಾಗಿ ನಾ | 
ನವಿರತಂ ಬಿಡದೆ ನುತಿಸುವೆನು 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ 


ಗುರುಲಿಂಗ ಚರರೂಪನವೆರೆದಕ್ಷರವೆ ನಾಮ | 
ಕರುಣವಾಗಿರ್ಪ ಬಸವಾಕ್ಸರದೊಳೊಂದ | 
ಸ್ಮರಿಸಲವ ಮುಕ್ತನೆನೆ ಪೊಗಳ್ಳಿ' 


ಹರನಿಂದಲಧಿಕ ಸದ್ಗುರು ಬಸವನೆಂದನಿಶ | 
ವರ ರಹಸ್ಯ ನಚನನಿಹುಡರಿಂದುರೆ ಪೊಗಳಿ | 
ದುರಿತವನು ಗೆಲಿವೆ ನಿಹದಲ್ಲಿ 


ಬಸವಯೆಂಬುವನ ಮುಖಬಿಸಜ ಮತ್‌ ಸದನವೆಂ.:। 
ದಸಮಾಕ್ಟ ದೇವಿಯರ್ಗೊರೆದನಾಗಿ ನಾ | 
ನುಸುರಿ ಪರಮಾರ್ಥ ವದೆದಪೆನು 


ಒರೆದಾ ಪ್ರಭುನಿಂತು ಮಚ್ಚರಣನರ್ಚಿಸಿ ಮೋಕ್ಷ | 
ದೊರೆಯದೀ ಬಸವಾಕ್ಚರವ ಸ್ಮರಿಸಲು ಮುಕ್ತಿ | 
ವರನಪ್ಪೆ ನೆನಲಾನುರೆನುತಿಸೆ 


ಶರಣಾಗತತ್ರಾ ಬಿರುದಾಂಕನೆಂದು ಶಿವ | 
ಶರಣದೊಳ* ಕೀರ್ತಿನೆತ್ತ ಕಾರಣದಿ ಬಸ | 
ವರಸ ನಾ ನಿಮ್ಮಂಥ ಯ ಭಜಿಪೆ 


ನಿಮ್ಮ ಹೊಗಳಲ್ವಿ ಹರಿಬ್ರಹ್ಮರಳವಲ್ಲನೆನ | 
ಲು ಮರ್ತ್ಯರೊಳಗೆ ಕಿರಿಯರೋಳ್‌ ಕರಿಯ ನಾ | 
ನಿಮ್ಮ ಪೊಗಳಲ್ವ ತರವನಯ್ಯಾ 


ಬಾಲಕನ ತೊದಲನುಡಿಗೇಳಿ ನಿತಸಂತೈಸು | 
ವೋಲೆನ್ಸ ನುಡಿಯನಾಲಿಸೈ ಸದ್ಭಕ್ತ | 
ಲೋಲ ಬಸವೇಶ ಬಿಡದೆನ್ನ 


ಶ್ರೀದಾಪ್ಮನಾಜ್ಞೆಯಿಂಂ ಮಾದಾಂಬೆ ಸುತನೆನಿಸು 1 
ತೈದೆ ಬಸವಾಹ್ವಯದಿ ಜಗದೊಳಗೆ ತೋರಿ ! 
ದಾದಿ ಪವಾಡಗಳನುಸುರ್ವೆ il 


ಮತ್ತೊಂದು ಪದ್ಯದಲ್ಲಿ 


38 


ಬಸನ ಗಣಾಧಿಪತೆ ನನೋ ಗುರು | 
ಬಸನ ಗಣಾಧಿಪತೆ ॥ 
ಅಸಮುನಯಂನ ಸಮಯಶರಧಿವಿಧು ಗುರು 


ನಿತ್ಯನಿರಾಮಯ ನಿರುಪಮ ನಿರ್ಗುಣ | 
ಮೃತ್ಯುನಿಜಯ ಪರಮಾರ್ಥ ಚರಿತಗುರು 


ಚರಲಿಂಗಾರ್ಪಿತ ಶರೀರ ಕರಣಭನ | 
ಹರ ಕರುಣಾಕರ ಶರಣಸಮೇಳ 


ಭಕ್ತಿನಿಧಾನ ವಿರಕ್ತ ಸುಸೂಜಿತ | 
ಮುಕ್ಕಿದ ಫುನಮಠಕರ್ತ ಪರಮಗುರು 


un 


He 


1 ೫॥ 


॥ & 


॥ © 


| ೯॥ 


೧೦ ॥ 


ರ್ಜಕ, 


೫೯೪ ಬಸವತತ್ವ ರತ್ನಾಕರ 


ಮುಳಗುಂದ ಬಾಲಲೀಲಾ ಮಹಾಂತ ಶಿವಯೋಗಿಗಳು 

ಇವರು ಕೈವಲ್ಯದರ್ಪಣವನ್ನು ರಚಿಸಿರುತ್ತಾರೆ. 
ತಮ್ಮ ಕೈವಲ್ಯ ದರ್ಪಣದ ಆದಿಯ ಕ್ಲ 

ಶ್ರೀ ನೇದೋದಿತ ವೀರಶೈವ ಸಮಯಾಚಾರ ವ್ರತಪ್ರಕ್ರೀಯಾ | 

ಚಾರ್ಯಾಗ್ರೇಸರ ಸಾರ್ವಭೌಮ ಮಹಿಮಾ ಭ್ರಾಜಿಷ್ಟವೇ ಜಿಷ್ಕವೇ ॥ 

ಭಾಂಡಾಗಾರ ದುರಂಧರಾಯ ಬಸವಾಮಾತ್ಕಾಯ ಜೇಷ್ಮಾಯತೇ | 

ಶ್ರೀಮತ್ಕೂ ಡಲ ಸಂಗಮೇಶ್ವರ ಮಹಾದೇವಾಯ ತಸ್ಮೈ ನಮಃ ॥ 

ಬಸವೇಶಂ ಶರಣಾಗ್ರಣಿಮಣಿ । ಬಸವೇಶಂ ತೈ _ಜಗಧಣಿಗುಣಿ 
ಬಸವೇಶಂ ಪರುಷದಕಣಿ ನಿಜ । ಬಸವೇಶಂ ಗಜ ಹೆರಿಯರಣಿ । ರುಣ 
ರೀಂಕೃತ ಪ್ರಿಯಗೌರಿ ॥ ಪಲ್ಲವಿ ॥ ಬಸವೇಶಂ ಮುಕ್ತಿಯ ಕೋಶಂ | 
ಬಸವೇಶಂ ಭಕ್ತಿವಿಲಾಸಂ 1 ಬಸವೇಶಂ ಪಾಪವಿನಾಶಂ 1 ಬಸವೇಶಂ 
ಜ್ಞಾನದಿನೇಶಂ | ಮತ್ರ್ರಾಣಂ ನಿಜಗೌರೀ । ಬಸವೇಶಂ ಪ್ರಣವಾಕಾರಂ | 
ಬಸವೇಶಂ ಶಿವಮತಸಾರಂ | ಬಸವೇಶಂ ದುರ್ಜನ ದೂರಂ |! ಬಸವೇಶಂ 
ಶ್ರೀ ಮಹಂತೇಶಂ ಸತ್ಯಂ ತವಶೃತಗೌರಿ I 


ಷಟ್‌ಸ್ಸಲ ತಿಲಕ 

ಚನ್ನಮಲ್ಲೇಶನ ಕರಕಮಲ ಸಂಭವ ಸಿದ್ಧರಾಮೇಶ ಕಾಲ ೧೧೬೦. 

ಪುಷ್ಪರ ಶಿರೋರುಹ ಸುಪುಷ್ಟರ ಜಮೂರ್ಥಿಕರ | ಪುಷ್ಕರಾಂಬಕ 
ಚಕ್ಸು ಪುಷ್ಕರ ವಿರಾಜನದ । ಪುಷ್ಕರ ಸುಯೋಗಿ ಹೃತ್ಪು ಸ್ಪರ ನಿವಾಸ 
ಸ್ವರ್‌ ಪುಷ್ಕರ ಶಿರೋಧ್ಭೃತ ಹರ। ಪುಷ್ಕರ ಜ ಜಸವ ಹರ ಪುಸ್ಫರಾಹಿತನಹ್ನಿ 
ಪುಷ್ಕರೇಶ್ವರಚಕ್ಸು ಪುಷ್ಕರ ಸದಾ ಕಾಲ । ನಿಷ್ಕ್ರೀಶ ಬಂಧು ಸುಖದುಃಖ 
ವನದಾವ ರೋಚಿಷ್ಠ ಜಯ ಬಸವಲಿಂಗಾ ॥ 

ಈ ಕನಿಯು ಮತ್ತು 

ಅಕ್ಷರ ಸ್ರ್ರೀಧವಖಳಕ್ಸರೇಶ್ವರ ಪಂಚರಾಕ್ಷರಾತ್ಮಕ ಭಕ್ತಿ ಪಕ್ಷ 
ಸರ್ವಾಂಗ ರುದ್ರಾಕ್ಷ । ತಕ್ಸ್ಷಾಂಶ ಸಕಲಾಕ್ಷ ಲಿಂಗಾಕ್ಸಮಯ ಯಕ್ಷಯ 
ಘ್ರಣಾಕಟಾಕ್ಸ ಅಕ್ಷರಾಂಫೀರಕ್ಷಕಾಲಕ್ಸ್ಮಯಮಪುರಾಕ್ಸಯ | ಭವಕ್ಷಯ 
ನಿರಕ್ಷರ ಶಿವಾಕ್ಷರ ನಿಚಕ್ಸ್ಸ ನಿರ್ಲಕ್ಷ ತ್ರಿಯಕ್ಷ ವಿಷಭಕ್ಷ ವೃಷಲಿಂಗೇಶ 
ರಕ್ಷಿಪುದು ಕ್ಷೇಮದೆಮ್ಮಮಂ ॥ 


ಕನಿ ಚನ್ನನೀರಾಚಾರ್ಯರು 
ಇವರು ವಿಶೇಷಾನುಭವ ಷಟ್‌ಸ್ಥಲವನ್ನು ರಚಿಸಿರುತ್ತಾರೆ. 
. ಏಕ ಏವ ದೇವನೊಬ್ಬನೇ ಶರಣು ಬಸವಯ್ಯ । ಆಶರಣ ಬಸವನಿರವೇ 
ಪರಮ ಪ್ರಸಾದ ರೂಪವಾಯಿತ್ತು. ಆ ಪರಮಪ್ರ ಸಾದ ರೂಪು ಮೂರ್ತಿ 
ಯಾದನಯ್ಯ ನಮ್ಮ ಸಂಗಯ್ಯನಲ್ಲಿ ಸದ್ಗುರು ಬಸವಯ್ಯ ॥ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ 


ಅದ್ವಿತೀಯ ಸ್ವರೂಸವಾದ ಪರವಸ್ತು, ತನ್ನ ಸ್ವಲೀಲೆಯಿಂದ 
ಬಸವೇಶ್ವರನೆಂಬ ನಾಮಮಂ ಧರಿಸಿ ಶರಣನಾದನೆಂಬುದೀಗ' ಏಕ ಏವ 
ದೇವನೊಬ್ಬ ಎಂಬುವ ಪದದ ಅರ್ಥವು, ಆ ಶರಣ ಬಸ ಸವಣ್ಣನ ನಿಲವು 
ಮಹಾಜ್ಞಾನ ಚೆತ್ಸ J ರೂಸವಾಗಿರ್ಪುಡೆಂಬುದೀಗ ಆ ಶರಣ "ಬಸವಯ್ಯ 
ನಿರವೇ ಸರಮಪ್ರ ಇ ರೂಸವಾಯಿತ್ತು ಎಂಬುವ ಶಬ್ದಕ್ಕರ್ಥ. ಆ ಮಹಾ 
ಜ್ಞಾನ ಚಿತ್‌ಸ ರೂಪವೇ ತಾನಾಗಿ ಜೇ ಹತನಾದ ಬಸವಣ್ಣ ನೇ 
ಪ ಥಮಾಚಾರ್ಯನೆಂಬುದೀಗ ಆ ಸರಮಪ್ರಸಾದ ರೂಪು ಮೂರ್ತಿಯಾದ 
ನಯ್ಯ ನಮ್ಮ ಸಂಗಯ್ಯ ನಲ್ಲಿ ಸದ್ದು ರು ಬಸವಯ್ಯನ ನು. 


ಅಯ್ಯ ಅನಾಹತ ಲೋಕದಲ್ಲಿ ಪ್ರವೇಶಿಸುವಾಗ ಅಕ್ಷರ ಎರಡಕ್ಷರ 
ತದ್ರೂಪ ಪವಾಗಿರ್ದೆಯಯ್ಯ ನೀನಾದಿ ಬ ್ರಹ್ಮಾಂಡನನಿರಿವಾಗ' ಶಕ್ತಿತ್ರ ಯೆ 
ಶಾಖೆಯಾಗಿರ್ಜಿಯಯ್ಯ ನೀನು ಸಕಲದಲ್ಲಿ ನಿಷ್ಟ ಲದಲ್ಲಿ ಸಾ ಸ ಸುಭಾವ 
ಕಬಂಧ ದಲ್ಲಿ ಅಕ್ಸರ ಎರಡರಲ್ಲಿ ಆಂಡೊಳೆನಾಗಿ ಪ ಪ್ರ ತ್ರುವ ಶುದ್ಧ 
ನೀನಾಗಿ ಪ್ರಸಿದ್ಧ. ನೀನಾಗಿ ಸಂಚವಾಕ್ಯಂಗಳೇ.. ನಿನ್ನ ಮನೆಯಾಗಿ 
ಆ ಎಂಬುದೇ ನಿನ್ನ ತನುವಾಗಿ ಆನಂದ ಎಂಬುದೇ ನಿನ್ನ ಮೂರ್ತಿಯಾಗಿ 
ಸರಾಪರ ರೂಪೇ ನಿನ್ನವಯವವಾಗಿ ನೀಸಿಫ್ಸೆ ಯಯ್ಯ ಸ. 
ರೂಪನಾಗಿ ಸ್ವತಂತ್ರನಾಗಿ ಸರಮಸೀಮೆಯ ಮಿಸಾರಿಪ್ಪ ಕಪಿಲ ಸಿದ್ಧ 
ES Mal. ಮಾಡಿದ ಬಸ ಸವಣ್ಣ | ಕಣು! | 


ನಂದಿ ಅರ । 
ಕವಿಯ ಹೆಸರು ನೀರಸಂಗಯ್ಯ 


ಬಸವನ ನಾಮವ ನುಡಿದು ಬದುಕಿದೆ ಬಸವನ ನಾಮವ ಕೇಳಿ 
ಜೀವಿಪೆ | ಬಸವನ ನಾಮವ ಬರೆದು ಭವದಾಬಂಧನವ ನಿಧಿಸೆನು ॥ ಬಸವ 
ನಾಮವ ನೋಡಿ ಸುಖಿಸುವೆ ಬಸವ ನಾಮವ ನುಡಿದು ಧನ್ಯನು । ಬಸವ 
ನಾಮವನ ಹೃದಯದಲ್ಲಿಟ್ಟು ನೆನವನರ್ಪಿಸುವೆ ॥ ಸಂಧಿ ೨, ಪ.೧ 

ಗರುಡಗಾಂಧರ್ವ ಕೆನ್ನರಕ್ಸರು ಸಿದ್ದವಿದ್ಯಾಧರರು ಅಸುರರು । 
ಹರಿಯು ಅಜರುದ್ರ ಇಂದ್ರರಮರರು ಮುಣುಗಿ ತೇಲುತಿರೆ । ಪರಮ 
ವೃಷಭಾವತಾರದಲಿ ಬಂದು ಶರಧಿಗಾಜ್ಞೆಯ ಮಾಡಿ ಪಾದದೀ ಧರಣಿ 
ನಿರ್ಮಿತಮಾಡಿದಾತನ ಚರಣಕೆರಗುವೆನೂ ॥ ಸಂಧಿಜ ಪ.೧ 


ಲಿಂಗಾಂಗ ಸಂಗಸಂಯೋಗ ಹಿಂಸಿತಾರ್ಥವು ಮನವು ಮಯವಾಗಿ। 
ಬಂಗಾರದೊಳು ಬಣ್ಣವೆಡಗಿಡಾಪರಿಯಂತೆ | ಅಂಗ ಗುರುವು ಲಿಂಗ 
ಪ್ರಾಣವು ಜಂಗಮವು ಸತ್ಸಂಗವಾಡೊಲು ಸಂಗನಾ ಬಸವಣ್ಣ ಲಿಂಗನ 
ಸ್ತುತಿಯ ಮಾಡುವೆನು ॥ ಸಂಧಿ ಪ, ಪ.೨ 
ನಡೆಯ ಪರುಷವು ಪಾದಪೀಠವು ನುಡಿಯ ಪರುಷವು ವಾಕ್ಕು 
ಜಂಹೆಲಿ | ವಿಡಿದ ಕರದಲಿ ಹಸ್ತ ಸರುಷವು ಘನವ ತೋರುತಲೀ। ವಡನೆ 


1 


ರ್ಜ ೫ 


೫೯೬ ಬಸವತತ್ವ ರತ್ನಾಕರ 


ನಯನದಿ ನೋಟ ಪರುಷವು । ಕೊಡುವದಿಷ್ಟಾರ್ಥ ಭಾವ ಪರುಷದಿ 
ಒಡೆಯ ಬಸವನ ತವನಿಧಿಯ 0 ಕೆಗುವೆರು. | ಸಂಧಿ ೯, ಪ. ೨ 

ಆದಿ ಬಸವನ ಪಾದ ಸೋಂಕಲು ಮೇದಿನಿಯ ಉತ್ಪತ್ತಿ ಮೈದಿ 
ಮದು | ವೇದ ನಾಲ್ಕು ವಿರಾಟಿಪುರುಷನು ಯೆಂದು ಸ್ತುತಿಸುವೆನು ॥ 
ಜೋಧ ಗುರುವಿನ ಚರಣದಿಂದಲಿ ಆದುದೂ ಸರ್ವರಿಗೆ ಮೋಕ್ಷವು । 
ಈ ಧರೆಗೆ ವೃಷಭ ಆಧಾರಯೆನುತ ನಮಸ್ಕರಿಸುವೆ ॥ ಸಂಧಿ ೧೨, ಪ. ೨ 


ಶ್ರೀ ಉದ್ದ ರಣಿಯ ವಾರ್ಧಿಕ 
ಲೇಖಕರು: ಶ್ರೀ ಮಜತ್ತುರದ ಸ ಇ ಜಿ ಿಮಿಗಳು ಯಕ್ಕುಂಡಿ. 


ಬಸವನೆ ತತ್ವತ್ರಯ ಬಸವನೆ ಲಕ್ಷ್ಮಣತ್ರಯವು । 
ಬಸವನೆ ಮೂರ್ತಿತ್ರಯ ಬಸವನೆ ಶಕ್ತಿತ್ರಯ | 
ಬಸವತ್ರಯ ವಯತ್ರಯವು ಬಸವನೆ ತನುತ್ರಯ | 
ಬಸವನೆ ಜೀವತ್ರಯವೂ | ಬಸವನೆ ಆತ್ಮತ್ರ ಯ ! 
Ree ತ್ರ ಯ । ಬಸವನೆ ಮನತ್ರ FE | 
ಬಸವ ಭಾವತ್ರ ಷ್ಟು ಬಸವನೆ ಸೃಷ್ಠಿ ಜು | 
ವೆಂದು ತೊಟಿನಿವಂತ ಬಸವ ಗುರುರಾಯ ಶರಣು ॥ 


ಬಸವನೇ ಗುರುತ್ರಯವು | ಬಸವನೆ ಲಿಂಗತ್ರಯ | 
ಬಸವನೆ ಚರತ್ರಯ ಬಸವ ಶೇಷತ್ರಯವೂ | 
ಬಸವನೆ ಉದುಕತ್ರಯ | ಬಸವನೆ ಭಕ್ತಿತ್ರಯ | 
ಬಸವನೆ ಅಂಗತ್ರಯವು | ಬಸವನೆ ಲಿಂಗತ್ರಯ | 
ಬಸವನವದಾನತ್ರಯ | ಬಸವನೆ ಕರಣತ್ರಯ | 
ಬಸವನೆ ಮುಖತ್ರಯವು ಬಸವನರ್ಸಿತತ್ರಯವು । 
ಬಸವನಾಮವ ತಿಳಿದು ಜಪಿಸೆಂದ ಗುರುವೆ ಶರಣು ॥ 


ಸೋಮೇಶ್ವರನ ಶಿಶು 
ಕಾಲ ಗೊತ್ತಾಗಿಲ್ಲ. 


ಮಡಿವಾಳಯ್ಯನೆ ದೇಹ ಕಿನ್ನರಯ್ಯನೆ ಪ್ರಾಣ ಹಡದಪ್ಪಣಗಳೇ ಬಾಹು ಬಾಚರಸರೇ । 
ನುಡಿದ ನಾಲಿಗೆ ಪ್ರಭುವೆ ಕಳೆ ಮರುಳಶಂಕರ ಸಿದ್ಧರಾಮರೆ ಕಣ್ಣಳೂ ॥ 

ಒಡನೆ ಬಂದೇಳ್ನೂರು ಎಪ್ಪತ್ತು ಗಣಸಹಿತ ಮೃಡಶರಣರೆಲ್ಲರುಂ ಕೂಡಿದೊಂದೊಡಲಾಗಿ | 
ನಡೆವ ಬಸವನ ಭಕ್ತಿಯ ಹೊಂಬಣ್ಣವಿಡಿಯಲು ಬಿಜ್ಜಳನೆ ಒರೆಗಲ್ಲಾ ದನು ॥ 


ಕವಿ ಬಸವಲಿಂಗ (ರಗಳೆ) 


ಬಸವನ ಪವಾಡ ರಗಳೆಯ 
ನಸಮಾಕ್ಸನ ಕೃಪೆಗೆ ಶಿವನ ಭಕ್ಕರ ಕೃಪೆಗಂ | 
ವಶನಾಗಿ ಬದುಕಲೋಸುಗ 
ನುಸಿರ್ದಂ ವರಬಸವಲಿಂಗನತಿ ಭಕ್ತಿಯೊಳಂ ॥ 


ಶ್ರೀಮುದಭನಧರ್ನುರೂಸನಾಗಿ ಶಿವನ ಪೊತ್ತೆ ಬಸವನ । 
ವ್ಯೋಮಕೇಶನಾಜ್ಞೆಯಿಂ ಶೈಲಾದಿಯಾಗಿ ಮೆರೆದೆ ಬಸವ ॥ ೧॥ 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೫೯೭ 


ಸ್ವಂದನಾಗಿ ಮೆರೆದೆ ಬಸವ ನೀಲಲೋಹಿತನಾದೆ ಬಸನ । 
ಅಂದು ಮುನೋಹರನುಮುಗ್ರ ಪ್ರಮಥನಾಗಿ ಮೆರೆದೆ ಬಸವ ॥ ೨॥ 


ಪರಮ ವೃಷಭನಾಗಿ ಅನಿಮಿಷಂಗೆ ಲಿಂಗವಿತ್ತೆ ಬಸವ । 
ಭರದೆ ಬಸವನಾಗಿ ಬಂದು ಮಹಿಮೆಗಳನೆ ತೋರ್ದ್ಜೆ ಬಸವ ॥ 


ಹೀಗೆಯೇ ಈ ರಗಳೆಯು ೨೭ ನುಡಿ ಇರುತ್ತದೆ. ಕನಿಯು ಅಂತ ದಕ್ಷ 


ಜಿ 
ಬಸವನ ನಾಮನೆ ಸುಖದಂ | 
ನಿಸದಂ ಪುಸಿಯಲ್ರಿದೆಂಬುದಕ್ಕೆ ನಾನೇ ಹನಣಂ ॥ 
ರಸೆಯೋಳ್‌ ರೋಗಿ ಎನಿಸಿದಾಂ | 
ಬಸವನೀನತಿ ಸುಖಮನಾಂತು ಸುಖಿಯಾಗಿರ್ಹೆ೦ಂ ॥ ೧॥ 


ಗಾಜುಲ ಬ್ರಹ್ಮೆಯ್ಯನನರ ಪುರಾಣ ಅಥವಾ ಶಿನಮಹಾತ್ಮ್ಯ ಸಿಂಧು 
ಕವಿ ನಂಜುಂಡ ಕಾಲ 

ಬಾಗುರುವು ಸಾಲಿಂಗವಾಜಂಗಮಾಗಿ ವೇದಾಗಮಾತೀತ ಬಾನಾದ 
ಸಾಬಿಂದುವಾ । ಆಗಲಾ ಕಳೆಯಾಗಿ ಬಾ ಇಷ್ಟಸಾಪ್ರಾಣವಾಭಾ 
ಭಕ್ತಿಯೂ ॥ ಮಾನಿ ಸಾಜ್ಞಾನ ವಾವೈರಾಗ್ಯ ಎನಿಪದಂ ರಾಗದಿಂ 
ಬಾ ಪ್ರಣಮಭವವಾರಿಧಿಯ ಬಾಗ । ಬಾಗಿಪುದುಸಾ ಸರ್ವಕೆಲ್ಲ ಆದರ 
ಮಾಗಿ ವಾಸುಮನಕಭೇದ್ಯಂ | 
ಮ ಕಾವ್ಯವು ದೊಡ್ಡದಾಗಿದ್ದು ೧೩.೨೦ ಪದ್ಯಗಳುಂಟು. 


ಕನಿ ಗಣೇಕಲ್‌ ಸಂಗಪ್ಪ 

ಈತನು ಹದಿನೆಂಟನೆಯ ಶತಮಾನದ ಆದಿಯಲ್ಲಿದ್ದಂತೆ ತೋರುತ್ತದೆ. ಈತನು 
ದೊಡ್ಡ ಪಂಡಿತನೂ ಶಿವಾನುಭವಿಯೂ ಆಗಿದ್ದನೆಂದು ತಿಳಿದುಬಂದಿದೆ. ಗಣೇಕಲ್‌ 
ಗ್ರಾಮವು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಲ್ಲಿದೆ. ಈ ಕನಿಯು ಕುಮಾರ 
ವಿಜಯ, ಬಸನಶತಕ ಮೊದಲಾದ ಗ್ರಂಥಗಳನ್ನು ಬರೆದಿರುತ್ತಾನೆ. ಈ ಕನಿಯ ಕನಿತೆ 
ಬಂಧುರವಾಗಿರುತ್ತದೆ. ಈಗ ಕುಮಾರ ವಿಜಯ, ಬಸವಶತಕ ಈ ಎರಡು ಗ್ರಂಥಗಳು 
ಮಾತ್ರ ಸಿಕ್ಕಿರುತ್ತವೆ. ಈತನು ತನ್ನ ಗ್ರಂಥಗಳ ಆದಿಯಲ್ಲಿ ಬಸವಣ್ಣನವರನ್ನು 
ಸ್ಕುತಿಸಿರುತ್ತಾನೆ. 

ಬಸವಶತಕದಲ್ಲಿ-- 

ನಿರುಪಮ ನಿರ್ವಿಕಲ್ಪ ನಿಗಮಾಗಮಸೇವಿತ ನಿತ್ಯನಿಸ್ಸೃಹಾಕ್ಸರ ನಿಜ 

ಮುಕ್ತ ಭಕ್ತ ನಿರುಪಾಧಿಕ ನಿರ್ಮಲ ಸನಿಸ್ಸಹಾಯ ನಿರ್ಜರ ಜಯಶೀಲ ಜನ್ಮ 

ಮರಣಾದಿಕವರ್ಜಿತ ಜಂಗಮಾರ್ಚನ ದ್ಯುರುತರನೇಮ ಪೂಜ್ಯಶರಣಾ 

ಶರಣಾಗತ ವಜ್ರಪಂಜರಾ ॥ ೧॥ ಭವಿಗಳು ಭಕ್ತರಾಗಿ ಗುರುಲಿಂಗ 

ಚರಾರ್ಚನೆಯಲ್ಲಿ ನಿಷ್ಕೆಯಿಂ | ತವೆ ಬಲಿವಾತ್ಮಸಿದ್ಧಿಗೆ ಕೃತಾಂತಸುಮಾಸ್ತ್ರ 

ಜಯಕ್ಕೆ ಕಾರಣಂ | ಭವದವತಾರವೆತ್ತಿ ಬಸನಾ ನೆರೆಯಾಲಿಸಿ ನಿಮ್ಮವ 

ನೆಂಬೆ ಪಾಲಿಸ ಶಿವಮತಸಿಂಧು ಶೀತಕಿರಣಾ ಶರಣಾಗತ ನಜ್ಚಸಂಜರಾ ॥೨॥ 


೫೯೮ ಬಸವತತ್ವ ರತ್ನಾಕರ 


ಸಾಕ್ಸರ ಸಿದ್ಧಿಯುಂ ಸಕಲಲೋಕ ವಶೀಕರಣಾದಿ ಸತ್ಸಳಾ | ದೀಕ್ಸಿತರೆಮ್ಮು 
ನಿಮ್ಮನುವಿನಿಂ ಶಿವಭಕ್ತಿಗೆ ಮುಖ್ಯರಾಗಿ ತಾಸಕ್ಷಯ ಮುಕ್ತಿಯ 
ಪಡಿಯೆ । ಶುದ್ಧಸುರತ್ವನದಾರ್ಹರೀವು ನೀಲಾಕ್ಸ್ಸಯ ದಿವ್ಯ ಚಿತ್ತ 
ಶರಣಾಗತವಜ್ರ ಪಂಜರಾ ॥ ೩॥ 


ಕುಮಾರ ವಿಜಯದಲ್ಲಿ-- 

ಶ್ರೀಕರಸೋಮನಾಮಸಮುದಂಚಿತ ಮಾನಸಜನ್ಮನಂಗಿಲಿಂಗೈಕ 
ಮಹೋದಯಂ ಪದಪರಾಜಿತನಂಕಜ ಕಾಂತಿಕಾಂತನ । ಸ್ತೋತ್ರಕಲಾಸ 
ನಭಶೈವ ಶಿರೋಮಣಿಯಾತ್ತಸೌಖ್ಯ ರ 1 ತ್ನಾಕರ ವೃದ್ಧಿಯಿಂ ಮಿಗೆ 
ಯೊಡರ್ಚುವನೀ ವೃಷಭೇಶ ನನ್ನೆಗಂ॥ ೧॥ 


ದೇವಾಂಗಪುರಾಣ--ಕವಿ ವಿರೂಪಾಕ್ಷ ದೇಶಿಕ 
ಇವನ ಕಾಲ ೧೬೦೦ 
ಕವಿಯು ತನ್ನ ಗ್ರಂಥಾರಂಭದಲ್ಲಿ-- 


ಪರಮತಂಗಳಂ ಗೆಲಿದು ಮಂಗಳ | 

ಪುರದಿ ಬಹುಮಹಿಮೆಗಳ ಮೆರೆವುತ | 
ಹರಮತನನುದ್ಭರಿಸಿ ಗುರುಚರಲಿಂಗವನು ಭಜಿಸಿ ॥ 
ಗುರುವರೋತ್ತಮ ಸಂಗಮೇಶನೊ | 

ಳಿರದೆ ಪೊಕ್ಸೈಕ್ಕ ಪಡೆದ ಮ | 

ದ್ಲುರು ಬಸವರಾಜೇಂದ್ರ ಕೊಡುವುದು ಭಕ್ತಿಸತ್ರಥವಾ ॥ 


ಈ ಗ್ರಂಥದಲ್ಲಿ ೧೭ ಸಂಧಿಗಳಿದ್ದು ೧೧೩೯ ಪದ್ಯಗಳಿರುತ್ತವೆ. 


ಕೊಲ್ಲಿಸಾಕಿ ಮಹಾತ್ಮೆ 
ಕವಿಯ ಕಾಲ ತಿಳಿದಿಲ್ಲ. 
ಅಸಮಲೋಚನನಿಲ್ಲಿ ಆದಿಲಿ । 
ಬಸವನಾಗಿಯು ಅಖಿಲ ಸುರರನು । 
ಸಶುಗಳನು ಮಾಡುವರ ಕ್ರೀಡಿಸಿ ಮೆರೆದ ಸ್ಥಾನವಿದು 


| ಸದಾಶಿನರಾಜ ನೀತಿ 
ಕೆಳದಿಯ ಅರಸರಲ್ಲಿ ಸದಾಶಿವರಾಜರು ಸುಪ್ರಸಿದ್ಧರು. ಕೆಳದಿಯ ಅರಸರ 

ಕಾಲದಲ್ಲಿ ಅನೇಕ ಕನ್ನಡ ಮತ್ತು ಸಂಸ್ಕೃತ ಗ್ರಂಥಗಳು ಬೆಳಕಿಗೆ ಬಂದಿರುತ್ತವೆ. 
ರಾಜರೂ ಕೂಡ ಕೆಲವು ಗ್ರಂಥಗಳನ್ನು ಬರೆದಿರುತ್ತಾರೆ. ಅವುಗಳಲ್ಲಿ ಶಿವತತ್ವರತ್ನಾಕರ 
ಬಹಳ ಪ್ರಾಮುಖ್ಯ ಗ್ರಂಥವಾಗಿರುತ್ತದೆ. ಇವರು ಬರೆದ ಸದಾಶಿವರಾಜ ನೀತಿ 
ಗ್ರಂಥದಲ್ಲಿ ೫೦೦ ಪದ್ಯಗಳಿರುತ್ತವೆ. ಅದರಲ್ಲಿ 

ಭಕ್ತಿಯಲಿ ಬಸನ ಬಲ್ಲಿದ ಭಕ್ತಿಯಲಿ ಸಿದ್ಧರಾಮ ಪಡದನು ಪಥವಾ | 

ಭಕ್ತಿಯಲಿ ಚೋಳಮುಕ್ಕನು ಭಕ್ತಿಗಳಿಂ ವಲಿವ ಶಿವನು ಗುರು ನಂದೀಶ ॥ 

ಭಕ್ತಿಯಲ್ಲಿ ಬಸನ ನಡದವ ಯುಕ್ತನು ಸುಜ್ಞಾನದಿಂದ ಚನ್ನಬಸವನು ವಿ! 

ರಕ್ತಿಯ ಪ್ರಭು ದೊಡ್ಡನ ಮುಕ್ತರು ಈ ನಿಧದಲ್ಲಿನರು ಗುರು ನಂದೀಶ ॥ 


ಕಾಲ ೧೮೦೦. 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ 


ಭಕ್ತಿರಸದ ಸೋನೆ--ಕನಿ ಮಂಚಯ 


ಬಸವರಾಜನು ಚನ್ನಬಸವನಲ್ಲಮ 

ಪ್ರಭು ಎಸೆವಸಂಖ್ಯಾತ ಶರಣರಾ 
ವಸುಧೆಯೊಳವರ ಪಾದಕೆ ನನಿಸುತ್ತ 
ಭಕ್ತಿರಸದ ಸೋನೆಯನುಸುರುವೆ ॥ ೨೭ ॥ 


ಎರಡನೆಯೆ ಸಂಧಿಯ ೧೧೭ನೇ ಪದ್ಯದಲ್ಲಿ. 


ಬಸವಣ್ಣ ಬಸವಯ್ಯ ಬಸವಪ್ಪ ಬಸವೇಶ ಬಸವರಾಜೇಂದ್ರನೆಂದೆನುತ | 
ಬಸವ ನಿನ್ನಯ ಶೃಂಗಡೆಶೆವ ಶೂಲನ ತೆಗಸುವ ಪಾಲಿಸು ಬಸವರಸಾ ॥ 


ಈ ಗ್ರಂಥದ ಮಧ್ಯಮಧ್ಯದಲ್ಲಿ ಬಸವಣ್ಣನವರ ಘನತೆಯನ್ನು ಕವಿಯು 


ತ್ತಾನೆ. 


ಈ ಗ್ರಂಥದಲ್ಲಿ ೯ ಸಂಧಿಗಳಿದ್ದು ಒಂದು ಸಾನಿರಕ್ಕಿಂತ ಹೆಚ್ಚು ನ 


ದೇವರ ದಾಸೀಮಾರ್ಯ ಪುರಾಣ ಕನಿ ರಾಘವಾಂಕ 


ಕಾಲ ೧೨೮೦. ಕನಿ ರಾಘವಾಂಕನು ವೀರಶೈವ ಕವಿಗಳಲ್ಲಿ ಮೊದಲನೆಯ 


ಠಿ 


ಅನೇಕ ಜನ ಶರಣರನ್ನು ಸ್ಲುತಿಸುತ್ತ 


೫೯೯ 


ವರ್ಣಿಸಿರು 


ದ್ದ ಗಳಿರುತ್ತವೆ. 


ಶ್ರೇಣಿಗೆ ಸೇರಿದವನು. ಈತನು ಹರಿಶ್ಚಂದ್ರ ಕಾನ್ಯ, ಸಿದ್ಧರಾಮೇಶ ಪುರಾಣ, ದೇವಾಂಗ 
ಪುರಾಣ, ವೀರೇಶಚರಿತೆ ಮೊದಲಾದ ಪ್ರೌಢ ಗ್ರಂಥಗಳನ್ನು ಬರೆದಿದ್ದಾನೆ. ಈ ಕವಿಯು 
ಷಟ್ಟದಿಯಲ್ಲಿ ಆದ್ಯಕವಿಯಾಗಿರುತ್ತಾನೆ. ಈತನು ತನ್ನ ದೇವಾಂಗ ಪುರಾಣದ ಒಂದು 


ಸಂದರ್ಭದಲ್ಲಿ-- 


ಸಂಗನ ಬಸವಗೆ ಬಿಜ್ಜಳ ರಾಯಗೆ 


ಸಂಗನಿರೋಧವನಿಕ್ಕಿ 
ಸಂಗದಿ ಕೊಂಡೆಯ ಮಂಚಣ್ಣ ಗದ್ದುಗೆ 
ಸಂಗದಿಂದುರುಹಿದನರಿಯಾ ॥ ೧೩೦ ॥ 


ಮತ್ತೊಂದು ಸಂದರ್ಭದಲ್ಲಿ 


ಮೂರು ಸ್ಥಲದ ಗಣಕೆರಗಿ 
ಮೂವರುಗಳು 

ನೀರಬಸವ ಚನ್ನಬಸವ 
ನೀರಘಂಟೆಯ ಮಡಿವಾಳ ತ್ರಿಗುಣರಿಗೆ 
ಹಾರೈಸಿ ದಾಸ್ಟೆಯ ವಂದಿಸಲೂ ॥ 


ದೇವಾಂಗನು ಕಲ್ಯಾಣದಲಿ ಹುಟ್ಟಿ ದಂ | 
ಬಸನಣ್ಣನು ಸೆಸರಿಟ್ಟಿಂ 

ಕಲಿಕಾಲ ದಂಡ ಕಾಮಯ್ಯ ಶಂಕರಗಳೂ ॥ 
ಹೊಳೆವ ಗರ್ಭದಿ ಜನಿತನಿಗೆ 

ಮಲಹರ ಬಸ? ದಂಡೇಶ ಗೃಹಕೆ ಬಂದು 
ತಿಳಿದಿಟ್ಟಿ ಫೆಸರ ದಾಸಯ್ಯಗೆ | 


೬೦೦ ಬಸವತತ್ವ ರತ್ನಾಕರ 


ನಿವರಣೆ--- 
ದೇವರ ದಾಸೀಮಾರ್ಯರೂ ಮತ್ತು ಶಂಕರದಾಸೀಮಾರ್ಯರೂ ಬಸವಣ್ಣ ನವರಿ 


ಗಿಂತ ಹಿರಿಯರೆಂದು ಐತಿಹಾಸಿಕರೆಲ್ಲರೂ ಹೇಳುತ್ತಾರೆ. ಆದರೆ ಈ ಗ್ರಂಥದಲ್ಲಿ 
ಜಾಸೀಮಾರ್ಯರಿಗೆ ಬಸವಣ್ಣ ನವರು ಹೆಸ ರಟ್ಟ ರೆಂದು ಕವಿಯು ವರ್ಣಿಸಿರುತ್ತಾನೆ. 
ಇಲ್ಲಿ ಇತಿಹಾಸಕ್ಕೆ ವಿರೋಧವಾದಂತಾಯಿತು. ಆದ್ದರಿಂದ ದಾಸೀಮಾರ್ಯರ ಕಾಲ 
ನಿರ್ಣಯವು ಸಂಶಯಾಸ್ಪದವಾದುದರಿಂದ ಇದು ವಿಚಾರಣೀಯ ವಿಷಯವಾಗಿರುತ್ತದೆ. 
ವಾಚಕರಾದ ನಿದ್ವನ್ಮಣೆಗಳು ಈ ವಿಷಯದಲ್ಲಿ ನಿಮರ್ಶಿಸುವುದಗತ್ಯ ವಾಗಿರುತ್ತದೆ. 


ನಿಃಕಲರ ನಚನ--ಕವಿ ನಿಷ್ಕಬಂಕ ಶಿನಾನಂದಯೋಗಿ 
ಈ ಗ್ರಂಥವು ೧೮೮೫ರಲ್ಲಿ ಮದ್ರಾಸಿನಲ್ಲಿ ಅಚ್ಚಾಗಿದೆ. ಈ ಗ್ರಂಥದ ಕೊನೆಯಲ್ಲಿ 
ಕನಿಯು ಬಸವಣ್ಣನವರ ಬಗ್ಗೆ 
ಸರ್ವಾಂಗ ಲಿಂಗಿಯು 1 ಸರ್ಮೇಂದ್ರಿಸನುಮತನು । ಸರ್ವಾಚಾರ 
ಸಂಪತ್ತು ಸರ್ವನಿರ್ವಹೆಕನು ಬಸವಣ್ಣ ಸರ್ವಕ್ಕೆ « ಅಧಿಕ ನಿಃಕಲನೇ ॥೬॥ 
ಶಿವತಾನು ಬಸವಾನು। ತಪೆಕೂಸ ಎತ್ತಿಹನು ಅವಿರಳಾತತ್ವ ದಿರವಾಗಿ। 
ವಿವರವುಂಟಯ್ಯ ಆಗಮದಿ ಭಕ್ತ । ಶಿವಭಕ್ತನೆಂದು ನಿಃ ಕಂತಿ 1೭॥ 


ಜಮಾಲ ಸಾಹೇಬರವರ ಕಾಲಜ್ಞಾನ 
ಕಲಿಯುಗದ ಬಸ ಸವಣ್ಣ ಕಾಲಿಲೆಳವುತಾನೆ HOS ಯು ಗವನು । 
ಕರವುತಲ್ಫ ದಾನೆ. ಕಲಿ ಕಲಿಯೆಂದರೆ ಕಲಿಯದ ಕೆಟ್ಟೀತು ಕಲಿಯುಗದ 
ಭೋಗವು ಕಡೆಯಾಟವಾದೀತು ॥ 


ನೀರಶೈ ನಾನ್ವಯ ಚಂದ್ರಿಕಾ--ಆರಾಧ್ಯ ವೀರೇಶ್ವರ ಶಾಸ್ತ್ರಿಗಳು 
ನಂದಿಕೇಶ್ವರ ರೂಪಾಯ ನಾನಾಸುಖ ಪ್ರದಾಯಿನೇ | 
ನಮೋಸ್ತು ವೃಷಭೇಶಾಯ ಶಬ್ದಬ್ರಹ್ಮ ಸ್ಮರೂಪಿಣೇ ॥ 
ನೀರಶೈನ ಪ್ರದೀಸಿಕೆ--ಕನಿ ಮರಿಶೋಂಟಿದಾರ್ಯರು 
" ನಮೋ ಬಸವರಾಜಾಯ ವೃಷೆಂದ್ರಾಪರಮೂರ್ತಯೇ | 
ಚರಾರ್ಚನೈಕನಿಷ್ಠಾಯ | ಶಿವಾಚಾರ ಪ್ರವರ್ತಿನೇ ॥ 
ಗುರು ಬಸವಾರ್ಯರ ನಚನ 
ಕವಿಯ ಕಾಲ ಗೊತ್ತಾಗಿಲ್ಲ. ಇದರಲ್ಲಿ ಶ್ರೀ ಬಸವಣ್ಣನವರ ನಿಷಯದಲ್ಲಿ— 
ಎಲ್ಲರೊಳು ಬಸವನೆ ಶಿವನು ಎಲ್ಲರೊಳು ಶಿವ ಬಸವನೆ ಶಿವನು 
ಎಲ್ಲರು ಮಂಗಳ ಬಸವನ ನೆನೆದ ಸಿ ಸ್ತ್ರೀಯರೆಲ್ಲರು ನಿಲ್ಲದೆ ಬಸವನ ಹಾಡಿಕೆ॥ 
ಸವ ಜಯ ಜಯ ಎನ್ನ ಣ್ಯ ವೆ | ಬಸವ ಜಯ ಜಯ ವನ್ನ 
ಜ್ಞಾ ಹ | ಬಸವ ಜಯ ಜಯ ಎನ್ನ ಭಕ್ತಿ ಯ ಸಾರ ಗುರುಬಸವ ॥೨೨॥ 
ಗ್ರಂಥದಲ್ಲಿ ನೂರಾರು ಪದ್ಯಗಳು ಬಸವಣ ನವರ ಪ್ರ ಪ್ರಶಂಸೆಸರ ಇರುತ್ತವೆ. 
ಕೊನ ಕನಿಯ » ಬಸವಣ್ಣನವರ ಮಂಗಳವನ್ನು ಹಾಡಿ ಗ್ಗ ಗ್ರಂಥಸ ಸಮಾಶ್ಮಿಗೊಳಿಸುತ್ತಾರೆ. 


ಶ್ರೀ ಬಸನಣ್ಣನನರೂ ಕವಿಗಳ ಕಾಣಿಕೆಯೂ ೬೦೧ 


ಚನ್ನಬಸವ ಪುರಾಣ (ಪುರಾತನ ಚರಿತ್ರೆ) 
ಕನಿ ಕುಮಾರ ಚನ್ನಬಸನೇಶ 
ಇದರಲ್ಲಿ ಸಂಧಿ ೫, ಪದ್ಯ ೩೫೦ ಇರುತ್ತವೆ. ಈ ಗ್ರಂಥದ ಮಧ್ಯಭಾಗದಲ್ಲಿಯ 
ಒಂದು ಸಂದರ್ಭದಲ್ಲಿ 
ಆರಾದೊಡಂ ಜಂಗಮಕೃತಿಯೊಳಿರ್ದೊಡೆ ವಿಚಾರಿಸದೆ ಬಸವೇಶ ' 
ನವರ ಭಜಿಸುತ್ತಿರ್ಪ ವಾರಾಂತೆಯ ಕೇಳಿ ಬಿಜ್ಜಳನೃಸಂ ತನ್ನಂಗನೆಯ 
' ರೀರ್ವರುಂ ಜಂಗಮಾಕಾರದಿಂ ಚಾವಡಿಯೊಳಿರಿಸಿ ಬಸವೇಶನಂ ಚರರಿಂ 
ಕರಸಿ ತೋರಿಸಿದೊಡೆ ಚಿತ್ರೈಸಿಯೆನೆ ನಾರಿಯರ್ನಿಜ ಜಂಗಮರಾಗಿಯೆ 
ವೃಷಭೇಶ್ವರನೊಡನೆ ಬಂದರೊಲವಿಂ ॥ 


ರೇಣುಕ ವಿಜಯ--ಕವಿ ಸಿದ್ಧಲಿಂಗ ದೇಶಿಕ 
ಕಾಲ ೧೭೦೦.  ಗ್ರಂಥಾರಂಭದಲ್ಲಿ ಚಂಸಕಮಾಲಾವೃತ್ತಃ-- 


ಬಸವನ ನಾಮನೆನ್ನರಸನಾಗ್ರನೊಳೋದುತ ಲಾತನಂಗಮಂ | 
ಮುಸಗಿದ ಕಾಂತಿಯಂದಮಂಮನಿಕ್ಕಿಸುತಂತರ ದೃಷ್ಟಿಯಿಂದಲುಂ | 
ಸಖನಡಿ ರೇಣುಕೇಶ್ವರನ ಸತ್ಯಲೆವೆಳೆದ್ದಿತೀಶನಾದವಂ | 
ರಸಿಕರ ಚಿತ್ತ್ರಕೋರ್ಮೂಡಿ ಯಿದಾಗಲಿಕಿರ್ಮಡಿಯಂದಲಾಗಿಪಂ ॥ 
ಈ ಗ್ರಂಥದಲ್ಲಿ ಎಂಟು ಆಶ್ವಾಸಗಳಿದ್ದು ೯೧೨ ಪದ್ಯಗಳಿರುತ್ತವೆ. ಈ ಗ್ರಂಥ 
ಕಾರನ ಕನಿತೆಯು ಪ್ರೌಢಿಮೆಯುಳ್ಳದ್ದಾಗಿರುವದಲ್ಲದೆ ಕನಿತಾ ಶೈಲಿಯು ಹೃದಯಂಗಮ 
ವಾಗಿರುತ್ತದೆ. 


ಮಳೆಯರಾಜ ಕಾವ್ಯ--ಕನಿ ಸಜ್ಜೆಯ ಸಿದ್ಧಲಿಂಗ 
ಕಾಲ ೧೬೬೫. 


ಎಸೆವ ಭಕ್ತಿಜ್ಞಾನ ವೈರಾಗ್ಯದಿಂದ ರಂ | 
ಜಿಸುನ ಗುರುಲಿಂಗ ಜಂಗನುರೊಪನಾಂತು ಶೋ | 
ಭಿಸುವಿಷ್ಟ ಸುಪ್ರಾಣಭಾವಲಿಂಗಂ | 
ಗಳೆ ಮಿಸುಪಮಂಂ ಮೈಗಳಾದಾ ಬಸವೇಶ | 
| ಚನ್ನಬಸವೇಶ್ವರ ಪ್ರಭುರಾಯರೊಸದು ಮತ್ಕಾಯ | 
ತ.ಯಂಗಳೋಳ್‌ ನೆಲಸಿ ಏಳಿಸಿ ಶರಣ ಚರಿತ್ರೆ | 


ಹ 
ಯ ಮೂರು ಲೋಕಂಗಳೋಳ್‌ ಪಸರಿಪಂದದಿ ಮಾಡುಗೆ ॥ 


ಗುರುಬೋಧಾಮೃತ 


ಸ್ಥಲ ೫, ಪದ್ಯಗಳ ಸಂಖ್ಯೆ ೧೦೨೧ ಇರುತ್ತವೆ. ವೃತ್ತ | 

ಇದು ಬಸವಾದಿ ಪ್ರಮಥರ ಪಾದಾಂಬುಜದಿಂದೊದಗಿರ್ದ ಸಾರ ಮಃ 
ತ್ರಿದು ಬಸವಾದಿ ಪ್ರಮಥರುಗಳುಂಡುಳಿದ ಮಹಾ ಪ್ರಸಾದ ಮ ।ತ್ತಿದು 
ಬಸವಾದಿ ಪ್ರಮಥರುಗಳಾಚರಿಸುತ್ತಿಹ ದಿವ್ಯಯೋಗ ಮ | ತ್ರಿದನತಿ 


ನೋಹದಿಂದ ಸ್ತುತಿಗೈ ವುತ್ತಲಿರ್ದನನೇ ಸೌಭಾಗ್ಯನೋ ಯೋಗ್ಯನೊ | 


೬೦೨ ಬಸವತತ್ವ ರತ್ನಾಕರ. 


ಮಲಹರನ ಭಕ್ಕರ್ಗೆ ಸಲೆ ಕಿಂಕರನು ನಾನು | 
ಎಲೆ ಬಸನ ನಿನ್ನ ಕೃಪೆಯ ಕಾರುಣ್ಯದ ಸಲುಗೆಯಲಿ ರಾಯನೆನಿಸಿದೆ ॥ 


ಹಲವು ಬಳ್ಳುಗಳೆಲ್ಲ ನೆಲೆಯನರಿಯದೆ ಸಿಂಹದೊಳು ಹೋರಿ | 
ಹಲ್ಲ ಹಿರಿನಂತೆ ಕೊಂಡೆಯರಿ |! ಗಲಗಾಡ ಬಸವಗಿದಿರುಂಟೇ ॥ ೭॥ 


ಇನ್ನಾನನಾಡೊಡಂ ಯನ್ನಾಳ್ಹ ಬಸವನೊಳು | ಚುನ್ನವಾಡಿದಡೆ ಮಿಗೆಕರುಳು 
ಗಳ ನಿಮ್ಮ | ಬೆನ್ನಿನೊಳು ತೆಗೆನೆನರಿದಿರಿ ॥ ೭೨ ॥ 


ಈ ಹೋದ ಜಂಗಮವು ಆಹಾ ಬಸವಾ ನಿಮ್ಮ ಸಾಹಸಕ್ಕಾರು ಸರಿಯಿಲ್ಲ | 
ಶಿವನು ನಿರ್ದೇಹಿ ವಿರುಪಮನೆ ಬಸವಣ್ಣ ॥ ೭೩ ॥ 


ಹೀಗೆಯೇ ಈ ಗ್ರಂಥದಲ್ಲಿ ಅನೇಕ ಪದ್ಯಗಳು ಬಹು ರಸಯುಕ್ತವಾಗಿ ಬಸವಣ್ಣ 
ನನರ ಹೃದಯಂಗಮನಾದ ವರ್ಣನೆಯಿಂದ ಕೂಡಿರುತ್ತವೆ. 


ಶಿನಲಿಂಗ ಚಾರಿತ್ರ್ಯ 
ಇದು ಚಂಪೂಗ್ರಂಥ. ಶ್ರೀ ಬಸವಣ್ಣನವರ ೮೮ ಸವಾಡಗಳಿಗೆ ಕವಿಯು 
೮೮ ಪದ್ಯಗಳನ್ನು ರಚಿಸಿರುತ್ತಾನೆ. 


ವೀರಶೈವ ಭಕ್ತಿಮಾರ್ಗದಿರವ ಮರ್ತ್ಯದೊಳಗೆ ಹರಹಿ | 
ಸಾರವಹ ಶಿನಪ್ರಸಾದವನ್ನು ತೋರಿ ಮೆರೆದ ಬಸನ ॥ 

ಕಾರುಣಿಕ ಮಹೇಶ ಭಕ್ತನು ಪ್ರಸಾದಿ ಪ್ರಾಣಲಿಂಗಿ | 
ಚಾರುಚರಿತ ಶರಣರೈಕ್ಯದಿರವ ತೋರಿ ಮೆರೆದ ಬಸವ ॥ 
ಪರಮಪುರುಷ ಪ್ರಭುವು ಬರಲು ತನ್ನ ಹೃದಯಕಮಲದೊಳಗೆ | 
ಸುರುಚಿರ ಪ್ರಸಾದನಿತು ನಲಿವುತೊಪ್ಪಿ ಮೆರೆದ ಬಸವ ॥ 


ಸಂಗಮೇಶ್ವರ ಪುರಾಣ- ಶಿನಕವಿ - ಬಸನರಾಜ 
ಕಾಲ ೧೫೦೦, ಸಂಧಿ ೨೫, ಸದ್ಯ ೨೧೫೧. ಕವಿಯು ಗ್ರಂಥಾರಂಭದಲ್ಲಿ.. 


ಬಸವ ನಿಮ್ಮಯ ಕೀರ್ತಿ ಪೊಗಳುನೆ । 
ಬಸವ ನಿಮ್ಮಯ ಜಸವು ಮನದಲಿ | 
ಬಸವ ನಿಮ್ಮಯ ಸ್ತುತಿಯ ಮಾಡಿದ ಕವಿಗೆ ಕೊರತಿಲ್ಲ ॥ 
ಬಸನ ನಿಮ್ಮಯ ಮಹಿಮೆ ಜಗದೊಳು | 
" ಪಸರಿಸಿದ ಪಾಲ್ಕುರಿಕೆ ಸೋಮನು । 
ಬಸವ ನಿಮ್ಮಯ ಕರುಣದಿಂದಲೀ ಕೇಳ್ವ ಸಂತಸದಿ ॥ ೧೦ ॥ 


ಕುಮಾರೇಶ್ವರ ಪುರಾಣ-ಕನಿ ವಾಚ್ಯದ ಕುಮಾರಾರ್ಯ 
ಕಾಲ ೧೮೪೧, ಸಂಧಿ ೯, ಪದ್ಯ ೧೭೫೫. 


ಬಸವನಿಂ ಶಿವಭಕ್ತಿ ಪಸರಿಸಿತು ರಸೆಯಲ್ಲಿ | 

ಬಸವನಿಂ ಶಿನಮುಹಿಮೆ ಪ್ರಕಟಿಸಿತು ಲೋಕಡೋಳ್‌ | 
ಬಸವನಿಂದೆಸೆದಷ್ಟಾನರಣ ಸಿದ್ಧಿಗಳ್‌ ಬಸವನಧಿಕಂ ಜಗದೊಳು ॥ 
ಬಸವನಾನುವನಾಂತು ರಸನಾಗ್ರದಲಿ ನೆರೆ | 

ಬಸವನುಜ್ವಳಮೂರ್ತಿಯಂ ತಾಳ್ಡು ಹೃದಯದೊಳು 

ಬಸವನುರು ಮಹಿಮೆಗಳ ಕೇಳ್ದು ಕರ್ಣಂಗಳಿಂ ಬರ್ದುಕುವೇಂ ಭೂತಲದೊಳು ॥ 


Same ತಪಪದ ಆಯುತ ಟಟ i 


ಶ್ರೀ ಬಸವಣ್ಣನವರೂ ಕನಿಗಳ ಕಾಣಿಕೆಯೂ ೬೦೩ 


ಚತುರಾಚಾರ್ಯರ ಪ್ರಬಂಧ ಕನಿ ತಿಲಕೂರು ಪುರವರ ಸೋಮ 
ಸ್ಥಲ ೨೮, ಸದ್ಯ ೧೪೧೩. 


ಘನಶಿಲಾದಗೆ ತನಯನಾಗುತ | 

ನೆನೆಯೆಲೆದೆಗುದಿವಂತ ತಪವನು | 

ನಿನಯದಿಂದಲಿ ಮಾಡಿ ಶಂಕರನೊಲಿಸಿಕೊಂಡಾ ॥ 
ನನಿತೆಯಾಮಾದಾಂಬೆ ಗರ್ಭದಿ | 

ಜನಿಸಿ ಕಲ್ಯಾಣದಿ ಮಹಾತ್ವವ ! 

ನನುನಯದಿಗೆಲಿದ ನಘ ಶ್ರೀ ಗುರುಬಸವ ಸಲಹೆಮ್ಮಾ ॥ 


ಬಸವೇಶ್ವರನ ಕಾವ್ಯ--ಕನಿ ಗರುಣಿಯ ಬಸವಲಿಂಗ 
ಕಾಲ ೧೩೬೯. ಸಂಧಿ ೧೯, ಪದ್ಯ ೩೦೮೬. 


ಶರಣಾರ್ತಿ ಬಸವ ಬಸವೇ | 

ಶ್ವರ ಬಸವಾರಾಧ್ಯ ಬಸವದಂಡಾಧೀಶ್ವರ | 
ಶರಣಾರ್ಥಿ ನಿಮ್ಮ ಚರಣಕೆ । 

ಕರುಣಿಸು ಸನ್ಮತಿಯ ಕೃತಿಯ ಪೇಳಿಸು ಕೃಪೆಯಿಂ i 


ಗರ್ವ ಬೇಡೈ ಮಗನೆ ಗುರುಲಿಂಗಜಂಗನುಡೊ | 

ಳೋರ್ವರಂ ಕೆಡೆ ನುಡಿಯದಿರು ನಿಂದೆಗೆಯ್ಯದಿರು 
ಸರ್ವಜೀನಂಗಳೋಳ್ಕರುಣವಾಗಿರು ಪಕ್ಸಪಾತವಿರಹಿತನಾಗಿರು ॥ 
ನಿರ್ನಿಫ್ನು ನಿಘ್ನುಗಳ್ಬರೆ ಸೆರ್ಚಿ ಕುಂದದಿರು | 

ನಿರ್ವಿಕಾರತ್ತ್ವದೊಳಗಿರು ಶಿವಾರ್ಚನೆಯಲ್ಲಿ | 

ಸರ್ವವೂ ಖಲ್ವಿದಂ ಬ್ರಹ್ಮನೆಂದೆಂಬ ಶಾಸ್ತ್ರಂಗಳಿಗೆ ಕಿನಿಗೊಡದಿರೂ ॥ 


ಚು ಕಾವ್ಯವು ಬಹಳ ದೊಡ್ಡದಿದ್ದು ಅನೇಕ ಪದ್ಯಗಳಲ್ಲಿ ಬಸವಣ್ಣನವರ ಮೇಲ್ಮೆ 
, ಯನ್ನು ಕಾಣಬಹುದಾಗಿದೆ. 


ಏಕೋರಾಮೇಶ್ವರ ಪುರಾಣ--ಕನಿ ಹರದಿ ಹಳ್ಳಿಯ ಸಂಜಣಾಚಾರ್ಯ 
ಈ ಕವಿಯ ಕಾಲ ೧೬೫೦. ಸಂಧಿ ೧೬, ಸದ್ಯ ೧೪೬೩. 
ಎಸೆವ ತ್ರಿಷಸ್ಟಿಯಾದ್ಯರ ಪಾದಾಂಬುಜಗಳ್ಳೆ | 
ಮಿಸುಪ ಸೋಡಶತೇರಸರ್ದಶ ಗಣಂಗಳ್ಳೆ | 
ಬಸವಾದಿ ಏಳನೂರೆಪ್ಪತ್ತು ಶಿನಗಣಾವಳಿಗಳಡಚಿ ಚೆಂದಳಿರಿಗೆ ॥ 
ಕುಸುಮ ಕೋದಂಡ ಹರನಿಗ್ರಹ ಹರೀಶ್ವರರಿಗೆ | 
ಜಸವೆತ್ತ ಕೆರೆಯಸದ್ಮರಸ ಸೋಮೇಶರ್ಗೆ । 
ನಸುಧಾತಳದೊಳೆಸೆನ ನೂತನ ಶಿನೈಕ್ಯರ್ಗೆ ವೊಸಗೆನೆತಾ ನೆರಗುವೇಂ ॥ ೧೭ 


ಈ ಪುರಾಣದ ಸರಣಿಯು ಬಹಳ ರಮ್ಯನಾಗಿರುತ್ತದೆ. 


ವೀರಶೈವ ಸಿದ್ಧಾಂತ ದೀಪಿಕಾ--ಕನಿ ನೀರಭದ್ರ 
ಈ ಗ್ರಂಥವು ವೀರಶೈವ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತದೆ. ಸಂಸ್ಕೃತ ಭಾಷಾ 
ಸರಣಿಯು ಚೆನ್ನಾಗಿದೆ, ಕವಿಯು ತನ್ನ ಕಾಲವನ್ನು | 


೬೦೪ ಬಸವತತ್ವ ರತ್ನಾಕರ 


$4 ವ್ಯ ಯಾಜ್ದೆ € ಫಾಲ್ಗು ಣೇವರಾಸಿ ಶುಕ್ಲ ಪಕ್ಸ ತ್ರ ಯೋದಶೀ ಸಮಾಪ್ಮೇಯಂತಿಥೌ 
ನೀರಶೈವ ಸಿದ್ದಾಂತ ದೀಪಿಕಾ? ಎಂದು ಹೇಳಿಕೊಂಡಿರುತ್ತಾನೆ 
ಈತನು ತನ್ನ ಗ್ರಂಥಾರಂಭದಲ್ಲಿ ಬಸವಣ್ಣನ ವರನ್ನು es ಶ್ಲೊ (ಕದಿಂದ 


ಭೀಷಜ್ಞೈನ ಮತಾಂಧಕಾರ ತರಣಿಃ ಬೌದ್ಸಾಬ್ದಿ ರುಂಂರುಾನಿಲಃ | 
ಚರ್ವಾಕಾದ್ರಿಸನಿಃ ಕುವೈಷ್ಣವ ಮತಾರಣ್ಕೋರುದಾವಾನಲಃ | 
ಕ್ರೂರಾಸತ್ರಥವಾದಿ ಭೂಜಸರಶುಃ ಸ್ವಾಂಗ್ಮನ್ಮತಸ್ನಾಪನಾ | 


ee 
ಚಾರ್ಯ ಶ್ರೀ ಬಸವೇಶ್ವರೊ ಗಣವರಃ ಪಾತು ದ್ವಿತೀಯಃ ಶಿವಃ / 


ಈ ಕವಿಯು ಶ್ರೀ ಬಸವೇಶ್ವರರಿಗೆ ಮತಸ್ಥಾ ಸನಾಚಾರ್ಯರೆಂದು ಸಂಬೋಧಿಸಿರು 
ತ್ತಾನೆ. 


ಎ 


ಚೇರವಮು ಕಾವ್ಯ ಕನಿ ಚೇರಮಾಂಕ 
ಸಂಧಿ ೧೧, ಪದ್ಯ ೫೫೫ ಇರುತ್ತವೆ. 
ಕವಿಯು ತನ್ನ ಕ ಕೃತಿಯ ಆರಂಭದಲ್ಲಿ ಬಸವಣ್ಣ ನವರ ಬಗ್ಗೆ ಸೊಗಸಾದ ಪ ಪದ್ಯವನ್ನು 


ಹೇಳಿರುತ್ತಾನೆ. ಈತನು ಗುಬ್ಬಿಯ ಮಲ್ಲಣಾರ್ಯರ ಶಿಷ್ಯನೆಂದು ಹೇಳಿಕೊಂಡಿರುತ್ತಾನೆ. 


ಇಂದುವರೌಲಿಯ ಧರ್ನ್ಮೂನೆ ವೃಷಭನಾಗಿ ಯತಿ 

ವೃಂದದಗ್ಗ ಈ ಶಿಲಾದಂಗೊಗೆದು ಬಳಿಕ ನಾರದಂಮಂನಿ 

ಜಿನ್ನ ವಿಸೆ ಶಿನನಿರೂಪದೊಳು ಧರೆಯಂ ಸಲಹಿದಧಿಕನಿನುತಾ | 
ಸ ದುರ್ಜನರ ಮಂದಿಯ ದೆಶೆದೆಶೆಯಗೊಂದಿಯಂ 
ಹೋಗಿಸಿ ಬಲುಬಂದಿಯಂ ಮಾಡಿ 'ಜಯಹೊಂದಿರ್ದ ಶರಣಾನು 
ಕಂದಿಯಂ ಶಿವನಡರ್ದ ನಂದಿಯಂ ಬಲುಗೊಂಬೆನೂ ॥ 


ಷಬ್‌ಸ್ಥಲತಿಲಕ-- ಕವಿ ಸಿದ್ದರಾಮ 
ಕಾಲ ೧೧೬೦. ಪಲ್ಲವಿ 


ವಲ್ಲಕ ಮೃದಂಗಾದಿ ನಾದ್ಯಭೇಹಂಗಳಂ | 

ಬಲ್ಲ ಜಾಣರ್‌ ನುಡಿಸೆ ನುಡಿನಂತೆ ಮನ್ಮನೋನಲ್ಲಭಂ | 
ವೃಷಲಿಂಗನುಡಿಸಲೀಕೃತಿಯ ಮಾಡುವೆ ಕೇಳಿ ಶರಣಜನರೂ ॥ 
ಶ್ರೀಗುರುನೆ ವಿಪುಲಾನ್ಬುತಾಗರನೆ ಜ್ಞಾನಕ್ರಿಯಾ 

ಗುರುವೆ ಭೋಗಪ್ರದಾ ಗುರುವೆ ಮನ್ಮಾನಸ ರಕ್ಸಾ ಗುರುನೆ | 
ದುರಿತ ಶಿಕ್ಪಾ ಗುರುವೆ ಶಿಷ್ಯದೀಕ್ಸಾ ಗುರುವೆ ನೈಜಮುಕ್ತಿ ॥ 
ತ್ಯಾಗ ಗುರುವೆ ಲಿಂಗಯೋಗ ಗುರುವೆ ಭನನಿಯೋಗ ಗುರುವೆ | 
ಶಿವಶಿನ ಏಕಸಮರಸಪೀಠಾ ಗುರುವೆ ಪರಿಪೂರ್ಣಾಧೀ ಗುರುವೆ | 
ವೃ ತ್‌ಲಿಂಗ ಭೋ ಗುರುವೆ ಶರಣು ನಿಮಗೆ ॥ 


ಷಟ್‌ಸ್ಕಲ ವಲ್ಲಭಕಾವ್ಯ--ಕವಿ ಚನ್ನನೀರಜಂಗಮದೇವ 
ಕವಿಯ ಕಾಲ ೧೫೦೦. 
ಬಸವಣ್ಣ ರೇವಣೇಶ ನುಲಿಯ ಚಂದಯ್ಯ ನಲ್ಲಮವಖಿಂಂಡ ಸಂಗಯ್ಯಾ 
ಮುಸುಡಿಯಾ ಚೌಡನುದ್ಭಟ ಹಲಾಯಾಧನೊಣಿಲ ಸಿದ ಉನುತ. 


ಬಿಸಿಗೆಲಸಯ್ಯ ನಿರ್ನಿಫ್ನುದ' ಸಂಗಯ್ಯ ನಾಗಯ್ಯ ಸಿದ್ಧಬಾಧಯಂ ' 
ಹಸ್ತಿ ಯಸ್ಸಿ ರಸಯ್ಯ ರ್ಕಳೆನುಗೀಗೆ ಸುಕಾವ್ಯವಟೋನಿಲಾಸಮಂ | 


ಶ್ರೀ ಬಸವಣ್ಣ ನನರೂ ಕವಿಗಳ ಕಾಣಿಕೆಯೂ ೬೦೫ 


ಬಸವಶಿಖಾಮಣಿ- ಕವಿ ರತ್ನ ಕನಿಕಂಠ 
ಕಾಲ ೧೭೦೦. ಈ ಗ್ರಂಥವು ಸಮಗ್ರ ಬಸವಣ್ಣನವರ ಚರಿತ್ರೆಯಿಂದ ರಚಿಸ 
ಲ್ರಟ್ಬಿರುತ್ತದೆ. ಇದರಲ್ಲಿ ಸಂಧಿ ಏಳು, ೧೨೧೯ ಪದ್ಯಗಳಿರುತ್ತನೆ. 
ಏಳನೆಯ ಸಂಧಿಯಲ್ಲಿ 
ಕರುಣಾಬ್ದಿ ಮರಣರಹಿತದೇವ ಜಯಜಯ | 
ಶರಣಸಂಜೀವನೇ ಜಯತು | 


ಹರಿಸುರಬ್ರಹ್ಮಾದಿಗಳೊಡೆಯನೆ ಜಯ | 
ಹರಭಕ್ತ ಬಸವೇಶ ಜಯತು ॥ ೧೯೨ ॥ 


ಅಸಮಾಕ್ಸ ಜಯಭಕ್ಕಿರಸದ ಸಾಗರ ಜಯ | 
ಶಶಿಧರ ಶರಣಗೆ ಜಯತು | 
ವಸುಧಾರಕ್ಸ್ಯಾಮುಣಿ ಜಯವೆಂದು ಸಂಗನ | 
ಬಸವನ ಕೊಂಡಾಡಿದರೂ ॥ ೧೯೩ ॥ 

ಈಶನ ಭಕ್ತ ಬಸವೇಶನ ಘನತೆಯ | 
ಸಾಸಿರಜಿಹ್ಯೆಯನುಳ್ಳ ಶೇಷನಿಗಳ ! 

ವಲ್ಲ ಬಣ್ಣಿಸುವರೆ ಗಿರಿ । 

ಜೇಶನೆ ತಾ ಬಲ್ಲನದನೂ ॥ ೧೯೫ ॥ 


ಮಹಾಲಿಂಗೇಂದ್ರನಿಜಯ--ಕನಿ ಮಹಾದೇನ 
ಇದು ಮಹಾಪುರಾಣನಿದ್ದು ಸಂಧಿ ೩೨, ಸದ್ಯ ೨೦೬೪ ಇರುತ್ತವೆ. 
ಶ್ರೀಮಚ್ಛೈವ ಮತೇತರಾನ್‌ ಜಿತ್ವಾಯಥೇಷ್ಟಾಂಭುನಿ | 


ಹೃತ್ವಾ ಬಿಜ್ಜಳ ಭೂಮಿಸಾಲ ಕುಟಲಂ ಭಿತ್ವಾಚ ಬೌದ್ದಾವಳಿಂ ॥ 


ನತ್ಮಾಹಾಟಿಕಗೋತ್ರಹಾಸನಿಭವಾನ್‌ ಕೃತ್ವಾ ಸಮರ್ಚ್ಯಾಂ ವಿಭೋ | 


ಸೋ$ಯಂ ಯೋ ವೃಷಭೇಶ್ವರೋ ವಿಜಯ ತೇಪಾಯಾದಪಾಯಾಜ್ಞಗತ್‌ ॥ 
ಮತ್ತೊಂದು ಸಂದರ್ಭದಲ್ಲಿ 


ಪರಶಿವಾನುಜ್ಞೆಯಿಂ ಮಾದಾಂಬಿಕಾತನಯ | 

ವರಮನುರುಸಂಗಮಾಕಾರ ಮಂಗಂ ಗಂಗಾಂಬೆ | 

ಯರ ನಿವಾಹಮನುಕ್ಸಯ ದ್ರವ್ಯದಾನ ಮಂತ್ರಿತನಮಂ ವಹಿಸುತಂ ॥ 
ಗುರುಚನ್ನಬಸವೇಶ ಚಾರಿತ್ರಮಂ ಪ್ರಭುಸುರದರ್ಪಣ ಮನುಧ್ಯನೀಲಾಂಬಿಕಾಸಾರ 
ಪರಿಣಯಮನನ್ವಹಂ ಭೂಮದಿಂದಂ ಪ್ರವರ್ಧಿಸಿದ ಬಸವೇಶ ಸಲಹೊ ॥ 


ಸಿದ್ಧಲಿಂಗ ಕಾವ್ಯ--ಕನಿ ಬಸವನ 
ಕಾಲ ೧೮೮೭. 
ಆದಿ ವೃಷಭಂಗೆ ಸರಮ ಭೃಂಗೀಶಂಗೆ | ಕ್ರೋಧರಹಿತಮಲ್ಲಮಗೆ । 
ಬಸವಾದಿ ಪ್ರಮಥರಿಗೆ । ಸಾಧುವರ ಗುರು ಚನ್ನಬಸವ ದಂಡೇಶಂಗೆ ಯತಿ 
ಸಿದ್ಧರಾಮೇಶಗೆ | ಮಾದೇನಿಯಕ್ಕಂಗೆ ಅಕ್ಭನಾಗಮ್ಮನಿಗೆ | ಜಸಿ 
ರಾಜಯ್ಯಗೆ | ಮರುಳ ಶಂಕರನಿಗೆ । ಮೇದಾರ ಕೇತಯ್ಯಗೆರಗಿ ನಾಂ 
ಭಕ್ತಿಯಿಂ ಬಲಗೊಂಬೆನುತ್ಸವದೊಳು ॥ ೮॥ 


ಬಸವತತ್ವ ರತ್ನಾಕರ 


ನಂಜುಂಡೇಶ್ವರ ಚರಿತ್ರೆ 
ಸಂಧಿ ೫, ಪದ್ಧ ೨೦೦. 
ಹರಭಕ್ತಿಗೆ ಸಂದು ದೃಢದಿಂ ಹರಗೆ ವಾಹನವಾಗಿ ಚರಿಸುತ ಹರ 
ಗಣಂಗಳಿಗಧಿಕ ಸಂತೋಷಾಂಬುಧಿಯ ಸಾರೀ ॥ ಹರನ ನಿಜರೂಪವೆನಿಪ 
ಲಿಂಗವ ಧರಿಪ ಸೆರ್ಮೆಯರಿತ್ತೆ ಜನರಿಗೆ । ಧರಿತ್ರೆಗೆ ಮುನ್ನು ದಯಿಸಿದಧೀಶ 
ಬಸವ ದಂಡೇಶಾ ॥ 


ತ್ರಿಭುನನ ತಿಲಕ--ಕನಿ ನಿರುಪರಾಜ 
ಇವನ ಕಾಲ ೧೫೧೯. 
ಭಕ್ಕಿಭೂಷಣನಾ ಬಸವೇಶನಾ । ಭಸಿತ ಸಂಯುಕ್ತಭಾಳನಾ ಮಡಿ 
ವಾಳನಾ ಮುಕ್ತಿಯಗ್ರದೊಳೆಸೆವ ಚನ್ನಬಸವನ ಲತಾಂಥಿ ಕಮಲನ 
ಕಾನತನಪ್ಪೆ | 
ಮಾದೇಶ್ವರ ಸಾಂಗತ್ಯ--ಕವಿ ಗುರುಸಿದ್ದಪ್ಪ 
ಸಂಧಿ ೩, ಸದ ೩೬೩. 
ಈಶನ ವಾಹನ ಡೇಶಕಧಿಕವೆಂದು । ಆಶೆವಿಡಿದು ನಾನು ನಿಮ್ಮ । 
ಬೇಸರದೆ ಭಜಿಸುವೆ ಮತಿಗೊಡು ಬಸವೇಶನಂಫಿ .ಗೆರಗುನೆನು. 
ಇದು ಸಾಂಗತ್ಯದಿಂದಲೇ ಮುಗಿದಿದೆ. 


ಸಿದ್ಧಲಿಂಗ ಜಾರಿತ್ರೆ--ಹೆರಂಬ ಕನಿ (ಅಪೆರನಾಮ ನಾರಾಯಣ) ' 
ಇದು ಸಾಂಗತ್ಯದಲ್ಲಿದೆ. ಸಂಧಿ ೨೫ ಪದ್ಯ ೧೯೫೫ ಇರುತ್ತವೆ. 

ದಿನಕೆ ಮುನ್ನೂರು ಮೂವತ್ತು ಪವಾಡಗಳನು ಗೆದ್ದು ಕಲ್ಯಾಣದೊಳಗೆ 

ಘನಮಹಿಮೆಯ ತೋರಿದ ನೀಲಲೋಚನೆ ಇನಯ ಶ್ರೀ ಬಸವೇಶ ಶರಣೂ॥ 


ಉದ್ಭಟ ಕಾವ್ಯ--ಕನಿ ಬಸವಾಂಕ 


ಆಶ್ವಾಸ ೭, ಪದ್ಯ ೩೫೫. ಈ ಗ್ರಂಥವು ವಿವಿಧ ವೃತ್ತಗಳಿಂದ ಕೂಡಿರುತ್ತದೆ. 


ವ 
ಸನ್ನುತಿಗೈವೇಂ ಸಂವಿದ್ರೂ ಪನ. ಜೆನ್ನಬಸವರಾಜನ ವಿಭವಂ | 


ಪ್ರಭುವಂಗಿಷ್ಟಾತ್ಮನ ಮಡಿವಳದೇವನನಘನ ನಿಜಗುಣನಾ | ಬಿನ್ನಣದಿಂ 
ಚರಲಿಂಗ ಪ್ರಾಣಾಸನ್ನನ ಬಸವೇಶನ ನಿವರೊಳಗಾದುನ್ನತ ಚರಿತರ 
ನಿರ್ಮಳ ಕರಣರ ಶರ್ಮಾವರಣರನೂ ॥ ೧೫ ॥ 


ರಾಜೇಂದ್ರನಿಜಯ ಪುರಾಣ ಕನಿ ಸಿದ್ಧಲಿಂಗ 


ಕನ್ನಡ ಚಂಪೂಗ್ರಂಥ.' ಇದರಲ್ಲಿ ೨೧ ಆಶ್ತಾಸಗಳಿವೆ. ಇದು ಉದ್ದಾಮ 


ವ 


ಗ್ರಂಥವಾಗಿರುತ್ತದೆ. ಇದರಲ್ಲಿ ೧೩೫೦ ಪದ್ಯಗಳಿವೆ. 


ಭಕ್ತಿ ಜ್ಞಾನ ವಿರಾಗ ವೈಭವಯುತಂ ಮಾಂಗಲ್ಯಮಂತ್ರೋದಯಂ | 
ತ್ಯ ಕ್ಲ್ಯಾಶಾಂ ಗಣಪುಂಗವಂ ಗುಣಯುತಂ ಕಲ್ಯಾಣ ಕಲ್ಪದೃಮಂ ॥ 
ಮೋಕ್ಪಾಪೇಕ್ಬ ಜನೇಷ್ಟದಂ ಗುರುಕುಲಾಂ ಬೋಧೀಂದುಮದ್ದೇಶಿಕಂ | 


ರಕ್ಟ್ಟೋದ್ಧೂಳಿತಮೂರ್ತಿ ಕೀರ್ತಿ ಬಸವೇಶಂ ಪಾಲಿಸಾನಂದದಿಂ ॥ 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೬೦೬೭ 


ಉದ್ಭಟಿಕಾವ್ಯ ಅಥವಾ ಶೃಂಗಾರಸಾರ- ಕನಿ ಸೋಮರಾಜ 
ಉದ್ದ ಂಥವಿದು. ಚಂಪಕಮಾಲಾವೃತ್ತ. 

ಸಸಿದಲೆಯಂಗೆ ತೆತ್ತು ಧನವಂ ಮನವಂ ತನುವಂ ವಿಲಾಸದಿಂದ 

ಸಮಭಕ್ತಿಯೋಳ್ಟೆ ರದು ಕಪ್ಪುರದೋಳ್ಪೊಡರಂತೆ ನಾಡೆ ರಂಜಿಸುವ । 

ಚಿದಂಬುರಾಶಿ ಬಸವೇಶ್ವರ ಮುಖ್ಯಮಹೇಶಸೂಚಕ 

ಪ್ರಸರಪದಂಗಳೆನ್ನ ಬಗೆದಾನರೆಯೋಳ್ಲೆ ಲಸಿರ್ಕೆ ಸಂತತಂ | 


ಚತುರಾಜಾರ್ಯರ ಪುರಾಣ--ಕವಿ ಚನ್ನಮಲ್ಲಿಕಾರ್ಜುನ 
ಈ ಗ್ರಂಥದಲ್ಲಿ ೫೪ ಸಂಧಿಗಳಿದ್ದು ೩೨೨೬ ಸದ್ಯಗಳಿವೆ. 
ಶ್ರೀಗುರುನೆ ಭಕ್ತ ಹೃತ್ಸರಸಿಜಾಮಲಶೃಂಗ | 
ಯೋಗನಿಗಮಾದಿ ಪರಶೃತಿ ತತಿ ಶಿರೋತ್ಸಂಗ |. 
ಭೋಗಮೋಕ್ಪಾದಿ ದಾಯಕ ಚರಾಚರಜೀವ ಸರ್ವಾಂತರಾತ್ಮ ಲಿಂಗಾ ॥ 
ರಾಗಾದಿ ದೋಷ ದುರ್ಗುಣದೂರ ಯತಿತುಂಗ | 
ನಾಗಾಮರಾಸುರ ಪ್ರಮುಖ ರಕ್ಬಾಪಾಂಗ | 
ಸಾಗರ ಚಿದಾಸಾರ ಪರಮಾಮೃತದಪೂರ ಶರಣು ಗುರುಬಸವಲಿಂಗ ॥ 


ಚಂದದ ಶಿಲಾದಮುನಿ ನಂದಿಮಂಡಲದಲ್ಲಿ | 

ಕಂದರಿಲ್ಲೆಂದು ತಪಮಂ ಮಾಡಲಾಗ ವೃಷಭೇಂದ್ರಾ | 

ನಂದದಿ ಸ್ವರ್ಣಲಾಂಗೂಲಪದ್ಧೆ ತಿಯ ನಂದೀಶ ತೋರಿ ಮೆರೆದಂ ॥ 

ಕುಂದು ತಾ ಮಾದರಸ ಮಾದಲಾಂಬೆಯರೀರ್ವರಂದು | 

ನಂದಿಯ ಪೂಜೆಯಂ ನೆಗಳ್ಲೊಡವರಿಗೊಲಿ | 

ದಿಂದುಧರ ಮಹಿಮಾಂಬುನಿಧಿ ಚಂದ್ರ ವೃಷಭೇಂದ್ರ ಸಾರಮತಿಯಂ ಪಾಲಿಸೂ ॥ ೧೩ 


ರೇವಣಸಿದ್ಧೇಶ್ವರ ಕಾವ್ಯ--ಕನಿ ಮಲ್ಲಣ್ಣ 
ಸಂಧಿ ೭, ಪದ್ಯ ೩೨೬ 
ಹರನ ಒಡ್ಡೋಲಗದಿ ಕುಳಿತಿರಲು ಹರಿಬ್ರಹ್ಮದಿಕ್ಬಾಲಕರು 
ಪರುಷ ಬಸವನು ಕಲ್ಪತರು ತುಂಬರರು | 
ಪರಿಪರಿಯಲನೇಕ ಭಕ್ತರು ಮೆರದ ಸುರತಿಂಥಿಣಿಯ ಮಧ್ಯದಿ 
ಕರೆದು ನಾರದನ ಕೇಳಿದ ಮತ್ತಾಗಣಂಗಳನೂ ॥ ೬॥ 


ನಂಜುಂಡೇಶ್ವರ ಚರಿತ್ರೆ 


ಹರನ ಭಕ್ತಿಗೆ ಸಂದು. ದೃಢದಿಂ ಹರಗೆ ವಾಹನವಾಗಿ ಚರಿಸುತ 
ಹರಗಣಂಗಳಿಗಧಿಕ ಸಂತೋಷಾಂಬುಧಿಯ ಸಾರೀ | 

ಹರನ ನಿಜರೂಪವೆನಿಪ ಲಿಂಗವ ಧರಿಪ ಪೆರ್ಮೆಯನಿತ್ಮೆ 
ಜನರಿಗೆ ಧರಿತ್ರೆಗೆ ಮುನ್ನು ದಯಿಸಿದಧೀಶ ಬಸವ ದಂಡೇಶ ॥ 


೬೦೮ ಬಸವತತ್ವ ರತ್ನಾಕರ 


ಗುರುಭಕ್ತನ ಕಾವ್ಯ--ಕವಿ ಪ್ರಾಸಭೂಷಣ 


ಧರೆಯೊಳೀಕೃತಿ ಪೆಸರು ಗುರುಭಕ್ಕಭಂಡಾರಿಚರಿತೆ 

ಇದ ಹೇಳಿದ ಕರ್ತು ಶಿವನಾರೆನಲು 

ಉರುತರದ ಮಂಡಿಗೆಯ ಮಾದರಸ ಮಾದಲಾಂಬಿಕೆಯ ಗರ್ಭನಿಧಿ | 
ಪರಿಪೂರ್ಣ ಚಂದ್ರ ಮನು ಶಿವಶಕವಿಗಳಿಂಗೆ ಕಲ್ಪತರು 

ಕಾನಮುಧಥೇನು ಚಿಂತಾರತ್ರ ಬಸವೇಶ್ವರನು 


ಮತಿಯ ಕೊಟ್ಟು ಪೇಳೆನಲು ನಿಗೆ ಪ್ರಾಸಭೂಷಣ ಪೇಳ್ದ ಸ ಸತೃತಿಯಿಂದೂ 


ಶಿವಾಧಿಕ್ಯ ಪುರಾಣ--ಕಪಿ ಬಸವಲಿಂಗ 
ಕಾಲ ೧೬೧೧. 


ಹರನಿರೂಪವನೊಲ್ಲು ಮಾರ್ದನಿಯೊಳಾನುತೆ ತ ್ವರಿತದಿಂದೇಳ್ಲೂ ರು 
ಎಪ್ಪತ್ತು ಗಣಸಹಿತ “ಧಕೆಯೊಳವತರಿಸಿ ಗುರಕಟರಪರೆಔನರ್ಚಿಸುತ 
ಚರಣಾಮೃತ ಶೇಷಮಂ ಚಿರಕಾಲ ಸೇವಿಸುತ ಶಿವಭಕ್ತಿ 

ಯುಕ್ತರಿಗೆ ಉರುತರದ ಮುಕ್ತಿವಾರ್ಗವ ತೋರಿತವೆ 

ಮೆರದ ಕರುಣಾರ್ಣ ಕಂತುಕಾಲನ ಬಸವದಂಡೇಶಗಾನೆರಗುವೇ ॥ ೧೩॥ 


ಜಯ ಬಸವರಾಜ ಭಕ್ತಿಯ ಪ್ರಚುರತರಬೀಜ ಜಯ ಬಸನ ಗುರುವೇ | 
ಭಕ್ತರ ಪೊರೆವ ಸುರತರುವೆ ಜಯಬಸವಬಂಧು ಭವರಹಿತಸದ್ಗುಣ 

ಸಿಂಧು ಜಯ'ಬಸವ ನಿತ್ಯನಿರಘ | 
ಜಯ ಬಸವತಂದೆ ಜಗತ್ರ ಯವ ಪಾಲಿಸೆ ಬಂದೆ ಜಯಬಸವಮೂರ್ತಿ 
ಧ್ಯಾ ನಿಪರತನು ರ್ಕ ಜಯ ಬಸವ ಕಾಪಿತವನನೀವ ಸತಿಸಂಜೀವ 


ಜಯ ಬಸವ ಕರುಣನರುಣಾ ॥ 


ನನ್ನಯ್ಯಗಳ ಚಾರಿತ್ರ--ಕವಿ ಮಾದಣ್ಣ 


ಇವನ ಕಾಲ ೧೬೫೦. ಈ ಗ್ರಂಥವು ಸಂಪೂರ್ಣವಾಗಿ ವೇದಾಂತಮಯವಾಗಿದೆ. 
ಒಂದು ಕಡೆಗೆ ಇರುವ ಕವಿಯ ಕೆಳಗಿನ ಉಕ್ತಿಯನ್ನು ನೋಡಿದರೆ ಗೊತ್ತಾಗುತ್ತದೆ. 


ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಯೆಂಬ ಶಕ್ತಿತ್ರಯದಿಂ 
ಜ್ಞಾತೃಜ್ಞಾನಜ್ಜೇಯವೆಂಬ ಪಟ್ಟಿ ದರಸಿಯರಿಂ | 

ಸತ್ತುಚಿತ್ತು ಆನಂದಪರಿಪೂರ್ಣಮೆಂಬ ಸುಪುತ್ರರಿಂ | 

ಇಂತು ಸಮಸ್ತ ರಾಜಲಕ್ಷ್ಮಣಂ ಸಂಪೂರ್ಣದಿಂ | 

ಪುನರ್ಭವದ ನೆಲೆಯಪ್ಪ “ಹೃ ತ್ರ ಶಿ ಮಲಮಧ್ಯ ದ ಕರ್ಣಿಕಾಪುರಮೆಂಬ | 
ರಾಜ್ಯ ವನೀಗ ವಿಪತ್ತಿ ಹನ ಸುಜ್ಜಾನಮೆಂಬ ಚಕ್ರೆ ೇಶ್ವರಂ | 

ನಿಷ್ಕ ¢ ನಿಶ್ರೆ (ಯಸನೆಂಬ ಸಮ್ಮಜ್ಞಾ ನ ಸಾಮ್ರಾ ಜ್ಯ ಮನಾಳುತ್ತ | 
ವಾಂಟ್‌ ಕಲ್ಯಾಣವೆಂಬ ಕೈಲಾಸದಲ್ಲಿಹ ದ್ವಿ pe ' 
ಶಂಭುನಾಮುಧೇಯ ನೆನಿಪ ಬಸವರಾಜ ನೆನಿಪ ಪರಮೇಶ್ವರಂ ॥ 


ಮತ್ತೊಂದು ಕಡೆಗೆ ಕವಿಯು-- 


ನಿಲ್ಲದೆ ಕೃ ತಿ ಜಡನಾಗದೆ ಸಲ್ಲಲಿತರು ಕೇಳಿ ಕೃ ತಿಯದಹುದೆಂಬೆತ್ತಿ ಶೆ! 
ಬೆಲ್ಲವತ್ತ, ಬಾಕಿ ನೆಲಸಿಹ ವಲ್ಲಭ ಬಸವಣ್ಣ ಸಡಸುವನು ಮತ್ಯ ತಿಯಂ ॥ 


ಶ್ರ ike ಟಾಲ್‌ ಫಾ ಹುಟಟ 


ರ್ರ್‌ ಹಾಚಾ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ 


ನನ್ನಯ್ಯಗಳ ಕಾವ್ಯ--ಕನಿ ಸರ್ವತಜೇನ 


ಸಂಧಿ ೧೪, ಸದ್ಯ ೧೭೩೫. 


ಅಲ್ಲಿ ಭಕ್ತಿಯ ದೃಢಮಾಳ್ಸ ಬಿಜ್ವಳರಾಯ | 
ಸೊಲ್ಲುವಕೊಂಡ ಮಂಚಣ್ಣ | 

ನಿಲ್ಲದೆ ಪನಾಡಗಳ ತೋರಿ ಮೆರೆಯಂತ | 
ಬಲ್ಲಿದ ಬಸವೇಶನಿಹನೂ ॥ ೧॥ 
ಪರಸಮಯಂತಕ ಪಂಚಪರುಷಮೂರ್ತಿ | 
ಹರಕೀರ್ತಿ ಶರಣ ಜಂಗನುಕೆ ॥ 
ಸುರತರುವೆರಡನೆಯ ಮೃಡಮೂರ್ತಿ ಬಸವೇಶ । 
ನಿರುತಿರ್ದ ಕಲ್ಯಾಣಪುರದಿ ॥ 


ಭೈರವೇಶ್ವರಕಾವ್ಯ ಸಾಂಗತ್ಯ ಕನಿ ಸಾಸಲನಂಜುಂಡ 


ಬಸವರಾಜನಿಗೆ ಸಂ | ತಸ ದೀಕ್ಸೆಯನಿತ್ತ ಅಸಮಕೂಡಲ ಸಂಗನಂತೆ | 
ಮಿಸುಪಾನುಗ್ರಹನ ತಾ | ಪಸ ಸಿದ್ಧರಾಮನಿಗಿತ್ತೆಸೆವ ಶ್ರೀಗಿರಿನಾಥನಂತೆ ॥ 


 ಗಣಸಹಸ್ತನಾಮಾವಳಿ- ಕನಿ ಪಾಲ್ಕುರಿಕೆ ಸೋಮನಾರಾಧ್ಯರು. 


ತನುಮನ ಧನವನು ಸವಸಿಯೆ । 

ಮನಸಿಜ ವೈರಿಯನೆ ವಲಿಸಿ ॥ 

ಶಿವನಂಬೆರಸಿದ ಸನುಮತದಿ ನೆನದು ದುರಿತನ | 
ಕಣಮಾತ್ರದಿ ಕಳೆವೆ ರಕ್ಷಿಸು ಶಿನಬಸನೇಶ ॥ 


ವೃಷಭೇಂದ್ರವಿಜಯ--ಕನಿ ಶಂಕರಾರಾಧ್ಯರು 
ಇದು ಸಂಸ್ಕೃತ. ಚಂಪೂ ಗ್ರಂಥವು ವಿವಿಧ ವೃತ್ತಗಳಿಂದ ಕೂಡಿದೆ. 


ದೈವತಂ ಶಿವ ಏವೇತಿ ತದ್ಭಕ್ತಾಃ ಕುಲಜಾ ಇತಿ । 
ವಿಜಿತಂ ಏನ ನಿರ್ಣೀಯತಂ ಭಜೇಂ ವೃಷಭೇಶ್ವರಂ | 


೬೦೯ 


ಅರನತ್ತುಮೂರು ಪುರಾತನರ ಸಾಂಗತ್ಯ--ಕನಿ ಶಿನಯೋಗಿ ಸೋಮೇಶ್ವರ 


ಕಾಲ ೧೭೦೦. 
ಬಸವೇಶ್ವರನೆಂಬ ನರ್ಣತ್ರಯವನೊಮ್ಮೆ । 
ಉಸುರಿದ ಮುಖದಲ್ಲಿ I 
ಪಶುಪತಿ ವಾಸವಾಗಿಹ ಮಹತ್ವವನುಳ್ಳ | 
ವೃಷಭೇಶ ಶರಣಾಗೆನಗೆ ॥ 


ಗ್ರಂಥದಲ್ಲಿ ಒಂದು ಸಾವಿರ ಸಾಂಗತ್ಯಗಳಿರುತ್ತವೆ. 


ಶಿನಲಿಂಗಮಾಹೇಶ್ವರ ಚಾರಿತ್ರ್ಯ--ಕನಿ ಸಾಳ್ಯದ ಮುಡಿನಾಳಯ್ಯ 
ಇದು ಶರಷಟ್ಟದಿಯಲ್ಲಿದೆ. ಗತಿ೯, ಪದ ೧೩೯೯. 


ಬಸವನಲ್ಲವಮು ಚನ್ನಬಸವಣ್ಣ ಮಡಿವಾಳ | 


ಮಸಣಯ್ಯ ಮುಗ್ಧ ಸಂಗಯ್ಯ ಪೊಸಭಕಿ ಕಲಾತ ದೂರ್ವಸನಳಿದ ಜಗಣ್ಣನ | 
ಬಿಸರುಹನಡಿಗೆರಗುವೆನು ॥ ೮ ॥ 


39 


೬೧೮ ಬಸವತತ್ವ ರತ್ನಾಕರ 


ಬಸನ ಪವಾಡ 
ಸಂಧಿ ೫, ಸದ ೧೭೭೫. 
ಧಾರುಣಿಗೆ ಭಕ್ತಿ ಮಾರ್ಗವ ವೀರಶೈ ವವನು ತೋರಿ ಕರುಣೆಪುದೆಂದೂ | 
ಮಾರಹರಮರ್ತ್ಯ ಭೋರನೆ ಬಸವೇಶ ಬಂದು ಅರುಹಿದನುಸುರ್ವೇಂ ॥ 


ಅದ್ಭು ತಾದಾರೋಗಣೆಯ ಮಾಡಿ ಪ್ರಭುವಿಗೆ | 
ಅದ್ಭುತವರುಂಡು ದಣಿಯೆ ॥ 
ಮದ್ಭಕ್ತಗೆಣೆಯಿಲ್ಲೆ ನಿಸಿದು ನಮ್ಮ 
ಸದ್ಭಕ್ತರ ನಿಧಿ ಬಸವಣ್ಣ ॥ 
ನಿತ್ಯನಿರ್ವಳಕಾಯ ನಿಷ್ಕಳಸರವಸ್ತು 
ಚಿನ್ಮಯ ಬಸವೇಶ್ವರನೂ il 

ಚಿತ್ತೈ ಸುತ ನಿಮ್ಮ ಬರಹೇಳಿದರು ಜಗ | 
ತ್ಕರ್ತ ಸಂಗಮನೀಕ್ಷಣಕೆ ॥ 


ಬಸವ ಸ್ತೋತ್ರದ ತ್ರಿವಿಧಿಯು ೧೨೮ ನುಡಿ ಇರುತ್ತದೆ. 
ಬಸವನೇ ಜಗದಾದಿ ತತ್ವಕಾತೀತನು | 
ಬಸವನೇ ಪರಬ್ರಹ್ಮ ಸ್ವರೂಪನು | K 
ಬಸವನನಾದಿ ಲಿಂಗ ಬಸನನನಾದಿ ಚರ | 
ಬಸವನಿಂದಧಿಕ ಉಂಟಿ ಯೋಗಿನಾಥ ॥ ೭॥ 
ಆದಿಗುರು ಬಸವಣ್ಣನಾದಿಗುರು ಬಸವಣ್ಣ | 
ಭೇದಕ್ಕೆ ಭೇದ್ಯ ನೂ ಬಸವಣ್ಣ ನೂ ॥ 
ನಾದಳಿಂದು ಕಲಾತೀತ ಬಸವಯ್ಯ | 
ಯನ್ನಾರಾಧ್ಯ ಗುರುಬಸವ ಯೋಗಿನಾಥ ॥ ೧೧॥ 
ಬಸವಣ್ಣ ಬಸವಯ್ಯ ಬಸವಪ್ಪ ಬಸವರಸ । | 
ಬಸವಲಿಂಗವೇ ಎನ್ನ ಬಸವ ತಂದೆ । | 
ಬಸನ ಚರಪರ ತತ್ವಕಾದಿ ಮೂಲಲಿಂಗ 
ಬಸವಪ್ಪ ಶರಣೆಂಬೆ ಯೋಗಿನಾಥ 1 ೧೨ ॥ | 
ಲಿಂಗರೂಪನು ಬಸವ ಜಂಗನುರೂಪನು ಬಸನ | ತ 
ಸಂಗನ ಗುರುಮೂರ್ತಿ ಶ್ರೀ ಬಸವಲಿಂಗಾ | | 
ಲಿಂಗ ಜಂಗಮವನು ಒಂದೊಂದು ಮಾಡಿಯೆ । 
ತೋರಿದ ಸಂಗನ ಬಸವಣ್ಣನ ಯೋಗಿನಾಥ ॥ ೧೩ ॥ 


ನೇಣುಗೋಪಾಲ ಶತಕ--ಕವಿ ವಿದ್ವಾನ್‌ ಕೆ. ರಾಮರಾಯರು 
ಕಾಲ ೧೯೫೪. ಕನ್ನಡ ಪಂಡಿತರು, ಹಡಗಲಿ ಹೈಸ್ಕೂಲ್‌. ಇವರು ಕುಮಾರ 
ಷಣ್ಮುಖ (ಸಿಕ್ಕಿದ್ದು), ಕುಮಾರ ಶತಕ ವೇಣುಗೋಪಾಲ ಶತಕಗಳನ್ನು ಬರೆದಿದ್ದಾರೆ. 
ವೇಣುಗೋಪಾಲ ಶತಕದಲ್ಲಿ 
ವರಕುಮಾರವ್ಯಾಸ ಕುಣಿಸಿದ । 
ಸುರಪುರದ ಲಕ್ಷ್ಮೀಶ ತಣಿಸಿದ | 
ಗುರು ಪುರಂದರದಾಸ ನಾನಾರಾಗ ಹಾಡಿಸಿದ ॥ 
ಸ್ಥಿರಮತಿ ಜಗನ್ನಾಥ ರುದ್ರರು । 
ಹರಿಹರನು ಬಸವಾದಿ ಮುಖ್ಯರು | 
ಮೆರೆಸಿದರು ಸಿರಿಗನ್ನಡಮ್ಮುನ ನುತಿಪೆ ನಾನವರ ॥ 
ಇದರಲ್ಲಿ ಬಸವಣ್ಣನವರ ಹೆಸರನ್ನು ಮಾತ್ರ ಉಲ್ಲೇಖಿಸಿರುತ್ತಾರೆ. 


x 


ಶ್ರೀ ಬಸವಣ್ಣಿನನರೂ ಕನಿಗಳ ಕಾಣಿಕೆಯೂ ೬೧೧ 


ಬಸವ ಚರಿತ್ರೆ 


ಕನಿ ಮತ್ತು ಕಾಲ ಗೊತ್ತಾಗಿಲ್ಲ. ಪಾರ್ವತೀ ಪರಮೇಶ್ವರರ ಸಂವಾದ ರೂಪ 
ದಲ್ಲಿದೆ. 


ಧರ್ಮದಿಂದಲೆ ಲೋಕಡುತ್ಸತಿ ! ಧರ್ಮರೂಪನು ಬಸವರಾಜನು | 

ಧರ್ಮದಿಂದಲೆ ಲೋಕದುತ್ತತಿ |! ಧರ್ಮದಿಂದಲೆ ಲೋಕರಕ್ಷೆಯೂ | 
ಧರ್ಮದಿಂದಲೆ ಸಕಲ ಚರಾಚರದ ಚೈತನ್ಯಾ | ಧರ್ಮರೂಪನು ಬಸವರಾಜನು | 
ಧರ್ಮದಿಂದಲೆ ನೆನೆದಡಾತನು | ಧರ್ಮರೂಪಾಗಿಹನು ಇಹಪರಕೆ ನಾಲು 


ಹ 
ಲೋಕದಲಿ ॥ ತಿ೨॥ 


ಬಸವನೇ ಗುರು ಸಕಲ ಲೋಕಕೆ | ಬಸವನೇ ಪಿತ ಸಕಲದೈನಕೆ | 

ಬಸವನಲ್ಲದೆ ಬೇರೆ ದೈವ ಉಂಜೇ ನೆಲೆ ಗಿರಿಜೆ ॥ 

ಬಸವ ಭಾಗ್ಯದ ನಿಧಿಯೆಯೆನ್ನದೆ ! ಬಸವ ಭಕ್ತಿಯೆ ಶರಧಿಯೆನ್ನದೆ 
ಮುಸುಕಿಹೋಹರು ಭವನದ ಕೊಳೆಯೊಳು ಗಿರಿಜೆ ಕೇಳೆಂದ te 


ಬಸವ ಭಸಿತದಿ ಶಿನನ ಪದವಿಯು | ಬಸನ ಭಸಿತದಿ ರುದ್ರ ಪದನಿಯು | ( 
ಬಸವ ಭಸಿತದಿ ಪ್ರಮಥ ಗಣಪದ | ದೇವಪದ ಸಹಿತ । 

ಬಸವ ಭಸಿತದಿ ಪೂಜ್ಯನೆನಿಸುವ ಬಸವ ಭಸಿತದಿ ನಿತ್ಯನೆನಿಸುವ | 

ಬಸನ ಭಸಿತವ ಧರಿಸಿದಾತನು ಬಸನನೆಲೆ ಗಿರಿಜೆ 1 ೪೨ ॥ 


ಬಸವನೆಂಬುದು ಪರಮ ಮಂತ್ರವು | 

ಬಸವನೆಂಬುದು ಪರನು ಯೋಗವು ! 

ಬಸವನೆಂಬುದೇ ಪರತತ್ವವು ಬಸನ ಪರಕೆ ॥ 

ಬಸವನೆಂಬುದೆ ನಿಗಮ ಶಾಸ್ತ್ರವು | 

ಬಸವನೆಂಬುದೆ ನಿಗಮ ಶೃತಿಗಳು | 

ಬಸವನೆಂಬುದೆ ನನ್ನ ಪ್ರಾಣವು ಗಿರಿಜೆ ಕೇಳೆಂದ 1೪೩॥ 


ಬಿಜ್ಜಳ ಚರಿತ್ರೆ--ಕವಿ ಧರಣೀಧರ ಪಂಡಿತ 


ಈ ಕವಿಯು ಬಸವಣ್ಣನವರ ಓೀಕಾಕಾರರಲ್ಲಿ ಪ್ರಥಮ ಸ್ಥಾನವನ್ನು ಸಡೆದಿದ್ದಾನೆ. 


ಆದರೂ ಸುಗಂಧವನ್ನು ಮುಚ್ಚಿಡುವದು ಯಾರಿಂದಲೂ ಸಾಧ್ಯವಾಗದ ಮಾತು. 
ಟೀಕಿಸುತ್ತ ಬಸವಣ್ಣನವರ ಬಗ್ಗೆ ಅವನು ಬರೆದ ಎರಡು ಪದ್ಯಗಳನ್ನು ಕೆಳಗೆ ಕೊಟ್ಟರು 


ತ್ರಜಿ. 


ತ್‌ 


ಒಡೆಯನ ಮುದ್ರೆಯ ಒಡೆಯನ ಆಜ್ಞೆಯ ತಡೆಯದೆಳೆನಿತು ಮಾರದೆ | 
ಕಡುಗಲಿ ಬಸವಣ್ಣ ನಡೆಸಿ ರಾಜ್ಯವನಾಳ್ಹು ಪೊಡವೀಶನೊಪ್ಪು ನಂತಿಹನೂ | 
ಮಂಡಿಗೆಯ ಮಾದಿರಾಜನ ಹಿರಿಯಮಗ | ಚಂಡ ವಿಕ್ರಮ ಬಸನಣ್ಣಂಗೆ | 
ಮಂಡಲಪತಿ ಬಿಜ್ವಣಾಂಕ ಕೊಟ್ಟನು ಸೇನಾ | ದಂಡಾಧಿನಾಯಕ ಸಟ್ಟಿ ನನು i 


ಕಡುವಿರೋಧಿಗಳಾದ ಧರಣೀಧರ ಪಂಡಿತರೂ ಕೂಡ ಬಸವಣ್ಣನವರ ಗುಣಗಳನ್ನು 


ಮರೆಮಾಚಲಿಕ್ಕೆ ಶಕ್ಯವಾಗಲಲ್ಲ. ಆಗುವುದೂ ಇಲ್ಲ. ಈ ಕವಿಯು ಬಸವಣ್ಣನವರ 
ಬಗ್ಗೆ ಮಾಡಿದಷ್ಟು ಟೀಕೆಯನ್ನು ಯಾರೂ ಮಾಡಿರುವುದಿಲ್ಲ. ಆದರೆ ಸಹಜವಾಗಿ 
ಬಸವಣ್ಣನವರ ಗುಣಗಾನ ಅದರಲ್ಲಿ ಬಂದಿದೆ. 


೬೧೨ ಬಸವತತ್ವ ರತ್ನಾಕರ 


ಶ್ರೀ ಮಹಲಿಂಗ ಲೀಲೆ--ಕನಿ ಬಸವ 
ಕಾಲ ೧೭೮೨. ಈ ಕವಿಯು ತನ್ನ ಗ್ರಂಥದಲ್ಲಿ ಶ್ರೀ ಬಸವರಾಜದೇವರ ಬಗ್ಗೆ 
ಶರಣಜನದುರಿತ ಜಲದಾಳಿ ರುುಂರಭಾನಿಲನ | 
ಪರಸಮಯ ಮತ್ತೇಭ ಕುಂಭ ಕಂಠೀರವನ | 
ಪರಮ ಪ ,ಮಥಾಳಿ ಹರ್ಷಾಬ್ಧಿವರ್ಧನ ಸುಧಾಕರನೆಂದೆನಿಸುವವನ ॥ 
ಮರಡಿಕ£ ಮಾಯಾವಿಲೋಪ ಧರ್ಮಾಕರನ | 


ಗುರುಲಿಂಗ ಜಂಗಮದ ಭಕ್ತಿ ಸಂಪತ್ವರನ | 
ಶರಣ ವೃ ಸಭೇಶ್ವರನ ಪಾದಮಂ ced ಪರಮಾರ್ಥಮಂ ಪಡೆವೆನು | 


ಅಮರೇಶ್ವರ ಪುರಾಣ--*ಕನಿ ವೈಶ್ಯಕುಲ ಭೂಷಣ ವೆಂಕಯ್ಯ 
ಕವಿಯ ಕಾಲ ೧೯೧೦. ಸಂಧಿ ೯, ಪದ್ಯ ೫೭೫. ಹುಟ್ಟಿ ಬೇಷ ಸ್ಪ ಳ ದಿನ್ನಿ 

ರಾಯಚೂರು ಜಿಲ್ಲೆ. ಈ ಪುರಾಣದಲ್ಲಿ ಕವಿಗಳು ಅಲ್ಲಲ್ಲಿ ಶ್ರೀ ಬಸನೇಶ್ವ ರರ ಉಲ್ಲೇಖ 
ಮಾಡಿರುತ್ತಾರೆ. ಈ ಕವಿಗಳು ಶಾಲೆಗೆ ಹೋಗಿ ನಿದ್ಯೆಯನ್ನು ಕಲಿತವರಲ್ಲ. | ಸ್ವಯಂ 
"ಸ್ಫೂರ್ತಿಯಿಂದ ಈ ಗ್ರಂಥದ ರಚನೆ ಮಾಡಿರುತ್ತಾರೆ. 

ಅಸಮ ಶಿವಶರಣರ ಸಮೇತದಿ | 

ಬಸವ ಕಲ್ಯಾ ಣಕ್ಕೆ ಬರುತಂ 

ಎಶೆವ ಮಹಾಸ್ರ ಜೆಯಿಂದ ಪ್ರ ಪ್ರಮಾಣದೊಳು ॥ 

ಮಿಸುಪ ಜುಹತುಯ ಹ ಕಳು | 

ಸಸಿನೆ ವೊಲಿಸುತ ಭಕ್ತಿ ಸ್ಥಾ ಪಿಸಿ । 

ವಸುಧೆ ಸಲಹಕ ತ ಂಬುದೆನು ನೀಂ ಕೇಳಿರುನಿಯಷ್ಟೆ ॥ 


ಇಪ್ಪತ್ತನೆಯ ಶತಮಾನದ ಕವಿಗಳು 

ಇಪ್ಪತ್ತನೆಯ ಶತಮಾನದಲ್ಲಿ ನೂರಾರು ಜನ ಪಂಡಿತರೂ, ಕವಿಗಳೂ, ಸುಪ್ರಸಿದ್ಧ 
ಪತ್ರಿಕಾಕಾರರೂ, ಲೇಖಕರೂ, ಗ್ರಂಥಕಾರರೂ, ಶ್ರೀ ಬಸವಣ್ಣನವರ ಬಗ್ಗೆ ತಮ್ಮ 
ಕಾಣಿಕೆಯನ್ನು ಅನಂತ ರೀತಿಯಿಂದ ಸಲ್ಲಿಸಿರುತ್ತಾರೆ. ಗಣ್ಯರಾದ ಕೆಲವರ ಅಭಿಪ್ರಾಯ 
ಗಳನ್ನು ಮಾತ್ರ ಇಲ್ಲಿ ಸಂಗ್ರಹಮಾಡಲಾಗಿರುತ್ತದೆ. 

ಬೆನಗಲ್‌ ರಾಮರಾಯರು, ಎಂ.ಎ. ಎಲ್‌ಎಲ್‌.ಬಿ.--ಇವರು ಸುಪ್ರಸಿದ್ದ ಕನ್ನಡ 
ನಾಡಿನ ವಿದ್ವಾಂಸರು ಮದ್ರಾಸ್‌ ಗನರ್ಶಮೆಂಟನ ಕನ್ನಡ ಟ್ರಾನ್‌ಸ್ಲೇಟರಾಗಿ 
ದ್ದರು. 390" ಬಸ ನ ರಚಿತವಾದ "ಶಿವತತ್ವ ರತ್ನಾಕರ ಎಂಬುವ ಗ್ರಂಥ 
ವನ್ನು ಪ್ರಕಟಿಸಿರುತ್ತಾರೆ. ಅಖಿಲ ಕರ್ನಾಟಕ ಏಕೀಕರಣ ಪರಿಷತ್ತುಗಳಿಗೆ ಅಧ್ಯಕ್ಷ 
ರಾಗಿದ್ದ ರು. 


ಇವರು ಬಸವಣ ನವರ ಬಗ್ಗೆ ತಮ್ಮದೊಂದು ಲೇಖನದಲ್ಲಿ 


ತಮ್ಮ ತಾಯಿನಾಡಿನ ಧಾರ್ಮಿಕ ಮತ್ತು ನೈತಿಕಕ್ಕಾಗಿ ದುಡಿದ ಸರ್ವದೃಷ್ಟಿ 
ಯಿಂದಲೂ ಚ್ಚ ಕನ್ನಡಿಗನೆಂದರೆ ಅಂದಿನಿಂದ ಇಂದಿನವರೆಗೆ ಬಸ ಸವೇಶ್ವ ರನೊಬ್ಬ ಹ 
ಆತನನ್ನು ಮಾ! 1 ಆತನಿಗೆ ಸರಿಸಮಾನರಾದರೂ ಆದ ಮಹಾ ಜೂಸು 
ಬೇರೆ ಯಾರಾದರೂ ಇರುವರೆಂದು ನಾನು ಧೈರ್ಯವಾಗಿ ಹೇಳಲಾರೆ. ಇತರ ವೈದಿಕ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೬೧ತ್ಲ 


ತ್ರಿಮತಸ್ಥಾಪನಾಚಾರ್ಯರುಗಳಿಂದ ಕೂಡಿ ಕರ್ಣಾಟಕದಲ್ಲಿ ಒಂದಲ್ಲ ಒಂದು ರೀತಿ 
ಯಿಂದ ಸೇವೆಯು ಸಲ್ಲಿರುತ್ತದೆ. ಮತ್ತು ಶಾಶ್ವತವಾದ ಕೀರ್ತಿಯೂ ಪ್ರಾಪ್ತ 
ವಾಗಿರುತ್ತದೆ. ಶ್ರಿ (ಮಚ್ಛ ಂಕರಾಚಾರ್ಯರು AR (ಮಲೆಯಾಳ) ಬಾ ್ರಾಹ್ಮಣ. 
ಶ್ರೀಮನ್‌ ಮಾಧ್ವಾಚಾರ್ಯರ: ಶಿವಳ್ಳಿ ತುಳು ಬಾ ್ರಿಹ್ಮಣ. ಶ್ರೀಮದ್ರಾ ಮಾನುಜಾ 
ಚಾರ್ಯರು ದ್ರಾನಿಡ (ತಮಿಳು) ಬಾ ತಾಹ್ಮಣ ಕುಲಕ್ಕೆ ಸೇರಿದವರಾದುದರಿಂದ 
ಇವರಾರೂ ಬಸ ಸನಣ್ಣ ನವರಂತೆ ಹದಿನಾರಾಣೆ ಕನ್ನಡಿಗರೆಂದು ಹೇಳಲು ಸಾಧ್ಯ ವಿಲ್ಲ. 
ಚೈಮ್ಸ್‌ ಆಫ್‌ ಇಂಡಿಯಾ, - ಮುಂಬಯಿ, ತಾ| ಜ್‌ ್ಪ 
ಇಂಗ್ಲೀಷ್‌ ದಿನಸತ್ರಿಕೆಯು ; ಮುಂಬಯಿ ನಗರದಿಂದ ಪ್ರಕಟವಾಗುತ್ತದೆ. ಹಿಂದೂ 
ಸ್ಥಾನದ ತುಂಬ ಇದರ ಪ್ರಚಾರವು ಇರುತ್ತದೆ. ನಮ್ಮ ದೇಶದಲ್ಲಿ ಬಹುಕಾಲದಿಂದ 
ನಡೆದುಬಂದ ಪ ಪ್ರಭಾವಶಾಲಿ ಪತ್ರಿಕೆಗಳಲ್ಲಿ ಇದಕ್ಕೊಂದು ಗಣ್ಯಸ್ಥಾ ನವಿದೆ. 
ಭರತಖಂಡದಲ್ಲಿ ಬಸವನ ಮುಂಚೆ ಪ ಪ್ರಸಿದ್ಧರಾದ ತ ಮತ್ತು ಸಾಮಾಜಿಕ 
ಸುಧಾರಕರು ಆಯಾಯ ವಿಷಯಗಳಿಗೆ ಸಂಬಂಧಿಸಿದ ಯಾವದಾದರೊಂದು ಸಂಗತಿ 
ಗೇನೇ ಹೆಚ್ಚು ಮಹತ್ವವನ್ನು ಕೊಟ್ಟು ಅನ್ಯ ನಿಷಯಗಳನ್ನು ಉಸೇಕ್ಸಿಸಿದ್ದರು. ಅಥವಾ 
ಅವುಗಳಿಗೆ ಗೌಣತ್ವವನ್ನು ಕೊಟ್ಟಿ ದ್ದರು. ಆದರೆ ಬಸವನು ಸ್ತ್ರೀಯರ ಸ್ಟಾ ತಂತ್ರ 
ಮತ್ತು ಅಭಿವೃದ್ಧಿ ಗಳನ್ನೇ ಮುಖ್ಯವಾಗಿಟ್ಟುಕೊಂಡು ಸಮಾಜ ಸುಧಾರಣೆಯ 
,ಸರ್ವಾಂಗ ವಿಶಿಷ್ಟ ನಾದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಗೊತ್ತುಪಡಿಸಿ ಅತಿ 
ಧೈರ್ಯದಿಂದ ಆತನ್ನ ಸಾಗಿಸಿದರು. ಭರಿತ ಎಲ್ಲಾ ಭಾಗಗಳಲ್ಲಿಯೂ 
ಈ ಕಾಲದಲ್ಲಿ ಪ್ರತಿ ವರ್ಷ ಸೇರುತ್ತಿರುವ ಸಾಮಾಜಿಕ ಸರಿಷತು. ಗಳಾಗಲೀ ಅಥವಾ 
ಈ ದೇಶದ ಸಮಾಜ ಸುಧಾರಕರಾಗಲೀ, ಬಸವನ ಕಾರ್ಯಕೈಂತ ಹೆಚ್ಚಿನದಾವುದನ್ನೂ 
ಮಾಡರು. ಭರತಖಂಡದ ಚರಿತ್ರೆ ಮತ್ತು ಭಾರತೀಯರ ಆಚಾರ ಚರಿತ್ರೆಗಳನ್ನು 
ಬಹು ಚೆನ್ನಾಗ್ರಿ ತಿಳಿದಿದ್ದ ಸರ್‌ ಜೇಮ್ಸ್‌ ಕ್ಯಾಂಬೆಲ್ಲರವರು ಹೇಳಿದಂತೆ ಭರತಖಂಡದ ' 
ಈಗಿನ ಸಮಾಜ ಸುಧಾರಕರು ಬಸವನ ನುಡಿಯನ್ನೇ ನುಡಿಯುತ್ತಲೂ ಆತನ 
ಅಭಿಪ್ರಾಯವನ್ನೇ ಬೋಧಿಸುತ್ತಲೂ ಇರುತ್ತಾರೆ. 
ಮೈಸೂರು ಸಂಸ್ಥಾನದ ಘನಹೊಂದಿದ ಶ್ರಿ ಮದ್ಯ ವರಾಜ ಸರ್‌ ಶ್ರೀ ಕಂಠೀರವ 
ನರಸಿಂಹರಾಜ ಒಡೆಯರ್‌ ಬಹೆದ್ದೂ ರ್‌, ಜಿ.ಸಿ.ಐ.ಇ. et ೧೯೨೭ ನೆಯ ಇಸ್ವಿ ಯಲ್ಲಿ 
ಬೆಂಗಳೂರಿನಲ್ಲಿ ನಡೆದ ವೀರಶೈವ ಮಹಾ ಸಭೆಗೆ ತಮ್ಮ ಶುಭಸಂದೇಶವನ್ನು ಕಳಿಸುವ 
ಕಾಲಕ್ಕೆ ಕೆಳಗೆ ಬರೆದಂತೆ ಉದ್ಗಾರ ತೆಗೆದಿದ್ದಾರೆ. 
ಗೌರವೀಯ ರಾವ್‌ಬಹದ್ದೂ ರ್‌ ವಿಸ್‌. ಬ. ಕಂಬಳಿಯವರ ಅಧ್ಯಕ್ಷ ಕ್ಸತೆಯಲ್ಲಿ 
ಈ ದಿವಸ ನಡೆಯುವ ಯಾವದ್ಭಾ ರತ. ವೀರಶೈವ ಮಹಾಸಭೆಯ boda ವವನ್ನು 
ನೆರವೇರಿಸಲು ನಾವು ಪರಸ್ಥ ಛದಲ್ಲಿ ರುವುದರಿಂದ ಅವಕಾಶವಿಲ್ಲವಾಗಿ ಬಹಳ ವಿಷಾದಿಸು 
ತ್ಕೇನೆ. ಪ್ರಶಸ್ತವೂ, ಪ್ರಮುಖವೂ ಆದ ನೀರಶೈವ ಸ ಸಮಾಜವು ಶ್ರೀ ಬಸ ಸವೇಶ್ವರ 
ಸ್ವಾಮಿಯವರ ಉದಾತ್ತ ಧೈರ್ಯೋತ್ಸಾ ಹೆಗಳಿಂದ ಕೂಡಿ ಸರ್ವತೋಮುಖವಾಗಿ 
ವೃ ದ್ಧಿ ಹೊಂದಲೆಂದೂ, ES ನಡೆಯಲೆಂದೂ ಆಶಿಸುತ್ತೇವೆ.” 


ಎಂ. ಆರ್‌. ಶ್ರೀನಿನಾಸಮೂರ್ತಿಗಳು, ಬಿ.ಎ. ಇವರು ಭಕ್ತಿಭಂಡಾರಿ 
ಬಸವೇಶ್ವರ, ನಚನಧರ್ಮಸಾರ, ನಾಗರಿಕ, ಅಕ್ಕಮಹಾದೇವಿ, ಪ್ರಭುದೇವ 


೬೧೪ ಬಸವತತ್ವ ರತ್ನಾಕರ 


ಮೊದಲಾದ ಅನೇಕ ಗ್ರಂಥಗಳನ್ನು ಬರೆದಿರುತ್ತಾರೆ. ಮತ್ತು ಕನ್ನಡ ಇಂಗ್ಲೀಷ್‌ 
ಡಿಕ್ಸನರಿಯ ಪ್ರಧಾನ ಸಂಪಾದಕರೂ ಆಗಿದ್ದರು. ಇವರು ಸುಪ್ರಸಿದ್ಧ ಕನ್ನಡ ಹಿರಿಯ 
ಸಾಹಿತಿಗಳಲ್ಲಿ ಅಗ್ರಗಣ್ಯರಾಗಿಯೂ, ನೀರಶೈವ ಸಾಹಿತ್ಯವನ್ನು ಕೂಲಂಕುಷವಾಗಿ 
ಅಧ್ಯಯನ ಮಾಡಿದವರೂ, ಶರಣರ ವಚನಗಳಲ್ಲಿ ವಿಶ್ವಾಸವುಳ್ಳ ವರೂ, ಕಳೆದ ೧೫-೨೦ 
ವರ್ಷಗಳಿಂದ ವೀರಶೈವ ಸಾಹಿತ್ಯದ ಪ್ರ ಪ್ರಚಂಡ ಪ್ರಚಾರಕರೂ ಆಗಿದ್ದರು. ಸೊಲ್ಲಾಪುರ 
ದಲ್ಲಿ ಕೂಡಿದ ಸಾಹಿತ್ಯ ಸಮ್ಮೆ A ಅಧ್ಯಕ್ಷ ಕ್ಷರೂ ಆಗಿದ್ದರು. 
ಇವರು ತಮ್ಮ ಭಕ್ತಿ Was ನ ಗ್ರಂಥದ ಕೊನೆಯ ಭಾಗದಲ್ಲಿ ಬಸ ಸವಣ್ಣ 
ನವರ ಬಗ್ಗೆ ಕೆಳಗೆ ಬರೆದ ವಿಷಯವನ್ನು ಬಿಂದೂ | ಬಸವಣ್ಣನವರ ಜೀವನ 
ಚರಿತೆಯು ಇಂತಹುದು. ಅಭಿಮಾನಶಾಲಿಗಳಾದ ವೀರಶೈವ ಮಹಾಜನಗಳು ಬಸವಣ್ಣ 
ನವರನ್ನು ಕೇವಲ ನಂದೀಶ್ವರಾವತಾರವೆಂದು ಭಾವಿಸಲಿ. ಅಭಿಜ್ಞರು ಅವರನ್ನು ಮಾನವ 
ರಾಗಿ ಜನಿಸಿ ದೈವತ್ವಕ್ಕೆ ಏರಿದ ಮಹಿಮಾಪುರುಷರೆಂದೇ ಭಾವಿಸಲಿ. ಬಸವಣ್ಣನವರು 
ಮಾಡಿದ ಕಾಸ ನ ಅವರನ್ನು ನಾವು ಕಾರಣಪುರುಷರೆಂದು ಹೇಳಲೇಬೇಕು. 
ಪ್ರಪಂಚದ ಇತಿಹಾಸದಲ್ಲಿ ಮತಸ್ಥಾ ನಕ ಕರೂ, ಮತೋದ್ಧಾರಕರೂ, ಯಾವದೊಂದು 
ಚಿತ್ಕಳೆಯನ್ನು ಪಡೆದು ಭಗವಂತನ ಸಂಕಲ್ಪಕ್ಕಾಗಿ ಅವತರಿಸಿದರೊ, ಅದೇ ಚಿತ್ಕಳೆ 
ಯನ್ನು _ಸಡೆದು ಬಸ ಸವಣ್ಣನವರೂ ಅವತರಿಸಿದರು. ಮತಪ್ರಚಾರಕರಾಗಿ ಅವರ 
ಸ್ಥಾನವು ಉನ್ನತವಾಗಿದೆ. ತತ್ವಬೋಧಕರಾಗಿ ಅವರ ಸ್ಥಾನವು ಇನ್ನೂ ಉನ್ನತ 
ವಾಗಿರುತ್ತದೆ. ಭಕ್ತರಾಗಿ ಅವರ ಸ್ಟಾ ನವು ಅತ್ಯುನ್ನ ತವಾಗಿದೆ. ಇಂತಹ ಮಹಾತ್ಮ! ರು 
ಕರ್ಣಾಟಕ ದೇಶದಲ್ಲಿ ಅವತರಿಸಿದರು. ಕರ್ಣಾಟಕದ ಕೀರ್ತಿಯು ಅವ 1 
ಹೆಚಿ ಸಿರುವುದು ಸಮಾಜ ಸುಧಾರಣೆಗಾಗಲಿ, ರಾಷ್ಟ್ರ ಕೃಸುಧಾರಣೆಗಾಗಲಿ ಅವರು ಹಾಕಿರುವ 
ಮೇಲ್ಪ ಕ್ರಿಯನ್ನು ಇಂದಿಗೂ ನಾವು ಅಸ ಅವರ ವಚನಗಳಿಂದ 
ಅವರ ಮೂರ್ತಿಸ್ಟರೂಪವನ್ನು ಚಿತ್ರಿಸಿ, ಅವರ ಕಾರ್ಯಕಲಾಪಗಳಿಂದ ಅವರ 


ಮಹಿಮೆಯನ್ನು ರಿಸಿ, ಲೋಕದ ಮುಂದೆ ನಿಜವಾದ ಬಸವಣ್ಣನವರನ್ನು ಸ್ಥಾಪಿಸು | 


ವುದೇ ಅನಸ್‌ ನಾವು ನ್ಯಾಯವಾಗಿ ಸಲ್ಲಿಸುವ ಭಕ್ತಿಯ ಕಾಣಿಕೆಯಾಗಿರುತ್ತದೆ. 
ಬಸವಣ್ಣನವರು ನೀರಶೈವರಿಗೆ ಮಾತ್ರ ಸಂಬಂಧಪಟ್ಟ ವರಲ್ಲ. ಕರ್ಣಾಟಕಕ್ಕೆ ಮಾತ್ರ 


ಸಂಬಂಧಪಟ್ಟಿವರೂ ಅಲ್ಲ, ಅವರು ಇಡೀ ಭರತಖಂಡಕ್ಕೆ, ಇಡೀ ಪ್ರಪಂಚಕ್ಕೆ ಸಂಬಂಧ 


ಪಟ್ಟ ಮಹಾಪುರುಷರು. 


ಶ್ರೀಮಾನ್‌ ಡಿ. ಆರ್‌. ಚನ್ನೇಗೌಡ, ಬಿ.ಎ.,, ಶಾಂತಿನಿವಾಸ, ಗವೀಪುರ, 
dria ಇಹ ಸುಪ ಪ್ರಸಿದ್ಧ ಲೇಖಕರೂ, ಎನ! ಗ್ರಂಥಕಾರರೂ ಆಗಿರುತ್ತಾರೆ. 
""ಹಿಂದೂದೇಶದ ಛಿ ಸಂದೇಶ”? ಎಂಬುವ ಲೇಖನದಲ್ಲಿ “ಕ್ರಾಂತಿ ಪುರುಷನಾದರೂ 
ಆದರ್ಶ ಮಾನವ. ಸವಣ್ಣನವರು ನಮ್ಮನರು ಯಾವ ಮತವನ್ನಾದರೂ ಅವರು 
ಅವಲಂಬಿಸಿರಲಿ ಅವರ ಕುಡಿ, ಟಾ ವ್ಯ ವಹಾರ, ಶೀಲ್ಕ ಸೌಜನ್ಯ, ಕರುಣೆ, 
ಸ್ತ ಹೃದಯ ಮಾರ್ದವ ಇವೆಲ್ಲ ಎಂತು ಎಂತು ಸೊಬಸಾಗಿದ್ದವು? ಅವರನ್ನು 
ಸ್ಮನಿಗೇ 6 ಹೋಲಿಸಬೇಕು? ಅವರ ಸಂದೇಶವು ಬುದ್ಧ ದೇವರ ಸಂದೇಶಕ್ಕೆ ಇಂಟ 


ಆ ತೂಗಿನೋಡುತ್ತ ಕಾಲಕಳೆಯಬೇಕು? ಕೆ ಬ್ಯ ಹೃದಯ ದೌರ್ಬಲ್ಯಗಳಿಂದ 
ನಠಳುತ್ತಿ ರುವ ಕನ್ನಡಿಗರಿಗೆ ಬಸ ಸವೇಶ್ವ ರನ ಜೀವನನು ಆನಕನಳಾಗಿನೆಯೆಂದು ನನ್ಗ 


ಇ 
ಹ್‌ ಫ್‌ ana udm am sO da ae dds cl nee ec ca 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೬೧೫ 


ನಂಬಿಗೆ. ಆತನೊಬ್ಬ ಧೀರ ವೀರ ಮಾನವ ಕ್ರಾಂತಿಪುರುಷ. ಸುಖ ದುಃಖಗಳನ್ನು 
ಅನುಭನಿಸಿದವ. ಸತ್ಯಾನ್ವೇಷಣದಲ್ಲಿ ತೊಡಗಿ ನಡೆನುಡಿಯನ್ನು ತಿದ್ದಿ ಆತ್ಮಸ್ತರೂಪ 
ಪರಿಚಯವನ್ನು ಮಾಡಿಸಿದವ. ತನ್ನ ಜನ್ಮಭೂಮಿಯಾದ ಈ ನಾಡನ್ನೂ ನುಡಿಯನ್ನೂ' 
ತನ್ನ ಯೋಗಸಾಧನೆಯಿಂದ ಉತ್ತಮಪಡಿಸಲು ದುಡಿದನು. ಆತನಿಗೆ ಸಲ್ಲಬೇಕಾಗಿರುವ 
ಕಾಣಿಕೆಯನ್ನು ನಾಡಿನವರೆಲ್ಲರೂ ಸಂತೋಷದಿಂದ ಸಲ್ಲಿಸಬೇಕಾಗಿರುತ್ತದೆ. ತಮ್ಮ 
ಬಾಳುವೆಯನ್ನು ಸರಿಪಡಿಸಿ ಕರ್ಣಾಟಕವನ್ನು ಮೇಲೆತ್ತಿ ಮತ್ತೊಮ್ಮೆ ಇಡೀ ಹಿಂದುಸ್ಥಾನ 
ದಲ್ಲಿ, ಅಖಿಲ ಜಗತ್ತಿನಲ್ಲಿ ನಮ್ಮ ಸ್ಥಾನಮಾನಗಳನ್ನು ಗಳಿಸಿ ಬಾಳುವ ಜಗತ್ತಿಗೆಲ್ಲ 
ಆ ಮಹಾನುಭಾವನ ದಿವ್ಯಸಂದೇಶವನ್ನು ಬೀರಿ ಧನ್ಯರಾಗುವ.' 


ಶ್ರೀಮಾನ್‌ ಸಿ. ಕೆ. ವೆಂಕಟರಾಮಯ್ಯ, ಎಂ.ಎ., ಎಲ್‌ಎಲ್‌.ಬಿ., ಮೈಸೂರು 
ಗವರ್ನಮೆಂಟ್‌ ನಿವೃತ್ತ ಟ್ರಾನ್ಸ್‌ ಲೇಟರ್‌, ಸುಪ್ರಸಿದ್ಧ ವಾಜಕ್ಮಿಗಳು, ಲೇಖಕರು 
ಮತ್ತು ಹರಪನ ಹಳ್ಳಿಯಲ್ಲಿ ಕೂಡಿದ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರು. ಇವರು ಅನೇಕ 
ಗ್ರಂಥಗಳನ್ನೂ ಬರೆದಿರುತ್ತಾರೆ. ಇವರು ಶರಣಸಾಹಿತ್ಯದ ಬಸವ ಜಯಂತಿಯ ವಿಶೇಷ 
ಸಂಚಿಕೆಯಲ್ಲಿ ಬಸವಣ್ಣನವರ ಭಕ್ಕಿಭಂಡಾರ ಎಂಬುವ ಲೇಖನದಲ್ಲಿ-- 

ಶ್ರೀ ಬಸವಣ್ಣನವರು ತಮ್ಮ ದೇಹವೇ ಶಿವನು ನುಡಿಸುವ ವೀಣೆಯಾಗಬೇಕೆಂದು 
ಬಯಸಿ, "ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, 
ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಲ ಕಡ್ಡಿಯ ಮಾಡಯ್ಯ, ಬತ್ತೀ ಸರಾಗವ 
ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲಸಂಗಮದೇವ'' ಎಂದು ಬೇಡಿದರು. "ದೇವ 
ಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣೆರೊ ಸತ್ಯವ ನುಡಿವುದೇ ದೇವಲೋಕ 
ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ, 
ಕೂಡಲಸಂಗಮದೇವ ನೀವೇ ಪ್ರಮಾಣ,'' ""ದಯವಿಲ್ಲದ ಧರ್ಮವಾವುದಯ್ಯ ದಯವೇ 
ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯ 
ನಂತಲ್ಲದೊಲ್ಲನಯ್ಯ'' ಎಂಬಿವೇ ಮುಂತಾದ ಉದಾತ್ತ ಸಂದೇಶಗಳನ್ನು ಕರುಣಿಸಿ 
ಶಿವೋಪಾಸನೆಯ ಸನ್ಮಾರ್ಗವನ್ನು ಹೊಸಹುರುಪಿನಿಂದುಪದೇಶಿಸಿ ನಮ್ಮ ಜನಾಂಗವನ್ನು 
ಉದ್ಗರಿಸಿದರು. ಶ್ರೀ ಬಸವಣ್ಣನವರ ಸಾಧನೆಯೂ, ಅನುಷ್ಕಾನವೂ, ಸದ್ಭಕ್ಲಿಯೂ 
ಎಷ್ಟು ಶ್ರೇಷ್ಕವರ್ಗದವುಗಳೆಂಬುವದನ್ನು ಅತಿಸಂಕ್ಸೇನವಾಗಿ ಇಲ್ಲಿ ಸೂಚಿಸುತ್ತೇನೆ. 
ಭಕ್ತಿಭಂಡಾರಿ ಬಸವಣ್ಣನವರೆಂಬ ನಾಮಥ್ಯೇಯದಿಂದ ಅಮರರಾದವರು ಶ್ರೀ ಬಸವಣ್ಣ 
ನನರು ವಚನಗಳ ರೂಪದ ಹೊಸ ಹೊಗಿಡವೊಂದನ್ನು ಕನ್ನಡ ಸಾಹಿತ್ಯದ ಉದ್ಯಾನದಲ್ಲಿ 
ನೆಡುವ ಬೆಳೆಯಿಸಿದ ಸರಮೋಪಕಾರ್ಯವು ಶ್ರೀ ಬಸವಣ್ಣ ನವರದು. ಮಾನವ ಜನ್ಮವು 
ಸಾರ್ಥಕವಾಗಲು ಸಾಧಕವಾದ ಉದಾತ್ತ ತತ್ವಗಳನ್ನು ತಿಳಿಗನ್ನಡದಲ್ಲಿ ಸಾಮಾನ್ಯ 
ಜನರಿಗೂ ತಿಳಿಯುವಂತೆ ಉಪದೇಶಿಸಿದ ಪುಣ್ಯವು ಶ್ರೀ ಬಸವಣ್ಣನವರದು. 

ಹೆಚ್ಚೇಕೆ? ಶ್ರೀ ಬುದ್ದಗುರುಗಳು, ಶ್ರೀ ಮಹಾವೀರರು, ಶ್ರೀ ಶಂಕರಾಚಾರ್ಯರು, 
ಶ್ರೀ ಮಧ್ವಾಚಾರ್ಯರು, ಶ್ರೀ ನಾನಕರು, ಶ್ರೀ ಕಬೀರರು, ಶ್ರೀ ಬಸವಣ್ಣನವರು 
ಮುಂತಾದ ಮಹಾಪುರುಷರೆಲ್ಲರೂ ತಪಸ್ವಿನಿಯಾದ ಭಾರತಮಾತೆಯ ಪುತ್ರರಾದ 
ಚಿರಂಜೀವಿಗಳು. ಅವರು ಅನವತರಿಸಿದುದರಿಂದಲೇ,, ಭಾರತಭೂಮಿಯು ಪುಣ್ಯ 


ಭೂಮಿಯು. ಅನರನ್ನು ನೆನೆದ ದಿನನೇ ಮಂಗಳಕರವಾದ ಶುಭದಿನವು, 


೬೧೬ ಬಸವತತ್ವ ರತ್ನಾಕರ 


ಶ್ರೀಮಾನ್‌ ಎ. ಲಕ್ಷ್ಮಣರಾವ್‌ ಹೊಯಿಸಳ, ರವೀಂದ್ರರ ಶಾಂತಿನಿಕೇತನದ 
ಗುರುಗಳು. 


ಬಸನತತ್ತ್ವ ಪರಿಮಳ 

ಆಗ್ಗೆ ಬಿಜ್ಜಳ ಭೂಪಾಲನ ಮಂತ್ರಿಯಾದ ಬಸವಣ ನವರು ಆಗಿನ ಕಷ್ಟವನ್ನು 
" ಕಂಡು ಅರಿಯದಿದ್ದರೆ ಹೀಗೆ ಕಾಯಕದ ವಿಚಾರದಲ್ಲಿ ಕಟ್ಟುಮಾಡುತ್ತಲಿದ್ದರೆ? ಲಕ್ಷಾಂತರ 
ಶರಣರಿಗೆ ಉದರಭರಣ ಮಾಡಿಸುತ್ತಲಿದ್ದರೆ? ಉಣಲಿಕ್ಸೆ, ಇರಲಿಕ್ಕೆ, ಶರಣರ 
ಸಹವಾಸ ಮಾಡಲಿಕ್ಕೆ ಕಾಯಕ ಹತ್ತಿಹೋಗಲಿಕೈ ಷಟ್‌ಸ್ಥಲಗಳು, ರಕ್ಷಣೆಗಾಗಿ 
ಅಷ್ಟಾನರಣಗಳು, ಆಚರಿಸಲಿಕ್ಕೆ ಪಂಚಾಚಾರಗಳು ಇವುಗಳನ್ನು ತಪ್ಪಿಸಕೊಟ್ಟ 
ಮಹಿಮನಿಗೆ ಮನುಷ್ಯ ಸಂಬಂಧವಾದ ಸುಖ ದುಃಖಗಳು ಬಲಾಬಲಗಳು ಚೆನ್ನಾಗಿ 
ಮನಗಂಡಿರಬೇಕು. ಸರ್ವಸಮತಾಭಾವವೂ, ಧೈರ್ಯ, ದಯಾ ಮುಂತಾಡುವೂ 
ಸಹ ಲಿಂಗಸಂಗೀ, ವಿಶ್ವಸಂಗೀ, ಶಿವಸಮಯಕಾರೀ ಮತ್ತು ರುದ್ರಮಯ ಸುನಿನುತ 
ಭರ್ಗರಾದ ಕಲಚೂರ್ಯ ಜನರ ನಾಯಕರಾದ ಕಡೆಗೆ ಇಡೀ ಭಾರತಕ್ಕೆ ಧರ್ಮನಾಯಕ 
ರಾದ ಬಸವಣ್ಣನವರಲ್ಲಿದ್ದ ಗುಣಗಳು. 


| ವಚನ ಶಾಸ್ತ್ರ ರಹಸ್ಯ 

ಗ್ರಂಥಕಾರರು ಶ್ರೀಮಾನ್‌ ರಂಗನಾಥ ದಿವಾಕರ, ಎಂ.ಎ., ಎಲ್‌ ಎಲ್‌.ಬಿ. 
ಇವರು ಕರ್ಣಾಟಕದಲ್ಲಿ ಸುಪ್ರಸಿದ್ಧ ವಿದ್ವಾಂಸರು. ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದ 
ಅಧ್ಯಕ್ಷರಾಗಿದ್ದರು. ಇವರು ಸಾಹಿತ್ಯ ರಾಜಕಾರಣಗಳೆರಡರಲ್ಲಿಯೂ ಬಲ್ಲಿದರು. 
ಕಾಂಗ್ರೆಸ್ಸಿನಲ್ಲಿ ಇವರು ಮಾಡಿರುವ ಸ್ವಾರ್ಥತ್ಯಾಗಕ್ಕಾಗಿ ಇವರ ಹೆಸರು ಭರತಖಂಡದ 
ತುಂಬ ಇರುತ್ತದೆ. ಇವರು ಮಿಗಿಲಾದ ಗ್ರಂಥಕಾರರೂ ಆಗಿರುತ್ತಾರೆ. ಇವರು 
ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿದ್ದರು. ಇವರಿಂದ ಕನ್ನಡ ನಾಡಿಗೆ ಉಜ್ವಲ ಕೀರ್ತಿ 
ಬಂದಿರುತ್ತದೆ. ಹಿಂದಿನ ಬಿಹಾರಿನ ಗೌವರ್ನರರು. (೧) ವಚನ ಶಾಸ್ತ್ರ ರಹಸ್ಯ, 


(೨) ಹರಿಭಕ್ತಿಸುಥೆ, (೩) ಉಪನಿಷತ್‌ ಪ್ರಕಾಶ, (೪) ಅಂತರಾತ್ಮನಿಗೆ, 
(೫) ಗೀತೆಯ ಗುಟ್ಟು, (೬) ಜೇಲಿನಲ್ಲಿ ಮೊದಲಾದ ಅನೇಕ ಗ್ರಂಥಗಳನ್ನು ಬರೆದಿರು 
ತ್ತಾರೆ ಮತ್ತು ಯುನೈಟೆಡ್‌ ಕರ್ಣಾಟಕ ಎಂಬುವ ಇಂಗ್ಲೀಷ್‌ ಗ್ರಂಥ ಒಂದನ್ನು 
ಬರೆದಿರುತ್ತಾರೆ. ರಾಷ್ಟ್ರೀಯ ವಾಜ್ಮಯ ಮಂಡಲದ ಮುಖ್ಯ ಟ್ರಸ್ಟಿಗಳೂ ಆಗಿರುತ್ತಾರೆ. 
ಈ ಮಂಡಲದವತಿಯಿಂದಲೇ "ಸಂಯುಕ್ತ ಕರ್ಣಾಟಕ' ವೆಂಬುವ ದಿನಪತ್ರಿಕೆಯು 
ಹೊರಡುತ್ತದೆ. ಇವರು ಬರೆದ ವಚನ ಶಾಸ್ತ್ರ ರಹಸ್ಯವೆಂಬುವ ಶ್ರೇಷ್ಠ ಗ್ರಂಥದಲ್ಲಿ 
ಬಸವಣ್ಣನವರ ಬಗ್ಗೆ ಕೆಳಗೆ ಬರೆದಂತೆ ಪುಟ ೨೫೧ ರಲ್ಲಿ ವಿವರಿಸಿರುತ್ತಾರೆ. 

ಬಸವನ ಕಾರ್ಯಕ್ಸೇತ್ರವು ಬಹಳೇ ವಿಸ್ಮೃತವಿತ್ತು. ಬರಿಯ ಆಧ್ಯಾತ್ಮಿಕ 
ಮತ್ತು ನೀತಿಯ ತತ್ವಗಳನ್ನು ಬಾಯಿಂದ ಪ್ರತಿಪಾದಿಸಿ: ಉಪದೇಶಿಸಿ ಸುಮ್ಮನಿರದೆ 
ಅವನು ವೀರಶೈವ ಭಕ್ತಿಮಾರ್ಗವನ್ನು ಚೆನ್ನಾಗಿ ಪ್ರಸ್ಥಾನಿಸಿ ಸಮತೆ, ಬಂಧುಭಾವ, 
ನೀತಿಗಳೇ ಆಧಾರವಾದ ಒಂದು ಉಚ್ಚತರವಾದ ಸಮಾಜವನ್ನು ಏರ್ಪಡಿಸಿದನು. 
ಕುಲ ಮತ್ತು ಉದ್ಯೋಗ ಇವುಗಳ ಬಗ್ಗೆ ಸಮಾಜದಲ್ಲಿ ರೂಢನಿದ್ದ ಕೃತಕ ಉಚ್ಚ ನೀಚ 
ಭಾವನೆಗಳನ್ನು ತೊಡೆದುಬಿಟ್ಟ ನು. ಸ್ತ್ರೀ, ಶೂದ್ಭಾದಿಗಳ ಬಗ್ಗೆ ಇದ್ದ ತಿರಸ್ಕಾರ 


ಶ್ರೀ ಬಸನಣ್ಣನವರೂ ಕಪಿಗಳ ಕಾಣಿಕೆಯೂ ೬೧೭ 


ಭಾವವನ್ನು ಅಳಿಸಿಬಿಟ್ಟು ಎಲ್ಲರಿಗೂ ಸಾಮಾನ್ಯವಾಗಿರುವ ಧರ್ಮದ್ವಾರವನ್ನು ಅವರಿಗೆ 
ಕರೆದುಕೊಟ್ಟಿ ನು. ತತ್ವಜ್ಞಾನಕ್ಕಿಂತ ಧರ್ಮಾಚಾರದಲ್ಲಿ, ಧರ್ಮಾಚಾರಕ್ಕಿಂತ 
ನೀತಿಮಾರ್ಗದ ಪ್ರಸ್ತಾಪನೆಯಲ್ಲಿ, ನೀತಿಮಾರ್ಗಕ್ಸಿಂತ ಸಮಾಜ ಸುಧಾರಣೆಯಲ್ಲಿ 
ಬಸವಣ್ಣನು ಹೆಚ್ಚಿನ ಕರ್ತೃತ್ವವನ್ನೂ, ಆತ್ಮನಿಶ್ಚಾಸವನ್ನೂ, ದೂರದೃಷ್ಟಿಯನ್ನೂ 
ತೋರಿಸಿದನು. ಇದು ಅವನ ವ್ಯಾವಹಾರಿಕ ದೃಷ್ಟಿಯನ್ನೂ, ಜ್ಞಾನ, ಭಕ್ತಿ, ಕರ್ಮಗಳ 
ಸಮ್ಮೇಳನ ಮಾಡುವ ಶೈಲಿಯನ್ನೂ ವ್ಯಕ್ತಗೊಳಿಸುವುದು. ಈ ಅವನ ಮಹತ್ಕಾರ್ಯ 
ದಲ್ಲಿ ಮಿಕ್ಕ ಶರಣರೆಲ್ಲರೂ ಸಹಾಯಭೂತರಾದರು. ಆದರೆ ಅವನೇ ಇವೆಲ್ಲವುಗಳಿಗೆ 
ಮೂಲನು, ಮುಖ್ಯನು, ಚಾಲಕನು, ಮಧ್ಯಬಿಂದುವು. ಈ ಮಹಾಮಹಿಮನ 
ಗುಣಗಳನ್ನು ಅನೇಕ ವಚನಕಾರರು ಬಗೆ ಬಗೆಯಿಂದ ಬಣ್ಣಿಸಿರುವರು. ಅಥವಾ ಅವನ 
ಸಮಕಾಲೀನರಲ್ಲಿ ಆಗಲಿ, ಅವನ ಹಿಂದಿನಿಂದ ಬಂದವರಲ್ಲಿ ಆಗಲಿ ಅವನನ್ನು ಒಳ್ಳೇ 
ಶ್ರೇಷ್ಠನೆಂದು ಬಣ್ಣಿ ಸದೆ ಇದ್ದವರು ಒಬ್ಬರೂ ಇಲ್ಲವೆಂದರೂ ಸಲ್ಲುವುದು. ಅವನು 
ಅಸರ ಶಿವನ ಸ್ಥೂಲತತ್ವವೆಂದು, ಭಕ್ತಿಭಂಡಾರಿಯೆಂದು, ಭಕ್ತಿಗೆ ಶೃಂಗಾರವೆಂದು, 
ಶಿವಾಚಾರ ಚಕ್ರವರ್ತಿಯೆಂದು, ಸರ್ವಾಚಾರ ಸಂಪನ್ಮನೆಂದ್ಕು ಆರೂಢದಾಸೋಹಿ 
ಯೆಂದು, ಐವತ್ತೆರಡು ಶರಣ ಲಕ್ಷಣಗಳುಳ್ಳ ಆದರ್ಶ ಶರಣನೆಂದು ವಿಧ ವಿಧವಾಗಿ 
ವರ್ಣಿಸಲ್ಪಟ್ಟ ರುವನು. ಬಸವಣ್ಣನ ಕೀರ್ತಿ ಪ್ರಭಾವಗಳು ಅಂದಿನಿಂದ ಇಂದಿನವರೆಗೆ 
ಬೆಳೆಯುತ್ತ ಬಂದಂತೆ ಇನ್ನಾವ ಶರಣನ ಹೆಸರೂ ಹೆಚ್ಚುತ್ತ ಬಂದಿಲ್ಲ. ಬಸವಣ್ಣನ 
ಅನುಪಮ ಗುಣಶೀಲಗಳೂ, ಅವನ ಅದ್ವಿತೀಯ ಕರ್ತೃತ್ವ ಶಕ್ತಿಯೂ, ಇವೇ ಹಾಗೆ 
ಆಗುವ ಕಾರಣಗಳು. ಅವನಲ್ಲಿ ಅತ್ಯುತೃಟ, ಏಕಾಂತಿಕ, ನಿರ್ಹೇತುಕ,. " ಭಕ್ಕಿತತ್ವವ 
ಹಿಡಿದವರಿಗೆ ತೊತ್ತಾಗಿ ನಡೆವೆನು, ಶ್ರೀ ಮಹಾದೇವನ ನೆನೆವನ ಪಾದರಕ್ಷೆಯ ಕಾಯ್ದು 
ಬದುಕುವೆ” ಎಂಬ ಅವನ ವಿನಯಾತಿಶಯ ಮತ್ತು ತತ್ವಸಿಷ್ಕೆ, ಪ್ರತ್ಯಕ್ಷ ಧರ್ಮಾಚರಣೆ 
ಯಲ್ಲಿಯ ಮತ್ತು ದಾಸೋಹದಲ್ಲಿಯ ಅವನ ದಕ್ಷತೆ, ಅವನಲ್ಲಿರುವ ನಡೆ ನುಡಿಗಳ 
ಮೇಳ, ಕಳ್ಳನು ಹೆಂಡತಿಯ ಒಡವೆಗಳನ್ನು ಬಿಚ್ಚತೊಡಗಿರಲು, "ಅವನ ಕ್ಸ ನೊಂದೀತು 
ಎಲೆ ಚಾಂಡಾಲಗಿತ್ತೀ ಬೇಗ ತೆಗೆದುಕೊಡು ಅವನು ಕೂಡಲಸಂಗಮ ದೇವನಲ್ಲವೇ? 
ಎಂದು ಹೇಳುವಲ್ಲಿ ಒಡೆದು ಕಾಣುವ ಅವನ ಅಹಿಂಸೆ ಆಸ್ಕೇಯ ವೃತ್ತಿ, ಸರ್ವಾತ್ಮತ್ವ 
ಪ್ರತೀತಿ ಮತ್ತು ಸೈರಣೆ, " ಕೂಡಲಸಂಗಯ್ಯ ದೇವನುಳ್ಳ ಕೃರ ಬಿಜ್ಜಳನ ಭಂಡಾರ ನನ 
ಗೇಕಯ್ಯ' ಎನ್ನುವ ಅವನ ನಿಸ್ಸೃಹತೆ, "ನಿಮಗಂಜುವೆನಲ್ಲದೆ ಆ ನೀ ಬಿಜ್ಜಳಂಗಂಜುವೆನೆ' 
ಎಂಬುವ ಅಭಯ ಮತ್ತು ಪಾಪಭೀರುತ್ತ ಈ ಮುಂತಾದ ಗುಣರಾಶಿಯೆಲ್ಲ ಯಾವನಲ್ಲಿ 
ಒಟ್ಟುಗೂಡಿತ್ತೋ ಅವನ ಮಹಿಮೆಯು ಅಸ್ಟಿ ಸ್ಟ್ರಂದು ವರ್ಣಿಸಲಿಕ್ಳೆ ಬರುವಂತಿಲ್ಲ. ವಚನ 
ಲೇಖಕ ಎಂಬ ದೃಷ್ಟಿಯಿಂದ ಸಹ ಬಸವಣ್ಣನು ಬಹಳ ಉಚ್ಚ ತರಗತಿಯವನಿರುವನು. 
ಅವನ ವಚನಗಳೆಂದರೆ ಅವನ ಅಂತರ್ಹ್ಯದಯದಲ್ಲಿ ಭಕ್ತಿ, ಆರ್ತಭಾವ, ಉಚ್ಚವಾದ, 
ಧ್ಯೇಯವಾದ ಪರಮಾತ್ಮನನ್ನು ಸಾಕ್ಸಾತೃರಿಸಬೇಕೆಂಬ ಅವನ ತವಕ, ಆಯಾ ಪ್ರಸಂಗ 
ಗಳಲ್ಲಿ ಅವನಲ್ಲಿ ಇದ್ದ ಶ್ರೇಷ್ಠಭಾವಗಳ ಉರ್ನಿಗಳು, ಇವೆಲ್ಲವುಗಳಿಗೆ ಹಿಡಿದ 
ಕೈಗನ್ನಡಿಯೇ ಇರುವುವು. ಅವನ ಸ್ವಂತಭಾವನೇತಿಹಾಸವೂ, ಚಾರಿತ್ರ್ಯವೂ, ಅವನ 
ವಚನಗಳಲ್ಲಿ ಎಷ್ಟು ಸ್ಪಷ್ಟವಾಗಿ ಮತ್ತು ನಿರ್ವಂಚಕ ರೀತಿಯಿಂದ ಪ್ರತಿಬಿಂಬಿತ 
ವಾಗಿದೆಯೋ ಅಷ್ಟು ಇನ್ನಾವ ವಚನಕಾರನ ಇತಿಹಾಸವೂ ಆಯಾ ವಚನಗಳಲ್ಲಿ ಎದ್ದು 
ಕಾಣಿಸುವುದಿಲ್ಲ. 


೬೧೮ ಬಸವತತ್ವ ರತ್ನಾಕರ 


ಟ. ಎಸ್‌. ವೆಂಕಣ್ಣಯ್ಯ, ಎಂ.ಎ., ಪೊ ಫೆಸರ್‌, ಮಹಾರಾಜಾ ಕಾಲೇಜ್‌, 
ಮೈಸೂರು. ಇವರು ಹರೀಶ್ವರ ಮಹಾಕವಿಯ ಶ್ರೀ ಬಸವರಾಜದೇವರ ರಗಳೆಯನ್ನು 
ಶುದ್ಧವಾಗಿ ಅಚ್ಚುಮಾಡಿಸಿ ಒಂದು ದೊಡ್ಡ ಮುನ್ನುಡಿಯನ್ನು ಬರೆದಿರುತ್ತಾರೆ. 
ಅದರಲ್ಲಿ 

ಪ್ರಖ್ಯಾತರಾದ ಕರ್ಣಾಟಕ ಧರ್ಮವೀರರಲ್ಲಿ ಬಸವಣ್ಣ ನೂ ಒಬ್ಬನು. ಆತನು 
ಮೊದಲು ಬ್ರಾಹ್ಮಣನಾಗಿದ್ದು ಆಮೇಲೆ ಬ್ರಾಹ್ಮಣ್ಯವನ್ನು ನಿರಾಕರಣಮಾಡಿ ವೀರಶೈವ 
ಮತವನ್ನವಲಂಬಿಸಿ ತನ್ನ ಜೀವನನನ್ನೆಲ್ಲ ಆ ಮತದ ಉದ್ದಾರಕ್ಕೆ ಧಾರೆಯೆರೆದನು. 
ತಾನು ಸ್ವತಃ ಪರಮನಿಷ್ಕಾಯುಕ್ತನಾದವನಾಗಿದ್ದು ಅನೇಕ ಪವಾಡಗಳಿಂದ ಮೆರೆ 
ದದ್ದಲ್ಲದೆ ಬಿಜ್ಜಳರಾಯನ ಹತ್ತಿರ ಉನ್ನತ ಪದನಿಯಲ್ಲಿದ್ದು ತನ್ನ ತನು ಮನ 
ಧನಗಳನೆಲ್ಲ ಜಂಗಮಾರಾಧನೆಗಾಗಿಯೂ, ಮತಪ್ರಚಾರ ಕಾರ್ಯಕ್ಕಾಗಿಯೂ ಸವೆಸಿ, 
ನೀರಶ್ಸೈವ ಮತೋದ್ಲಾರಕರಲ್ಲಿ ಅಗ್ರಗಣ್ಯನಾದನು. ಆತನ ಜೀವಿತ ಕಾಲದಲ್ಲಿಯೇ 
ಆತನ ಕೀರ್ತಿ ನಾಲ್ಕೂ ಕಡೆಗೆ ಹಬ್ಬಿ ಅನೇಕ ಶಿವಭಕ್ತರು ಆತನ ಸಂದರ್ಶನಕ್ಕಾಗಿ ದೇಶ 
ವಿದೇಶಗಳಿಂದ ಬರುತ್ತಿದ್ದರೆಂದು ತಿಳಿದುಬರುತ್ತದೆ. ಬೃವಭಕ್ತಿಯುಳ್ಳ ವರೂ, ಮಹಿಮಾ 
ಸಂಪನ್ಮರೂ ಅವರನ್ನು. ಅವತಾರಪುರುಷರೆಂದು ಪರಿಗಣಿಸುವದು ನಮ್ಮ ಜನರಲ್ಲಿ 
ಬಹು ಕಾಲದಿಂದ ವಾಡಿಕೆಯಾಗಿ ಬಂದಿರುವುದರಿಂದ ಆ ಕಾಲದಲ್ಲಿಯೇ ಶಿವಭಕ್ತರು 
ಬಸವಣ್ಣನನ್ನು ಅವತಾರಪುರುಷನೆಂದು ಭಾವಿಸಿದ್ದರೆಂಬುವದರಲ್ಲಿ ಸಂದೇಹವಿಲ್ಲ. 
ಬಸವಣ್ಣನು ಕಾಲವಾದ ಮೇಲೆ ವೀರಶೈವ ಮತವು ಹುಟ್ಟಿದ ಹಾಗೆಲ್ಲ ಆತನ 
ಕೀರ್ತಿಯೂ, ಆತನ ಸಂಬಂಧವಾದ ಕಥೆಗಳೂ ಜನರಲ್ಲಿ ಬೆಳೆಯುತ್ತ ಹೋದವು. 


ಕೆ. ಆರ್‌. ಸುಬ್ರಹ್ಮಣ್ಯಂ ಸಿಳ್ಳೆ, ಎಂ.ಎ. ಎಂ.ಎಲ್‌., ಇವರು ಮದ್ರಾಸ್‌ 
ಹೈಕೋರ್ಟನ ಅಡ್ವೋಕೇಟರೂ, ಠಾಗೋರ್‌ ಲಾ ಪ್ರೊಫೆಸರ್‌. ಇವರು-- 
ಸಂಕುಚಿತವಾದ ಸ್ಕ್ರೃತಿಗಳೇ ಆಧಾರವುಳ್ಳ ಬ್ರಾಹ್ಮಣ್ಯದ ದಾಳಿಗೆ ಎಡೆಗೊಡದೆ . 
ಕಲ್ಯಾಣದ ಶ್ರೀ ಬಸವೇಶ್ವರರು ಹನ್ನೆರಡನೆಯ ಶತಮಾನದಲ್ಲಿ ಈ ಪ್ರಾಚೀನ ಶೈವ 
ಧರ್ಮವನ್ನು ಜೀರ್ಣೋದ್ಧಾರಮಾಡಿ ಸರ್ವಜನ ಸ್ವಾತಂತ್ರ್ಯದ ತಳಹದಿಯಲ್ಲಿ ಉದಾತ್ತ, 
ಪಾದ ಧರ್ಮಸ್ಥಾನನೆಯನ್ನು ಮಾಡಿದರು. 
In the 12th century this ancient creed was revised and established on 


a sound cosmopolitan basis by the Basaveswara of Kalyana against the 
inroads of the parochial smritic Brahminism. 


ಬ್ಯಾರಿಸ್ಟರ್‌ ಎ. ಆರ್‌. ವಾಡಿಯಾ-ಇವರು ಮೈ ಸೂರು ವಿದ್ಯಾಖಾತೆಯ ಕೈರೆಕ್ಟರ 
ರಾಗಿದ್ದು ಸುಪ್ರಸಿದ್ದ ವಿದ್ದಾಂಸರಾಗಿರುತ್ತಾರೆ. ಇವರು ಒಂದು ಪ್ರಸಂಗದಲ್ಲಿ / 
ೆ ಗಾ A) ಪೆ ದು NS, ಣಿ 

Back to Basava ಅಂದರೆ ಬಸವಣ್ಣನನ್ನು ಹಿಂಬಾಲಿಸಿರಿ ಎಂದು ಹೇಳಿರುತ್ತಾರೆ. 

ಡಾಕ್ಟರ್‌ ಈಶ್ವರನಾಥ ಟೋಪಾ, ಎಂ.ಎ, ಪಿಹೆಚ್‌.ಡಿ, ಪ್ರೊಫೆಸರ್‌, 
ಉಸ್ಮಾನಿಯಾ ಯೂನಿವರ್ಸಿಟ ಇವರು ಉತ್ತರ ಹಿಂದೂಸ್ಥಾನದ ಸುಪ್ರಸಿದ್ಧ ವಿದ್ವಾಂಸ 
ರಾಗಿರುತ್ತಾರೆ. ಹೈದರಾಬಾದಿನಲ್ಲಿರುವ ವೀರಶೈವ ತರುಣ ಸಂಘದವರು ಉಪನ್ಯಾಸ 
ee ಆಮಂತ್ರಣ ಚ ಭಾ ಆ ಕಾಲಕ್ಕೆ ಶ್ರೀಮಾನ್‌ ಡಾಕ್ಟರವರು 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಟ ೬೧೯ 


ಜ್ಯ ಮಧ್ಯಯುಗದ ಮಹಾತ್ಮ ರು?” ಎಂಬ ವಿಷಯದಲ್ಲಿ ಭಾಷಣಮಾಡುತ್ತಾ--ನಾನು 
ಯಾವ ಜಾತೀಯ ಸಂಘದಲ್ಲಿ ಭಾಗವಹಿಸಲು ಸಿದ್ಧ ನಿಲ್ಲದಿದ್ದರೂ ಲಿಂಗವಂತ ಸಮಾಜದ 
ಪ್ರವರ್ತಕರಾದ ಬಸ ಸವಣ್ಣ ನವರ ಬಗ್ಗೆ ನನಗಿರುವ ಅಪಾರವಾದ ಅಭಿಮಾನದಿಂದಲೇ 
ಸಾಸು ಈ ಸಂಘದ ಆಮಂತ್ರ 6 ಸ್ತಿ ೀಕರಿಸಿದೆ. ಶ್ರೀ ಬಸವಣ್ಣನವರು ಇದೇ ಜಗತ್ತಿನ 
ಅತಿ ದೊಡ್ಡ ವಿಭೂತಿಗಳಲ್ಲಿ ಒಬ್ಬ ಸ್ಯ ಭಾರತೀಯ ಜನಾಂಗ ಜೀವನವನ್ನು ಆದ್ಯಂತ 
ವಾಗಿ ಪರಿವರ್ತಿಸಿ ಪ್ರ ಬಲಗೊಳಿಸಿದರು. ಮತ್ತು ಮಧ್ಯಯುಗದ ಮಹಾತ್ಮರಲ್ಲಿ ಇವರು 
ಮುಖ್ಯರು. ಜಟೆ ಏಕನಾಥ, ವೇಮಣ್ಣ, ಕಬೀರ, ನಾನಕರ ನಿಷಯಗಳನ್ನು 
ಹೇಳುತ್ತ ಶ್ರೇಷ್ಠವರ್ಣಿಗಳು ಸ್ಪಾ ್ರಿರ್ಥದ ಸರಾಕಾಷ್ಠತೆಯಿಂದಾಗಿ ಸಹಸ್ರಾವಧಿ Oh 
ವರಿಗೆ ಅಜ್ಞಾನ ಹಾಗೂ ದಾಸ ಸೃಗಳಲ್ಲಿ ನರಳುತ್ತಿ ದ್ದ ಸಾಮಾನ್ಯ ಜನತೆಯನ್ನು ಇವ 
ಮೇಲೆತ್ತಿ ಡವಕೆಂದ್ಕೂ ಹಿಂದೂಸ್ಥಾನದ ಭಾವೀ ಅಬ್ದು ್ಯದಯಕ್ಕೆ ಹ ಜನತೆಯ ಸ 
ಅಡಿಗಲ್ಲೆ ೦ದೂ ಆ ಕಾರ್ಯವನ್ನು ೮೦೦ ವರ್ಷಗಳ ಬಟು ಆರಂಭಿಸಿ ಯಶಸ್ವಿ ಯಾಗಿ 
ಕೊನೆಗಾಣಿಸಿದ ಈ ಮಧ್ಯಯುಗದ ಮಹಾತ್ಮ ರ ಮಾರ್ಗವನ್ನು ನಾವು ಗದೆ 
ನಮ್ಮ ಮುಕ್ತಿ ಎಂದು ಹೇಳುತ್ತ ತಮ್ಮ ಉಪನ್ಯಾಸ ಮುಗಿಸಿದರು. ಅವರು ಇಂಗ್ಲೀಷಿ 
ನಲ್ಲಿ ಹಾಡಿದ ಭಾಷಣದ ಸಾರಾಂಶವು ಹೈದರಾಬಾದಿನ ಪ್ರಜಾಪತ್ರಿಕೆಯಲ್ಲಿ ಪ್ರಕಟ 
ವಾಗಿದ್ದಿ ತು. ಕ 


ಡಿ. ಕೆ. ಭೀಮಸೇನರಾವ್‌, ಎಂ.ಎ, ಕನ್ನಡ ಆಚಾರ್ಯರು, ಉಸ್ಮಾನಿಯಾ 
ಯೂನಿವರ್ಸಿಟಿ, ಹೈದರಾಬಾದ್‌--ಇವರು ರಾಯಚೂರಿನಲ್ಲಿ ನಡೆದ ಹೈದರಾಬಾದ್‌ 
ಪ್ರಾ ೦ತ್ಯದ ಮೊದಲನೆಯ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷ ಸ್ಥಾ ನದಿಂದ ಮಾಡಿದ 
ಹಣದಲ್ಲಿ ಶ್ರೀ ಬಸವರಾಜದೇವರ ವಿಷಯವಾಗಿ-- 


ಬಸವಣ ನಾನವರ ಕ್ರಾಂತಿ ಹೀಗೆ ಪಂಪ, ಪೊನ್ನ, ರನ್ನ ಈ ಮೂವರು ಕವಿಗಳು 
44. ಶತಮಾನದಲ್ಲಿ ಹೈದರಾಬಾದ್‌ ಪಾ ್ರ್ರಾಂತ್ಯದಲ್ಲಿ ಕಾವ ಗಳನ್ನು ಬರೆದದ್ದು ಕನ್ನಡ 
ಸಾಹಿತ್ಯ ಚರಿತ್ರೆಯಲ್ಲಿ ಸಂಸ್ಕರಣೀಯವಾದ God ಸ. ನೃಪತುಂಗನ ' 
SR ಕನ್ನಡ ಕವಿಗಳು ನೂರು ವರ್ಷಗಳವರೆಗೆ ಹೈದರಾಬಾದ್‌ ಪ್ರಾಂತ್ಯದಲ್ಲಿ 
ಮಾಡಿರುವ ಸಾಹಿತ್ಯ ಸೃಷ್ಟಿಯ ಸ್ವರೂಪ ಅದೀಗ ಎದ್ದು ಕಾಣಬರುತ್ತದೆ. ಕನ್ನಡ 
ಸಾಹಿತ್ಯ ಸ್ವರ್ಣಯುಗವು ಈ ನಾಡಿನದೆಂದೇ ಹೇಳಬೇಕಲ್ಲವೆ? ಇವರಲ್ಲದೆ ಇನ್ನೂ ಕೆಲವು 
ಜನ ಉತ್ತಮ ಕನಿಗಳು ಇಲ್ಲಿ ಆಗಿರುತ್ತಾರೆ. ಅವರ ಕೃತಿಗಳನ್ನೂ, ಹೆಚ್ಚಿನ ವಿವರಗಳನ್ನೂ 
ಸಾಹಿತ್ಯ ಚರಿತ್ರೆಯಲ್ಲಿ ನೋಡಬಹುದು. ಮೇಲಿನ ಮೂವರು ಕವಿಗಳು ಹಾಕಿಕೊಟ್ಟ 
ಹೆದ್ದಾರಿಯಲ್ಲಿ ಹನ್ನೆರಡನೆಯ ಶತಮಾನದ ಮಧ್ಯದವರೆಗೆ ಕನ್ನಡ ಸಾಹಿತ್ಯ ಅಭಿವೃದ್ಧಿ 
ಹೊಂದಿತು. ಅದೀಗ ಮತ್ತೊಂದು ಸಂಧಿಕಾಲ ಒದಗಿತು. ಹಳಗನ್ನಡದ ಬಿಗಿ 
ಸಡಿಲಿಸಿತು. ಚಂಪೂರೂಪ ಅದಕ್ಕೆ ಹೊಂದಿಕೆಯಾಗಲಿಲ್ಲ. ವಿಚಾರದಲ್ಲಿ ಮಾರ್ಸಾಟಾ 
ದಂತೆ ಭಾಷೆಯಲ್ಲಿ ಮಾರ್ಪಾಟಾಗುವದು ಸಹಜವಪ್ಟೆ? ಈಗಲೂ ಹಾಗೇ ಆಯಿತು. 
ಸಾಹಿತ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿಯಾಯಿತು. ಅದಕ್ಕೆ ಕಾರಣಪುರುಷರು 
ಶ್ರೀ ಬಸವಣ್ಣನವರು. ಧೈರ್ಯ, ಕಾರ್ಯಶಕ್ತಿ, ಮನೋದಾರ್ಥ್ಯ, ಸಂಕಲ್ಪ, 
ನಿಷ್ಕಾಸಟ್ಯ, ಸರಳ ಜೀವನ, ಅಧಿಕಾರಬಲ, ಸದ್ವಿನಯ, ಭಕ್ತಿ ಇವುಗಳು ಅವರನ್ನು 
ದೊಡ್ಡ ಸಾ ನಕ್ಕೆ ಏರಿಸಿದನು. ರಾಜ್ಯದಲ್ಲಿ, ಸಮಾಜದಲ್ಲಿ, ಸಾಹಿತ್ಯದಲ್ಲಿ, ಜನಜೀವನ 


3 ಬಸವತತ್ವ ರತ್ನಾಕರ 


ದಲ್ಲಿ, ವಿಚಾರದಲ್ಲಿ, ಆಚರಣೆಯಲ್ಲಿ ಸ್ಪಿತ್ಯಂತರವಾಗುವಂತೆ ಮಾಡಿದವರು ಬಸ ಸವಣ್ಣ 
ಜನರು: ಬಸವಣ್ಣ ನವರ ಮನಸ್ಸು ಎಷ್ಟು ನಿರ್ಮಲವಾಗಿದ್ದಿ ತೋ ಅವರ ವಿಚಾರಗಳೂ 
ಅಷ್ಟೇ ನಿರ್ಮಲಗಳಾಗಿದ್ದವು. ಹಾಗೆ. ಅವರ ಮಾತುಗಳು, ಅವರ ವಚನಗಳು 
ಆ ವಚನಗಳೇ ಕನ್ನಡದ ತಿರುಳು. ಚಂಪೂಕಾವ್ಯಗಳ ದುರ್ಗಮ ಶ್ರೇಣಿಯನು 
ಹತ್ತಿಳಿದವರಿಗೆ ಈಗ ರುಚಿಕರವಾದ, ಮಂಜುಳವಾದ ನಿರ್ರುರ ಪ್ರವಾಹ ಸಿಕ್ಕಿತು. ಎಲ್ಲರೂ 
ಈ ಪ್ರವಾಹೆದತ್ತ ಸಾಗಿದರು. ಅಷು ಮನೋಜ ವಾದದ್ದ ಡು. ಆಪ್ಯಾ ನಕರವಾದದ್ದ ದು. 
WE ನವರ ಮೇಲುಪಂಕ್ತಿ ಯಿಲ್ಲ, ಅವರ ಧಾಓಯಲ್ಲಿ ತೂ ಜನ ಕವಿಗಳು 
ಸಚಕಗನಿನ್ನು ರಚಿಸಿದರು. ಕನ್ನ ಡ ಉಪನಿಷತ್ತು ಗಳೆನಿಸಿದವು ವಚನಗಳು. ಇವುಗಳ 
ನ್ನನುಸರಿಸಿ ಷಟ್ರಿದಿಗಳು ರೋಂಕರಿಸಿದವು. ಸಾಂಗತ್ಯಗಳು ಹಾಡಿದವು. ಬಸವಣ್ಣ 
ನವರು ನಿರ್ಮಿಸಿದ ನಡೆ ಅಪಾರವಾಗಿತ್ತು. ಇವರು ಎಲ್ಲೆಲ್ಲಿಯೂ ಹರಡಿದರು. 
ವಾರ್ತೆಗಳೇನು? ಗೋಷ್ಠಿಗಳೇನು? ಊರು ಊರುಗಳಲ್ಲಿ, ಕೇರಿ ಕೇರಿಗಳಲ್ಲಿ ನಡೆದವು. 
ಇದಕ್ಕೆಲ್ಲ ಮೂಲಸ್ಥಳವಾವುದು? ಕಾರ್ಯಭೂಮಿ ಆವುದು? ಅದು ನಿಜಾಂ ಪ್ರಾಂ 
ದಲ್ಲಿರುವ ಕಲ್ಯಾಣ. ಆಗ ಅದು ದೊಡ್ಡ ಕಲ್ಯಾಣಸಟ್ಟಣ ; ಭೂಲೋಕದ ಕೈಲಾಸವದು. 


ತುಕಾರಾಮಸ್ಪ ರತ್ನಪ್ಪ ಖೋರ್ಸಡೆ, ಜಮಖಂಡಿ--ಇವರು ಇನಿಯನನೋಪಿ, 
ಮಡದಿಯನೊಂನಿ, ಅಸ್ಚೃಸ್ಯೋದ್ಧಾ ರ, ಬಸವಣ್ಣನವರ ಚರಿತ್ರೆ (ಷಟ್ಟ ದಿ) ಚೆಟ್ಟ 
ಮಾಮಲೇದಾರರ ಚರಿತ್ರೆ ಮೊದಲಾದ ಸಣ್ಣ ಸಣ್ಣ ಅನೇಕ ಗ ಗ್ರಂಥಗಳನ್ನು ಬರೆದಿರುತ್ತಾರೆ. 
ಇವರ ಕನಿತೆಯು ಮಧುರವಾಗಿರುತ್ತದೆ. ಬಸವಣ್ಣನವರ ಚರಿತ್ರೆಯಲ್ಲಿ 


ಹರನು ನರನಾಗಿ ಬಸವಣ್ಣ ನೆಂದೆನಿಸಿ ತಾಂ । 

ನರಜಾತಿ ಸ ಸದ್ದಿ ತವ ಮಾಡಿ ಮಾಡುದವಕ್ಕೆ | 

ಪರಿ ಸರಿಯ ಬೋಧಮಂಂ ಮಾಡಿದಂ ಶ್ರಿ ಸ್ಯ ನೀರಶೈ ನ ಜನಕ ಡೇನನು ॥ 

ವರಪುರುಷ ಬಸವನನು ಹಡೆದು KF SM. 

ಪರಮ ಕೀರ್ತಿಯ ಪಡೆದಳೀ ಭರತಮಾತೆ । | 
ನರಜನ್ಮದೊಳು ಕೂಡ ಸಂಗಮೇಶ್ವರನಂತೆ ಪೂಜ್ಯನಾದನು ಬಸವನು WH Ou 


ನಂದಿಯ ಅನತಾರನೆಂಬುನರು ಹಲವು ಜನ । 

ರಿಂದುಧರ ಸಾಂಬನವತಾರವೆಂಬರು ಕೆಲರು । 

ಕುಂದಿರದ ಕರ್ತೃತ್ವ ಶಕ್ಕಿಯುತನಾಗಿದ್ದ ಬಸವನಿಗೆ ಲೋಕದಲ್ಲಿ ॥ 

ಬಂದಿದ್ದನೈ ಜಗದಿ ಜನಹಿತನ ಮಾಡಲಿಕೆ | 

ಬಂಧುರನು ಕಡೆತನಕ ತನ್ನ ಕಾರ್ಯನನೆಸಗಿ । 

ಹೊಂದಿದನು ಪೂಜ್ಯ ತ್ವ ಸಂಗಮೇಶ್ವರನಂತೆ ಭುವನದೊಳ್‌ ಶ್ರೀ ಬಸವನು ॥ ೨॥ 


ಸವಣ್ಣ ನನರ ಕರ್ಣಾಟಿಕನಿದು ಎಲ್ಲೆ ಲ್ಲ | 
ಬಸವನ ಸುಕೀರ್ತಿ ಪರಿಮಳವು ತಾಂ ತುಂಬಿಹುಡು 
ವ .ಐ್ಳ ಲಿಂಗನಂತರ ನಾಡು ಕರ್ಣಾಟಿಕನಿದು ಭರದಿ ॥ 
ಬಸವನೆಂಬ ಧರ್ಮುರನಿ ಇಲ್ಲಿ ಬೆಳಗಿಹನು । 
ಹಸನವಾಗೆಲ್ಲರಿಗೆ ಕಾಣಲಿಕೆ ಸತ್ಪಥವು । 
ಬಸನನೀ ಸದ್ಧರ್ಮ ಧರ್ಮಶಬ್ದವ ಸಾರ್ಥಗೊಳಿಸಿಹುದು ಸತ್ಯವಾಗಿ "ಷಿ 


ಶ್ರೀ ಬಸವಣ್ಣನವರೂ ಕನಿಗಳ ಕಾಣಿಕೆಯೂ ೬೨೧ 


ಉಳಿಸಿಹನು ಬಸವಣ್ಣ ಶಿವಮತದ ಬೀಜವನು । 

ಉಳಿಸಿ ತಾಂ ಬಿತ್ತಿ ಸಸಿಯನ್ನು ಮಾಡಿರುವನು । 

ಬೆಳಿಸಿರೈ ನೀವದನು ಘನವೃಕ್ಸವಾಗುವೋಲ್‌ ಬಸನನಭಿಮಾನನಿಡಿದು ॥ 
ನಮಿಸುವೆನು ಭಕ್ತಿಯಿಂ ಶ್ರೀ ವೀರಶೈನ ಮತ | 

ಕಮಲದಿನಮಣಿಯಾದ ಬಸವಣ್ಣನ ವರಪದ । 

ಕಮಲಮಂ ನಾಂ ಧರ್ಮಕಾರ್ಯದೊಳವರು ಗೈದ ವೀರತ್ವವನ್ನು ನೆನೆದು ॥ 


ಕವಿ ಬಸವಭಕ, ಮಲ್ಲಿನಾಥ“ ಬಸವೇಶ್ವ ರನೂ ಅ 
ಎಂಬುವ ಹೊತ್ತಿಗೆಯಿಂದ ಆರಿಸಿ ತೆಗೆದಿರುತ್ತ ಸ 


ವೇದಶಾಸ್ತ್ರದ ಸಾರವೆಲ್ಲನ ಬೋಧಿಸಲು ಕನ್ನಡದ ನುಡಿಯೊಳು । 
ಸಾದರದಿ ವಚನಗಳ ಬರಿದೈ ಬಸವ ಭವ ದೂರಾ ॥ 

ಪ್ರೊ ಧರೆಯೊಳೆಲ್ಲಲ್ಲು ಸಾಡು ಚೋದ್ಯ ಜಂ ನಿನ್ನ ವಚನವು । 
ವೇದ್ಯ ವಾಗಿಹುದೆಲ್ಲ ಮುತಿಕರ ಮನವ ಕಂ No 


p) 
ಸ್ಪೃಶ್ಯೋದ್ಧಾರವೂ 


ಶ್ವಪಚ ಮೊದಲಾದೆಲ್ಲ ಜನರು ಅಪರಿಮಿತ ಬಾಂಧವರ ಭಾವದು । 
ಉಪಚರಿಸಿ ನಡೆ ನುಡಿಯೊಳೊಂದೇ ಬಗೆಯದೋರುತಲಿ । 

ವಿಫಲವಾಗದ ತತ್ವ ಸಾರುತ ಸಫಲಗೊಳಿಸಿದ ನಿನ್ನ ನಾಮವ 
ತ್ರಿಪುರನಾಶಕ ಶಂಕರ ಸದ್ಭಕ್ತ ಬಸವೇಂದ್ರಾ ॥ ೨॥ 


ಮುರುಳುತನನದು ಹೆಚ್ಚಿ ನಮ್ಮೊಳು ಘೊರಗುತಿರುವೆನವು ಕಲಹಮಾಡುತ | 
ಮರೆತುಬಿಟ್ಟೆವು ನಿನ್ನ ನಿಜತತ್ವವನೂ ಗುರುದೇವಾ ॥ 

ಬೆರಗುಗೊಂಡಿತು ಧರಣಿ ಎಲ್ಲವು ಪರಮಜ್ಜಾನಿಯೆ ನಿನ್ನ ತತ್ವಕೆ । 

ಕರುಣಿ ಬಸವನೆ ಹುಟ್ಟಿ ಸೆಮ್ಮೊಳಗೈ ಕೃಭಾವನೆಯಾ I 2 


“ ಬಸವೇಶ್ವರನೂ, ಕರ್ನಾಟಕದ ಅಭ್ಯುದಯವೂ'' ಎಂಬ ಗ್ರಂಥದೊಳಗಿನ 
ಪದ್ಯಗಳು ke | 

ಶ್ರೀಮುದನುಪಮು ಬಸವರಾಜಗೆ । 
ಭೂಮಿಪತಿ ಬಿಜ್ಜಳನ ಮಂತ್ರಿಗೆ । 
ಆ ಮಹಾಶಿನ ಶರಣರಿಂ ನುತಿಗೊಂಡ ಭಕ ನಿಗೆ ॥ 
ಸೋಮಧರನ ಪರಾವತಾರಿಗೆ ॥ 

. ಕಾಫಿಂತಾರ್ಥವನೀವ ದೇವಗೆ ॥ 
ತಾಮಸವ ಹೊಡೆದೋಡಿಪಗೆ ಜಯ ಜಯತು ಮಂಗಲವು ॥ ೧॥ 


ಬಸನ ನಿನ್ನ ಯ ನಾಮವ ನೆನೆಯಲು | 

ಸಶಿಸಿಹೋಗುವದೆಲ್ಲ ಹಾಪವು । 

ಅಸಮ ಮಹಿಮಾಶಾಲಿ ಶೂಲಿಯಮೇಲೆನಿಪ ಭಕ್ತಾ i 

ಹೊಸಬಗೆಯ ಚೈತನ್ಯ ಹುಟ್ಟಿಸಿ ವಸುಧಿಯೊಳು ನಿಜತತ್ವ ಬೋಧಿಸಿ । 
ಕುಸುಮಶರಸಂಹರನ ಭಕ್ತರಲಿ ಶ್ರೇಷ್ಟರೆನ್ಸಿಸಿದಿ ॥ ೨॥ 


ಸಮತೆಯನು ಸರ್ವರೊಳು ತಾಳ್ಗನೆ | 

ಶಮನಹರ ಭಕ್ತಾಗ್ರಗಣ್ಯನೆ 

ಸುನುಹದಮುಳಾಚಾರ ಗಣ್ಯನೆ ಶಾಂತಿದಾಯಕನೆ ॥ 

ಅನಿಂತ ಕರುಣಾಮೂರ್ತಿ ಬಸನನೆ । 

ಸುಮನ ಸದೃಶ ಚರಣಯುಗಲಕೆ । 
ನಮಿಸುವೆನು ಮನದೊಳಗೆ ಮೂಡಲು ಮಮನುತೆಯೆಂಬುವದು HN 


೬ ೨೨ ಬಸವತತ್ವ ರತ್ನಾಕರ 


ಆಯ್ಯನತು ಪಾಪನೆಲ್ಲವ । 

ಅಯ್ಯ ನೀ ಸಂಟ ಾಕುಳ | 

ಕಯ್ಯ ಲ್‌ ಕಾಯೊ ನೀ ಕಲ್ಯಾ ಣ ಪುರದೀಶ ॥ 

ಅಯ್ಯ ನಡೆನುಡಿ ನೀತಿ ನಮ್ಮ ಯ । | 

ಖಿ  ಯಬಿಟ್ಟಿವು ಕೊರಗುತಲಿ ಜಸು ಬ 
ಸುಯ್ಯ ತಿರುವೆವು ರಕ್ಷ ಸೆಮ ನು ಬಸವರಾಜೇಂದ್ರಾ ॥೪॥ 


ಹಾಡಿ ಹರಸುತ ನಿನ್ನ ಸ್ಲೋತ್ರವ | 

ಮಾಡಿ ಜಗದೊಳು ಧನ್ಯರಾದರು 

ಜೋಡು ಇಲ್ಲದ ಕಬ್ಬಿಗರು ಶಿನಶರಣಗಣನಿಕರ ॥ 

ನೋಡು ದೇವನೆ ನಮ್ಮ ಸ್ಥಿತಿಯನು | 

ದೂಡು ಬೇಗನೆ ಮಲಿನ ಬುದ್ಧಿಯ 

ನೀಡು ನಿಜ ಜ್ಞಾನವನು ಬೇಡುನೆ ಬಸವರಾಜೇಂದ್ರಾ 1 ೫॥ 


ರಾಜಪೂಜ್ಯನೆ ಬಸವರಾಜನೆ । 

ಪೂಜ್ಯರೂಪನೆ ನಿನ್ನ ಕೀರ್ತಿಯು 

ಮೂಜಗದಿ ಮೆರೆಯುವದು ಮಹಿಮಾನಂತ ಮಹನೀಯಾ ॥ 

ತೇಜವಂತನೆ ತಾರಿಸೆಮ್ಮನು ಓಜೆಯಿಂದಲಿ । 

ಭವದ ಕಡಲೊಳು ರಾಜಿಸುವ ಸುಜ್ಞಾನವೆಂಬುವ ನೌಕೆಯನ್ನಿತ್ತು ॥ ೬॥ 


ಜನುಮ ಜನುಮಕೆ ನಿನ್ನ ನಾಮವು | 

ಮನದಿ ನೆಲಿಸಲಿ ಬಸವರಾಜನೆ । 

ಎನಗೆ ಕರುಣಿಪುದಿದನು ಬೇಡೆನು ಹೆಚ್ಚಿ ಗಿನ್ಸೇನು i 

ಮನದಿ ನಚನದಿ ಶಿವನ ಶರಣರ । 

ಫಲತರದ ಮಹಿಮೆಗಳ ಪಾಡುತ ॥ 

ಬನದಗೊಳ್ಳುವ ಸಮಯ ಒದಗಿಸು ಬಸವರಾಜೇಂದ್ರಾ H ೭॥ 


ಕೀರ್ತಿ ಕಾಂತೆಯನೊರಸಿ ಪರಶಿವ | 

ಮೂರ್ತಿ ಎನಿಸುತ ಜಗದ ಜನಕೆ ಸು । 

ವಾರ್ತೆಯನು ಬೀರುತಲಿ ನಿನ್ನಯ ನಚನ ಶಾಸ್ತ್ರದೊಳು I 

ಧೂರ್ತತನದಿಂ ನಡೆದು ಜನ್ಮವ | 

ಸಾರ್ಥಕವ ಮಾಡಿದೆಯೊ ನೀ ಪರಮಾರ್ಥ 

ಸುಖವನು ತೋರಿ ಮಾಯಾನೋಹಭರಿತರಿಗೆ SRT 


ಜನನ ಮರಣಗಳನ್ನು ಖಾರಿದ । 

ಜನಹಿತಕೆ ಜನ್ಮವನು ತಾಳಿದ ಚಿ! 

ನುಮಯಾತ್ಮನೆ ಚಿತ್ತ ಶುದ್ಧಿ ಯತ್ತು ಪೊರೆಯುವದೈ i 
ನಿನಯದಿಂದೆರಗುವೆವು ಚರಣಕೆ | 

ಜನಿತ ಸಾನಂದಾಶೃಪೂರ್ಣದಿ ತನುನೊಳು | 

ಪುಳಕಾಂಕುರುಗಳು ಪ್ರಸರಿಸುತ್ತಿರಲು ॥೯॥ 


ಯಜ್ಞ ಯಾಗಾದಿಗಳ । 

ನರೆಗಳೆದಜ್ಜ ತನುವನು ಹೋಗಲಾಡಿಸಿ । 

ಪ್ರಜ್ಞೆಯನು ಪುಟ್ಟ ಸುತಾಹಿಂಸಾತತ್ತ್ವ ಬೋಧಿಸಿದಿ ॥ 

,ಸುಜ್ಜರಿಂ ನುತಿಗೊಂಡ ನೀನಿದು | 

ಅಜ್ಞ ಜನರಿಗೆ ತಿಳಿಯುವುದೆ ಸ । 

ರ್ವಜ್ಞ ಶಿವನ ಪರಾವತಾರಿಯೆ ನಿನಗೆ ಮಂಗಲವು Hu ೧೦॥ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೬ ೨ತ್ಲಿ 


ಶ್ರೀ ವಿರೂಪಾಕ್ಷ ವಡೆಯರ್‌ ವೇದತೀರ್ಥ-- ಚೌಡಯ್ಯ ದಾನಪುರ ಸಂಸ್ಥಾನ 
ಮಠ ಇವರು ಒಳ್ಳೇ ವಿದ್ಯಾವಂತರೂ, ವಾಜಕ್ಮಿಗಳೂ ಆಗಿರುತ್ತಾರೆ. ಕೆಲವು ದಿನಗಳ 
ವರೆಗೆ ಇಂದೂರ ಸಂಸ್ಥಾನದ ಸಂಸ್ಕೃತ ಕಾಲೇಜಿನಲ್ಲಿ ವೇದಾಧ್ಯಾಸಕರಾಗಿದ್ದರು. 
ವೀರಶೈವ ಕರದರ್ಪಣದೊಳಗೆ ಒಂದು ಲೇಖನವನ್ನು ಬಸವಣ್ಣನವರ ವಿಷಯಕ್ಕೆ 
ಬರೆದಿರುತ್ತಾರೆ. ಅದರಲ್ಲಿಯ ಕೆಲ ಭಾಗವನ್ನು ಇಲ್ಲಿ ಕೊಡುತ್ತೇನೆ. 


ಶ್ರೀ ಶ್ರೀಕರಾದ್ಯಾಚಾರ್ಯರಾಗಿಹೋದ ೨೦೦ ವರ್ಷಗಳ ಸುಮಾರಕ್ಕೆ ರಾಜಕೀಯ : 
ಸತ್ವದಿಂದ ಕೂಡಿದ ಬಸವೇಶ್ವರನೆಂಬ ಮಹಾಪುರುಷನ ಉದಯವಾಯಿತು. ಲಿಂಗಾಂಗಿ 
ಧರ್ಮದ ಶ್ರೇಷ್ಠತ್ವವನ್ನು ತೋರಿಸುವದಕ್ಕಾಗಿಯೇ ಈತನು ಅಲಿಂಗೀ ಬ್ರಾಹ್ಮಣರಲ್ಲಿ 
ಜನ್ಮನಂ ತಾಳಿ ಮುಂದೆ ಲಿಂಗಧಾರಿಯಾದನೆಂಬ ಐತಿಹಾಸಿಕ ವೃತ್ತಾಂತವು ಲಿಂಗಾಂಗಿ 
ಗಳ ಗೌರವವನ್ನು ದ್ಯೋತಿಸುತ್ತದೆ. ಉಚ್ಚ ಕುಲಶೀಲಂಗಳಿಂದ ಕೂಡಿದ ಈ ಬಸವೇ 
ಶ್ವರನು ತನ್ನ ಪ್ರಭಾವದಿಂದಲೂ, : ಉತ್ಸಾಹ, ದೂರದರ್ಶಿತ್ರ, ಸಹನಶೀಲತ್ವ, 
ಶುದ್ಧಾ ಚಾರ ನಿಚಾರಗಳಿಂದಲೂ, ರಾಜನೀತಿ, ಧರ್ಮನೀತಿ, ವ್ಯವಹಾರ, ಬುದ್ಧಿ 
ಕುಶಲತೆಯಿಂದಲೂ, ಸ್ವದೇಶಾಭಿಮಾನದಿಂದಲೂ, ಆತನ ಕಾಲದ ಬಿಜ್ಜಳ ರಾಜನ 
ಮಂತ್ರಿಸದವಂ ಸಂಪಾದಿಸಿ ಲಿಂಗಾಂಗಿ ಧರ್ಮವನ್ನು ವಿಶೇಷ ಪ್ರಚಾರ ಮಾಡಿ ಬಹು 
ಉನ್ನತಿಗೆ ತಂದನೆಂದು ನಿಸ್ಸಂದೇಹವಾಗಿ ಹೇಳಬಹುದು. ಸ 


ಬಸವೇಶ್ವರನು ರಾಷ್ಟ್ರದ ಐಕ್ಯಕ್ಕೆ ಧರ್ಮವೇ ಮೂಲವೆಂದು ತಿಳಿದು ಧರ್ಮದ 
ಚಳುವಳಿ ಮಾಡಿದನು. ಇತ್ತಲಾಗಿ ದೇಶಾಭಿಮಾನದಿಂದ ರಾಷ್ಟ್ರದಲ್ಲಿ ಒಂದೇ ಧರ್ಮ 
ವಾಗಿ ಆ ರಾಷ್ಟ್ರದ ದ್ರವ್ಯವು ಎರಡನೆಯ ರಾಷ್ಟ್ರಕ ಹೋಗಕೂಡದೆಂತಲೂ, ಅರ್ಥಾತ್‌ 
ಕರ್ಣಾಟಕ ಪ್ರಾಂತ್ಯದ ದ್ರವ್ಯವು ಮತ್ತೊಂದು ಪ್ರಾಂತ್ಯಕ್ಕೆ ಹೋಗಬಾರದೆಂದು 
ಭಾವಿಸಿದಲ್ಲಿ ಆ ಕರ್ಣಾಟಕವಾಸಿಗಳಿಗೆ ಬೇಕಾದ ಪದಾರ್ಥಗಳನ್ನು ತನ್ನ ರಾಷ್ಟ್ರದಲ್ಲಿಯೇ 
ತಯಾರಿಸಲಿಕ್ಕೆ ಜನರಿಗೆ ಉದ್ಯುಕ್ತರಾಗಿರೆಂದು ಹೇಳಿ ಅವರಿಗೆ ಬೇಕಾದ ಪ್ರೋತ್ಸಾಹ 
ಕೊಡಲು ಸಿದ್ದನಾದನು. ಇದರಿಂದ ಪರರಾಸ್ತ್ರದ ಅಪೇಕ್ಷೆಯು ಉಳಿಯದೆ ಹೋಗಿ, 
ರಾಷ್ಟ್ರದಲ್ಲೆಲ್ಲರೂ ಸಮಯಾನುಸಾರ ಪದಾರ್ಥಗಳ ಅನುಕೂಲತೆಯ ದೆಶೆಯಿಂದ 
ಚಂಡಾಲನನ್ನೂ ಸಹ ಬಂಧುನಿನಂತೆ ಭಾವಿಸಲಾರಂಭಮಾಡಬೇಕಾಯಿತು. ಇದಕ್ಕಾಗಿ 
ಬಸವೇಶನು ಮೊದಲು ಚಂಡಾಲನೂ ಸಹ ನನ್ನ ಬಂಧುನೆಂದು ತೋರಿಸಲಿಕ್ಕೆ ಲಿಂಗ 
ಧಾರಣನೆಂಬ ಧರ್ಮನಿಮಿತ್ತವಂ ಬಾಹ್ಯದಲ್ಲಿ ತೋರಿಸಿ ಅವನನ್ನು ತನ್ನಲ್ಲಾವರಿಸಿ 
ಕೊಂಡನು. ಆ ಲಿಂಗಧಾರಣ ಮತ್ತು ಸಜ್ಜೋಧದಿಂದವನನ್ನು ಪನಿತ್ರಾಚರಣೆಗೆ ಹಚ್ಚಿ 
ಈ ಚಂಡಾಲನು ಈಶ್ವರಪುತ್ರನಾಗಿ, ದೇಶಬಾಂಧವನಾಗಿದ್ದರಿಂದ ಇವನ ಬಂಧುತ್ವವು 
ಚಿರಕಾಲ ಉಳಿಯಬೇಕೆಂಬುದಾಹೆರಣೆಗಾಗಿ ಶ್ರೇಷ್ಠಬ್ರಾ ಹ್ಮಣರೆಂದೆನಿಸಿಕೊಳ್ಳುವವ 
ರಲ್ಲಿಯೇ ಶರೀರಸಂಬಂಧ ಮಾಡಿಸಿದನು. ಇವನೇ ಹರಳಯ್ಯನೆಂಬುವ ಪಂಚಮನು. 
_ ಇವನ ಮಗನಿಗೆ ಮಧುವಯ್ಯನೆಂಬ ಬ್ರಾಹ್ಮಣನ ಮಗಳನ್ನು ಕೊಡಿಸಿದರು. ಅಹೆಹಾ! 
ಬಸವೇಶನ ವಿಶ್ವಾತ್ಮ, ನಿಶ್ವಸ್ವರೂಸ, ವಿಶ್ವ ಕುಟುಂಬಕ್ಕೆ ಬೆಲೆಯಿಲ್ಲ. ಯಾವ 
ಈಶ್ವರನ ಪುತ್ರರಿಗೆ ಚಂಡಾಲರೆಂದು ಹೆಸರಿಟ್ಟು, ಸ್ವಾರ್ಥಿಗಳು ಅವರನ್ನು ಕಂಡಾಕ್ಟಣಕ್ಕೆ 
ಸಚೇಲಸ್ನಾನವನ್ನು ಮಾಡುತ್ತಿದ್ದರೋ, ಅಂಥಾ ಸ್ವಾರ್ಥನಿಚಾರವನ್ನು ನಿರ್ಮೂಲಿಸಿ 
ಜಗತ್‌ಕಲ್ಯಾಣವನ್ನು ಮಾಡಿದ ಬಸನವೇಶನಿಗೆ ಎಷ್ಟು ಧನ್ಯವಾದಗಳನ್ನರ್ನಿಸಿದರೂ 


೬೨೪ ಬಸವತತ್ವ ರತ್ನಾಕರ 


ಅಲ್ಪವೇ ಸ ಇವತ್ತಿಗೆ ೮೦೦ ವರ್ಷಗಳ ಹಿಂದೆಯೇ ಬಸ ಸವೇಶನು ರಾಸ್ಟ್ರೈಕ್ಯ ಹಿತಕರ 
Fp 0೫4ರ ಕೃತಿಯಲ್ಲಿ ತಂದು ತೋರಿಸಿ ಜಗತ್ತಿಗುದಾಹರಣೆ 
ಮಾಡಿಟ್ಟ ರುವನು. 

ಇ ಬಸವೇಶನು ಕಂಡಕಂಡವರಿಗೆ ಲಿಂಗಧಾರಣ ಮಾಡಿಸಿದ್ದು ಬಹಳ ತಪ್ಪು 
EN Fe ಕೆಲವು ಅಜ್ಜರು ನಿಂದಿಸುತ್ತಿರುವರು. ಆದರೆ ಅದು. ಅವರ ತಪ್ಪು 
ತಿಳುವಳಿಕೆಯು. ಯಾಕಂದಕೆ ಬಸವೇಶನು ಲಿಂಗಧಾರಣವನ್ನು ಸರ್ವರಿಗೂ 
ಮಾಡಿಸಿದ್ದು ಎಂಥ ಮಡತ್ವಾರ್ಯವೇಬುದು ಎಷ್ಟು ಹೇಳಿದರೂ ತೀರದು. ಹಾಗೂ 
ಅಂಗಧಾರಣ ನಿಧಾನವು ಶಾಸ್ತ್ರಮರ್ಯಾದೆಗೂ ಗಾಂ ಹ್ಯಾಗಂದರೆ, 


ಸ್ತ್ರೀಯೋ ಬಾಲಾಸ್ತಥಾ ವೃದ್ಧಾಃ ಖಂಜಾಃಕುಬ್ಹಾಂಧಪಂಗವಃ | 


ಇ 
ಮಲ್ಲಿಂಗಧಾರಣಾದೇವ ಮದೂಪಾ ಏವ ತೇ ಶಿವೇ॥ 


ಬ್ರಾಹ್ಮಣಾಃ ಕ್ಷತ್ರಿಯಾ ವೈಶ್ಯಾ ಶೂದ್ರಾ ಏಚಾನ್ಯ ಜಾತಯಃ । 
ಲಿಂಗಧಾರಣಮಾತ್ರೇಣ ಶಿವ ಏವ ನ ಸಂಶಯಃ ॥ 


ಯಸ್ಕಾ ಸ್ತಿ ಭಕ್ತಿರೀಶಾನಿ ವೀರಶೈ ವ ಮತಾಶ್ರಯೇ | 
ಭಕಿ ಮಾತ್ರ ಪವಿತ್ರಾಹಿ ರಚ ಬಾಕ i 


ಎಂದು ಸಮಸ್ತರಿಗೆ ಲಿಂಗಧಾರಣದಧಿಕಾರವುಂಟಿಂಬ ಪಾರಮೇಶ್ವರಾಗಮದ ವಚನ 
ದಂತೆ ಬಸವೇಶನು ಲಿಂಗಧಾರಣ ಮಾಡಿಸಿಕೊಳ್ಳಲಿಕ್ಕೆ ಸರ್ವರಿಗೂ ಮುಕ್ತದ್ವಾರ 
ಮಾಡಿದನು. ಇದರಲ್ಲಿ ಅವನಿಗೆ ಆಂತರಿಕ ದೇಶಾಭಿಮಾನದ ಕಳಕಳಿ ಇದ್ದು ಅದ 
ರಿಂದಲೇ ಲಿಂಗಾಂಗಿ ಧರ್ಮವು ಸಾರ್ವಭೌಮವಾಗುವದೆಂದು ನಂಬಿದ್ದ ನು. ಎಲ್ಲಿ 
ಕಂಡಲ್ಲಿಯೂ ಲಿಂಗವನ್ನೇ ಕಾಣಬೇಕೆಂಬೀ ಈಶ್ವರಾ ಸಿಕ ' ಬುದ್ಧಿಯು ಅವನ 
ಮೊದಲನೆಯ ರ್ಯೋತನೆಯು. ಈ ಧರ್ಮದಂಥ ಸಹನಟಿ ತತ್ವವು ಮತ್ತಿನ್ನಾವ 


ಧರ್ಮದಲ್ಲಿಯೂ ಇಲ್ಲದ್ದರಿಂದ ಐಹಿಕಾಮುಸ್ಮಿಕ ಸುಖಗಳೆರಡನ್ನೂ ಬಹು ಸುಲಭವಾಗಿ ' 


ಸಾಧಿಸಬಹುದೆಂಬ ವಿಚಾರಮಾಡಿ ಸರ್ವತ್ರ ಒಂದೇ ಲಿಂಗಾಂಗಿ ಧರ್ಮವಾದಲ್ಲಿ 
ರಾಷ್ಟ್ರದ ಐಕ್ಯವು' ಉಳಿಯುವದೆಂಬ ಎರಡನೇ ಹೇತುವು. ಸರ್ವವೂ ಲಿಂಗಮಯ 
ಜ್‌ ಆಧ್ಯಾತ್ಮ ವಿಚಾರ ತೋರಿಸುವುದು ಮೂರನೇ ಹೇತುವು. ಇನ್ನು ಸರ್ವ 
ಸಾಮಾನ್ಯವಾಗಿ ಕ ಧರ್ಮವನ್ನು ಅಭಿವ ೈದ್ಧಿ ಮಾಡುವ ಅಭಿಮಾನವಂತೂ 
ಬಾಹ್ಯಾಂತರದಲ್ಲಿಯೂ ಇದ್ದದ್ದೇ. ಒಬ್ಬ ಲಿಂಗಾಂಗಿಯ ದುಡ್ಡು ಸಾಂಸಾರಿಕ 
ಪದಾರ್ಥಗಳನ್ನು ತೆಗೆದುಕೊಳ್ಳುವ ಉದ್ದೇಶದಿಂದಲೇ ಆಗಲಿ, ಅಥವಾ ಕೂಲಿ, 
ಕುಂಬಳಿ, ನೌಕರಿ ಮೊದಲಾದ "ಮಿತ ಗ್ಗೆ ಆಗಲಿ, ಎರಡನೇ ಲಿಂಗಿಯವರ 
ಕಡೆಗೆ ಹೋಗಬಾರದೆಂಬ ಮುಖ್ಯ ಸ್ವದೇಶೀ ಭಾವನೆಯಿಂದ ಲಿಂಗಾಂಗಿ ಧರ್ಮಾಭಿ 
ಮಾನ ಉಳಿಯಬೇಕೆಂತಲೂ ಸರ್ವರಿಗೂ ಅಂದರೆ ಅಗಸರು, ಕುಂಬಾರರು, ಕ್ಪೌರಿಕರು 
ಮೊದಲಾದವರಿಗೂ ಲಿಂಗಧಾರಣೆ ಮಾಡಿದನು. ಇವನೇ ಸ್ವದೇಶಾಭಿಮಾನದ ಸ್ವದೇಶೀ 
ಚಳುವಳಿಯ ಮೊದಲನೇ ಶಿಕ್ಷಕನು. ಇವನು ಸರ್ವಪ್ರಾಣಿಮಾತ್ರಕ್ಕೂ ನಿಷ್ಪಕ್ಷಪಾತ 
ದಿಂದ ಹಿತಚಿಂತಕನಾಗಿದ್ದರಿಂದಲೇ ' ಇವನಿಗೆ ನಂದಿ, ವೃಷಭಾದಿ ಅವತಾರವೆಂದು 
ಹೊಗಳಿದರು. ಆದರೆ ಲೋಕಾನಂದಯತೀತಿ ನಂದಿಃ ವೃಷಂ ಧರ್ಮಂಭಾತೀತಿ ವೃಷಭಃ 


Se SC ica er da ಹಟ da 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೬೨೫ 


"ಇತ್ಯಾದಿ ಶಬ್ದಗಳು ಲೋಕೋನೃತಿ, ದೇಶೋನ್ನತಿ, ಧರ್ಮೊೋನೃತಿಗಳನ್ನೇ ಬೋಧಿಸು 
ತ್ತಿದ್ದು ಅದರಂತೆ ಅವನು ಕೃತಿಗಳನ್ನೇ ಮಾಡಿದ್ದರಿಂದ ಅವನಿಗೆ ಈ ನಾಮಗಳು 
ಸರ್ವಥಾ ಸಾರ್ಥಕಗಳಾಗಿರುವವು. 

ಬಸವೇಶನ ರಾಜನೀತಿಯು ಚಾಣಕ್ಯನ ರಾಜನೀತಿಗಿಂತಲೂ ಬಹು ಉಚ್ಚ ದರ್ಜೆ 
ಯುಳ್ಳದ್ದು. ಯಾಕಂದರೆ ಇವನು ಚಾಣಕ್ಯನಂತೆ ಸ್ವಾರ್ಥಿಯಲ್ಲ, ಸ್ವಾರ್ಥಾಸಮಾನ 
ಗಳಿಂದ ಪ್ರೇರಿತನೂ ಅಲ್ಲ. ಪೇಷ್ರಾದಿಗಳಂತೆ ಒಬ್ಬರ ರಾಜ್ಯ ಕಸುಕೊಳ್ಳಬೇಕೆಂಬ 
ದುರಾಶೆಯುಳ್ಳ ಕುಟಿಲನೂ ಅಲ್ಲ. ಆದರೆ ಲೋಕದಲ್ಲಿ ರಾಜನಿಂದ ಅನ್ಯಾಯವಾಗ 
ದಂತೆ ಪ್ರಜಾಸನ್ಮುತಿಪೂರ್ವಕ ರಾಜ್ಯದಾಡಳತೆ ನಡೆದು ರಾಜಪ್ರಜೆಗಳೀರ್ವರೂ ಸುಖ 
ದಿಂದಿರಬೇಕೆಂಬುವದೇ ಬಸವೇಶನ ಮುಖ್ಯ ರಾಜನೀತಿಯ ತತ್ವವು. ಚಾಣಕ್ಯನು 
ಮಹಾ ಕ್ರೂರನು ಮತ್ತು ತನ್ನಸಮಾನದುದ್ದಿಶ್ಶ ನವನಂದಾದಿಗಳನ್ನು ಕೊಲ್ಲುವ ಆತ್ಮ 
ಹಿಂಸಾ ಫ್ರೇರಿತ ರಾಕ್ಸಸೀಕೃತಿಯುಳ್ಳ ವನು ಮತ್ತು ಧರ್ಮಾಧರ್ಮ ಪಾಸಪುಣ್ಯಾದಿಗಳ 
ವಿಚಾರರಹಿತನು. ಆದರೆ ಯಾರಾದರೊಂದುವೇಳೆ ತಪ್ಪು ತಿಳುವಳಿಕೆಯಿಂದ 
ಬಸವೇಶನು ಬಿಜ್ಜಳನನ್ನು ಕೊಲ್ಲಿಸಿದನೆಂದು ರಾಜದ್ರೋಹವನ್ನು ಅವನ ಮೇಲೆ ಆರೋಪಿಸ 
ಬಹುದು. ಈ ಹಿಂಸಾವೃತ್ತಾಂತವು ಬಸವೇಶನಿಗೆ ಸ್ಪಪ್ಪದಲ್ಲಿಯೂ ಗೊತ್ತಿರಲಿಲ್ಲ. 
ಯಾರೋ ಧರ್ಮದ ದುರಭಿಮಾನದಿಂದ ಪ್ರೇರಿತರಾಗಿ ಕೊಂದರು. ಅಂತೂ 
ಕೊಂದವರು ಮಾತ್ರ ವೀರಶೈವರು. ಆದರೆ ಇಷ್ಟರಿಂದಲೇ ಬಸವೇಶನಿಗೆ ಆ ಕಲಂಕವು 
ಹತ್ತಲಾರದು. ರಾಜ್ಯದಾಶೆಯಿಂದ ಬಸವೇಶನು ತಾನಾಗಿಯೇ ಬಿಜ್ಜಳನನ್ನು ಕೊಲ್ಲಿಸಿ 
ದ್ದರೆ ಬಿಜ್ಜಳನು ಸತ್ತನೆಂದು ಸೇಳಿದಾಕ್ಷಣಕ್ಕೆ ತನ್ನಲ್ಲಿ ಗುಪ್ತದಿಂದ ಕಾದಿರುವ 
ಒಂದು ಲಕ್ಷ್ಮ ತೊಂಭತ್ತಾರು ಸಾವಿರ ಮಹಾಸೈಸಿಕರೊಂದಿಗೆ ಮುತ್ತಿಗೆ ಹಾಕಿ ತಾನು 
ರಾಜನೆಂಬ ಜಯಭೇರಿಯನ್ನು ಹೊಡೆಯಿಸುತ್ತಿದ್ದನು. . ಆದರೆ ಹಾಗೆ ಮಾಡದೆ 
ಅವನು ಸತ್ತಾಕ್ಸಣಕ್ಕೆ ನಿರಪೇಕ್ಷ ಬುದ್ಧಿ ಯಿಂದ ದುಃಖಿತನಾಗಿ ಮಂತ್ರಿಪದವನ್ನು 
ಸಹ ತ್ಯಾಗಮಾಡಿ ಆ ಸ್ಥಳವನ್ನೇ ಬಿಟ್ಟು ಹೊರಟುಹೋದನೆಂಬ ವಾರ್ತೆಯೇ 
ಔದಾರ್ಯದ್ಯೋತಕವು. 

ಇನ್ನು ಲಿಂಗಾಂಗಿ ಧರ್ಮಸ್ರಜಾರ ಮಾಡಿದನೆಂದಾಕ್ಸಣ ಇವನು ದುಷ್ಟನೆನ್ಸ 
ಬಹುದೇ? ಹಾಗಲ್ಲ. ಅಶೋಕ, ಅಕ್ಸರಾದಿಗಳು ಸ್ಪಧರ್ಮಪ್ರಚಾರವನ್ನು ಮಾಡುತ್ತ 
ರಾಜ್ಯವನ್ನಾಳಿದರು. ಅವರು: ಮಹಾ ಶ್ರೇಷ್ಠಪುರುಷರೆಂದು ಇತಿಹಾಸಕಾರರಿಂದ ಹೇಗೆ 
ವರ್ಣಿಸಲ್ಪಟ್ಟ ರುವರೋ ಅದರಂತೆ ಬಸವೇಶನು ನಿಶ್ವಾತ್ಮಾ ವಿಶ್ವಕುಟುಂಬಿಯಾದ್ದರಿಂದ 
ಮಹಾ ಶ್ರೇಷ್ಠ ಪುರುಷನೆಂತಲೇ ಹೇಳಬಹುದು. 

ರಾಷ್ಟ್ರೋನ್ನತಾದಿಗಳಿಗೆ ಮುಖ್ಯ ಕಾರಣವು "ಸರ್ವಂ ಧರ್ಮಮೂಲಂ:? 
ಎಂಬುವ ನೀತಿವಾಕ್ಯದಂತೆ ಸರ್ವವೂ ಧರ್ಮೋನ್ನತಿಯಿಂದಲೇ ಆಗುವದೆಂದು ಕಂಡು 
ಹಿಡಿದು ಆ ಧರ್ಮಸ್ಫೂರ್ತಿಯಿಂದ ಪ್ರೇರಿತನಾಗಿ ಮಹಾ ಸೌಮ್ಯವರ್ತನದಿಂದಲೇ 
ಸರ್ವವನ್ನೂ ಸಾಧಿಸಿದನು. ಇಂತಹ ಲೋಕೋತ್ತರ ರಾಜನೀತಿಜ್ಞನೂ, ಧರ್ಮ 
ವೀರನೂ ಆದ ಬಸನೇಶನನ್ನು ತನ್ನ ಗರ್ಭದಿಂದ ಕೊಟ್ಟಿ ಭರತ ಭೂಮಾತೆಯೇ 
ಧನ್ಯಳು. ಅಂಥ ಧರ್ಮವೀರ ಪುರುಷನಿಂದ ಅಲಂಕೃತವಾದ ಲಿಂಗಾಂಗಿ ಧರ್ಮವೇ 
ಮಹಾಧನ್ಯ, ಮಹಾಧನ್ಯ. 

40 


೬೨೬ ಬಸವತತ್ವ ರತ್ನಾಕರ 


ಶ್ರೀ ಶಾಂತವೀರ ಶಿವಾಚಾರ್ಯರು--ಕಲ್ಬುರ್ಗಿ ಚೌದಾಪುರಿ ಹಿರಿಯ ಮಠದವರು. 
ಇವರು “ಕಾ. ಕುಷ್ಟ ಗಿ ಹಿರಿಯಮಠದ ಚನ್ನ ಬಸ ಸವಸ್ವಾ ಮಿಗಳ ಪುರಾಣವನ್ನು 
ರಚಿಸಿರುತ್ತಾರೆ. ಪುರಾಣ ಜಾದಿಯಲ್ಲಿ-- 
ಬಸವನಾನುವ ನೆನೆದು ಹೃದಯದೆ | ವೆಸನದೂರರು ಬೊಮ್ಮು ಮೊದ | 
ಲಾದ ಸಮ ಶರಣರು | ಸುಖವ ಪಡೆದಾ ಬಸವ ಪೆಸರನ್ನೇ | 
ವಸುಥೆಯೋಳ್‌ ಧರಿಸಿಪ್ಪ ಶುಭಪುರಿ | ಬಸವರಾಜನ ದಿವ್ಯನಾಮವ | 
ರಸವನೆ ದಣಿವೊಲು ನುತಿಪೆ ಕೇಳೆ ಮನದೊಳನವರತ ॥ 
ಸಂಡಿತ ಬಸವಸ್ಸಶಾಸ್ತ್ರಿಗಳು, ಮಸ್ಕಿ--ಇವರು ಉಭಯ ಭಾಷೆಗಳಲ್ಲಿಯೂ ಕವಿತೆ 
ಗಳನ್ನು ಬರೆದಿದ್ದಾ ರೆ. ಕರಿಬಸವ ಪುರಾಣ, ನಂದೂರು ಹಿರಿಯಮಠದ ಪಟ್ಟ ದ 
ಸ್ವಾ ನಗಳ ಪುರಾಣ, ಘರಮಶಠಾಚಾರ್ಯರ ಪುರಾಣ, ನೀತಿಶತಕ ಮೊದಲಾದ ಗ ಗ್ರಂಥ 
ಗಳನ್ನು ಬರೆದಿರುತ್ತಾರೆ. ಇವರು ಯಾದಗಿರಿಯಲ್ಲಿ ಹೊರಡುತ್ತಿದ್ದ ಧರ್ಮಸಂಚ 
ಎಂಬ ಸ ಪುಸ್ತ ಕಕ್ಕೆ ಕೆಲವು ದಿನಗಳವರೆಗೆ ಸಂಪಾದಕರೂ ಆಗಿದ್ದ ರು. ಇವರ 
ಕನ್ನಡ ಕವಿತ್ವವು RS: ಇವರಿಗೆ ಕವಿತಾ ಶಕ್ತಿಯು "ಜಿನ್ನಾಗಿದ್ದು, 
ಇವರೆ ಶೈಲಿ ಧಾರಾಪ್ರವಾಹದಂತೆ ನಿರರ್ಗಳವಾಗಿರುತ್ತದೆ. 


'ಕರಿಬಸವ ಪುರಾಣದಲ್ಲಿ 


ಮಾದರಸ ಮಾದಲಾಂಬೆಯರ ಸುತನಾಗಿ ಗುರು । 

ಬೋಧಾಮೃತನ ಪಾನಮಾಡಿ ಗಂಗಾವಧುನ | 

ಸಾದರದಿ ಹ ವಿಡಿದು ಕಲ್ಯಾ ದರಸ ಬಿಜ್ಜ ಳಗೆ | 

ವರಮಂತ್ರಿ ನ ಭೂತ್‌ ಬಂದ *ಿಪಿಯನೋಡುನದಾದಿ | 
ಯಾದ ಮಹಿಮೆಗಳ ತೋರ್ದವಿತ ಚರಸೇವೆಯ । 

ಮೇದಿನಿಗೆ ಮಿಗಿಲೆನಿಸಿ ಮೆರೆದ ಬಸವೇಶನಡಿದಾವರೆಗೆ ಶರಣೆಂಬೆನು ॥ 


ಶ್ರೀ ಚನ್ನಕನಿಗಳು ಕನಿರತ್ವ ಕೊಪ್ಪಳ ಜಿಲ್ಲೆಯಲ್ಲಿರುವ ದ್ಯಾಂಪುರದವರು--ಇವರು 
ಸುಪ್ರಸಿದ್ಧ ಕನಿಗಳು. ಅನೇಕ ಪುರಾಣಗಳನ್ನು ಬರೆದಿರುತ್ತಾರೆ. 
ಇವರು ಬರೆದ ಗ್ರಂಥಗಳು: 


೧. ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ೬. ಇಳಕಲ್ಲ ಮಹಾಂತಸ್ವಾಮಿಗಳ ಪುರಾಣ ನ 

೨. ಹಾಲಕೇರಿ ಅನ್ನ 'ಹಾನಮಹಾಸ್ಟಾ py slg ಮುಳಗುಂದ ಬಾಲಲೀಲಾಮಹಂತೇಶ್ವರ 
ಗಳ ಪುರಾಣ ಪುರಾಣ 

೩. ನಾಲ್ವತವಾಡದ ನೀರೇಶ ಪುರಾಣ ೮. ಹಾನಗಲ್ಲ ಕುಮಾರೇಶ್ವ ರ ಪುರಾಣ 

೪. ಶ್ರೀ ಹುಚ್ಚೆ (ಶ್ವರ ಪುರಾಣ ; ೯. ಶಿರಹಟ್ಟಿ ಯ ಫಕೀರಸ್ವಾ ಮಿಗಳ ಚರಿತ್ರೆ 


೫. ಕಂಬಳಿಹಾಳ "ಹೊಡ್ಡ ಬಸವೇಶ್ವರ ಪುರಾಣ 

Fu ಸಣ್ಣ ಗ್ರಂಥಗಳನ್ನೂ ರಚಿಸಿರುತ್ತಾರೆ 
೧೦. ಕಾಲಕಾಲೇಶ್ವರ ಶತಕ ೧೬. ಕಲ್ಲಿನಾಥ ಶತಕ 
೧೧. ಕೊಟ್ಟೂರೇಶ್ವರ ವಚನ ೧೭. ಬಸವ ತ್ರಿವಿಧಿ 
೧೨. ಅನ್ನ ದಾನೀಶ್ವ ರ:ಜೋಗುಳ ಪದ ೧೮. ಬೀಗತಿಯರ ಹಾಡು 
೧೩೬ ಗವಿಸಿಜಿ ತ್ವರೆ ಮಂಗಲಗೀತೆಗಳು ೧೯. ಮಂತ್ರರಹಸ್ಯ 
೧೪. ನಲ್ನುಡಿ ೨೦. ಮುನೋಬೋಧೆ 
೧೫. ಕುಮಾರೇಶ್ವರ ಶತಕ ೨೧. ಸದಾಶಿವ ಲೀಲೆ 


ಶ್ರೀ ಬಸನಣ್ಣನವರೂ ಕನಿಗಳ ಕಾಣಿಕೆಯೂ ೬೨೬ 


ಹೇಮರೆಡ್ಡಿ ಮಲ್ಲಮ್ಮನ ಪುರಾಣದಲ್ಲಿ 
ಪರಶಿನನ ಚಿದ್ಧ ರ್ಮವೇ ಮೂರ್ತಿಗೊಂಡು ಶಿವ | 


ಶರಣರಾಳ್ತ Bh ಮ )ಡಭಕ್ತ ಯಂ ತೋರಿ | 
ಧರೆಯನುದ್ಧ ರಿಸಿ 4 ಬಸವನ ಚರಣಮಿರಲಿ ಮನಾ ನಸಡೊಳು ॥ 
ಮಹಂತೇಶ ಪುರಾಣದಲ್ಲಿ 

ಶಿವಭಕ್ತಿ ಪಥವನಾಚರಿಸಿ ತೋರ್ದವನಿಯೊಳು 
ಶಿವತತ್ವದನುವನೆಲ್ಲರಿಗರುಹಿ ಮಹಿಮೆಯಿಂ | 
ಶಿನಮತವನುದ್ಧರಿಸಿದೆರಡನೆಯ ಶಂಭುವೆನಿಸಿದ ಬಸವ ದಂಡೇಶನೇ ॥ 
ವಿವರಿಸಲು ನೀನೆ ಜಗದಾದಿ ದೇಶಿಕನಿರುವೆ । 

ತ್ರಿವಿಧ ವಸ್ತುವನೊಪ್ಪಿ ತಿ ತ್ರಿವಿಧ ಪ್ರಸಾದಮಂ | 
ಸನಿವ ಸೌಖ್ಯ ನನುಗ್ರಹಿಸು ನಿನ್ನ Wie ಮರೆಹೊಕ್ಕೆ ನಮಕನಂದ್ಯ | 


ಬಾಲಲೀಲಾ ಮಹಂತೇಶ್ವರ ಪುರಾಣದಲ್ಲಿ 
ಹೆರನಾಜ್ಞೆಯಂ ಪೊತ್ತು ಭೂತಲದೊಳನತರಿಸಿ | 
ಪರಮ ಭಕ್ತಿ ಜ್ಞಾನವಿರತಿಗಳನಾಚರಿಸಿ 
ಹಿರಿಡೆನಿಸನಂತ ಮಹಿಮೆಗಳನುರೆ ಬಿತ್ತರಿಸಿ ಷರ್ಬಿಸ್ಥಲಾಮುಲಶಾಸ್ತ್ರದ i 
ತಿರುಳನೆಲ್ಲವನಚ್ಚಗನ್ನಡದ ತಿಳಿನುಡಿಯೊ । 
ಳೊಡೆದು ಶಿನಮುತವನುದ್ದರಿಸಿ ಸಲಹಿದ ಬಸವ 
ಗುರುಚನ್ನ ಬಸವೇಶ್ವರಾಲ್ಲಮಾದಿ ಪ್ರಮಥರಡಿಗಳಿರ್ಕೆನ್ನ ಶಿರಡೆ ॥ 


ವೀರಪ್ಪ ಯಗಟಿ, ಬಿ.ಎ. ಎಲ್‌ಎಲ್‌.ಬಿ., ಹಾವೇರಿ ಇವರು ವೀರಶೈವ 
ತತ್ವವನ್ನು ಬಲ್ಲಂತಹ ವಕೀಲರು. ವಿವಿಧ ಮಾಸಿಕ ಪುಸ್ತಕಗಳಲ್ಲಿ ಕನ್ನಡ ಮತ್ತು 
ಇಂಗ್ಲೀಷ್‌ ಭಾಷೆಗಳಲ್ಲಿ ನೀರಶೈವ ಧರ್ಮದ ಬಗ್ಗೆ ಅನೇಕ ಲೇಖನಗಳನ್ನು ಬರೆದಿರು 
ತ್ತಾರೆ. 

ಜಗತ್ತಿನ ಜೀವಜ್ಯೋತಿಗಳ ಮಣಿಮಾಲಿಕೆಯಲ್ಲಿ ಬಸವೇಶ್ವ ರನು ಷಾ 
ದಿವ್ಯರತ್ನ ದಂತೆ ಉಜ್ವಲಿಸುತ್ತಿ ತಿರುವನು. ಪ್ರಸಿದ್ಧ 'ಧರ್ಮಸ್ರ ಕತಕ! ಏಸುಕ್ರಿಸ್ತ 
ಬುದ್ಧ, ಮಹಮ್ಮದ್‌” ಪೈಗಂಬರ್‌, ಯೀರೋಷ್ನ ರ್ಕ ಕೂ ರಾಮಾನುಜ, ಮಾಧ್ದ 
ಮೊದಲಾದವರ ಪಂಕ್ತಿಯಲ್ಲಿಯೇ ಬಸವೇಶ್ವ ರನು ಬರುವನು. ಆದರೆ ಬಸ ಸವೇಶ್ವ ರಸ 
ವಿಶಿಷ್ಟ್ರತ್ವವೇನೆಂದರೆ ಈತನು ಧರ್ಮಪ್ರ ಕಾಶಕನಾಗಿದ್ದ ಂತೆಯೇ ಸಮಾಜ ಶಕ, 
ಅಂತ್ಯ ಶೈ ಜೋದ್ದಾ ರಕನೂ, ನೀತಿಯನ್ನು. ನೆಲೆಗೊಳಿಸಿದನಫೂ, ಶೀಲಾಚಾರಗಳನ್ನು ಬಿತ್ತಿ 
5 "ಸ ಸತ್ಯವನ್ನು ನಿರ್ವಂಚನೆಯಿಂದ ಖಂಡಿಸಿದವನೂ, ಸತ ವನ್ನು ಎತ್ತಿ 
ಹಿಡಿದವನೂ, 1 ಸ್ತ್ರೀಯರಿಗೆ ಸಮಾನತ್ವನನ್ನು ಕಲ್ಪಿಸಿದವನೂ, ನಿಷ್ಕಲ ಹುಡಯಿಯೂ, 
ನಿಸ್ತಾರ್ಥಿಯೂ, ಅನಾಥ ರಕ್ಷಕನೂ, ಹಾ ಸಹಕಾರಿಯೂ, ಶಿವಶರಣರ 
ಸೇವಕನೂ, ಗುರುಲಿಂಗ ಜಂಗಮದಲ್ಲಿ ನಿಶ್ಚಲವಾದ ನಿಷ್ಕೆಯುಳ್ಳ ವನೂ, ಶಿವಭಕ್ತರ 
ಸಲುವಾಗಿ ಪ್ರಾಣವನ್ನು ಸಹ ತೊರೆಯಲು ಸಿದ್ಧನಾದವನೂ, ಅನನ್ಯವಾದ ಭಕ್ತಿಯಲ್ಲಿ 
ಬಲಾಢ್ಯನೂ, ಕರ್ತವ್ಯಶಾಲಿಯೂ, ಮಹಾಮಹಿಮನೂ, ಕೈ ಗಾರಿಕೆ, ಉದ್ಯೋಗ 


೬೨೮ ಬಸವತತ್ವ ರತ್ನಾಕರ 


ಮೊದಲಾದ ಕಾಯಕಗಳಿಗೆ ಯೋಗ್ಯವಾದ ಮರ್ಯಾದಿ ಕೊಟ್ಟಿ ವನೂ, ಅತ್ಯಂತ 
ಕುಶಲನಾದ ರಾಜಕಾರಣ ಪಟುವೊ ಆಗಿದ್ದನು. ಬಸವೇಶ್ವರನು ವೀರಶೈವ ಮತೋದ್ಧಾರ 
ಮಾಡಿದನೆಂಬ ಅಭಿಮಾನದಿಂದ ಇಂತಹ ವಿಶಿಷ್ಟ ಗುಣಗಳನ್ನು ಆತನಿಗೆ ಅರ್ಪಿಸಿರ 
ಬಹುದೆಂದು ವಾಚಕರು ತಿಳಿಯಬೇಕಾದುದಿಲ್ಲ. ಬಸವೇಶ್ವರನ ವಚನ ಗ್ರಂಥವನ್ನು 
ಓದುವವರು ಪರಮತೀಯರಾದರೂ, ಸಿಡಿಲಿನಂತೆ ಘುಡು ಘುಡಿಸುತ್ತಿರುವ ಆತನ 
ವಚನಗಳಿಂದ ಆತನ ಮಹಿಮೆಯ್ದನ್ನು ಸಹಜವಾಗಿ ನಿರ್ಧರಿಸಬಹುದು. ಆತನ ಘನತೆಗೆ 
ಆತನ ನಚನವೇ ಸಾಕ್ಷಿ. ಇನ್ನುಳಿದ ಶಿವಶರಣರು ಬಸವಣ್ಣನನ್ನು ತಮ್ಮ ವಚನಗಳಿಂದ 
ಹಾಡಿ ಹರಿಸಿರುವರು.. ಬಸವನ ನಾಮವು ವಸುಥೆಗೆ ಪ್ರೇಮಮಯವಾಗಿರುವದಲ್ಲಿ 
ಬಸವಣ್ಣನು ವೀರಶೈವರಿಗೆ ಮುದ್ದಿನ್ನ ಕಾಣಿಕೆಯಾಗಿರುವನು. ಭಕ್ತಿಯೋಗಿಗಳಿಗೆ 
ಭಾಗ್ಯದೇವತೆಯಾಗಿರುವನು. ನೀತಿಯ ನುಡಿಯನ್ನು ಬಯಸುವವರಿಗೆ ಕಬ್ಬಿನ 
ಕಣಿಯಾಗಿರುವನು. ಸಮಾಜ ಸುಧಾರಕರಿಗೆ ಸಲಹೆಗಾರನಾಗಿರುವನು. ತತ್ವಸಾಧಕರಿಗೆ 
ಕಲ್ಪವೃಕ್ಷವಾಗಿರುವನು. | 
ಬಸವಣ್ಣನವರು ಭಾಷಾಸಂಡಿತರೆಲ್ಲ, ಭಾಷಾಜನಕರು. ಅವರ ವಚನಗಳ ಕನ್ನಡ 
ನುಡಿಯು ಎಷ್ಟು ನೀರ್ಯವತ್ತಾಗಿರುವದೆಂಬುದನ್ನು ತೋರಿಸುತ್ತದೆ. ಅವರ ಹೃದಯವು 
ಕರಗಿ ನೀರಾಗಿ ಅದು ವಚನಗಳ ರೂಪದಲ್ಲಿ ಹರಿದಿದೆ. ಆ ಪ್ರವಾಹದಲ್ಲಿ ಅವರ 
ವಿಚಾರಗಳು ಭೋರ್ಗರೆಯುತ್ತವೆ. ತತ್ವರತ್ಸಗಳು ಥಳಥಳಿಸುತ್ತವೆ. ಆ ವಚನಗಳಲ್ಲಿ 
ನಾವಿನ್ಯವು ಮಿನುಗುತ್ತಿದೆ. ತೇಜವು ತುಳುಕುತ್ತಿದೆ. ಅವು ಅವರ ಮಿದುವಾದ ಒಳ 
ಎದೆಯ ಒಡನುಡಿಗಳು. ನಂಜಿನ ನಾಲಿಗೆಯ ಬಿರುನುಡಿಗಳಲ್ಲ. ಈ ವಚನಗಳಲ್ಲಿ 
ಅವರ ಅಂತಃ ಕರಣವು ಹೆಪ್ಪುಗಟ್ಟಿ ರುತ್ತದೆ. ಸಾಧುವೃತ್ತಿಯ ಸೋನೆಯು ಸುರಿಯು 
ತ್ತಿಡೆ. ಅನುಭವದ ಕಾಠಿಣ್ಯವು ಕಂಗೊಳಿಸುತ್ತಿದೆ. ಅವರ ಆಚಾರದ ಕೆಚ್ಚು ಅಲ್ಲಿ 
ಕಾಣುತ್ತದೆ. ವಿಚಾರದ ಅಚ್ಚು ಅಲ್ಲಿ ಅಚಲವಾಗಿದೆ. ಈಗ ಹಿಂದೂದೇಶದಲ್ಲಿ ಪ್ರತಿ 
ವರ್ಷವೂ ಸೇರುತ್ತಿರುವ ಸಾಮಾಜಿಕ ಸಭೆಗಳೂ, ಹಿಂದೂ ಸಮಾಜ ಸುಧಾರಕರೂ, 
ಬಸವನು ಮಾಡಿದ ಸುಧಾರಣೆಗಳಿಗಿಂತ ಹೆಚ್ಚಿನ ಕಾರ್ಯವನ್ನು ಮಾಡಲಾರರು. 
ಹಿಂದೂದೇಶದ ಇತಿಹಾಸ ಹಿಂದುಗಳ ನಡಾವಳಿ, ಅವರ ಸಂಸ್ಥಾರ ಮೊದಲಾದವುಗಳಲ್ಲಿ ' 
ಬಹು ಪರಿಚಯವುಳ್ಳ ಸರ್‌ ಜೇಮ್ಸ್‌ ಕ್ಯಾಂಬೆಲ್ಲರು ಹೇಳಿರುವ ಹಾಗೆ ಹಿಂದೂದೇಶದಲ್ಲಿ 
ಸದ್ಯದ ಸಮಾಜ ಸುಧಾರಕರು ಬಸವನು ಹೇಳಿರುವದನ್ನೇ ಪುನಃ ಹೇಳುತ್ತಲೂ ಮತ್ತು 
ಬಸವನ ವಿಚಾರವನ್ನೇ ಬೀರುತ್ತಲೂ ಇರುವರು. 


ಗುರುಲಿಂಗಸಿದ್ಧ ಕವಿಗಳು ಇವರು ಶರಣು ಬಸವೇಶ್ವರ ಪುರಾಣವನ್ನು ಬರೆದಿರು 
ತ್ತಾರೆ. 
ಮೇದಿನಿಗೆ ಭಕ್ತಿಯಂ ಬೋಧಿಸಲೈೆಂದು ವರ । 
ಮಾದರಸ ಮಾದಲಾಂಬೆಯರಿಂದ ಜನಿಸಂ । 
ಪಾದಿಸುತ ವರವೀರಶೈನವಮಂ ಪರಸಮಯ ಭೇದಿಸುತೆ ಸದ್ವಾದದಿಂ । 
ಮೋದುವಂಜೀರುತಂತಗಣಿತ ಪವಾಡಮಂ | 
ಸಾಧಿಸುತ ಕಪ್ಪಡಿಯ ಸಂಗಮೇಶನೊಳ್ಳೈ ಕೃ 
ಮಾದ ಗುರು ಬಸನರಾಜರ ಪಾದಮಿರಲೆನ್ನ ಹೃದಯಪದ್ಮದೊಳು ನಿರುತಾ ॥ 


ಶ್ರೀ ಬಸವಣ್ಣನವರೂ ಕನಿಗಳ ಕಾಣಿಕೆಯೂ ೬೨೯ 


"ಮಲ್ಲಿಕಾರ್ಜುನಪ್ಪ ರೈನಾಪುರ, ಬಿ.ಎ.--ಇನರು ಮೇಘದೂತ, ಶಾಕುಂತಲಾ, 
ಲಿಂಗರಾಜ ವಿಜಯ ಈ ಮೂರು ಗ್ರಂಥಗಳನ್ನು ಉತ್ತಮ ರೀತಿಯಿಂದ ಬರೆದು 
ಕನ್ನಡಿಗರ ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ. ಸರ್ಕಾರಿಯ ನೌಕರಿಯಲ್ಲಿದ್ದು ನಿವೃತ್ತಿ 
ಹೊಂದಿದವರಾದರೂ ಸಾಹಿತ್ಯದಲ್ಲಿ ಇಷ್ಟು ಅಭಿರುಚಿಯಿಂದ ಕಾರ್ಯ ಮಾಡು 
ತ್ರಿರುವದು ಪ್ರಶಂಶನೀಯವಾಗಿರುತ್ತದೆ. 

ಲಿಂಗರಾಜ ವಿಜಯದಲ್ಲಿ 


ನಿರುಪಮ ವೀರಶೈ ವಮತಕಂಟದ ಕುಂಡುಕೊಠತೆಯೆಲ್ಲಮಂ 
ಸರಿಪಡಿಸುತ್ತೆ ಮಕ ಮದಕೀಯುತುದಾತ್ತ ನಿನೂತ್ಮ ಪುಷ್ಟಿ ಯಂ । 
ಸರಸತಿವೆಣ್ಣೆ 'ಯರಿಂತುಡಿಸುತುಂ MS ಸ 
ಧಕೆಪೊಗಳ್ಳಂತೆ ಬಾಳ ಬಸವೇಶ್ವರನೀಗೆಮಗೀಶಭಕ್ತಿಯಂ ॥ 


ಹಳಷಪೇಟಿ ಚಿಂತಾಮಣಿಯವರು--ಇವರು "ಯುಗಪ್ರವರ್ತಕ ಬಸವಣ್ಣನವರು 
ಎಂಬುವ ಗ್ರಂಥ ಬರೆದಿರುತ್ತಾರೆ. ಬಸವಣ್ಣನವರ ಬಗ್ಗೆ ಹೊಸ ದೃಷ್ಟಿಯಿಂದ ೮ ಪ್ರಬಂಧ 
ಗಳನ್ನು ಬರೆದು ಅದಕ್ಕೆ "ಯುಗಪ್ರವರ್ತಕ ಬಸವಣ್ಣ ನವರೆಂದು ಹೆಸರಿಟ್ಟಿರುತ್ತಾರೆ. 
ಸಫಲ ಜೀವನ ರಹಸ್ಯ ಎಂಬುವ ಲೇಖನದಲ್ಲಿ 


ಜೀವನ ಸಾಫಲ್ಯಕ್ಕಾಗಿ ಉಪಯೋಗವಾಗುವ ಅನೇಕ ಸಾಧನಗಳಲ್ಲಿ. ತಮತಮ 
ಗುಚಿತವಾದ ಸಾ ಿನಗಳನ್ನೆ ತ್ತಿ ಅನೇಕರು ತೋರಿಸುತ್ತಿ ದ್ದ ರೂ ಬಸವಣ ಫಿ ನವರು ತೋರಿಸಿದ 
ಸಾಧನದಷ್ಟು ಗಟ್ಟಿ ಮುಟ್ಟಾ ದ ಸಾಧನ ಈವರೆಗೆ ಸಿಕ್ಕಿಲ್ಲ; ಮುಂದೆ ಸಿಕ್ಕುವ ಲಕ್ಷಣವಿಲ್ಲ. 
ಸಾಧ್ಯ ಮುಖ್ಯವಾಗಿರುವಾಗ ಸಾಧನಕ್ಕೆ ಚಿಂತೆಯೇಕೆ? ನಿಜ, ಎಷ್ಟೊ (ಸಲ HA 
ದಾದ ಕಲ್ಪನೆ ಸಾಧ್ಯವು ಸಾಧಿಸಿದಾಗ ಅದರ ಸಂಗಡ ಸಕ! ಮಹತ್ವದ್ದಾಗಿ 
ಎಣಿಕೆಯಾಗುತ್ತಿರುವಾಗ ಸಾಧನಕ್ಕಾಗಿ ಹಟವೇಕೆ? ಅದೂ ನಿಜ, ಆದರೆ ಒಂದು 
ಮುಖ್ಯ ವಾದ ಮಾತನ್ನು ಮರೆತು ನಡೆಯುವ ದುರ್ಧರ ಪ್ರಸಂಗ ಇಲ್ಲಿದೆ. ಒಳ್ಳೆ ಯದನು 
ಪಡೆಯುವದಕ್ಕಾಗಿ ಒಳ್ಳೆ ಯದನ್ನೇ ಸಾಧನವನ್ನಾಗಿ ಉಪಯೋಗಿಸಜೀಕ ರೇ ಒಂದು 
ವೇಳೆ ಒಳ್ಳೆಯದಕ್ಕೆ ಕೆಟ್ಟ ಸಾಧನವನ್ನು ಉಪಯೋಗಿಸಿದಾಕ್ಷಣಕ್ಕೆ ಆ ಸಾಧನ ಒಳ್ಳೆಯ 
ದಾಗಬಹುದೇ? ಅಂದಮೇಲೆ ಸಾಧ್ಯ ಮುಖ್ಯನೆಂಬ ಮಾತು ಎಲ್ಲಿ ಬಂತು? ನಿಜವಾದ 
ಮಾತೆಂದರೆ ಸಾಧ್ಯ ಮುಖ್ಯ ನಲ್ಲ; ಸಾಧನ ಮುಖ್ಯ ವೆಂಬ ಬಸವಣ ಫಿ ನವರ ತತ್ವವೇ ಹೆಚ್ಚು 
ಸಯುಕ್ತಿಕವಾದದ್ದು. ಒಳ್ಳೆ ಯ ಕಾರ್ಯದ Ck ಕೆಟ್ಟ ದೆಂದಾದರೂ ಕುಳ 
ಗೋದಿಯನ್ನು ಬಿತ್ತಿ ದರೆ ಮಳ್ಳು ಗಳ್ಳಿ ಬೆಳೆದು ಜಿ! ಕಾರ್ಯದ ಫಲ ಬರ 
ಬೇಕಾದಲ್ಲಿ ವೇಳೆ ಬಜ ಬ] ಒಂದುಸಲ ಕೆಟ್ಟ ಸಾಧನದಿಂದ ಒಳ್ಳೆ ಯದರ 
ಫಲಾಭಾಸವು ತೀವ್ರ ಸಾಧಿಸಿತೆಂದಿಟು ಕೊಂಡರೂ ಅದು ಬಳ್ಳೆ ಯದರಲ್ಲಿ ಎಣಿಕೆ ಡು 
ಯಜ್ಞ ದಂತಹ ಪವಿತ್ರಕ್ಕಾಗಿ ಹೋತಿನ : ಬಲಿ ಕೊಡುವಂತಹ ಅಧಮ ಸಾಧನವು 
ಉತ್ತಮವಾಗಬಲ್ಲದೆ? ಅಂತೆಯೇ ಅದರ ವಿರುದ್ಧ ಬಸವಣ್ಣ ನವರು ಬಂಡನ್ನೆಬ್ಬಿಸಿದರು. 
KA ಕಾತ್ರವನ್ನೋಡಿದನಳ ಮುಂದೆ ಅಳು ಕಂಡೆಯಾ ಹೋತೆ?? ಎಂದು ಅನುತಾಪ ವೃತ್ತ 
ಗೊಳಿಸಿದರು. "ಕರ್ಮಣ್ಯೇವಾಧಿಕಾರಸ್ತೇ ಮಾಫಲೇಷು ಕದಾಚನ' ಕರ್ಮ ಫಲ ಬಿಟ್ಟು 
ಕರ್ಮ ಮಾಡು ಅಂದರೆ ಕರ್ಮಫಲ ಮುಖ್ಯವಲ್ಲ; ಕರ್ಮ ಮುಖ್ಯವೆಂದು ನಡಿ 
ಹೇಳಿರುವಾಗ ಬಸವಣ್ಣನವರು ಹೊಸದೇನನ್ನು ಹೇಳಿದರು? ಎಂದು ಕೇಳಬಹುದು. 
ಹಾಗೆ ಕೇಳುನಲ್ಲಿ ಒಂದಂಶನಿಜೆ. ನಾಮ ಕರ್ನು ಮಾಡು; ಅದರಿಂದ ಥಿನಗೆ 


೬೩೦ ಬಸವತತ್ವ ರತ್ನಾಕರ 


ಮುಕ್ಕಿಯೆಂದು ಹೇಳಿದಂತೆ ಈವರೆಗಿನ ತಿಳಿವಳಿಕೆ ಇರುವಾಗ ಅದರಲ್ಲಿ ನಿಷ್ಠಾಮವೆಲ್ಲಿ 
ಬಂತು? ಮುಕ್ತಿಯ ಕಾಮನೆ ಇಲ್ಲಿಯೂ ಇದ್ದಂತಿಲ್ಲವೇ? ಬಸವಣ್ಣ ನವರು ನಿಷ್ಟಾವ 
ಕರ್ಮದಿಂದ ಮುಕ್ತಿಯೆಂದು ಹೇಳದೆ ನಿಷ್ಕಾಮ ಕರ್ಮವೇ ಮುಕ್ಕಿಯೆಂದು ಹೇಳಿದರು. 
ಕಾಯಕದಿಂದ ಕೈಲಾಸವೆಂದು ಹೇಳದೆ, ಕಾಯಕವೇ ಕ್ಳೈ ಲಾಸವೆಂದು ಹೇಳಿರುತ್ತಾರೆ. 
ಈರೀತಿ ಸಾಧನವೇ ಮುಖ್ಯ ವೆಂದು ಒಪ್ಪಿ ದಾಗಲೂ ಕೂಡ ಚಡ ಒಂದೇ ಸಾಧನವೇಕೆ? 
ಇನ್ನುಳಿದ ಸಾಧನಗಳು ಹೆಚ್ಚಿನವುಗಳಾಗಿಲ್ಲನೇ? ಎಂಬ ವಾದವು ಎಷ್ಟೋ ಕಾಲದವರೆಗೆ 
ಇದ್ದಿರಬೇಕು. ಕರ್ಮಮಾರ್ಗಕ್ಕಿಂತಲೂ ಜ್ಞಾನಮಾರ್ಗ ಶ್ರೇಷ್ಠ, ಜಾ ನಪಾರ್ಗ 
ಕ್ಕಿಂತಲೂ ಭಕ್ತಿಮಾರ್ಗ ಶ್ರೇಷ್ಠ ಎನ್ನುವ ತೀವ್ರ ವಾದಕ್ಕೂ ಕೊರತೆ ಇರಲಿಲ್ಲವೆನ್ನಿಸುತ್ತದೆ. 
ಜಾಣರೆಂಬುವರು ಜ್ಞಾನ- ಕರ್ಮಸಮುಚ್ಚಯದಿಂದಾದ ಆದರ್ಶ ಸಿದ್ಧಾಂತವನ್ನು ಭಕ್ತಿ 
ಯಿಂದ, ಅಚಲ ಶ್ರ ದ್ಧ ಯಿಂದ ಜೀವನ ರಂಗದಲ್ಲಿ ಆಚರಣೆಗೆ ತರುತ್ತಿ ದ್ದು ದರಿಂದ ಮತ 
ಭೇದಗಳು ಬಹುಮ್ಮಿಸೆ ಶಕ್ತಿಗುಂದಿದವೆಂದು ಹೇಳಬಹುದು. ಮಹಾತ್ಮಾ ಬಸವಣ್ಣ 
ನವರಾದರೂ ಜ್ಞಾನಿಗಳಾಗಿದ್ದರು. ಅವರ ಜ್ಞಾನವೆಂದರೆ ಪುಸ್ಮಕದ ಜ್ಞಾನವಾಗಿರಲಿಲ್ಲ. 
ಮಾನ ಜಾಣತನದ ರೂಪ ಪಡೆದಿರಲಿಲ್ಲ. ಚತುರತೆಯ ಸರಾಸೀಮೆಯಾಗಿರಲಿಲ್ಲ. 
ಸವಣ್ಣನವರು ಭಕಿ  ,ಭಾಂಡಾರಿಗಳಾಗಿದ್ದ ರು... ಆದರೆ ಅವರ ಭಕ್ತಿಗೆ ರೂಢಿಜನ್ಯ 
ಸಸ್ಯಗಳ ಕಟುಕವಚನವಿರಲಿಲ್ಲ. ಮನವನ್ನು ಆತ್ಮದಲ್ಲಿಟ್ಟು, ವಚನವನ್ನು ಆದರ್ಶ 
| ಸಿದ್ಧಾಂತಗಳಲ್ಲಿಟ್ಟು, ಕಾಯಕವನ್ನು ಲೋಕಕಲ್ಯಾ ್ಯಣದಲ್ಲಿಟ್ಟು ಬಸ ಸವಣ್ಣನವರ ಕಾಯಕವೇ 
ಕೈಲಾಸವಾಗಿತ್ತು. ಲಿಂಗನಿಷ್ಕೆ ಪೂಜೆಯಲ್ಲಿ ಬಿಯ್ಯವಾಗಿತ್ತು. ಭಕ್ತಿ, ನಿಸ್ಮೆ, ಆಚರಣೆ 
ಯಲ್ಲಿ ಬಿಯ್ಯವಾಗಿತ್ತು. ಪ್ರಸಾದ ನಿಷ್ಮೆ ಬೆರಿಕೆಯಲ್ಲಿ ಬಿಯ್ಯವಾಗಿತ್ತು. ಒಂದೊಂದರ 
ನಿಷ್ಠೆ ಅಂದಂದಿಗೆ ಬಿಯ್ಯವಾಗಿತ್ತು. ಕೂಡಲಸಂಗಮದೇವ ತಿ ತ್ರಿಜಗವನಾಳಿಕೊಂಡಿತ್ತು. 
ಸಾಧ್ಯದ ಸಿದ್ದಿಗಿಂತಲೂ ಸಾಧನದ ಶುದ್ಧಿಯ ಕಡೆಗೇ ಹೆಚ್ಚು. ಗಮನವಿತ್ಮ ಬಸ ಸವಣ್ಣ 
ನವರು ಆರಿಸಿಕೊಂಡ ತತ್ವಗಳಾದರೂ Ad ಸತ್ಯ, ದಯೆ, 
ಅಹಿಂಸೆ, ವಿಶ್ವ ಬಂಧುತ್ವ ಮೊದಲಾದ ಅವರ ತತ್ನ ಶ್ರೈಗಳನ್ನು ಯಾರೂ 8, ನೆಂದು 
ಅಪ್ಪಬಹುಡು.. ಆದರೆ ಸದಿಚ್ಛೆ ಯಿಲ್ಲದ ಸಾಧತಗಳ ಕೆಜೆ ಶೂನ್ಯ ಸದಿಚ್ಛಿಗಳು ಬೆಲೆ 
ಕಾಣದೆ ಹೋಗಬಹುದು. ಮುಖ್ಯ ಕಾರ್ಯವೆಂದರೆ ಅವುಗಳನ್ನು ಸ 
ಸುವ್ಯವಸ್ಥಿತವಾಗಿ ಇಳಿಸುವದು. ಅದರಲ್ಲಿಯೇ ನಿಜವಾದ ಜಾಣ್ಮೆ ಇದೆ. ಆ ಜಾಣೆ ಯೇ 
ಬಸವಣ್ಣನವರನ್ನು ಅನತಾರಪುರುಷರನ್ನಾಗಿ ಮಾಡಿತ್ತು. ಅಲಾ ಅವರು ಅವತಾರ 
ಪುರುಷರಿದ್ದರೆಂತಲೇ ಆ ಜಾಣ್ಮೆ ಅವರಲ್ಲಿ ಮನೆಮಾಡಿತ್ತೆಂದು ಹೇಳಿದರೂ ಸಲ್ಲುವದು. 


ಶ್ರೀ ಎಂ. ಎಸ್‌. ಸರದಾರರು, ಬಾರ್‌-ಅಟ್‌-ಲಾ, ಬಿ.ಎ., ಆಕ್ಸ್‌ ಫರ್ಡ್‌-ಇವರು 
ಅಖಿಲ ತ ಖಂಡದ ವೀರಶೈವ ಮಹಾಸಭಾಧ್ಯಕ್ಷರಾಗಿದ್ದ ರಲ್ಲದೆ' ಅಕ್ಕಲಕೋಟ, 
ಮುಧೋಳ ಮತ್ತು ಸವನೂರು ಹೈಕೊರ್ಟುಗಳ ನ್ಯಾಯಾಧೀಶರೂ ಆಗಿದ್ದು ವೀರಶೈವ 
ಸಮಾಜದ ಗಣ್ಯವ್ಯಕ್ತಿಗಳಲ್ಲಿ ಒಬ್ಬರಾಗಿರುತ್ತಾರೆ. ಲಿಂಗಾಯತ ಗೆಜೆಟ್ಟಿನ ಸಂಪಾದಕರೂ 
ಆಗಿದ್ದರು. 
ಬಸವೇಶನ ಕಾಲದಲ್ಲಿ ಹಿಂದೂ ಸಮಾಜವು ಜಾತಿಭೇದದ ವಿಕೃತ ಸ್ವರೂಪ 
ದಿಂದ ಸಾ ್ರರ್ಥಾಂಧತೆ, ಮೇಲುಕೀಳು ರೂಢಿಯೆ ಪ್ರಾ ಬಲ್ಯ ಪಡಲುಡಿವಗಳ ಮೊ 
ಹೀಳ ಸ್ಥಿತಾ ತು, ವೈದಿಕ ಶಾಸ ಗಳನ್ನು ಬಾ ತ್ರಹ್ಮಣರು ಅತ್ತಿ ತ್ರ 


ಶ್ರಿ ¢ ಭನ ನವರೂ ಕನಿಗಳ ಕಾಣಿಕೆಯೂ ೬೩೧ 


ಎಳದಾಡಿ ಸಮಾಜದಲ್ಲಿ ತಮ್ಮ ಜಾತಿಯ ಪ್ರೆ (ಹ್ಮ ತ್ರ | ನನ್ನೇ ಸ್ದಾ ನಿಸಿದ್ದ ಕು. ೦ ಧರ್ಮ 
ಶಾಸ್ತ್ರಗಳ ಹೆಸರಿನಿಂದ "ಸುಳ್ಳು ಸಂಗತಿಗಳನ್ನು. ಬರು ಕರ್ಮಮಾರ್ಗವನ್ನೆ € ಪ್ರಾಬಲ್ಯ 
ಗೊಳಿಸಿದರು. ಸಮಾಜದ ಕೆಳಗಿನ ಜನಸಮೂಹ ಮತ್ತು ಅಸ್ಪ ಶ್ರೇ ರೇ ಜಟದಟಾದವತು 
ಭಯಂಕರವಾದ ಧಾರ್ಮಿಕ ನಿಯಮ ನಿರ್ಬಂಧಗಳಿಂದ ನಿಧಿಕಮುಕಾಕಿ ಕಷ್ಟ ಜೀವಿ 
ಗಳಾಗಿದ್ದ ರು. ಅವರಿಗೆ ಜ್ಞಾನಾರ್ಜನೆಯ ಯಾವ ನ ಯಹು 
ಮಾಡಿಕೊಡದೆ ಅವರು ಅಜ್ಞಾನಾಂಧಕಾರದಲ್ಲಿಯೂ, ದಾಸ್ಯವೃತ್ತಿಯಲ್ಲಿಯೂ ನಿರಂತರ 
ಬಳೆಲುವಂತೆ ಮಾಡಿದ್ದರು. | 

ಮತೋದ್ದಾರಕ, ಸಮಾಜ ಸುಧಾರಕ, ದೀನರಕ್ಷ ಕ, ಮಾನವೀ ಸ್ವಾತಂತ್ರಃ$ 
ಸಂರಕ ಕಕನಾದ ಬಸವೇಶನ ಸಾ ನವು ನೀರಶೈವ ಸ ಸಮಾಜದಲ್ಲಿಯೇ ಅಲ್ಲ, ಹಿಂದೂ 
ಸಮಾಜದಲ್ಲಿಯೇ ಅತ್ಯಂತ ಶ್ರೆ ಶೆ ಷ್ಠ ವಾದುದಾಗಿದೆ. 

ಶ್ರೀಮನ್ನಿರಂಜನ ಸಂಗನ ಬಸನ ಶಿವಯೋಗಿಗಳು, ಬಂಧನಾಳ- ಶ್ರೀಗಳವರು 
ಉತ್ತಮ ಲೇಖಕರೂ, ಭಾಷಣಕಾರರೂ ಇರುವರಲ್ಲದೆ ಶಿವಯೋಗಿಗಳೂ ಆಗಿಕುತ್ತಾ. ರೆ 
ಪುರಾಣವನ್ನು ಹೇಳಿ ಜನರನ್ನು ಆಶ್ರ ಯಗೊಳಿಸುತ್ತಾ ರೆ. ನಿಜಾಪುರದ ವಿಜಯ 
ಕಾಲೇಜಿನ ಟ್ರಷ್ಟ್‌ ಕಮಿಟಗೆ ಶಿ ಶ್ರೀಗಳವರೇ ಅಧ್ಯಕ್ಸರಿದ್ದು ೩ ಲಕ್ಷ್ಮ ರೂಪಾಯಿಗಳನ್ನು 
FANN ಮೇಲೆ ಶ್ರಿ (ಗಳ ಯೋಗ್ಯ ತೆಯು ಎಂತಹ ದೊಡ್ಡ ದಿರುತ್ತ ದೆಂಬುವದು 
ಇದೊಂದೇ MRE 1 ಹಡ ರುತ ಇ ಕಲಾ ಣದಲ್ಲಿ ಕೂಡಿದ ವೀರಶೈವ 
ಮಹಾಸಭೆಯ ಅಧ್ಯಕ್ಸರಾಗಿದ್ದರು. 

ನಿರಂಜನ ನಿರಾಕಾರನಾದ ಅವ್ಯಕ್ತ ಸರಮಾತ ಶನೇ ಜಗದಾಕಾರನಾಗಿ ಪ ಪ್ರಪಂಚ 
ಕಾರನಾಗಿ ವ್ಯಕ್ತನಾಗಿರುತ್ತಾನೆ. ಸರ್ವವೂ ವರ್ಯ ಸರಮಾತ ತ್ಮನೇ ಭರದ 
ರಿಂದಲೇ ಸಂಸಾರವು ಇವರಿಗೆ ಇಷ್ಟು ಪಿ ಸ್ರಯವಾಗಿರುತ್ತ ದೆ. ಆದರೆ ಚನಾರ್ಥಗಳನ್ಲಿರುವ 
ವೈಷಯಿಕ ಆಸಕ್ತಿ ಯನ್ನು ತಿಗಿದುವಾಕಿ ಈಶಾರ್ಪಣ ಬುದ್ಧಿಯಿಂದ "ಮಾಡುವಾತ 
ನಾನಲ್ಲವಯ್ಯಾ, ನೀಡುವಾತ ನಾನಲ್ಲವಯ್ಯಾ, ಬೇಡುವಾತ ನಾನಲ್ಲವಯ್ಯಾ, ನಿಮ್ಮ 
ಕಾರುಣ್ಯವಲ್ಲಮ್ಮೆ ಎಲೆ ದೇವಾ? ಎಂಬ ಬಸವಗೀತೆಯಂತೆ, "" ನಿಮಿತ್ಯ ಮಾತ್ರಂ ಭವ 
ಸವ್ಯ ಸಾಚೆನ್‌'' ಎಂಬ ಭಗವದ್ಗಿ ೇತೋಕ್ಕಿಯಂತೆ ಸರ್ವ ಕರ್ಮಗಳನ್ನೂ ಅನಾಸಕ್ತಿ 
ed ಮಾಡುವದೇ ಹಿಂದೂಧರ್ಮದ ಸತ್ಯ ಸಿದ್ದಾಂತವು. ಇದನ್ನೇ ಬಳದು ಭಗವದ್ಗಿ ತೆ 
ಯಾಯಿತು. ಅದರಂತೆ ತಾನು ನಡೆದು ಸಮಾಜಕ್ಕೆ ನಡೆಗಲಿಸಿ ಬಸವ ಮಹಾತ. ಒನು 
ಭಗವಂತನಾದನು. ಕನ್ನಡನಾಡಿನ ಮೂಲೆ ಮೂಲೆಗಳ ಜ.12 "ಶಿವನೇ ಬಸವಾ, 
ಬಸವಾ ಶಿವನೇ? ಎಂದು ಉಳಿಯುತ್ತಿರುವದೇ ಇದಕ್ಕೆ ಸಾಕ್ಷಿ, 


ಸ್‌. ಬಿ. ಹಿರೇಮಠ ಹಾವೇರಿ, ಬಿ.ಎ., ಎಲ್‌ಎಲ್‌. ಬಿ. ಇವರು ಸುಪ ಪ್ರಸಿದ್ಧ 
ಲೇಖಕರು. ಲೋಕಮತ ದಿನಪತ್ರಿಕೆಯ ಟ ಬ್ರೆಸ್ಟ್‌ ಬೋರ್ಡ್‌ ಛೇರ್‌ಮನ್ನರೂ, ಜಿಲ್ಲಾ 
ಕಾಂಗ್ರೆಸ್‌ ಕಮಿಟಿಯ ಅಧ್ಯಕ್ಬರೂ ಆಗಿ orem 1ಜಿ ಸಾರ್ವಜನಿಕ 
ಕಾರ್ಯಗಳನ್ನು ಮಾಡಬೇಕೆಂಬುವ ಹಂಬಲವುಳ್ಳವರು. ಹಾವೇರಿಯಲ್ಲಿ ಸುಪ್ರಸಿದ್ಧ 
ವಕೀಲರಾಗಿದ್ದು ಐಡಿಯಲ್‌ ಬ್ಯಾಂಕಿನ ವ್ಯವಸ್ಥಾ ನಕರೂ ಆಗಿದ್ದರು. ಇವರು 
"ಕ್ರಾ ಂತಿಕಾರಕ ಬಸನ’? ಎಂಬುವ ಲೇಖನ ಬರೆದಿದ್ದಾರೆ. ಅದರಲ್ಲಿಯ ಕೊಂಚ 
ಭಾಗನನ್ನು ಇಲ್ಲಿ ಕೊಡಲಾಗಿದೆ, 


೬ಷ್ಲಿ೨ » ಬಸನತತ್ತ ರತ್ನಾಕರ 


ಶ್ರೀ ಬಸವೇಶ್ವರನು ವೀರಶೈವ ಮತಸ್ಸಾಪಕನು ಅಹುದೋ ಅಲ್ಲವೋ ಎಂಬುದು 
ಈ ಲೇಖನದ ಮುಖ್ಯ ನಿಷಯವಲ್ಲ. ಆತನು ಧರ್ಮಸ್ಥಾಪಕನೆಂದು ಒಂದು ವರ್ಗದ 
ಮಂಡನವಿರುವದು. ಆದರೆ ಬಸವನು ಕ್ರಾಂತಿಕಾರಕನೆಂಬುವ ಮಾತಿಗೆ ಯಾರ 
ನಿವಾದವಾಗಲೀ, ಆತಂಕವಾಗಲೀ ಇರುವದಿಲ್ಲ ಮತ್ತು ಇರಲಾರದು. ಹೀಗಿದ್ದಮೇಲೆ 
ಕ್ರಾಂತಿಕಾರಣವು ಮಹತ್ವವಾದುದೋ, ಧರ್ಮಸಾ ಪನವು ಮಹತ್ವವಾದುದೋ 
ಎಂಬುದು ಉಪಸ್ಥಿ ತವಾಗುವದು. ಸಮಾಜ ಇಲ್ಲವೆ ಜನಾಂಗದ ಉದ್ಧಾರದ ದೃಷ್ಟಿ 
ಯಿಂದ ಇದನ್ನು ಪರಿಶೀಲಿಸಿದರೆ ಧರ್ಮುಸಾ ಪನಕ್ಕಿಂತಲೂ ಕ್ರಾಂತಿಕಾರ್ಯವು ಮಹತ್ತರ 
ವಾಗುವದು. ಧರ್ಮಸ್ಲಾಪನೆಯಿಂದ ಒಂದು ಸಿದ್ದಾಂತ ಇಲ್ಲವೆ ನೇದಾಂತ ಮಾರ್ಗದ 
ಸ್ಥಾಸನೆಯು ಇರಬಹುದು... ಆದರೆ ಸಮಾಜೋದ್ಧಾರ ಕಾರ್ಯವು ಯಾವಾಗಲೂ 
ಧರ್ಮಸ್ಥಾಸನೆಯಲ್ಲಿ ಅಡಕವಾಗಿರುವದೆಂದು ಹೇಳಲಿಕ್ಕೆ ಬರಲಾರದು. ಆದರೆ ಬುದ್ಧ 
ನಾಗಲಿ, ಬಸವನಾಗಲಿ, ಮಾಡಿದಂತಹ ಸಾಮಾಜಿಕ ಕ್ರಾಂತಿಯು ಯಾವಾಗ್ಯೂ 
ಮಾನವ ಜನಾಂಗದ ಉದ್ಧಾರಕಾರ್ಯವಾಗಿರುವದು. ವರ್ಣಭೇದದ ವೈಶಿಷ್ಟ್ಯ 
ದಿಂದಾಗಲಿ, ಸ್ಫೃಶ್ಯಾಸ್ಪೃಶ್ಯ ಭಾವನೆಯ ಪರಿಣಾಮದಿಂದಾಗಲಿ ಕೊಳೆಯುತ್ತಿರುವ 
ಜನಾಂಗದ ಕೆಲವೊಂದು ಭಾಗವನ್ನು ಸರ್ವಸಮಾನತೆ, ಭ್ರಾತೃಭಾವನೆ (Equality, 
Fraternity and Brotherhood) ಗಳ ಯೋಜನೆಯ ದ್ವಾರ ಸಮಾಜೋದ್ಧಾ ರವನ್ನು 
ಮಾಡುವದು ಹೇಗೆ? ಶೈವಮತಸ್ಥಾನಕರಾಗಲೀ, ಶಂಕರಾಚಾರ್ಯರಾಗಲೀ, ದ್ವೈತ 
ಮತ ಸಾ ಪಕರಾಗಲೀ ಮಾಡಿದ ಕಾರ್ಯವು ಹೇಗೆ? ಯಾವ ಸಿದ್ಧಾಂತ ಮಾರ್ಗವಾದ 
ರೇನು? ಸಮಾಜ ಕಲ್ಯಾಣ, ಸಮಾಜ ಸೇವೆ, ಮಾನವ ಕಲ್ಯಾಣ, ಮಾನವ ಸೇವೆಗಳನ್ನು 
ಮಾಡಿದಂತಾಗುವುದೋ? ಆದುದರಿಂದ ಬಸವನು ಧರ್ಮಸ್ಥಾಸಕನೋ ಅಲ್ಲವೋ 
ಎಂಬುವದನ್ನು ಬದಿಗಿಟ್ಟು ಕ್ರಾಂತಿಕಾರಕ ಬಸವನೆಂದು ಶ್ರೀ ಬಸವನನ್ನು ಸಮರ್ಥಿಸುವದು 
ಹೆಚ್ಚು ಹೆಮ್ಮೆಯ ಮಾತೆನ್ನ ಬಹುದು. 

ವೀರಶೈವ ಸಮಾಜವು ನಡೆನುಡಿಯಲ್ಲಿ ಸರಿಯಾಗಿರಜೆ ಅಸ್ತವ್ಯಸ್ತವಾಗಿ 
ಹೋಗಿತ್ತು. ಆಚಾರ ವಿಚಾರದಲ್ಲಿ ಕೊಳೆಯು ಸೇರಿ ಸಮಾಜವು ಅಚ್ಚುಕಟ್ಟುತನ 
ದಲ್ಲಿರಲಿಲ್ಲ. ಧರ್ಮಪ್ರಸಾರವೂ, ಧರ್ಮಸ್ತೀಕರಣವೂ (Conversion) ಸರಿಯಾಗಿ 
ನಡೆಯುತ್ತಿರಲಿಲ್ಲ ಅರೆಭಕ್ತಿ ಡಾಂಭಿಕಾಚಾರಗಳು ಹೆಚ್ಚಾಗಿದ್ದವು. ಈ ಮುಂತಾದ 
ಕೊಳೆ ದೋಷಗಳನ್ನೆಲ್ಲ ಹೋಗಲಾಡಿಸಿ ಗುರುಲಿಂಗ ಜಂಗಮ ಭಕ್ತಿಯನ್ನೂ, 
ಶರಣರ ವೈಶಿಷ್ಟ್ಯ್ಯವನ್ನೂ ಹೆಚ್ಚಿಸಿ ಸಾಮಾಜಿಕ, ಸಾಂಸತ್ತಿಕ, ನೈತಿಕ ನಿರ್ಬಂಧನೆ 
ಗಳನ್ನು ಹಾಕಿ ಲಿಂಗಾಯತ ಸಮಾಜವು ಅದೊಂದು ಸ್ವರೂಪಕ (5610801600 
ವಾದುದೊಂದು ಮತವನ್ನು ಮಾಡುವ ಅಗಾಧ ಕ್ರಾಂತಿಯನ್ನು ಬಸವೇಶ್ವರನು 
ಮಾಡಿದನು. 


ಕನಿ ಷಡಕ್ಷರಿ ಗುಂಜಿಹಳ್ಳಿ ಚಿಕ್ಕಮಠೀಯರು, ರಾಯಚೂರು ಜಿಲ್ಲೆಯವರು 
ಇವರು ಆಶುಕನಿಗಳು. ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ರಸವತ್ತಾದ ಕವಿತೆಗಳನ್ನು 
ಮಾಡಬಲ್ಲರು. ಇವರು ಅಮರೇಶ್ವರ ಶತಕ, ಬಸನ ಸ್ತೋತ್ರ ಮಂಜರಿ ಮೊದಲಾದ 
ಗೃಂಥಗಳನ್ನು ಬರೆದಿರುತ್ತಾರೆ, .. 401 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೬ತಿ್ಪಿ 


ಬಸನಸ್ತೊ (ತ್ರ ಮಂಜರಿಯಲ್ಲಿ 


ಶ್ರಿ ೯ ಕಾನ್‌ ನಿವಾಸಂ । 

Y € ಕಲಿತ ಪ್ರಮಥವರ್ಯನನುಪಮಶೀಲಂ । 

ಸ್ರೀಕರನಾಶ್ರಿತ ಜನಕಂ । 

ಶ್ರೀಕೋನಿದ ವರ ವೃಷಂ ಶಿವಂ ಪೊರೆಗೆಮ್ಮುಂ HO 


ಬಸವಂ ಭಕ್ತಿ ವಿಶೇಷಂ | ' 
ಸನಂ ಭಾಸುರ ಶಿವಾಭಿಮಾನಿಯು ಬಗೆಯಲ್‌ । 
Ki ಭೀತಿ ಧ್ವಂಸಂ | 
ಬಸವಂ oh ಶಂಕರನಲ್ಲೆ 2 1 


ಬಸವಂ ಭೂನುತಗಾತ್ರಂ 

ಬಸವಂ ನಿಗಮಾದ್ಯ ಭೇದ್ಯ ನ। 

ನಘ ಚರಿತ್ರಂ | ಪಂ 'ಭವಾಬ್ದಿ ಭ್ಯ ತ್ರಂ | 

ಬಸವಂ ಜತೆ ಮದ್‌ ಹ ಗ ಪಂಭೋರಡಡೋಳ್‌ ‘Ha 


ಭೌತಿಕ ವಿಶ್ವ ನಿರಾಶಂ | 

ಭೂತೇಶಂ ಭಂಗಿತಾಂಗಜೋನ್ಮದನನಿಶಂ । 

ಪೂತಂ ನಭಸ್ಸಕಾಶಂ | ಗ | 
ತಾ ತನಕದಿ ಪೊರೆಯಲೆನ್ನು ಬಸನ ನುಹೇಶಂ ॥೪॥ 


ವೃ ॥ ಗಂಗಾನೋದ ಸದನನುರ್ನಿಪಾ । 

ಲಂಗಾಶ್ಚರ್ಯಕರನು ನಿತ್ಯಂ ಸ | 

ತ್ಸಂಗಂ ಶ್ರೀ ಬಸನ ಮಹಾತ್ಮಂ ಚಿ । 

ಲಿಂಗಂ ತಾಂ ಸಲಹುದೆ ಬಂದೆಮ್ಮಂ ॥ ೫ ॥ 


ಅಭಿನವ ಸರ್ವಜ್ಞ —ಸದ್ಧ ರ್ಮ ದೀಪಿಕೆ, ಸಂಚಿಕೆ ೪೯-೫೦: 


ದೀಕ್ಸಾ ಹ ಚನ್ನ | ಮೋಕ್ಬಗುರು ಬಸವಣ್ಣ | 
ಹ ಸದ್ಗು ರುವು । ಬಸವಣ್ಣ ಬಾ | ಭಜಿಸಿ "ಬಲ್ಲವರು ಸ ಸರ್ವಜ್ಞ ॥೧॥ 


ವರಗುರುವೆ ಶರಣಯ್ಯ | ಗುರುಲಿಂಗ ಶರಣಯ್ಯ | 
ಪರಿಭವ ಕಳೆದ ಪ್ರಮಥ ಗುರು ಬಸವಣ್ಣ 1 ಶರಣು ಶರಣಾರ್ಥಿ ಸರ್ವಜ್ಞ 


(9 


ಪ್ರಮಥ ಲಿಂಗವು ಬಸವ | ಪ್ರಮಥ ರಂಗವು ಬಸನ । 
ಪ್ರಮಥ ಪ್ರಭುರಾಯ | ಶಾಂತನಿರ್ಮಲ ಬಸವ ಪ್ರಮಥ ಗುರುಲಿಂಗ 
ಸರ್ವಜ್ಞ ENT 
ಆದಿಗುರುರಾಯ ತಾ | ಭೇದಿಸಿ ಲಿಂಗವ ಕೊಟ್ಟ | 
ಮೂದೇನರೊಡೆಯ । ಮೂಜಗದ ಕರ್ತ | ಎನ್ನಾದಿಗುರು ಬಸನ ಸರ್ವಜ್ಞ ॥ ೪॥ 


ತಂದೆತಾಯಿಯು ಬಸವ |! ಬಂಧುಬಳಗವು ಬಸವ | 
ಬಂದ ದುಃಕರ್ಮ ಹಿಂದೆಮಾಡಿದ ಗೊೆರುವೆ ತಂದೆ ಬಸವಣ್ಣ ಸರ್ವಜ್ಞ 1 ೫॥ 


ಕಾಮಧೇನುವೆ ಬಸನ | ಕಲ್ಪವೃಕ್ಸನೆ ಬಸವ । 
ಹೇವಂಗಿರಿನಾಸ | ಬಸನಣ್ಣನಾಪದಕೆ ನಾನು ಶರಣೆಂಬೆ ಸರ್ವಜ್ಞ ॥ ೬॥ 


ಶಿವಗುರುನೆ ಬಸವಣ್ಣ | ಭವಹರನೆ ಬಸವಣ್ಣ | 
ಶಿನಸಿದ್ಧ ಪ್ರಭುನೆ ಬಸನಣ್ಣ | ನಾ ಪದಕೆ ಶಿನನೆ ಶರಣೆನ್ಸಿ ಸರ್ವಜ್ಞ WH & 


೬೩೪ ಬಸನತತ್ವ ರತ್ನಾಕರ 


ಆದಿಲಿಂಗವು ಬಸವ |! ಆಡಿಜಂಗಮವು ಬಸವ | 
ಆದಿಗುರುರಾಯ | ಬಸವಣ್ಣನೆಂಬುನದ ಶೋಧಿಸುತ ಬಲ್ಲೆ ಸರ್ವಜ್ಞ EN 


ಬಸವಣ್ಣ ಜಗದಾದಿ । ಬಸವಣ್ಣ ಜಗದೀಶ | 
ಬಸವಣ್ಣ ಜಗದ ಗುರುನೆಂದು ನಂಬುತ್ತ ಬಸನನನು ಜಪಿಸಿ ಸರ್ವಜ್ಞ ॥೯॥ 


ಲಿಂಗಪೂಜೆಯ ಮರೆದು । ಅಂಗಭೋಗಕೆ ಮೆಚ್ಚಿ | 
ಭಂಗಗೊಳಲಾರೆ ಭವದೂರ ಮಾಡಯ್ಯ ಸಂಗನ ಬಸವ ಸರ್ವಜ್ಞ ॥ ೧೦ ॥ 


ಮಾ. ನ. ನಂಜಪ್ಪನವರು--ಇವರು ಬೆಂಗಳೂರಿನ ಶಿವಪ್ಪ ಸಹೋದರರಲ್ಲಿ 
ಒಬ್ಬರು. ಬಸವಾದಿ ಪ್ಪ ಸ್ರ ಮೆಥರಲ್ಲಿ ಭಕ್ತಿಸಂಪನ್ನರು. ಬಸವ ಚರಿತ್ರೆ, ಬಸವ ಲಾವಣಿ 
ಮೊದಲಾದ ಪುಸ್ತಕಗಳನ್ನು ಬರೆದಿರುತ್ತಾರೆ. ಇವರು ಬಸವಯುಗದ ಹಿನ್ನೆಲೆ ಮತ್ತು 
ಅಂದಿನ ಪರಿಸ್ಥಿತಿ ಎಂಬುವ ಲೇಖನದಲ್ಲಿ-- 


ಮಹಾನುಭಾವರಾದ ಶ್ರೀ ಬಸವೇಶ್ವ ರರ ಉದಯಕಾಲದಲ್ಲಿ ಜಗನ್ಮಂಗಳದಾಯಕ 
ನಾದ ಪರಶಿವನ ಹೆಸರಿನಲ್ಲಿಯೂ, ek A) ರ ತ್ಯಾಗಮೂರ್ತಿಯಾದ ಬುದ ದೇವನ 
ಹೆಸರಿನಲ್ಲಿಯೂ, ಅಹಿಂಸೆಯ ಮೂರ್ತಿಮಂತವೆನಿಸಿದ ಜಿನಧರ್ಮದ ಹೆಸರಿನಲ್ಲಿಯೂ, 
ಹೇಳಲಾಗದ, ಕೇಳಲಾಗದ, ವಿವರಿಸಲಾಗದ ಭಯಂಕರವೂ, ಬೀಭತ್ಸವೂ ಆದ 
 ದುರಾಚರಣೆ, ದುರಾಕ್ರಮಗಳಿಂದ ಜನತೆಯು ತಲ್ಲಣಿಸಿ ತತ್ತರಿಸಿಹೋಗಿದ್ದಿ ತು. 

ಹೀಗೆ ಕಳವಳಗೊಂಡ ಜನರು ದಿಕೈಟ್ಟ ನಾವಿಕರಂತಾಗಿ ಕಂಡ ಕಂಡದ್ದನ್ನೆಲ್ಲ 
ದೇವರೆಂದು ಪೂಜಿಸಲಾರಂಭಿಸಿದರು. ಇಷ್ಟಾ ದರೂ ವರ್ಣನಾ ನಾಮಮಾತ್ರ 
ಕ್ಯಾದರೂ ಉಳಿದೇ ಇದ್ದಿತು. ಈ ವರ್ಣವ್ಯವಸ್ಥೆ ಇದ್ದ ರೂ ಸಹೆ ಎಲ್ಲ ವರ್ಣದ ಜನರೂ 
ದಾರಿಗೆಟ್ಟು ಗಿಡ, ಮರ. ದಾರಿಗಳೊಂದನ್ನೂ ಬಿಡದೆ, ಒಂದನ್ನೂ ನಂಬದೆ ಮನಬಂದಂತೆ 
ಪೂಜಿಸಲಾರಂಭಿಸಿದ್ದರು. ಇವೆಲ್ಲದರ ಫಲವಾಗಿ ನಮ್ಮ, ನಾಡಿನ ಜನತೆಯಲ್ಲಿ 
ನಿರುದ್ಯೋಗ, ನಿಬುದ್ಧಿಗಳ ತಾಂಡವಲೀಲೆಯಾಗತೊಡಗಿ, ದೇಶದಲ್ಲಿ ಕ್ಪಾಮವೂ, 
ದುರ್ಭಿಕ್ಷವೊ ಹಬ್ಬಿಕೊಂಡಿದ್ದುದಲ್ಲದೆ ಚಾಲುಕ್ಯರ ಮತ್ತು ಕಲಚೂರ್ಯರೇ ಮೊದ 
ಲಾದವರ ರಾಜಕೀಯ ಕಲಹಂಗಳಿಂದಲೂ ಜನರು ಕಂಗಾಲಾಗಿಹೋಗಿದ್ದರು. 

ದೇಶದ ಈ ದುರ್ದಶೆಯನ್ನು ಕಂಡು ಮರುಗಿದ ಸಾತ್ವಿಕರೂ, ಧರ್ಮಾಭಿಮಾನಿ 
ಗಳೂ ಆದ ಕೆಲ ಹಿರಿಯರು ನಾನಾ ಶೈವಪಂಥಗಳಲ್ಲಿಯೂ ತುಂಬಿಕೊಂಡಿದ್ದ ಕ್ರೌರ್ಯ 
ಮಯವಾದ ದುರಾಚಾರಗಳ ಕೊಳೆಯನ್ನು ತೊಳೆದು ತೈವಧರ್ಮವನ್ನು ಶುದ್ಧ ಸಾತ್ವಿಕ 
ವನ್ನಾಗಿ ಮಾಡಿ ತನ್ಮೂಲಕ ಜನಾಂಗದ ಉನ್ನತಿಯನ್ನು ಸಾಧಿಸಬೇಕೆಂಬ ಹಂಬಲಿಕೆ 
ಯಿಂದ ಕೂಡಿದವರಾಗಿ ತಮಗೊಬ್ಬ ಯೋಗ್ಯ ನಾಯಕನನ್ನು ಅರಸುತ್ತ ಕಾಲ ನಿರೀಕ್ಷೆ 
ಯಲ್ಲಿದ್ದರು. ಹೀಗೆ ದೇಶವೂ, ಧರ್ಮವೂ ಒಬ್ಬ ನಾಯಕನನ್ನು ಅರಸುತ್ತ ಕಾತುರ 
ಗೊಂಡಿದ್ದಾ ಗಲೇ ಮಹಾತ್ಮರಾದ ಬಸ ಸವೇಶ್ವ ರರು ಉದರ. 

ಪರಮ ಪೂಜ್ಯ ಶ್ರೀ "ಬಸವೇಶ ರರ "ದಿವ್ಯ ತತ್ವಗಳು ಸದಾ ಕಾಲವೂ ರಸೆಯಲ್ಲಿ 
ಪಸರಿಸಲಿ. ತ. ಮನುನ ದಿವ್ಯ ಇತು ಜನತೆಯ ಕರ್ಣಕುಹರದಲ್ಲಿ. 
ಮಾರ್ದನಿಗೊಡುತ್ತಿರಲಿ. ಶ್ರೀಮದ್ಭಸವಾದಿ ಪ್ರಮಥರ ದಿವ್ಯಜ್ಞಾನ ಗಂಗಾವಾಹಿನಿಯು 
ಸುಧಾಮಧುರ ಮಂಜುಳಗಾನವಾಗಿ ಸದಾ ಮೊಳಗುತ್ತಿರಲಿ, 


ಶ್ರೀ ಬಸವಣ್ಣ ನವರೂ ಕವಿಗಳ ಕಾಣಿಕೆಯೂ ೬೩೫ 


ಶ್ರೀಮಾನ್‌ ಮಂಜಪ್ಪನವರು ಹರ್ಡೇಕರ್‌" ಶರಣ ಸಂದೇಶ' ಎಂಬುವ ವಾರ 
ಪತ್ರಿಕೆಯ ಸಂಪಾದಕರು. ಇವರು ವಾಜಕಿ ಗಳಾಗಿದ್ದು ಕನ್ನಡ ನಾಡಿನಲ್ಲೆಲ್ಲ ಹೆಸರು 
ವಾಸಿಗಳಾಗಿದ್ದರು. ಇವರ ಲೇಖನ ಮತ್ತು ಭಾಷಣ ಎರಡೂ ಜನಪ್ರಿಯಗಳಾಗಿದ್ದವು. 
ಇವರು ಅನೇಕ ಸಣ್ಣ ಸಣ್ಣ ಗ್ರಂಥಗಳನ್ನು ರಚಿಸಿರುತ್ತಾರೆ. 

ಒಂದು ವ್ಯಕ್ತಿಯಿಂದ ರಾಷ್ಟ್ರ ದಲ್ಲಿ ಉಂಬಾಗತಕ್ಕ ಲೋಕ ಜಾಗ್ರತೆಗೆ ಲೋಕ 
ಶಿಕ್ಷಣ ಮತ್ತು ಲೋಕ ಸಂಘಟಕ ಮೇಲಿಂದಲೇ ಆವ ಕ್ರಿಯ Is ವು ವ್ಯಕ್ತ 
ವಾಗುತ್ತದೆ. ಈ ದೃಷ್ಟಿಯಿಂದ ನೋಡಿದರೆ ಈ ನಮ್ಮ ಕರ್ಣಾಟಕದಲ್ಲಿ ಈವರೆಗೆ ಸ್‌ 
ಹೋಗಿರುವ ಸುಹಾಈ ನರಕ್ಲಿ ಮಹಾನುಭಾವರಾದ ಬಸವಣ್ಣನವರೇ ಶ್ರೇಷ್ಠರೆಂದು 
ತೋರುತ್ತದೆ. ಏಕೆಂದರೆ ಇವರ ಅವತಾರ ಕೃತ್ಯದಿಂದ ಜನಸಾಮಾನ್ಯರಲ್ಲಿ ಉಂಟಾ 
ದಷ್ಟು ಧಾರ್ಮಿಕ ಜಾಗೃತಿ, ನೈತಿಕ ಶಿಕ್ಷಣ ಮತ್ತು ಪ್ರೆ ಪ್ರೇಮದ ಸಂಘಟನೆಗಳು ಇನ್ನಾವ 
ಮತೋದ್ಧಾರಕರ ಕೃತ್ಯದಿಂದಲೂ ಉಂಟಾಗಲಿಲ್ಲ... ಈ ಮಹಾನುಭಾವರು ತಮ್ಮ 
ಧಾರ್ಮಿಕ ಜಾಗ್ರತೆಗೆ ಜ್ಞಾನ, ಕ್ರಿಯೆ, ಯೋಗಗಳೆಂಬ ಕಠಿಣ ಮಾರ್ಗಗಳನ್ನು 
ಮೂಲವಾಗಿಟ್ಟುಕೊಳ್ಳದೆ ಜನಸಾಮಾನ್ಯರಿಗೂ ಕೂಡ ಸಾಧಿಸಬಹುದಾದ ಭಕ್ತಿಮಾರ್ಗ 
ವನ್ನೇ ಮುಖ್ಯವಾಗಿಟ್ಟುಕೊಂಡಿದ್ದರೆಂಬುದಕ್ಕೆ ಅವರ ವಚನಗಳಿಂದಲೇ ತಿಳಿದುಬರುತ್ತದೆ. 

ಬಸವಣ್ಣನವರು ಕೇವಲ ನುಡಿದವರಲ್ಲ, ಅದರಂತೆ ನಡೆದು ತೋರಿಸಿದ್ದಾರೆ. 

ಅನ್ಯ ರಿಗೂ ಇವರಿಗೂ ಇರತಕ್ಕ ವ್ಯತ್ಯಾ ಸವು ಇದೇ ಸರಿ. ಶ್ರೀ ಬಸವಣ್ಣ ್ಲಿನವರಿಗಿಂತಲೂ 
ಬುದ್ಧಿ ಶಾಲಿಗಳೂ, ತರ್ಕ ವ್ಯಾಕರಣಾದಿ ಶಾಸ್ತ್ರಜ್ಞ ರೂ, ಭಾಷ್ಯಕಾರರೂ. ಅನೇಕರು ಆಗಿ 
ಜೋಕು. ಆದರೆ ಇವರಂತೆ ನುಡಿಗೆ ಸರಿಯಾಗಿಯೇ ನಡೆದು ತೋರಿಸಿ ಜನಾಂಗದಲ್ಲಿ 
ಅತ್ಯದ್ಭು ತವಾದ ವಿಚಾರಕ್ರಾಂತಿಯನ್ನುಂಟುಮಾಡಿದವರು ಮಾತ್ರ ಬುದ್ದನ 
ತರುವಾಯ ಈವರೆಗೆ ಗಗ ಜನ್ಮ] ವತಿ ರಲಿಲ್ಲ. ಈ ಮಹಾತ್ಮನ ಮಹತ್ಕಾರ್ಯ 
ದಿಂದ ದೇಶದ ಸಾಮಾಜಿಕ, ಸಾಂಪತ್ತಿಕ ನ್ನ ತಿಗಳಾಡ ಕಡ ಭೌತಿಕ ಅಭಿವೃದ್ಧಿಯೂ 
ಆಯಿತು. ಏಕೆಂದರೆ ಮಾತೃಭಾಷೆಯಾದ ಕನ್ನಡದಲ್ಲಿಯೇ ಧಾರ್ಮಿಕ, ಸಾಮಾಜಿಕ. 
ನೈತಿಕ ನಿಷಯಗಳನ್ನು ಬೋಧಿಸಲು ಉಪಕ್ರಮಿಸಿದರು. ಅದರಿಂದ ಜನ ಸಾಮಾನ್ಯ 
ರಲ್ಲಿಯೂ ಕೂಡ ವಿಶೇಷವಾದ ವಿಚಾರ ಕ್ರಾಂತಿಯಾಗಿ ಲೋಕಶಿಕ್ಸಣಕ್ಕೆ ಬಹು 
ಸಹಾಯವಾಯಿತು.. ಅಸಂಖ್ಯ ಜನರು ಸುಶಿಕಿ ಕ್ಸಿತಠಾದುದಕ್ಕೆ ಹನ್ನೆರಡನೇ ಶತಮಾನ 
ದಿಂದ ಕನ್ನಡ ಭಾಷೆಯಲ್ಲಿ ವೀರಶೈ ವರಿಂದ ಅತ್ತ ೈಧಿಕವಾಗಿ ಗ್ರಂಥ ರಚಿಸಲ್ಪಡುತ್ತ 
ಬಂದುದೇ ದೃಷ್ಟಾಂತವಾಗಿದೆ. 


ಎಂ. ಎಸ್‌. ಬಸವಲಿಂಗಯ್ಯ, ಎಂ.ಎ, ಬಿ.ಎ. ಎಲ್‌ಎಲ್‌.ಬಿ. ಮೈ ಸೂರಿನ 
ಓರಿಯಂಟಲ್‌ ಲೈಬ್ರ ರಿಯ ಕ್ಯು ರೇಟರು-- ಇವರು ದೊಡ್ಡ ಪಂಡಿತರಾಗಿದ್ದು ಒಳ್ಳೆಯ ೬ 
ಲೇಖಕರಾಗಿದ್ದ ರು. 

ಶ್ರೀ ಬಸ ಸವೇಶ್ವ ರನ ಅವತಾರದಿಂದ ಮಾನವ ಕುಲದ ಉದ್ದಾರಕ್ಕೆ ಆದ ಸಹಾಯವು 
ಅಪಾರವಾದುದು. ಈಗ ೮೦೦ ವರ್ಷಗಳ ಬಹು ದೀರ್ಥಕಾಲದ ಹಿಂದೆ ಅಂದರೆ 
ಪಾಶ್ಚಾತ್ಯ ದೇಶಗಳ ವಿಜ್ಞಾ ನ, ಸಮಾಜ ಶಾಸ್ತ್ರ, ಕಲಾ ಮುಂತಾದುವುಗಳ ಸಂಸ್ಕಾರ 
ಲ್ಲೇಶವೂ ಇಲ್ಲದ ಕಾಲದಲ್ಲಿ ಬಸವೇಶ್ವ ರನು ಕರ್ಣಾಟಕದಲ್ಲಿ ಜನಿಸಿ ಅಖಿಲ ಕರ್ಣಾಟಕದ 


೬ಪ್ಲಿ೬ ಬಸವತತ್ವ ರತ್ನಾಕರ 


ಉದ್ಧಾರಕ್ಕೋಸ್ಕರ ಶಿವಾನುಭವ ಎಂಬುವ ಜನತಾ ಸೇವಾ ಸಮಿತಿಯನ್ನು ಸ್ಲಾನಿಸಿ, 
ಹಿಂದೂ ಸಮಾಜದವರಲ್ಲಿ ಕೇವಲ ಹೀನರೆಂದು ಗಣಿಸಲ್ಪಟ್ಟ ವೇದಬಾಹಿರರಾಗಿದ್ದ ಸ್ರೀ 
ಶೂದ್ರಾದಿಗಳಿಗೆ ಕೈವದೀಕ್ಷಾದಿ ಸಂಸ್ಥಾರಗಳ ಮೂಲಕ ಸ್ವಾತಂತ್ರ್ಯವನ್ನೂ, ಸಮತಾ 
ಭಾವನೆಯ ವೃತ್ತಿಗಳನ್ನೂ ಆಚರಣೆಗೆ ತಂದು. ಸಮಾಜದಲ್ಲಿ ನಿರುದ್ಯೋಗ ಸಮಸ್ಯೆಯು 
ಬಾರದಂತೆಯೂ, ಎಲ್ಲರೂ ಸ್ವತಂತ್ರರಾಗಿ, ಶೀಲವಂತರಾಗಿ, ಸಿರಿವಂತರಾಗಿ ಬಾಳು 
ವಂತೆಯೂ ಮಾಡಿದನು. 

ಶ್ರೀ ಬಸವೇಶ್ವರನು ಯಾವ ಉದಾರ, ಉನ್ನತ, ಅಮೋಘ ತತ್ವಗಳ ಮೇಲೆ 
ಧರ್ಮ ಸ್ಥಾಸನೆಯನ್ನೂ, ಸಮಾಜ ಸ್ಥಾಪನೆಯನ್ನೂ ಮಾಡಿದನೋ ಆ ತತ್ವಗಳು 
ಈಗಿನ ಇಪ್ಪತ್ತನೆಯ ಶತಮಾನದಲ್ಲಿರುವ ಧರ್ಮ ಸ್ಥಾಪಕರಿಗೂ, ಅಖಿಲ ಭಾರತ 
ರಾಷ್ಟ್ರದ ಸುಧಾರಣಾ ಕರ್ತರಿಗೂ ಆದರ್ಶರೂಪವಾಗಿಯೂ, ಅನುಕರಣೀಯವಾಗಿಯೂ 
ಇರುವದೆಂದು ನಿಸ್ಸಂಶಯವಾಗಿ ಹೇಳಬಹುದಾಗಿದೆ. ಇದುವರೆಗೆ ಹೇಳಿದ ನಿಚಾರ 
ಗಳಿಂದ "" ಬಸವೇಶ್ವರನ ಅವತಾರ ಮಾನವ ಕುಲದ ಉದಾರ?” ಎಂಬ ನಾಣ್ಣುಡಿಯು 
ಎಷ್ಟು ಅರ್ಥಪೂರ್ಣವಾದುದೆಂಬುವದು ವಾಚಕರಿಗೆ ಅರ್ಥವಾದೀತೆಂದು ಭಾನಿಸಬಹು 
ದಲ್ಲವೇ? 


ವಿದ್ವಾನ್‌ ಎಂ. ಜಿ. ನಂಜುಂಡಾರಾಧ್ಯರು, ಅಧ್ಯಾಪಕರು, ಸಂಸ್ಕತ ಕಾಲೇಜ್‌, 
ಮೈಸೂರು--ಇವರು ಪತ್ರಿಕೆಗಳಲ್ಲಿ ಅನೇಕ ಲೇಖನಗಳನ್ನು ಬರೆಯುತ್ತಲಿದ್ದಾರೆ. 
ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಭಾರತದ ಭಾಗ್ಯವಿಧಾತರಲ್ಲೊಬ್ಬರಾದ ಮಹಾತ್ಮಾ 
ಬಸವಣ್ಣನವರು ಅಂದಿಗೆ ಸುಮಾರು ೮೦೦ ವರ್ಷಗಳ ಹಿಂದೆ ಅವತರಿಸಿ ಸಾಮಾನ್ಯ 
ಜನತೆಯನ್ನು ಉದ್ದಾರಮಾಡಲು ಪ್ರಾರಂಭಿಸಿದ ಕಾರ್ಯಕ್ರಮಗಳು ಇಂದಿನ ರಾಷ್ಟ 
ನಿರ್ಮಾಣ ಚತುರರಿಂದಲೂ ಅಭಿನಂದನೀಯವಾಗಿರುತ್ತದೆ. . ಮಾನವ ಲೋಕದ 
ಪ್ರಗತಿಯಲ್ಲಿ ಪ್ರವೃತ್ತರಾದಿಃ ಮಹಾ ವಿಭೂತಿಗಳು ಜನತೆಯನ್ನುದ್ದಾರಮಾಡಲು 
ಅನೇಕ ಮಾರ್ಗಗಳನ್ನು ಅನುಸರಿಸಿದ್ದಾರೆ. ಅವುಗಳ ಉದ್ದೇಶ ಹಾಗೂ ಫಲಗಳು 
ಒಂದೇ ಆದರೂ ಮಾರ್ಗವು ವಿಭಿನ್ನವಾಗಿದೆ. ಕೆಲವರು ತಮ್ಮ ಅತ್ಯದ್ಭುತ ಬುದಿ 
ವೈಭವದಿಂದ ಅತರ್ಕ್ಯವಾದ ಗಹನತತ್ವ ರಹಸ್ಯಗಳನ್ನು ಕಂಡುಹಿಡಿದು ತನ್ಮೂಲಕ 
ಆತ್ಮೋದ್ಧಾರದ ಸಮಸೆ ಗಳನ್ನು ಬಿಡಿಸಲು ಪ್ರಯತ್ನಿಸಿದ್ದಾರೆ. ಇವರ ಮಾರ್ಗವು 
ಸಾಮಾನ್ಯ ಜನತೆಗೆ ದುರೂಹವಾದುದರಿಂದ ಅದು ಅಜ್ಞರನ್ನು ವಿಜ್ಞರನ್ನಾಗಿ ಮಾಡಲು 
ಸಮರ್ಥವಾಯಿತೆನ್ನ ಬಹುದು. ಉಳಿದವರ ಮಾರ್ಗವಾದರೂ ಜನ ಸಾಮಾನ್ಯದ ಭಾಷೆ 
ಭಾವಗಳನ್ನು ಬಳಸಿಕೊಂಡು ಅಂತಹ ತತ್ವರಹಸ್ಯಗಳನ್ನು ಪ್ರಬೋಧಿಸಲು ತೊಡಗಿದೆ. 
ಇದರಿಂದ ಜನತೆಯಲ್ಲಿಯ ಅನೀತಿ ಮಾಯವಾಗಿ ಅವರ ಜೀವನವು ಉದಾತ್ಮತೆಯ 
ಹಾದಿಯನ್ನು ಹಿಡಿಯಲು ಅನುಕೂಲವಾಯಿತು. ಇದು ಅಜ್ಞರನ್ನು ನಿಜ್ಞರನ್ನಾಗಿ 
ಮಾಡುವ ಸ್ವಭಾವದ್ದೆನ್ನಲು ಅಡ್ಡಿ ಯಿಲ್ಲ. ; 


ನಾಗಭೂಷಣ ಶಾಸ್ತ್ರಿಗಳು, ಅಧ್ಯಾಪಕರು, ಕಾನ್ಯತೀರ್ಥ ಅನ್ನದಾನೀಶ್ವರ ಸಂಸ್ಕೃತ 
ಪಾಠಶಾಲಾ, ಗದಗ ಇವರು ಶಿವಾನುಭವದಲ್ಲಿ ಸಂಡಿತರಿದ್ದು ವೀರಶೈವ ಸಂಸ್ಕೃತಿ 
ಪ್ರಕಾಶನ ಸಮಿತಿಯ ಕಾರ್ಯಾಧ್ಯಕ್ಬರಿರುತ್ತಾರೆ, ಸಾನಧಾನ' ಎಂಬುವ ಪಾಫ್ಸಿಕ : 
ಸತ್ರದ ಸಂಪಾದಕರೂ ಇರುತ್ತಾರೆ, | 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೬೩೬ 


ವೀರಶೈವ ಧರ್ಮವೂ-ಬಸವಣ್ಣನವರೂ ಎಂಬುವ ಲೇಖನವನ್ನು " ವೀರಶೈವ ತತ್ವ 
ಪ್ರಕಾಶಿಕೆ? ಯಲ್ಲಿ ಬರೆದಿರುತ್ತಾರೆ. ಅದರ ಕೆಲ ಭಾಗವನ್ನು ಇಲ್ಲಿ ಕೊಡಲಾಗುವದು. 

ಮಾನವರ ಮನೋವೃತ್ತಿ ಪ್ರವಾಹವು ಸ್ವಾಭಾವಿಕವಾಗಿ ಸತ್ಯಸಾಗರದ ಕಡೆಗೆ | 
ಹೋಗುವಂತಹುದಾಗಿರುವದು. ಒಂದು ವೇಳೆ ಆ ಮನೋವೃತ್ತಿ ಪ್ರವಾಹವು ಯಾವ 
ದಾದರೊಂದು ನಿಮಿತ್ತವಾಗಿ ತಡೆದು ನಿಂತಲ್ಲಿ ಮುಂದುವಕೆಯದೆ ಒಂದೇ ಕಡೆ ನಿಂತ 
ಜಲಪ್ರವಾಹವು ಕಾಲಾಂತರದಲ್ಲಿ ಮಲೆತು ಕೆಟ್ಟು ಹೋಗುವಂತೆ ಮಾನವರ ಜೀವನವು 
ಹಸಗೆಟ್ಟು ವೈಯಕ್ತಿಕ ಹಾಗೂ ಸಾಮಾಜಿಕ ಪತನಕ್ಕೆ ಕಾರಣವಾಗುವದು. ಆಗ ಒಬ್ಬ 
ಮಹಾಪುರುಷನು ಜನ್ಮವೆತ್ತಿ ಸ್ವಭಾವವನ್ನು ಉಪೇಕ್ಷಿಸಿ ನಿಂತ ಮಾನವರ ಮನೋವೃತ್ತಿ 
ಪ್ರವಾಹವು ಸರಿಯಾಗಿ ಮುಂದೆ ಸಾಗುವಂತೆ ಜನರ ಜೀವನದಲ್ಲಿ ವಿಲಕ್ಷಣ ಕ್ರಾಂತಿ 
ಯನ್ನು ಮಾಡಲೇಬೇಕಾದುದು ಅನಿವಾರ್ಯ. ಹೀಗೆ ತೀವ್ರ ಬದಲಾವಣೆಯನ್ನು 
ಮಾಡಲು ಸಮರ್ಥನಾದವನೇ ಕ್ರಾಂತಿಕಾರಕನೆನಿಸಿಕೊಳ್ಳು ವನು. ಪವಿತ್ರವಾದೀ 
ನಮ್ಮ ಭರತಖಂಡದಲ್ಲಿ ಆಗಾಗ ಎಷ್ಟೋ ಕ್ರಾಂತಿಕಾರಕ ಮಹಾಪುರುಷರು ಜನ್ಮತಾಳಿ 
ಆಯಾ ದೇಶದ ಕಾಲಪರಿಸ್ಥಿತಿಯನ್ನು ಅನುಸರಿಸಿ ಜನತೆಯ ' ಜೀವನದ ಬೆಳವಣಿಗೆಗೆ 
ತಕ್ಕ ಕ್ರಾಂತಿಯನ್ನು ಮಾಡಿರುವರು. ಇತಿಹಾಸಜ್ಜರಿಗೆ ಸುಪರಿಚಿತವಾದ ವಿಷಯ 
ಬುದ್ಧ, ಶಂಕರ, ರೇಣುಕ ಮುಂತಾದವರು ಕ್ರಾಂತಿಕಾರಕ ಮಹಾಗುಂಪಿಗೆ ಸೇರಿದವರು. 
ಭಾರತ ಇತಿಹಾಸ ನಭೋಂಗಣದಲ್ಲಿ ಮಿಂಚುವ ಅಂಥ ಕ್ರಾಂತಿಕಾರಕ ಮಹಾಪುರುಷ 
ನಕ್ಸತ್ರ ಮಂಡಲದಲ್ಲಿ ೧೨ ನೆಯ ಶತಮಾನದ ಬಸವಣ್ಣನು ಉದಯಕಾಲದ ಬೆಳ್ಳಿಯ 


ಚುಕ್ಕೆಯಂತೆ ಹೊಳೆಯುತ್ತಿರುವನು. 


ಬ. ಎನ್‌. ಮಹಾದೇವಯ್ಯ, ಬೀಮ ಜಟ ವೀರಶೈವ ತತ್ವ ಪ್ರಕಾಶ' ದಲ್ಲಿ 
ಅನುಭವ ಮಂಟಪ ಎಂಬುವ ಲೇಖನವನ್ನು ಬರೆದಿದ್ದು ಆ ಲೇಖನದಲ್ಲಿ ಬಸವಣ್ಣನವರ 
ವಿಷಯ ಬರೆದಿರುವುದನ್ನು ಇಲ್ಲಿ ಕೊಡೋಣವಾಗಿದೆ. 

ಶ್ರೀ ಬಸವಣ್ಣನವರು ತಮ್ಮ ತಾರುಣ್ಯದಲ್ಲಿಯೇ ಧರ್ಮದ ಬೆಳವಣಿಗೆಗೆ ಬೇಕಾಗುವ 
ಎಲ್ಲ ಸಹಾಯ ಸಂಪತ್ತುಗಳನ್ನು ಯೋಚಿಸತೊಡಗಿದರು. ಅದಕ್ಕೆ ತಕ್ಕ ಸಿದ್ಧತೆಗಳನ್ನು 
ಮನಸ್ಸಿನಲ್ಲಿ ಸಿದ್ಧಮಾಡಿಟ್ಟುಕೊಂಡರು. ಅನಂತರ ಕಾರ್ಯದಲ್ಲಿ ಪ್ರಯೋಗಿಸಿದರು. 
ಶಾಸ್ತ್ರ ಪುರಾಣಾದಿ ನಿರ್ಜೀವ ಗ್ರಂಥದ ತತ್ತಗಳಿಗಿಂತಲೂ ಹಿರಿದಾಗಿ ಪರಿಶುದ್ಧನಾದ 
ಸಜೀವ ವ್ಯಕ್ತಿಯ ಹೃದಯಾನುಭವವೇ ಮುಖ್ಯವೆಂದು ತಿಳಿದರು. ಅನುಭಾವಿಗಳಾದ 
ಮಹಾಪುರುಷರನ್ನು ಒಂದು ಕಡೆ ಸೇರಿಸಿದರು. : ಹಾಗೆ ನೆರೆದ ಪ್ರತಿಯೊಬ್ಬರೂ ತಮ್ಮ 
ತಮ್ಮ ಅನುಭವಗಳನ್ನು ಮುಚ್ಚುಮರೆಯಿಲ್ಲದಂತೆ ತೆರೆದಿಡುತ್ತಿದ್ದರು. ಪ್ರತಿಯೊಬ್ಬರಿಗೂ : 
ಪರಿಶುದ್ಧವಾದ ಅವರವರ ಹೃದಯವೇ ಆಧಾರವಾಗಿದ್ದಿತು. ಅನುಭವದಿಂದ ಸಂಭವಿಸಿದ 
ಪ್ರಗತಿಯೇ ಪುರೋಭಿವೃದ್ಧಿಯ ಕುರು ಆಯಿತು. ಈ ಪ್ರಗತಿಪರ ವಿಕಾಸವನ್ನನುಸರಿಸಿ 
ಆಚಾರ ವಿಚಾರಗಳು ನಿರ್ಧರಿಸಲ್ಪಟ್ಟವು. ಯಾವ: ರೀತಿಯ ಆಚರಣೆಯನ್ನು 
ಕೈಕೊಂಡರೆ ಮಾರ್ಗವು ಸುಲಭವಾಗುವದೋ ಅಂತಹ ಆಚರಣೆಗಳನ್ನೇ ಜನರಿಗೂ 
ತಿಳಿಯಹೇಳಲಾಯಿತು. "ನಡೆದಂತೆ ನುಡಿ ನುಡಿದಂತೆ ನಡೆ? ಎನ್ನುವದೇ ಅನುಭವ 
ಮಂಟಪದ ಕಟ್ಟಳ. ಕ್ರಿಯೆಯಂತೆ ಜ್ಞಾನವೂ, ಜ್ಞಾನದಂತೆ ಕ್ರಿಯೆಯೂ ಪರಸ್ಪರ 
ಸಮಾನ ಗುಣವುಳ್ಳವುಗಳೆಂದು ಅನುಭಾನಿಗಳು ನಿರ್ಣಯಿಸಿದ್ದರಿಂದ ಧರ್ಮವು ಕ್ರಿಯಾ 


೬ತ್ತಿಲ ಬಸವತತ್ವ ರತ್ನಾಕರ 


ಜ್ಞಾನ ಸಮರಸಾತ್ಮಕವಾಯಿತು. ಜೀವನ ಒಳಗಣದ ಅನುಭವವು ಹೊರಕ್ಕೂ, 
ಹೊರಗಿನ ಅನುಭವವು ಒಳಕ್ಕೂ ನ್ಯಾಪಿಸಿರುವದರಿಂದ ಅದರಲ್ಲಿ ಒಂದು ಸ ಸ್ಥಾಯೀಭಾವವು 
ನೆಲೆಗೊಂಡಿತು. ಭಾವದಲ್ಲಿ ಉದಯವಾದುದು ಮನಸ್ಸಿಗೂ, "ಮನಸಿ ನಲ್ಲಿ ಮೂಡಿದುದು 
ಕ್ರಿಯೆಯಲ್ಲೂ ರೂಪುಗೊಳ್ಳು ತ್ತದೆ. ಹಾಗೆಯೇ ಕ್ರಿಯೆಯ ತತ್ವಗಳು ಮನಸ್ಸಿಗೆ 
ಮುಟ್ಟುವಂತೆಯೂ ಆಚಾರ ವಿಧಿಸಲ್ಪಟ್ಟುವು. ಅದಕ್ಕೆ ತಕ್ಕಹಾಗೆ ಅಷ್ಟಾವರಣಗಳೂ, 
ಸರ್ಟ್‌ಸ್ಥಲಗಳೂ ಸರಿಶೀಲಿಸಲ್ಪಟ್ಟುವು. ಇವು ಹಿಂದಿದ್ದವುಗಳಾದರೂ ಹನ್ನೆರಡನೆಯ 
ಶತಮಾನದ ನಂತರ ಇವುಗಳಿಗೊಂದು ವಿಶೇಷಾರ್ಥ ಉಂಟಾಯಿತು. 


ಶ್ರೀ ಲಕ್ಷ್ಮಣರಾವ್‌, ಬಿ.ಎ., ಚಿತ್ರದುರ್ಗ--ಇವರು "" ಬಸವಣ್ಯ ನ ಸ 
ಎಂಬುವ ಕವಿತೆಯನ್ನು ಜಕರ. ಅದರಲ್ಲಿಯ ಕೆಲವು ನುಡಿಗಳನ್ನು 
ಕೊಡಲಾಗಿದೆ. 

ಶಿವ ಪರಾಪರ ವಸ್ತು ಬಸವನು | ಶಿವನೆ ಚಿದ್ಧ ರ್ಮುನವತಾರನು | 
ಶಿವನೆ ಈ ಜಗೆಲಿಂಗ ರೂಪನು | ಶಿವನೆ ಸಂಗನ ಬಸವನು nH on 


ಜಗದವಸುವೀ ಬಸವನಾಗಿಹ | ಯುಗದ ಶಿನನೀ ಬಸವನಾಗಿಹ | 
ಸೊಗಸು ಜಂಗಮಲಿಂಗ ಸಮರಸ | ಮಿಗಿಲು ಶರಣ ಕುಟುಂಬಿಯು ॥೨॥ 


| 


ಬಸವ ನಾಮನೆ ಕಲ್ಪ ವೃಕ್ಷ ಕ್ಸೆವು! ಬಸನ ಡೇಹನೆ ಪರುಷ ಶಿಲೆಯು | 
ಬಸವ ಹೃ ಡಯನೆ ks EE | ಬಸವ ಜನ್ಮ ವೆ ಸಫಲವು | ॥ ೩1 


ಕವಿಯು ಬಸವನು ರವಿಯು ಬಸವನು | ಶಿವನು ಬಸವನು ಸಿದ್ಧ ಬಸವನು ! 
ದಿವಸ ಸವಿಯನು ಭವದಿ ತೋರಿದ | ಶಿವನು ಸುಧಾಮಯ ಬಸವನು ॥೪॥ 


ಬಸನ ಮತವೇ ಶಿನನ ಮತವು | ಬಸನ ಮತವೇ ಶ್ರೇಷ್ಠ ಮತವು | 
ಬಸವ ತತ್ವವು ಮನವನಾಳಲು | ಅಸಹ ನರ IH ೫H 


ವಚನ ಬಸವನ ಮೊಲ್ಲೆಸುರಗಿಯು । ಶುಚಿಯು ಸುರಭಿಯು ಸುಲಭ ಮೋಹಕ | 
ವಚನ ಜ್ಞಾ ನದ ಸುರಭಿ ಕಿ ಸೀರು | ವಚನ ಚೇತನ ಜ್ಕೊ (ತಿಯ ॥ ೬॥ 


ಶರಣಕನಿ, ಕಲ್‌ಬುರ್ಗಿ--ಇವರು "ಬಸವಭೂಮಿ” ಎಂಬುವ ಗ್ರಂಥವನ್ನು 
ಬರೆದಿರುತ್ತಾರೆ. ; 

ಬಸವಭೂಮಿ ಎಂಬುವ ಗ್ರಂಥದಲ್ಲಿ 
(ಧಾಟ: ಮಾತೃಭೂಮಿ ಜನನಿ ನಿನ್ನ ಚರಣಸೇನೆ ಮಾಡುವಾ) 


ಬಸವಭೂಮಿ ನಿನ್ನ ಸೇವೆ ಹರುಷದಿಂದ ಮಾಡುವ | 
ಹಸುಳರೆಲ್ಲ ನಿನ್ನ ಚರಣದಲ್ಲಿ ಕೊರಳ ನೀಡುವಾ । 
ಕಳೆದುಹೋದ ಘನತೆಯನ್ನು ಮರಳಿ ಜಗಕೆ ತೋರುವಾ | 
ಹೊಳೆವ ಬಾಲಸೂರ್ಯನಂತೆ ಧರೆಯನೆಲ್ಲ ಬೆಳಗುವಾ | 
ವೀರಶೈವ ಧರ್ಮ ಕ್ರಾಂತಿಗಾಗಿ ರಕುತ ಹೆರಿಸುವಾ | 
ನೀರ ತರುಣ ವೃದ್ಧ ಕ್ಲ ರಣಕೆ ಬೇಗ ಸಾಗುವಾ | 

ಗುರು ವಿರಕರೆಲ್ಲ ಫೇಡಬುದ್ಧಿಯನ್ನು ತಾಳದೆ | 

ನಿರುತ ನಿನ್ನ ಸೇವೆಸೈೈ ದು ಶಾಂತಿ ನೆಲಸಬಾರದೆ | 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೬೩೯ 


ವೀರಶೈವ ಬಂಟರೆಲ್ಲ ಶೂರತನವ ತೋರುತ | 

ವೀರಮರಣವನ್ನು ಬೇಗ ಬನ್ನಿ ಅಪ್ಪಿಕೊಳ್ಳಲು | 
ಮಾನಹೀನರಾಗಿ ಬಳಲುತಿಹರು ನಿನ್ನ ಮಕ್ಕಳು | 
ಜ್ಞಾನ ತೋರಲೀಗ ಚನ್ನಬಸವ ಜನಿಸಬಾರದೆ ॥ 


ಶ್ರೀ ಆನಂದಕವಿ ಕುರುಗುಂದ ಸರಸ ಕನಿತೆಗಳನ್ನು ಬರೆಯುತ್ತಾರೆ. 
ದರುಶನ ಕೊಡಬಾರದೇ ಎಂಬುವ ಕವಿತೆಯಲ್ಲಿ 


ಕನ್ನಡದ ಕುಲದೀಪ ಕುಶಲಮತಿ ಬಸವಣ್ಣ | 

ಉನ್ನತದ ಕ್ರಾ ೦ತಿಯನು ವಿಶ್ವದಲಿ ಹಬ್ಬಿಸಿದ | 

ನಿನ್ನ ಜನಗಳ ಹೊಳೆ ಹೊನ್ನಾಗಿ, ರನ್ನಾಗಿ, ಹೊಸತಾಗಿ ಹರಾ | 
ಕಲ್ಯಾ ೫ ಬಸವಣ್ಣ ಕಲಿಯುಗದ ಮುಕ್ಕ ಣ್ಣ |! 

ನಲ್ಮೆ ಸ ನೋಡಕ್ಕೆ ಬೇಗನೇ ಬಾರಣ್ಣ. | 

ಸಲ್ಲಲಿತ ಭಕ್ತಿಯಿಂ ಕೊಂಡ | ನಿನ್ನನ್ನು ಪ್ರೇಮದಿಂ ನಮಿಸುತಿಹೆವು Wen 


ಪೊಸತರದ ಕ್ರಾಂತಿಯನು ಹಬ್ಬಿಸಿದ ಬಸವೇಶ | 

ನಸುನಗುತೆ ನಲಿನಲಿದು ನನಿಸುತ್ತೆ ಬೇಡುವೆನು | 

ರಸನೆಯೊಳು ಸಂತತಂ ತವನಾಮ ಸುಧೆಯಿರಲಿ ಬೇರೊಂದು ವರವನೊಲೆ | 
ಹಸನಾದ ಮುನಸಿನೋಳ್‌ ಕನಸಿನೋಳ್‌ ನಿದ್ದೆಯೋಳ್‌ | yy 
ಜಸವೆತ್ತ ನಿನ್ನ ಸುಂದರ ವಚನದರುಹಿರಲಿ । 

ಬಸವೇಶ, ಬಸವರಸ, ಬಸವಣ್ಣ, ಶ್ರೀ ಬಸವರಾಜೇಂದ್ರ ಪಾಹಿ ॥ ೨॥ 


ಅನುಭವ ಮುಂಟಿಪವ ಸಾನುರಾಗದಿ ರಚಿಸಿ । 

ಜನಹಿತಕೆ ಘನತರದ ಅತ್ಮವನ್ನರ್ಸಿಸಿದ | 

ಪುಣ್ಯಾತ್ಮ ಬಸವಣ್ಣ ಅನುದಿಗ ನಿನ್ನನ್ನು ಜಗವೆಲ್ಲ ನೆನಸುತಿಹುದು i 

ಕನ್ನ ಡದ ನಾಡಿಂದು ಕನವೌಿಸು 2 11. | 

ಜಿನದದಿಂದಿನ್ನೊನ್ಮೆ ಬೇಗನೇ ದಯಮಾಡು | 

ಮುನ್ನಿನಾ ಮಾದೇವಿ ಮಡಿವಾಳ ಮಾಚಯ್ಯ ಮೊದಲಾದ ಶರಣರೊಡನೆ ॥ ಷ೩॥ 


ಬೆಳ್ಳಿಯೂ ಹಬ್ಬದಾ ಮಲ್ಲಿಗೆಯ ಮಕರಂದ | 

ಎಲ್ಲೆಡೆಗೆ ಸೂಸುತಿದೆ ಮಾಮುರನು ಚಿಗಿಯುತಿದೆ । 

ಉಲ್ಲಾಸದಿಂದೀಗ ಕಳಕಂಠ ಕೂಗುತಿನೆ ಬಾರಯ್ಯ ಬಸವಣ್ಣನೇ ॥ 

ಅಕ್ಕನಾ ಗೀತೆಗಳು ಉಕ್ಕುಕ್ಕಿ ಹರಿಯುತಿನೆ | 

ದಿಕ್ಕು ದಿಕ್ಕಿಗೆ ನಿನ್ನ ನಾಡಗುಡಿ ಮೆರೆಯಂತಿದೆ 1 

ಅಕ್ಕರದಿ ನೋಡಲ್ಕೆ ಅಳಿಯನಂ ಕರಕೊಂಡು ಬೇಗ ಬಾ ಬಸವಣ್ಣನೇ 4... 


ಕಲ್ಯಾಣ ಕರೆಯುತಿದೆ ಕನ್ನಡವು ಕುಣಿಯುತಿದೆ । 

ಬಲ್ಲಿದನೆ ಬಸವಣ್ಣ ಬಾ ಎನ್ನ ಬಂಧುವೇ | 

ಎಲ್ಲಿ ನೋಡಿದಡಲ್ಲಿ ನಿನ್ನ ನಚನದ ಸೊಲ್ಲು ಎಡೆಬಿಡದೆ ಕೇಳುತಿಹುದೂ ॥ 

"ಕಣ್ಣು ಗಳು ನಿನ್ನ ನ್ನು ನೋಡಲೆ ಬಯಸುವವು | 

ಧನ್ಯ ತಮ Bers ಕೊಂಡ ನಲಿಯುತಿಹವು |, 

ನುುನ್ನಿನಾ ಹನ್ನೆರಡು ಶತಮಾನ ನೆನೆ ನೆನೆದು ಶೋಕನಂ ಗೆಯ್ಯುತಿಹವೂ ॥ ೫ ॥ 


೬೪೦ ಬಸವತತ್ವ ರತ್ನಾಕರ 


ಕರಣಕ್ಕೆ ಆನಂದ ಕಂಗಳಿಗೆ ದುಃ ಖವೈ 
ಧರೆಗೆಲ್ಲ' ಸುಖನೀವ ಧರ್ಮಾತ್ಮ ಬಸಣ್ಣ 
ಕರುಣಾಳು ದೇವನೇ ಕರ್ಣಾಟತಿನ್ನೊ ಮೆ ದರುಶನವ ಕೊಡಬಾರದೇ ॥ 
ಬಾರಯ್ಯ ಬಸವಣ್ಣ ಬಾ ಎನ್ನ ಶ್ರಿ dd | 
Ms ಅಲ್ಲಲ್ಲಿ ನಿಶ್ವವೇ ನಿನ್ನನ್ನೆ | 
ಹಾರೈಸಿ ಹಂಬಲಿಸಿ ಹಾತೊರೆದು ಕರೆಯುವದು ಬೇಗ ಬಾ ಬಸವಣ್ಣ ॥ ೬॥ 
ಶ್ರೀಮನ್ನಿರಂಜನ ಮಹಾದೇವ ಸ್ವಾಮಿಗಳು, ಸರ್ಪಭೂಷಣ ಶಿವಯೋಗಿಮಠ, 
ಬೆಂಗಳೂರು--ಇವರು ಶಿವಾನುಭವ ಸಂಡಿತರಿದ್ದು ಒಳ್ಳೇ ವಾಜಸ್ಮಿಗಳಾಗಿರುತ್ತಾರೆ. 

ಭಗವಾನ್‌ ಬುದ್ಧ ದೇವನು ಜನರಾಡುವ ನುಡಿಯಲ್ಲಿ ಧರ್ಮದ ರಹಸ್ಯವನ್ನು 
ಬೋಧಿಸಿ ಹಿಂದೂ ಧರ್ಮದಲ್ಲಿ ದೊಡ್ಡ ಪ್ರಕಾಶವನ್ನುಂಟುಮಾಡಿದನು. ಕಾಲಾನುಗುಣ 
ವಾಗಿ ಜನತೆಯ ರಿಪ eae ಧರ್ಮವು ಖಿಲವಾಗುತ್ತಿ ರು 
ವಾಗ ಕಾಲ ಕಾಲಕ್ಕೆ ಮಹಾತ್ಮರು ಉದ್ಭವಿಸಿ ಧರ್ಮೊದ್ಧಾ ರಮಾಡಿದಂತೆ ಕರ್ಣಾಟಕದಲ್ಲಿ 
ಹನ್ನೆರಡನೆಯ ಶತಮಾನದಲ್ಲಿ ಭಗವಾನ್‌ ಬಸವೇಶ್ವ ಕು ಉದಯವಾಗಿ ಅಸ ಸೃವ್ಯಸ್ತ 
ವಾಗಿದ್ದ ಹಿಂದೂ ಧರ್ಮದಲ್ಲಿ ಹೊಸದೊಂದು ಕ್ರಾ ತಿಯನ್ನು ಂಟುಮಾಡಿದನು. ನಿಜವಾದ 
ಧರ್ಮದ ನೆಲೆಯನ್ನು ಕಂಡುಹಿಡಿದು ಸಿ ಸ್ತ್ರೀ ಪುರುಷರೆಲ್ಲರಿಗೂ ಎಲ್ಲ ಅವಸ್ಥೆಯಲ್ಲಿ ಆಹಾರದ 
ಅವಶ್ಯ ಕತೆ ಇರುವಂತೆ ಧರ್ಮದ ಅವಶ್ಯಕತೆ ಇರುವದೆಂದು ಸಾರಿದನು. ಮೇಲು 
ಹ ಸ್ಮೃತಿಕಾರರ ವರ್ಣವಾದದ ಸೆಳೆತಕ್ಕೆ ಸಿಕ್ಕು ಜೀವನದ ಮೇಲ್ಮೆಯನ್ನರಿಯದೆ 
ನಾನಾ ಬಗೆಯ ಸಂಕಷ್ಟಕ್ಕೆ ಗುರಿಯಾಗಿ ಬಳಲುತ್ತಿರುವ ಜನಾಂಗದಲ್ಲಿ ಸದಾಚಾರ, 
ಸುನೀತಿ, ಭಕ್ತಿ ಜ್ಞಾನಗಳ ಆಂತರಿಕವಾಗುವಂತೆ ಮಾಡಿ ಒಂದೇ ಜನ್ಮದಲ್ಲಿ ಮೋಕ್ಷವನ್ನು 
ಎಲ್ಲರೂ ಹೊಂದಲು ಶಕ್ಯವೆಂದು ಮನವರಿಕೆ ಮಾಡಿಕೊಟ್ಟನು. ನಾವು. ಅರಿಯುವ 
ಆರಾಧಿಸುವ ದೇವರು ಹೊರಗಿಲ್ಲ. ಯಾವ ಕಾಡಿನಲ್ಲಿ ದೇವರನ್ನು ಹುಡುಕಲಿಕ್ಕೆ 
ಹೋದರೂ ನಮ್ಮ ಭಾವನೆಯಲ್ಲಿರುವ ದೇವನೇ ನಮ್ಮ ಮುಂದೆ ಬಂದು ನಿಲ್ಲುವನು. 
ನಮ್ಮ ಭಾವನೆಯೇ ನಮಗೆ ಸಂಸಾರವಾಗಿದೆ. ದೇವರೂ ಆಗುವದು, ಎಲ್ಲವೂ ಆಗುವದು. 

'ತಾಯಿಯ ಗರ್ಭದಲ್ಲಿ ಪಿಂಡವಾಗಿ ಬೆಳೆದು ಶಿಶುವಾಗಿ ಹುಟ್ಟಿ ಬಾಳಿ ಸಾಯುವ 
ವರೆಗೂ ಎಲ್ಲ ಅವಸ್ಥೆ ಯೊಳಗೆ ಎಲ್ಲರಲ್ಲಿಯೂ ಒಂದೇ ಬಗೆಯ ಆತ್ಮ ಭಾವನೆಯು ಇದ್ದೇ 
ಇರುತ್ತದೆ. 

“ ಅಂಕ ಓಡಿದರೆ ತೆತ್ತಿಗಂಗೆ ಭಂಗವಯ್ಯ ಕಾದಿ ಗೆಲಿಸಯ್ಯ ಎನ್ನನು 
ಕಾದಿ ಗೆಲಿಸ ಸಯ್ಯ ಎನ್ನೆ ತನು-ಮನ -ಧನಗಳಲ್ಲಿ ಂಚನೆಯಿಲಕೆ. , 

«ಹೇಡಿ ಬಿರುದು ಕಟ್ಟಿ ದಂತಾಯಿತು ಎನ್ನ ವೇಷ. ಕಾದಬೇಕು 
ಕಾದುವರೆ ಮನವಿಲ್ಲ ಅಚ್ಚ ರ್ಯಾಂ ನಿಮ್ಮ ನಿಚ್ಚ ನೆನೆವರು ಬಚ್ಚ ಬರಿಯ 
ಮಾತಾಡುವೆನು. ಒಡೆಯಂಗೆ ಒಡನೆಯಸೊಪಿ ಸಲಾರಣೆ a ಇಡುವ 
ಮಾನವ ನಾನೇನೆಂಬೆ? ನೆತ್ತಿಯಲ್ಲಿ ಅಲಗು ತಿರುಹುವಂತಪ್ಪ ವೇದನೆ 
ಯಹುದೆಿನಗೆ ಕೊಯ್ದ ಮೂಗಿಂಗೆ ಕನ್ನ ಡಿಯ ತೋರುವಂತಪ್ಪ ವೇದನೆ 
ಯಹುದೆನಗೆ ಬೆಂದಹುಣ್ಣ ಕಂಬಿಯಲ್ಲಿ ಕೀಸುವಂತಪ್ಪ ವೇದನೆಯ ಹುಜಿನಗೆ 
ಕೂಡಲಸಂಗಮದೇವ ನಾಡಿನೋಡುವ ಹಣನ ನಾ ಮಾಡಿಹನೆಂದರೆ 
ಮನಕ್ಕೆ ಮನ ನಾಚದೇ??? 


ಶ್ರೀ ಬಸವಣ್ಣ ನನರೂ ಕವಿಗಳ ಕಾಣಿಕೆಯೂ ೬೪೧ 


ಮೇಲಿನ ವಚನಗಳಲ್ಲಿ ಮನುಷ್ಯನು ತನ್ನ ಜೀವಿತದಲ್ಲೆಲ್ಲ ಹೋರಾಡಿ ತನ್ನ ತನು 
ಮನ ಭಾನಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಶುದ್ದ ನಾಗುವ ವಿಧಾನನನ್ನು ನಿನರಿಸಿರುವರು. 
ಇವೆಲ್ಲವುಗಳಿಗೆ ಒಡೆಯನಾದ ಪರಮಾತ್ಮನಿಗೆ ಅರ್ಪಿಸದೆ ಗೋಳಾಡುವನರಿಗೆ ಎಂತಹ ' 
ಕನಿಕರ ಭಾವವನ್ನು ತೋರಿಸಿ ಕಲ್ಲಿನಂತಹ ಮನವು ಕರಗಿ ನೀರಾಗುವಂತೆ ನುಡಿದಿದ್ದಾರೆ. 
ಸಹಜವಾದ ತ್ಯಾಗವನ್ನು ಕಲಿಸಿದ್ದಾರೆ. ತ್ಯಾಗವಿಲ್ಲದೆ ಬಿಡುಗಡೆ ಇಲ್ಲವೆಂಬುದನ್ನು 
ಸಿದ್ದ ಮಾಡಿಕೊಟ್ಟಿರುತ್ತಾರೆ. ತ್ಯಾಗ ಮತ್ತು ಆತ್ಮನಿಶ್ವಾಸ ಸಮತ್ವವಿಲ್ಲದ ಜನಾಂಗವು 
ಪ್ರಸಂಚದಲ್ಲಿ ಚಿರಕಾಲ ಬಾಳಲಾರದು. ಅದಕ್ಕಾಗಿ « ಪರಸ್ಪರಂ ಭಾವಯಂತಃ 
ಶ್ರೇಯಃ ಪರಮವಾಸ್ಸ್ಯಥ'' ಎಂಬ ಭಗನದುಕ್ತಿಗನುಸಾರವಾಗಿ ಎಲ್ಲರ ಚಿತ್ರ 
ಭೂಮಿಯಲ್ಲಿ ತ್ಯಾಗ, ಆತ್ಮನಿಶ್ವಾಸ, ಸಮತ್ವ ಬೀಜವನ್ನು ಬಿತ್ತಿರುತ್ತಾರೆ. 

ಶ್ರೀ ಜಗದ್ಗುರು ಚನ್ನಬಸವರಾಜ ದೇಶಿಕೇಂದ್ರ ಸ್ವಾಮಿಗಳು, ಶ್ರೀಮನ್ನಿಡು 
ಮಾನಿಡಿಮರ, ಶ್ರೀತೈಲ ಸಂಸ್ಥಾನ--ಭಕ್ತಿಭಂಡಾರಿ ಬಸವಣ್ಣನ ಬೆಳಗು ವೀರಶೈವ 
ಸಮಾಜವೊಂದನ್ನೇ ಅಭ, ವಿಶ್ವನನ್ನೇ ಹರಡಿ ಹೊಂಪುಳಿಯಾಗಿರುತ್ತದೆ. ಆತನ 
ಜೀವನ ವ್ಯಕ್ತಿ ಜೀನನವಲ್ಲ, ಭಾರತದ ಸಂಜೀವನ. ಆತನ ವಚನ ಹರಟೆಯ ಮಾತಲ್ಲ, 
ಆಧ್ಯಾತ್ಮದ ನಂದನವನ, ಕನ್ನಡದ ಚಂದನವನ. | ಬ 

ಭಾರತ ಬಾಂದಳದಲ್ಲಿ ಮಿಣುಗುವ ನಕ್ಷತ್ರಗಳಿಗೆ ಮಹಾಪುರುಷ ಬಸವನೇ 
ಹುಣ್ಣಿಮೆಯ ಚಂದ್ರನು. ಆತನ ಜೀವನವು ಸರಿಪೂರ್ಣವೂ, ಅಮೃತ ಶ್ರಾನಿಯೂ 
ಆಗಿರುತ್ತದೆ. ಬಸವಣ್ಣನ ದಯಾಮಯ ಜೀವನವು ಭಾರತಕ್ಕೆ ಲೌಕಿಕ ಆಧ್ಯಾತ್ಮಿಕ 
ಇಹಪರ ಸುಖಗಳೆರಡನ್ನೂ ಸೂರೆಗೊಳಿಸಿದೆ. ಉಳಿದ ಮಹಾಪುರುಷರಂತೆ ಬಸವನು 
ಬರಿ ವೇದಾಂತದ ತಿರುಳನ್ನೇ ತೋರಲಿಲ್ಲ. ಜಗತ್ತಿಗೆ ಮೂಲಕಾರಣವಾವುದು? ಅನ್ನ 
ಅನ್ಸವನಿಕ್ಯದೆ ಬರಿ ವೇದಾಂತವ ಬೋಧಿಸಿ ಪ್ರಯೋಜನವಿಲ್ಲವೆಂದು ಬಸವಣ್ಣನು 
ಮೊದಲು ವೃಷಭ (ಎತ್ತು) ನಾಗಿ ಜನಿಸಿ ಭಾರತಕ್ಕೆಲ್ಲ ಅನ್ನಸಮೃದಿ ಯ.ನ್ನುಂಟು 
ಮಾಡಿದನು. ಭಾರತದ ಕೃಷಿಗೆ ಮೂಲ ಜೀವಾಳನಾದನು. ಭಾರತದ ಬಡವ 
ಬಲ್ಲಿದರೆಲ್ಲರನ್ನೂ ಉದ್ದರಿಸಿದನು. ಇಂದಿಗೂ ಉದ್ದ ರಿಸುತ್ತಿರುವನು, ಮುಂದೆಯೂ 
ಉದ್ಧರಿಸುವನು. "" ಅನ್ನಂ ಬ್ರಹ್ಮೇತಿ ನಿಜಾನೀಯಾತ್‌?' ಎಂದು ಶೃತಿ ಸಾರುವ ಅನ್ನ 
ಬ್ರಹ್ಮದ ಸೃಷ್ಟಿಕರ್ತನು ಬಸವನು. ಬಸವನಿಲ್ಲದೆ ನೆಮಗೆ ಅನ್ನನಿಲ್ಲ. ಚೈ ತನ್ಯನಿಲ್ಲ, 
ಚೈ ತನ್ಯವಿಲ್ಲದೆ ಹಣ ಸಂಪಾದಿಸಲಾಕೆವು, ಗುಣ ಗಳಿಸಲಾರೆವು. ಗುಣ ಗಳಿಸದೆ ಗೌರವ 
ಕಾಸ್ಫದವಿಲ್ಲ, ಸುಖಕ್ಕೆಡೆಯಿಲ್ಲ. ' ಜಗತ್ತಿನ ರಾಷ್ಟ್ರಗಳಲ್ಲಿ ಹೆಮ್ಮೆಯನ್ನು ಗಳಿಸಿದ್ದು 
ಬಸವನಿಂದ. ಒಟ್ಟಿ ನನ್ಸಿ ಭಾರತದ ಅನ್ನ, ಚೈತನ್ಯ, ಸಂಪತ್ತು, ಕೇರ್ತಿ ಮೊದಲಾದವು 
ಗಳಿಗೆಲ್ಲ ಬಸವನೇ ಮೂಲಿಗನು. . ಈ ಕಾರಣಗಳಿಂದ ಬಸವನು ತನ್ನ ವೃಷಭಾವತಾರ 
ದಿಂದ ಭಾರತದ ಪ್ರತಿಯೊಂದು ಮನೆಯಲ್ಲಿಯೂ ಪೂಜ್ಯತೆಯನ್ನು ಪಡೆಯುತ್ತಿದ್ದಾನೆ. 
ಭಾರತದ ಜೀವಕಳೆಯಾಗಿದ್ದಾನೆ. 


ದಿವಾನ್‌ ಬಹದ್ದೂರ್‌ ರಾಜಸಭಾಭೂಷಣ ಸರ್‌ ಕೆ. ಪಿ. ಪುಟ್ಟ ಸ 
ಬೆಂಗಳೂರು--ಇವರು ನೀರಶೈವ ಮಹಾಸಭೆಗೆ ಎರಡು ಸಾರಿ ಅಧ್ಯಕ್ಷರಾಗಿ ರಿಸಲ್ಪಟ್ಟ 
ದರು. ಮೈಸೂರು ಬ್ಯಾಂಕ್‌, ಬೆಂಗಳೂರು ಕಾರ್ಪೊರೇಷನ್‌, ವೈ ಸೂರು ಲಿಂಗಾಯತ 

41 


೬೪೨ ಬಸವತತ್ವ ರತ್ನಾಕರ 


ವಿದಾ ಭಿವೃದ್ಧಿ ಸಂಘ, ರಾಃ ಬಃ ತೋಟದಪ್ಪನವರ ಛತ್ರ, ಬೆಂಗಳೂರು ಪ್ರೆಸ್‌ 
ಲಿಮಿ ಕಡ್‌ ಮೊದಲಾದ ಅನೇಕ ಸಂಸೆಗಳಿಗೆ ತಮ್ಮ ಜೀವಮಾನದವರೆಗೂ ಅಧ್ಯಕ್ಷ 
ರಾಗಿದ್ದರು. ತೀಕ್ಷ್ಮ ಮೇಧಾನಿಗಳೂ, ಮೈ ಸೂರು ಸಂಸ್ಥಾನದಲ್ಲಿ ಮೊದಲನೆಯ ವರ್ಗದ 
ಗೌರವವುಳ್ಳ ವರೂ ಆಗಿದ್ದರು. ಇವರು ದಾವಣಗೆರೆಯಲ್ಲಿ ೧೯೧೮ ನೆಯ ಇಸಿ ಯಲ್ಲಿ 
ನಡೆದ ಒಂಭತ್ತನೆಯ ನೀರಶೈವ ಮಹಾಸಭೆಗೆ ಆಧ್ಯಕ್ಷರಾಗಿದ್ದಾ ಗ ತವ ಧ್ಯಕ್ಷ 
ಭಾಷಣದಲ್ಲಿ ಶ್ರೀ ಬಸನಣ್ಣ ನವರ ಬಗ್ಗೆ 
ನವ್ಮ ಕಾಡೆ ಶ್ರೀ ಬಸವೇಶ ರೆ ಸ್ವಾ ಮಿಗಳವರು ಈ ಮತವನ್ನು 
ಉಜ್ಜೀವಿಸಿ . ಬೇಕಾದಷ್ಟು ಉತ್ತೆ (ಜನವನ್ನು ಕೊಟ್ಟ” ಸರ್ವ ನ್ಯಾಸಕವಾಗುವಂತೆ 
ಮಾಡಿದುದಲ್ಲದೆ ಈ cSt ಆಚಾರ ನ್ಯವಹಾರಗಳನ್ನಲ್ಲ ಸಂಸ್ಕರಿಸಿ 
ಸರಿಯಾದ ವಿಧಿಗಳನ್ನೇರ್ಪಡಿಸಿ ಇತರ ಪಂಗಡಗಳವರೂ ಸಹ ಈ ಶೈವಮತನನ್ನವಲಂಬಿಸಿ 
ಶ್ರೇಷ್ಠತೆಯನ್ನು ಹೊಂದಿ ಧನ್ಯರೂ, ಕ್ರತಕ್ಕತ್ನರೂ ಆಗುವಂತೆ ಮಾಡಿದರು. ಶ್ರೀ 


ಬಸವೇಶ್ವರ ಸ್ವಾಮಿಗಳವರು ನಮ್ಮ aL ,ಮತವ್ಯಾಪಕತೆಗಾಗಿ 
ಅತ್ಯುತ್ಸಾಹಕರಾದ ಬೋಧಕರಾಗಿದ್ದರು. ಶ್ರೀ ಬಸವೇಶ್ವರ ಸ್ವಾಮಿಗಳು ಮತೋದ್ಧಾರಕ 
ರಾಗಿದ್ದುದೂ ಅಲ್ಲದೆ ಪ್ರಜೆಗಳ ಅಭ್ಯುದಯ ವಿಚಾರದಲ್ಲಿ ಅತ್ಯಂತ ಆಸಕ್ತರಾಗಿಯೂ 
ಇದ್ದರು. ಇದಕ್ಕೆ ಇವರು ನಿಮ್ನಜಾತ್ಯುದ್ಧರಣದಲ್ಲಿಯೂ ನಿರತರಾಗಿ ಕೀಳುಜಾತಿ 
ಯವರನ್ನೆಲ್ಲ ಲಿಂಗಧಾರಿಗಳನ್ನಾಗಿಯೂ, ದೈವಭಕ್ತಿಪರಾಯಣರಾಗುವಂತೆಯೂ ಮಾಡಿ 


ದುಡೇ ದೃಷ್ಟಾಂತವಾಗಿರುತ್ತದೆ. 
ಸೋಗು ಮಾಳವಾಡ, ಎಂ.ಎ... ಇವರು ಧಾರವಾಡದಲ್ಲಿರುವ ಕಣಾ ೯ಟಕ 
ಕಾಲೇಜಿನ ಪ್ರೊಫೆಸರರು. ಗ್ರಂಥಗಳನ್ನು ಬರೆದಿರುತ್ತಾರೆ. 
ಸಂಪ್ರದಾಯದ ಮನೆತನದಲ್ಲಿ ಹುಟ್ಟಿ ಬೆಳೆದು ೮೦೦ ವರ್ಷಗಳ ಹಿಂದೆಯೇ ತನ್ನ 
ಸಂಸ್ಕಾರದ (oi ಹನ್ನು ಕರ್ಮಲತೆಖೆ: ಚ ಬಿಸಾಡುವುದರ ಮೂಲಕವೇ ಬಸವಣ ೧ನೆ. 
ಜ:ವನದ ಕ್ರಾಂತಿ ಆರಂಭವಾಗುತ್ತಿದೆ. ಕರ್ಮಕಾಂಡದ ಬಾಹ್ಯ ಚಿಹ್ನೆಗಳು ಬಹು 
ಇಂಗ ! ಪ್ರಚಾರದಲ್ಲಿದ್ದವು. ಆದರೆ ಕಾಲಕ್ರಮೇಣ ಅವು ಕೇವಲ ಗುರುತು 
ಆಗಿ ಉಳಿದು ಅವುಗಳ ನಿಜವಾದ ಅರ್ಥ ಬ ಕಣ್ಮಕಯಾಗುತ್ತಿ ತ್ತು. ಸಂಸ್ಕಾರ, 
ಬಾಹ್ಯ ಆಚಾರ, ಲಾಂಛನ ಇವುಗಳಿಗೇ ಅವಾಸ್ತವ ಪಾ ಧಾನ್ಯ ಬಂದಿತ್ತು. ಸರಳ 
ಅಂತಃಕರಣ, ಸದಾಚಾರ ನೀತಿ ಇವುಗಳಿಗೆ ಲಾಂಛನದ ಹೊರತು ಬೆಲೆಯೇ ಇಲ್ಲದಂತಾ : 
ಗಿತ್ತು. ಅಥವಾ ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ಆಚಾರಕ್ಕಿಂತ ಲಾಂಛನಕ್ಕೇ 
ಹೆಚ್ಚು ಪ್ರಾಧಾನ್ಯ ಬಂದಿತು. ಇಂತಹ ಸ್ಲಿತಿಯಲ್ಲಿ ಸಹಜವಾದ ವಿಕಾಸ ನಡೆದು 
ಪರಿವರ್ತನ ತೋರಬೇಕಾಗಿತ್ತು. ಹವಣಿ ಮಾರಿ ಬೆಳೆದಿದ್ದ ಈ ಲಾಂಛನದ ಪಾ, ತ್ರಾಧಾನ್ಯ 
ಇನಾಗಿ ಅಳಿಯಬೇಕಾಗಿತ್ತು. ಆದರೆ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿದ್ದ 
ಈ ಸಂಪ್ರದಾಯವು ಬಲವತ್ತರವೂ ಆಗಿತ್ತು. ಸಹಜವಾದ ವಿಕಾಸ ನಡೆದಿದ್ದರೆ 
ಎಲ್ಲರೂ ಆ ಹಾದಿಯನ್ನು ಸ್ವಾಭಾವಿಕವಾಗಿ ಅನುಸರಿಸಬೇಕಾಗಿತ್ತು. ತೀರ ಪ ಪ್ರಬಲವಾಗಿ 
ಬೆಳೆದ ಸಂಸ್ರ ದಾಯನನ್ನು ಅಂದರೆ ಸದಾಚಾರಕ್ಕಿಂತ ಲಾಂಛನಕ್ಕೆಯೇ ಬಂದ 
ಪ್ರಾಧಾನ್ಯವನ್ನು ಆ ಅಲ್ಲಗಳೆಯಲು ಅಸಾಮಾನ್ಯ ಧೈರ್ಯದ ಓರ್ವ ವ್ಯಕ್ತಿ ಮುಂದೆ ಬಂದಾಗ ' 
ಆ ಕ್ರಾಂತಿ ತಲೆದೋರಿತು. ಸಹಜವಾಗಿ ನಡೆಯದುದನ್ನು, ಸಂಪ್ರದಾಯಗಳ ಮೂಲಕ 


ಶ್ರೀ ಬಸವಣ್ಣನನರೂ ಕವಿಗಳ ಕಾಣಿಕೆಯೂ ; ೬೪೩ 


ಬಲವತ್ತ ರವಾಗಿರುವದನ್ನು | ಸಾಮಾನ್ಯ ಜನತೆ ನಿರೋಧಿಸಲಾರದುದನ್ನು ಎದುರಿಸುವ 
ವಿಲಕ್ಸ ಣ ಸಾಹಸವನ್ನೇ ನಾವು ಬಸವಣ್ಣನ ಜೀವನದಲ್ಲಿಯ ಕ್ರಾಂತಿಯ ಆರಂಭವೆಂದು 
ಹೇಳದ ನೇಕಾಗುತ್ತಿದೆ. ಕರ್ಮನಿಷ್ಠ ಮನೆತನದಲ್ಲಿ ಬಸವಣ್ಣನು ಹುಟ್ಟಿ ಸಿದನು, ಬೆಳೆದನು. 
ಆದರೆ ಕರ್ಮದ ಅತಿರೇಕವನ್ನು ತನ್ನಲ್ಲಿ ಬೆಳೆಯಗೊಡಲಿಲ್ಲ. RF ಚಿಕ್ಕವಯಸ್ಸಿನಲ್ಲಿ 
ತಂದೆ ತಾಯಿಗಳನ್ನು, ಅದ್ಭುತ ಶಕ್ತಿಯ ಸಮಾಜವನ್ನು ಪ್ರತಿಭಟಸಿ ಹಡ ತೆಯುತ್ತಾ 
ಕಿತೊಗೆಯುವ ಅಸಮಸಾಹಸದಿಂದ ಆರಂಭವಾದ ಬಸವಣ್ಣನ ಕ್ರಾಂತಿಕಾರಕ 
ಜೀವನವು ಬೆಳೆದು ಫಲ ಕೊಟ್ಟಾಗಲೂ ಆ ಜೀವನ ಕ್ರಾಂತಿಯಿಂದಲೇ ತುಂಬಿರುವದು 
ಸಹಜವಾಗಿದೆ. `ಆದರೆ ಬಸವಣ್ಣನ ಜೀವನದಲ್ಲಿಯ ಕ್ರಾಂತಿ ಕುಶಲ ವೈದ್ಯನು ನಡೆ 
ಯಿಸಿದ ಶಸ್ತ್ರಕ್ರಿಯೇ ಹೊರತು ವಿಕಾರವಶವಾಗಿ ನಡೆಯಿಸಿದ ಗಾಯವಲ್ಲ, ರಕ್ತಪಾತವಲ್ಲ. 
ಸಮಾಜದಲ್ಲಿಯ ಅವಾಸ್ತವವಾದ ಕರ್ಮನಿಷ್ಕೆಯು ಅಂದಿನ ಸಮಾಜದ ವೈಶಿಷ್ಟ್ಯ 
ವಾಗಿತ್ತು. ವೇದಗಳು ಅಪೌರುಷೇಯವೆಂಬ ಸಾವಿರಾರು ವರ್ಷಗಳ ನಂಬಿಕೆಯಿಂದ, 
ಹೇಳಿಕೆಯಿ:ಂದ,' ಕೇಳಿಕೆಯಿಂದ ವೇದಗಳಿಗೆ ಒಂದು ವಿಶೇಷವಾದ. ಪ್ರಾಧಾನ್ಯವಿದ್ದ 
. ಕಾಲದಲ್ಲಿ ವೈದಿಕ ಸಂಪ್ರದಾಯ ಮನೆತನದ ಓರ್ವ ಬಾಲಕನು ಆ ಸಂಪ್ರದಾಯವನ್ನು 
ಪ್ರತಿಭಟಿಸಲು ಆರಂಭಿಸಿದರು. ಮುಂದೆ ಪ್ರಬುದ್ಧ ನಾದಾಗ "ಶಾಸ್ತ್ರ ಘನವೆಂಬೆನೆ 
ಕರ್ಮವ ಭಜಿಸುತ್ತಿಹ.ದು. ವೇದ ಘನನೆಂಜಿಸೆ ಪಾ ಚವಳೆಯ ಹೇಳುತ್ತಿದೆ. 
ಸ್ಮೃತಿಯ ಘಕವೆಂದೆನೆ ಮುಂದಿಟ್ಟು ಅರಸುತ್ತಿದೆ. ಅಲ್ಲೆ ನಿಯ ನೀನಿಲ್ಲ. ವೇದಕ್ಕೆ 
ಒರೆಯ ಕಟ್ಟು ಭೆ: ಶಾಸ್ತ್ರ 2 ನಿಗಳವಿಕ್ಕು ಹೆ. ಸಾ ಬೆನ್ನ ಬಾರನೆತ್ತುವೆ. ಆಗಮದ 
ಮೂಗ ಕೊಡ್ತೆ 73 ಸಷ SE ಹೇಳುವ ಎದೆಗಾರಿಕೆಯನ್ನು 
ತೋರಿದನು. Ak ವೇದಶಾಸ್ತ್ರವ ಬಲ್ಲವರ ಹಿರಿಯರೆಂಬೆನೇ ಮಾಯಾಭ್ರಾಂತಿ. 
ಇವರು ಹಿರಿಯರೇ ಯಾಗನಟ್ಟುನಿಗೆ ಪ್ರಾಣರು. ಇವರಿಂದಧಿಕ ಸಾಧಿಸುವರೇನು 
ಕಿರಿಯರೇನು ಎಂದು ಆಹ್ವಾನ ಕೊಟ್ಟನು. ಆಹ್ವಾನವನ್ನು ಆಗ ಯಾರೂ ಸ್ವೀಕರಿಸ 
ದಂತಿಲ್ಲ. ಆದುದರಿಂದ ಈ ರೀತಿಯ ಪ್ರತಿಭಟನೆ ಈ ಮೊದಲೇ ಸಹಜವಾಗಿ ಬೆಳೆಯ 
ಬೇಕಾಗಿತ್ತು. ಆದು ಬೆಳೆಯದ್ದ ರಿಂದ ಬಸ ಸವಣ್ಣ ನ ಕ್ರಾಂತಿ ಆ ಕಾರ್ಯವನ್ನು ಮಾಡ 
ಬೇಕಾಯಿತು. ಸಹಜವಾಗಿ ie ಬಡ | ವಾಹವನ್ನು ಅಡ್ಡ ಗಟ್ಟ ದರೆ ಆ ಪ್ರವಾಹ 
ರಭಸದಿಂದ ಒಡ್ಡನ್ನು ಕೊಚ್ಚಿಕೊಂಡು ಗುತ ಡೆ. ಹ ಪರಿವರ್ತನಕ್ಕೆ 
ತಡೆಯುಂಟಾದರೆ ಕ್ರಾಂತಿ ಬರಬೇಕಾಗುತ್ತದೆ. ಆದರೆ ಆ ಕ್ರಾಂತಿಯನ್ನು 1 ೪೩ 
ವರಿಗೆ ಅಸಾ ಮಾನ್ಯ ಸ ತಾ ಬೇಕು. ಅಂತಹ ಸಾಹಸ ಬಸವಣ್ಣನಲ್ಲಿತ್ತು. 


ರೆ. ಗೋ. ಗೋಖಲೆ, ಬಿ.ಎ. ಎಲ್‌.ಎಲ್‌.ಬಿ, ಎಂ.ಎಲ್‌.ಸಿ, ಬೆಳಗಾವಿ 
ಇವರು ಮುಂಬಯಿಯಲ್ಲಿ ಹೊರಡುವ "ನವಯುಗ?'' ಎಂಬುವ ದಿನಪತ್ರಿಕೆಯಲ್ಲಿ 
೧೯೪೫ನೆಯ ಡಿಸೆಂಬರ್‌ ತಿಂಗಳಿನಲ್ಲಿ ಬಸವಣ್ಣನವರ ಬಗ್ಗೆ ಒಂದು ಲೇಖನವನ್ನು ಬರೆ 
'ದಿರುತ್ತಾರೆ. ಅದರಲ್ಲಿ 

ರಾಮರಾಜ್ಯ ವನ್ನು ಹೇಗೆ ನಡೆಯಿಸಬೇಕು ಎಂಬುವದಕ್ಕೆ ಉತ್ಕೃಷ್ಠ ವಾದ ಉದಾ 
ಹರಣೆಯಾಗಿ ಗಾಡ ಧರ್ಮಸುಧಾರಕ ಪುಣ್ಯ ಶ್ಲೋಕ ಬಸ ಸವೇಶ್ವ ಸೇ ಇರುತ್ತಾರೆ. 
ದ ದ ಉಚ್ಚಾ ಟನೆಯನ್ನು ಮಾಡಿಸಿ, ಉಚ್ಛ. -ನಿಃ "ಚ ಭೇದಗಳನ್ನು ನಾಶಮಾಡಿಸಿ, 


ಸ್ಪೃ ಶ್ಯತೆಯನ್ನು ಆ ೋಗಳಾಡಿಸಿ ಸರ್ವರಿಗೂ MS ಧರ್ಮದ ದೀಕೆ ಕ್ರೆಯನ್ನು 


ಟಿ ಬಸವತತ್ವ ರತ್ನಾಕರ 


ಕೊಡಿಸಿ, ಸ್ವದೇಶೀ ತತ್ವವನ್ನು ಪ್ರಚಾರ ಮಾಡಿಸಿ, ಅಂದರೆ ಸರ್ವರೂ ಸ್ವದೇಶವ್ರತ 
ತೆಗೆದುಕೊಳ್ಳುವಂತೆ ಮಾಡಿ, ರೊಟ್ಟಿಯ ವ್ಯವಹಾರವನ್ನು ಪ್ರಸ್ಲಾ ಪಿಸಿ, ಬ್ರಾಹ್ಮಣ 
ಅಸ್ಪೃಶ್ಯರಿಗೆ ಲಗ್ನವನ್ನು ಮಾಡಿಸಿ, ನ್ಯಾಯ, ನೀತಿ ಮತ್ತು ಸಮತಾ ಇವುಗಳ 
ಸಾಮ್ರಾಜ್ಯವನ್ನು ಬಸವೇಶ್ವರನು ಸ್ಥಾಪಿಸಿದನು ಮತ್ತು ಸುಧಾರಣವೇ ಪ್ರಧಾನವಾಗಿರ 
ತಕ್ಕ ಧರ್ಮದ ಪ್ರಚಾರ ಮಾಡಿದನು. 


ಶ್ರೀಮಾನ್‌ ಬಿ. ಜಿ. ಖೇರೆ, ಎಂ.ಎ., ಎಲ್‌ಎಲ್‌.ಬಿ., ಎಂ.ಎಲ್‌.ಸಿ. ಇವರು 
ಮುಂಬಯಿ ' ಇಲಾಖೆಯ ಕಾಂಗ್ರೆಸ್‌ Bile ಮುಖ್ಯಮೂತ್ರಿ ಗಳಾಗಿದ್ದರು. 
ಲಂಡನ್ಸಿನಲ್ಲಿ ಹಿಂದೂಸ್ಥಾನದ ಹೈ ಹೆ |ಕಮಾಷನೆರಾಗಿದ್ದ ರು ಮತ್ತು ಕಾಂಗ್ರೆಸ್‌ ವರ್ಕಿಂಗ್‌ 
ಕಮಿಟಿ ಮೆಂಬರರೂ ಆಗಿದ್ದ ರು. ಮುಂಬಯಿಯಲ್ಲಿ ೧ . ಜನ ನ ತಿಂಗಳಿನಲ್ಲಿ 
ಕೂಡಿದ ಕರ್ಣಾಟಕದ is ಏಕೀಕರಣ ಪರಿಷತ್ತಿನ ಅಧ್ಯಕ್ಷ ರಾಗಿದ್ದಾ ಗ ಬಸವಣ್ಣ 
ನವರ ಬಗ್ಗೆ ಮಾತನಾಡಿದುದು—- ಚ 

ಕರ್ಣಾಟಕದ ಶ್ರೇಷ ತೆಯನ್ನು ಪ್ರಶಂಸಿಸುತ್ತ, ಮುಖ್ಯ ಮುಖ್ಯ ಧರ್ಮಗಳ 
ಸಂಸ್ಥಾ ಪಕರೆಲ್ಲ ಕರಾ ! ರೇ ಆಗಿರುತ್ತಾರೆ. ಶ್ರೀ ಬಸವೇಶ್ವರರ ವಿಷಯಕ್ಕೆ 
ನಾನು ಹೆಚ್ಚಿಗೆ ಹೇಳುವದು ಏನಿರುವದು? ಜಗತ್ತಿನ ಯಾವ ಭಾಷೆಗಳಲ್ಲಿಯೂ ಇಲ್ಲ 
ದಂತಹ ಶ್ರೇಸ್ಠತರವಾದ ವಚನಗಳನ್ನು ಕನ್ನಡದಲ್ಲಿಯೇ ರಚಿಸಿ ಧರ್ಮಬೋದಧೆ 
ಮಾಡಿರುತ್ತಾರೆ. ಇದು ಇತಿಹಾಸದಲ್ಲಿ ಅತ್ಯಂತ ಮ.ಹತ್ವದ್ದಾಗಿರುತ್ತದೆ, ಇದರಿಂದ 
ಕನ್ನಡ ಭಾಷೆಗೆ ಮಹತ್ವವಾದ ಗೌರವವಿದೆ ಎಂದು ಹೇಳಿದರು ಮತ್ತು ಬಸವಣ್ಣನವರ 
ವಿಷಯದಲ್ಲಿ ಅತ್ಯಂತ ಗೌರವಯುಕ್ತ ಮಾತುಗಳನ್ನಾಡಿದರು. ಸವಣ್ಣನವರ ತತ್ವ 
ಗಳನ್ನೆಲ್ಲ ಓದಿದ್ದೇನೆ. ಅವರ ಬಗ್ಗೆ ಹೆಚ್ಚಿಗೆ ಹೇಳಲು ಶಕ್ತನಲ್ಲ ಎಂದರು. 


ಸಿದ್ಧರಾಮ: ಪ್ಪ ಪ್ಲ ಹಾನಿ ಬಿ.ವಿ, ಎಲ್‌ಎಲ್‌.ಬ್ಲಿ ಹುಬ್ಬಳ್ಳಿ -- ಇವರು 
(೧) ವೃಷೇಂದ್ರ ಜ್‌ , (೨) ಸುಪ್ರ ಭೇದ ಪ ಜಾ (೩) ಹರಿಹರನ ಲಿಂಗ 
ವಂತಿಕೆ” (ಛು ENS (೫): 2 ಚನ್ನ ಬಸವತೆ ೈಜಸ, (೬) ಅಲ್ಲಮುವ್ಯೋಮ 
ಮೊದಲಾದ ಗ್ರಂಥಗಳನ್ನು ಬರೆದಿರುತ್ತಾರೆ. ಜಹಿ ಕನ್ನಡ ಮತ್ತ, ಸಂಸ್ಕೃತ 
ಈ ಎರಡೂ ಭಾಷೆಗಳಲ್ಲಿ ಅಸಾಧಾರಣ ಪಂಡಿತರಿದ್ದರು. ಎರಡೂ ಭಾಷೆಗಳಲ್ಲಿ ಹೃದ, 
ಯಂಗಮವಾಗಿ ಜನ ತಲೆದೂಗುವಂತೆ ಲೇಖನಗಳನ್ನು ಬರೆಯುವುದರಲ್ಲಿಯೂ, ಕವಿತೆ 
ಮಾಡುವುದರಲ್ಲಿಯೂ ಸಮರ್ಥರು. ಬಸವಾದಿ ಪ್ರಮಥರ ತತ್ವಗಳನ್ನು ಇವರಷ್ಟು 
ಆಳವಾಗಿ ಅಭ್ಯಾಸ ಮಾಡಿದವರು ಇವರ ಕಾಲಕ್ಕೆ ವೀರಶೈವರಲ್ಲಿ ಯಾರೂ ಇದ್ದಿಲ್ಲವೆಂದು 
ಧಾರಾಳವಾಗಿ ಹೇಳಬಹುದು. ಮೇಲೆ ಬರೆದ ಗ್ರಂಥಗಳಲ್ಲದೆ ಬಸವಾದಿ ಪ್ರಮಥರ 
ತತ್ವಸ್ರಚಾರದ ಸಲುವಾಗಿ ಇವರು ಅನೇಕ ಲೇಖನಗಳನ್ನೂ ಬರೆದಿರುತ್ತಾರೆ... ಅದರ 
ಹಾಗಿ ಇವರು ಬಹಳ ಕಳಕಳಿಯಿಂದ ಕಾರ್ಯವನ್ನು ಮಾಡಿದವರಾಗಿರುತ್ತಾರೆ. 
ಮುಂಬಯಿ ಇಲಾಖೆಯ ವೀರಶೈವರಲ್ಲಿ ಇವರು ಎಲ್ಲರಿಗಿಂತಲೂ ಮೊದಲು ಎಲ್‌ಎಲ್‌.ಬಿ, 
ಪರೀಕ್ಷೆಯಲ್ಲಿ ಪಾಸಾದ ಕಾರಣ ಇವರಿಗೆ ೧೫ ತೊಲ ಬಂಗಾರದ ವಿಕ್ಟೋರಿಯಾ 
ಜ್ಯೂಬಿಲಿ ಪದಕವು ದೊರೆತಿದ್ದಿ ತು. ಹುಬ್ಬಳ್ಳಿ ಯಲ್ಲಿ ಕೂಡಿದ ೧೯ನೆಯ ಕನ್ನಡ 
ಸಾಹಿತ್ಯ ಸ ಸಮ್ಮೇಳನದ ಸ್ಥಾ ಗತಾಧ್ಯಕ್ಷರಾಗಿದ್ದ. ರು. ಇವರು ಹೆಸರಾದ ಸಾಹಿತಿಗಳೂ, 


ಶ್ರೀ ಬಸನಣ್ಣನನರೂ ಕನಿಗಳ ಕಾಣಿಕೆಯೂ ೬೪೫ 


ಮಿಗಿಲಾದ ಶಿವಾನುಭವಿಗಳೂ, ಶ್ರೇಷ್ಠತರಗತಿಯ ನಿದ್ಯಾವಂತರೂ, ಉತ್ಕೃಷ್ಟ ಆಚಾರ 
ಶೀಲರೂ, ಪಾಪಭೀರುಗಳೂ, ನೀತಿಯ ನೆಲೆಗಟ್ಟನ್ನು ಬಲ್ಲವರೂ, ಶಾಂತಪ್ರಿಯರೂ 
ಆಗಿದ್ದರು. ಇವರು ಬಸವಣ್ಣನವರ ಬಗ್ಗೆ ಬಸವಭಾನು?' ಎಂಬುವ ಗ್ರಂಥವನ್ನೇ 
ಬರೆದಿರುವರಲ್ಲದೆ, ಅವರ ಒಗ್ಗೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಅನೇಕ ಪದ್ಯಗಳನ್ನು 
ಮಾಡಿರುತ್ತಾರೆ. ಅವರ ಕೊನೆಯ ಲೇಖನವೆಂದಕಿ "ವೀರಶೈವ ಧರ್ಮ ಮತ್‌'', 
ಇದು ಬಹಳ ದೊಡ್ಡ ಲೇಖನನಿದ್ದು ವೀರತೈನ ತತ್ವಪ್ರಕಾಶಿಕೆಯಲ್ಲಿ ಪ್ರಕಟವಾಗಿರು 
ತ್ತದೆ. ಅದರಲ್ಲಿಯ ಸವಣ್ಣನವರ ವಿಷಯಕ್ಕೆ ಇರುವ ಒಂದಂಶವನ್ನು ಇಲ್ಲಿ 
ಬರೆಯಲಾಗಿದೆ. . 
ವೀರಶೈ ವವು ಶೈವದ ಫಲವಾಗಿದೆ. ಭಕ್ತಿಯ ಅತ್ಯಂತ ಪರಿಪಾಕವಾಗಿದೆ. 

ಆದುದರಿಂದಲೇ ನೀರಶೈವ ಧರ್ಮಶಿರೋಮಣಿಕಾರನು. ಉದಾಹರಿಸಿದ ಯೋಗ 
ಜಾಗಮವು--"" ಅನಾದಿ ಭಕ್ಕರೂಪೇಣ ಭಗವಾನ್‌ ಪರಮಶ್ಶಿವಃ | ಸಂಚಾಚಾರಾಂಶ್ಚ 
ಷಡ್ರೂಪಾಣ್ಯಷ್ಟಾವರಣಾಥಿ ಚ 1 ಲಿಂಗಾಂಗ ಸಾಮರಸ್ಯಂ ಚ ಮುಕ್ತಿಮಾಹ 
ಜಗದ್ಗುರುಃ |) ಸಡ್ಗುಣೈಶ್ವರ್ಯ ಸಂಪನ್ನನಾದ ಪರಶಿವನು ಆನಾದಿ ಭಕ್ತಸ್ತರೂಪದಿಂದ 
ಪಂಚಾಚಾರಗಳನ್ನೂ, ಆರು ರೂಪುಗಳನ್ನೂ, ಎಂಟು ಆವರಣಗಳನ್ನೂ, ಲಿಂಗಾಂಗ 
ಸಾಮರಸ್ಯವನ್ನೂ, ಇಂತೆಂಬ ಮುಕ್ತಿ ಮಾರ್ಗವನ್ನೂ ಉಪದೇಶಿಸಿದನು ಎಂದು ಹೇಳಿದೆ. 
ಆಗಮಗಳಲ್ಲಿ ಅನಾದಿ ಭಕ್ತನ ಲಕ್ಷಣ ಹೇಳಲ್ಪಟ್ಟ ವಿವರವಿದು. ಶಿವತತ್ವರತ್ನಾಕರ 
ಒಂದನೆಯ ಕಲ್ಲೋಲ ೩ನೆಯ ತರಂಗದಿಂದ ನಾವು ಈ ವಿಷಯವನ್ನು ಎತ್ತುವೆವು. 

"" ಅದಾವನಾದಿ ಭಕ್ತಸ್ಕ ಲಕ್ಸಣಂ ನಚ್ಚಿ ತೇ ಕ್ರಮಾತ್‌ | 

ಯದಸ್ತಿ ತತ್ಸರಂ ಬ್ರಹ್ಮ ತದಸಾದಿ ಭನೇದ್ಯತಃ । 

ತಸ್ಮಾದನಾದಿ ಭಕ್ಕೋ6ಯ ಮಿತ್ಯುಕ್ತಸೃತ್ವವೇದಿಭಿಃ (ತಿ 
ಮೊದಲು ನಿನಗೆ ಅನಾದಿ ಭಕ್ತನ ಲಕ್ಷಣವನ್ನು ಪರಿನಿಡಿಯಿಂದ ಹೇಳುವೆನು. 
ಆವುದೊಂದು ಪರಬ್ರಹ್ಮನೆಂಬ ಅನಾದಿ ತತ್ವವುಂಟೋ ಆ ಅನಾದಿ ತತ್ವವನ್ನು ಹೊಂದು 
ವ್ರದರಿಂದ ಇವನು ಅನಾದಿ ಭಕ್ತನೆಂದು ತತ್ವವನ್ನು ಬಲ್ಲವರಿಂದ ಹೇಳವಡೆದನು. 


"" ಲಿಂಗಜಂಗಮ ಆದಿಸ್ಕಾತ್‌ ಭಕ್ತಶ್ಚ್ಯಾನಾದಿ ರೂಪಕಃ ॥ 


ಅ:ಗಂ ಲಿಂಗಮಿತಿ ಪ್ರೋಕ್ತಂ ಪ್ರಾಣೋ ಜಂಗಮ ಉಚ್ಕತೇ ॥ ೧೨ ॥ 
ಲಿಂಗಜಂಗಮುಯೋರೈಕ್ಕಂ ಸ್ವರೂಪೋ ಭಕ್ತ ಉಚ್ಯತೇ, 
ಜಂಗಮೋಲಿಂಗರೂಪಸ್ಯಾಲ್ಲಿಂಗಂ ಜಂಗನುರೂಸಕಂ ॥ ೧೩ ॥ 


ಲಿಂಗಜಂಗಮ ಸಂಯೋಗೋ ನಾದಿ ಭಕ್ತಸ್ಕ ಲಕ್ಷಣಂ | 
ಲಿಂಗಜಂಗಮ ಭಕ್ತಾಶ್ಚತ್ತಯಸ್ತ್ವ್ವೇಕ ಸ್ವರೂಪಕಾಃ lH ೧೪ ॥ 


ದೇಹಃಪ್ರಾಣಸ್ತಥಾತ್ಮಾಚೇತ್ತ್ವಾಗಮಾನ್ಯಯ ನಿರ್ಣಯಃ ॥'' 
ಲಿಂಗಜಂಗಮವು ಆದಿಯೆನಿಸಿತು. ಅನಾದಿ ರೂನನು ಭಕ್ತನು. ಆ ಭಕ್ತನ ಅಂಗವೇ 
` ಲಿಂಗನು, ಅವನ ಪ್ರಾಣವೇ ಜಂಗಮವು. ಲಿಂಗಜಂಗಮ ತತ್ವಗಳ ಐಕ್ಯವೇ ಭಕ್ತನು, 
ಜಂಗಮವು ಲಿಂಗರೂನವಾಗಿದೆ. ಲಿಂಗವು ಜಂಗಮ ರೂಪವಾಗಿದೆ. ಲಿಂಗಜಂಗಮಗಳ 
ಸಂಯೋಗವು ಅನಾದಿಭಕ್ತನ ಲಕ್ಷಣವಾಗಿದೆ. ಲಿಂಗಜಂಗಮ ಭಕ್ತರೆಂಬ ತ್ರಿಸದಾರ್ಥ 
ಗಳು ಒಂದೇ ಸ್ವರೂಪವಾಗಿವೆ. ದೇಹವು, ಪ್ರಾಣವು, ಆತ್ಮವು ಹೇಗೋ ಹಾಗೆ 


೬೪೬ ಬಸವತತ್ವ ರತ್ನಾಕರ 


ಈ ಮೂರೆಂಬುದು ಆಗಮತಾತ್ಸರ್ಯ ಥಿರ್ಣಯನಾಗಿದೆ. ಭಕ್ತನಿಗೆ ಆದಿಯಿಲ್ಲ, 
ಲಿಂಗಜಂಗಮಕ್ಕೆ ಆದಿಯುಂಟು ಎಂಬುದರ ಅರ್ಥವೇನು? ಲಿಂಗವೆಂಬುವ ಪರಮಾತ್ಮನು 
ಭಕ್ತಿಯ ಮಹಿಮೆಯಿಂದಲ್ಲದೆ ತೋರನು. ಆ ಭಕ್ತಿ ಗೆ ಭಕ್ತನ ಸ್ವವಿಮರ್ಶವೇ ಮೊದಲು. 
ಸ್ವನಿಮರ್ಶವೆಂದರೆ ತನ್ನ ಭಾನವು. ದೇಹಾದಿ ಶ್ಲೇಶಗಳಿಂದಾವರಿಸಿದ ಅಜ್ಜಾ. ನವನ್ನು 
ದಾಂಟಿ ತನ್ನ ಭಾನನು 'ತೋರಿದಲ್ಲದೆ ತನ್ನಲ್ಲಿ ಒಡಕೂ ಭಕ್ತಿಯು ತೋರಲಾರದು. 
ಈ ಭಕ್ತಿಯಿಂದಲೇ ಹಂಗವು ತೋರುವದು. ಅದರಿಂದ ಲಿಂಗಕ್ಕೆ ಭಕ್ತನ ಭಾನವೇ 
ಆದಿಯು. ಆ ಭಕ್ತನು ಮತ್ತೊಂದು ಭಾನವನ್ನು ಅಪೇಕ್ಷಿ ಸಹ ಅನಾದಿಯು. 
ಆತ್ಮನ ಒಳದಿರುಳು ಲಿಂಗವಾಗಿದೆ. ಶ್ರೀಮದಲ್ಲಮಪ್ರಭುವಿನ ಈ ವಚನವು ಇಲ್ಲಿ 
ಸಾಕ್ಸಿಯಾಗಿದೆ. 

ಆದಿಯಾಧಾರವಿಲ್ಲದಂದು । ಹಮ್ಮು ಬಿಮ್ನ್ಧಗಳಿಲ್ಲದಂದು |, 

ಸುರಾಳ ನಿರಾಳನಿಲ್ಲದಂದು | 


ಸಚರಾಚರನೆಲ್ಲ ರಚನೆಗೆ ಬಾರದಂದು । 
ಗುಹೇಶ್ವ ರಾ ನಿನ್ಮು ಶರಣನುದಯಿಸಿದನಂದು ಪ್ರ; ದೆ: ವ ॥ ೫ 


ಹಿಂಡಜ್ಞಾ ನಸ್ಕೃ ಲನಾದ ಬಿಂದುಗಳಿಲ್ಲದಂದು | 
ನಿರ್ಭಯನೆಂಬ ಗಣೇಶ್ವ ರನು ಉತ್ಪತ್ತಿಸಿ ತಿಲಯಪಿಲ್ಲದಂದು | 
ಅಕ್ಕ ಯನೆಂಬ ಗಣೇಶ್ವರನು | ಓದುವೇದಂಗಳಿಲ್ಲದಂದು i 
Lo ಗಣೇಶ. ರನು । ಯುಃಗಜುಗವಿಲ್ಲದಂಡು । 
ಊರ್ಧ್ವಮುಂಖನೆಂಬ ಗಣೇಶ್ವ ರನು | ಗುಹೇಶ್ವರನೆಂಬ ಲಿಂಗವಿಲ್ಲದಂದು | 
ನಿರ್ಮಾಯನೆಂಬ ಗಣೇ ಶ್ತ ರನು ಪ್ರ! ದೆ। ವ। ॥೬॥ 
ಏಿಂಡಜ್ಞಾನ ಸ್ಥಲಂ- ಇಲ್ಲಿ ಒಂದು ಕ ಕ್ಷಣ ನಾವು ನಿಚಾರವಿಮುಖರಾಗೋಣ. ಅನಾದಿ 
ಭಕ್ತನು ಈ ನೀರಶೈನವನ್ನು ಪ್ರ ಪ್ರಕಓಸಿದನೆಂದು ಹೇಳುವ ಅರ್ಥವೇನು? ಈ ಧರ್ಮವು 
ವೈದಿಕ ವಿಧಿವಾಕ್ಯಗಳಿಂದ ಹೇಳಸಡೆದುದಲ್ಲ. ಆದರೆ ಶಿವನಲ್ಲಿ ತನ್ನ ನ್ನು ಸಮರಸೀಕರಿ 
ಸಿದ (ಭಜೇದ್ಯತಃ) ಭಕ್ತನು ಆಚರಿಸಿದ ಆಚರಣದಿಂದಲೇ ಈ den ಪ್ರಕಟವಾಯಿ 
ತ್ತೆಂಬರ್ಥ. ಅದರಿಂದಲೇ ""ಪಂಚಾಚಾರಾನ್‌ ಆಹ'' ಎಂದು ಯೋಗಜಾಗಮ 
ವಾಶ್ಯನಿದೆ. ವೀರಶೈವ ಶಾಸ್ರ್ರಗಳಲ್ಲಿ ಈ ಅನಾದಿ ಭಕ್ತನೆಂದರೆ ಶ್ರೀ ಬಸವೇಶನೆಂದು 
ಪ್ರಸಿದ್ಧಿಯಿದೆ. ವೃಷಭೇಂದ್ರ ವಿಜಯ, ೪೨ನೇ ಆಶ್ವಾಸ, ೫೩ನೇ ಶ್ಲೋಕ. 
"" ಗುರುರೂಪಂ ಲಿಂಗರೂಪಂ ಪರತರಚರರೂಸಪಂ ಪ್ರಸಾದಸ್ವ್ಮರೂಪಂ | 
ಹರಸಾದಾಂಭಃಸ್ವರೂಪಂ ಭಸಿತಲಸಿತರೂಪಂ ಸುರುದ್ರಾಕ್ಸರೂಪಂ ॥ 
ವಶಷಸ್ತರ್ಣಸ್ವರೂಸಂ ಹರನಂಶಿವಮಯಾನಾದಿ ಭಕ್ತಸ್ವರೂಪಂ | 
ಪರಚಿಚ್ಛಕ್ತಿಸ್ವರೂಸಂ ಬಸವ ದೃಶಾನಂದ ಸತ್ಯ ಸ್ವರೂಪಂ ॥ ಕಿ 
ಈ ಶ್ಲೋಕದಲ್ಲಿ ಚಿಚ್ಛಕ್ತಿಸ್ವರೂಸನೆಂದೂ, ಅನಾದಿ ಭಕ್ತರೂಪನೆಂದೂ 
ಬಸವೇಶನನ್ನು ಹೇಳುವದು ಅಕ್ಸಿಸತಕ್ಕುದಾಗಿದೆ. ಪರಶಿವಶಕ್ತಿಯು ಪರಶಿವನೊಡನೆ 
ಅನಿನಾಭಾವಸಂಬಂಧದಿಂದಿರುವಂತೆ ಅನಾದಿ. ಭಕ್ತನಾದ ಬಸವನು ಅವಿನಾಭಾವ 
ಸಂಬಂಧದಿಂದ ಶಿವನೊಳು ಸಮವೇತನಾಗಿಹನೆಂಬುವುದು ತಾತ್ಸರ್ಯನವು. | 


ಶ್ರೀ ಚಿಂತಾಮಣಿ ವಿನಾಯಕ ವೈದ್ಯ, ಎಂ.ಎ., ಎಲ್‌ಎಲ್‌.ಬಿ., ಆನರರಿ ಫೆಲೋ, 
ಮುಂಬಯಿ ವಿಶ್ವವಿದ್ಯಾನಿಲಯ--ಇವರು "" ಮಹಾಭಾರತ ಕ್ರಿಟಸಿಜನ್‌, ರಿಡಿಲ್‌ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೬೪೭ 


ಆಫ್‌ ದಿ ರಾಮಾಯಣ, ಎಫಿಕ್‌ ಇಂಡಿಯಾ, ಹಿಸ್ಟ್ರಿ ಆಫ್‌ ಮಿಡೀಯಲ್‌ ಇಂಡಿಯ, 
ಮಹಾಭಾರತ ಉಪಸಂಹಾರ, ಶ್ರೀ ರಾವ:ಚರಿತ್ರೆ, ಶ್ರೀ ಕೃಷ್ಣಚರಿತ್ರೆ, ಮಹಾಭಾರತ 
ಮಾಮಾಂಸ'' ಮೊದಲಾದ ಗ್ರಂಥಗಳನ್ನು ಬರೆದಿರುವರಲ್ಲಸೆ ಇವರು ಮಹಾರಾಸ್ಟ್ರೀಯ. 
ರಾದರೂ ಹಿಂದೂಸ್ಥಾನದ ತುಂಬ ಪ್ರಸಿದ್ಧರು. "" 20/81! of Hindu India” 
ಎಂಬುವ ಇಂಗ್ಲೀಷ್‌ ಗ್ರಂಥವನ್ಷಿ ಹಿಂದೀ ಭಾಷೆಯಲ್ಲಿಯೂ ಬರೆದಿರುತ್ತಾರೆ. “ಹಿಂದೂ 
ಭಾರತ್‌ ಕಾ ಅಂತ?” ಎಂಬುವ ಗ್ರಂಥದ ೬೪೩ ನೇ ಪುಟದಲ್ಲಿ 

ಬಸವನು ಸ್ವಯಂ ಒಳ್ಳೇ ದರ್ಶನಶಾಸ್ತ್ರಜ್ಞನೂ, ಬಹಳ ಸುಧಾರಕನೂ ಇದ್ದನು. 
ಆದರೆ ಡಾಕ್ಟರ್‌ ಭಂಡಾರಕರರು ಬಸವಣ್ಣ ನವರಿಗಿಂತಲೂ ಮೊದಲು ಇದ್ದ ಆರಾಧ್ಯ 
ಧರ್ಮದ ಪುರಸ್ಫರ್ತರಿದ್ದರೆಂಬುವರನ್ನು ನಾನು ನಂಬುವದಿಲ್ಲ. ಬಸನನ ಸಿದ್ದಾಂತವು 
ನನೀನವಾದ-ದೂ, ಭಿನ್ನವಾದುದೂ ಇದೆ. ಆದ್ದರಿಂದ ಇವನನ್ನು ಈ ನವೀನ ಮತ 
ಸ್ಥಾಸಕನೆಂದೇ ಹೇಳಬೇಕಾಗುತ್ತದೆ. ಬಸವಪುರಾಣದಲ್ಲಿ ಒಂದು ಕಥೆಯು ಇಡೆ. 
ನಾರದನು ಶಂಕರನಿಗೆ ಭೂಲೋಕದಲ್ಲಿ ಶೈ ವಮತವು ನಷ್ಟವಾಗಿದೆ ಎಂದನು. ಆಗ 
ಭಗವಾನ್‌ ಶಂಕರನು ತಮ್ಮ ನಂದಿಯನ್ನು ಶೈವಮತದ ಸಾಫ್ಫನೆಯನ್ನು ಮಾಡಲಿಕ್ಕೆ 
ಕಳುಹಿಸಿದನು. | 

ಬಸವಣ್ಣನು ನಂದಿಯ ಅವತಾರವನ್ನು ತಾಳಿದವನಿದ್ದನು. ಹೀಗೆಯೇ. ಇನ್ನೂ 
ಕೆಲವು ವಿಷಯಗಳನ್ನು ಬರೆಯುತ್ತ ವೈದ್ಯರ: ಬಸವನು ವರ್ಣಗಳ ಮರ್ಮವನ್ನು 
ಪಾಲಿಸುತ್ತಿದ್ದಿಲ್ಲ. ಬಸವನು ಪ್ರಾಚೀನ ಪರಂಪರೆಗಳನ್ನು ಬಿಡಲೆ ಕೈ ಪೂರ್ಣ ತಯಾರಿ 
ಇದ್ದನು. ಮಹತ್ವಪೂರ್ಣ ಧಾರ್ಮಿಕ ವಿಷಯಗಳಲ್ಲಿ ಬಿಜ್ಜಳನಿಗೂ, ಈತನಿಗೂ ಮತ 
ಭೇದವಾಯಿತು. ಕರ್ಣಾಟಕದಲ್ಲಿ ಲಿಂಗವಂತಮತವು ಬಹಳ ಬೆಳೆಯಿತು. ಅವರು 
ಜೈನಧರ್ಮವನ್ನು ಸದಾವಕಾಲಕ್ಕೆ ಕರ್ಣಾಟಕದಿಂದ ಹೊರಹಾಕಿದರು. 

ಹೀಗೆ ನವೀನ ನೀರಶೈವ ಸಂಥವು ಜೈನಧರ್ಮವನ್ನು ಓಡಿಸಿದಮೇಲೆ ಬಸವನು 
ಜೈನರಿಗಿಂತಲೂ ಮುಂದೆ ಹೋಗಿ ಅಹಿಂಸಾತತ್ವಕ್ಕೆ ಮುಖ್ಯಸ್ತಾನ ಕೊಟ್ಟನು. 
ಆ ಕಾಲದಲ್ಲಿ ಜನತೆಯೊಳಗೆ ಹಿಂಸೆಯ ವಿರುದ್ಧ ಲೋಕಮತವು ಹೆಚ್ಚಾಗುತ್ತಾ ನಡೆದಿತ್ತು. 
ಅದಕ್ಕೆ ಸನ್ಮಾನ ಮಾಡಿದನು. ಅರ್ಥಾತ್‌ ಹಿಂದೂಧರ್ಮದ ಛಿದ್ರಗಳನ್ನು ನೋಡಿ 
 ಜೈನಧರ್ಮದವರು ಅದರಮೇಲೆ ಅಭಿಯೋಗ ಮಾಡುತ್ತಿದ್ದರು. ಬ್ರಾಹ್ಮಣಶ್ರೇಷ್ಠತ್ವ 
ವನ್ನು ಕೂಡ ಒನ್ರಲಿಲ್ಲ. ಪ್ರತಿಯೊಬ್ಬರಿಗೂ ಪರಮಾತ್ಮನನ್ನು ಹೊಂದಲಿಕ್ಕೆ ಅಧಿಕಾರ 
ವಿರುತ್ತದೆ. ಬಸವನು ಧೈರ್ಯಪೂರ್ವಕವಾಗಿ ಜಾತಿಯ ತೊಡಕನ್ನು ಹೊಡೆದು 
ಬ್ರಾಹ್ಮಣ ಮತ್ತು ಅಂತ್ಯಜರೂಳಗೆ ಲಗ್ನನನ್ನು ಮಾಡಿಸಿದನು. ಓಂದು ಮಾತನ್ನು 
ಎಲ್ಲರಿಗೂ ಕಲಿಸಿದನು. ಯಾರೂ ಭಿಕ್ಷೆಯನ್ನು ಮಾಡಬಾರದು. ಎಲ್ಲರೂ ಪರಿಶ್ರಮ 
ವನ್ನು ಹೊಂದಿ ( ಉದರಪೋಷಣೆ ಮಾಡಿಕೊಳ್ಳಬೇಕು. ಧಾರ್ಮಿಕ ಗುರು 
ಜಂಗವ:ರೂ ಕೂಡ ಭಿಕ್ಷೆಯನ್ನು ಮಾಡಬಾರದು. ಎಂಬ ಉದ್ಯಮದ ಶ್ರೇಷ್ಠತೆಯನ್ನು 
ಪ್ರತಿಪಾದನೆ ಮಾಡಿದನು. ಭಿಕ್ಸಾನೃತ್ತಿಯನ್ನು ಬಂದುಮಾಡಿದ ಬಸವನೇ ಭರತ 
ಖಂಡದಲ್ಲಿ ಮೊದಲನೆಯ ಸುಧಾರಕನಾಗಿರುತ್ತಾನೆ. . ಬಸವನು ಇಂತಹ ಪುರುಷ 
ನಿದ್ದನಲ್ಲದೆ ಕಾಯಕಗಳಿಂದಲೇ ನೋಕ್ಷವಾಗುತ್ತದೆಂದು ಸ್ಪಷ್ಟವಾಗಿ ಹೇಳುತ್ತಿದ್ದನು. 
ಈ ಮಾತಿನಲ್ಲಿ ಎಲ್ಲರಿಗಿಂತಲೂ ಹೆಚ್ಚಿಗೆ ಆಗ್ರಹದಿಂದ ಹೇಳಿದನು. ತನ್ನ ನಿತ್ಯಕರ್ಮ 


೬೪೪ ಬಸನತತ್ವ ರತ್ನಾಕರ 


ನನ್ನು ನಿಯಮಪೂರ್ವಕವಾಗಿ ತಪ್ಪದೆ ಮಾಡಲೇಬೇಕು. : ಈ ಮಾತಿನಲ್ಲಿ ಇವನು 
ಜೈನ ಮತ್ತು ಬೌದ್ಧರಿಗಿಂತಲೂ ಪೂರ್ಣ ವಿಜಯಶಾಲಿಯಾದನು. ಆದ್ದರಿಂದಲೇ 
ಸಮಸ್ಕ ಲಿಂಗವಂತ ಸಮಾಜವು ಆಡಂಬರಹೀನವೂ, ಸದಾಚಾರಿಯೂ ಆಗಿದೆ. 


ಸ್ರ 

ಬ್ರಾಹ್ಮಣ ಮತ್ತು ಜಾತೀಯತೆಯ ವ್ಯವಸ್ಥೆಗಳನ್ನು ಬಿಟ್ಟಿಕಾರಣ ಬಸವಣ್ಣ 
ನವರು ಸ್ವಾಭಾವಿಕವಾಗಿ ತತ್ಕಾಲದ ಜನರಾಡುವ ಭಾಷೆಯಲ್ಲಿ ಉಪದೇಶ ಮಾಡುವ 
ಮಾರ್ಗವನ್ನವಲಂಬಿಸಬೇಕಾಯಿತು. ಜೈನಸಂಡಿತರು ಆ ಕಾಲದಲ್ಲಿ ಸಂಸ್ಕೃತದಲ್ಲಿಯೇ 
ವಾದವಿವಾದ ಮಾಡುತ್ತಿದ್ದರು. ಆದರೆ ಬಸವಣ್ಣನವರು ಅದರ ಬಗ್ಗೆ ಲಕ್ಷ್ಯ 
ಕೊಡಲಿಲ್ಲ. ಅವರು ಸರಳ ಸುಬೋಧ ಕನ್ನಡ ಭಾಷೆಯಲ್ಲಿಯೇ ಉಪದೇಶ ಮಾಡು 
ವದನ್ನು ಪ್ರಾರಂಭಿಸಿದರು. ಅವರ ಆಗಿನ ಉಪದೇಶವನ್ನೇ ಈಗಿನ ಕಾಲದ ಲಿಂಗ 
ನಂತರು ಪರಮ ಪವಿತ್ರವೆಂದು ತಿಳಿಯುತ್ತಾರೆ. ಹೀಗೆ ಅವರು ಜನಸಾಮಾನ್ಯರ 
ದೃಷ್ಟಿಯಿಂದ ಚೈನ ಮತ್ತು ಪುರಾಣ ಧರ್ಮಾಭಿಮಾನಿಗಳಾದ ಸಂಡಿತರ ಮೇಲೆ 
ಜಯವನ್ನು ಸಂಪಾದಿಸಿದರು. 


ಶ್ರೀಮಾನ್‌ ಜೆ. ರುದ್ರಪ್ಪ, ಎಂ.ಎ., ಎಲ್‌ಎಲ್‌.ಬಿ., ಸೆಷನ್ಸ್‌ ಜಡ್ಜರು--ಇವರು 
ಶ್ರೀ ಬಸವೇಶ್ವರರನ್ನು ಕುರಿತು ತಮ್ಮ ಭಾಷಣದಲ್ಲಿ ಹೀಗೆ ಹೇಳಿದರು-- 

ತ್ರಿಮತಸ್ಥ ಆಚಾರ್ಯರುಗಳಂತೆ ಶ್ರೀ ಬಸವೇಶ್ವರರು ವೀರಶೈ ವಮತವನ್ನು 
ಸ್ಥಾನಿಸದಿದ್ದರೂ ಜೀವನ್ಮುಕ್ಕಿಯನ್ನು ಸಡೆಯಲಿಕ್ಕೆ ತಮ್ಮದೇ ಆದ ಒಂದು ಅನುಭಾನಿಕ 
ಸಾಧನಮಾರ್ಗವನ್ನು ಜನಗಳಿಗೆ ತಿಳಿಯಪಡಿಸಿಕೊಟ್ಟು ಅನೇಕ ಜನರನ್ನು ಉದ್ದಾರ | 
ಮಾಡಿರುವದರಿಂದ ಅವರನ್ನು ದಾರ್ಶನಿಕ ಗುಂಪಿಗೆ ಸೇರಿಸುವುದರಲ್ಲಿ ಟಚಿತ್ಯವಿದೆ. 

ಬಸವೇಶ್ವರರು ಮೊದಲು ಬ್ರಾಕ್ಕ್‌ಣ ಕುಲದಲ್ಲಿ ಹುಟ್ಟಿದವರು. ತಮ್ಮ ಸುತ್ತ 
ಮುತ್ತ ಸಮಾಜದಲ್ಲಿ ಇದ್ದ ಕುಂದುಕೊರತೆಗಳನ್ನೂ, ಮೂಢನಂಬಿಕೆಯನ್ನೂ, ದುಷ್ಟ 
ಪದ್ಧತಿಯನ್ನೂ, ಅನಾಚಾರ ದುರಾಚಾರೆಗಳನ್ನೂ ನೋಡಿ, ಜಿಗುಪ್ಸೆಹೊಂದಿ ಆಗ 
ಪ್ರಚಾರದಲ್ಲಿದ್ದ ವೀರಶೈವ ದೀಕ್ಷೆಯನ್ನು ಪಡೆದು, ಜನರಲ್ಲಿ ಸದಾಚಾರವೂ, ಸತ್ಸಂಪ್ರ 
ದಾಯಗಳೂ, ಭಗವದ್ಭತಕ್ತಿಯೂ, ಮುಕ್ತಿಪ್ರೇವ:ವೂ ಹುಟ್ಟಲು ತಮ್ಮ ಆತ್ಮಶಕ್ತಿ 
ಯನ್ನು ವಿನಿಯೋಗಿಸಿದರು. ಗಂಡಸಕಿನ್ನದೆ, ಹೆಂಗಸರೆನ್ನದೆ, ಮೇಲುಜಾತಿ, ಕೀಳು 
ಜಾತಿಗಳೆನ್ನದೆ ಎಲ್ಲರಿಗೂ ಶಿವದೀಕ್ಸೆಯನ್ನು ಕೊಟ್ಟು, ಮುಕ್ತಿಸಥವನ್ನು ತೋರಿಸಿ 
ಕೊಟ್ಟು ಉಪಕಾರ ಮಾಡಿದರು. ಇದರ ಪರಿಣುಮವಾಗಿ ಜನರ ನೈತಿಕ ಮಟ್ಟಿ 
ಏರಿತು. ಅನೇಕ ಸುಶಿಕ್ಷಿತ ಜಂಗಮರು ಶ್ರೀ ಬಸವೇಶ್ವರರ ಕ್ಛೈಕೆಳಗೆ ಧರ್ಮಶಿಕ್ಸಣ 
ಪಡೆದು ನಾಡಿನ ಮೂಲೆಮೂಲೆಗೂ ಹೋಗಿ ಧರ್ಮಪ್ರಚಾರ ಮಾಡಿದರು. 

ಆಧ್ಯಾತ್ಮಿಕ ವಿಚಾರದಲ್ಲಿ ಬಸವಣ್ಣನವರು ಮಾಡಿದ ಮಹತ್ತರವಾದ ಕಾರ್ಯ 
ವೆಂದರೆ ಅನುಭವಮಂಟಪದ ಸ್ಥಾಪನೆ, ವೀರೈನಮತ ತತ್ವಗಳಿಗೆ ಒಲಿದ ಮುಮುಕ್ಟ್ಟು 
ಗಳೆಲ್ಲರೂ ಸೇರಿ ಮೋ ತಮ್ಮ ತಮ್ಮ ಅನುಭವಗಳನ್ನು ಬೆಳೆಸತಕ್ಕ 
ಒಂದು ಪ್ರಯೋಗಸಂಸ್ಥೆ ಇದು. ಈ ಸಂಸೆ ಹಿಂದೂದೇಶದ ನಾನಾ ಭಾಗಗಳಿಂದ ಅನೇಕ 
ಮಹನೀಯರನ್ನು ಆಕರ್ಷಿಸಿತ್ತು. ಈ ಅನುಭವಮಂಟಿಪದಲ್ಲಿ ಎಲ್ಲ ಜಾತಿಯವರೂ, 
ವೃತ್ತಿಯವರೂ, ಹೆಂಗಸರೂ, ಗಂಡಸರೂ, ಅಂತ್ಯಜರೂ ಇದ್ದು ತಮ್ಮ ಆಧ್ಯಾತ್ಮಿಕ 


ಶ್ರೀ ಬಸವಣ್ಣನನರೂ ಕವಿಗಳ ಕಾಣಿಕೆಯೂ ೬೪೯ 


ಜೀವನವನ್ನು ಉತ್ತಮಪಡಿಸಿಕೊಂಡು ನಾಡಿನ ಸೌಭಾಗ್ಯವನ್ನು ಹೆಚ್ಚಿಸಿದರು. 
ಬಸವೇಶ್ವರರು ಪ್ರಸಾರಮಾಡಿದ ವೀರಶೈವದರ್ಶನ ಅಥವಾ ಸಿದ್ಧಾಂತವನ್ನು ಹೀಗೆ 
ಸಂಗ್ರಹಿಸಬಹುದು. ಶಿವ, ಜೀವ, ಜಗತ್ತುಗಳನ್ನು ಸತ್ಯವಸ್ತುಗಳೆಂದು ನಂಬುತ್ತಾರೆ. 
ಜೀವ ಮತ್ತು ಜಗತ್ತುಗಳು ಸೃಥಕ್ಕಾಗಿದ್ದರೂ ಶಿವನನ್ನು ಬಿಟ್ಟು ಪ್ರತ್ಯೇಕವಾಗಿಲ್ಲ. 
ಪರಬ್ರಹ್ಮ ಅಥವಾ ಪರಶಿವನು ಸಚ್ಛಿ ದಾನಂದ ನಿತ್ಯಪರಿಪೂರ್ಣನಾಗಿ ಅವಿನಾಭಾವ 
ಸಂಬಂಧದಿಂದ ಶಕ್ತಿಯೊಡನೆ ಕೂಡಿದ್ದಾನೆ. ಇದೇ ನಿಃಕಲತತ್ವ. ಇದು ತನ್ನಲ್ಲಿ ' 
ಹುಟ್ಟಿದ ಶಕ್ತಿಯ ಚಲನವಲನ ಮಾರ್ಗದಿಂದ ಪ್ರವೃತ್ತಿ, ನಿವೃತ್ತಿಗಳಾಗಿ ಎರಡು 
ತೆರನಾಯಿತು. ವಿಶ್ವನಿರ್ಮಾಣ ಕಾರ್ಯ ಪ್ರವೃತ್ತಿಮುಖದಿಂದಲೂ ಆಯಿತು. 

ಗದಿಗೆಯ್ಯ ಹುಚ್ಚಯ್ಯ, ಹೊನ್ನಾಪುರಮಠ, ವಕೀಲರು, ಧಾರವಾಡ. -ಇನರು 
ಶ್ರೀ ಬಸವೇಶ್ವರ ಚರಿತ್ರೆಯನ್ನು ಬಾಲಕರಿಗೆ ಉಪಯೋಗವಾಗುವಂತೆ ಬರೆದಿರುತ್ತಾರೆ. 
ಇವರು ಅಭಿಮಾನಶಾಲಿಗಳಾದಕನ್ನ ಡಿಗರಾಗಿದ್ದರು. “ಚಂದ್ರೋದಯ?” ವಾರಪತ್ರಿಕೆಯ 
ಸಂಪಾದಕರೂ ಆಗಿದ್ದರಲ್ಲದೆ ಆಧುನಿಕ ಕರ್ಣಾಟಕದ ಕಟ್ಟಾ ಅಭಿಮಾನನಂತರಾಗಿದ್ದು, 
ಅನೇಕ ಚಿಕ್ಕ ಚಿಕ್ಕ ಗ್ರಂಥಗಳನ್ನು ಬರೆದಿರುತ್ತಾರೆ. | 

ಇವರು ಬರೆದ ಗ್ರಂಥಗಳು--(೧) ಶ್ರೀ ರಾಮದಾಸಸ್ವಾಮಿಗಳ ಚರಿತ್ರೆ, (೨) 
ನೀತಿಮಂಜರಿ, (೩) ಬಾಲಭಾರತ, (೪) ಬಾಲರಾಮಾಯಣ, (೫) ಬಾಲಭಾಗವತ್ಯ 
(೬) ಅದ್ಭುತಪ್ರೇಮ (ಕಾದಂಬರಿ), (೭) ತ್ರಾಟಿಕನಾಟಕ (ಮೊಂಡ ಗಂಡ, ತುಂಟಿ 
ಹೆಂಡತಿ), (೮) ನಿಂದಾಪ್ರಭಾವ ನಾಟಕ (ಮುದುಕ ಗಂಡ, ಚಿಕ್ಕ ಹೆಂಡತಿ), (೯) 
ಶ್ರೀ ರಾಮಕೃಷ್ಣ ಪರಮಹಂಸರ ಕಥೆಗಳು, (೧೦) ಸಾವಿತ್ರಿ ಚರಿತ್ರೆ, (೧7) ಪ್ರಹ್ಲಾದ 
ಚರಿತ್ರೆ, (೧೨) ಸುಧಾಮಚಂರತ್ರೆ, (೧೩) ಧೃನಚರಿತ್ರೆ, (೧೪) ಚಿಲ್ಲಾಳ ಚರಿತ್ರೆ, 
(೧೫) ಶಿವಲೀಲಾಮೃತ ಕಥೆಗಳು, (೧೬) ಶ್ರೀ ಬಸವೇಶ್ವರ ಚರಿತ್ರೆ, (೧೭) ವೀರಶೈವ 
ಶಿವಪೂಜಾವಿಧಿ, (೧೮) ಶ್ರೀ ಕೃಷ್ಣ ಚರಿತ್ರೆ ಹೀಗೆ ಹದಿನೆಂಟು ಗ್ರಂಥಗಳನ್ನು ಬರದು 
ಕನ್ನಡ ಭಾಷೆಗೆ ಬಹಳ ಉಪಕಾರ ಮಾಡಿರುತ್ತಾರೆ. 

ಇವರು ತಮ್ಮ ಬಸವೇಶ್ವರ ಚರಿತ್ರೆಯ ಕೊನೆಯಲ್ಲಿ-- 

ಶ್ರೀ ಬಸವೇಶ್ವರನ ಚರಿತ್ರೆಯ ಮೇಲಿನಿಂದ ಅವನು ಎಷ್ಟು ಉದಾತ್ತ ಭಾವನೆ 
ಯುಳ್ಳೆ ವನೂ, ಉದಾರಮಹಿಮನೂ ಆಗಿದ್ದನೆಂಬುದು ಒಡೆದು ಕಾಣುತ್ತದೆ. ಇವನು 
ಜನಸಾಮಾನ್ಯರಲ್ಲಿ ಹುಟ್ಟ, ಬೆಳೆದು, ಜನಸಾಮಾನ್ಯರ ಕಲ್ಯಾಣಕ್ಕೋಸ್ಕರ ಅವರಿಗೆ 
ತಿಳಿಯುವಂತೆ ತಾಯಿನುಡಿಯಿಂದಲೇ ರ್ಮಬೋಧನೆಯನ್ನು ಉತ ಸ್ಟವಾಗಿ ಮಾಡಿ, 
ಕರ್ಣಾಟಕದೊಳಗೆ ಧರ್ಮಜಾಗ್ರತೆಯನ್ನು ಮಾಡಿದನು. ಇನನಲ್ಲ ತನ್ನ ವಿದ್ಯೆಯ 
ಅಥವಾ ಮಂತ್ರಿಸದದ ಗರ್ವವು ಲವಲೇಶನಾದರೂ ಇದ್ದಿಲ್ಲ. ಇವನು ಸುಮಾರು 
ಹತ್ತು ವರ್ಷ ಮಂತ್ರಿಪದದಲ್ಲಿದ್ದರೂ ಜನರಿಗೆ ಸತ್ಯ, ಅಹಿಂಸಾ, ಸರೋಪಕಾರ, 
ಈಶ್ವರ ಭಕ್ತಿ ಮುಂತಾದುವುಗಳನ್ನು ಬೋಧಿಸಿ ದುರಾಚಾರಿಗಳನ್ನು ಸದಾಚಾರಿಗಳ 
ನ್ನಾಗಿ ಮಾಡಿದ್ದನಲ್ಲದೆ ತಾನೂ ಸ್ವತಃ ಈಶ್ವರ ಭಕ್ತಿ, ಸತ್ಯಥಾ ಶ್ರವಣ, ಶಿವಶರಣರ 
ಸೇವೆ, ಗಣಾರಾಧನೆ, ಅನ್ನಸಂತರ್ಪಣೆ ಮುಂತಾದ ಪುಣ್ಯಕರ್ಮಗಳನ್ನು ನೆರವೇರಿಸಿದನು. 
ಇವನು ಈ ಪ್ರಕಾರ ತನ್ನ ಸದ್ಬೋಧೆಯಿಂದಲೂ, ಸದಾಚರಣದಿಂದಲೂ ಯಾವತ್ತೂ 
ಉತ್ತಮ ಮತ್ತು ಕೇಳುಜಾತಿಯ ಜನರ ಮನಸ್ಸನ್ನು ತನ್ನ ಕಡೆಗೆ ಆಕರ್ಷಣೆ 


೬೫೦ ಬಸವತತ್ವ ರತ್ನಾಕರ 


ಮಾಡಿಕೊಂಡು ಅವರನ್ನು ವೀರಶೈವ ಮತದೊಳಗೆ ಸೇರಿಸಿಕೊಂಡು ವೀರಶೈನ ಮತವನ್ನು 
ಪ್ರಚಾರಗೊಳಿಸಿದನು. 
ಹಿಂದೂಸ್ಥಾನದ ಇತಿಹಾಸ 

ಬರೆದವರು; ಶಿ. ಶಿ. ಬಸವನಾಳರು, ಎಂ.ಎ. ಮತ್ತು ಹೆ. ಚ. ಗಲಗಲಿ, 
ಬಿವಿ ಬಿ.ಟಿ. 

ಈ ಇತಿಹಾಸದಲ್ಲಿ ಪ್ರಾಚೀನ ಕಾಲದಿಂದ ೧೯೨೮ರ ವರಿಗೆ ಆದ ಸಂಗತಿಗಳಿರುತ್ತವೆ. 
ಇದರಲ್ಲಿ ಕರ್ಣಾಟಕದ ರಾಜ್ಯಗಳು ಎಂಬುವ ಭಾಗದಲ್ಲಿ ಶ್ರೀ ಬಸವಣ್ಣನವರ 
ವಿಷಯಕ್ಕೆ 
: ಕರ್ಣುಟಕದ ಸುಪ್ರಸಿದ್ಧ ವಿಭೂತಿಗಳಲ್ಲಿ ಬಸವೇಶ್ವರನು ಒಬ್ಬನಾಗಿರುತ್ತಾನೆ. 

ಈತನು ಬಿಜ್ಜಳನ ಮಂತ್ರಿಯಾಗಿ ರಾಜಕಾರಣ ಪಟುವಾಗಿದ್ದಂತೆ ಧರ್ಮೋದ್ದಾರಕನೂ, 
ಸಮಾಜಸುಧಾರಕನೂ ಆಗಿರುತ್ತಾನೆ. ಇವನು ವೀರಶೈವ ಮತವನ್ನು ಪುನರುಜ್ಜೀವನ 
ಮಾಡಿ ಪ್ರಸಾರಗೊಳಿಸಿದನು. ಅಷ್ಟಾನರಣಗಳಿಂದೊಡಗೂಡಿದ ಪ್ರತಿಯೊಬ್ಬನೂ 
ನೀರಶೈ ವನಾಗುವನೆಂದು ಪ್ರತಿಪಾದಿಸಿ ಜಾತಿಕಟ್ಟಗಳನ್ನು ಹೋಗಲಾಡಿಸಿದನು. 
ಧರ್ಮದಲ್ಲಿಯೂ ಸ್ತ್ರೀಯರಿಗೆ ಪುರುಷರಂತೆ ಹಕ್ಕು ಇರುವದೆಂಬ ದನ್ನು ಬಳಕೆಯಲ್ಲಿ 
ತಂದನು. ಸ್ವಂತ ಕಾಯಕವನ್ನು ಮಾಡಿಯೇ ಪ್ರತಿಯೊಬ್ಬ ವೀರಶೈ ವನೂ ಉಪಜೀವಿಸ 
ಬೇಕೆಂಬ ನಿರ್ಬಂಧವನ್ನು ಕಲ್ಪಿಸಿದ್ದರಿಂದ ಆರ್ಥಿಕ ಸುಧಾರಣೆಗೆ ಬಲವಾಡ ಸಾಧನ 
ಜಯತು. ನೀರಶೈ ವನಿಗೆ ಬೇಕಾಗುವ ಸಾಮಗ್ರಿಗಳೆಲ್ಲವೂ ವೀರಶೈ ವನಿಂದಲೇ 
ಪೂರೈಸಿಕೊಳ್ಳ ಬೇಕೆಂದು ವಿಧಿಸಿದ್ದರಿಂದ ಮತಪ್ರಸಾರವಾಗಲು ಮಾರ್ಗವಾಗಿ, ವೀರ 
ಶೈವರಲ್ಲಿ ಎಲ್ಲ ಬಗೆಯ ಹೊರೆಗಳನ್ನು ಮಾಡುವವರು ಸಮಾವೇಶವಾದುದರಿಂದ 
ಆ ಸಮಾಜವು ಸರ್ವಾಂಗ ಪರಿಪೂರ್ಣವಾಯಿತು. ಇದರಿಂದ ಯಾವ ತರಹದ 
ಹೊರೆಯಾದರೂ ಹೀನವಾದುದಲ್ಲವೆಂಬ ಕಲ್ಪನೆಯು ಜನರಲ್ಲಿ ತಾನೇ ತಲೆದೋರಿತು. 
ಜನ್ಮದಿಂದ ಬಂದ ಜಾತಿಹೀನತ್ತವೂ ಸಹ ಲಿಂಗಸಂಸ್ಕಾರದಿಂದ ಮಾಜುವದೆಂಬ 
ಉದಾತ್ತ ತತ್ವವನ್ನು ಕಾರ್ಯಕ್ಷೇತ್ರದಲ್ಲಿ ತಂದು ಬಸವೇಶ್ವರನು ಅಸ್ಪೃಶ್ಯ್ಯೋದ್ಧಾರ 
ವನ್ನು ಮಾಡಿದನು. ಈ ಜನ್ಮದಲ್ಲಿಯ ಸುಖಾಸುಖಗಳು ಪೂರ್ವಕರ್ಮದ ಫಲಿತಾಂಶ 
ಗಳೆಂದೂ, ಹಿಂದಿನ ಜನ್ಮಗಳಲ್ಲಯ ಕುಕರ್ಮದ ಫಲವನ್ನು ಅನುಭೋಗಿಸುವವರೆಗೆ 
ಈ ಜನ್ಮದ ಪುಣ್ಯವೂ ಕೂಡ ಮೋಕ್ಷದಾಯಕವಾಗಲಾರದೆಂದೂ ಬೋಧಿಸುವ ನಿರಾಶಾ 
ಜನಕವಾದ ಕರ್ಮತತ್ವದ ಬದಲು ಲಂಗದೀಕ್ಷೆಯಾದಂದಿನಿಂದ ಹಿಂದಿನ ಕರ್ಮಗಳೆಲ್ಲ 
ಅಳಿದುಹೋಗುವವೆಂಬ ನಂಬುಗೆಯು ಜನರಲ್ಲ ಉಂಟಾದುದರಿಂದ ಇಹಜನ್ಮಃ ಲ ತಾನು 
ಮಾಡಿದ ಸತ್ಯರ್ವಗಳಂದಲ್ಕೂ. ವೀರಶೈವ ಧರ್ಮವನ್ನು ಅನುಸರಿಸುವದರಿಂದಲೂ 
ಮೋಕ್ಷವು ಲಭಿಸುವುದೆಂಬುವ ಆಶೆಯು ಇವರಲ್ಲಿ ಉತ್ಪನ್ನವಾಯಿತು. ಮತ ತತ್ವಗಳು 
ಸಾಮಾನ್ಯ ಜನತೆಯಲ್ಲಿ ಬೇರೂರಬೇಕಾದಕೆ ದೇವ (ಗೀರ್ನಾಣ) ಭಾಷೆಗಿಂತಲೂ ಜನರ 
ಭಾಷೆಯೇ ತಕ್ಕುದೆಂದು ತಿಳಿದು ಬಸವೇಶ್ವರನು ಕನ್ನಡ ವಚನಗ್ರಂಥಗಳಿಗೆ ಪ್ರೋತ್ಸಾಹ 
ವನ್ನಿತ್ತನು. ಈ ಗ್ರಂಥಗಳಲ್ಲಿ ವೀರಶೈವತತ್ವ ಮೊದಲಾದವುಗಳು ಸರಳವಾದ, ಸರಸ 
ವಾದ, ಮೃದುಮಧುರವಾದ ಕನ್ನಡದ ಗದ್ಯದಲ್ಲಿ ಬರೆಯಲ್ಪಟ್ಟದ್ದರಿಂದ ವಚನನೆಂಬ 
ನೂತನವಾದ, ಅಲೌಕಿಕವಾದ, ಲಲಿತವಾದ ಭಾಷಾಸರಣಿಯೇ ಉದ್ಭವವಾಗಿ 


ಶ್ರೀ ಬಸನಣ್ಣನವರೂ ಕೆನಿಗಳ ಕಾಣಿಕೆಯೂ ೬೫೧ 


ಕರ್ಣಾಟಕ ಸಾಹಿ ತ್ಯ ಕೈ ಅಪೂರ್ವವಾದ ಕಳೆಯೇರಲು, ಮಾರ್ಗವಾಯಿತು. 
ಬಸವೇಶ್ವರನು ತನ್ನ ಅನುಯಾಯಿಗಳೊಡನೆ ಈ ಎಲ್ಲ ಸುಧಾರಣೆಗಳಿಗೆ ಕಾರಣನಾದರೂ 
ಸ್ವತಃ ನಿಸ್ಟ ಎ೫ಯೂ, ಭಕ್ತಪುಂಗವನೂ, ಲೋಕಸೇವಾನಿರತನೂ ಆಗಿದ್ದ ನೆಂಬುದು . 
ಇ ie ಕಂಡುಬರುತ್ತದೆ. 


ಶ್ರೀಮಾನ್‌ ಕೆ. ಜಿ. ಕುಂದಣಗಾರರು, ಎಂ.ಎ, ಪ್ರೊಫೆಸರ್‌, ರಾಜಾರಾಮ 
ಕಾಲೇಜ್‌, ಕೊಲಾ ಠ್ವಪುರ ಇವರು ಶ್ರೀ ಬಸವಣ್ಣ ನವರ ಕಾರ್ಯದ ಗುಟ್ಟು ಎಂಬುವ 
ಲೇಖನದಲ್ಲಿ-- 
ಬಸವಣ 2 ನವರು ಧರ್ಮಸಂಸ್ಥಾ ಬ ಅಥವಾ ಹೋ ಸುಧಾರಕರೋ? 
ಅವರು ಸಮಾಜದಲ್ಲಿ ಸಂಘಟನೆಯನ್ನು ಂಟುಮಾಡಿದರೋ ಅಥವಾ ಕಾ ))೦ತಿಯನ್ನು 
ಮಾಡಿದರೋ ಮುಂತಾದ ತೊಡಕುಗಳನ್ನು ಬಿಡಿಸಲು ಇತಿಹಾಸಕಾರರೂ, ಸಾಹಿತಿಗಳೂ, 
ಸಂಶೋಧಕರೂ ಒಂದೆಡೆ ತೊಡಗಿದ್ದರೆ. ಮತ್ತೊ ಂದೆಡೆ. ಸಾಲದಿಂದ ನರಳುತ್ತಿರುವ 
ಒಕ್ಕಲಿಗರೂ, ಸಹಕಾರ ಸಂಘಟನೆಗಳಿಲ್ಲದೆ ಕೈಯೊಳಗಿನ ವ್ಯವಹಾರವನ್ನು ಕಳೆದು 
ಕೊಂಡು ಗುಜರಾತಿಗಳ ಅಥವಾ ಮಾರವಾಡಿಗಳ ಸಹಾಯ ದೊರೆಯಬಹುದೇ ಎಂದು 
ಅವರ ಮುಖವನ್ನೇ ದೈನ್ಯಭಾವದಿಂದ ನೋಡುತ್ತ ಕುಳಿತುಕೊಳ್ಳುವ ವರ್ತಕರೂ ಬಸವ 
ಜಯಂತಿಯ ದಿನ ವೆ.ರವಣಿಗೆಯಲ್ಲಿ ಬಸವಣ್ಣನವರಿಗೆ ಜಯವಾಗಲಿ ಎಂದು: ಕೂಗು 
ವುದರಲ್ಲಿಯೇ ತಮ್ಮ ಉತ್ಸಾಹವನ್ನು ತೋರಿಸ.ತ್ತಾರೆ, ಈ ಕೂಗಿನ್ಲಿಯೇ ತನ್ಮುದು 
ಬಸವಣ್ಣನವರ ಮೇಲಿನ ಭಕ್ತಿಯೆಂದು ಅವರು ಭಾವಿಸಿರಬಹುದು. ಆದರೆ ಅದು 
ಸ್ಮಶಾನ ವೈರಾಗ್ಯದಂತೆ ಕ್ಷಣಿಕ. ಆ ದಿನ ಕಳೆದುಹೋಯಿತೆಂದರೆ ಮುಂದಿನ ವರುಷ 
ಬರುವ ಬಸವ ಜಯಂತಿಯವರೆಗೆ ಬಸವಣ್ಣನವರ ನೆನಹು ಸಹೆ ಇರುವದಿಲ್ಲ. ಅವರಿಗೆ 
ಮಾತ್ರ ಬಸವಣ್ಣನವರ ಜಯ ಜಯ.ಕಾರದಲ್ಲಿ ತಮ್ಮ ಸುಖದ ಮತ್ತು ತಮ್ಮ ಧರ್ಮದ 
ಬೀಜಮಂತ್ರವಿದೆಯೆಂದು ಅವರ ದೃಢವಿಶ್ವಾಸ. ಜದಿದ್ದರೆ ಅವರು: ಬಸವಣ್ಣ ನವರ 
ಅನುಯಾಯಿಗಳಾಗಿ ಉಳಿಯುತ್ತಿರಲಿಲ್ಲ. ಪ್ರಬಲವಾಗಿ ನಡೆಯುತ್ತಿರುವ ಧರ್ಮಾಂತರೆ 
ಕ್ರ ಮದಲ್ಲಿ ಅವರು ಮುಸಲ್ಮಾನರೋ ಕೈ ಕ್ರೈ ಸ ಆಗಿಹೋಗಬಹುದಾ ಗಿದ್ದಿ ತು. 
ಜನಸಾಮಾನ್ಯದ ಇಂತಹ ಗಟ್ಟ” ಸಂಜ ಹೇಗೆ ದೃಢಮೂಲವಾಯಿತು? 
ಎಂಬ ಪ್ರಶ್ನೆಗೆ ರಿ ಉತ್ತ, ಳು” ಮುಂದೆ ಬರುತ್ತವೆ. (೧) ಬಸವಣ್ಣ ನವರು 
ವೀರಶೈವ ಧಮ ೯ವನ್ನು ಪುನರುಜ್ಜೀವನಗೊಳಿಸಿದರು. (s) ಅವರು ಸಮಾಜಘಟಿನೆ 
ಮಾಡಿಕ (೩) ಅವರು ಬಫೆ ಕ್ಷ ಬ ಜಂಗಮಸೇವೆ ಮಾಡಿದರು. 
ಹಿಂದೂ ಜನರಲ್ಲಿ ಧಾರ್ಮಿಕ ಭಾವನೆಗಳು ಪ್ರಬಲವಾಗಿರುವುದರಿಂವ ಧರ್ಮಸ್ಥಾಷಕರ 
ಅಥವಾ ಧರ್ಮಸುಧಾರಕರ ಬಗ್ಗೆ ಅವರಲ್ಲಿ ಸ್ವಾಭಾನಿಕವಾಗಿ ಪೂ ಜ್ಯಬುದ್ಧಿ ನಿತಿಯಿಲ್ಲದೆ 
ನೆಲೆಗೊಂಡಿರುತ್ತದೆ. ಈ ತತ್ವವನ್ನು ಬಂದಿಟ್ಟು ಕೊಂಡು ಬಸವಣ್ಣನವರ ಧಾರ್ಮಿಕ 
| ಕಾರ್ಯವನ್ನು ನಿವೇಚಿಸಬೇಕಾಗುತ್ತದೆ. ಸ್ಟ ನೀರಶೈವ ಧರ್ಮವನ್ನು ಪ್ರತಿಪಾದಿಸಿ : 
ದರು, ಸಂಸ್ಥಾಪಿಸಿದರು ಅಥವಾ ಪುನರುಜ್ಜೀವನಗೊಳಿಸಿದರೆಂದು ಒನ್ಪಿಕೊಳ್ಳ ಬಹುದು. 
(ಈ ಮೂರು ಪದಗಳು ಒಂದಕ್ಕಿಂತಲೂ ಒಂದು ಕ್ರಮವಾಗಿ ಉತ್ಕರ್ಷವುಳ್ಳವುಗಳು.) 
ಅದು ಅವರು ಮಾಡಿದ ಪಾಸ. ಆ ಪಾಸಕ್ಕಾಗಿ ಅವರು ಪ್ರಾಯಶ್ಚಿತ್ತ ತೆಗೆದುಕೊಳ್ಳ 
ಬೇಕಾಯಿತು. ಇಂತಹ ಪಾಸಕ್ಕಾಗಿಯೇ ಏಸುಕ್ರಿಸ್ತನು ಶೂಲದ ಮೇಲೆ ತೂಗಾಡ 


೬೫೨ ಬಸವತತ್ವ ರತ್ನಾಕರ 


ಬೇಕಾಯಿತು. ಇಂತಹ ಪಾಪಕ್ಕಾಗಿಯೇ ಮಹನ್ಮುದನು ಓಡಿಹೋಗಿ ಅಡವಿಯಲ್ಲಿಯೋ 
ಗುಡ್ಡಗಳಲ್ಲಿಯೋ ಅಡಗಿಕೊಂತು ರಾತ್ರಿ ಮಾತ್ರ ಊಟಮಾಡಬೇಕಾಗುತ್ತಿತ್ತು. 
ಅದರ ಸ್ಮರಣೆಗೆಂದು ಆತನ ಅನುಯಾಯಿಗಳು ಈಗಲೂ ರೋಜಾ ತಿಂಗಳಿನಲ್ಲಿ ಹಗಲು 
ಉಪನಾಸವಿದ್ದು, ರಾತ್ರಿ ಊಟಮಾಡುವ ವ್ರತವನ್ನು ಪಾಲಿಸುತ್ತಾರೆ. ಇಂತಹ 
ಪಾಪಕ್ಕಾಗಿಯೇ ರಾಮಾನುಜಾಚಾರ್ಯರು ಚೋಳರಾಜ್ಯವನ್ನು ಬಿಟ್ಟು ಓಡಿಬಂದು 
ಹೊಯ್ಸಳ ಬಿಟ್ಟಿ ದೇವನಲ್ಲಿ ಆಶ್ರಯಪಡೆಯಬೇಕಾಯಿತು. ಆ ಆಚಾರ್ಯರ ತರುವಾಯ 
ತುಸುದಿನಗಳಲ್ಲಿಯೇ ಬಸವಣ್ಣನವರು ಇಂತಹ ಪಾಪವನ್ನೇ ಆಚರಿಸಿ ಕೂಡಲ ಸಂಗಮ 
ನಲ್ಲಿಗೆ ಹೋಗಿ ಆ ದೇವನಲ್ಲಿ ಐಕ್ಯಪಾಗಬೇಕಾಯಿತು. ಏಸುಕ್ರಿಸ್ತನ ಧರ್ಮವು 
ಎಲ್ಲೆಲ್ಲಿಯೂ ಇದೆ. -ಮಹವ ರನ ಧರ್ಮ ಏಷ್ಯಾ ನಂತಹ. ಪಶ್ಚಿಮ 
ರಾಷ್ಟ್ರಗಳನ್ನು ವ್ಯಾಪಿಸಿ ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲೆಲ್ಲಾ ಹರಡಿದೆ. 
ರಾಮಾನುಜಾಚಾರ್ಯರ ಶ್ರೀವೈಷ್ಣ ವವು ತುಂಗಭದ್ರೆಯಿಂವ ದಕ್ಷಿಣದಲ್ಲಿ ಮಾತ್ರ. 
ಬಸವಣ್ಣನವರ ವೀರಶೈವವು ಇಂಡಿಯದಾದ ಕರ್ಣಾಟಕದ್ಲಿದೆ. ಈ ಧರ್ಮದ 
ವ್ಯಾಪ್ತಿಯ ಕ್ರಮವನ್ನು ನೋಡಿದರೆ ಇದು ಇಳಿಕೆಯ ಕ್ರಮದಲ್ಲಿದೆ. ಅದಕ್ಕೆ 
ಕಾರಣವೇನು? ಬಸವಣ್ಣನವರು ಉಳಿದ ಮತಸ್ಥಾಪಕರಿಗಿಂತ ಕಡಿಮೆಯೇ? ಅವರಲ್ಲಿ 
ಬಸವಣ್ಣನವರ ಸ್ಥಾನವಾವುದು? 

ಈ ಮಹಾನುಭಾವರು ಹೀಗೆ ೮೦೦ ವರ್ಷಗಳ ಪೂರ್ವದಲ್ಲಿಯೇ ಕರ್ಣಾಟಕಕ್ಕೆ 
ರಾಷ್ಟ್ರೀಯ ಭಾವನೆಯನ್ನು ತಂದುಕೊಡಲು ಹೆಣಗಿದರು. ಅವರ ಆ ಕಲ್ಪನೆಯು 
ಅವರ ರಾಜನೀತಿ ತತ್ವದ ಹೆಗ್ಗುರುತಾಗಿ ಅವರನ್ನು ಶಾಸನ ತತ್ವಜ್ಞರ ವಾಲಿಕೆಗೆ 
ಸೇರಿಸುತ್ತದೆ. ಅವರ " ಜೂರದೃಸಿ ಪಿಯು ಅಸಾಮಾನ್ಯವಾಗಿತ್ತಾ ದುಪರಿಂದ ಆ ದೃಸ್ಟಿ 
ಯಿಲ್ಲದ ಸಾಮಾನ್ಯ ಜನರಿಗೆ pl: ಗೋಚರಿಸದೆ ಹೋಯಿತು. ತಿ 
ಗೋಚರಿಸುತ್ತಿಲ್ಲ ಅದು. ಅವರು ಆ ಕಾಲದಲ್ಲಿರದೆ ಈಗಿನ ಕಾಲದಲ್ಲಿ ಜನಿಸಿದ್ದರೂ 
ಅದೇ ರೀತಿಯಾಗಿ ತಮ್ಮ ವಿಚಾರಗಳನ್ನು ಪ್ರಚಾರಗೊಳಿಸಬಹುದಿತ್ತು. ಅವರು 
ದಣ್ಣಾಯಕರಾಗಿರದೆ ಅರಸರಾಗಿದ್ದರೆ ಅವರ ಕಾರ್ಯವು ತೀರ ಸುಲಭವಾಗ ' 
ಬಹುದಾಗಿದ್ದಿತು. 

ಮೇಲಿನ ವಿವೇಚನೆಯಿಂದ ಹಿಂದೂಸ್ಥಾನದಲ್ಲಿ ೧೨ನೇ ಶತಮಾನಕ್ಕೆ ಪೂರ್ವದಲ್ಲಿ 
ಆಗಿಹೋದ ಧರ್ಮಸಾ ಸಕ ಧರ್ಮಸುಧಾರಕರಿಗಿಂತ ಬಸವಣ್ಣನವರು ಹೆಚ್ಚಿನ ಕಾರ್ಯ 
ಜರುಗಿಸಿದ್ದಾರೆ. ಅವರು ಕೇವಲ ತತ ಶ್ರ ಶೋಧಕರಲ್ಲ. ತಾವು ಕಂಡುಹಿಡಿದ ತತ್ವಗಳನ್ನು 
ಆಚರಣೆಯಲ್ಲಿ ತರಲು, ಪ್ರ ಚಾರಗೊಳಿ ಸ ಲು ವಿಶ್ವಸ ಪ್ರಯತ್ನಮಾಡಿದ ಮಹಾನುಭಾವರು. 
ಆದುದರಿಂದ ಅವರ ಸ್ಥಾನವು ಯಾವುಡೆಂ ಎಬುದನ್ನು ನಿರ್ದೇಶಿಸುವ ಕಾರಣವೇ 
ಉಳಿಯುವುದಿಲ್ಲ. 


ಭೀಮಕವಿಯ ಬಸವಣ್ಣ 


ಬರೆದವರು: ವೀರಭದ್ರ ಪ್ರ ಕೊಸ್ಟಳ, ಎಂ.ಎ, ಬಿ.ಟಿ, ಹೆಡ್ಮಾಸ್ಟರ್‌, ಲಿಂಗವಂತ 
ಹೈಸ್ಕೂಲ್‌, ಧಾರವಾಡ... ಇಹ ಸುಪ್ರಸಿದ್ಧ ಲೇಖಕರಿದ್ದು ಶರಣರ ತತ್ವಾಚರಣೆಗಳಲ್ಲಿ 
ನಿಷ್ಕಾವಂತರಾದ ವಿದ್ವಾಂಸರು. ಅನೇಕ ಲೇಖನಗಳನ್ನು ಬರೆದಿರುತ್ತಾರೆ. ಭೀಮ 


ಶ್ರೀ ಬಸವಣ್ಣನನರೂ ಕವಿಗಳ ಕಾಣಿಕೆಯೂ ೬೫ಫ್ಲ 


ಕವಿಯೆ ಬಸವಣ್ಣ ಎಂಬುವ ತಮ್ಮದೊಂದು ಲೇಖನದಲ್ಲಿ ಬಸವಣ್ಣನವರ ಬಗ್ಗೆ ಅನೇಕ: 
ವಿಷಯಗಳನ್ನು ಬರೆದಿರುತ್ತಾರೆ. ಅದರಲ್ಲಿಯ ಕೊಂಚ ಭಾಗವನ್ನು ಇಲ್ಲಿ ಕೊಡುತ್ತೇವೆ. 


ಬಸವಣ್ಣನವರ ಚರಿತ್ರೆಗೆ ಸಹಾಯವಾದ ಅಂಶಗಳು ಸಿಕ್ಕುವುದು ಸಾಮಾನ್ಯವಾಗಿ 
ಶಿವಶರಣರ ವಚನ ಗ್ರಂಥಗಳಲ್ಲಿ. ಆ ತರುವಾಯ ಆಗಿಹೋದ ಕವಿಕೃತಿಗಳಲ್ಲಿ ಹಾಗೂ 
ಅಲ್ಲೊಂದು ಇಲ್ಲೊಂದಾಗಿ ದೊರೆಯುವ ಶಾಸನಗಳಲ್ಲಿ ವಚನ ಗ್ರಂಥಗಳಲ್ಲಿ ದೊರೆಯು 
ವದು ಬಸವಣ್ಣನವರ ' ಅಧ್ಯಾತ್ಮಿಕ ಜೀವನದ ಐತಿಹ್ಯ. ಬಸವಣ್ಣನವರು ತಾವು 
ಹಾಡಿಕೊಂಡ ವಚನಗಳಲ್ಲಾಗಲೀ ಇಲ್ಲವೆ ಇನ್ನುಳಿದ ವಚನಕಾರರು ನುಡಿದ ನಚನ 
ಗಳಲ್ಲಾಗಲೀ ದೊರೆಯುವ ಈ ಜೀವನದ ತಿರುಳು ಆಧ್ಯಾತಿ ತ್ರ ಕ್ಬೇತ್ರದಲ್ಲಿ ಮುನ್ನಡೆ 
ಯ:ಳ್ಳವರಿಗೆ ತುಂಬಾ ಸಹಾಯಕಾರಿಯಾದುದು. ಪುರಾಣಗಳಲ್ಲಿ ಅವು ಸ್ವಮತೀಯ 
ಇಂಧವರಿಂದ ರಚಿತವಾಗಿರಲಿ ಇಲ್ಲವೆ ಪರಮತೀಯ ಬಾಂಧವರಿಂದ ರಚಿತವಾಗಿರಲಿ 
ಅಲ್ಲಿ ಸಿಕ್ಕುವುದು ಪವಾಡಪುರುಷ ಬಸವಣ್ಣನ ಜೀವನ ಚರಿತ್ರೆ. ಭಕ್ತಿಯ ಅತಿರೇಕದಿಂದ 
ವೀರಕೈವ ಕವಿಗಳು ಬಸವಣ್ಣನನ್ನು ಹೊಗಳಿದನ್ಟೂ ಅನ್ಯಮತೀಯ ಕವಿಗಳು ತೆಗಳಿರು 
ವರು. ಐತಿಹಾಸಿಕ ದೃಷ್ಟಿಗೆ ಇವೆರಡೂ ದೃಷ್ಟಿಕೋನಗಳು ವಿಸರೀತವಾದವುಗಳೇ. 

; ಬಸವಣ್ಣನಿಗೆ ರಾಜಸೇವೆ ಎಂಬುದು ಮುಳ್ಳು ಮೇಲಿನ ಬಾಳುವೆ ಎಂದು ತಿಳಿದಿತ್ತು. 
ದಿವ್ಯದೃಷ್ಟಿ ಪ್ರಸಾದದಿಂದ ದೊರೆತ ನಿಯೋಗವನ್ನು ಪಾಲಿಸುವಾಗ್ಗೆ ಅನ್ಯರ ಸಂದು 
ಸಂಶಯಗಳಿಗಿಂಬು ಉಂಟಾಗದಂತೆ ನಡೆದುಕೊಳ್ಳುವ ಬುದ್ಧಿಯೂ ಅವನಿಗಿತ್ತು. 
ಆ ದೆಶೆಯಿಂದ ಕಾಯಾ, ವಾಚಾ, ಮನಸಾ ತಾನು ಪರಿಶುದನಾಗಿರ್ನೆನೆಂಬುದ 
ಬೀರಲು ೩೬ ಭಾಷೆಗಳನ್ನು ನಡೆಸುವೆನೆಂದು ವ್ರತವನಂಗೀಕರಿಸಿದನು. ಬಿಜ್ಜಳನ 
ನಂಬುಗೆಗೆ ನಲಿವೇರುವಂತೆ ಎಲ್ಲಾ ವ್ಯವಸ್ಥೆ ಗೊಳಿಸಿದನು. ಎಳೆತನದಲ್ಲಿ ತಾನು ತಾಳಿದ 
ನಿಷ್ಠೆಯನ್ನು ಬಲಿಸಿ, ವರ್ಣಭೇದವನ್ನು ಅಳಿಸಿ, ಸಮತೆ ಸಮರಸವನ್ನು ತಿಳಿಸಿ, ಭಕ್ತ 
ಬಾಂಧವ್ಯವನ್ನುಳಿಸಿ, ಇಷ್ಟಲಿಂಗ ಶ್ರೇಷ್ಠತೆಯನ್ನು ಬೆಳೆಸಿ ತೋರುವ ಹೊಸದೊಂದು 
ಪ್ರಯೋಗಕ್ಕೆ ಆತಂಕಗಳು ಬಾರದಂತೆ ನೋಡಿಕೊಳ್ಳುವುದೇ ಅವನ ಈಗಿನ ಘನವಾದ 
ಉದ್ದೇಶ. ಇದಕ್ಕಾಗಿ ತನು- ಮನ - ಧನಗಳನ್ನು ಸೂರೆಗಯ್ಯಲುಪಕ್ರಮಿಸಿದನು. 
ಇದಕ್ಕಾಗಿ ಅಸಮವೀರದ ಪೆಂಪು, ಧೈರ್ಯರಸದ ಸೊಂಪು, ವಿವೇಕದ ಇಂಪು, 
ವಿಕಸಿತಸುಮತಿಯರಲ ಕಂಪು, ಶಾಂತಿಯರಳ ತಂಪು ಅನನಲ್ಲಿ ಶೇರುವೆಗೊಂಡವು. 
ವಸುಧೆಯೊಳು ಸಾಮಾನ್ಯ ಭಕ್ತನೇ ಬಸವನು? ಎಂದೆಲ್ಲರೂ ಆತನನ್ನು ಕೇರ್ತಿಸುತ್ತಿರಲು 
ಒಂದೊಂದು ನಿಯಮಾಚರಣೆ ಕುರುಹಾಗಿ ಆತನು ತನ್ನನ್ನು ದರ್ಶಿಸುವ ತವಕದಿ 
ಒಸ್ಪವರಿಗೆಲ್ಲ ಆಶ್ರ ಯವನ್ನಿತ್ತನು. ಅವರವರ ನೇಮನಿತ್ಯಗಳು ಕೊರತೆಯಿಲ್ಲದೆ 
ನಿರಂತರವಾಗಿ ನಡೆಯುವ ವ್ಯವಸ್ಥೆ ಮಾಡಿಕೊಟ್ಟನು. ಶರಣರ ಸಂಗವು ಬೆಳೆಯಹತ್ತಿತು. 
ಲಿಂಗಕ್ಟೇತ್ರವು ಹೊಳೆಯಹತ್ತಿತು. ಭವಬಂಧ ಭವಪಾಶವಾದ ಕಾರಣವೇನಯ್ಯಾ 
ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದೆನಾಗಿ ಹಿಂದಣಶಿರಿಯಲ್ಲಿ ಜಂಗಮವ ಜರಿದೆನಾಗಿ 
ಅರಿದಡೆ ಈ ಸಂಸಾರವ ಹೊದ್ದಲೀವೆನೆ? ಎಂದು ಹಂಬಲಿಸುವ ಅವಕಾಶವು ಅವನಿಗೆ 
ಈಗ ಉಳಿಯದಾಯಿತು. ಹೂವಿನ ಕಂಪು ಹುಳುಗಳನ್ನು ತನ್ನತ್ತಲೆಳೆಯುವಂತೆ 
ಬಸವಣ್ಣನ ಭಕ್ತಿಯ ಪೆಂಪು ಭಕ್ತರನ್ನು ತನ್ನತ್ತಲೆಳೆಯಹತ್ತಿತು. ಭಕ್ತಿಯು 
ಸಸರಿಸಹತ್ತಿತು. 


ತ 


೬೫೪ ಬಸವತತ್ವ ರತ್ನಾಕರ 


ಶ್ರೀಮಾನ್‌ ಎಸ್‌. ಜಿ. ಸಾಖರಫೆಸರ್‌, ಬಡೋದೆ-- ಇವರು ಆಗಮೋಕ್ತ 


ವೀರಶೈವ ಧರ್ಮ ಎಂಬುವ ತಮ್ಮದೊಂದು ಲೇಖನದಲ್ಲಿ-- 


ಶ್ರೀ ಬಸವೇಶ್ಶ ರನು ಆಗಮೋಕ್ತ ನೀರಶೈ ವ ಮತದ ಪುನರುದ್ಧಾ ರ ಮಾಡಿದನು. 
ವೀರಶೈವ ಮತದ “ಚರಿತ್ರೆ ಯಲ್ಲಿ ಬಸಪ ಸುವರ್ಣಯುಗ. ಬಸವೇಶ್ವ ರನು 
ತಂತ ತಟೇ ಸುಪ ಪ್ರಸಿದ್ಧನಾದ ಮತಪ್ರವಾದಿ. ಹಿಂದೆ ಸಂಸ್ಕೃತದಲ್ಲಿ 
ನಡೆಯುತ್ತಿದ್ದ ಮತಪ್ರಚಾರವನ್ನು ತಪ್ಪಿಸಿ, ತಿಳಿಗನ ಎಡದಲ್ಲಿ ಜನರಿಗೆ ವೀರಶೈವ 
ಮತವನ್ನು ಬೋಧಿಸಿದನು. ಕೇವಲ ಹೇಳಿಕೆಗಳಿಂದ ತೃಪ್ತನಾಗದೆ ಮತಾಚರಣೆಯನ್ನು 
ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದರು. ೧೨ನೇ ಶತಮಾನದಲ್ಲಿ ಸುಪ್ರ ಸಿದ್ಧ ರಾಜ 
ಕಾರಣ ಪುರುಷನೂ, ಮತಪ್ರವಾದಿಯೂ ಆದ ಆತನ ಸಹಾಯ. ವೀರಶೈವ 
ಮತವು ಉತ್ಕೃಷ್ಟರೂಪವನ್ನು ತಾತ ಆದಕಾರಣವೇ ಭರತಖಂಡದ ಕಾಜಕಿ 
ಸಾಮಾಜಿಕ, ಸಾಹಿತ್ಯ ಮತ್ತು ಮತಸಂಬಂಧವಾದ ಚರಿತ್ರೆಯಲ್ಲಿ ಆತನ ಹೆಸರು 
ಧೃವತಾರೆಯಂತೆ ಬೆಳಗುತ್ತಿದೆ. | 


ಶಿ, ಶಿ. ಬಸವನಾಳರು, ಎಂ.ಎ., ನಿವೃತ್ತ ಪ್ರೊಫೆಸರರು, ಲಿಂಗರಾಜ ಕಾಲೇಜು, 
ಸಂಪಾದಕರು: "ಜಯಕರ್ಣಾಟಕ'' ಮತ್ತು " ಲಿಂಗಾಯತ ಸಾಹಿತ್ಯ ಸಮಿತಿ ಪತ್ರಿ ಕ್ಲಾಸ್ಕಿ 
ಹಂದಿನ ವೀರತೈವ : ಮಹಾ ಸಭಾಧ್ಯಕ್ಷ ರು ಮತ್ತು ಅಖಿಲ ಕರ್ಣಾಟಕ `ಸಾಹಿತ್ಯ 
ಸಮ್ಮೇಳನಾಧ್ಯಕ್ಷ ರು, ಕನ್ನಡ ನಾಡಿನ ಹಿರಿಯ ಸಾಹಿತಿಗಳಲ್ಲಿ ಅಗ ಗ್ರಗಣ್ಯರು. ಅನೇಕ 
ಗ್ರಂಥಗಳನ್ನು ಬರೆದವರು. ಧಾರವಾಡದ ಲಿಂಗಾಯತ "ಟರ ಕನಿಓಿಯವರು 
ಹೊರಡಿಸಿರುವ ಗ್ರಂಥಗಳಿಗೆಲ್ಲಾ ಸಾ ರಸ್ತ ಮುನ್ನುಡಿಯನ್ನು ಬರೆದವರು--ಇವರು 
ಯುಗಪ್ರವರ್ತಕ ಬಸವಣ್ಣ ಎಂಬುವ ಗ್ರಂಥದ ಮುನ್ನು ಡಿಯನ್ನು ಬರೆಯುವ ಕಾಲಕ್ಕೆ 
ಶ್ರೀ ಬಸವಣ್ಣನ ವರ ವಿಷಯಕ್ಕೆ ಕೆಳಗೆ ಬರೆದ ಕಾಣಿಕೆ + ಕ್ಲ 


ಕರ್ಣಾಟಕದ ಶ್ರೇಷ್ಠ ವಿಭೂತಿಗಳಲ್ಲಿ ಬಸವಣ್ಣ ನ ನವರೊಬ್ಬ ರೆಂಬುವದು ಎಲ್ಲರೂ 
ಒಪ್ಪುವಂತಹ ಮಾತ ತಾಗಿಸುತ್ತ. ನೀರಶೈವವು ಪುರಾತನ ER ಅಸ್ತಿ ತ್ವ 
ದಲ್ಲಿದೆ ಎಂದು ವಾದಿಸುವ, ಸಾಧಿಸುವ ಜನರು ಹಲವರಿರುವರಾದರೂ ಅದು 4 
ಸುವ್ಯವಸ್ಥಿ ತವಾದ, ಸುಸಂಘಟತವಾದ, ಸ್ವತಂತ್ರವಾದ ಸಮಾಜವಾಗಿ ಏರ್ಪಟ್ಟುದು. 
ಬಸವಣ್ಣನವರ ಕಾಲದಲ್ಲಿಯೇ ಎಂಬುವುದಕ್ಕೆ ಸಾಕಷ್ಟು ಆಧಾರಗಳನ್ನು ಕೊಡಬಹುದು. : 
ಈ ಸಮಾಜಸಂಘಟನೆಗೆ ಬಸವಣ್ಣನವರೇ ಮೂಲಕಾರಣರು, ಮುಖ್ಯ ಕಾರಣರು 
ಎಂಬುದಕ್ಕೆ ಅವರ ಕಾಲದ ಹಾಗೂ ಅವರ ತರುವಾಯದ ಶರಣರ, ವಚನಕಾರರ, 
ಕವಿಗಳ ಮಾತುಗಳನು ಬೇಕಾದಷ್ಟು ಉದಾಹರಿಸಬಹುದು -- ""ಶಿವಸಮಯ 
ಪ್ರತಿಷ್ಕಾಚಾರ್ಯ'' ವಟ: ಅಲ್ಲಮನ ಪ್ರಭುಗಳು, "ಪ್ರಥಮಗುರು''ಎಂದು ಚೆನ್ನ ಬಸವಣ್ಣ 
ನಚ "" ಬಸವಗುರು ಶಿವನಾಗಿ 'ತಿಗೆಟ್ಟ ಬೇ ಶುಗಳಿಗೆ ಪತಿಯಾದ” ಎಂದು 
ಸಿದ್ಧರಾಮ ಶಿವಯೋಗಿಗಳು, ""ಎತ್ತತ್ತ ನೋಡಿದಡತ್ತತ್ತ ಬಸವನೆಂಬ ಬಳ್ಳಿ ಎತ್ತಿ 
ನೋಡಿದೊಡೆ, ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದೊಡೆ ಭಕ್ತಿಯೆಂಬ ರಸವಯ್ಯ'? 
ಎಂದು ಮಡಿವಳ ಮಾಚಿದೇವರು, "ಅನಾದಿ ಪರಶಿವನು ತಾನೇ ಜಗದ್ದಿತಾರ್ಥವಾಗಿ 
ಮರ್ತ್ಯಕ್ಳವತರಿಸಿ ಬಸವನೆಂಬ ನಾಮವನ್ನು ಧರಿಸಿ ವೀರಶೈವವನರುಹಿದಂ'' ಎಂದು 


ಶ್ರೀ ಬಸನಣ್ಣನವರೂ ಕವಿಗಳ ಕಾಣಿಕೆಯೂ ೬೫೫ 


ಅಕ್ಕಮಹಾದೇವಿಯವರು -- ಈ ಮುಂತಾದ ಬಸವಣ್ಣನವರ 'ಒಡನಾಡಿಗಳೇ ತಮ 
ತಮಗೆ ಮುಕ್ತಕಂಠರಾಗಿ ಬಸವಣ್ಣನವರನ್ನು ಪ್ರಶಂಸಿಸಿರುತ್ತಾರೆ. ಅವರ ಕಾರ್ಯದ. 
ಬಗೆಗೆ ತಮ್ಮ ನಿರ್ಣೀತವಾದ ಅಭಿಪ್ರಾಯನನ್ನು ವ್ಯಕ್ತ ಪಡಿಸಿದ್ದಾರೆ. ಬಸವಣ್ಣನವರ 
ತರುವಾಯದಲ್ಲಿ ಅವರನ್ನು ""ಪಾಷಂಡಿ ಭೂವಿ:ಯೋಳ್‌ ಶಿವಭಕ್ತಿಯನಾರಂಭಿಸಿ 
ಸಾಮರ್ಥ್ಯಮಂ ಬಿತ್ತರಿಸಿ ಪ್ರತ್ಯಕ್ಸಂಗಳ ಬೆಳೆದು, ಗಣಪರ್ವಂಗಳಂ ಸುಫಲಂ 
ಮಾಡಲೆಂದು ಬಂದ' ಕಾರಣಿಕ?” ಎಂದು ಹರಿಹರ ದೇವರೂ, ವೀರಶೈ ವನಿರ್ಣಯ 
ಪರಮಾವತಾರ- ಜಗದಾದಿದೇಶಿತ ಪುರಾತನ ಪುಂಗವ?” ಎಂದು ಮಗ್ಲಿಯ ಮಾಯಿ 
ದೇವರೂ ಕೊಂಡಾಡಿದ್ದಾರೆ. ""ಬಸವ ಮಾಡಿದೊಡಾಯ್ತು ಗುರುನೆಲೆ, ಬಸವ ಮಾಡಿ ' 
ದೊಡಾಯ್ತು ಲಿಂಗವು, ಬಸವ ಮಾಡಿದೊಡಾಯ್ತು ಜಂಗಮ? ಎಂದು ಚಾಮರಸರು 
ಬಣ್ಣಿಸಿದರೆ "" ಗುರುಬಸವಂ, ಲಿಂಗಬಸವಂ, ಚರಬಸವಂ, ತೀರ್ಥಬಸವಂ, ಆಗಣಿತ 
ಮಹಿಮೋತ್ಸರ ಪ್ರಸಾದಬಸವಂ?'' ಎಂದು ಪಾಲ್ಬುರಿಕೆಯ ಸೋಮೇಶ್ವರರು ಬಸವಣ್ಣ 
ನವರನ್ನು ಅಷ್ಟಾವರಣಗಳ ಅಧಿದೇವತೆಯೆಂಬರ್ಥದಲ್ಲಿ ಹೊಗಳಿದ್ದಾರೆ. ಯಾವ 
ಗ್ರಂಥವನ್ನು ಬರೆ ಯ.ಹೊರಟರೂ " ಶ್ರೀಗುರುಬಸವಲಿಂಗಾಯನಮಃ? ಎಂದೇ ಆರಂಭ 
ಮಾಡುವ ಸಂಪ್ರದಾಯ ವೀರಶೈವ ಬರಹಗಾರರಲ್ಲೆಲ್ಲ ಅವ್ಯಾಹತವಾಗಿ ಸಾಗಿಬಂದಿದೆ 
ಎನ್ನುವದಕ್ಕೆ ತಾಳೆವೋಲೆಯ ಕೈಬರಹದ ಪ್ರತಿಗಳು ಸಾಕ್ಷಿಯಾಗಿವೆ. ಬಹಳವೇಕೆ? 
ಆವ ಆಚಾರ್ಯರಿಗೂ ಲಭಿಸದ ಪದವಿ ಬಸವಣ್ಣನವರದು. ಅವರು ವೀರಶೈವರಲ್ಲಿ 
ಮಂತ್ರಸ್ಥಾನಾಸನ್ನರಾಗಿದ್ದಾರೆ. ಮಂತ್ರದಲ್ಲಿ ಪ್ರಣವಸ್ಥಾನವನ್ನೇ ಪಡೆದಿದ್ದಾರೆ. 


ಕನ್ನಡ ಸಮಾಜದ ಪ್ರಧಾನಭಾಗ ವೀರಶೈವ ಸಮಾಜ; ನೀರಶೈವ ಸಮಾಜದ 
ಬಹುಭಾಗ ಕನ್ನಡ ಸಮಾಜ, ಆದುದರಿಂದ ಬಸವಣ್ಣನವರು ವೀರಶೈ ನರಿಗಷ್ಟೇ 
ಪೂಜ್ಯರೆಂತಲ್ಲ, ಕನ್ನಡಿಗರೆಲ್ಲರಿಗೂ ವಂದ್ಯರಾಗಿದ್ದಾರೆ. ಮೇಲಾಗಿ ಕನ್ನಡಸಾಹಿತ್ಯವೆಂದರೆ 
ಹೆಚ್ಚಾಗಿ, ಮುಖ್ಯವಾಗಿ ನೀರಶೈವ ಸಾಹಿತ್ಯ. ವೀರಶೈವ ಸಾಹಿತ್ಯದ ವಿಶಿಸ್ಟ ಬಗೆ 
ವಚನಸಾಹಿತ್ಯ. ಈ ವಚನಸಾಹಿತ್ಯವೇ ಕನ್ನಡವು ವಿಶ್ವಸಾಹಿತ್ಯಕ್ಕೆ ಕೊಟ್ಟ ಅಮೋಘ 
ಕಾಣಿಕೆಯೆಂದು ಕನ್ನಡಿಗರೆಲ್ಲರೂ ಹೆಮ್ಮೆಸಡಬಹುದಾಗಿದೆ. ಸಂಸ್ಕೃತದ ಹಿರಿಮೆ 
ಸಡಲಿ ಕನ್ನಡದ ಹೆಚ್ಚಳ ಬೆಳೆದುದು ಈ ವ ನಸಾಹಿತ್ಯದಿಂದ. ಪದ್ಯದ ವ್ಯಾಮೋಹ 
ಸರಿದು ಗದ್ಯಕ್ಕೆ ಪುರಸ್ಕಾರ ದೊರೆತುದುದು ಈ ವಚನಸಾಹಿತ್ಯದಿಂದ. ಬಹು 
ಇಲವಿಂದಲೂ ಪಂಡಿತರ ತುತ್ತಾಗಿದ್ದ, ವಿಶಿಷ್ಟವರ್ಗದವರ ಸೊತ್ತಾಗಿದ್ದ, ರಾಜಲಕ್ಷ್ಮಿಯ 
ತೊತ್ತಾಗಿದ್ದ ಸರಸ್ವತಿಯ ಸಂಸ್ಕೃತ ಭಂಡಾರವನ್ನು ಕಡೆಗಣಿಸಿ, ತಮ್ಮ "" ಅನುಭವದ 
ಕಮ್ಮಟ?'' ದಲ್ಲಿಯೇ ಅಚ್ಚೊತ್ತಿದ್ದ ವಚನ ನಾಣ್ಯಗಳನ್ನು ಜನಸಾಮಾನ್ಯರೆಲ್ಲರಲ್ಲಿ 
ಸಲ್ಲುವಂತೆ ಹರಡಿಸಿದವರು ವಚನಕಾರರು. ದೇವವಾಣಿಗೆ ಜನವಾಣಿಯಾಗುವುದು 
ಅಸಾಧ್ಯವಾದಾಗ ಜನವಾಣಿಯನ್ನೇ ದೇವವಾಣಿಯ ಮಟ್ಟಿಕ್ಕೇರಿಸಿದ ಪವಾಡ 
ನೀರಶೈನ ವಚನಕಾರರದು. ಈ ವಚನಸಾಹಿತ್ಯವಾಹಿನಿಯ ಮೂಲವನ್ನು ಸಂಶೋಧಿ 
ಸಲು ಹೊರಟಿ ಸಂಡಿತರಲ್ಲಿ ಕೆಲವರಿಗೆ ಅದರ ಉಗಮವು ಬಸವಣ್ಣನವರಿಗಿಂತಲೂ 
ಕಿಂಚಿತ್‌ ಪೂರ್ವವಾಗಿರಬಹುದೆಂಬ ಸಂದೇಹ ಉಂಟಾಗಿದ್ದರೂ ಆ ವಾಹಿನಿ ಕಣ್ಣಿಗೆ 
ಕಾಣುವನಿತು ಹೆಸರುಪಡೆಯುವನಿತು ವಿಶಾಲವಾದುದು ಬಸವಣ್ಣನವರ ₹9ಲದಲ್ಲಿಯೇ, 
ಅವರ ಬೆಶೆಯಿಂದಲೇ ಎನ್ನುವಲ್ಲಿ ಆವ ಸಂದೇಹವೂ ಇಲ್ಲ. ಇಡೀ ನಚನಸಾಶಿತ್ಯಕ್ಕೆ 


೬೫೬ ಬಸವತತ್ವ ರತ್ನಾಕರ 


ಎಲ್ಲಿಂದದಿಂದಲೂ ಏಕಮೇವ ಪ್ರತಿನಿಧಿಯೆಂದರೆ ಬಸವಣ್ಣನವರ ವಚನಗಳು. . ಅವು 
ಗಳಲ್ಲಿ ಮಿಡಿಯುವ ಅವರ ವಾಣಿ ಅಮೃತವಾಣಿ, ಅಧರಕ್ಕೂ ಸಿಹಿ, ಉದರಕ್ಕೂ ಸಿಹಿ 
ರಸಪರಿಪಾಕವೆಂದು ಅಮೃ ತ್ಯ ಶಾಶ್ವತ ಸ ಸಾಹಿತ್ಯನೆಂದು ಅಮೃತ. 
ಬಸವಣ್ಣ ನವರ ಜ್ಯ ಇಚ ಈ ಸೇವೆ, ಈ ಸ ಸ್ಥಾನಮಾನಗಳನ್ನು ಸಕ್ಕ್‌ ದಯ 
ರಾದ ಕನ್ನಡ 'ಚರಿತ್ರ ಕಾರರಲ್ಲಿ ಹಲವರು ಕಂಡುಕೊಂಡಿರುವರಾದರೂ ಜಗತ್ತಿ ನ ಜೀವ 
ಜ್ಯೋತಿಗಳಲ್ಲಿಯೂ. ಬಸವಣ್ಣ ನವರು ಗಣ್ಯ ರೆಂಬ ಅರಿವು ನಮ್ಮ; ವರಲ್ಲಿಯೂ, ಇತರ 
ರಕ್ಷಿಯೂ ಬಲಪಟ್ಟು ನೆಲೆಗೊಳ i, ಆತ್ಮೋದ್ಧಾರದ ಸ he ಸಂಸ್ಕರಣದ 
ತಳಹವಿಯೆಂದೆ ಬಸವಣ್ಣ ನವರು ಇಟ್ಟು ಕೊಂಡು ಆಚರಿಸಿದ ಪ್ರಚಾರಮಾಡಿದ 
ತತ್ವಗಳು ಬಹು ನಿಶಾಲವಾದುವೂ, 'ಕಾಲ ಹಚ. ಮರ್ಯಾದೆಯನ್ನು ವಿತಾರದುವೂ 
ಉಗುರು ಶಾಂತಿಯನ್ನು ಕಳೆದುಕೊಂಡು ಅರಸುತ್ತಿರುವ ಈಗಿನ ಜಗತ್ತಿಗೆ 
ಅವುಗಳ ಅಗತ್ಯ ಬಹಳನಾಗಿದೆ. ಬುದ್ಧ, ಮಹಾವೀರರು ಬಹುಕಾಲದ ಹಿಂದೆಯೇ 
ಪ್ರಚುರಪಡಿಸಿದ ಅಹಿಂಸಾತತ್ವವು ತ” ಮದಲ್ಲಿ ಮನುಷ್ಯಸ್ಥ ಸ್ವಭಾವಕ್ಕನು ಗುಣವಾಗಿ 
ಸೂಕುಚಿತ್ಛ 1... ಶುಷ್ಪ ನೇವು ಶಾಬ್ಬಿ ಕವಾಗಿ ses: ಅದನ್ನು 
ಪುನರುಜ್ವೀವನಗೊಳಿಸಿ ಗ್ಗ ರಿಸಿದವರು ಬಸವಣ್ಣನವರು. 


ಶ್ರೀ ಬುದ್ದಯ್ಯನವರು, ಪುರಾಣಿಕರು, ಧಾರವಾಡ ಇವರು ಕನ್ನಡ, ಮರಾಠಿ 
ಎರಡೂ ಭಾಷೆಗಳಲ್ಲಿ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಪ್ರಭುದೇವರ ಅನೇಕ 
ಗ್ರಂಥಗಳನ್ನು ಅಚ್ಚುಮಾಡಿಸಿ ಬೆಳಕಿಗೆ ತಂದಿರುತ್ತಾರೆ. ಇವರು ""ಜಯಕರ್ಣಾಟಕ'? 
ಮಾಸಿಕದಲ್ಲಿ ""ಸಂತರ ಬಸವಣ್ಣ?” ಎಂಬುವ ಲೇಖನವನ್ನು ಬರೆದಿರುತ್ತಾರೆ. 
ಅದರಲ್ಲಿಯ ಕೆಲವು ಭಾಗವನ್ನು ಇಲ್ಲಿ ಕೊಡುತ್ತೇವೆ... 

ಶ್ರೀಮನ್ನಿರಂಜನ ಜಗದ್ಗುರು ಶ್ರೀಮದನಾದಿ ಅಲ್ಲಮಸ್ರಭುವು ಸುಮತಿನಿರ್ಮಲ 
ಶೆಟ್ಟಿ ಎಂಬುವರ ಗರ್ಭದಿಂದೊಗೆದ ಮುಕಾ ವಯಸ್ಸಿನಲ್ಲಿ ಚಿಕ್ಕವಳಾದರೂ 
ಜ್ಞಾನದಿಂದ ಎಲ್ಲರಿಗೂ ಹಿರಿಯಳಾದ್ದರಿಂದ ಆಕೆಯನ್ನು ಅಕ್ಕನೆಂದು ಕರೆದನು. 
ಅದರಿಂದ ಆಕೆಯು ಶರಣಸಂತತಿಗೆಲ್ಲ ಅಕ್ಕನಾಗಿ ಲೋಕಕ್ಕೆ ಆದರ್ಶಭೂತಳಾದಳು. 
ಅದರಂತೆ ಬಸನೇಶ್ವರನನ್ನು ಬಸವಣ್ಣ, ಸಂಗನ ಬಸವಣ್ಣ ಎಂದು ಕರೆದದ್ದರಿಂದ 
ಬಸವಣ್ಣನಾದರೂ ಜಗತ್ತಿಗೇ ಆದರ್ಶಭೂತನಾದನು. ಮುಕ್ತಿಯ Wise 
ಮಹಾತ್ಮರು ಜಗತ್ತ ೈಲ್ಯಾಣದ ಬಹು ಸೂಕ್ಷ್ಮವಾದ ವಿಮಲವಾಸನೆಯನ್ನು ಮನಸ್ಸಿ 
ತಂದು ರ ಮೇಲೆ ಭೂಲೋಕದಲ್ಲಿ ಅವತಾರ ತಾಳಿ fui: ಭಾ ನ 
ಸದ್ಭಕ್ತರಿಗೆ ತಮ್ಮ ಸಂಗದ ಲಾಭವನ್ನು ಕೊಟ್ಟು ವಿರಾಮಹೊಂದುವರು. ಇಂಕು. 
ಬಂದೆ ಅನೇಕ ನಿಭೂತಿಗಳು ಜಗತ್ತಿನಲ್ಲಿ ಜಗಹೋಟಕು 4೬. ಇವರಲ್ಲಿ ಸರಮಪೂಜ್ಯರ್ಕೂ 
ಶ್ರೇಷ್ಕರೂ ಎಂದು ಎನಿಸಿ ತಮ್ಮ ಅನುಯಾಯಿಗಳಿಂದ ಈ ಹೊತ್ತಿಗೂ ಪೂಜಿಸಿ 
ಕೊಳ್ಳುತ್ತಾ ಕೀರ್ತಿಶೇಷರಾಗಿ ಉಳಿದವರೇ ಬಹಳ ಜನರು. ಆದರೆ. ಈ ಪೂಜ ತ್ವ 
ಮತ್ತು ಶ್ರೇಷ್ಠ ತ್ತ _ಗಳೊಡನೆ ಮಹಾದೇವಿ ಮತ್ತು ಬಸವಣ ನಿನವರ ಹಾಗೆ ಅಕ್ಭ ಮತ್ತು 
ಅಣ್ಣ ಎಂಬ ನಾಮಾಂಕಿತಗಳನ್ನು ಸಡೆದು ಕಳ್ಳು ಬಳ್ಳಿ ಯೊಳಗಿನ ಬಳಗದವರಂತೆ ಏಕ 
ರಸವಾಗಿ ಭಕ್ತರಲ್ಲಿ ಬೆಕೆತುಕೊಂಡು ಪೂಜಿಗೊಳ್ತು ಸುರಾ ಗಿ ಉಳಿದವರು ' 
ಬಹಳೇ ಕಡಿಮೆ. 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ೬೫೭ 


ಇಷ್ಟೇ ಅಲ್ಲದೆ ಬಸವಣ್ಣನು ಹರಗುರುಪರ ಜಂಗಮ ಮೂರ್ತಿಗಳ ನವಲಿಂಗ 
ಜಪದಲ್ಲಿಯೂ ಸೇರಿದನು. ಜಗತ್ತಿನ ಧಾರ್ಮಿಕ ಇತಿಹಾಸಗಳಲ್ಲಿ ಇಂತಹ ಉದಾಹರಣೆ 
ಗಳು ಸಿಗುವದು ಬಹಳೇ ಅಪರೂಪ; ಇಲ್ಲವೆಂದರೂ ಅತಿಶಯೋಕ್ತಿಯಾಗಲಾರದು. 
ಜೀವಾತ್ಮ್ಮಾ, ಅಂತರಾತ್ಮ್ಮಾ ಮತ್ತು ಪರಮಾತ್ಮಾ ಎಂಬುವ ಜೀವದ ಮೂರು 
ಮೆಟ್ಟಲುಗಳೊಳಗಣ ಜೀವದ ಕಡೆಯ ಅವಸ್ಥೆಯೇ ಇದು. ಇದಕ್ಕೆ ಪೂರ್ಣ ಪರಬ್ರಹ್ಮ 
ವೆಂದೆನ್ನುನನು. ಆದುದರಿಂದ ದ್ವಿತೀಯ ಶಂಭುವಿನ ಅನತಾರಿಯಾದ ಬಸವಣ್ಣನಿಗೆ 
"ಶಿವನೇ ಬಸವ, ಬಸವ ಶಿವನೇ? ಎಂದು ಕಾಯಕದ ಜಂಗಮರು ಬೀದಿಗಂಟ 
"ಹಾಡುತ್ತಾ ತಿರುಗುವರು. ಇದು ಆನಾದಿ ಭಕ್ತ ಮಹೇಶ್ವರರ ಅಭೇದರೂಪವಾದ 
ಸಂಯೋಗ (ಸಾಮರಸ್ಯ-ಐಕ್ಯ)ದ ದ್ಯೋತಕವೆಂದು ಭೀಮಕವಿಯು ಬಸವಪುರಾಣ 
ದಲ್ಲಿ ಬಸವ +೬ ದೇವ - ಬಸವದೇವ, ಬಸವ* ಈಶ್ವರ - ಬಸವೇಶ್ವರ, ಬಸವ ಈಶ - 
ಬಸವೇಶ--ಎಂದು ಹೇಳಿರುವನು. ಶಿವ, ಬಸವ ಹೆಸರಾದರೂ ಇದೇ ಮಾದರಿಯ 
: ದಾಗಿರುವುದು. ; | 


ಇನ್ನೂ ಬಸವ ಶಬ್ದದ ನಿಜವಾದ ಅರ್ಥವನ್ನು ನೋಡುವ ಶಬ್ದಮಣಿದರ್ಪಣ 
ಕಾರನು ಮತ್ತು ಚತುರಾಸ್ಯ ನಿಘಂಟುಕಾರನು ಬಸವ ಶಬ್ದವು ವೃಷಭದ ತದ್ಭವವೆಂದು 
ಹೇಳುವರು. ಖುಗ್ರೇದದಲ್ಲಿ `ಅದು ಶಿವನಿಗೆ ವೃಷಭ ಎಂದು ಬಹಳ ಸಾರಿ ಹೇಳಿ 
ದ್ಹಾಗಿದೆ. ಸಾಯಣನು ವೃಷಭ ಎಂದರೆ ದಾತಾರನು ಎಂದು ಹೇಳಿದ್ದಾನೆ. ಮ್ಯಾಕ್‌ 
ಡೊನೆಲ್‌ ಮತ್ತು ಮೋನಿಯರ ವಿಲಿಯಂರು ತಮ್ಮ ಕೋಶಗಳಲ್ಲಿ ವೃಷಭಗೆ ಲಾರ್ಡ 
ಎಂದು ಹೇಳಿರುವರು. ೯ನೇ ಶತಮಾನದ ಜೈನಕನಿಯಾದ ನೃಪತುಂಗನು ಕವಿರಾಜ 
ಮಾರ್ಗದಲ್ಲಿ ವೃಷಭಕ್ಕೆ ಇದೇ ಮೂಲಾರ್ಥವನ್ನು ಹೇಳಿರುವನು. ಅಂದಮೇಲೆ 
ವೃಷಭದ ತದ್ಭವವಾದ ಬಸವ ಇದರ ಅರ್ಥವಾದರೂ ಶಿವನೆಂದೇ ಆಗುವದು. 
ಇನ್ನೊಂದು ರೀತಿಯಾಗಿ ನೋಡಿದರೆ ಪಶು ಎಂದರೆ ಅಲ್ಪಜ್ಞ; ಅಜ್ಜ ನೆಂದಿರುವದು. 
ಪಶುಪತಿ-ಇದರ ಅರ್ಥವು ಸರ್ವಜ್ಞನಾದ ಶಿವನೆಂದು ಆಗುವದು. ಭೀಮಕವಿಯು 
ಪಶುಪತಿಯ ಬದಲು ಹಪಶುಪನೆಂದು ಬಸವಪುರಾಣದಲ್ಲಿ ಹೇಳಿರುವನು. ಅದೇ 
ಭೀಮಕವಿಯು ಬಸವಪುರಾಣದಲ್ಲಿ ಪಶುಪತಿ ಅಂದರೆ ಶಿವ ಅಥವಾ ನಂದಿ ಎಂದೂ 
ಹೇಳಿರುವನು. -ಪಸು ಎಂಬುದು ಪಶುವಿನ ತದ್ಭವವೆಂದು ಶಬ್ಧ ಮಣಿದರ್ಪಣಕಾರನು 
ಹೇಳಿರುವನು. ಒಟ್ಟಿ ನಲ್ಲಿ ನೋಡಿದರೆ, ಪಸುಪ ಎಂಬುದರ ಅರ್ಥವಾದರೂ ಶಿವ ಅಥವಾ 
ನಂದಿಯೆಂದೇ ಆಗುವುದು.  ಗುರುಬಸವನ (೧೪೩೦) ಮನೋವಿಜಯಕ್ಕೆ ತಾತ್ಪರ್ಯ 
ಬರೆದ ವಿರಕ್ತ ತೋಂಟದಾರ್ಯನು (೧೫೬೦) ಬಸವ ಶಬ್ದದ ಉತ್ಪತ್ತಿಯನ್ನು ಹೀಗೆ ಹೇಳಿರು 
ವನು. ಅಸ್ಸ ಯ್ಯದೀಕ್ಸಿತರು ಶಿವ ಸರ್ವೋತ್ತಮನೆಂದು ಸಿದ್ಧಮಾಡುವ ಕಾಲಕ್ಕೆ 
ತಮ್ಮ ಗ್ರಂಥದಲ್ಲಿ ಈ ಎರಡಕ್ಷರಗಳ ಮಹತ್ವವನ್ನು ಬಹಳವಾಗಿ ಹೇಳಿರುವರು. ಹೇಳ 
ಹೇಳುತ್ತ ಶಿವ ಎಂಬ ಎರಡಕ್ಷರದೊಳಗಿನ "ಶಿ? ಅಕ್ಷರ ಒಂದನ್ನೇ ಉಚ್ಚರಿಸಿದರೂ ಸರ್ವ 
ಪಾಪಗಳು ನಾಶವಾಗುವವು ಎಂದು ಹೇಳಲು, "ವ' ಅಕ್ಷರವು ಅನಾಥವಾಯಿತು ಎಂದು 
ಪರವಾದಿಗಳು ವಾದಿಸಿದರು. "ವ? ಅಕ್ಷರವು ಅನಾಥವಾಗದೆ "ಶಿ' ಅಕ್ಷರದ ಉಚ್ಚಾರ 
ದಿಂದ ಹೊರಗೆ ಹೋಗುವ ಪಾಪಗಳು ಮರಳಿ ಬಾಯೊಳಗೆ ಸೇರಬಾರದೆಂದು "ವ? 
ಎಂಬುದನ್ನು ಬಾಯಿಗೆ ಆಗಳಿಯಂತೆ ಉಪಯೋಗಿಸುವರು ಎಂದು ಅದಕ್ಕೆ ಬಹು 


42 


೬೫೮ ಬಸವತತ್ವ ರತ್ನಾಕರ 


ಸ್ವಾರಸ್ಯವಾಗಿ ಸಮಾಧಾನ ಹೇಳಿರುವರು. ಬಸವಾಕ್ಸರದ ಮಹಿಮೆಯಾದರೂ ಇದ 
ರಂತೆಯೇ ಇರುವದು. ಇದರ ಮಹತ್ವವನ್ನು ಚನ್ನಬಸವಣ್ಣನವರ: ಬಸವಾ ಎಂಬ 
ಮೂರಕ್ಷರ ಹೃದಯದಲ್ಲಿ ನೆಲೆಗೊಂಡರೆ ಅಭೇದ್ಯ ಭೇದ್ಯವಾಗಿತ್ತು; ಅಸಾಧ್ಯ ಸಾಧ್ಯ 
ವಾಗಿತ್ತು. ಇಂತು ಬಸವಣ್ಣನಿ:ದ ಲೋಕ ಲೌಕಿಕದ ಕುಭಾಷೆಯು ಕಳೆದು. ಲೋಕಾ 
ಚರಣೆಯನತಿಗಳೆದು ಭಕ್ತಿ ಬರ ಬಪ್ಪುದು. ಕೂಡಲಚನ್ನ ಸಂಗಯ್ಯ ನಲ್ಲಿ ಬಸವಣ್ಣ ನನ 
ತಾರುಣ್ಯದಿಂದಕ?' ಎಂದು ಹೇಳಿರುವರು. ಬಸವಗುರುವಿನ ಪ್ರ ಸರ । ಸಟ ಆರಿಲ್ಲ 
ಪುಸಿಮಾತನಾಡಿ ಕೆಡದಿರಿ | ಮೂಲೋಕಕ್ಕೆ ಬಸವಣ್ಣ ಕರ್ತ ಸರ್ವಜ್ಞ ಎಂದು ಸರ್ವಜ್ಞ 
ಮೂರ್ತಿಯು ಅಂದಿರುವನು. ಇಗೂ 4 ಬಸವರಾಜ ಪಾಲಿಸೆ | ಶತಿಧರನವತಾರ ।' 3 
ಎಂದು ಘನ ಮಠಾರ್ಯರು ಹಾಡಿರುವವರು. 


ಶ್ರೀಮಾನ್‌ ಉಪಾಧ ಧ್ಯಾಯ ಮ ನಿ " ಜನೆ ತಾಜ್ಞಾ ನ ಪ್ರಸಾರಕ”, ದಾಸೋಹ 
ಮಠ, ಹಲಗೂರು ಇವರು ಶಿನಾನ.ಭವದಲ್ಲಿ ಮಹಾತ್ಮಾ ಬಸವೇಶ್ವರ ಎಂಬುವ 
ಲೇಖನದಲ್ಲಿ 

ಜೀವನಾಗಲು : ಜನಿಸಿ ಶಿವನಾಗಲು asd ಜನ್ಮತ ಇಳಿ ಜನಾರ್ದನನಾಗಲು 
ಭವರೋಗಿಯಾಗಿ ಬಂದು ಭವರೋಗ ವೆ ಸ ದ್ಯನಾಗಲು ಹಿ ಮಾನವೀಯತೆಯಿಂದ 
ದೈವಿಕೆಗೆ ಸೇರಿ ಅವುರೀಯ Bid ಜ್ವಲಿತನಾಗಿ ಜನಾಂಗವನ್ನು ಸುಧಾರಿಸಿದ 
ವ್ಯಕ್ತಿಯೇ ಮಹಾತ್ಮನು. ಈಗ್ಗೆ ೮೦೦ ವರ್ಷಗಳ ಹಿಂದೆ ಎಂದರೆ ೧೨ನೆಯ ಶತಮಾನ 
ದಲ್ಲಿ ಕನ್ನಡನಾಡು ಗೊಂದಲೆ ಕೋಟಲೆಗಳಿಗೆ ಸಿಕ್ಕಿತ್ತು. ಜನತೆಯನ್ನು ಉದ ರಿಸಲು 
ಜನರ ರೀತಿನೀತಿಗಳನ್ನೂ ಾ ಧರ್ಮಕರ್ಮಗಳನ್ನೂ ತಿದ್ದಿ, ತಿರುಪಿ ಉನ್ನ ತಗತಿಗೆ ತರಲು 
ವೇದಾಗ ನೋಷಸಹತು. i ಸಾರಸಿದ್ದಾ ಿಂತವನ್ನು ಕನ್ನಡನುಡಿಯಲ್ಲಿ ಪ್ರ ಪಸರಿಸಿದ ಮಹಾ 
ವಿಭೂತಿ ಬಸವೇಶ್ವರರು. 

ಕರ್ಣಾಟಕದಲ್ಲಿ ಧಾರ್ಮಿಕರ ಕ್ರಾಂತಿಪುರುಷನಾಗಿ ಮೆರೆದು ಇಡೀ ಜಗತ್ತಿನ ಇತಿ 
ಹಾಸದಲ್ಲಿ ಅಜರಾಮನಾಗಿ, ಮಾನವಕುಲೋದ್ಧಾರಕನಾಗಿ ಯಶವೆತ್ತ ಮಹಾತ್ಮನು 
' ಬಸವೇಶ್ವರನು. ಕನ್ನಡನಾಡು ನುಡಿಗಳಲ್ಲಿ ವೈತಿಷ್ಟ್ಯ್ಯಕ್ರಾಂತಿಯನ್ನು ಮಾಡಿ, ಜನತೆ 
ಯನ್ನು ತೀಡಿ, ತಾವು ತತ್ವಜೇನಿಗಳಾಗಿ ಜೀವಿಸಿ; ತಮ್ಮಾತೆಯೇ ಜನಾಂಗವು ನಡೆಯಲಿ 
ಎಂಬ ಅಭಿಮಾನ, ಆಕಾಂಕ್ಸೆಯಿಂದ ಸಮಾಜಸೇವೆ ಮಾಡಿದ ಅಣಿಮುತ್ತು 
ಬಸವೇಶ್ವರೆನು. ಸಕಲ ಲೋಕಗಳಲ್ಲಿಯೂ, ಸರ್ವದೇಶಗಳಲ್ಲಿಯೂ ಮತಬೋಧಕರು 


ಭಗವಂತನೆಂಬ ದೀವಓಗೆಯಿಂದ ಬೆಳಕನ್ನು ಪಡೆದುಕೊಂಡು ಅದರ ಪ್ರಭೆಯನ್ನು 


ಪ್ರಪಂಚದಲ್ಲೆಲ್ಲಾ ಹರಡುವಂತೆ ಮಾಡುವರು. ಇಂತಹ ಬೆಳಕನ್ನು ಪಡೆದ 
ಬಸವೇಶ್ವರರು ಪ್ರಸಂಚದಲ್ಲಿ ಅವತರಿಸಿದ ಧರ್ಮಾತ್ಮರ ಸಾಲಿನಲ್ಲಿ ಧೃವತಾರೆಯಂತೆ 
ಬೆಳಗುತ್ತಿ ದ್ದಾಕಿ ಭರತಖಂಡದ ಜೀವಜ್ಯೋತಿ. ಕರ್ಣಾಟಕದ ಭಕ್ತಿಯ ಬೆಳಗು. 
ಜಗತ್ತಿನ ಧೆ. ೯ತತ್ವಜ್ಞಾನಿಯು. ಮಾನವಕುಲದ ಮೂಲಭೂತದ ಮುಖ್ಯ ತತ್ವಗಳನ್ನು 

ಪ್ರಸಂಚವು ಮರೆತು 'ಮೆರೆಯುತ್ತಿ ತ್ತು. ಭರತಖಂಡದ ಹಿಂದೂಧರ್ಮದಲ್ಲಿ ಹಂಡೆ 
ಸಟ ಇಲ್ಲದ ಹಲವು ಮತಾಂತರಗಳ ಗಲಭೆಗಳೂ, ಹೋರಾಟಗಳೂ ಜನಿಸಿ ಹಿಂದೂ 


ಧರ್ಮದ ಸ್ವರೂಪವು ಹಾಳಾಗಿ ಹೋಗುವ ಸಂಭವವು ಒದಗಿತ್ತು. ಹೊರಜಗತ್ತಿನಲ್ಲಿ 


ಶಾಂತಿ ಸಮಾಧಾನಗಳಲ್ಲದೆ ಭೀಕರ ವಾತಾವರಣವು ಕಾಣುತ್ತಿತ್ತು. ರಾಜಕೀಯ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ಜ್‌ 


hk. EE 


ಗೊಂದಲನಲ್ಲದೆ ಧರ್ಮದ ಜಿಜ್ಞಾಸವು ನಡೆಯುತ್ತಲಿತ್ತು. ಒಕ್ಕಡೆ ಶಂಕರಾಚಾರ್ಯರ 
ಅದೆ ಕ್ರಿ ತದ ಕಾವುನೋವೂ, ಮತ್ತೊ ಂದು ಕಡೆ ಬಾನ ವಿಶಿಷ್ಟಾ 
ದ್ರೈತದ ಬಿಸಿದಸಿಯೂ, ಮಗದೊಂದು ಕಡೆ ಜಿನಧರ್ಮದ ಉರಿಚುರುಕೂ ಇದ್ದಿತು. 
ಆಂದಿನ ಸಮಾಜದಲ್ಲಿ ಓಬಿರಾಯನ ಪದ್ಧತಿಗಳೂ, ದುರಾಚಾರಗಳೂ, ವಾಮಾಚಾರ 
ಗಳೂ, ಕುರುಡುನಂಬಿಗೆಯೂ, ಶುಷ್ಕಸಿದ್ಧಾಂತಗಳೂ, ಅರ್ಥವಿಲ್ಲದ ವಾದಪ್ರವಾದ 
ಗಳೂ, ಜಾತಿಮತದ್ವೇಷಗಳೂ ತಲೆಹಾಕಿ ಸಮಾಜಮನ್ನಣೆಯಲ್ಲಿ, ಸಮಾಜನೀತಿಯಲ್ಲಿ 
: ಇಳಿವಾರು ಕಾಣಬರುತ್ತಿತ್ತು. ಈ ತೆರನ ಪರಿಸ್ಥಿತಿಯಿಂದ ಸಮಾಜದ ಚೆನ್ನು ಅಳಿಸಿ 
ಹೋಗುತ್ತಲಿತ್ತು. ನಮ್ಮ ನಾಡು ಮಹತ್ವಪೂರಿತವಾದ ಕಾರ್ಮೊೋಡದಿಂದ ಕೂಡಿ 
ಕೊಂಡಿತ್ತು. ಇಂತಹ ದಗ್ಗಸ್ರಸಂಗದಲ್ಲಿ ಧರ್ಮದ ಸಾರಸರ್ವಸ್ವವಾದ ಭಾನುವೊಂದು 
ವೀರಶೈವ ತಾರಾಮಂಡಲದಲ್ಲಿ ಉದಯವಾಯಿತು. ಈ ಭಾನೇ ಬಸವೇಶ್ವರರು. 


ಬಸವಣ್ಣ ನವರು ಸುಧಾರಿಸಿದ ಸಮಾಜವು ಒಂದು ಉಚ್ಚ ತಮ ಸಮಾಜ 
ವಾಯಿತು. ಬರೀ ತತ್ವಗಳನ್ನು ಹೇಳಿ, ಉಪದೇಶಿಸಿ ತೆಪ್ಪನಿರದೆ ವೀರಶೈವ ಭಕ್ತಿ 
ಮಾರ್ಗವನ್ನು ಚೆನ್ನಾಗಿ ವಿಚಾರಿಸಿ ನೋಡಿ ಸಮಾನತೆ ಬಾಂಧ ನ್ಯವ ನನ್ನೇ ಆಧಾರವಾಗಿರು 
ವಂತೆ ಮಾಡಿದರು. ಹಿಂದೂ ಧರ್ಮವನ್ನು ಜೀತನಗೊಳಿಸಿ ಭದ್ರ ನಾದ ತಳಹದಿಯ 
ಮೇಲೆ ಸರ್ವಾಂಗ ನೂತನ ಸಮಾಜಮಂದಿರವನ್ನು ನಿರ್ಮಿಸಿದರು. ಶಿವಧೊ! 
ಶಿನಥೊ ಎಂದು ಸಾರಿದನರಿಗೆ ಮೋಕ್ಸ ಸಿಕ್ಕುತ್ತ ದೆಂದು ಘೋಷಿಸಿದರು. ಉಪನಿಷತ್‌ 
ಕಾಲದಲ್ಲಿಸ್ತಿ ಸ್ತ್ರೀಯರಿಗಿದ್ದ ಗೌರಪಚರ್ಕಫಿಯು ಸು ಸಿಕ್ಕಿತು. ಈ ಭವ್ಯ ಸಮಾಜದಲ್ಲಿ 
| ಸತ್ಯ, ಅಜನ ಅಸ್ತೇಯಿಗಳೆಂಬ ವ್ರ ತತ್ರಯಗಳು ಉಂಟಾದವು. ಉದರಪೋಷಣೆಗಾಗಿ 
ಭಕ ಬೇಡುವದನ್ನು ಖಂಡಿಸಿದರು. ಭಗವದ್ಗೀತೆಯಲ್ಲಿ ಸಾರುತ್ತಿರುವ ಗಹನ ಗಂಭೀರ 
ತತ್ವಗಳು ಕತೆಯ ಅನುಷ್ಠಾನಕ್ಕೆ ಬಾಂದಿದ್ದುದರಿಂದ ಸಕಲ ಕಡೆಗಳಲ್ಲಿಯೂ 
ಅವ್ಯವಸ್ಥೆಯು ನಿಂತು ಮಾನವ ಜೀವನವು ನೀತಿಯ ಹಾದಿಯನ್ನೂ, ಸತ್ಯದ 
ದಾರಿಯನ್ನೂ ಬಿಟ್ಟಿದ್ದ ಸಮಯದಲ್ಲಿ ಅಜ್ಞಾನ ಲತೆಯನ್ನು ಕಿತ್ತು ಬಿಸಾಡಿ ಜ್ಞಾನಾಂಕುರ 
ವನ್ನು ಒಡಮೂಡಿಸಿದ ವ.ಹಾವ್ಯಕ್ತಿ ಬಸವಣ್ಣನೇ ಧನ್ಯನು. ಇವರ ಭಕ್ತಿತತ್ವವು 
ಪ್ರೇಮಪೂರಿತ ಮತ್ತು ನಿಷ್ಕಾಮವಾದುದು. ಅದರ ಧೈ ಯವು ಆತಾ ರ್ನಣೆಯೇ 
ಹೊರತು ಆತ್ಮಸಾಧನೆಯಲ್ಲವು. ತತ್ವಜ್ಞಾನ, ತವಾ ನೀತಿಮಾರ್ಗ ಇವುಗಳಿ 
ಗಿಂತ ಮಿಗಿಲಾಗಿ ಸಮಾಜಸುಧಾರಣೆಯ ಸ ಆತ್ಮನಿಶ್ವಾಸವನ್ನೂ, ದೂರದೃ ಸ್ಟ ಯನ್ನೂ 
ಇಟ್ಟಿದ್ದರು. ಜ್ಞಾನ, ಭಕ್ತಿ, ಕರ್ಮಗಳ ತಿ ತ್ರಿವೇಣಿಸಂಗಮವನ್ನು ವ್ಯಕ್ತ ತ್ತಾ 
ಕೆ ಸ ಮನುಷ್ಯ ನ ದೇಹದಲ್ಲಿ ಅಡಗಿರುವ ಫು ಕರ್ಮಬ: ಧನಗಳಿಂದ ಬಿಗಿದಿರುವ ಹಲವು 
ನಿಶ್ಶ ಕ್ರಿ ಚರ ತಗ್ಗಿ ಹೋಗಿರುವ ಅಂತರಾತ ನನ್ನು ಬಿಡುಗಡೆ ಮಾಡಿ, ಅಂತರಾತ್ಮ; ನು 
ಸ್ವಯಂ ಪ್ರಕಾಶಕನು ಎಂಬುದನ್ನು ಗಳತ ಗೋಚರವಾಗುವಂತೆ ಮಾಡಿದರು. 
ವೇರಶೈನನಾದವನು ಆಗಮೋಕ್ತ ಧರ್ಮದಂತೆ, ಪುರಾತನರ ನುಡಿಯಂತೆ ತ್ರಿಕರಣ 
ಪರಿಶುದ ನಾಗಿ ಶಿವಾರ್ಪಿತ ಭಾವವುಳ್ಳವನಾಗಿರಬೇಕು. ಜಗದೀಶ್ವರನನ್ನು ಲಿಂಗರೂಪಿ 
ಯನ್ನಾಗಿ ಭಾವಿಸಿ ಪೂಜಿಸಿ ಧನ್ಯರಾಗಬೇಕು. ಪ್ರಾಣಿಹಿಂಸೆಯು ಕೂಡದು. ಧರ್ಮ 
ಪ್ರಚಾರವನ್ನು ಜನರಿಗೆ ತಿಳಿಯುವ ಭಾಷೆಯಲ್ಲಿ ಮಾಡಬೇಕು'' ಎಂಬುವದೇ 
ಬಸವೇಶ್ವರರ ಉಪದೇಶಸುಧಾಬಿಂದು. ಬಸವಣ ನವರ ಸಂದೇಶವು ವಿಶ್ವಸಂದೇಶವು. 


೬೬೦ pk ಬಸವತತ್ವ ರತ್ನಾಕರ 


ಸವಸಾಹಿತ್ಯವು ಆಂಧ್ರ, ಕರ್ಣಾಟಕ ಸಂಸ್ಕೃತಿಮಹಾಸಾಗರಗಳ ಸೇತುಬಂಧನವು. 
ಪ್ರಾಪಂಚಿಕ ಜೀವನದಿಂದಲೇ FSG ಪಡೆದು ಪರಿಸಕ್ತ ವಾದ ಹೈದಯಿಯು 
. ಬಸವೇಶ್ವರರು. ಆಧ್ಯಾತ್ಮಿಕ ಸಂಸ್ಥೆ ಯಾದ ಅನುಭವಮಂಟಸದ ಸಂಸ್ಥಾಪಕರು 
ಬಸವಣ್ಣನವರು. ' ಇವರು ಧರ್ಮಯ-ಜ್ಞ ದ ಮಹಾಪುರುಷರು. ಇವರು ನವನವ್ಯ 
ಕನ್ನಡ ಧವಳಗಿರಿಯಲ್ಲಿನ ಮಂದಿರದ ಭವ್ಯನಿರ್ಮಾಪಕರು. ನೂತನ ಮತಸ್ರವಾದಿಯು, 
ದಾರ್ಶನಿಕ, ಮಹಾಕವಿ, ರಾಜನೀತಿಜ್ಞ. ಧರ್ಮವನ್ನು ಸ ಸಮಾಜದ ದಿನಚರ್ಯಗಳ 
ಸಂಗಡ ಮಿಲನಮಾಡಿ ಬೆಳೆಸಿದ ಮಹಾ ವಿಭೂತಿಯು. ಬಸವಣ್ಣ ನವರು ಎಲ್ಲರ. 
ಹೃದಯಮಂದಿರದಲ್ಲಿ ಓಡಾಡಲಿ. ಅದ್ಭುತ ಮೂರ್ತಿಸ ಕರೂಪಿಗಳೂ ದಿವ್ಯ ತೇಜಸ್ವಿ 
ಕ ಘನಶಿವಾನುಭವಿಗಳೂ ಆದ ಜಗಜ್ಯೋತಿ ಬಸವಣ್ಣ ನವರಿಂದ NEG 
ನಾಂಗವೇ ಧನ್ಯ ಜನಾಂಗವು. ಈ ಮುಡಾ ರು ಜನಿಸಿದ. ನಾಡಿನಲ್ಲಿ ಉದಯಿಸಿದ 
ಪುಣ್ಯ ವಂತರು. ಈ ತಯ ಮಾತನಾಡುತ್ತಿ ದ್ದ ಸವಿಗನ್ನ ಡವೇ 
`ನಮ್ಮ Me ನಮ್ಮ ಪುರಾಕೃತ ಪುಣ್ಯವು. ಈ ಪ್ರ ಸ್ರ ಭಾವಶಾ [ತ] 
“ಆಚರಿಸಿದ ಧರ್ಮವನ್ನೇ ಆಚರಿಸುತ್ತಿರುವ ಜನರು ಪಾತ ರು. ಸಂತನ್‌ ಮಹಾನು 
- ಭಾವನನ್ನು ಸಡೆದ ಕನ್ನಡ ನಾಡು ನಿಜವಾಗಿಯೂ ಧನ್ಯ ಹಾ ಮಾನ್ಯ. 


ಶ್ರೀಮನ್ಮಧ್ವಾಚಾರ್ಯರ ಚರಿತ್ರೆ 
ಲೇಖಕರು: ನಾರಾಯಣಾಚಾರ್ಯ ಶಿ ಶ್ರೀನಿವಾಸಾಚಾರ್ಯ, ರಾಜಪುರೋಹಿತರ್ಕು 
ಧಾರವಾಡ... ಶ್ರೀಮಾನ್‌ ರಾಜಪುರೋಹಿತರು ಕನ್ನಡ ನಾಡಿನಲ್ಲಿ ಹೆಸರುವಾ ಇಸಿಗಳಾದ : 
ಸಂಶೋಧಕರು. ಇವರು ತಾವು ರಚಿಸಿರುವ ಶ್ರೀಮನ್ಮಧ್ವಾ ಚಾರ್ಯರ ಚರಿತ್ರೆ, 
೬ ಮತ್ತು ೭ನೆಯ ಪುಟದಲ್ಲಿ... 
ಹತ್ತ ಯಸಕ್ಷಷ ಜಥ ಕೊನೆಯವರೆಗೂ ಅಖಿಲ ಭರತಖಂಡದಲ್ಲಿ ಶಿವಭಕ್ತಿಯೇ 
ಅತಿಶಯ ಪ್ರಬಲವಾಗಿತ್ತು. ವಿಷು ಭಕ್ತಿಯು . ಅಡಗಿಹೋಗಿತ್ತು. ಮುಂದೆ 
ಹನ್ನೊ ಸಿಯ ಶತಮಾನದಲ್ಲಿ ಶ್ರೀ ರಾಮನು ಜಾಚಾರ್ಯರು ಅವತರಿಸಿ ಶಿವಭಕ್ತಿಯ 
ಪ್ರಾ ಬಲ ವನ್ನು ಕಡಿಮೆಮಾಡಿ ವಿಷ್ಣುಭಕ್ತಿ ಯ ಪುನರುಜ್ಜೀವನವನ್ನು ಮಾಡಿದರು. 
ಆದರೇನು? ಕ್ರಿ.ವ. ೧೧೩೨ರಲ್ಲಿ ನಿರ್ಯಾಣ ಹೊಂದಿದ ಕೂಡಲೆ ಶ್ರೀ ಬಸವೇಶ್ವರರು 
ಪ್ರಬಲರಾಗಿ ಪುನಃ ವಿಷ್ಣಭಕ್ತಿಯನ್ನು ಅಡಗಿಸಿ ಎಲ್ಲ ಕಡೆಗೂ ಶಿವಭಕ್ತಿಯ ಪ್ರಸಾರವನ್ನು 
" ಮಾಡಿದರು. ಈ ವೀರಶೈವ ಮತೋದ್ಧಾರಕರು ಕ್ರಿ. ವ. ೧೧೬೬ ರಲ್ಲಿ ಬಯಲಾದರು. 


ಅನಾದಿ ವೀರಶೈನ ಸಂಗ್ರಹ 
ಗ್ರಂಥಕಾರರು: ವಿರಕ್ತ ತೋಂಟದಾರ್ಯರು...ಈ ಗ್ರಂಥವನ್ನು ಡಾಕ್ಟರ್‌ 
ಎಂ. ಅಣ್ಣ್ವಾಜಪ್ಸ, ಮಾಡರ್ನ್‌ ಫಾರ್ಮಸಿ ಮೈಸೂರು, ಇವರು ಪ್ರಕಾಶಗೊಳಿಸಿರುತ್ತಾರೆ. 
ಪ್ರ ಗ್ರಂಥದ ೧೬ ಇರ 19 ಪುಟದಲ್ಲಿ ಬಸವಣ್ಣನವರ ವಿಷಯಕ್ಕೆ 
| ಶ್ರೀ ವ ವೃಷಭೇಶ್ವರ ದೇವರೇ ಪ 5 ಥಮಾಚಾರ್ಯ ಧರ್ಮಗುರು 
ಗಿಯೂ, 'ಓೃತೀಯ ಲೀಲೆ ಶ್ರೀ ನಂದಿಕೇಶ್ವ ರನು, ತೃತೀಯ ಲೀಲೆ 
ಸಾಕ್ಷಾತ ತ್ರಶುಷತಿ. ಬ್ರಹ್ಮ ವಿಷ್ಣಾ, ಎದಿ. ಜೇವತೆಗಳಿಂಬ. ಪಶುಗಳಿಗೆ ಪತಿ 


ಶ್ರೀ ಬಸವಣ್ಣನವರೂ  ಇವಿಗಳ ಕಾಣಿಕೆಯೂ ೬೬೧ 


ಒಡೆಯರೆಂಬುದರ್ಥ. ಗಾಯತ್ರೀವಲ್ಲಭ ಶ್ರಿ ನೃಷಭೇಶ್ವ ರನೆಂಬುಡೇ 
ಚತುರ್ಥ ಲೀಲೆ. ಪಂಚಮ ಲೀಲೆಯೇ ಜಗಾ | ಕೇ! ಸಸ್ಮಮ 
ಲೀಲೆಯೇ ಶ್ರೀ ಬಸವೆ:ಶ್ವರನು. 
ಮುಂ ಧರ್ಮರೂಪಂಚ ದ್ವಿತೀಯಂ ನಂದಿಕೇಶ್ವರ । 
ತೃತೀಯಂ ಷಶುಪಃ ಸಾಕ್ಸಾತ್‌ ಚತುರ್ಥಂ ವೃಷಭೇಶ್ವರಃ | 
ಪಂಚಮಂ ಜಗದಾರಾಧ್ಯಃ ಸಷ್ಮಮಂ ಬಸನೇಶ್ವರಃ I 
ಸಪ್ತಮಂ ಸನ; ತೋಭದ್ರಃ ಅಸ್ಟನುಂ ಭಕ್ಕವತ್ಸಲಃ |. 
ನನಮಂ ಪ್ರಮಥಾಧೀಶಃ ದಶನುಂ ಮುಕ್ತಿದಾಯಕಃ । 
ಏಕಾದಶ ಸ ಲೀಲಾಂಗಃ ದ್ವಾದಶಂಚ ವರಪ್ರದಃ ॥. 
ಎಂಬ ಅನಂತಲೀಲೆ ಮಹಿಮಾಪುರುಷ ಶ್ರೀ ವೃಷಳೆ ಕ್ವರನೇ ಘನಲಿಂಗ ಚಕ್ರವರ್ತಿ 
ದೇಶಾಧೀಶ್ವರ ಮಣಿಪಾದ ಪಟ್ಟಿ ವರ್ಧನ ಶ್ರೀ ಬಸವೇಶ್ವರ ಸಾಂಪ್ರದಾಯಕರಾದ ಶಿವ 
ಭಕ್ತರೇ ಕುಲಾಗ್ರಗಣ್ಯರು, ದೇವಕುಲದೀನ ಶ್ರೀ ರುದ್ರರುದ್ರಾಣಿ ಸ್ವರೂಸರು. 
ಶ್ರೀ ಗುರು ಬಸವಲಿಂಗಾಯನಮಃ ಎಂಬುದಕ್ಕೆ ಅರ್ಥ ಹೀಗೆ-- 
(ಷಟ್ಪದಿ) 


ಶ್ರೀ ಸಡು ಣೈ ಶ್ಯ ರ್ಯಂ ಗುರುಸ್ವ ಯಂ ಜ್ಯೋತಿ 


ಡೋಷಮಿಲ್ಲದ ಡಾ ವ ಸತ್ತು ಚಿತ್ತಾ ನಂದ 

ನಾಶ ಜನನ ಸ್ಕಿ ತಿಗೆ ಕಾರನಾಲಯ ಲಿಂಗವೆಂದು ಮತ್ತಂ ಪೇಳ್ವರು | 
ಪಾಶರಹಿತಂ ಮಂತ್ರಿ ದಾಸುಕಂ ಭನನೂರ 

ಭೂಷಣನು ಶಿವತತ್ತ ಸರ್ವಚೈತನ್ಯನುಂ | 

ಈಶ ಶ್ರೀಗುರು ಬಸವಲಿಂಗ ಪ್ರಥಮಾಚಾರ್ಯರೆಂದು ನಂದಿಸಿನುತಿಸುನೆಂ ॥ 


ಅಭಿನವ ಕಾಳಿದಾಸ ಬಸವಸ್ಸ ಶಾಸ್ತ್ರಿಗಳು- ಇವರ ಕಾಲ ೧೮೪೩. ಇವರು 
ಉಭಯ ಭಾಷಾ ಪಂಡಿತರು, ಸುಸ್ರಸಿನ್ನ ಗಮಕಿಗಳು. ಮೈಸೂರರಮನೆಯಲ್ಲಿ 


ಹೆಚ್ಚಿನ ಗೌರವವನ್ನು ಪಡೆದವರಾಗಿದ್ದು ಆ ಕಾಲದ ಶ್ರೀ ಚಾಮರಾಜ ಒಡೆಯರ್‌ 
ಬಹುದ್ದೂರ್‌ರವರು ಇವರಿಗೆ ಒಳ್ಳೇ ಗೌರವ ಕೊಟ್ಟಿದ್ದರು. 


ಇವರು ಒಟ್ಟು ೨೮ ಗ್ರಂಥಗಳನ್ನು ಬರೆದಿರುತ್ತಾರೆ. ಇವುಗಳಲ್ಲಿ ೧೧ ಭಾಷಾಂತರ 


ಗಳು, ೧೭ ಸ್ವತಂತ್ರ ಗ್ರಂಥಗಳು. ಇವುಗಳಲ್ಲಿ ೫ ಕನ್ನಿ £ ೧೧ ಸ್ವತಂತ್ರ ಗ್ರಂಥಗಳು. 
ಅವರ ಕೃ Ki ಕೆಳಗೆ ಏರೆದಂತಿರುತ್ತವೆ-- 


(೧) ಅಭಿಜ್ಞಾನ ಶಾಕುಂತಲ, (೨) ವಿಕ್ರಮೋರ್ವಶೀಯ, (೩) ರತ್ನಾವಳೀ, 
(೪) ಉತ್ತರರಾಮ “ಚರಿತೆ, (೫) ಮಾಲತೀ ಸ್‌ (೬) ಚಂಡಕೌಶಿಕ ನಾಟಕ, 
(೭) ಹರ್ಷ ಚರಿತೆ, (೮, ೯, ೧೦) ನೀತಿ, ಶೃಂಗಾರ, ವೈರಾಗ್ಯ ಶತಕಗಳು, (೧೧) 
ದಮಯಂತಿ ಸ್ವಯಂವರಾ, (೧೨) ಶಿನಾಷ್ಟಕ, (೧೩) ಶಿವಭಕ್ತಿ ಸುಧಾತರಂಗಿಣಿ, 
(೧೪) ತ್ರಿಸಸ್ಟಿ ಪುರಾತನಸ್ತವಃ, (೧೫) ಸ ಷಸೋಡಶಮಂಜರಿ, (೧೬) ಆರ್ಯಾ 
ಶತಕ, pe ಶಾರದಾ ದಂಡಕ, (೧೮) ಬಿಲ್ವವೃಕ್ಸ ಪೂಜಾವಿಧಿ, (೧೯) ಶಂಕರೀ 
ನಕ್ಸತ್ರಮಾಲಾ, (೨೦) ಬಸವೇಶಾಸ್ಟ್ರಕ, he ಶಂಕರ ಶತಕ, (೨೨) ರೇಣುಕ 
“su (೨೩) ಕೃಷ್ಣೆ ರಾಜಾಭ್ಯು ಚಟು ಮೊದಲಾದವುಗಳಿರುತ್ತವೆ. 


nae. 


೬೬೨ ಬಸವತತ್ವ ರತ್ನಾಕರ 


ಶ್ರೀ ಬಸವಪ್ಪ ಶಾಸ್ತ್ರಿಗಳವರು ಬಸವಣ್ಣನವರಲ್ಲಿ ಅತ್ಯಂತ ನಿಸ್ಮೆಯಿಂದ 


ಬಸವಾಷ್ಟ್ರಕ ರಚಿಸಿರುತ್ತಾರೆಂದು ತಿಳಿದುಬಂದಿದೆ. ಆದರೆ ಆ ಅಷ್ಟಕ ಅಚ್ಛಾ ಎ ಗಿರುವುದಿಲ್ಲ. 
ಇವರು ತಮ್ಮ ರೇಣುಕ ವಿಜಯದಲ್ಲಿ ಬಸವಣ್ಣ ನವರ ಬಗ್ಗೆ 


ಅಸಮಾಕ್ಬ ಸ್ವಾ ೦ತಪಡ್ಮ ತಿ ಭುವನ ಜನತಾ ವಂದನೀಯಾಂಸ ಪದ್ಮ © | 
ವಸ. ಧಾಭ್ಯದ್ರಾಜ ಧೈರ್ಯಂ ಪ್ರಣತ ಜನನುನೋಭೀ ಷ್ಟ ದಾನೆ, ತಧುರ್ಯಂ ॥ 
ಕುಸುಮಾಸ್ತ್ರ ಧ್ವಾಂತಸೂರಂ ಕಾಮತ ಜಲಧರ ವ್ರಾತ "ಜಂರುಸಾಸನಿಾರಂ 
ಬಸವೇಶಂ ಚಿತ್ರ್ರಕಾಶಂ ಸಲಹುಗೆ ಸತತಂ ಶೈನ ಸದ್ಧ ಕ್ರಿಕೋಶಂ (ಮ ಸ್ರ! 


ದ್ವಾದಶ ಜ್ಯೋತಿರ್ಲಿಂಗ ಪುರಾಣ 
ಪದ ೨೨೮. ಈ ಪುರಾಣವನ್ನು ದೇವನಗಾಂವ ದೊಡ್ಡೇಶ ಅಥವಾ ದೊಡ್ಡ ಸ್ಪಯ್ಯ 
ಎಂಬುವರು ಬರೆದಿರುವರು. 

 ಮಂಡಿಗೆಯ ಮಾದರಸ ನಿಂದಲುದಯಿಸಿ ಚಂದ್ರ । ಮಂಡಲವ 
ನನುಕರಿಸಿದ ಪ್ರತಿಮ ಭೂಮಂಡಲದಿ ಕನ್ಸಡಿಯ ಸಂಗಮೇಶನನೊಲಿಸಿ 
ತತ್ಸ್ನಲದಿ ಸಂಪ್ರೀತಿಯಿಂ । ಕೊಂಡು ಶಿವಧರ್ಮಮಂ ಬಂದು ಕಲ್ಯಾಣ 
ಪುರ । ಕಂಡಲಿವ ಜೈ ನಮತಗಳ ಗೆಲ್ಲು ಸುಖನಿರ್ದು । ಕಂಡ ಜಂಗಮಕೆ 
ಶಿವನೆಂದಾಚರಿಸಿದ ಸವೇಶನೀಂ ಸಲತೆ ಹೆಮ್ಮನೂ 3 


ಕವಿ ವಿರೂಪಾಕ್ಸ -- ಈತನು ವೀರಭದ್ರ ಕಲ್ಯಾಣವನ್ನು ಬರೆದಿರುತ್ತಾನೆ, 
ಕಾಲ ೧೮:೦. 
ಅಂದು ಹೆರಿಬ್ರಹ್ಮಾದಿ ರುದ್ರ । ರ್ಗಿಂದ ಮೊದಲೇಯಾದಿ 
ಮೂರ್ತಿಯು । ಬಂದು ಧರ್ಮಸ್ವ ರೂಪದಲಿ | ಕಲ್ಯಾಣದಲಿ ನಿಂದೂ | 
ಛಂದ ಛಂದದಿ ಭಕ್ಕ ಜನರಾ । ತಿಲ ಬಿಡಿಸಿ ಜ್ಞಾ ನವ ತೂ: 
ಲಿಂಗಾರ್ಚನೆಯ ನಂದೀಶ್ವ ರನೆ ಕೊಡು ಮತಿಯಾ ॥ 


ದಿಕ್ಕು ದಿಕ್ಕಿನ ರಾಯರೋಲಗವ ಕೈಕೊಳುತ | ತರ್ಕಿಸುವ ಸರ್ವ 
ಸಮಯಂಗಳಂ ಮುರಿದಿಡುತ । ಲೆಖ್ಬವಿಲ್ಲದ ಸವಾಡಂಗಳೆಂ । ಬಿಜ್ಜಳಗೆ 
ದಿನ ದಿನಕೆ ತೋರುತಿಹನೂ ಈ I ೪೭ ॥ 


ಚ್ಚಲಕ್ಸವು ತೊಂಭತ್ತಾರು ಸಾವಿರ ಜಂಗ 1 ಮಾರ್ಚನೆಯ 
ಟ್ಟ ನೇಮದ ಮಹಾತ್ಮರಿಗೆ ಇಚ್ಛಭೋಜನವನೀಡುತ | ಮಿಂಡ 
ಜಂಗಮಕೆ ಬೇಡಿದರ್ಥಂಗಳ ಕೊಡುತ । ಮೆಚ್ಚಿ ಮೂವತ್ತಾರು ಸಾವಿರ 
ಚರಕೆ ತನ್ನ । ನೊಚ ತ್ವತಂಗೊಟ್ಟು ಸಮಯಾಚಾರಕೆಂದೆನುತ । ನಿಶ್ಚಿ ೦ತ 
ನಿಜಲಿಂಗ ಸುಖ Sh | ದೊಳಾಡುತಿಹ ಬಸವನೇ ಶರಣೆಂಬೆನು ॥ ೪೫॥ 
ಮೂರು ಮುಖವಾಗಿ ನಾನಾ ಚಿತ್ರದಲಿಮಾಡಿ | ಲಾರು ಚಕ್ರವ 


ಹೂಡಿ ವಂಭತ್ತು ಬಾಗಿಲೊಳು । ನೂರೊಂದು ಸ್ಥಳಗಳಂ ನೋಡಿ ಸಾಸಿರ 
ದಳದ । ಮೇಲುಪ್ಪರಿಗೆಯ ಕೂಡಿ ಮಾರಿ ತೋರುವ ನಯಂ ಜ್ಯೋತಿ ॥ 


ಶ್ರೀ ಬಸವಣ್ಣನವರೂ ಕನಿಗಳ ಕಾಣಿಕೆಯೂ ೬೬ತ್ಟಿ 


ಬೆಳಗಿನ ಮುವ್ವ ತ್ತಾರು ತತ್ವದ ಶೂನ್ಯ 2 ಹಾಸನ ತೋರುವ ನಯಂಜೋತಿ 
ಗುರುಬಸವ ಹರಿಯಕಂಡ ಒತತ! ರಾ ॥೪೯॥ 
ಬಸವನಂ ಹೊಸಭಸಿತ ಸಿಂಗರಜೊಳಾಡುತಿಹೆ । ಬಸವನಂ ದಿಸೆ 
ದೆಸೆಯ ಜಂಗಮವ ಕೂಡುತಿಹೆ । ಬಸವನಂ ಪಸುಧೆ ಜಂಗಮ ಧ್ಯಾನ 
ದೊಳಗೆದೆಬಿಡದೆ ನೋಡುತಲಿಹ ॥ ಬಸವನಂ ಪಶುಪತಿಯ ಬಸವನಂ 
ವಿಷಧರನ । ಬಸವನಂ ಅಸಮಾನ ಬಸವನಂ ಬಿಸಿಗಣ್ಣ । ಬಸವನಂ 


ವಸುಧೀಶ ಬಸವನಂ ಶಶಿಭೂಷ । ಬಸವನಂ ಭಜಿಸುತಿಹೆನು 1 ೫೦ ॥ 

ಬಸವನಂ ಪರಮಗುರು ಸಂಚಾಕ್ಟರಿಯಳರುವ "ಜಸ 
ಪರಮಾರ್ತ ನಿತ್ಯನೆಲ್ಲವನರಿವ | ಬಸವನಂ ಪರಮಭಕ್ತರ ಕಲ್ಪತರು 
ಕಾಮಧೇನುವೆಂದಿನಿಸಿ ಮೆರೆವಾ ॥ ಬಸವನಂ ಪರತತ್ವ ಪರಿಪೂರ್ಣ 
ಬಸವನಂ । ಪರಮಾತ್ಮ ಬಸವನಂ ಪರಿಶತೋಷ We ಪರಬ್ರ ಹ್ಮ 
ಬಸವನಂ | ಪರಶಿವನ ಹತಾಃ ಬಲಗೊಂಜೆನೂ. I ೫೧ ॥ 


" ಬಸವನಂ ಯೆಂಬನರ ಕುಲಕೋಟಿ ಪಾವನನೆಹುದು । ಬಸವನಂ 
ಯೆಂಬವರ ಚಲಪದಗಳುನ್ನತವಹುದು 1 ಬಸವಯೆಂಬವರ ಬಲುಮೆಗೆ. 
ಮಲವಸುಖೋಕ್ತಿಗಳೆಲ್ಲ ದಹನವಹುದೂ ॥ ೫೨॥ 


ಬಸವೇಶ್ವರ ಸ್ತೋತ್ರಕಂದ 
ಕವಿಯ ಕಾಲ ೧೪೦೦. ಕವಿಯ ಹೆಸರು ಗೊತ್ತಾಗಿರುವದಿಲ್ಲ. 


ಪ್ರಣನದ ಬಳ್ಳಿ ಬಕಾರಂ | ಪ್ರ ಣನದ ನಾದಾನುಸಾರ ಸಕಾರಂ | 

ಪ್ರಣನದ ಹಿ ವಕಾರಂ | ತೆ ,ಣ ನಂ ಬಸವಾಕ್ಚ ರತ ಯಂ ಬಸವೇಶ ॥ 
ಬಸನಂ ಭಕ್ತಿಗೆ ಮೂಲಂ । ಬಸವಂ ಕಾಅಂಗೆ ಕಾಲನನುಸಮ ಶೀಲಂ । 
ಬಸವಂ ಒಂಗನೂು ಲೋಲಂ | ಬಸವಾ ರಕಿ ಶ್ಸಿಸುವುದೆನ್ನ ಸಂಗನ ಬಸವಾ ॥ 


ಬಸನ ಪನಾಡದ ರಗಳೆ 
ಕವಿಯ ಕಾಲ ೧೬೦೦. ಕವಿಯ ಹೆಸರು ಗೊತ್ತಾಗಿಲ್ಲ. ೧೧೨ ನುಡಿಗಳಿವೆ. 


ಮೃ ಡನ ಶರಣ ಬೊಸಿಂ ` ತಂದೆ ಕನ್ನ ನಿಕ ನೃ ಪನು ಸೆಣಸೆ | 
ಒಡನೆ ಮಣ್ಣ ಗ ಚಿನ್ನಜೂಡಿ ಮರೆದ ಬಸನಾ ॥ 


| ಬಸವೇಶ್ವರನ ತಾರಾವಳಿ 
ಕವಿಯ ಕಾಲ ೧೬೦೦. ಕವಿಯ ಹೆಸರು ಗೊತ್ತಾಗಿಲ್ಲ. ಇದು ವಾರ್ಧಿಕ ಷಟ್ಟದಿ 
ಯಲ್ಲಿರುತ್ತ ತದೆ. 
ರವಿಯೊಡಯೆ ವಂ ಬಯೆಸಿ ಬರಲು ವಂಬುಜದಂತೆ | 
ಓವಸದನ ಮಾರ್ಗದಲಿ ಯೆಡೆಸಿಡದೆ ಸಂಚರಿಸ 
ರನರ ದರುಶನವೆಂದಿಗೆನಗೆ ದೊರಕುವುದೆಂದು ನುನಡೊಳಗೆ ತೊಳಲಿ ಬಳಲಿ । 
ದಿವಂರಾಶ್ರಿ ಹಲುಬಿ ಹಂಬಲಿಸುನನನಾನನನ |। 
ನನನ ಪದಂನಮಲಕೆರಗುನ ಮಧುಕಈಕರನ ಮಾಡು | 
ಶಿವನಿನ್ಮು ಬೇಡುತಿಸೆನೆಂಬ ಬಸನೇಶ್ವರನ ಚರಣಾಂಬುಜಕ್ಕೆ ಶರಣು ॥ ೧॥ 


೬೬೪ ಬಸವತತ್ವ ರತ್ನಾಕರ 


ಆರ್‌. ಆರ್‌. ದಿವಾಕರರು--೧೯೫೮ ನೆಯ ಇಸ್ವಿ ಯ ಬಸವ ಜಯಂತಿಯ ದಿನ 
ಬಸವ ಕಲ್ಯಾಣದಲ್ಲಿ ಶ್ರೀ ಬಸವಣ್ಣ ನವರ ಬಗ್ಗೆ ನಷ ಭಾಷಣದ ಸಾರಾಂಶ 


ಬಸವೇಶ್ವರರು ಕೇವಲ ವೀರಶೈವರ ಭಂ ಕರ್ಣಾಟಕದವರ ಸ್ವತ್ತಲ್ಲ. ಅವರು . 
ಸಮಗ್ರ ಮಾನವಕೋಟಗೆ ಸಂಬಂಧಸಟ್ಟಿವರು. ಅವರು ಬೊ ೋಧಸಿದ ತತ್ವಗಳಿಗೆ 
ಜಾಗತಿಕ ಮಹತ್ವ ವಿದೆ. ಆದ್ದರಿಂದ 4 ಖಿ ಇಂಥ ಮಹಾನ್‌ ವ್ಯಕ್ತಿಗಳ ಬಗ್ಗೆ 
ಜಾಗತಿಕ ದೃಷ್ಠಿ ಸಿಯನ್ನಿಟ್ಟು ಕೊಳ್ಳ ಬೇಕು. ಬಸವೇಶ್ವ ರರ ಮಹತಿಯು ಕೇವಲ 
ಆಧ್ಯಾತ್ಮಿ ಷ್ಟ ರಂಗಕ್ಕೆ ಮರ್ಯಾಡಿತವಾಸಿಕಲ. ಜೀವನದ ಸ್ರ ತಿಯೊಂದು ಚಟುವಟಿಕೆಗೂ 
ಅವರ ಸ ತ್ಮಿಕತೆಯ ಮೆರುಗನ್ನು ಕೊಟ್ಟು ಆಧ್ಯಾತ್ಮ ವಾದವೆಂದರೆ ದೈನಂದಿನ 
ಜೀವನದ ಚಮುವಟಿಕೆಗಳಿಂದ ಜೇರೆಯಾದ ನ ಸಲಔಿಬುವುದನ್ನು ಒದ ಪಡಿಸಿ 
ದರು. ಅವರು ಒಳ್ಳೆಯ ಪುತ್ರ, ಆದರ್ಶ ಪತಿ, ಅರಸನ ಪ್ರಾಮಾಣಿಕ ಮತ್ತು 
ನಿಷ್ಕಸೇವಕ ಹಾಗೂ ರಾಜ್ಯದ ಸಮರ್ಥ ಪ್ರಧಾನ ಮಂತ್ರಿಯಾಗಿದ್ದರು. ಇದಲ್ಲದೆ 
ಅವರು ಪ್ರಥಮ ದರ್ಜೆಯ ಶಿವಭಕ್ತರು. ಭಕ್ತಿಪಥದ ಸಂಘಟಕರು. ಹಾಗೂ ಹಿರಿಯ 
ದೃಷ್ಟಿಯಿಂದೊಡಗೂಡಿದ ಧಾರ್ಮಿಕ ಸುಧಾರಕರು ಎನಿಸಿದರು. ಅವರ ವಚನಗಳು 
ಸರಳ ಹಾಗೂ ಸವಿಯಾದ ಭಾಷೆಯಲ್ಲಿ ಅರ್ಥಪೂರ್ಣವಾಗಿ ಬರೆಯಲ್ಪಟ್ಟು ಕನ್ನಡದ 
ವೈಶಿಷ್ಟ್ಯ ವೆನಿಸಿವೆ. ಯಾವನೊಬ್ಬನು ಈ ಸ್ಥಳವನ್ನು ಸಂದರ್ಶಿಸಿದನೆಂದರೆ ಮೊಹೆಂಜೋ 
ದಾರೂ ಕಾಲದಿಂದ ಬೆಳೆದುಬಂದ ಭಾರತೀಯ ವಿಚಾರ ಹಾಗೂ ಸಸ್ನತಿಯ ಬೆಳವಣಿಗೆ 
ಮತ್ತು ಅದರಲ್ಲಿ ಕರ್ಣಾಟಕವು ವಹಿಸಿದ ವ:ಹತ್ವದ ಪಾತ್ರದ ಸಮ್ಯಕ್‌ ದರ್ಶನವು 
ದೊರೆಯುತ್ತದೆ. ಸಾಮ್ರಾಜ್ಯ, ಅರಮನೆ, ಮಂದಿರ ಮೊದಲಾದ ಭೌತಿಕ ಸ್ವರೂಸದ 
ವೈಭವಗಳು ಉಳಿದು ಅಳಿದುಹೋಗಿವೆ. “ವಿದ್ವತ್ತಿನಿಂದ ಕೂಡಿದ ಹಾಗೂ ಆಧ್ಯಾತ್ಮಿಕ 
ಶಕ್ತಿಯನ್ನೊಳಗೊಂಡ ಹಿರಿಯ ಮಾತುಗಳು ಮಾತ್ರ ಇಂದಿಗೂ ಉಳಿದುಬಂದಿವೆ. 
ಭೌತಿಕವಾದ ಹಾಗೂ ವೈಭವಕ್ಕೆ ನಾವು ಮಾರು ಹೋಗಬಾರದು. ಯಾಕೆಂದರೆ ಅವು 
ಬೇಗನೆ ನಾಶಹೊಂದುತ್ತವೆ. ಆತ್ಮವೊಂದೇ ಅವಿನಾಶಿ ಹ ಅಮರ ವಸ್ತು 
ವೆನಿಸಿದೆ. ಅಣುಶಕ್ತಿಯು ಸಹ ಯಾಂತ್ರಿ ಕವಾಗಿದ್ದು ತನ್ನಷ್ಠ ಕೈ ತಾನೇ ಚಲಿಸಲಾರದು. 
ಮಾನವೀಯ ಶಕ್ತಿಯ ಸ ರೂಪಗಳಾದ ಸೂರಿ ಮ ನಸು ಸ ಬುದ್ಧಿ ಯಿಂದಲೇ 
ಅಣುಶಕ್ತಿಯು ನಿರ್ಜೆಡಿಸಲ್ಪ ಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ನೂ ಈ ಹಿಂದೆ 

ಬಸವೇಶ್ವರ ಹಾಗೂ ಗಾಂಧಿಯವರು ಮಾಡಿದಂತೆ ಆತ್ಮಃ pr $್ರಯನ್ನು 'ಬೆಳೆಸಿಕೊಳ್ಳ ಲು 
ಲ ತ್ನಿಸಬೇಕು. 


ಶ್ರೀ ಕುಮಾರಸ್ವಾಮಿಗಳು, ನವಕಲ್ಯಾ ಣ ಮಠ, ಧಾರವಾಡ-- 

ಸೃಷ್ಟಿಯು ಚಕ ದರೂಚನಾ0, ".: ಕೋಹ್ಯೇವಾನ್ಯಾತ್‌ ಕಃ ಪ್ರಾಣಾತ್‌ । 
ಯದೇಶ ಆಕಾಶ ಆನಂಜೋ ನ ಸ್ಯಾತ್‌ ॥ ಸ ಎಂದ್ಳು ಶೈತ್ರಿ ರೀಯ ಉಸ ಸನಿಷತ್ತ ಕೇಳು 

ತ್ತಿದೆ. (ಈ ಆಕಾಶವು ಆನಂದಸ ಸರೂಪವಾಗಿರದಿದ್ದ ಕ "ಯಾರು ಉಸಿರಾಡಿಸುತ್ತಿ ದ್ದರು, 

ಯಾರು ಜೀವಿಸುತ್ತಿದ್ದರು?) 

ಆದರೆ ಇದು "ಅನುಭವಗಮ್ಯವಾದ ವಿಷಯ. ಶರಣರು, ಅನುಭಾವಿಗಳು 
ಇದನ್ನೇ ಸಾರುತ್ತಾರೆ. ದಿವ್ಯಾನುಭನದಲ್ಲಿ ಸೃಷ್ಟಿಯು ಆನಂದದ ತರಂಗವಾಗಿ 
ತೋರುತ್ತದೆ. 


ಶ್ರೀ ಬಸವಣ್ಣನವರೂ: ಕನಿಗಳ ಕಾಣಿಕೆಯೂ . ೬೬೫: 


ಪರಮಾತ್ಮನು ಸಚ್ಚೆದಾನಂದಘನನು. ಸತ್ತು `ಮೂಲಸ್ವರೂಸ, ಚಿತ್ತು 
ವಿಧಾಯಕ ಸ್ವರೂಪ, ಆನಂದವು ಪರಿಣಾಮ: ಸ್ವರೂಪ, ಸತ್ತು ಚಿತ್ತಿನ ಮೂಲಕವೇ 
ಆನಂದದಲ್ಲಿ ಪರಿಣಮಿಸುವುದು. ತಿರುವುಮುರುವಾಗಿ, ಆನಂದ ಚಿತ್ತಿನ ಮೂಲವೇ 
ಸತ್‌-ಸ್ವರೂಸವನ್ನು ಮರಳಿ ಹೊಂದುವುದು. ಅಂತೂ ಸತ್ತು-ಆನಂದಗಳಿಗೆ ಚಿತ್ತು. 
ಕೊಂಡಿಯಾಗಿದೆ. ಸ 
ಮಾಧ್ಯಮತದಲ್ಲಿ ಮುಖ್ಯ ಪ್ರಾಣತತ್ವ್ವಕ್ಕೆ ಸ್ಥಾನವಿದ್ದುದೇ ಶಾಕ್ತ ಮತದಲ್ಲಿ. 
ಚಿಚ್ಛಕ್ತಿಗೂ, ವೀರಶೈವ ಮತದಲ್ಲಿ ಬಸವತತ್ವಕ್ಕೂ ಇದೆ. 
ಬಸವನು ಶಿವನಿಗೆ ಪ್ರಾಣಸ್ವರೂಪನಾಗಿದ್ದಾನೆ. ಶಿವನ ಎದುರಿಗೆ ನಂದಿ ಇರು 
ವುದನ್ನು ನಾವು ಎಲ್ಲೆಡೆಯಲ್ಲಿಯೂ ನೋಡುತ್ತೇವೆ. ಶಿವನ ವಾಹನವು ನಂದಿ, 
ವೃಷಭ.* ವೃಷಭದ ತದ್ಭವವೇ ಬಸವ. ವೃಷೇಂದ್ರಃ ಪುರ ಏತು ನಃ ॥ (ವೃಷಭನು 
ನಮಗೆ ಮಾರ್ಗದರ್ಶಕನಾಗಲಿ) ಎಂದು ಆಗಮವು ಹೇಳುತ್ತದೆ. | 
ನಂದಿ ಎಂದರೆ ಧರ್ಮಮೂರ್ತಿ. ದೇವಾಲಯದಲ್ಲಿಯ ಶಿವಲಿಂಗವನ್ನು ನಂದಿಯ . 
ಎರಡು ಕೊಂಬುಗಳೊಳಗಿಂದ ನೋಡುವ ರೂಢಿಯಿರುತ್ತದೆ. ಶಿವನನ್ನು ಸಾಕ್ಷಾತ್ಕಾರ 
ಮಾಡಿಕೊಳ್ಳ ಬೇಕಾದರೆ ಬಸವನ ಮುಖಾಂತರವೇ ಸಾಧ್ಯ. ಶಿವನು ಜಗದುದ್ಧಾರ 
ಮಾಡಲು ವೃಷಭವಾಹನನಾಗಿಯೇ ಹೊರಡುವನು. ಶಿವತತ್ತ್ವದ ವಾಹಕವು ಬಸವ. 
ಶಿವನು ಸತ್‌-ಸ್ವರೂಸನು. ಸತ್‌ ಎಂದರೆ ಕೊನೆತನಕ ಅಬಾಧಿತವಾಗಿ ಇರು 
ನಂತಹುದು; ಅದು ಎಲ್ಲರಿಗೂ ಒಳ್ಳಿತು ಆಗಿರುವುದು. ಸದ್ಭಾವೇ ಸಾಧುಭಾವೇ ಚ 
ಸದಿತ್ಯೇತತ್‌ ಪ್ರಯುಜ್ಯತೇ ॥ ಎಂದು ಗೀತೆ ಹೇಳುತ್ತಿದೆ. ಶಿವನು ಸದ್ಭಾವ-ಸಾಧು 
ಭಾವಗಳ ಸಂಜ್ಞೆ. ಸದ್ಭಾವವು ಸಾಧುಭಾವನಾಗಿ ಪ್ರಕಟವಾಗಲು ಬಸವನೇ ಸಾಧನ. 
GOD is the short form of GOOD. ಶಿವ ಎಂದರೆ ಕಲ್ಯಾಣ, ಶಿವನ 
ಸ್ಯಾನವೆಂದರೆ ಮಾನನಕೋಟಯ (ಅದೇಕೆ, ಮಾನವೇತರ ಪ್ರಾಣಿಗಳದು ಕೂಡ) 
ಕಲ್ಯಾಣ ಚಿಂತಿಸುವುದು. ಇದುವೇ ನಿಜವಾದ ಶಿವಪೂಜೆ. ಸದ್ಭಾವನೆಯೆಂದರೆ ಭೂತ 
ಮಾತ್ರರನ್ನು ಪ್ರೇಮಿಸುವ ಭಾವನೆ. ಪರಮಾತ್ಮನ ಸ್ವರೂಪವನ್ನು ಅರಿತವನು ಪ್ರೇಮಿ 
ಯಾಗುವನು. ಬಸವನು ಭಕ್ತಾಗ್ರಣಿಯಾಗಿದ್ದನು. ಬಸವನು ಪ್ರೇಮಿಗಳ ಸಾರ್ವ 
ಭೌಮನಾಗಿದ್ದನು. ಧರ್ಮದ ಅಂತಃಸತ್ತ್ವವೇ ಪ್ರೇಮ. | 
ಧಾರಣಾತ್‌ ಧರ್ಮ ಇತ್ಯಾಹುಃ ॥ ವಿಶ್ವವನ್ನು ಸುಭದ್ರವಾಗಿಟ್ಟು, ಅದನ್ನು 
ನಡೆಯಿಸುವ ಶಕ್ತಿಯೇ ಧರ್ಮ. ಧಮನೆಂದರೆ ಸಂಯಮ. ಧರ್ಮವೆಂದರೆ ಹಿತ 
ಹಾಗೂ ಮಿತ, ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮಕ್ಕೆ ಅಗ್ರಮರ್ಯಾದೆ ಕೊಟ್ಟಿರು 
ವರು ನಮ್ಮ ಪುರಾತನರು. ಧರ್ಮದಿಂದ (ಎಂದರೆ ಸಂಯಮದಿಂದ) ಅರ್ಥ-ಕಾಮ 
ಗಳನ್ನು ಉಪಭೋಗಿಸಿದರೆ ಅದು ನೋಕ್ಸಕ್ಕೆ ಸಾಧನವಾಗಬಲುದು. ಮೋಕ್ಷಕ್ಕಾಗಿ 
ಉಗ್ರ ದೇಹದಂಡನೆಯು ತರವಲ್ಲ; ಅರ್ಥ-ಕಾಮಗಳಲ್ಲಿ ಲೋಲುಪ್ತಿಯಂತೂ ನರಕದ 
ಸಾಧನ. ಅಂತೆಯೇ ಆದಿಭೌತಿಕ-ಆಧ್ಯಾತ್ಮಿಕ ಸಾಧನೆಗಳೆರಡರಲ್ಲಿಯೂ ಸಂಯಮ 
ವಿರಲಿ ಎಂದೇ ಧರ್ಮವು ಬೋಧಿಸುತ್ತದೆ. 
ಬಸವಣ ನವರು ಗ.ಹಸರಾಗಿದ್ದುಕೊಂಡೇ ಪರಮೋಚ್ಛ ಪರಮಾರ್ಥವನ್ನು 
ಣಾ ೪. ಈ ಎ No ೩ 
ಸಾಧಿಸಿದರು. ಅವರು ಧರ್ಮದ ತತ್ವವನ್ನು ಅಳವಡಿಸಿಕೊಂಡಿದ್ದರು. ಅವರು 
ಧರ್ಮಸ್ವರೂಪರೇ ಆಗಿದ್ದರು. | 


ಟಟ ಬಸವತತ್ವ ರತ್ನಾಕರ 


ಶಿವಯೋಗವು ಜೀವನವನ್ನು ಹೀಗಳೆಯುವುದಿಲ್ಲ. ಜೀವನದ ಸಕಲಾಂಗಗಳೂ 
ಶಿವಸಂಪರ್ಕದಿಂದ ಪುನೀತವಾಗಲಿ ಎಂದು ಅದು ಹೇಳುತ್ತದೆ. ಜೀವನವು ಶಿವನ 
ಪ್ರಸಾದ ಎಂದು ಅದು ಭಾವಿಸುತ್ತದೆ. : ಎಲ್ಲರಂತೆ ಬಾಳುವೆ ಸಾಗಿಸುತ್ತಲೇ ಬಸವಣ್ಣ 
ನವರು ಶ್ರೇಷ್ಮ ಶಿವಾನುಭವವನ್ನ ಆಚರಿಸಿ ತೋರಿಸಿದರು. 


ಯೋಗವೆಂದರೇನೇ ಸಮಂಜಸ ಸಂಯಮ. * ಅತಿ ಉಣ್ಣು ಪವನಿಗೆ ಯೋಗ 
ವಿಲ್ಲ, ತೀರ ಉಣ್ಣ ದಿರುವವನಿಗೂ ಯೋಗವಿಲ್ಲ. ತುಂಬಾ ನಿದ್ರೆ ಮಾಡುವನನಿಗಾಗಲಿ, 
ತೀರಾ ಜಾಗರಣೆ ಮಾಡುವವನಿಗಾಗಲಿ ಯೋಗವಿಲ್ಲ. ಯುಕ್ತ (ಸಂಯಮಶೀಲ) ಆಹಾರ 
ವಿಹಾರವಿರುವವನಿಗೆ, ಯ.ಕ್ತಚೇಷ್ಟೆ (ಕೆಲಸಜೊಗಸೆ) ಗಳು ಇರುವವನಿಗೆ, ಯುಕ್ತ 
ನಿದ್ದೆ-ಎಚ್ಚರಿಕೆ ಇರುವವನಿಗೆ ಯೋಗವು ದುಃಖಹಾರಕ (ಎಂದರೆ ಸುಖಕರೈ ವಾಗು 
ವುದು. ಷು ನಂತು ಬಾಳುವೆ ಸಾಗಿಸುವವರೇ ""ಇಲ್ಲಿಯೂ ಸುವರು, ಲ್ಲೆ ಯೂ 
ಸಲ್ಲುವರು”. | 


ತೇ ಹೀ kd 


ಬಸವಣ್ಣನವರ ಪ್ರೇರಣೆಯಿಂದ ಕಲ್ಯಾ ಇದಲ್ಲಿ ps ಅನುಭವಮಂಟಪದ 
ಯೋಜನೆಯಲ್ಲಿ ಷಬ್‌- ಸ್ಥಳ ಳಲ್ಲಿ Bn ಸ್ಥಳಕ್ಕೆ ಒಬ್ಬೊಬ್ಬ ಅಧಿಕಾ ರಿಗಳನ್ನು 


ಬಬ 
ನಿಯಮಿಸಲಾಗಿದ್ದಿ ತು. ಲವುಗಳಲ್ಲ pr ಭಕ್ತ ನ್ವಳಕ್ಕೆ ಬಸವಣ್ಣ, RG 
ಸ್ಥಳಕ್ಕೆ ಮಡೆನಾಳ ಮಾಚಯ್ಯ, ಪ್ರ ಸ ಳಕ್ಕೆ ಚೆನ್ನಬಸವಣ್ಣ ನ ಪ್ರಾಣಲಿಂಗಿ ಸ್ಥಳಕ್ಕೆ 


ಸಿದ್ಧರಾಮ, ಶರಣ ಸ ಸ್ಥ ಳಕ್ಳೆ ಅಲ್ಲಮನ ಹ “ಎಕ್ಕ ಸ ಕ್ಕೆ ಅಜಗಣ್ಣ--ಈ ರೀತಿಯಾಗಿ 
ಯೋಜಿಸಲ್ಪಟ್ಟಿದ್ದರು. a ಸ್ಥಳಕ್ಕೆ ವಿಕಿ. ಸ" ಆಧಿಕಾರ, ಉಳಿದೆಲ್ಲ ಸ್ಥಳಗಳಿಗೆ 
ಉಳಿದವರೆಲ್ಲರ ಅನುಭವ ಎಂಬುದು ಇದರ ವಿಶೇಷವಾಗಿದ್ದಿತು. ಒಸವಣ್ಣನವರು 
ಭಕ್ತಸ್ಥಳದಲ್ಲಿದ್ದುಕೊಂಡು, ಉಳಿದೆಲ್ಲ ಸ್ಫಳಗಳ ಅಧಿಕಾರವುಳ್ಳ ವರಾಗಿದ್ದರು. ಲೀನತೆ, 
ನಮ್ರತೆ, ನಿರಹಂಕಾರ ಇವು ಬಸವಣ್ಣ ನವರ ಬಿರುದುಗಳು. 

ಷಟ್‌- ಸ್ಪ ಲಗಳ ಅನುಭವಗಳ ಕೆ ಲ್ಲ ಶೇಖರಿಸಿಕೊಂಡವರಾದರೂ ಬಸವಣ್ಣನವರು 
ಭಕ್ತರಾಗಿಯೇ 'ಉಳಿಯಲಪೇಕ್ತಿ ಸಿದರು! 


ವೀರಶೈವರಿಗೆ ಬಸವಣ್ಣ-ಸಪ್ರಭುಜೀವರು:-ಚೆನ್ನಬಸವಣ್ಣ ಎಂಬೀ ತ್ರಿಕೂಟವು 


ವಂದನೀಯವು. ಇದರಲ್ಲಿಯೂ ಬಸವಣ್ಣ ಫ್ಲಿನವರು ಪರ ುವಂದ್ಯರು, ವೀರಶೈವ 
ಸಮಾಜವು ಬಸವಣ ನವರ ಹೆಸರನೆ ಪ ಸ್ರಥಮವಾ ಗಿ ಸ್ಮರಿಸು ತ್ತದೆ. ಮಾನವರಲ್ಲಿ 


ಅತಿ ನಾದ ಸದ್ದು ಣಕ್ಟ ತ pe ಗುಣಗಳಲ್ಲಿ ಕ್ಷಮಾಗುಣಕ್ಕೆ ಅಗ್ರ ಸ್ಥಾನ. 
God forgives. ಈಶ್ವ ರನು ಪಕ ಕ್ಲಮಾಶೀಲ, ಈ ಕ್ಷಮಾಗುಣವು ಬಸವಣ್ಣ ನವರಲ್ಲಿ 
- ಪರಃ ಕಾಷ್ಕೆ ಯ ನ್ನು ಮುಟ್ಟಿ ತ್ತು. ಸಹನೆ, ಸಹಾ ನುಭೂತಿ, ಸ್ನೇಹ, ಸೌಜನ್ಯ, ಸ 

ಗಳ ಆಗರವೇ ಆಗಿದ್ದ ರು "ಬಸವಣ್ಣ ನವರು. 


ತಮ್ಮ "" ೧೯೫೯೬ 
ಮಾತು? ಎನ್ನುವ ಬರೆಹದಲ್ಲಿ ಶ್ರೀ ಬಸವಣ್ಣನವರ ಸಿರ 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ' ೬೬೭ 


ಬುದ್ಧನು ಮಾನವತೆಯ ದಿವ್ಯ ಸಂದೇಶವನ್ನರುಹಿದನಾದರೂ ಭಾರತೀಯರ 
ಆಧ್ಯಾತ್ಮಿಕ, ವೇದಾಂತಿಕ ಸರಂಸರೆಯ ಸತ್ಯತೆಯನ್ನು ಕುರಿತು ಮೌನ ತಾಳಿದ್ದನು. 
ಬಸವಣ್ಣನವರು ಆಧ್ಯಾತ್ಮಿಕತೆ-ಮಾನವತೆಗಳ ಸಮನ್ವಯವನ್ನು ಸಾಧಿಸಿದ ಮಹಾ 
ಪುರುಷರು. ಬುದ್ಧನಂತೆ ಬಸವಣ್ಣ ನವರೂ ಜಾತಿ, ಲಿಂಗಭೇದಗಳನ್ನು ಜರಿದು ಸಮಾಜದ 
ನಿಖಿಲ ಜೀವನವನ್ನು ನ್ಸೈ ತಿಕ, ಸಾಂಸ್ಕೃತಿಕ ರೀತಿಯಲ್ಲಿ ಸಂಘಟಸಿದರು. ಅಲ್ಲಡೆ ಅದಕ್ಕೆ 
ಆಧ್ಯಾತ್ಮಿಕತೆಯ, SM ಅಸ್ತಿಭಾರವನ್ನು ಹಾಕಿದುದು ಅವರ ವೈಶಿಷ್ಟ್ಯ 
ವಾಗಿದೆ. ಈ ಕರ್ಣಾಟಕವು ಈ ಸುಪುತ್ರ ನನ್ನು ಪಡೆದುದು ನಮಗೆಲ್ಲ ಹ ಬಯ 
ಸಂಗತಿ. ಬಸವಣ ನಾನವರ ಹಾಗೂ ಅವರ ಸಹಯೋಗಿಗಳ ಆಧ್ಯಾತ್ಮಿ] ಷ್ಟ ಸಹತ 
ಪರಿಚಯವು ತಕ್ಕರೀತಿಯಲ್ಲಿ ಭಾರತದ ಪರಪ್ರಾಂತೀಯರಿಗೆ Bn ವಿದೇಶೀಯರಿಗೆ 
ಇನ್ನೂ ಆಗದಿದ್ದುದು ದೊಡ್ಡ ಕೊರತೆ. ಇದಳು ಹೋಗಲಾಡಿಸುವುದು ಕನ್ನಡಿಗರ 
ಕರ್ತವ್ಯ. 

ಬಳವಂತರಾವ್‌ ದಾತಾರ, ಎಂ.ಎ., ಕೇಂದ್ರ ಗೃಹೆಶಾಖೆಯ ಮಂತ್ರಿಗಳು 
ದಿಲ್ಲಿಯಲ್ಲಿ ನಡೆದ ೧೯೫೬ನೆಯ ಇಸವಿಯ ಬಸವ ಜಯಂತಿಯ ಕಾಲದಲ್ಲಿ ಮಾಡಿದ 
ಭ್‌ ಸಾರಾಂಶ 

ಸವಣ ಫ್ಲಿನವರು ಧಾರ್ಮಿಕ ಹಾಗೂ ಸಾಮಾಜಿಕ ಚಟಿವಟಕೆಗಳಿಗೆ ತ 

ಜತ. ಕರ್ಣಾಟಕದಲ್ಲಿ ಮೊದಲಿನಿಂದಲೂ ಬಸವ ಜಯಂತಿ ದೊಡ್ಡ ಘಟನೆ 
ಯಾಗಿದೆ. ಈ ವರ್ಷ ಆ ಜಯಂತಿ ರಾಷ್ಟ್ರದ ರಾಜಧಾನಿಯಾದ ದೆಹಲಿಯಲ್ಲೂ 
ನಡೆಯುತ್ತಿರುವುದು ಬಹಳ ಸಂತೋಷದ ಸಂಗತಿ. ಸ್ವಾತಂತ್ರ್ಯಾನಂತರ ದೇಶದ 
ಎಲ್ಲಾ ಕಡೆಗಳಲ್ಲೂ ಹೊಸ ನವೋದಯದ ಹೊಂಗಿರಣ ಬೀಳುತ್ತಿರುವುದರ ಸೂಚನೆ 
ಇದು. ನಮ್ಮ ಧರ್ಮ ಹಾಗೂ ಸಂಸ್ಕೃತಿಗಳಲ್ಲಿರುವ ಎಲ್ಲ ಉತ್ಕೃಷ್ಟ ಅಂಶಗಳೂ ದೇಶದ 
ಪ್ರತಿ ಪ್ರಜೆಗೂ ತಿಳಿಯುವಂತೆ ಮಾಡುವುದು ನಮ್ಮ ಮಹಾನ್‌. ಕರ್ತವ್ಯಗಳಲ್ಲಿ 
ಒಂದಾಗಿರುತ್ತದೆ. ಉತ್ತರದ ಆಧ.ನಿಕ ವಿಚಾರಗಳಿಗೆ ವೀರಶೈವ ಸಿದ್ಧಾಂತದ ಬಗೆಗೆ 
ಹೆಚ್ಚಾಗಿ ತಿಳಿದಿಲ್ಲ. ಹಾಗೆ ಅವರು ಅದನ್ನು ತಿಳಿದು ಮೆಚ್ಚವ ಅಗತ್ಯ ಅಪಾರವಾಗಿದೆ. 
ಹಿಂದೂ ಸಮಾಜಕ್ಕೆ ವಿಶ್ವದೃಷ್ಟಿಯನ್ನು ನೀಡಿ ಅದರ ಸಂಘಟನೆಗಾಗಿ ತಮ್ಮದೇ ಆದ 
ವಿಶಿಷ್ಟ ರೀತಿಯಲ್ಲಿ ದುಡಿದ ""ಸಮಾಜ ಸುಧಾರಕ'', ಧರ್ಮಪ್ರಚಾರ ಬಸವಣ್ಣ ನವರ 
ಸ್ಫೂರ್ತಿಪ್ರ ದ "ಉಪದೇಶಗಳನ್ನು ಹೆಚ್ಚಾಗಿ ಪ್ರ ಸಾರಮಾಡಲು ದೆಹಲಿಯ "ಸತ 
ಜಯಂತ್ಯ್ಯತ್ಸ ವದ ಕಾರ್ಯಕರ್ತರು ತವ ಒ ಚಟುವಟಿಕೆಗಳನ್ನು ಇನ್ನೂ ಹೆಚ್ಚು ತ್ವರಿತ 
ಗೊಳಿಸಬೇಕಾಗಿದೆ 

ಪ್ರಾಚೀನಕಾಲದ ಎಲ್ಲ ಮಹಾನ್‌ ವ್ಯಕ್ತಿಗಳಂತೆಯೇ ಬಸವಣ್ಣನವರ ಜೀವನದ 
ಬಗ್ಗೆಯೂ ನಮಗೆ ತಿಳಿದಿರುವುದು ಅಲ್ಪ. ಅವರ ವೇಲೆ ಕಟ್ಟಲಾಗಿರುವ ಅಸಂಖ್ಯಾತ 
ಕಥೆಗಳಿಂದಲ್ಯೂ ಸಂಪ್ರದಾಯಗಳಿಂದಲೂ, . ವಿವಿಧ ಬರವಣಿಗೆಗಳಂದಲೂ ನಾವು 
ಅವರ ಜೀವನ ಚರಿಕ್ರಿಯನ್ನು ಹೆಕ್ಕಿ ತೆಗೆಯಬೇಕಾಗಿದೆ. ಅಲ್ಲಲ್ಲಿ ಅವರ ಜೀವನದ 
ಮೇಲೆ ಬೆಳಕು ಬೀಳುವ ಕೆಲ ಮೂಲವಸ್ತುಗಳು ದೊರೆಯುತ್ತವೆ. ಈ ಎಲ್ಲ ಎಳೆಗಳಿಂದ 
ಸತ್ತ ಹಾಗೂ ಸಮಂಜಸವಾದುದನ್ನು ಆಯ್ದು ಹಾಸುಹೊಕ್ಕಾಗಿ ಸೇರಿಸಿ ಬಸವಣ್ಣನವರ 
ಬದುಕಿನ ಹೀಶಾಂಬರವನ್ನು ಹೆಣೆಯಬೇಕಾಗಿದೆ. 


AR `` ಬಸನತತ್ವ ರತ್ನಾಕರ 


ಬಸವೇಶ್ವರರು ಅಥವಾ ಬಸವರು ೧೨ನೇ ಶತಮಾನದ ಆದಿಕಾಲದಲ್ಲಿ ಮುಂಬಯಿ 
ರಾಜ್ಯದ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ಅವರ: ತಂದೆಯವರ 
ಹೆಸರು ಮಾದರಸ, ತಾಯಿಯ ಹೆಸರು ಮಾದಲಾಂಬಿಕೆ. ಬಾಲ್ಯದಲ್ಲಿ ವಿ ಸೀ ಬಸವರು 
ತಮ್ಮ ಹರಿತವಾದ ಬುದ್ದಿ ಶಕ್ತಿಯಿಂದಲೂ, ಚಿಕಿತ್ಸಕ ಮನಸ್ಸಿನಿಂದಲೂ ತಮಗೆ ಮುಂದೆ 
ಭಾಗ್ಯ ದ ಭನಿತವ್ಯ ನಿಡೆಯೆಂಬುವದನ್ನು ತೋರಿಸಿ "ಕೊಟ್ಟ ರು. ಬ್ರಾಕ್ಕ್‌ಣ ಸಂಸಾರದಲ್ಲಿ 
ಜನಿಸಿದರೂ ಬಸನಣ್ಣ ನವರು ಬಾಲ್ಯದಲ್ಲಿಯೇ ತಮ್ಮ Nee ಬುದ್ಧಿಯಿ ಬಂದ ಬ್ರಾಹ್ಮಣ 
ಆಚಾರ ಅನುಷ್ಕಾ "ನಗಳನ್ನು ಅವುಗಳ ಜಹಿಡ ಬಂಡಾಯವೇಳುವಷ್ಟರಮಟ್ಟಿ ಗೆ 
ದ್ರೇಷಿಸುತ್ತಿದ್ದರು. ಬ್ರಾಹ್ಮಣ ಧರ್ಮ ರೀತ್ಯಾ ಆಧ್ಯಾತ್ಮಿಕ ಜೀವನದ ಆರಂಭಕವಾದ 
ಉಪನಯನವಾದ ಕೆಲವೇ ವರ್ಷಗಳಲ್ಲಿ ಬ್ರಾಹ್ಮಣ ವಟುವಾಗಿ ಪಡೆದಿದ್ದ ಯಜ್ಞೋ 
ಪವೀತವನ್ನು ಕರ್ಮಬಂಧನದ ಬಳ್ಳಿ ಯೆಂದು ಬಗೆದು ಕಿತ್ತೆಸೆದು ಅನಂತರ ಜೀವನದ 
ಶಾಶ್ವತ ತತ್ವಗಳನ್ನು ಅರಿಯುವದಕ್ಕಾಗಿ ಕೆಲಕಾಲದವರೆಗೆ ಮನೆಬಿಟ್ಟು ಹೊರಟರು. 

ಈ ಅವಧಿಯಲ್ಲಿ ಅವರು ಪ್ರಾಚೀನ ವೀರಶೈವ ಸಿದ್ಧಾಂತಗಳನ್ನು ಅಭ್ಯಸಿಸಿದರು. 
ಈ ಪ್ರಾಚೀನ ನೀರಶೈವದ ಉಗಮ ವೇದೋತ್ತರ ಕಾಲದ ಶಿವಾಗಮ ಸಾಹಿತ್ಯದಲ್ಲೂ, 
ವೇದಾಂತರ್ಗತವಾದ ರುದ್ರಪೂಜೆಯಲ್ಲೂ ಆಯಿತು. ಈ ವಿಚಾರಪ್ರಣಾಳಿಗೂ, 
ಶಾಕ್ಷಸಂಥದ ಕಾಳಾಮುಖ ಹಾಗೂ ಪಾಶುಸತ ಮಾರ್ಗಗಳಿಗೂ ಸ ಲ್ಪ ಮ ಟ್ವನ 
ಸಾಮಿನಾಪ್ಯವಿದೆ. 

ವಿವಿಧ ಶೈವ ಪಂಥಗಳನ್ನೂ ಅವುಗಳ ತತ್ತೋಪದೇಶ ಆಚರಣೆಗಳನ್ನೂ ಕ್ರೋಢೀ 
ಕರಿಸಿ ಪ್ರಮಾಣಬದ್ಧಗೊಳಿಸಿದ ಕೀರ್ತಿ (ಖ್ಯಾತಿ) ಬಸವರಿಗೇ ಸಲ್ಲಬೇಕು. ಅವರು ಶಿವ 
ಅಥವಾ ಮಹದೇವನ ಪೂಜೆಯನ್ನು ಉಚ್ಚ ಮಟ್ಟಕ್ಕೆ ಏರಿಸಿ ಅದರ ಸುತ್ತಲೂ ಇಂದು 
ವೀರಶೈವ ಮತದ ಕತ ಗಿರುವ ಅನುಭಾವ ಸಿದಾ ್ಲಿಂತವನ್ನು 
ಹೆಣೆದರು.. ತವ ಮ್ಮ ಔ ಬನಯೋಗಿಕತೆಯನ್ನು ಕಳೆದ: ಕೊಂಡಿದ್ದ ಹಾಗೂ “ಬೀರಕೈವ 
ಧರ್ಮದ ಘನತತ್ವ ಗಳಿಗೆ ಸರಿಹೊಂದದ ಎಷ್ಟೋ ಆಚರಣೆಗಳನ್ನು ದೂರೀಕರಿಸಿದರು. 
ಬಸವೇಶ್ವರರು ವ. ತೊ ಸ್ಮ ಸಂಸಾರಕ್ಕೆಳಿದು ಜನಸೇವೆ ಹಾಗೂ ಆಧ್ಯಾತ್ಮಿಕ ಆದರ್ಶಾ 
ನ್ವೇಷಣಗಳಿಗೆ ವಿತಾಸಲಾದ ಐಹಿಕ ಜೀವನವನ್ನು ಬದುಕಿಸಲಾರಂಭಿಸಿದರು. 

ಕೊಂಚ ಕಾಲದವರೆಗೆ ಅವರು ಕಲಾ ಣದಲ್ಲಿ ಬಿಜ್ಜಳ ದೊರೆಯ ಆಸ್ಥಾ ನದಲ್ಲಿ 
ಮುಖ್ಯಮಂತ್ರಿ ಯಾಗಿ ರಾಜಕೀಯ ಹಾಗೂ ತ ಕಾರ್ಯದಲ್ಲಿ ಆಸಕ್ತಿ ವಹಿಸಿದರು. 
ಮುಖ ಮಂತ್ರಿಯಾಗಿ ಬಸವರು ಸಾರ್ವಜನಿಕ ಕೆಲಸ ಕಾ ರ್ಯಗಳಲ್ಲಿ ಮುಂದಾಳುತ್ತ 
ವಹಿಸಿ ಸ್ಮ ಹೊಸ ಉಪದೇಶಗಳ ಪ್ರಸಾರಹಾಗೂ ಜನಪ್ರಿಯತೆಗಾಗಿ ವಿಫುಲವಾಗಿ ಹಣ 
ಖರ್ಚವತಾಡಿದರು. ಕರ್ಣಾಟಕದಾದ್ಯಂತ ಅನೇಕ ಬಾರಿ ಸಂಚರಿಸಿ ಸುತ್ತಮುತ್ತಣ 
ಪ್ರದೇಶಗಳ ನೀರಶೈವ ಧರ್ಮವನ್ನು ಭದ್ರವಾದ ನೆಲೆ ಗಟ್ಟಿ ನ ಮೇಲೆ ನಿಲ್ಲಿಸಿದರು. 
ಅಸಂಖ್ಯಾತ ಜನರು ಅವರಿಂದ ಮತಾಂತರಗೊಂಡು ಸ ಬೋಧಿಸಿದ ವೀರಶೈವ 
a ಹಾಗೂ ಜೀವನ ವಿಧಾನಗಳನ್ನು ಕಲಿತು ಅವರ ಅನುಯಾಯಿಗಳಾಗಿ ಧರ್ಮ 

ಸಾರ ಮಾಡಿದರು. 

ವೀರಶೈ ವ ಧರ್ಮ ಜನತೆಯ ಮನಸ್ಸಿನ ಮೇಲೆ ಬಲವಾಗಿ ಅಚ್ಚೊ ತಿ,ತು, 
ಜನತೆಗೆ SRS ಸಂಬಂಧಿಸಿದ ವಿಷಯಗಳಲ್ಲಿ ಅವರೇ ಶ್ರದ್ಧೆ ವಹಿಸುವಂತೆ 


ಶ್ರೀ ಬಸವಣ್ಣ ನನರೂ ಕನಿಗಳ ಕಾಣಿಕೆಯೂ ೬೬೯ 


ಮಾಡಿತು. ಹೀಗಾಗಿ ಬಸವರ ನಂತರವೂ ವೀರಶೈವ ಧರ್ಮ ನಾಡಿನ ಉದ್ದಗಲಕ್ಕೂ 
ಹರಡಿತು. 

ಬಸವರು ವರ್ಣಾಶ್ರಮ ಧರ್ಮದ ತತ್ವವನ್ನು ತಿರಸ್ಕರಿಸಿದರು. ಜಾತಿಭೇದ, 
ಲಿಂಗಭೇದಗಳೆಂಬ ಭಿನ್ನತೆಗಳನ್ನು ತೊರೆದು ಎಲ್ಲರಿಗೂ ಲಿಂಗದೀಕ್ಷೆ ಕೊಟ್ಟು ಎಲ್ಲರನ್ನೂ 
ತಮ್ಮ ಹೊಸ ಸಮಾಜಕ್ಕೆ ಕರೆದುಕೊಂಡರು. : ಆ ಸಮಾಜದ ಸೆರಗಿನಲ್ಲಿ ಪಂಡಿತರು, 
ಯೋಧರು, ವ್ಯಾಪಾರಿಗಳು, ಒಕ್ಕಲ.ಮಕ್ಕಳು ಮುಂತಾದ ಹಿಂದೂಧರ್ಮಕ್ಕೆ ಸೇರಿದ 
'ವಿನಿಧ ಹಂತದವರು ಕೂಡಿಕೊಂಡರು. ವರ್ಣಾಶ್ರಮದ ಎಲ್ಲೆ ಕಟ್ಟಿನ ಹೊರಗಿದ್ದ 
ಹರಿಜನರೂ, ಆದಿವಾಸಿಗಳೂ ನೀರಶೈವರಾದರು. ಅವರ ಪ್ರಮುಖ ಅನುಯಾಯಿಗಳಲ್ಲಿ 
ಅಗಸರಿದ್ದಾ ಕ್ಕೆ ಅಂಬಿಗರಿದ್ದಾ ರ್ಕ ನೇಕಾರರಿದ್ದಾ ರೆ, ಅಸ್ಪೃ 'ಶ್ಯಕೆನ್ಲಿಸಿಕೊಳ್ಳು ವ ಮೋಚಿ, 
ಮಾದಿಗರಿದ್ದಾ ರೆ. 

ಬಸನ ಸಮಾಜದಲ್ಲಿ ಹೆಂಗಸರೂ ನೀರಕೈನ ಧರ್ಮಾವಲಂಬಿಗಳಾಗುತ್ತಿ ದ್ದು ದಲ್ಲಜಿ 
ಗಂಡಸರೊಡನೆ ಸಂಪೂರ್ಣ ಸಮಾನತೆಯಿಂದ 'ಆಧ್ಯಾತ್ಮಿ] ತ್ರ ಜಿಜ್ಞಾಸೆಗಳಲ್ಲಿ ಭಾಗವಹಿಷು 
ತ್ರಿದ್ದರು. ವೀರಶೈ ವ ಧರ್ಮ ಅನೇಕ ಮಹಿಮಾನ್ವಿತ ಸಂತರಿಗೂ, ಅನುಭವಿಗಳಿಗೂ 
ಜನ್ಮ ಕೊಟ್ಟಿದೆ. | ವರಲ್ಲಿ ಹಲವರು ಹೆಂಗಸರೂ ಇದ್ದಾರೆ. ನೀಚವೆನಿಸಿಕೊಂಡಿದ್ದ 
ಕುಲಗಳಲ್ಲಿ ಜನಿಸಿ ಬಂದವರೂ ಇದ್ದಾರೆ. ॥ 

ಬಸವರು ನಡೆಸುತ್ತಿದ್ದ ಆಧ್ಯಾತ್ಮಿಕ ಜಿಜ್ಞಾಸೆಗಳಿಗೆ ಅನುಭವಮಂಟಿಪವೆಂದು 
ಕರೆಯಲಾಗುತ್ತಿತ್ತು. ಆ ಸಂಸ್ಥೆಗಳಲ್ಲಿ ಧರ್ಮೇಚ್ಛುಗಳಿಗೆ ಧರ್ಮದ ಗೂಢ ಹಾಗೂ 
ಪವಿತ್ರ ಉಪದೇಶಗಳನ್ನು ನೀಡಿ ಅವರಿಗೆ ದೇವತ್ವದೊಡನೆ ಐಕ್ಯಮಾಡಿಸಲಾಗುತ್ತಿತ್ತು. 
ಶಿವ ಹಾಗೂ ನಂದಿಯರನ್ನು ಈ ಐಕ್ಯದ ಸಂಕೇತವೆಂದು ಪರಿಗಣಿಸಲಾಗಿದೆ. 
ಈ ಸಂಕೇತದ ಆಧಾರದ ಮೇಲೆಯೇ ಬಸವಣ್ಣನವರನ್ನು ನಂದಿಯ ಅವತಾರವೆಂದು 
ವೀರಶೈವರು ಮೊದಲಿನಿಂದಲೂ ನಂಬಿಕೆ ಇರಿಸಿಕೊಂಡಿದ್ದಾರೆ. 

ಅನುಭವಮಂಟಪದಲ್ಲಿದ್ದ ಮಹಾನ್‌ ಅನುಭಾವಿಗಳು ತಮ್ಮ ಆಧ್ಯಾತ್ಮಿಕ ಹಾಗೂ 
ಆನುಭಾವಿಕ ಬರವಣಿಗೆಗಳಿಂದ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. 
ಕರ್ಣಾಟಕದ ಇತಿಹಾಸದಲ್ಲಿ ಅನು ಭನಮಂಟಕ ಪದಂತಹೆ' ಆಧ್ಯಾತ್ಮಿಕ ಜಿಜ್ಞಾಸೆಗಳು 
ಮಹತ್ವದ ಪಾತ್ರವನ್ನಾಡಿವೆ. ಇವನ್ನು ವೇದಕಾಲೀನ ಆಶ್ರಮಗಳೊಡನೆ ಹೋಲಿಸಿದರೆ 
ಔಚಿತ್ಯಪೂರ್ಣವಾಗುತ್ತದೆ. ಬಸವಣ್ಣ ನವರು ಕಲ್ಯಾಣಿಯ ಮಹಾನುಂತ್ರಿಯಾಗಿದ್ದರೂ 
ಅನುಭವಮಂಟಪದ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಿ, ಧರ್ಮೋತ್ಸಾಹಿಗಳಿಗೆ 
ಮಾರ್ಗದರ್ಶನ ಮಾಡುತ್ತಿದ್ದರೆಂಬುದು ನಿಜಕ್ಕೂ ಸ್ವಾರಸ್ಯದ ಸಂಗತಿ. 

ಪ್ರ ಆಧ್ಯಾತ್ಮಿಕ ಸಂಥದ ಜನಾನುರಾಗಕ್ಕೆ ಕಾರಣವಾದ ಇನ್ನೊಂದು ಸಂಗತಿ 
ಯೆಂದರೆ ಅದರ ಭಾಷಾಥೋರಣೆ. ಅಲ್ಲಿ ಉಚ್ಚ ವೌಲ್ಯದ ತತ್ತೋಪದೇಶಗಳನ್ನು ಸಹ 
ಪ್ರಾದೇಶಿಕ ಭಾಷೆಗಳಲ್ಲಿ ಅಂದರೆ ಕನ್ನಡ ಹಾಗೂ ಅಲ್ಲಲ್ಲಿ ತೆಲುಗು ಭಾಷೆಗಳಲ್ಲಿ ಮಾಡ 
ಲಾಗುತ್ತಿತ್ತು. 

ಬಸವರ, ಅವರ ಸಮಕಾಲೀನರ ಹಾಗೂ ಅನುಯಾಯಿಗಳ ಹೇಳಿಕೆಗಳು ವಚನ 
ಗಳೆಂಬ ವಿಶೇಷ ನಾಮಥೈೇಯದಿಂದ ಜಾ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನವನ್ನು 
ಆಕ್ರಮಿಸಿವೆ. | J 


೬೭೦ ಬಸವತತ್ವ ರತ್ನಾಕರ 


ಈ ವಚನಗಳು ಗದ್ಯಕಶೈ ಕೈಲಿಯಲ್ಲಿದ್ದರೂ ಅವಕ್ಕೆ ಪದ್ಯ ದ ಮಾಧುರಿ ಇದೆ. ಆಹಿಂದೆ 
ಬಳಕೆಯಲ್ಲಿಲ್ಲದ ಹೊಸ ke ದ್ರ “ನಚನಗಳ “ans. ಇವನ್ನು ಉತ್ತರ 
ಭಾರತದ ಕಬೀರ ಹಾಗೂ ನಾನಕರ ಬರವಣಿಗೆಗಳಿಗೆ ಹೋಲಿಸಬಹುದು. 

ವಿತ ಸಂಸ್ಕೃತಮಯ ಪ್ರಾಚೀನ ಕನ್ನಡ ಶೃತಿಗಳಿಗೆ ಹೋಲಿಸಿದರೆ ವಚನಗಳ 
ಭಾಷೆ ಸ್ವ ಚ್ಛವೂ, ಸರಳವೂ, ನೇರವೂ ಆಗಿದೆಯೆನ್ನ ಬಹುದು. ಉಚ ವಿರಲಿ, ನೀಚ 
ವಿರಲಿ 3 ek ಎಲ್ಲರಿಗೂ ನೇರವಾಗಿ ವೆ.ಚ್ಚೆಗೆಯಾಗುತ್ತಿ ದ್ದವು. ಗಂಡಸರೂ, 
ಹೆಂಗಸರೂ ಇವನ್ನು ಬಹು ಭಕ್ತಿಯಿಂದಲೂ, sO ಪಠಿಸುತ್ತಿದ್ದರು. 
ಕೆಲ ವರ್ಷಗಳ ಹಿಂದೆ ಈ ವಚನಗಳನ್ನು ಅಭ್ಯಸಿಸುವ ಭಾಗ್ಯ ಲಭಿಸಿತ್ತು. ಕರ್ಣಾಟಕದ 
ವಿಶಿಷ್ಟಾಂಶಗಳಲ್ಲಿ ಒಂದಾದ ಈ ಬಗೆಯ ಧಾರ್ಮಿಕ ಸಾಹಿತ್ಯ ನೈತಿಕವಾಗಿಯೂ, 
ಆಧ್ಯಾತ್ಮಿಕವಾಗಿಯೂ ಉನ್ನತಮಟ್ಟಿವಿದೆಯೆಂದು ನಾನು ಅಭಿಸ್ರಾಯಸಡುತ್ತೇನೆ. 

ಉಪನಿಷತ್ತಿನ ವಿಚಾರಗಳು ಸಂಸ್ಥ ತದಲ್ಲಿದ್ದ ಕಾರಣ ಅವು ಸಾಮಾನ್ಯ ಮನುಷ್ಯ 
ರಿಗೆ ಅಲಭ್ಯವಾಗಿದ್ದು ವು. ಎಲ್ಲೋ ಕೆಲವು ಪಂಡಿತರು ಮಾತ್ರ ಅವನ್ನು ಕಲಿತು ಅರ್ಥ 
ಮಾಡಿಕೊಳ್ಳುತ್ತಿದ್ದರು. ಆದರೆ ವಚನಗಳ ಬಗೆ ಹೀಗಾಗಲಿಲ್ಲ. ಜನಭಾಷೆಯಲ್ಲಿದ್ದುದ 
ರಿಂದ ಇವು ತೀರಾ ಸಾಮಾನ್ಯವಾದವರಿಗೂ ಎಬುಕುವಂತಾಯಿತು. 

ವಚನಗಳಲ್ಲೂ, ಉಪನಿಷತ್ತುಗಳಲ್ಲೂ ಗಹನವಾದ ವಿಚಾರಗಳು ವ್ಯ ಕ್ಮವಾಗಿನೆ. 
ಆದರೆ ಅನೇಕ ವೇಳೆ ನೇರವೂ, ಸರಳವೂ ಆದ ವಚನಗಳು ಉಪನಿಷದಾ ಗಳಿಗಿಂತ 
ಹೆಚ್ಚು ಆತಿ ್ರೀಯವೂ, ಮನೋಜ್ಞ ವೂ ಆಗುತ್ತವೆಂದು ನನಗನಿಸುತ್ತದೆ. ಉದಾಹರಣೆಗೆ 
ಟು ಹಃ ವ ವಿಪ್ರಾ ಬಹುದಾ ವದಂತಿ ಎಂಬ ಉಪನಿಷತ್ತಿನ ನಿಚಾರವೇ ವಚನದ 
ದೇವನೊಬ್ಬ ನಾಮ ಹಲವು ಎಂಬ ಮಾತಿನಲ್ಲಿ ಹೆಚ್ಚು ಸ ಸರಳವಾಗಿಯೂ, ಪರಿಣಾಮ 

ಕಾರಿಯಾಗಿಯೂ ಪ್ರಕಟವಾಗಿದೆ. ಎಲ್ಲರೂ ಬಲ್ಲ "" ಸತ್ಯಂ ವದ, ಧರ್ಮಂ ಚರ” 
ಎಂಬ. ಉಪನಿಷತ್ತಿ ಗ್‌ ಎಚ್ಚ ರಿಕೆಯ ನುಡಿಯೇ ಬಸವಣ್ಣನವರ «ಶಳಬೇಡ 
ಕೊಲಬೇಡ ಹುಸಿಯ ನು ಡಿಯಲು ಬೇಡ” ಎಂಬ ವಚನದಲ್ಲಿ ಅರ್ಥವತ್ತವಾಗಿ ಮೂಡಿ 
ಬಂದಿದೆ. ' 
ದೇವರು ಪ್ರತಿಯೊ ಬ್ಬನ ಹೃದಯದಲ್ಲೂ ಇದ್ದಾನೆ. ಅವನನ್ನು ಅರಸಿಕೊಂಡು 
ಯಾರೂ ದೇವಾ NN ಹೋಗಬೀಕಾಗಲ್ಲತೆಕ ಬಸವರು ಎತ್ತಿ ತೋರಿಸಿಕೊಟ್ಟ ರು. 
ಅವರ ಪ್ರಕಾರ ದೇಗುಲಗಳನ್ನು ಕಟ್ಟ ಬಲ್ಲ ಆರ್ಥಿಕ ಚೈತನ್ಯವುಳ್ಳ ವರು ಕಟ್ಟ ಬಯ 
ಬಡವರಿಗೆ ಅವರ ಕೈ ಕಾಲುಗಳೇ WN, ಹೈ ದಯವೇ ಪೂಜಾ ye; ತಲೆಯೇ 
ಸುವರ್ಣ ಕಲಶ. ಕಾಲಾಂತರದಲ್ಲಿ ಕಲುವ. ಣ್ಣುಗಳ ಗುಡಿ PER ಉರುಳಿ 
ಮಣ್ಣು ಗೂಡಬಹುದು. ಆದರೆ ದೇವದೇನನ ಈ ಜೀವಂತ ದೇವಾಲಯ ಕೊನೆಯ 
ವರೆಗೂ ಉಳಿಯುತ್ತದೆ. 

ವ್ಯಕ್ತಿಯ ದೇಹವೇ ದೇಗುಲವೆಂಬ ಘನತತ್ವವನ್ನು ಎಷ್ಟೋ ಜನ ಸಂತರು 
ವ್ಯಕ್ತಮಾಡಿದ್ದರೂ ಬಸವರಷ್ಟು ಚಿತ್ರಮಯವಾಗಿಯೂ ಹಾಗೂ ಅಘ SN 
ಅವರು ಯಾರೂ ಹೇಳಿಲ್ಲ. ಬರನಿ ಭಕ್ತಜನ ವಚನಗಳನ್ನು ಅಪಾರ ಪ್ರೀತಿ ಭಕ್ತಿ 
ಗಳಿಂದ ಹಾಡುತ್ತಾರೆ. ನಮ್ಮ ಜನತೆಯ ನೈ ತಿಕ ಹಾಗೂ ಮಖಕ "ಜೀವನಕ್ಕೆ. 
ಔನ್ನತ್ಯ ಒದಗಿಸುವುದರಲ್ಲಿ ಈ SNR: ಸಶಸ್ತ ಸಾಧನಗಳಾಗಿವೆ. 


ಶ್ರೀ ಬಸವಣ್ಣನವರೂ ಕವಿಗಳ ಕಾಣಿಕೆಯೂ ; ೬೭೧ 


ರಾಸ್ಟ್ರಪಿತ ಬಾಪೂಜಿ ಈ ಶತಮಾನದಲ್ಲಿ ಮಾಡಿದುದನ್ನು ಮುಂದಾಲೋಚಿಸಿ 
ಬಸವರು ಅಹಿಂಸೆಯ ತತ್ವವನ್ನು ಹೆ:ರುಸಿನಿಂದ ಬೋಧಿಸಿದರು. ಮೊದಲೇ ಹೇಳಿದಂತೆ 
ಜಾತಿ ಪದ್ಧತಿಗಳನ್ನು ತಿರಸ್ಕರಿಸಿ ಅಸ್ಪ ಎಸ್ಯಾತೆಯ ಅಮಾನುಷ ವರ್ತನೆಗಳನ್ನು ದೂರೀ 
ಕರಿಸಲು ಸಾಧ್ಯವಾ ಲ್ಲ ಉಚ್ಚ ನೀಚರೆಂಬ ಭೇದ ಗಳು 
ಬಲವಾಗಿ ಬೇರೂರಿದ್ದ ಆ ಕಾಲದಲ್ಲಿ ಬಸನರು ಕೈಗೊಂಡ ಸಮನ್ವಯ ಕರಣಕಾರ್ಯ 
ee. ಆದರೂ ಬಸವರು ತಪ್ಪುಗೈಯ್ಯತ್ತಿದ್ದ ಮಾನವತೆಯ 
"ಲೋಪದೋಷಗಳನ್ನು ಿ, ವಿಶ್ವಬ:ಧುತ್ವ ಹಾಗೂ ಸಮಾನತೆಗಳ ಹೆದ್ದಾ ರಿಯಲ್ಲಿ 
ಜನತೆಯನ್ನು ಹ: Kk ತಹಿನಾದಲ( ಇಂದಿಗೂ ೬೦ ಲಕ್ಷ್ಮ ಜನ ನೀರಕೈ ವರೂ, 
ಅಷ್ಟೆ € ಅಥವಾ ಅದಕ್ಕೂ ಹೆಚ್ಚಿ ನ ಸಂಖ್ಯೆ ಯ ye ರ ಸುತರನೂ ಬಸವರನ್ನು ಆಡ 
“SR ಸುಧಾರಕರೆಂದು ಗೌರವಿಸುತ್ತಾರೆ. ಒ ಧರ್ಮ ಸಂಸ್ಥಾಪನೆ ಪ್ರಸಾರ 
ಗಳಷ್ಟೇ ಸಮಾಜ ಸುಧಾರಣೆಗಳಿಂದ ಈ pe. ಮಾನನತೆಯನ್ನು ಉದ್ಭರಿಸಿ 
ದ್ಹಾಕಿಂದು ನಾನು ನಂಬಿದ್ದೆ ನೆ. 

ಇಷ್ಟೇ ಅಲ್ಲದೆ ಬಸವರು ದೈಹಿಕಶ್ರ ಮಕ್ಕೆ ಅಪಾರ ಮಹತ್ವ ಕೊಡುತ್ತಿದ್ದರು. 
ಅವರ ಪ್ರ ಕಾರ ದೈಹಿಕಶ್ರಮ ಅಥವಾ ಕಾರ್ಯವು ಕೈಲಾಸಕ್ಕೆ ಸವ: ಕ್ತ ಅವರು 
೫೯೯ ಎನ ತ್ಯಾಗದಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಪ್ರತಿಯೊಬ್ಬನೂ ತನ್ನ ಕರ್ತವ್ಯ 
ವನ್ನು ಬಿಡದೆ ಮಾಡಬೇಕು. ಆದರೆ ಭಕ್ತಿಭಾವದಿಂದ ಮಾಡಬೇಕೆಂದು ಹೇಳುತ್ತಿದ್ದರು. 
ಎಲ್ಲ ಕಸುಬುಗಳೂ ಒಂದೇ, ಒಂದಕ್ಕೊಂದು ಸಮಾನ ಎಂದು ಬೋಧಿಸಿ ಕರ್ಮಕ್ಕೆ 
ಪಾವಿತ್ರತೆ ತಂದುಕೊಟ್ಟಿರು. ಜಂಗಮರು ಸಹ ಬೇಡಬಾರದು, ತಮ್ಮ ಅನ್ನವನ್ನು 
ತಾವೇ ಸಂಪಾದಿಸಿಕೊಂಡು ಜಂಗಮರಾಗಿರಬೇಕು ಎಂದೂ ಅವರು ಹೇಳಿದ್ದರು. 

ಜಗತ್ತಿನ ಎಲ್ಲ ವ.ಹಾನ್‌ ಧರ್ಮಗಳೂ ಮಾನವನ ಬದುಕಿಗಾಗಿ ಉಚ್ಚನೈತಿಕ 
ಹಾಗೂ ಆಧ್ಯಾತ್ಮಿಕ ತತ್ವಗಳನ್ನು ನಿಯಮಿಸುತ್ತವೆ. ಅಂಥವುಗಳಲ್ಲಿ ವೀರಶೈವ ಧರ್ಮವೂ 
ಒಂದಾಗಿರುತ್ತದೆ. ಕೇವಲ ಕನ್ನಡ ಮತ್ತು ತೆಲುಗುಗಳಲ್ಲಿ ಮಾತ್ರ ಕಾಣಸಿಗುವ 
ವೀರಶೈೈವ ಸಾಹಿತ್ಯ ಹಿಂದಿ ಹಾಗೂ ಇಂಗ್ಲೀಷ್‌ ಭಾಷೆಗಳಿಗೆ ಅನುವಾದಗೊಳ್ಳ ಬೇಕು. 
ಸ.ಸಂಘಟಿತ ರೀತಿಯಲ್ಲಿ ಅವುಗಳ ಅನುವಾದ ಹಾಗೂ ಪ್ರಕಟನೆಗಳು ಆದರೆ ಕನ್ನಡ, 
ತೆಲುಗು hae 3: ಹೊರತಾದವರಿಗೂ ಅವು ಸೂ ಸ್ಫೂರ್ತಿದಾಯಕವಾಗುವುದರಲ್ಲಿ 
ಸಂದೇಹವಿಲ್ಲ. ಶ್ರೀಮಂತ ಸಾಹಿತ್ಯ ಜಗತ್ತಿನ ಈ ಕೊನೆಯಿಂದ ಆ ಕೊನೆಯ 
ವರೆಗೂ ನ ಸ 


ಮರುಳು ಸಿದ್ಧಾಂಕ--ಪುಟಿ ೬೮ 
ಲೇಖಕ: ಶ್ರ್ರೀಶಿವ ಶ್ರೀಶೈ ಲ ಎಂಬುವವರು. ಇವರು ತಮ್ಮ ಲೇಖನದ 
ತ್ಯ ದಲ್ಲಿ ಕೆಳಗೆ ಬರೆದ ಪದ ನನ್ನು ಬನಿದಿದ್ದಾ ಕಿ. 


ಬೆಳಗು ಪಂಚಾಚಾರ್ಯ ತತ್ವವೆ | 

ಬೆಳಗು ಬಸನನ ಭಕ್ತಿತತ್ವವೆ | 

ಬೆಳಗು ವಿರತರ ಶೂನ್ಶತತ್ವವೆ ॥ 

ಬೆಳಗು ಭಕ್ತರ ನಂಶದೀಪನೆ | 

ಬೆಳಗು ದ್ವೇಷಾಸೂಯೆಗಳ ಕಡುಕತ್ತಲೆಯ ಕಳೆದು । 


೬೭೨ ಬಸವತತ್ವ ರತ್ನಾಕರ 


ನೀರಭದ್ರದೇನರ ಪುರಾಣ 
(ಭಾಮಿನಿ ಷಟ್ಟದಿ) 


ನಂದಿನಾಥ ಶಿಲಾದ ಖುಷಿಯ | 
ಕಂದ ಬಸನ ನಿಮ್ಮ ಸುಹಿಮಾ | 
ನಂದನನು ಪೊಗಳಲಿಕೆ ಫಣಿರಾಜಂಗೆ ವರಿವರಿದು ॥ 


ತಂದೆ ನಿಮ್ಮಯ ಕೃಪೆಗಳಿಂದಲಿ | 
ಇಂಡುಧರಸುತ ವೀರಭದ್ರನ | 
ಛಂದದಾ ಪೌರಾಣ ರಚಿಸುವೆ ವೃಷಭ ಸಲುಹೆನ್ನ ॥ 


ಪುರಾಣವು ಚೆನ್ನಾಗಿದೆ. ಕವಿಯ ಹೆಸರೂ, ಕಾಲವೂ ಗೊತ್ತಾಗಿರುವುದಿಲ್ಲ. 


ಇಪ್ಪತ್ತೇಳನೆಯ ಪ್ರಕರಣ 
ಶ್ರೀ ಬಸವಣ್ಣನವರೂ ಆಂಧ್ರಕನಿಗಳ ಕಾಣಿಕೆಯೂ 


ಬಸವೇಶ್ವರರು ಹನ್ನೆರಡನೆಯ ಶತಮಾನದಲ್ಲಿ ಕಲ್ಯಾಣಸಟ್ಟಣದೊಳಗೆ 
ಎಬ್ಬಿಸಿದ ಧಾರ್ಮಿಕ ನಿಪ್ಸವವು ಕೇವಲ ಕನ್ನಡ ಸಾಹಿತ್ಯದ ಮೇಲೆ ಮಾತ್ರ ಪರಿಣಾಮ 
ಕಾರಿಯಾಗಿರದೆ ಆಂಧ್ರವಾಜ್ಮಯದ ಮೇಲೆಯೂ ಸಹ ಪ್ರಚಂಡತರವಾದ ಪರಿಣಾಮ : 
ವನ್ನುಂಟುಮಾಡಿತು. ಅದರಿಂದುಂಟಾದ. ವಿಚಾರ ಕ್ರಾಂತಿಯ ಪರಿಣಾಮವಾಗಿ 
೧೨ನೆಯ ಶತಮಾನದಿಂದ ತೆಲುಗು ಸಾಹಿತ್ಯವು. ಹೊಸದೊಂದು ಮಾರ್ಗವನ್ನೇ | 
ಹಿಡಿಯಿತು. ರಾಷ್ಟ್ರೀಯ ಮತ್ತು ಧಾರ್ಮಿಕ ಕವಿತಾ ನಿರ್ಮಾಣಕ್ಕೆ ಕಾರಣವಾಯಿತು. 
ಬಸವಣ್ಣ ನವರ ಕಾಲದಿಂದ ಆಧುನಿಕ ಯುಗದ ಅನೇಕ ಕವಿಗಳು ಮತ್ತು ಪಂಡಿತರು 
ಬಸವಣ್ಣ ) ನವರ ಬಗ್ಗೆ ತಮ್ಮ ತಮ್ಮ ಕೃತಿಗಳಲ್ಲಿ. ಮಹತ್ತರವಾದ ಗೌರವವನ್ನು 
ಶ್ರೀ ಬಸವಣ್ಣ ನವರಿಗೆ. ವಿವಿಧ ಹು ಈ ಸಲ್ಲಿಸಿರುವರು. ಅವರಲ್ಲಿ ಕೆಲವು ಮುಖ್ಯ | 
ಕವಿಗಳ ನರಿಚಯವನ್ನು ಇಲ್ಲಿ ಕೊಡಲಾಗುವುದು. 


ಶ್ರೀ ಮಲ್ಲಿಕಾರ್ಜುನ ಪಂಡಿತಾ ರಾಧ್ಯ ರು 


ಇವರು ಬಸವಣ್ಣ ನವರ ಸಮಕಾಲದಲ್ಲಿದ್ದವರು. ಶಿವನು ನೀರಶೈವದ ಧರ್ಮೋ 
ದ್ಧಾರಕ್ಕಾಗಿ ನಂದೀಶ್ವ | ರನನ್ನು ಕನ್ನಡ ನಾಡಿನಲ್ಲಿ ಅವತರಿಸಲು ಕಳುಹಿಸುವುದಕ್ಕ . 
ವತಿ ಆತನಿಗೆ ತರಾಳ ಓರ್ವ ಗಣಾಧಿಸನನ್ನು ಪಂಡಿತಾರಾಧ್ಯ 
ರೂಸದಿಂದ' ತೆಲುಗು ದೇಶದಲ್ಲಿ ಅವತರಿಸಲು ಕಳುಹಿದನೆಂದು ಪಾಲ್ಕುರಿಕೆಯ 
ಸೋಮನಾರಾಧ್ಯರ ಹೇಳಿಕೆಯು. ಗೋದಾವರಿ ಜಿಲ್ಲೆಯಲ್ಲಿರುವ ದ್ರಾಕ್ಸಾರಾಮ 
ಭೀಮೇಶ್ವ ರದ ದೇವಾಲಯದ ಸಾನಾಧಿನತಿಯಾದ ಭೀಮಣ್ಣ ಸಂಡಿತನೆಂಬ ಶೈವ 
ಬ್ರಾಹ್ಮಣನು ಸಂಡಿತಾರಾಧ್ಯರ ತಂದೆಯು. ಇವರ ತಾಯಿಯ ಹೆಸರು ಗೌರಾಂಜಿ. 
ಶ್ರಿ ತೈಲ ಮಲ್ಲಿಕಾರ್ಜುನನ ವರದಿಂದ ಹುಟ್ಟದ ಇವರಿಗೆ ಮಲ್ಲಿಕಾರ್ಜುನನೆಂಬ 
ಹೆಸರನ್ನಿಟ್ಟು. ಇವರು ಪ್ರೌಢವಯಸ್ವರಾದ ಮೇಲೆ ಅವಾಂತರಯ್ಯನ ಶಿಷ್ಯನಾದ 
ಕೋಟಪಲ್ಲಿ ಆರಾಧ್ಯರಿಂದ ಲಿಂಗಧಾರಣ ದೀಕ್ಷೆಯನ್ನು ಪಡೆದರು. ಶೈವ ಬ್ರಾಹ್ಮಣರು 
ಇವರ ಲಿಂಗಧಾರಣ ಪದ್ಧತಿಯನ್ನು ಆಕ್ಸೇನಿಸಲು ಅವರನ್ನು ವಾದದಲ್ಲಿ ಜಯಿಸಿ 
ವೀರಮಾಹೇಶ್ವರಾಚಾರ ಮಾರ್ಗವನ್ನು ತಿಳುಹಿಸುವ “ ಶಿವತತ್ವಸಾರ'' ವೆಂಬುವ 
ಕೃ ತಿಯನ್ನು ರಚಿಸಿ ತಾವು ನುಡಿದಂತೆ ನಡೆದುಕೊಳ್ಳುತ್ತ ಬಂದರು. ಇರರು 
ಪೋರಂಡ್ಣಸ ಸೂರವೈ ಮತ್ತು ಚಿಲಜೇವವೇನನಾರಾಧ್ಯರ ಮುಖದಿಂದ ಬಸವೇಶ್ವರನ 
ಮತ್ತು ಕಲ್ಯಾಣದ ಶರಣರ ಮಹಿಮಾತಿಶಯಗಳನ್ನು ಅರಿ ಸಂತು ಬಸವೇಶ ರನ 
'ದರ್ಶನಾರ್ಥವಾಗಿ ಕಲ್ಯಾಣಪಟ್ಟಿ ಣಕ್ಳೆ ಪ್ರಯಾಣ 'ಜಿಳೆಯಿಸಿದರು. ಬಸವಣ ೧ ನವರ 
ವಚನಗಳ ಸಾರವನ್ನು ಗ್ರಹಿಸಲು ಕನ್ನ 1 ಭಾಷೆಯನ್ನು Wit ಬಸವಣ್ಣನು 
ಇವರಿಗೆ ಕಳುಹಿಸಿಕೊಟ್ಟ rd ಮಹಿಮೆಯಿಂದ ಈತನಿಗೆ ಕನ್ನಡ ಭಾಷೆಯಲ್ಲಿ 
ಜ್ಞಾನವಾಯಿತೆಂದು ಸೋಮನಾರಾಧ್ಯರ ಹೇಳಿಕೆ. : ಇವರು ಚಂದವೋಲಿನ ವೆಲನಾಟ 


43 


೬೭೪ ಬಸವತತ್ವ ರತ್ನಾಕರ 


ಜೋಳನ ಆಸ್ಥಾ ನದಲ್ಲಿ ಬೌದ್ಧ, ಜೈನ, ಚಾರ್ವಾಕ, ಕರ್ಮವಾದ ಮುಂತಾದ ಮತಗಳ 
ಪಂಡಿತರನ್ನು "ನಾದದಲ್ಲಿ ಸಸ್ಯ ನೀರಶೈವ ಧರ್ಮನೆ ಶ್ರೆ ಷ್ಠ ತೆಯ. ನ್ನು ಪ್ರತಿಸ್ಮಿಸಿ 
ಅಮರಾವತಿಗೆ ಬಂದರು. ಅಲ್ಲಿಂದ ಕಲ್ಯಾಣ ಸಾಬನ ಹೊರಟು ನಿಡುಗುಡು 
ಮುಲು, ಪಾನುಗಲ್ಲು ಮುಂತಾದ ಗ್ರಾಮಗಳಲ್ಲಿ ಶಿಷ್ಯ ಕೋಟಿಯನ್ನು ಉದ್ಭರಿಸುತ್ತ, 
ವನಿಪುರಕ್ಕೆ ಬಂದು ಅಲ್ಲಿ ಶಂಕರಯ್ಯನೆಂಬ ಭಕ್ತನ ಸಪರ್ಯವನ್ನು ಸ್ವೀಕರಿಸಿ ಕಲಾ ಣಕ್ಕೆ 
ಹೊರಟರು. ಮಾರ್ಗದಲ್ಲಿ ಅದಕ್ಕೆ ಸ ದಿನಗಳ ಪೂರ್ವದಲ್ಲಿ ಬಸ ಸನೇಶ್ವ ರನು 
ಕಪ್ಪ ಡಿಯ ಸಂಗಮೇಶ್ವ ರನಲ್ಲಿ ಐಕ್ಯ ವಾದನೆಂಬ ಸುದ್ದಿ ಯನ್ನು ಕಲ್ಯಾಣದಿಂದ ತ 
ವಮನ ಮುಖಯ ಕೇಳಿ 0ನ ಪ್ರಳಾಪಿಸಿ ಶ್ರೀತೈಲ ಪಾ ್ರ್ರಂತಕ್ಕೆ ಹೋದರು. 
ತಾವು ವೆಲ್ಲಟೂರಿನಲ್ಲಿದ್ದು ತಮ ಬ ಶಿಷ್ಯನಾದ ರೋನಮಯ್ಯನನ್ನು ಶಿವರಾತಿ ತ್ರಿ ವ್ರತಾಚರಣೆ 
ಗಾಗಿ ಶ್ರೀಕ್ಲೆ ೈಲಕ್ಕೆ Me ಆತನು ಗಿರಿಪ್ರ ದಕ್ಷ? ಣೆಯನ್ನು ನೊಂದು 
ರ ಬಸವೇಶ್ವ ರನು ಹೋದಮೇಲೆ ತಾನಿನ್ನು " ಭೂಮಿಯಲಿಕಲಾಗಔಿಂದು 
ಸಕುಟುಂಬರಾಗಿ ಅಂಗೈ ಶ್ಯರಾಗುವರು. ಇವರ ಬಗ್ಗೆ 'ನಿಶೇಷ ಮಾಹಿತಿಗಳು ಚಂದ 
ಪೋಲು ಕೈಫಿಯತ್ತು (1.00%! 8600169) ೪. 0. 89 ನಲ್ಲಿ ದೊರೆಯುತ್ತವೆ. 
ಇವರ ವಿಷಯಕ್ಕೆ ಪಾಲ್ಕುರಿಕೆಯ ಸೋಮನಾರಾಧ್ಯರು ಪಂಡಿತಾರಾಧ್ಯ ಚರಿತ್ರೆ 
ಎಂಬುವ ದ್ವಿನದ ಕಾವ್ಯವನ್ನೂ, ೧೫ ನೇ ಶತಮಾನದಲ್ಲಿ ಕವಿಸಾರ್ವಭೌಮನಾದ 
ಶ್ರೀನಾಥನು ಚಂಪೂಕಾವ್ಯವನ್ನೂ, ಗುರುರಾಜನ ಪಂಡಿತಾರಾಧ್ಯ ಚರಿತ್ರೆ ಸಂಸ್ಕೃತ 
ಕಾವ್ಯವನ್ನೂ, ನೀಲಕಂಠ ಕವಿಯು ಆರಾಧ್ಯಚರಿತ್ರೆಯನ್ನು ಸಂಸ್ಕೃತದಲ್ಲಿಯೂ, ಸಿದ್ಧ 
ನಂಜೇಶನು ಗುರುರಾಜ ಚಾರಿತ್ರವನ್ನು ಕನ್ನಡದಲ್ಲಿಯೂ ಬರೆದಿರುತ್ತಾರೆ. ಮತ್ತು ರಾಜ 
ಲಿಂಗಸೂರಿ ಎಂಬ ಆರಾ :ಧ್ಯಬ್ರಾಹ ಹ ರು “ಚಾರಿತ್ರ, ದೀಕ್ಸಾಪ್ರ ಕರಣಂ'' ಎಂಬುವ ಸಂಸ್ಕತ 
ಗ್ರಂಥವನ್ನು ಬರೆದಿರುವರು. ಶ್ರೀ ಪಂಡಿತಾರಾಧ್ಯರಿಗೆ ಲೋಕಾರಾಧ್ಯ. ತ ತ್ರಿಲೋಕಗುರು, 
ಶ್ರೀ ಶೈವಸಮಯದೇಶಿಕ ಚಕ್ರವರ್ತಿ, ಶೈವಧರ್ಮೋತ್ತಮಾಚಾರ್ಯ, ad ಮು. 
ಮುಂತಾದ ಬಿರುದುಗಳಿದ್ದವೆಂದು ಬೇರೆ ಬೇರೆ ಗ್ರಂಥಗಳಿಂದ ತಿಳಿದುಬಂದಿದೆ. ಆರಾಧ್ಯ 
ಬ್ರಾ ಹ್ಮ ಅರು ಇವರನ್ನು ಕಲಿಯುಗದ ದೇಶಿಕರನ್ನಾಗಿಯೂ, ನೀಠಾಚಾರ್ಯ ರನ್ನಾ ಹ 
ತನ್ನು. ಮೂಲಪುರುಷರನ್ನಾಗಿಯೂ ಭಾವಿಸಿರುವರು. ಕನ್ನಡ ದೇಶದ ವೀರಶೈವರು 
ಇವರನ್ನು ಸಂಚಾಚಾರ್ಯರದ್ಲೊಬ್ಬರನ್ನಾಗಿ ಗಣಿಸುತ್ತಲಿದ್ದಾೆ. ಇತ್ತೀಚೆಗೆ ಕೆಲವರು 
ಇದನ್ನು ಅಲ್ಲಗಳೆಯುತ್ತಾರೆ. ಇಬ್ಬರು ಪಂಡಿತಾರಾಧ್ಯರೆಂಬುವುದಕ್ಕೆ ಆಧಾರಬೇಕು. 
ಮೇಲೆ ಬಸ ಸವಣ್ಣ ನವರ ಸ ನಟರು ಟೀಯ. ಬಿಜ್ಜ ಳ ೧೧೬೦- 
೧೧೬೭, ಬಸ ಸವೇಶ್ವ ರ ೧೧೩೨-೧೧೬೮, ವೆಲನಾಟ ಜೋಳ ೧೧೬೩-೧೧೮೦. ಉದಯಾ 
ನನೀಶ ೧೧೬೨, "ಬದ್ಧ ರಾಜ ೧೧೭೧ ಮೊದಲಾದವರು ಶ್ರೀ ಪಂಡಿತಾರಾಧ್ಯರ ಸ ಸಮ 
ಕಾಲದವರು. ಇವರು ವೃ ದ್ಧಾನ್ಯ ದಲ್ಲಿ ಲಿಂಗೈಕ್ಯ ರಾದರೆಂದು ಸೋಮನಾಥರ ಗ್ರಂಥಗಳಿಂದ 
ತಿಳಿದುಬರುತ್ತದೆ. ಇ ಹ ರಲ್ಲಿ ಜನಿಸಿ ೧೧೭೦ರ ಪ್ರಾರಂಭದಲ್ಲಿ ಲಿಂಗೈಕ್ಕ A 
ರಾಗಿರಬಹುದೆಂದು ತಿಳಿಯಲವಕಾಶವಿರುತ್ತ ದೆ. 


ಇವರ ಗ್ರಂಥಗಳು-- 


ನನ್ನಯ್ಯ ಭಟ್ಟಾರಕನನ್ನು' ಬಿಟ್ಟಿಕೆ ಈತನೇ ತೆಲುಗು ಸಾಹಿತ್ಯದಲ್ಲಿ ಪ್ರ ಪ್ರಥಮ 
ಕವಿಯೆಂದು ಫಳಲ ಈತನು: ತೆಲುಗು ನಾಡಿನಲ್ಲಿ ಹೋ ಕವಿತೆಯನ್ನು 


ಶ್ರೀ ಬಸವಣ್ಣನವರೂ ಅಂಧ್ರಕನಿಗಳ ಕಾಣಿಕೆಯೂ ೬೭೫ 


ನಿರ್ಮಿಸಿ ತನ್ನ ಅನಂತರದ ಕನಿಗಳಿಗೆ ಮಾರ್ಗದರ್ಶಕನಾಗಿರುವನು. ಆಂಧ್ರಲಕ್ಷಣ 
ಗ್ರಂಥಗಳಲ್ಲಿ ಈತನ ಅನೇಕ ಪದ್ಯಗಳು ಉದಾಹರಿಸಲ್ಪಟ್ಟಿವೆ. "" ನಿವರಿಂಸ ಶೇಷು 
ರಿನೇಹಿನಾಲುಕಲು?' (ಶಿವಕವಿ ಮಯ್ಯ ಜಿಹ್ಪ ರು ಸಂಖ ಎಂದು ಸೋಮನಾಥನು 
ಈತನ ಕವಿತಾ ಪ್ರಭೆಯನ್ನು Ns ಸೋಮನಾಥನು ಉಲ್ಲೇಖಿಸಿದ 
ಪ್ರಕಾರ ಪಂಡಿತಾರಾಧ್ಯ ರು ಕೆಳಗೆ ಬರೆದ ಗ್ರಂಥಗಳನ್ನು ಬರೆದಂತೆ ತೋರುತ್ತದೆ 

(೧) ಶಿವತತ ಸಾರಮು, (೨) ಲಿಂಗೋಧ್ಭವದೇವಗದ್ಯ, (೩) ರುದ್ರಮಹಿಮಾ, 
(೪) ಗಣಸಹಸ್ರ ಇನು ಸ್‌. (೫) ಅಮರೇಶ್ವರಾಷ್ಟ್ರಕ, (೬) ತ ವರ್ಣನೆ, 
(೭) ಹಾಜಿ ಮುಲು, . (೮) ಸಂಸಾರ ಘಾಡ! | ವನ, (೯) ಶಂಕರ ಗೀತೆ 
(೧೦) ಅನಂದ ಹ (೧೧) ಡಕ್ಲಾಢ್ವರ, (೧೨) ವ್ಯಾಸಾಷ್ಟಕ, (೧೩) ಗಣಾಡಂಬರ, 
(೧೪) ಶೌರಭ, (೧೫) ತುಮ್ಮೇದ ಪದಮುಲು, ನ. ಪ್ರಭಾತ ಸದಮುಲ್ಕು 
(೧೭) ಪರ್ವತ ಪದಮುಲು, (೧೮) ಶಂಕರ ಪದಮುಲು, (೧೯) ಆನಂದ ಸದಮುಲು, 
(೨೦) ನಿವಾಳೀ ಸದಮುಲ್ಕು (೨೧) ವಾಲೇಶು ಸದಮುಲು, (೨೨) ಗೊಬ್ಬಿ ನದಮುಲು, 
(೨೩) ವೆನ್ನೆಲಿ ಪದಮುಲು, (೨೪) ಸಾಂಬವರ್ಣನ, (೨೫) ಗಣವರ್ಣನ, 
ಈ ೨೫ ಗ್ರಂಥಗಳಲ್ಲದೆ ಶತಕಗಳು, ದಂಡಕಗಳು, ದೀಪಕಳಿಕ, ಮಹಾನಾಟಕೋದಾ 
ಹರಣ ಮುಂತಾದುವುಗಳನ್ನು ಬರೆದಂತೆ ಕಂಡುಬರುತ್ತದೆ. ಶ್ರೀ ಗಿರಿಮಲ್ಲಿಕಾರ್ಜುನನಿಗೆ 
 ಅಂಕಿತಗೊಳಿಸಲ್ಪಟ್ಟರುವ ಶತಕವು ಇವರದೇ ಎಂದು ಆಂಧ್ರಲಕ್ಷಣ ಗ್ರಂಥಗಳಿಂದ 
ತಿಳಿದುಬರುತ್ತ ಜಿ 

ಶ್ರೀ ಬಸವಣ್ಣ ನವರ ಬಗ್ಗೆ ಹ ಬಸವಗೀತೆ'' ಎಂಬುವ ಕನ್ನಡ ಕಾವ ವನ್ನೂ 
«ಬಸವ ಮಹಿಮಾಲು'' ಎಂಬ ತೆಲುಗು ಕಾ ವ್ಯವನ್ನೂ EE ರೆ. ಬನ್ನ ರಿಂಗ 
ಸ್ತೋತ್ರನೆಂಬ ಕನ್ನಡ ಗ್ರಂಥವು ಈತನದೇ ಟಾ ಶಿವತತ್ರಸಾರಪೊಂದನ್ನು.” ಬಿಟ್ಟು 
ಇವರ ಗ್ರಂಥಗಳೆಲ್ಲ pi ಗರ್ಭದಲ್ಲಿ ಅಡಗಿಹೋಗಿದ್ದರೂ ಇವುಗಳ ಸ್ವರೂಪ 
ವೆಂತಹುದೆಂಬವದನ್ನು ನಾವು ಸೋಮನಾಥನ ಪಂಡಿತಾರಾಧ್ಯ: ಚರಿತ್ರೆ ಯಿಂದ ಕಂಡು 
ಕೊಳ ಬಹುದು. ಇ ಬಸವಗೀತೆಯು ಆರಾಧ್ಯಚರಿತ್ರೆ ಪಂಡಿತ ಪ್ರಳಾನಘೆಟ್ಟದಲ್ಲಿ 
ಗರ್ಭೀಕೃತವಾಗಿ ಹೋಗಿರುವದು. ಅದರಲ್ಲಿ ಬಸ ಸವಣ್ಣನ ಚರಿತ್ರೆ ಯೂ ಕೆ ಚರಿತೆ ತ್ರಯ 
ಸಂಗ್ರಹವಾಗಿ ವರ್ಣಿಸಲ್ಪಟ್ಟದ್ದು ಆ ಕಾವ್ಯದಲ್ಲಿ ಭಕ್ತಿ ಕರುಣಾರಸಗಳು ಉತ್ಸೇರೆತ್ತಿರು 
ವವು. ಶಿವತತ್ವಸಾರದಲ್ಲಿ ಶಿವಶರಣರ ಮಹಿಮೆಗಳು ವರ್ಣಿಸಲ್ಪಟ್ಟಿದ್ದು ಬಸವಣ್ಣನವರ 
ಬಗ್ಗೆ ಅದರಲ್ಲಿ ಕೆಳಗೆ ಕಂಡ ಮೂರು ಪದ್ಯಗಳಿರುತ್ತವೆ-- 


ಕಂದ 


ಅಸಮೇಕ್ಬಣ ಶಿವಭಕ್ತುಂ ! 

ದಸಮ ಶ್ರೇಷ್ಠುಡನಿ ಪಲಿಕಿಯನ್ಯು ಲತೋಡನ್‌ | 

ಬೊಸಪೋರೈ ಭಂಡಾರುವು । ್ಳ 

ಬಸನಡು ವಿಸಮೆತ್ತಿ ತ್ರಾವಿ ಬ್ರತುಕಡೆ ರುದ್ರಾ ॥ ೪2೦8 


: ವಸುಧನುಮೇ ಶುಡೆ ದೈವನುಂ | 
ಪ್ರಸಾದಮು ಪವಿತ್ರಮಾಶು ಭಕ್ತುಲೆ ಕುಲಜರ್‌ | 
ಪೊಸಪೇರನಿ ಬಂಡಾರುವು | 
ಬಸವನ ವಿಸಮೆತ್ತಿ ತ್ರಾವಿ ಬ.ತುಕಡೆ ರುದ್ರಾ ೪೩೨ 


೬೭೬ ಬಸವತತ್ವ ರತ್ನಾಕರ 


ಕುಸುವು ಶರಾರೀ ಶಿನಲಿಂ । 

ಗ ಸಮೇತುಲುದಕ್ಕ ಬೊಂದಗಾದನಿ ನಿರ್ಮಾ | 

ಲ್ಲ ಸುಖಂಬನಿ ಬಂಡಾರುವು | 

ಬಸವನ ವಿಸಮೆತ್ತಿ ತ್ರಾನಿ ಬ್ರತುಕಡೆ ರುದ್ರಾ ॥ ೪೩೩ ॥ 


ಇವುಗಳ ಕನ್ನಡ ಭಾಷಾಂತರ-- 
ಅಸಮೇಶ್ರಣ ಶಿವಭಕ್ಕಂ 1 
ರಸೆಯೊಳಸಮಾನನೆಂದು ಹರವಾದಿಗಳೆಣೀಳ೯ । 
ಪೊಸಪೋರಂ ಪೂಡಿದನಾ | 
ಬಸವನು ವಿಸನೆತ್ತಿ ಕುಡಿದು ಬದುಕನೆ ರುದ್ರಾ | 


ವಸುಧಿಯೊಳು ಶಿವನೆ ದೈವವು | 

ಪ್ರಸಾದವು ಪವಿತ್ರವೀಶ ಭಕ್ಕರೆ ಕುಲಜರ್‌ | 
ಸೊಸನೋರೆಂದಾ ಮಹಿಮನು ! 

ಬಸವನು ಏಿಸವೆತ್ತಿ ಕುಡಿದು ಬದುಕನೆ ರುದ್ರಾ ॥ 


ಕುಸುವು ಶರಾರೀ ಶಿವಲಿಂ । 

ಗ ಸಮೇತರು ಮಾತ್ರ ಮೊದಲಹುದೈ ನಿರ್ಮಾ | 
ಲ್ಕ ಸುಖವ ಭುನಿಯೊಳೆಂದಾ । 

ಬಸವನು ವಿಸವೆತ್ತಿ ಕುಡಿದು ಬದುಕನೆ ರುದ್ರಾ ॥ 


ಪಾಲ್ಕುರಿಕೆಯ ಸೋಮನಾರಾಧ್ಯರು--ಇವರ ಹೆಸರು ಕನ್ನಡ ಮತ್ತು ಸಂಸ್ಕೃತ | 


ಕವಿಗಳಲ್ಲಿಯೂ ಬಂದಿರುತ್ತದೆ, ಕನ್ನಡ ಕವಿಗಳ ವಿಷಯ ಹೇಳಿದಾಗ ಇವರ ಬಗ್ಗೆ 
ಕೆಲವು ವಿಷಯಗಳನ್ನು ಹೇಳಲಾಗಿದೆ. ಇಲ್ಲಿ ಹೆಚ್ಚಿನ ಸಂಗತಿಗಳನ್ನು ಮಾತ್ರ 
ಕೊಡಲಾಗುವದು. ಪ್ರತ್ಯಕ್ಬವಾಗಿ ಭೃಂಗೀಶನ ಅವತಾರವೆಂದು ಹೇಳಿಸಿಕೊಳ್ಳುವ 
ಈ ಮಹಾಕನಿಯು ಪಂಡಿತಾರಾಧ್ಯರ ಅನಂತರ ಆಂಧ್ರ್ರದೇಶದಲ್ಲಿ ನೀರಕೈವ ಧರ್ಮ 
ಪ್ರಚಾರಮಾಡಿದರು. ' 

ನಿಜಾಂ ಇಲಾಖಾ, ನಲ್ಲಗೊಂಡ ಜಿಲ್ಲಾ, ಜನಗಾಂವ್‌ ತಾಲೂಕಿನಲ್ಲಿರುವ ಪಾಲಕುರ್ಕಿ 
ಎಂಬುವ ಗ್ರಾಮದಲ್ಲಿ ಕ್ರಿ.ಶ. ೧೧೬೦ ರಲ್ಲಿ ಇವರು ಜನ್ಮನೆತ್ತಿ ೧೨೪೦ ರಲ್ಲಿ ಕನ್ನಡ 
ದೇಶದಲ್ಲಿ ಕಲಿಕೆ ಎಂಬ ಗ್ರಾಮದಲ್ಲಿ ಲಿಂಗೈಕ್ಯರಾದರು. ಬೆಲಿದೇನಿ ಸೋಮನಾರಾಧ್ಯರ 
ಮೊಮ್ಮಗನು. ಈತನ ಗುರುವು ಕರಸ್ಕಲದ ವಿಶ್ವನಾಥನು. ಕವಿತಾ ಗುರುವು ಕಟ್ಟು ಕೂರಿ 
ಪೋಲೆದೇವರೂ ಎಂಬೊಬ್ಬ ಮಹೇಶ್ವರನ ಸಹ ಈತನ ಗುರುವಾಗಿ ಗಣಿಸಲ್ಪಟ್ಟಿರುತ್ತಾನೆ. 
ಗೊಡಗಿ ತ್ರಿಪುರಾರಿ, ಗೊಬ್ಬೂರಿ ಸಂಗಯ್ಯ, ಪಾಸೂರ ನಾಮಾತ್ಯ ಚೆನ್ನರಾಮ 
ಮುಂತಾದ ಆಂಧ್ರ ದೇಶದ ಶಿವಾನುಭವಿಗಳು ಈತನ ಆಪ್ತಕೋಟಿಯಲ್ಲಿ ಸೇರಿದವರು. 
ನಿಡುಪರ್ತಿಯವರು, ಶಿವರಾತ್ರಿಯವರು ಮುಂತಾದವರು ಈತನ ಶಿಷ್ಯವರ್ಗದವರು 
ಸಾಮಾನ್ಯವಾಗಿ ಕರ್ಣಾಟಕಾಂಧ್ರ ಶಿವಕವಿಗಳೆಲ್ಲರೂ ಸೋಮನಾರಾಧ್ಯರನ್ನು ತಮ್ಮ 
ಗ್ರಂಥಗಳಲ್ಲಿ ಸ್ತುತಿಸಿರುತ್ತಾರೆ. ಇವನು ಅನನ್ಯ ಸಾಮಾನ್ಯ ಪ್ರತಿಭೆಯುಳ್ಳ ಮಹಾ 
ವಿಭೂತಿಯು. ವೇದ ವೇದಾಂಗಾದಿ ವೈದುಷ್ಯಗಳನ್ನು ಕರತಲಾಮಲಕ ಮಾಡಿಕೊಂಡ 


ಅತ್ಯದ್ಭುತ ವ್ಯಕ್ತಿ, ೬೩ ಶೀಲಗಳನ್ನು ಆಚರಣೆಯಲ್ಲಿ ತಂದ ಮಹಾ ಶಿವಾನುಭವಿ. : 


ತಿಕ್ಕನ್ನ, ಶ್ರೀನಾಥ, ಪೋತನ್ನ, ಧೂರ್ಜಿಟ ಮೊದಲಾದ ಆಂಧ್ರ ಮಹಾಕನಿಗಳಿಗೆ 
ಮಾರ್ಗದರ್ಶಿಯಾಗಿದ್ದನು. ಇವನ ವೀರಶೈ ವಾಚಾರಧೌರೇಯತೆಯು ಅನುಪಮ 


ಪಟ ai a a Ca i iad ke 


ಶ್ರೀ ಬಸವಣ್ಣನನರೂ ಅಂಧ್ರಕವಿಗಳ ಕಾಣಿಕೆಯೂ ೬೭೭ 


ವಾದುದು. ಇವರ ಚರಿತ್ರೆಯ ವಿಶೇಷ ಮಾಹಿತಿಯ ಬಗ್ಗೆ ವಿಡುಸರ್ತಿ ಕವಿಯ 
ಗ್ರಂಥಗಳೆಲ್ಲವುಗಳಲ್ಲಿಯೂ, ಪ್ರತಾಸರುದ್ರ ಚರಿತ್ರೆಯಲ್ಲಿಯೂ, ತೋಂಟದಾರ್ಯರಿಂದ 
ರಚಿತವಾದ ಪಾಲ್ಕುರಿಕೆ ಸೋಮನಾಥನ ಪುರಾಣದಲ್ಲಿಯೂ ನೋಡಬಹುದು. ಇವರಿಗೆ 
ಸಂಸ್ಕೃತ, ಕನ್ನಡ, ತೆಲುಗು, ತಮಿಳು, ಮರಾಠಿ ಮುಂತಾದ ಭಾಷೆಗಳಲ್ಲಿ ಪರಿಜ್ಞಾನ 
ನಿದ್ದಿತು. ಮೊದಲಿನ ಮೂರು ಭಾ ಸೆಗಳಲ್ಲಿ ಗ್ರಂಥಗಳನ್ನು ರಚಿಸಿರುತ್ತಾರೆ. ವೃಷಾಧಿಸ 
ಶತಕದಲ್ಲಿಯೂ ಮತ್ತು ಆರಾಧ್ಯ ಚರಿತ್ರೆಯಲ್ಲಿಯೂ ತಮಿಳು, ಮರಾಠಿಗಳಲ್ಲಿ ಕವನಗಳನ್ನು 
ರಚಿಸಿರುವರು. ಈಗ ಸಿಗತಕ್ಕ ಇವರ ಗೃಂಥಗಳು ಕೆಳಗೆ ಬರೆದಂತಿರುತ್ತವೆ-- 
(೧) ಅನುಭವಸಾರ, (೨) ಸೋಮನಾಥಸ್ತವನ, (೩) ಪಂಚಪ್ರಕಾರ ಗದ್ಯ, 
(೪) ನಮಸ್ಕಾರ ಗದ್ಯ, (೫) ಅಕ್ಷರಾಂಕನ ಗದ್ಯ, (೬) ಅಕ್ಸರಾಂಕನ ಪದ್ಯ, (೭) 
ಬಸವೋದಾಹರಣ, (೮) ಬಸವ ರಗಡ, (೯) ಬಸವ ಪುರಾಣ ದ್ವಿಪದ, (೧೦) 
ಚತುರ್ವೇದಸಾರ, (೧೧) ಸೋಮನಾಥ ಭಾಷ್ಯ, (೧೨) ವೃಷಾಧಿನ ಶತಕ, (೧೩) 
ಪಂಡಿತಾರಾಧ್ಯ ಚರಿತ್ರೆ, (೧೪) ಚನ್ನಮಲ್ಲನ ಸೀಸವದ್ಯಗಳು. ' ದೊರೆಯದೆ ಇರತಕ್ಕ 
ಗ್ರಂಥಗಳು--(೧) ಬಸವರಾಧ್ಯಾ ರಗಡ, (೨) ಬಸವಾಷ್ಟ್ರಕ, (೩) ತ್ರಿವಿಧ ಲಿಂಗಾಷ್ಟಕ, 
(೪) ಸದ್ಗುರು ರಗಡ, (೫) ಗಂಗೋತ್ಸತ್ತಿ ರಗಡ, (೬) ರುದ್ರಭಾಷ್ಯ, (೭) ಅಲ್ಲಮ 
ದೇವ ಪುರಾಣ ಮೊದಲಾದವುಗಳಿವೆ. ಸ 
ಅಂಧ್ರಭಾಷೆಯನ್ನು ದೇವಭಾಷೆಯನ್ನಾಗಿ ಮಾಡಿದ ಕೀರ್ತಿಯು ಇವರ ಪಾಲಿಗೆ 

ಇರುತ್ತದೆ. ಬಸವಣ್ಣನವರಲ್ಲಿ ಇವರ ಭಕ್ತಿಯು ಅಸಾಧಾರಣವಾದುದು. ಇವರ 
ಗ್ರಂಥಗಳಲ್ಲಿ ಮೇಲಿಂದ ಮೇಲೆ ಬಸವನ ಸ್ತೋತ್ರಗಳು ಹೇರಳವಾಗಿ ಸಿಗುತ್ತವಲ್ಲದೆ 
ಮಾತು ಮಾತಿಗೂ ಬಸವ ಸಂಸ್ಕವನವೇ ಕಂಡುಬರುತ್ತದೆ. ಭಕ್ತಿಯ ಪಾರವಶ್ಯದಲ್ಲಿದ್ದ 
ಇವರು-- 

ಬಸವನಿ ಪುತೃಂಡ ಬಸವ ಗೋತೃಂಡ | 

ಬಸನೇಶಂ ಶ್ರೀ ಪಾದಪದ್ಮ ಶೇಖರುಡ | 

ಬಸವನಿಯಿಲು ಪುಟ್ಟು ಬಾನಿಸ ಕೊಡುಕ ೬ 


ಎಂದು ಮುಂತಾಗಿ ಹೇಳಿಕೊಂಡಿರುತ್ತಾರೆ. 


ಇವರು ಶ್ರೀಶೈಲ ಪ್ರಾಂತ್ಯದಲ್ಲಿದ್ದಾಗ ಜಂಗಮರ ಮುಖದಿಂದ ಬಸವಣ್ಣನವರ 

ಚರಿತ್ರೆಯನ್ನು ತಿಳಿದುಕೊಂಡು ದ್ವಿಪದ ಕಾವ್ಯರೂಪವಾಗಿ ಬರೆದು ನಿಶ್ವವಾಜ್ಮಯಕ್ಕೆ ಮಹ 
ದುಷಕಾರ ಮಾಡಿರುತ್ತಾರೆ. ಆ ಗ್ರಂಥದಲ್ಲಿಯೂ ಮತ್ತು ಆರಾಧ್ಯ ಚರಿತ್ರೆಯಲ್ಲಿಯೂ 
ಬಸವಣ್ಣನವರ ವಚನಗಳನ್ನು ಆಂಧ್ರ ದ್ವಿಷದರೂಪವಾಗಿ ಪರಿವರ್ತಿಸಿರುವರು. ಕನ್ನಡ 
ವಚನವಾಜ್ಮಯದ ಪ್ರವಾಹವು ಆಂಧ್ರಸಾಹಿತ್ಯ ಕೇತ್ರಕ್ಕೆ ಜೀವಕಳೆಯನ್ನು ಕೊಡು 
ವಂತೆ ಮಾಡಿದ ಯಶಸ್ಸು ಇವರಿಗೆ ಸಲ್ಲುತ್ತದೆ. ಇವರು ತಮ್ಮ ಸೋಮನಾಥ 
ಭಾಷ್ಯೆಯಲ್ಲಿ-- 

ಜಯತು ಬಸನರಾಜಃ ಸ್ಕೌಲ್ಯನೈರ್ಮಲ್ಯಪೂಜಃ 

ಪ್ರಮುಥಗಣಸಮಾಜಃ ಪ್ರೊ ಲ್ಲಸದ್ಭಕ್ತಿನೈಜಃ | 

ಪ್ರಹೃತ ನಿನಮದಾರ್ತಿಃ ಸ್ಫಾಯದಾಮ್ನಾಯಮೂರ್ತಿಃ 

ಸ್ಥಿರದಿಗಮಿತಕೀರ್ತಿಃ ಶ್ರೀ ವೃಷಾಧೀಶಮೂರ್ತಿಃ de 


೬೭೮ ಬಸವತತ್ವ ರತ್ನಾಕರ 


ಎಂಬ ಸ್ಕೋತ್ರದಿಂದ ಪ್ರಾ ರಂಭವಾಗುವ ಈ ಭಾಷ್ಯ ವು ಪ್ರಥಮ ಪ್ರ ಕರಣದಲ್ಲಿ ಬಸವ 
ಶಬ್ದ ನಿರ್ವಚನವು ಮಾಡಲಿ ಟ್ಟೆ. ಕೊನೆಯಲ್ಲಿ ಕ ಇದಾನೀಂ ನೀರತೈವಾಚಾರಾನು 
ಗತ ಸದ್ಭ ಕೆ ತೂ ಸರಮೇಶ್ವ ರಾಜ್ಞ ಯಾ ವೃ ಸಭಟಿವ ಕಲಿಯುಗೇ ಬಸವಾಭಿ 
ಧಾನಸ್ಸ ಬಾರ ಸ ಸವರಾಜಸ್ಯ ಜಗ ಸಾಕ್ಷಿ ಅದ್ಯ ಸೃಪ್ಪ ಪ್ರತ್ಯಯದರ್ಶಿತ ನಾನಾ 
ಭಕ್ತಿನಿತೇಸಸ್ಯ ಪ್ರಸನ್ನತಾಸಮಯೆ 
ಯಸ್ಯ ವಕ್ತ್ರೇ ಸ್ಥಿತಂ ಡೇವಿ ಬಸವೇತ್ಯಕ್ಸರತ್ರಯಂ | 
ವಸಾಮಿ ಸತತಂ ತತ್ರ ಸತ್ಯ ೦ ಸತ್ಯ ೦ನ ಚಾನ್ಯ ಥಾ ॥ 
ಇತಿ ದೇವ್ಯಾ ಸಹ ಪರಮೇಶ್ವ ರೇಣೋಕ್ತಂ ಲೋಕಹಿತಾರ್ಥಂ ಕಂಠಟವಗರಳಂ ಶಿವೇ 
ನಧೃತಂ ಕ ; ಹಿತಾರ್ಥಂ ಬಸವಸ 1 ,ದಿಹಾಗತಮನಿಬದಿತ್ಯಹೋಮಹಿಮಾ, ಇತಿ 
ಪ್ರಥಮಗಣಾರೋಪಲಾಲನಾ ವಚನಾತ್‌ ಸಾಕ್ಸಾತ್‌ ಶಂಭೋರಪರಾವತಾರಾಯ. 
ಶ್ರೀವ್ಳ ಸೈ ಷಭೇಶ್ವ ರಾಯ: ಫನೋನಫಮುಃ- ತಥ್ಸೆವ ವೃ ಸಭೇಂದ್ರಾ ಸರಾವತಾರಾಯ 
ಶ್ರೀ ಬಸನೇಶ್ವ ಯ ನಮೋನಮಃ!” ಈಗಲೂ ತ. ತೆಲುಗು ದೇಶದ ಆರಾಧ್ಯ 
ಬ್ರಾ ಹ್ಮಣರು. ಶಿವಪೂಜಾ ಕಾಲದಲ್ಲಿ 
"" ಮುನಿಯಾಚನಾಯಾ ಶಿವಾಜ್ಞಯಾ | 
ಶಿವಭಕ್ತುದ್ಧರಣಾರ್ಥಮಾಗತಂ | 


ವೃ ಸರಾಟ್‌ ಪರಾವತಾರತಾ | 
ಮಜ ಶ್ರೀ ಬಸನೇಶ್ವ ರಂ ಭಜೇ ॥ '' 


ಎಂದು ಶ್ರೀ ಬಸವೇಶ್ವರನ ಸ್ತೋತ್ರಮಾಡುವದು ವಿಧಿಯಾಗಿದೆ. | 

"" ವೃಷಾಧಿಸ ಶತಕ'' ಆಂಧ್ರ ಸಾಹಿತ್ಯದಲ್ಲಿ ಅತಿ ವಿಸ್ತಾರವಾಗಿರುವ ಶತಕ 
ವಾಜ್ಮಯಕ್ಕೆ ಅಸ್ಲಿಭಾರವನ್ನು ಹಾಕಿಕೊಟ್ಟ ರುವುದೇ ಈ ಶತಕವು. ಕೃ ತಿಯು ಭಾವೋ 
ದ್ರೇಕದಿಂದ ಬಳಿಸಲ್ಪಟ್ಟಿರುವ ಈ ಕೃ ತಿಯ ಕಂಡುಬರುವ ಕವಿತಾಪ್ರ pl ಗತಿಯು 
ಹಿಮಾಲಯದಿಂದ ಹೊರಬೀಳುವ ಇಕ್‌ ಗತಿಯನ್ನು ಹೋ ಶಬ್ದಬಂಧು 
ರತೆಯು ಅಸಮಾನವಾದುದು. ಒಂದು ಕಡೆ ಕವಿಯು ""ನೋರಿಕಿ ವಚ್ಚಿನಟ್ಟು ನಿನು 
ನೂರು ವಿಧಂಬುಲ ಪ್ರಸ್ತುತಿಂತು'' ಎಂದು ಹೇಳಿರುವರು. ತಮ್ಮ ಬಾಯಿಗೆ ಬಂದ 
ಭಾಷೆಗಳಲ್ಲೆಲ್ಲ ಬಸನಣ್ಯ ಸವತ ಸ್ತುತಿಸಿರುತ್ತಾರೆ... ಉದಾಹರಣೆಗಾಗಿ ಇಲ್ಲಿ 
ನೋಡೋಣ: 


ತೆಲುಗು ಭಾಸೆ 
ಶ್ರೀಗುರು ಲಿಂಗಮೂರ್ತಿ ಸುವಿಶೇಷ ಮಹೋಜ್ವಲ ಕೀರ್ತಿ ಸತ್ತ್ರಿಯೋ 
ದ್ಯೋಗಕಳಾ ಪ್ರಪೂರ್ತಿಯನಧೂತ ಪುನರ್ಭವಜೂರ್ತಿಪಾಲಿತಾ | 
ಭ್ಯಾಗತ ಸಂಶಿ ತಾರ್ಥಿ ಕನಿಸಂಡಿತ ಗಾಯಕ ಚಕ್ರವರ್ತಿ ಡೇ! 
ಇಗತಿ ನೀವೇ ಮಾಕು ಬಸವಾ ಬಸವಾ ಬಸವಾ ವೃಸಾಧಿಪಾ ॥ ೧॥ 
ಇ 
4% en 


ಚೂರ್ಣಿತ ಮನ್ಮಥಾಯ ಪರಿಶೋಭಿತ ಭಸ್ಮ ವಿಲೇಪನಾಯ ಸಂ | 
ಪೂರ್ಣಮನೋರಥಾಯ ಗತಪೂರ್ವಭವಾಶ್ರಿತ ವರ್ತನಾಯ ತೇ! 
ವರ್ಣನಿರಾಸಕಾಯ ಸಶಿವಾಯ ನನೋಯೆನಿ ಸಂತತಂಬು ನಿನ್‌ | 
ವರ್ಣನ ಚೇಯುವಾಡು ಬಸವಾ ಬಸವಾ ಬಸವಾ ವೃಷಾಧಿಪಾ ॥ ೨॥ 


ಶ್ರೀ ಬಸವಣ್ಣನನರೂ ಅಂಧ್ರಕಪಿಗಳ ಕಾಣಿಕೆಯೂ ೬೭೯ 


ತಮಿಳು 


ಪರಮನೆಯೆನ್ನೆ ಮಾಂಡವನೆ ಪನ್ನಗತಾನೆ ಯನಾಥನಾಥನೇ : 

ಪೆರಿಯನನೆ ಪುಳಿಂದನನೆ ಪೇರುಡಯಾನೆ ಸಿರಾನೆಯಸ್ಪನೇ | 
ತರಿಮುರಿಯಯ್ಯನೆ ಯನುಚು ದ್ರಾ ಮು ಮನ್ಮ ನೋ ! 
ವರ ಕರುಹಾನಿಡೇಯ ಬಸವಾ ಜಾತ ಬಸವಾ ನೃಸಾಧಿಪಾ 1 ಶ್ಠಿ॥ 


ಕನ್ನಡ ಭಿ! 
ಹಸುಳೆಯನೆನ್ನ ರಕ್ಟಿಸುವುದಾರೆಯ ದೆನ್ನ ನನೀತನೆಂದು ಮ .। 

ನ್ನಿಸುವುದು ನಿಮ್ಮ "ಡಿಂಗೆರಗೆ ನಿನ್ಮು ಪ್ರ ಸಾದಿಯೆ ನಿಮ್ಮ ತೊತ್ತನೆ | 
ಕಸಿಗಡಿಯಂಚು ಭಕ ನಿನುಂ ಕನ್ನ ರ ನಡು ಣ 

ಶಸನ ಪುರಾತನಾತ್ಮ ಬಸನಾ ನ್‌ ಬಸವಾ ವೃಷಾ ಧಿಪಾ ತ್ಯ 
ಮರಾಠಿ. 


ದೇವಪರೀ ತುಹ್ಮೀಚ ಗುರುದೇನಮ್ಹ ಣಾನುತರೀ ತುಮ್ಹೀಚ ಗೋ! 

ಸಾವಿತರೀ ತುಮ್ನಾಚ ತುಮಚಾಚ ಪ್ರಸಾದ ತುಮ್ಮಾಚ ಕೃಪಾಕರಾ | 

ಹೇನರದಾಯಟಂಚಾು ಸುತಿಯಿಂಂಚದ ನಿನ್ನನು ನಾರಿಭಾಸ ದೇ | 

ವಾ ನಿನುತಾರ್ಯ ಲೀಲ ಬಸವಾ ಬಸವಾ ಬಸವಾ ವೃಷಾಧಿಪಾ ॥೫॥ 
ಇವರು ರಚಿಸಿದ ಚತುರ್ಮೇದಸಾರಕ್ಕೆ ಬಸವಲಿಂಗ ನಂದು ಅಂಕಿತ ಇರುವದರಿಂದ 
ಶಾ ಕಾವ್ಯಕ್ಕೆ ಬಸವಲಿಂಗಶತಕವೆಂಬುವ ಅಂಕೆತವೂ ಇರುತ್ತ WR ಕಾವ್ಯದಲ್ಲಿ 
ಇವರು ನೀರಶೈವ ಧರ್ಮದ ಪ್ರತಿಷ್ಠಾಸನೆಯನ್ನು ಚೆನ್ನಾಗಿ ಪ್ರತಿಪಾದಿಸಿರುತ್ತಾರೆ. 
ಈ ಕಾವ್ಯದಲ್ಲಿ ಬಸವಣ್ಣನನ್ನೇ ಮಂತ್ರಾಧಿದೇವತೆಯನ್ನಾಗಿ ವರ್ಣಿಸಿರುತ್ತಾರೆ. 


ಪಂಡಿತಾರಾಧ್ಯ ಚರಿತ್ರೆ ಕನಿಯು ಈ ಪ್ರೌಢಕಾವ್ಯವನ್ನು ಬಸವೇಶ್ವರಥಿಗೆ 
ಅಂಕಿತ ಮಾಡಿರುವರು. ಕಥಾನಾಯಕರಾದ ಸಂಡಿತಾರಾಧ್ಯರನ್ನು ಬಸವಣ್ಣನ ಭಕ್ತ 
ರನ್ನಾಗಿ ಹೊಗಳಿರುವರು. ಮಲ್ಲಿಕಾರ್ಜುನನಿಗೂ, ಬಸವೇಶ್ವರನಿಗೂ ಅಭೇದದಿಂದ 
ವರ್ಣಿಸಿರುತ್ತಾರೆ. ಆದಕಾರಣ ಈ ಕೃತಿಗಳೆಲ್ಲ ಬಸವ ಸಂಸ್ಥವವೇ ಆಗಿರುತ್ತವೆ. 
ಬಸವಣ ನು ಐಕ್ಯವಾದ ಸಮಾಚಾರವನ್ನು ಸಂಡಿತಾರಾಧ್ಯರು ಕೇಳಿ ಪ್ರಲಾಪಿಸಿದ 
ಘಟ್ಟವು ಹೈದಯಂಗಮವಾಗಿರುತ್ತದೆ. 
ಬಸವಣ್ಣ ಮಹಿಮ ಶಂಭುದ್ಧಕಿಯುಕ್ತಿ | 
ಬಸರಿಂಚೆಲೆನಿ ಗದ್ಯಪದ್ಯಾದಿ ಕೃತುಲ | 
ಸರ್ಗವಾವೃತ ಧಾತ್ರಿಯಂ ಸೊಪ್ಪು ಬಸವಾ । 
ವರ್ಣನಲ್‌ ಸೇಸಿತಿ ನರುಸನ | ; 
ಶಿವಭಕ್ತರು ತನ್ನನ್ನು ದ್ದೆ (ಶಿಸಿ ಹೇಳಿದಂತೆ ಸೋಮನಾಥರು ಬರೆದುಕೊಂಡಿರುತ್ತಾರೆ. 
ಆಂಧ್ರ ಬಸವೋದಾಹರಣ ಪಂಚಸ ಸ್ರಕಾರಗದ್ಯ, ನಮಸ್ಕಾರಗದ್ಯ, ಅಕ್ಷ ಕ್ಸರಾಂಕಗದ್ಯ, 
ಅಕ್ಷರಾಂಕಪದ್ಯ (ಬಸವೇಶಃ ಪಾಹಿಮಾಂ ಎನ್ನು ಸ ಅಸ್ಟೋಕ್ತರ ಶತಮಾನ ಗದ್ಯ, 
ವೃ ಸಭಾಷ್ಟಕ ಸಂಚರತ್ನಗಳು, ಬಸವಾತ್ಮಕ, ಬಸವರಗಡ ಜಾಂ ಗ್ರಂಥಗಳೆಲ್ಲ 
ಬಸವಸ್ತ ವನೇ ಆಗಿರುತ್ತ 3. ಸೋಮನಾಥರು ಬಸ ವೇಶ್ವರನಿಗಾಗಿಯೇ ತಮ್ಮ ಜೀವನ 
ದ ಲ್ಲ ಧಾರೆ ಎರೆದಿದ್ದ ಂತೆ ಕಾಣುತ್ತದೆ. ಇವರು. ಕಾಕತೀಯ ಪ್ರತಾಪರುದ್ರನ 
ಆಸ್ಚ್ಯಾ ನದಲ್ಲಿ ಬಸವಪುರಾಣದ ಪಾ ಶಿಶಸ್ಯವನ್ನು ಸ್ಥಾ ನಿಸಿ ಆ ಈದ. ತಮ್ಮ ಶಿಷ್ಯ 


೬೮೦ ಬಸವತತ್ವ ರತ್ನಾಕರ 


ವರ್ಗಕ್ಕೆ ಅಗ್ರಹಾರಗಳನ್ನು ಸಡೆದರು. ಆಂಧ್ರವಾಜ್ಮಯದಲ್ಲಿ ಮಾತ್ರವಲ್ಲದೆ ಆಂಧ್ರ 
ಮತಾಚಾರ್ಯರ ಇತಿಹಾಸದಲ್ಲಿಯೂ ಸಹ ಸೋಮನಾಥರು ಉನ್ನತ ಸ್ಥಾನವನ್ನು 
ಪಡೆದಿರುತ್ತಾರೆ. ಅವರ ಶಿಷ್ಯಕೋಟಯಲ್ಲಿ ಪ್ರಭುಗಳೂ, ಪಂಡಿತರೂ, ಕವಿಗಳೂ, 
ಶಿವಾನುಭವಿಗಳೂ ಅನೇಕರಿರುನರು. ಚಕ್ರಪಾಣಿ ರಂಗನಾಥನೆಂಬ ವೈಷ್ಣವನನ್ನು 
ಸೋಮನಾರಾಧ್ಯರು ವಾದದಲ್ಲಿ ಗೆದ್ದು ಆತನನ್ನು ಮುಖ್ಯ ಶಿಷ್ಯನನ್ನಾಗಿ ಮಾಡಿ 
ಕೊಂಡರು. ಇವರ ತತ್ವಗಳನ್ನು ಆತನೇ ಮುಂದೆ ಪ್ರಚಾರ ಮಾಡಿದನು. ೧೪ ನೆಯ 
ಶತಮಾನದಲ್ಲಿ "" ಕೊಲಸಿ ಗಣಪತಿದೇವ'' ನೆಂಬ ತೆಲುಗು ಕವಿಯು ತನ್ನ ಶಿವಯೋಗ 
ಸಾರ ಎಂಬುವ ಗ್ರಂಥದಲ್ಲಿ ಸೋಮನಾಥನನ್ನೂ, ರಂಗನಾಥನನ್ನೂ ಈ ರೀತಿ'ಹೊಗಳಿರು 
ವನ್ನು 
ಅಸಮ ಶಿವಭಕ್ತಿ ರಸಮಾ | 
ನಸುಡಗು ಪಾಲ್ಕುರಿಕೆ ಸೋಮನಾಥುನಿ ಕವಿ ರಾ! 
ಜಸುಮಂನ್ನ ತಮಶು ಸದ್ಯಃ | : 
ಪ್ರ ಸಾದಿತುಗು ಚಕ್ರ ಪಾಣಿ ರಂಗನ ಗೊಲುತುನ್‌ ॥ 
ಸೋಮೇಕ್ಸ ರಾರಾಧ್ಯ-- ಈತನು ಪಾಲ್ಕುರಿಕೆಯ ಸೋಮನಾಥನ ಭಕ್ತನು. 
ಶಿಸ ವಿದ್ದರೂ ds ವಂಗೂರು ಸುಬ್ಬರಾವು ಅವರು ತರ್ಕಿಸಿರುತ್ತಾರೆ. 
ಆ ಬಡು ನಿಜವಾದರೆ ಈಶನು ೧೩ನೆಯ ಶತಮಾನದಲ್ಲಿದ್ದನೆಂದು ಹೇಳಬಹುದು. 
ಈತನು ಸೋಮನಾಥನ ಅನ್ಯವಾದ ಕೋಲಾಹೆಲನನ್ನು ಭಾಷಾಂತರಿಸಿರುವನು. 
ಸೋಮನಾಥಲಿಂಗ ಎಂಬುವ ಅಂಕಿತವುಳ್ಳ ಸೀಸಪದ್ಯಗಳುಳ್ಳ ಈ ಗ್ರಂಥದಲ್ಲಿ ಕವಿಯು 
ಸೋಮನಾಥನನ್ನು ಗ್ರಾಬಸ್ರೃತ ರೂಪವಾಗಿ ಭಾವಿಸಿ ಆತನಿಗೆ ತನ್ನ ಕಾವ ವನ್ನು ಅಂಕಿತ 
ಗೊಳಿಸಿರುವನು. ಕೆಲ ಪ್ರತಿಗಳಲ್ಲಿ ಕವಿಯ. ಹೆಸರು ಸಯ ಯ ನೆಂದು 
ಹೇಳಲ್ಪಟ್ಟ ರುವದು. ಒಂದು ಪದ್ಯದಲ್ಲಿ ಕವಿಯು ಸೋಮನಾಥನನ್ನು (ಕನ 
ಬಸವೇಶು ಗೀತ ಪ್ರಬಂಧಮುಲ್‌ ವಾಯಿಂಪ. ನೇರ್ಸ್ಪರು ಕೈಲಾಸ ನೀಣೆಯನಗೆ:' 
ಅಂದರೆ ಬಸವಣ್ಣನ ಗೀತೆಗಳನ್ನು ಬಾರಿಸುವ ಕೈಲಾಸವೀಣೆ ಎಂದು ಹೊಗಳಿರುವನು. 
ಮತ್ತು ಅಲ್ಲಲ್ಲಿ ಬಸವಣ್ಣನ ಕೆಲವು ವಚನಗಳನ್ನು ಸೀಸಪದ್ಯಗಳಲ್ಲಿ ಬಕೆದಿರುವನು. 
ಮತ್ತು ಬಸವಾದಿ ಪ್ರಮಥರನ್ನು ಸ್ತುತಿಸಿರುವನು. 
ಸೀಸಪದ್ಯ- 
ಬಸವಯ್ಯ ನಾ ಚನ್ನ ಬಸವಯ್ಯ ನಿಜಲಿಂಗ | 
ಚಿಕ್ಕಯ್ಯ 'ಕಕ್ರಯ್ಯೂ "ಜಿತ ಗಿಂಚ ॥ 
ಮಾಚಯ್ಯ ಸನರಜ ನಾಚಯ್ಯ ಕಲಿಕೇತ । 
ಬ್ರಹ್ಮಯ್ಯ ಜೇನ್ಮುಯ್ಯ ಬ್ರಸು ತಿಂಚಿ ॥ 
ನೇಮಯ್ಯ ಫೇ ರಾನುಯ್ಯ ಬಲ್ಲೆ ೇಶ । 
ಮಲ್ಲಯ್ಯ "ನಲಯ ವಂದಿಭಜಿಂಚಿ ॥ 
ಹೊನ ಯ್ಯ ಮೇದಾರಚನ್ನ ಯ್ಯ ಶಿವರಾತ್ರಿ ಕ 
ಸಂಗಯ್ಯ ಬಂಕಯ್ಯ ಸನ್ನು ಸ್ಯ | 
ಕೋರಿ ಅನ್ಕವಾದ ಕೋಲ (ಬರು 
ಸೀಸಶತಕಮಿಂಪ್ರಚಿ ಗುರುಲೋತ್ತ ॥ 
ನೇನುಷಧ್ಯನಿಂತು. ನೇಕಾಮ್ರ ಗುರುಚಿತ್ತ 
ನಲಿನಭೃ ೦ಗ ಸೋಮನಾಥಲಿಂಗ ॥ 


ಶ್ರೀ ಬಸನಣ್ಣನವರೂ ಅಂಧ್ರಕನಿಗಳ ಕಾಣಿಕೆಯೂ ೬೮೧ 


ಮತ್ತು 


ಹರುಡೆ ದೈವಂಬನಿ ಹಾಲಾಹಾಲಾಮಂಖ್ರಿ ೦ಗಿ 
ಪ್ರ ಸ ಭಂಡಾರಿ ಬಸವವಿಭುಡು । 
ಬಸವಯ್ಯ ಕೋಪಾಗ್ನಿ ಭಸ್ಮಮೈ ಪೋವದೇ ಪಾಸಿಬಿಜ್ಜಲು ನರಪಾಲು ಕಲಿಮಿ ॥ 


ಮೊದಲಾದ ವಾಕ್ಯಗಳಲ್ಲಿ ಬಸವಣ್ಣನವರ ಪವಾಡಗಳ ವರ್ಣನೆ ಇರುತ್ತದೆ. 


`' ವಿಭೂತಿಪುರದ ಗಂಗಾಧರ ಕನಿ-- ಇವನು ಗುರು ಬಸನಡೇವನಿಂದ ಲಿಂಗದೀಕ್ಷೆ 
ಯನ್ನು ಹೊಂದಿ " ಚನ್ನ ಮಲ್ಲೇಶ್ವರ ಶತಕ?' ವನ್ನು ರಚಿಸಿರುತ್ತಾನೆ. ಈ ಚಕ್ರಾ 
ಪಾಲ್ಕುರಿಕೆಯ ನ ಶಿಷ ಸಕೋಟಯಲ್ಲಿ ಒಬ್ಬನಾಗಿರಬಹುದೆಂದು 
ತೋರುತ್ತದೆ. ಶ್ರೀ ವಂಗೂರಿ ಸುಬ್ಬರಾಯಶು ಈತನು ಸೋಮನಾಥನ ಸಮಕಾಲದವ 
ನಿರಬಹುಡೆಂದು ಊಹಿಸಿರುವರು. ಈತನು ತನ್ನ ಶತಕದ ಒಂದು ಸದ್ಯದಲ್ಲಿ 
ಶ್ರೀ ಸೋಮನಾಥನನ್ನು ಗುರುಮೂರ್ತಿ ಮುಂತಾದ 2 ವರ್ಣಿಸಿ ಆ ಮಹಾ 
ಕವಿಯ ಬಗ್ಗೆ ತನ್ನ ಭಕ್ತೆ ಭಾವವನ್ನು ಪ್ರಕಟಿಸಿರುವನು.. ಆ ಪದ ಭಾಗದ ಕನ್ನಡ 
ಭಾಷಾಂತರವನ್ನು ಕೆಳಗೆ ಕೊಟ್ಟರುತ್ತದೆ. | 

ಸೀಸಪದ್ದ- 


p ಬಸವಪುರಾಣ ಪ್ರಬಂಧಂ ಹೇಳಿದ | . 


ಧನ್ಯನು ಪುಣ್ಯ ವ | ರ್ಧನನು ಘನನು ! 

ನಿಗಮುಪ್ರನೀಣನು ನೀತಿಸಂಪನ್ನ ನು। 

ಶಿವಕವೀಂದ್ರ ನು ದಯಾಸಿಂಧು ಎ | 

ಪ್ರತಿವಾದ ಸತ ಭದೈೇಭಸಿಂಹನು । 

ಜಯಶಾಲಿ ಶಾಶ್ವತ ಚಕ್ರವರ್ತಿ | 

ಶ್ರೀ ಗುರುಮೂರ್ತಿ ಪಹಾಲಕುರಿಕಿ ಸೋಮೇಶ್ವರ | 

ನಂಬಿ ದ್ವಯಂಗಳ ನೆನೆದು ಮನದಿ ! 

ಈತನು ತನ್ನ ಶತಕದ ಒಂದೊಂದು ಪದ್ಯವನ್ನು ಹೇಳಿ ಒಂದೊಂದು ಸೋಪಾನ 

ವನ್ನೇರುತ್ತ ಶ್ರೀಗಿರಿಯನ್ನು ಸೇರಿದನಂತೆ.. ತನ್ನ ಕಾವ್ಯದಲ್ಲಿ ಬಸವೇ ಶ್ವರ ಪಂಡಿತಾ 
ರಾಧ, ಶಿವನಾಗಮಯ್ಯ, ಗುಂಡಯ್ಯ ಮುಂತಾದವರನ್ನು ಅತಿ ಭಕ್ತಿ a ವರ್ಣಿ 


ಸಿರುವನು. ಗುರುಬಸ a ಮಲಿಕಾರ್ಜಿನನಿಗೂ ಅಭೇದವನ್ನು ಹೇಳಿರುವನು. 


ನೇಮಲವಾಡ ಭೀಮಕವಿ ಇವನ ಕಾಲ ೧೩೫೫. ತೆಲುಗು ಮತ್ತು ಕನ್ನಡ 
ವಾಜ್ಮಯಗಳಲ್ಲಿ ಸುಪ್ರ ಸಿದ್ಧ ನಾಗಿರುವ ಈ ಮಹಾಕವಿಯು ವಿಜಯನಗರದ ವೀರ 
ಬುಕ್ಳರಾಯನ ಕಾಲದವು (೧೩೫೫-೧೩೭೭): ಈತನು ದ್ರಾಕ್ಸಾರಾಮ ಭೀಮೇಶ್ವರನ 

ವರಪ್ರಸಾದದಿಂದ ಆರಾಧ್ಯ ಬ್ರಾ ಹ್ಮಣವಂಶದಲ್ಲಿ ಜನಿಸಿ. ಹಾ ಸತ್ಯಾರವನ್ನೂ, 
ನಿಗ್ರ ಹಾಕುತ್ತ ಹ ಸಾಮರ್ಥ್ಯವನ್ನೂ ಸಡೆದು ಕನ್ನ ಡ ಮತ್ತು ತೆಲುಗು ಜೇಶಗಳಲ್ಲಿ 
ಸಂಚರಿಸಿ ಅನಂತಪುರದ ಜಿಲ್ಲೆಯ ಗಡೇಕಲ್ಲು ಗ್ರಾ ಮದಲ್ಲಿ ಸಮಾಧಿಯನ್ನು ಹೊಂದಿದನು. 
ಪಾಲ್ಫುರಿಕೆ ಸೋಮನಾಥನದ್ರಿ ) ಪದ ಬಸವಪುರಾಣವನ್ನು ಕನ್ನ ಡ ಸಟ್ಟದಿಯಲ್ಲಿ ಬರೆದವನು 
ಈ ವೇಮುಲವಾಡ REN ಎಂದು J Ss ಯ್ಯ ನೀರೇಶಲಿಂಗಂ 
ಸಂತುಲು ಇವರು ಸಹ ಇದೇ ಅಭಿಪ್ರಾಯವನ್ನು ಮಂಡಿಸಿರುವರು. ಈತನು 
ಭೀಮೇಶ್ವರ ರಗಳೆ ಮತ್ತು ಭೃಂಗಿದಂಡಕಗಳನ್ನು ಬಕೆದಿರುತ್ತಾನೆ. ಈತನು ಗುರುವರ 


೬೮೨ ಬಸವತತ್ವ ರತ್ನಾಕರ 


ನೆಂದೂ, ಶರಣಶ್ರೇಷ್ಮನೆಂದೂ, ಆ ಅಂಗಬುದ್ಧಿ ಯನಳಿದು ಭೃಂಗಕೀಟಿಕನ್ಯಾಯದಂದದಿ 
ಸಂಗವಿರಹಿತನಾಗಿ ಚರಿಸುವ ಲಿಂಗ?” ವೆಂದೂ ಹೊಗಳಿಸಿಕೊಂಡಿರುತ್ತಾನೆ. ಈತನು 
`ಬಸವಣ್ಣ ನವರಲ್ಲಿ ಒಳ್ಳೇ ನಿಷ್ಕಾವಂತನಾಗಿದ್ದನು. 


ಶ್ರೀನಾಥ ಈತನು ಪಾಕನಾಟಿನಿಯೋಗಿ ಬ್ರಾಹ್ಮಣನು. ಭಾರದ್ವಾಜ 

ಗೋತ್ರನು. ಆಪಸ್ತಂಭಸೂತ್ರನು. ಮಾರಯ್ಯ ಭೀಮಾಂಬ ಪುತ್ರನು. ಕವಿಸಾರ್ವ 
ಭೌಮನೆಂಬ ಬಿರುದುಳ್ಳವನು. ವಿಜಯನಗರದ ಸಾಮ್ರಾಟನಾದ ಪ್ರೌಢದೇವರಾಯ 
ನಿಂದ (೧೪೨೩-೧೪೪೭) ಕನಕಾಭಿಷೇಕ ಮಾಡಿಸಿಕೊಂಡ ಮಹಾಕವಿ. ಆಂಧ್ರ 
ಪ್ರಬಂಧ ಸಾಹಿತ್ಯನಿತಾಮಹನು. ಉಜ್ವಲ ಶಿವಭಕ್ತನು.. ಈತನು ಮರುವ್ರಾಜ 
ಚರಿತ್ರಮ್ಮು ಶಾಲಿವಾಹನ ಸಪ್ತಶತಿ, ಶೃಂಗಾರನೈ ಷಧಮು, ಭೀಮೇಶ್ವರ ಪುರಾಣಮು, 
ಕಾಶೀಖಂಡಮು ಮುಂತಾದ ಗ್ರಂಥಗಳನ್ನು ಬರೆದಿರುವನು. ಕೊನೆಯ ಮೂರು ಕಾವ್ಯ 
ಗಳು ಆಂಧ್ರಸಾಹಿತ್ಯದಲ್ಲಿ ಮಹಾ ಕಾವ್ಯಗಳಾಗಿ ಪರಿಗಣಿಸಲ್ಪಟ್ಟಿವೆ. ಈತನಿಗೆ ನೀರಶೈವ 
ಧರ್ಮದ ಬಗ್ಗೆ ಅಭಿಮಾನವು ಹೆಚ್ಚು. ಶಿವಭಕ್ತಿ ಮಾರ್ಗವನ್ನು ಪ್ರತಿಪಾದಿಸುವ 
« ಹರನಿಳಾಸ'? ಎಂಬುವ ಕಾವ್ಯವನ್ನು ಬರೆದುದಲ್ಲದೆ, ಪಾಲ್ಕುರಿಕೆ ಸೋಮನಾಥನ 
ದ್ವಿಪದ ಪಂಡಿತಾರಾಧ್ಯ ಚರಿತ್ರೆಯನ್ನು ' ಚಂಪೂ ಇವ್ಯವಾಗಿ ರಚಿಸಿ ಅದನ್ನು 
“" ನಿಗಮಾರ್ಥಸಾರ ಸಂಗ್ರಹ”? ವೆಂದು ಹೊಗಳಿರುವನು. ಇದಲ್ಲದೆ ತನ್ನ ಅಸರ ವಯಸ್ಸಿ 
ನಲ್ಲಿ ಶ್ರೀಶೈಲ ಕ್ಷೇತ್ರದಲ್ಲಿ ನೆಲಸಿ ಅಲ್ಲಿ ಶ್ರೀ ಶಾಂತಭಿಕ್ಸಾವೃತ್ತಿ ಶಿವಯೋಗಿಯ ಸನ್ನಿಧಿ 
ಯಲ್ಲಿ ಜರುಗುತ್ತಿದ್ದ ಶಿವಾನುಭವ ಗೋಷ್ಠಿಯಲ್ಲಿ ಭಾಗವನ್ನು ತೆಗೆದುಕೊಳ್ಳುತ್ತ ಅವರ 
ಶಿಷ್ಯನಾದ ಮುರ್ಮಡಿ ಶಾಂತಯ್ಯನಿಗೆ ಅಂಕೆತವಾಗಿ "" ಸುಕುಮಾರಚರಿತ ಅಥವಾ 
ಶಿವರಾತ್ರಿ ಮಾಹಾತ್ಮ್ಯ” ವನ್ನು ರಚಿಸಿದನು. ಇವನು ರಚಿಸಿದ ಪಂಡಿತಾರಾಧ್ಯ 
ಚರಿತ್ರೆಯು ಬಸವನ ಸ್ರೋತ್ರಗಳಿಂದ ತುಂಬಿಹೋಗಿರುತ್ತದೆ. ಹರವಿಳಾಸ ಚರಿತ್ರೆ 
ಯಲ್ಲಿ ಶ್ರೀನಾಥನು ಬೆರುತೊಂಡನಂಬಿಯ ಚರಿತ್ರೆಯನ್ನು ಹೇಳುವ ಸಂದರ್ಭದಲ್ಲಿ 
ಆತನನ್ನು ಶಿವನು ಬಸವೇಶ್ವರನಿಗೆ ಹೋಲಿಸಿದುದಾಗಿ ಬರೆದು ಬಸವಣ್ಣ ನಲ್ಲಿ ತನಗಿರುವ 
ಭಕ್ತಿಗೌರವಗಳನ್ನು ಪ್ರಕಓಿಸಿರುವನು. 

ಕಲಿಯುಗಂಬುನ ಕಲ್ಯಾಣ ಕಟಿಕನಗರಿ |. 

ನಾಕುಭಕ್ಕುಂಡು ಬಸವನಾಥುಡೊಕಡು | 

ಕಂಚಿನಗರಂಬುಲೋ ವಣಿಗೃಂಶ ವರುಡು | 

ನಾಕು ಭಕ್ಕುಂಡು ಚಿರುತೊಂಡ ನಂಬಿಯೊಕಡು | 
ಎಂದು ಶಿವನು ಪಾರ್ವತಿಗೆ ಹೇಳಿದಂತೆ ಈ ಕೃತಿಯು ಬೆರುತೊಂಡನಂಬಿಯ ವಂಶದವ 
ನಾದ ಅವಬೆ ತಿಪ್ಪಯ್ಯನಿಗೆ ಅಂಕಿತಗೊಳಿಸಲ್ಪಟ್ಟದೆ. ಆಶ್ರಾಸಾಂತ ಪದ್ಯಗಳೊಂದರಲ್ಲಿ 
ಕವಿಯು ಕೃತಿಸತಿಯು ವೀರಶೈವ ದೀಕ್ಸಾನಿರ್ವಹಣದಲ್ಲಿ ಬಸವೇಶ್ವರನನ್ನು ಹೋಲುವ 
ನೆಂದು ಈ ರೀತಿ ಹೇಳಿರುವನು— | 

ಶ್ರೀಮದ್ದಕ್ಟಿಣಕಾಶಿಕಾಪುರಮಹಾ ಶ್ರೀಕಾಳಹಸ್ತೀಶ್ವರಾ 
ಪ್ರೇಮಾತ್ಮೋದ್ಭವ ಕಾಲಭೈರವಕೃಪಾ ಸಂನರ್ಧಿತೈಶ್ವರ್ಯ ಫಿ | 
ಸ್ಪೀಮಪ್ರಾಭವ ಲಕ್ಷ್ಮಣಾಗ್ರಜ ಸುಧಾಸಿಕ್ಕಾಕ್ಸರಾಲಾಪಯ | 


ತ್ಯಾಮರ್ದಾರ್ಜುನ ವೀರಶೈನಸಮಯವ್ಯಾಪಾರ ಪಾರೀಣತಾ | 


ಸಾಮಾನ್ಯ ಪ್ರತಿಭಾತಿ ನಿರ್ನಹಣ ದೀಕ್ಸಾ ಶಾಕ್ಕರಾಧೀಶ್ವರಾ | 


ಶ್ರೀ ಬಸವಣ್ಣನವರೂ ಅಂಧ್ರ ಕವಿಗಳ ಕಾಣಿಕೆಯೂ ೬ಲತ್ಸಿ 


ಬಮ್ಮೆರ ಪೋತನ್ನ.--ಈ ಕವಿಯು ಓರಂಗಲ್‌ ಪಟ್ಟಣದ ಸನಿಾಪದಲ್ಲಿರುವ 
ಬಮ್ಮೆ €ರ ಗ್ರಾಮದವನು. ಓರಂಗಲ್ಲು ಆ ಕಾಲದಲ್ಲಿ ತತ ರಾಜ್ಯದಲ್ಲಿದ್ದ ತ್ತು. 
ಕಸ ಶ್ರೀನಾಥನ ಸಮಕಾಲದವನು ; ಆತನ ಬಂಧುವೆಂದು ಕೆಲವರ ಹೇಳಿಕೆ. 
ಈತನ ಕಾಲವು ಕ್ರಿಸ್ತಶಕೆ ೧೪೦೫ರಿಂದ ೧೪೬೦-೭೦ರವರೆಗೆಂದು ನಿರ್ಣಯಿಸಲಾಗಿದೆ. 
ಈತನು ಕೌಂಡಿನ್ಯ ಗೋತ್ರದವನು. ಶ್ರೀ ಪರಮೇಶ್ವ ರ ಕರುಣಾಕಲಿತ ಕನಿತಾ ವಿಚಿತ್ರ 
ನೆಂದು ದರಿಂದ ಶಿವನ ಪ ಪ್ರಹಾಸ ದಿಂದ ಈತನಿಗೆ ಕವಿತಾಸ ನಥ 
ಮತ್ತು ಸಹೆಜಪಾಂಡಿತ್ಯವು ಲಭಿಸಿರಬೇಕು. ತನು ರಾಜಾಶ್ರಯನನ್ನು ನಿರಾಕರಿಸಿ 
ಕೃಷಿಕಾಯಕದಿಂದ ಜೀವಿಸುತ್ತಿದ್ದ ಶರಣನು. ಈತನು ಪರಮಶೈವನೂ, ಶೈ ವಶಾಸ್ತ್ರ 
ಕೋವಿದನು. ಇನಟೂರಿ ಮಠದ ಮಹೇಶ್ವ ರರೇ ಈತನ ನಂಶಗುರುಗಳು. ಇವಟೂರಿ 
ಮಠವು ಪಾಲ್ಯುರಿಕಿ ಸೋಮನಾಥನಿಂದ ಚಿಸಿದ ಮಠಗಳಲ್ಲಿ ಒಂದು. ಸೋಮನಾಥನು 
ಈತನ ಗುರುಗಳ ಮೂಲಗುರುವಾಗಿದ್ದನು. ಗೋಲಕೊಂಡ ಪಾ ್ರಾಂತ್ಯದಲ್ಲಿ ಈಗಲೂ 
ವಾಡಿಕೆಯಲ್ಲಿರುವ ಈ ಕೆಳಗೆ ಕಂಡ ಪದವು ಈ ವಿಷಯವನ್ನು ಪುಸ್ಟಿಗೊಳಿಸುತ್ತಲಿದೆ. 


ಪಾಲಕುರ್ತಿನಿಲಯಾ ಸೋನುಯಲಿಂಗಾ ಪಾದಮುಲಕು ಶರಣು 
ವುರುವುಗ ಬಮೇರ ಸೋತರಾಜುಕು ಮಾರು ಕೋರಿನ ನರಮುಲು ಕೃ ಪಚೇಸಿನಾರಟ । 


ಈತನ ವಂಶೀಯರಾದ ಕೇಸನಮಲ್ಲನ್ನರಿಂದ ರಚಿಸಲ್ಪಟ್ಟಿ ದಾಕ್ಸಾಯಣೀ 
ವಿವಾಹದಲ್ಲಿ ಈತನ ವಂಶದವರು: ಇಟ್ಟ ನಾಗೇಶ ಸದ್ಗುರು ಭಕ್ತಿನಾದಿಮ 
ಶೈವರೆಂದು ಹೇಳಲ್ಪಟ್ಟರುವರು ಮತ್ತು ಪೇರಯ್ಯಲಿಂಗನೆಂಬ ಈತನ ಮತ್ತೊಬ್ಬ 
ವಂಶೀಯನೂ, ಓಡೆಯನಂಬಿವಿಲಾಸವೆಂಬ ನಂಬ್ಯಣ್ಣ ಶಿವಶರಣನ ಕಥೆಯನ್ನು 
ಬರೆದಿರುವನು. ಈತನು ಶೈವನಾಗಿದ್ದ ರೂ ಒಂದಾನೊಂದು ಕಾಲದಲ್ಲಿ ಶ್ರೀರಾಮ 
ಭದ್ರನು ಈತನ ಕನಸಿನಲ್ಲಿ ಬಂದು ತನಗೆ ಅಂಕಿತವಾಗಿ ಭಾಗವತವನ್ನು ಬರೆಯಿಸ 
ಬೇಕೆಂದು ಹೇಳಿದ್ದರಿಂದ ಆಂಧ್ರಭಾಗವತವನ್ನು ಬರೆದುದಾಗಿ ಆತನ ಗ್ರಂಥದಿಂದ 
ತಿಳಿದುಬರುತ್ತದೆ. ಆ ಗ್ರಂಥದ ಚತುರ್ಥ ಸ್ಫಂಧದಲ್ಲಿ ಶಿವನ ಮತ್ತು ಶಿವಭಕ್ತರ 
ನಿಂದೆಯು ಹೇರಳವಾಗಿ ಬಂದದ್ದರಿಂದ ತನ್ನಿಮಿತ್ತಾಗಮ ವಕ್ರ್ರದೋಷ ಪರಿಹಾರಕ್ಕಾಗಿ 
ತನ್ನ ಗುರುವಾದ ಇವಟೂರಿ ಮಠಾಧ್ಯಕ್ಷನ ಆಜ್ಞೆಯ ಮೇರೆಗೆ ವೀರಭದ್ರವಿಜಯ 
ಕಾವ್ಯವನ್ನು ರಚಿಸಿರುವುದಾಗಿ ಚೇಳಿಕೊಂ 2 |. ಆ ಕಾವ್ಯ ದ ಪೀಠಿಕಾ ಪ್ರಕರಣ 
ದಲ್ಲಿ- ಶ್ರೀ ಬಸವೇಶ್ವರ ದೇವರನ್ನೂ, ಕಲ್ಯಾಣದ ಶಿವಶರಣರನ್ನು, ಸು ತಿಸಿರುವುದಲ್ಲದೆ 
ಆ ಶರಣರ ಹಪ ಪ್ರಭಾವಗಳನ್ನು ಹೊಗರು. ಕೂಚಿಮಂಚಿ ತಿಮ್ಮ: ಕವಿಯು ಈತನನ್ನು 
ಅಖಲ ಸ ಂತವಿದ್ಯಾರಹಸ್ಯ ವಿದ, ಸಹಜಪಾಂಡಿತ್ಯ ನಿಶಾರದ ಕ್ಸಿತೀಶಾಧಮ 
ಸ್ರೋತ್ರ ವಿಮುಖ, ಶಂಭುಪದಾ ಬ್ಹಪೂಜಾರತ, ಪಟುತರಕವಿತಾವಿಭಾಸಿತಪ್ರ ಮುಖ, 
ಸಕಲಾಂಧ ಲಕ್ಷ ಣ ಚಕ್ರವರ್ತಿ, ಹೀಗೆ ಹೊಗಳಿಸಿಕೊಂಡಿರುತ್ತಾನೆ. 


ನಿಡುಪರ್ತಿ ಕವಿಗಳು ಇವರು ಪಾಲ್ಕುರಿಕೆಯ ಸೋಮನಾಥನ 'ಶಿನ್ಯ ಪ್ರಶಿಷ್ಯ 
ಕೋಟಗೆ ಸೇರಿದ ಮಾಹೇಶ್ವರರು. ಇಷ ಅನೇಕರು ಪಂಡಿತರೂ ಕವಿಗಳೂ 
ಆಗಿಹೋಗಿರುತ್ತಾರೆ. ಅವರಲ್ಲಿ ಕೆಲವರ ನಿಷಯ ಇಲ್ಲಿ ಬರೆಯಲಾಗುತ್ತದೆ. ಇವರು 


ಸೋಮನಾಥನನ್ನು ತಮ್ಮ ಕುಲಗುರುವನ್ನಾಗಿ ಆರಾಧಿಸುತ್ತ ಬಂದಿರುವರು. ೧೩ನೆಯ ' 


೬೮೪ ಬಸವತತ್ವ ರತ್ನಾಕರ 


ಶತಮಾನದಿಂದ ೧೬ ನೆಯ ಶತಮಾನದ ಅಂತ್ಯದವರೆಗೂ ಅಂಧ್ರೃವಾಜ್ಮಯೇತಿಹಾಸದಲ್ಲಿ 
ಮೆರೆದವರು. ಸೋಮನಾಥನ ತರುವಾಯ ತೆಲುಗುನಾಡಿನಲ್ಲಿ ಶ್ರೀ ಬಸವೇಶ್ವರನ 
ಸಂದೇಶವನ್ನು ಪ್ರಚಾರಗೊಳಿಸಿ ನೀರಶೈವ ವಾಜ್ಮಯವನ್ನು ಅಭಿವೃದ್ಧಿಗೆ ತಂದವರೆಂಡಕೆ 
ಈ ಕನಿಗಳೇ. ಪಿಡುಪರ್ತಿ ಶಿವರಾತ್ರಿ ಕೊಪ್ಪ ಯ್ಯನೆಂಬ ಈ ವಂಶದ ಮೂಲಪುರುಷನು 
ಒಂದಾನೊಂದು ಕಾಲದಲ್ಲಿ ಓರಂಗಲ್ಲಿನ ಶಿವಭಕ್ತರು ಸ್ವಯಂಭೂದೇವನ ಮಂಟಪದಲ್ಲಿ 
ಸೋಮನಾಥನ ಬಸವಪುರಾಣ ಪ್ರವಚನವನ್ನು ಜರುಗಿಸುತ್ತಿರುವಾಗ ಆ ದೇವಾಲಯಕ್ಕೆ 
ಬಂದಿದ್ದ ಕಾಕತೀಯ ಪ್ರತಾಸರುದ್ರನು ಆ ಪುರಾಣ ಯಾವುದೆಂದು ಕೇಳಲು ರಾಜ 
ನೊಡನಿದ್ದ ಕೆಲವರು ಧೂರ್ತರು ಸೋಮನೆಂಬ ಪತಿತನು ರಚಿಸಿದ ಅಪ್ರಮಾಣ 
ಕಾವ್ಯವೆಂದು ನುಡಿದರಂತೆ. ಸುದ್ದಿಯು ಸೋಮನಾಥನಿಗೆ ಮುಟ್ಟ ಆಗ ಆತನು 
ಓರಂಗಲ್ಲಿಗೆ ಬಂದು ರಾಜನ ಆಸ್ಥಾನದಲ್ಲಿ ಪರವಾದಿಗಳನ್ನು ಜಯಿಸಿ ತನ್ನ ಶಿಷ್ಯನಾದ 
ಪ್ರತಾಪರುದ್ರನ ಮಂತ್ರಿ ಇಂದಟೂರಿ ಅನ್ನಯ್ಯನಿಂದ ತನ್ನ ಶಿಷ್ಯರಿಗಾಗಿ ““ದೊಂಕಿಪರ್ತಿ” 
ಎಂಬುವ ಅಗ್ರಹಾರವನ್ನು ದಾನವಾಗಿ ಪಡೆದು ತಾನು ಕರ್ಣಾಟಕಕ್ಕೆ ಹೋದನಂತೆ. 
ಅಂದಿನಿಂದ ಆಂಧ್ರದೇಶದ ಶಿವಾನುಭವಿಗಳ ಪರಂಪರೆಯೊಂದು ಪ್ರಾರಂಭವಾಯಿತು. 
ಆ ಪರಂಪರೆಯಲ್ಲಿ ನಿಡುಪರ್ತಿ ಶರಣರಿಗೆ ಅಗ್ರಸ್ಥಾನವುಂಟು. ಮುಂದೆ ಕಾಕತೀಯ 
ರಾಜ್ಯವು ಪತನವಾಗಲು ಮುಸಲ್ಮಾನರು ದೊಂಕಿಪರ್ತಿ ಅಗ್ರಹಾರವನ್ನು ಪಿಡುಪರ್ತಿ- 
ವಂಶದವರಿಂದ ಸೆಳೆದುಕೊಂಡರು. ನಿಜಯನಗರದ ಚಕ್ರವರ್ತಿಯಾದ ಪ್ರೌಢ 
ದೇವರಾಯನು ಅದನ್ನು ಪುನಃ ದೊಡ್ಡ ಸೋಮನಗುರುವಿಗೆ ಉಂಬಳಿಯಾಗಿ ಕೊಟ್ಟನು. 
ಆತನ ತರುವಾಯ ನಿಮ್ಮಯಾರ್ಯನು ಕ್ರಿಸ್ತ ಶಕೆ ೧೪೭೦ ರಲ್ಲಿ ಆ ಪ್ರಾಂತ್ಯದೊಳೆಗೆ ; 
ಪ್ರಖ್ಯಾತ ಕವಿಯೆಂದು ಪ್ರಸಿದ್ಧನಾದನು. ಈತನು "ನಿಜಲಿಂಗ ಚಿಕ್ಕಯ್ಯ ಕಥ್ಣೆ?', 
“ ಓಡೆಯನಂಬಿಚರಿತೆ ಗಳನ್ನು ಬರೆದಿರುವನು. ಇವು ಮುದ್ರಿಸಲ್ಪಟ್ಟಿಲ್ಲ. ಈತನ 
ಚಿಕ್ಕಪ್ಪ ದೇವನಾರ್ಯನ ಕುಮಾರನೇ ಪಿಡುಪರ್ತಿ ಬಸನಕನಿ. ಈತನು ಪಾಲ್ಕುರಿಕೆಯ 
ಸೋಮನಾಥನ ಕೃತಿಗಳನ್ನು ಪ್ರಕಾಶಕ್ಕೆ ತರಲು ಅವತರಿಸಿದ ಪ್ರತ್ಯಕ್ಷ ಬಸವೇಶ್ವರನೆಂದು 
ವರ್ಣಿಸಲ್ಪಟ್ಟಿರುವನು. ಈತನು ಬ್ರಹ್ಮೋತ್ತರ ಖಂಡ ದೀಕ್ಸಾಬೋಧೆ, ಪಿಲ್ಲನೈನಾರು 
ಕಥೆ ಮೊದಲಾದವುಗಳನ್ನು ರಚಿಸಿರುವನು. ಈತನ ಮಗನಾದ ನಿಡುಪರ್ತಿ ಸೋಮನಾಥನು 
ತನ್ನ ತಂದೆಯ ಆಜ್ಞೆಯ ಮೇರೆಗೆ ಸೋಮನಾಥನ ದ್ವಿಪದ ಬಸವ ಪುರಾಣವನ್ನು ಆಂಧ್ರ ' 
ಚಂಪೂಕಾವ್ಯದಲ್ಲಿ ಬರೆದು ಪ್ರಸಿದ್ಧನಾದನು. ಇದಲ್ಲದೆ ಚಾಮರಸನ ಪ್ರಭುಲಿಂಗಲೀಲೆ ' 
ಯನ್ನು ಆಂಧ್ರ ದ್ವಿಪದದಲ್ಲಿ ಬರೆದನು. ಈತನ ಕಾಲವು ಹದಿನಾರನೆಯ ಶತಮಾನದ ಮಧ್ಯ 
ಭಾಗವು. ಈತನ ಕವಿತೆಯು ನಿರ್ದುಷ್ಟವಾಗಿಯೂ, ಸರಸವಾಗಿಯೂ, ಹೃದಯಂಗಮ 
ವಾಗಿಯೂ ಇರುವದು. ಈತನ ಕಲ್ಪನಾಶಕ್ತಿಯು ಅದ್ಭು ತವು. ಚಾಮರಸನ ಕಾವ್ಯದಂತೆ 
ಈತನ ಪ್ರಭುಲಿಂಗಲೀಲೆಯು ಆಂಧ್ರ ಸಾಹಿತ್ಯದಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದೆ. 
ಸಿ. ನಿ. ಬ್ರೌನ್‌ ಸಾಹೇಬರು ಅದನ್ನು ಬಹುವಿಧವಾಗಿ ಕೊಂಡಾಡಿರುವರು. ಸೋಮ 
'ನಾಥನ ಶೈಲಿಯನ್ನು: ಥಿಯಾಕ್ರಹೀಸ್‌, ಸ್ಟಾಟ್‌ ಮೊದಲಾದ ಪಾಶ್ಚಾದ್ದೇಶೀಯ ಕವಿಗಳ 
ಶೈಲಿಗೆ ಹೋಲಿಸಿರುವನು. ಆಂಧ್ರಭಾಷಾ ಯೋಷಾಮಣಿಗೆ ಈ ಕಾವ್ಯರತ್ನವು 
ಅನರ್ಫ್ಯಾಭರಣವಾಗಿ ಪ್ರಕಾಶಿಸುತ್ತಿರುವುದು. ಬಸವಪುರಾಣದ ಪೀಠಿಕಾ ಪ್ರಕರಣದಲ್ಲಿ 
. ಬಸವಣ್ಣನನ್ನು ಈತನು-- 


ಶ್ರೀ ಬಸವಣ್ಣ ನವರೂ ಆಂಧ್ರಕವಿಗಳ ಕಾಣಿಕೆಯೂ ೬೮೫ 
ಚಂ॥ ಪ್ರಸವ ಶರಾಸನಾಂತಕುನಿ ಪಂಪುಸಮುನ್ನ ನತಾರವೊಂದಿ ಶ್ರೀ! 
ಬಸವ ಪುರಾಣ ಸಂಕಥಿತ ಭಕ್ತ ಮಣಿಗ್ರ ಥನೈಕ ಸೂತ್ರ ಮೈ 

ವಸುಮತಿ ವೀರಶೈವಮಭಿವರ್ಧನ ಮೊಂದಗಜೇಸಿನಟ್ಟಿ ಸ 

ಬಸವನ ಮಂತ್ರಿ pI ಭವಬಂಧುರ ಸಿಧುವುದಾಟ ಗೊರಚುನ್‌ ॥ 


ಮತ್ತು ತನ್ನ ಪ್ರಭುಲಿಂಗಲೀಲೆಯ ಪ ಪ್ರಥಮ ಪ್ರಕರಣದಲ್ಲಿ. 


ಘನ ಗುರುಲಿಂಗ ಜಂಗಮ ಸೇನಕೊರಕು । 

ತನು ಮ್ಮನೋಧನಮಂಲುದಾರ್ಚಿ ಸ ಸತ್ತಿ ,ಯಂಲು ! 
ಸಲುಪುಚು ಭಕ್ತೆ ವ್‌ ಸ ಸಲನುನ ನಲ್ಲಿ 

ಮ ಲಹರು ಸದ್ಭಕ್ತಿ ನೂಾರ್ಗಂಟು ಜೂಸು | 
ರಂಗುಗಾ ಭಕ್ಕುಲ ರಕ ಬ೦ಚುನಟ್ಟ 

ಸಂಗನ ಬಸವಣ್ಣ ತರಕಾರ್ಥಿ ಜಟ 


ಈ ಕಾವ್ಯಗಳಲ್ಲಿ ಅಲ್ಲಲ್ಲಿ ps ವಚನಗಳು ತೆಲುಗು ಪ ಪದ್ಯಗಳಲ್ಲಿ ರೂಪಾಂತರ 
ಗೊಳಿಸಲ್ಪ ಟ್ರ ರುತ್ತ ಜೆ 


ಪಿಡುಪರ್ತಿ ಸೋಮನಾಥನ ತಮ ್ರನಾದ ಪಾಲನಾರ್ಯನ ಕುಮಾರನಾದ 
ಸಿಡುಪರ್ತಿ ಬಸವ-- ಈ ಕವಿಯು ಪ್ರಭುಲಿಂಗಲೀರೆಯನ್ನು ಚಂಪೂಕಾವ್ಯವಾಗಿ 
ಪರಿವರ್ತಿಸಿರುವನು. ಅದಕ್ಕೆ “ಶಿವಜ್ಞಾನ” ಎಂಬುವ ಬೇಕೆ" ಹೆಸರನ್ಸಿಟ್ಟಿರುತ್ತಾ ನೆ. 
ಆರಂಭದಲ್ಲಿ ಶ್ರೀ ಬಸವೇಶ್ವ ಸಷ 


ಘನ ಗುರುಲಿಂಗ ಜಂಗಮನಿ ಕಾಯಮು ನಿತ್ಯ ಮು ಬೂಜ ಸೇಮಗಾ | 
ತನುವು ಮುನಂಬು ದ್ರ ವ್ಯ ಮುನು ದಾಲಿಚಿ ಸ ಸತ್ತಿ ಯಲಾಚರಿಂಪುಚೋ । 
ಬನು ಸಡಲಿಂಗನಿಷ್ಠ `ಶವಭಕ್ತು ಲಕೆಲ್ಲನು ಗಲ್ಲಜೀಮಂ ಸಂ । 

ಗನ ಬಸವನ್ನ ನೀಕು ಗುತುಕಂಬುಗ. ಮ್ರೊ ಕ್ರೈ ದ ನಿಷ್ಟ ಸಿದ್ಧಿ ಕಿನ್‌ । 


ಈ ಕವಿಯ ಚತುಥಾ ಶ್ವಾ ಸದಲ್ಲಿ ಬಸವನ ಬಗ್ಗೆ ಪ್ರಭುದೇವರ ಬಾಯಿಂದ 
ಈ ಕೆಳಗೆ ಬರೆದ ಪದ್ಯ ಗಳನ್ನು FKL 


ಜೆ ನೀನಾನುಂಬು ಪ್ರಣುತಿಗಾವಿಂಚಿನ । 

ಬಸವ ನೀ ಗುಣಮಂಲ- ಬೊಸಗನಿನ್ನ 

ಬಸವನ್ನ ನಿನ್ನನು ಬರಗಗೀರ್ತಿಂಚಿನ । ಜ್ಞ 
ಬಸವ ಮಾ ಪಾದಮೆಪ್ಪಾಟಗನ್ನ | 

ಬಸನ ನೀ ಮಂತ್ರಂಬು ಪಲುಮಾರು ಜನಿಯಿಂಪ । 
ಬಸವ ನೀ ರೂಪು ಲೋಪಲ ನುತಿಂಪ । 

ಬಸವ ನೀ ಭಕ್ತಿಸಂಪದ ಜಾಲ ಪೊಗಡಿನ 
ಬಸನನ್ನ ನೋರೂರ ಬಲುಕುಚುನ್ನ 


ಪ್ರಬಲು ಭಕ್ತಿ ರಹಸ್ಯ ಮಾ ಭಕ್ತುಳೆರಿಗಿ । 
ಯೊನರಜೋಣೊಂದು ಶಿವುಡು ಸಾಯುಜ್ಯ ಪ ಪದವಿ | ಹ 
ನೀ ಮಹತ್ವಂಬು ಹರುಡು ವರ್ಣಿಂಪ' ಗಲಡೇ । 
ಸಟುದಯಾಪಾಂಗೆ ಸಂಗನ ಬಸವಲಿಂಗ 1 
ತನಚೇತ ಧರಣಿಗೊಟ್ಟ ನ। 
ಘನಗಿರಿ ಗುರಿಜೇಸಿ ವೇಯಗಾದಪ್ಪಿ ನಲಾ ॥ 
ಗುಣ ನಿನ್ನು ಗನ್ನಚೋಟನು । 
ಗನುಮರಗೊಂತ ನುರಕುನೆಂದು ಗಲುಗದು ಬಸವಾ ॥ 


೬೮೬ ಬಸವತತ್ವ ರತ್ನಾಕರ 


ತೆನಾಲಿ ರಾಮಲಿಂಗ ಕವಿ ಈತನು ವಿಜಯನಗರ ಸಾಹಿತ್ಯ ಚರಿತ್ರೆಯಲ್ಲಿ 
ಹೆಸರಾದವನು. ಕೃಷ್ಣ ದೇವರಾಯನ (೧೫೦೯-೧೫೨೯) ಆಸ್ಥಾನದಲ್ಲಿದ್ದ. ಅಷ್ಟ 
ದಿಗ್ಗಜಗಳಲ್ಲಿ ಈತನೊಬ್ಬನೆಂದು ಸಾಮಾನ್ಯವಾಗಿ ವಾಡಿಕೆಯಲ್ಲಿ ಬಂದಿರುತ್ತದೆ, ಆದರೆ 
ಶ್ರೀ ನೀರೇಶಲಿಂಗಪಂತುಲು ಅವರು ಈತನು ನರಸತಿ ವಂಶದ ವೆಂಕಟಪತಿ ದೇವರಾಯನ 
(EEE) ಕಾಲದವನೆಂದು ಹೇಳುವರು.  "ಉದ್ಭಟಾರಾಧ್ಯ. ಚರಿತ್ರೆ” 
ಎಂಬುವ ಪ್ರೌಢ ಕಾವ್ಯವನ್ನು ಬರೆದಿದ್ದು ಅದರಲ್ಲಿ ಬಸವಾದಿ ಶಿವೆಕರಣರನ್ನೂ ನೆನೆದರು 
ವನು. ಜನು. "ತನ್ನ ಗುರುರಾಜ ಸ ಸ ಟಾರ್ಯನಿಂದ ಶಿನದೀಕ್ಷೆ ಯನ್ನು 
ಪಡೆದ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ಶಿವಭಕ್ಕರು ಆತನನ್ನು ಈ ರೀತಿ ಆಶಿ. 
ರಂತೆ, 

ಸೀಸಸದ್ದ-— 

ಸಿಂಧುಬಲ್ಲಹುರೀತಿ ಶ್ರೀಪತಿ ಪಂಡಿತು । 
ಮರಿಯಾದಧೂಪದ ಮಾಚಿದೇವು | 


ನಟ್ಲುಮುಹಾಕಾಳು ನನುವು ನನಲ್ಲಕ । 
ಲೃಹಬ್ರಹ್ಮಬ್ಯೇತ ಹಯವದನ | 
ಶೂಲದಬ್ರಹ್ಮಯ ಚೊಪ್ಪುವ ಬಿಬ್ಬಬಾ | 
ಸ ಚನಲೀಲ ವೀರನಾಚಾಂತುಪೋಲ್ಕಿ 
ಕದಿರೆರೆಮ್ಮಯಗಾರಿ ಕೈನಡಿದೆಲಗೇಶು p+ 
ತ ಮಸಣಯ್ಯ ಚಂದಾನ ಮಾಚಿರಾಜು ॥ 
Ae 
ಕರಣಿ ಮೌಳಿಗ ಮಾರಯ್ಯ ಗತಿದೆಲುಂಗು | 
ಜೊನ್ಮುನಾರು ನಿ ನಡುವುನ ಸುರಿಯಚ್‌ಡು । 
ಫ್ರಿ p 
ಪಗಿದಿ ಬಸವೇಶ್ವರುನಿ ಮಾಡ್ಕಿ ಭಕ್ತಿ ಮುಕ್ತಿ । 
ಶಂಭುಭೂಜಿಂಚಿ ಬ್ರದುಕಂ ರಾಜನ್ಯ ಚಂದ್ರ ॥ 
ಅಂದರೆ ಬಸವೇಶ್ವರಾದಿ ಶಿವಕರಣರಂತೆ ಶಿವನನ್ನು ಪೂಜಿಸಿ ಬಾಳೆಂದು ರಾಜನನ್ನು 


ಆಶೀರ್ವದಿಸಿದಂತೆ. ಹೇಳಿರುವನು. 


ವೇಮಣ್ಣ ಯೋಗಿಗಳು-- ಇವರ ಕಾಲ ೧೫೦೦. ಆಂಧ್ರ ಸಾಹಿತ್ಯದಲ್ಲಿ 

ಸುಪ್ರಸಿದ್ಧ ಜನಸದ ಕವಿಗಳು. ಕನ್ನಡನಾಡಿನಲ್ಲಿ ಸರ್ವಜ್ಞ ಕನಿಗಿರುವ ಪ್ರಶಸ್ತಿಯೇ 
ಆಂಧ್ರ ದೇಶದಲ್ಲಿ ವೇಮಣ್ಣನವರಿಗಿರುತ್ತದೆ. ವೇಮಣ್ಣ ನವರು ಕವಿಗಳಾಗಿರುವಂತೆ 
ಯೋಗಿಗಳೂ ಆಗಿದ್ದರು. ಇವರು ರೆಡ್ಡಿಯ ವಂಶಕ್ಕೆ ಸೇರಿದವರಾಗಿದ್ದರೂ ವೀರಶೈವ 
ಸಂಸ್ಕೃತಿಯನ್ನು ಚೆನ್ನಾಗಿ ಅರಿತು ಅಳವಡಿಸಿಕೊಂಡವರಾಗಿರುತ್ತಾರೆ. ಇಂತಹ 
ಕವಿವರೇಣ್ಯರು ಶ್ರೀ ಬಸವಪುರಾಣದ ವಿಷಯದಲ್ಲಿ ತಮ್ಮ ೧೯೭೨ನೆಯ ಪದ್ಯದಲ್ಲಿ 
ಮುತ್ತಿನಂತಹ ಮಾತನ್ನು ಹೇಳಿರುತ್ತಾರೆ 

ರಾಕ್ಷಸ ಹರಣಂಬು ರಾಮಾಯಣಮು ಚೂಡ | 

ಬಂಧುನಾಶಮು ಗದಾ ಭಾರತಂಬು । 

ಪಾಪಹರಣಮಯ್ಯೆ ಬಸವ ಪುರಾಣಂಬು । 

ವಿಶ್ವತಾಭಿರಾನು ವಿನುರವೇಮ ॥ 
ವೇಮಣ್ಣನವರ ಮೇಲಿನ ವಚನವನ್ನು ನೋಡಿದರೆ ನಿಜವಾಗಿಯೂ ಅವರ ವೀರಶೈವ 
ಧರ್ಮದ ಮರ್ಮವನ್ನು ತಿಳಿದವರೆಂದೆನ್ನಲು ಯಾವ ಸಂಶಯವೂ ಇರುವುದಿಲ್ಲ. 


ಶ್ರೀ ಬಸನಣ್ಣನವರೂ ಆಂಧ್ರ ಕವಿಗಳ ಕಾಣಿಕೆಯೂ ೬೮೭ 


ಪೋಶೆಟ್ಟಿ ಲಿಂಗಕವಿ.. ಈತನ ಕಾಲ ೧೫ ನೆಯ ಶತಮಾನದ ಉತ್ತರಾರ್ಧ. 
ಕನ್ನರ ಮಠದ ಸದಾಗಾರ ಗುರುವಿನ ಭತ್ತ ಚನ್ನಬಸವನು ಈತನ ಕವಿತೆಯ . 
ಗುರು. ಈತನು ಶಂಕರದಾಸೀಮಯ್ಯನ ಚರಿತ್ರೆ , ವೀರಸಂಗಯ್ಯ ದೇವ ಚರಿತ್ರೆ ಗ 
ಚರಿತ್ರೆ, ಶಿಷ್ಯಪ್ರ ಭೋದ ಮೊರ ಹಗ ಷ್ಟು ರಚಿಸಿರುವನಲ್ಲದೆ ಹು ಸನ: 
ನಿವಾಸಿ ಚಕಿಲಾಲ ಲಿಂಗಪ ರೃನೆಂಬುವವನ ಕೋರಿಕೆಯ ಮೇರೆಗೆ  ನವಜೋಳ ಚರಿತ್ರೆ > 
ಎಂಬುವ “we ದ್ರಿಸದ ಕಾವ್ಯವನ್ನು ರಚಿಸಿ ಆ ಕ್ಷೇತ್ರದ ಮೃತ್ಯುಂಜಯ 
ಸ್ವಾಮಿಗೆ ಅಂಕಿತ ಮಾಡಿರುವನು. ಈತನು ತನ್ನನ್ನೂ, ತನ್ನ ಕೃತಿಪ್ರೇರಕ 
ನನ್ನೂ "“ ಹರಗುರುಭಕ್ತಿನಿಷ್ಕಾಸರಾಯಣರೆಂದು > . ವರ್ಣಿಸಿರುವನು. ಕನ್ನಡ 
ಗ್ರಂಥಗಳ ಆಧಾರದ ಮೇರೆಗೆ ನನಚೋಳ ಚರಿತ್ರೆಯನ್ನು ಬರೆದುದಾಗಿ ಹೇಳಿರು 
ವನು. ಗ್ರಂಥಾದಿಯಲ್ಲಿ ಸಕಲ ಪುರಾತನ ಸಂಘವನ್ನೂ, ನೂತನ ಭಕ್ತವರರನ್ನೂ 
ಸ್ಲುತಿಸಿರುವನು. | 
ಬಸನೇಶು ಶ್ರೀಪಾದಪದ್ಮಸಟ್ಟಿ ದುಡು ಅಸದೃಶಭಕ್ತಿ ಯೋಗಾನಂದಮೂರ್ತಿ । 
ಭನಿಸಮಾಚರಣ ಸಂಭೂವವರ್ಜಿತುಡು ! ನವಿರನಿತ್ಮ ಸತ್ಕಾಯತಕೀರ್ತಿ 
ಬಸವೇಶ್ವರುನಿ ಗದ್ಯಪದ್ಯ ಸತ್ಯೃತುಲ | ರಸಿಕತ ಗೊನಿಯಾಡು ರಾಜತೈಶ್ವರ್ಯ ॥ 
ಗುರುಮೂರ್ತಿ ಪ ಪಾಲ್ಬುರಿಕಿ ಸೋಮೇಶನನ್ನು ವೆಗ್ಗ ಳವಾಗಿ ಸ್ಫೋತ್ರಮಾಡಿರು 
ವನು. ಕೃತಿಗೊಡೆಯನಿಗೂ, ಬಸವೇಶ್ವ ಸಧಿಗಢ ಅಭೇದವನ್ನು ಹೇಳಿರುವನು. 


ಭದ್ರಕನಿ ಲಿಂಗಭೂವಿಭುವು-- ಈ ಕನಿ ರಾಮಯ್ಯ ಪ್ರಭುವಿನ ಮಗನು. 
ಸಂಗಮೇಶ್ವರನ ಶಿಷ್ಯನು. ಮುದನೂರು ರಾಮನಾಥನಿಗೆ ಅಂಕೆತವಾಗಿ ದೇವಾಂಗ 
ಪುರಾಣವೆಂಬ ತೆಲುಗು ಕಾವ ವನ್ನು ಬರೆದಿರುತ್ತಾನೆ. ತನ್ನ ಗ್ರಂಥದಲ್ಲಿ ಪಾಲ್ಕುರಿಕೆ 
ಸೋಮನಾಥ, ಪಿಡುಪರ್ತಿ ಬಸವಕ ಮುಂತಾದವರನ್ನು ಸ್ತುತಿಸಿರುವನು. ೧೬ನೆಯ 
ಶತಮಾನದಿಂದೀಚಿನವನು. ತನ್ನ ತಂದೆಯನ್ನು ತಿವಧರ್ಮಶಾಸ್ತ್ರಕೋವಿದನೆಂದೂ, 
ಸರಮಕಿವಜ್ಞಾ ನಭರಿತಾತ್ಮ ನೆಂದೂ ವಿಶೇಷಿಸಿರುವನು. ಕಈಗ್ರಂಥದಲ್ಲಿ ದೇವಾಂಗ 
ಕುಲದ ಉಗಮ ಹೇಳಲ್ಪಟ್ಟಿದೆ. ಈ ವಂಶದ ಮೂಲಪುರುಷನು ಶ್ರೀ ಬಸವೇಶ್ವ ರನ 
ವರದಿಂದ ದಾ ಬಾಜಿ ಹೆಳಳಿರುನನು. ಈತನು ಸಾನಂದಚರಿತ್ರ ತ 
ದ್ವಿಪದ ಕಾವ್ಯವನ್ನು ಬರೆದು ಕಾಳಹಸ್ತಿಯ ಚನ್ನವೀರ ಶಿವಯೋಗಿಯ ಶಿನ್ಯನಾ ನಾದ 
ಬೀರೇಶ್ವ ರ ಶಿವಯೋಗಿಗೆ ಅಂಕಿತಗೊಳಿಸಿರುವನು. 


ಸೋಮನಾರಾಧ್ಯ--ಈ ಕವಿಯು ಪೂಟ್ಕೋಟ ಸಿದ್ಧರಾಮಜೇಶಿಕನ ಶಿಷ್ಯನು. 
೧೮ನೆಯ ಶತಮಾನದವನಿರಬಹುದು. "ಬಸವಲಿಂಗಶತಕಮು'' ಎಂಬುವ ಸ 
ವನ್ನು ರಚಿಸಿರುತ್ತಾನೆ. ಮೊದಲನೆಯ ಪದ್ಯದಲ್ಲಿ 


ಸೀಸಪದ್ಯ-- 
ಶ್ರಿ ಗುರುಲಿಂಗ ಸಂಚಿತ ಕೃ ಪಾಯತತೇಜ ! 
ಕಾಮಿ ಕಲ್ಪಭೂಜ । 
ಮಾನಿತಶಿನಮಂತ್ರ “kinins es 
ಸಹಜಪ್ರಸನ್ನ ಪ್ರಸಾದರೂಪ | 


೬೮೮ ಛು ಬಸವತತ್ವ ರತ್ನಾಕರ 


ಸಗುಣನಿರ್ಗುಣ ಲಿಂಗಜಂಗಮ ಸುವಿಧಾನ । 
ಘನವೀರಶೈವ ಮಾರ್ಗಪ್ರವೀಣ | 
ನರಭಕ್ತಿ ಸುಜ್ಞಾನ ವೈರಾಗ್ಯ ಸುಕ್ಟೇವಂ | 
ಸಕಲಸನ್ನುತಗುಣ ಸಾರ್ವಭೌಮ । 
ಗೀ. _ 
ಚೆಲಗಿ ಭನದಾಜ್ಞ ನಿರಚಿಂತು ಶ್ರೀಶತಕ | ಮಿಂಪುಸೆಂಪೊಂದಿನೆಲಯ ಬಾಲಂಪುನಯ್ಯ ॥ 
ಕಲಿತ ಸಜ್ಜನ ಹೃತ್ಸಂಗ ಕಾರಣಾಂಗ । ಪಟುದಯಾಪಾಂಗ ಶ್ರೀಗುರುಬಸನಲಿಂಗ ॥ 


ಗದ್ದೆ ರಾಮಲಿಂಗಳನಿ-ಈತನ ಕಾಲ ೧೮ ನೆಯ ಶತಮಾನ. ಭೀಮವರ ಪ್ರಾಂತ್ಯ 
ದವನು. ಶಿದ್ದರಾಮಶಿವನು ತನ್ನ ಗುರುವೆಂದು ಹೇಳಿಕೊಂಡಿರುವನು. ಈತನು 
ಚೋಡಲಿಂಗ ಶತಕ, ಪರವಾದಿ ಗಜಾಂಕುಶಗಳನ್ನು ರಚಿಸಿರುವನು. ನಾಲ್ಕನೆಯ 
ಪದ್ಯದಲ್ಲಿ ಬಸವೇಶ್ವರನ ಸ್ತುತಿ ಇರುತ್ತದೆ. 
ಜಂಗಮತೀರ್ಥ ಘನಸಾರಸಮಗ್ನುಡು ಲಿಂಗಮೂರ್ತಿೀತ । 
ಜ್ವಂಗಮುಮಂಚು ಗೊಲ್ಲೂಚುನು ಸಂಗಮಧೇವುನಿ ಶಿಷ್ಕ ರತ್ನಮೈ | 
ಜಂಗಮುಕೋರ್ಕುಲನ್ನೊ ಸಗು ಸನ್ಮತಿ ಶ್ರೀಬಸವೇಶಮೂರ್ತಿ ನಾ | 
_ಲಿಂಗಮಂ ಪೊಂಚು ಗೊಲ್ಹಿ ಕೃತಿಲೀಲ ರಚಿಂಚೆದ ಚೋಡಲಿಂಗಮಾ ॥ 
ಮುಗ್ಗಿ ಶೆಟ್ಟ ಉಳಿವಪ್ಪರೇಡು--ಈತನ ಕಾಲ ೧೮ನೆಯ ಶತಮಾನ. ಈತನು 
ಅನೇಕ ಕೀರ್ತನೆಗಳನ್ನೂ ಮತ್ತು ಶೈವಚರಿತ್ರೆ, ಕೇದಾರವತೀ ಕಥೆ, ಮಲ್ಲೆಲ 
ರಾಮಲಿಂಗಶತಕ, ಭಕ್ತಜನಸಂಗ ಭಕ್ತುಲ ಪ್ರಾಣಲಿಂಗ ರತ್ತಿ ಮಲರಂಗ ಮಲ್ಲೆಲ 
ರಾಮಲಿಂಗವೆಂಬ ಅಂಕಿತವುಳ್ಳದ್ದು. ಇದರ ಭಾವವು ಬಹಳ ಉತ ಪ್ಪವಾದುದಾಗಿರು 
ತ್ತದೆ. ಶ್ರೀ ಬಸವಣ್ಣನವರ ಬಗ್ಗೆ ಕೆಳಗೆ ಬರೆದ ನುಡಿಗಳಿರುತ್ತವೆ-- 
ಭಕ್ತಾಗ್ರಗಣ್ಯುಂಡು ಬಸವೇಶ್ವರುಂಡನಿ ಪಲ್ಪಲು ವೇದಮುಲ್‌ ಪಾಟಗಾದು | 
ಜಂಗಮಾರ್ಚನ ಚೇಸಿ ಸಂಗನ ಬಸವನ್ನ ಕಲಿಯುಗ ರುಡ್ರುಡೈ ಫನತಕೆಕ್ಕೆ । 


ಸಿದ್ಧರಾಮಕವಿ-- ಈತನ ಕಾಲ ೧೮೦೦. ಸೊನ್ನಲಾಪುರದ ಸಿದ್ಧರಾಮನ 


ಭಕ್ತನು. ಕೇದಾರದೇವನ ಶಿಷ್ಯನು. ಚಿತೃಳಾಧಾಮ ಶ್ರೀ ಗುರುಸಿದ್ಧರಾಮ ಎಂಬ 
ಅಂಕಿತವುಳ್ಳ ಸಿದ್ಧರಾಮಶತಕವನ್ನು ಬರೆದಿರುವನು. ಶತಕದಲ್ಲಿ ತಾನು ಶಿವಶರಣರ 
ಬಂಟಿನೆಂದು ಹೇಳಿಕೊಂಡಿರುತ್ತಾನೆ. 


ಬಸವಪುರಾಣಾದಿ ಬಹುಶಾಸ್ನ ತತುವೆಂಚು | 
ಪಾಲ್ಮುರಿಕಿ ಸೋಮೇಶು ಬಂಟುಬಂಟ | 
ವರ್ಣಿತಸುಜ್ಞಾನ ನಚನಾದುನೆರೆಗಿಂಚು ! 
ಪ್ರಭು ಮಹಾದೇವನಿ ಬಂಟು ಬಂಟ | 
ಪರಮರಹಸ್ಯ ಪ್ರಬಂಧಾದು ಮೊನರಿಂಚು । 
ಬಲು ಚನ್ನಬಸವೇಶ ಬಂಟು ಬಂಟ | 
ದೀಕ್ಪಾವಿಧಾನಕ್ಬಂಬುದೆನಗಿಂಚು ಪಿಡುಪರ್ತಿ | 
ಬಸವೇಶ್ವರಸ್ವಾಮಿ ಬಂಟು ಬಂಟ | 

ಗೀ.॥ ಮರಿಯು ವರನೀರಶೈವ ಸನ್ಮಾರ್ಗಭವ್ಯ | : 
ಸಾವ್ಯಲಕ್ಸಣಗಣ ವಿಚಕ್ಸಣುಲ ಜಂಟ 1... 
ಗಾನನೇ ನೇರ್ಚು ಪಾಟೀಗಾ ಭೂನಿತಯ್ಯ | 
ಚಿತ್ಕಳಾಧಾಮ ಶಿೀ ಗುರುಸಿದ್ದರಾಮ | 


ಶ್ರೀ ಬಸವಣ್ಣನವರೂ ಆಂಧ್ರ ಕವಿಗಳ ಕಾಣಿಕೆಯೂ ೬೮೯ 


ಚನ್ನಾಪ್ರೆಗಡ ನಾಗರಾಜು--ಈತನ ಕಾಲ ೧೭೫೦. ಈತನು ಆರುವೇಲ 
ನಿಯೋಗಿ ಬ್ರಾಹ ಣನು, ಆಪಸ್ತಂಭಸೂತ್ರ, ಗೋದಾವರೀ ಮಂಡಲದವನು. ಈತನ. 
ಚನ್ನಾಪ್ರೆಗಡ ವಂಶವು ಬಹು ಪುರಾತನವಾದರೂ ಈತನ ಪೂರ್ವಜರು ಪ್ರಭುಗಳಲ್ಲಿ 
ಮಂತಿ ತ್ರಿಗಳಾಗಿದ್ದು ಆಂಧ್ರೃಚರಿತ್ರದಲ್ಲಿ ಹೆಸರಾದವರು. ಬ್ರಹ್ಮಲಿಂಗಮು ಎನ್ನುವವನು 
ಈತನ ಮತಗುರುವು. ಮಲ್ಲಂಮಲ್ಲಿ ರಾಮಲಿಂಗ ಗುರುವು ಈತನಿಗೆ ಲಿಂಗಧಾರಣ 
ದೀಕ್ಸೆಯನ್ನು ಕೊಟ್ಟಿ ವನು. ಈತನು ಗಣಸೌಜನ್ಯಾಖ್ಯಾನಶತಕವನ್ನು ಬರೆದಿರುತ್ತಾನೆ. 
ಅದರಲ್ಲಿ ಶಿವಭಕ್ತರನ್ನು ಸ್ಮುತಿಸಿರುವನು. 
| ""ಅಲ್ಲಮುದೇವು ಸತೃಪಯಂನಾ ಬಸನೇಶ ಮಹೋನ್ನ ತತ್ವಮುನ್‌ 
ದೆಲ್ಲ ವಿನಾಗಮಿಾದ ಸರಿದೇವಯ ಪಾಕ್ತಗ ಭೃತ್ಯಭಾನಮಂನ್‌ ॥ 


ಚೆಲ್ಲುಗ ಸಿದ್ಧರಾಮನಿ ಗಭೀರ ಶಿವತ್ತಮುನೊಕ್ಕಟ್ಟಿ ನಮ | 
ದೃಲ್ಲಭುಡಾಳ ಮಾನ್ಯಸುತುದಲ್ಲಿ ಭಜಿಂಚಿದ ಬ್ರಹ್ಮೆಲಿಂಗಮಂನ್‌ re 
ಈ ಕನಿಯು ಸಿದ್ಧಾಂತಶಿಖಾಮಣಿಯನ್ನು ಆಂಧ್ರದ್ವಿಪದಕಾವ್ಯವಾಗಿ ಬರೆದಿರು 
ತ್ತಾನೆ. ಅದು ಮದ್ರಾಸ್‌ ಪ್ರಾಚ್ಯಲಿಖಿತ ಪುಸ್ತಕಭಂಡಾರದಲ್ಲಿರುತ್ತದೆ. 
ಅಮಲಾಪುರ ಸನ್ಯಾಸಿಕವಿ--ಈತನ ಕಾಲ ೧೭೬೦. :- ಈತನು ಅನೇಕ ಶತಕ 
ಗಳನ್ನು ಆಂಧ್ರೃಭಾಷೆಯಲ್ಲಿ ಬರೆದಿರುತ್ತಾನೆ. ಅವುಗಳಲ್ಲಿ ಸಂಚಮುಖೇಶಶತಕ, 
ಮುಖಲಿಂಗಶತಕ, ಶಿವಶತಕ, ಪಂಚಮುಖೇಶ್ವರ ಪ್ರಭೂತಶತಕ, ವಿಶ್ವನಾಥಶತಕ 
ಮೊದಲಾದವು ಮುಖ್ಯವಾಗಿರುತ್ತವೆ. ಈತನ ಶತಕಗಳಲ್ಲಿ ಶಿವಶರಣರ ಸ್ತೋತ್ರಗಳು 
ಹೇರಳವಾಗಿರುತ್ತವೆ. 


ಪರಿಮಿ ವೆಂಕಟಾಚಲಕವಿ--ಈತನು ಕೂಡಲ ಸಂಗಮೇಶ್ವರ ಶತಕವನ್ನು ಬರೆ 
ದಿದ್ದಾ ನೆ. ಅದರಲ್ಲಿಯ ಒಂದು ಪದ್ಯ ದಲ್ಲಿ ತನ್ನ ಇಷ್ಟ ದೇವತೆಯನ್ನು ಕುರಿತು ಈ ರೀತಿ 
ಸಂಬೋಧಿಸಿ ಹೇಳಿರುವನು 
A ನೆಯ್ಯುನು ಮಾರದೊಲ್ಲಿ ಕರುಣಿಂಪನೆ ಸತೃಪತೋಡ 
ಮಾದಿರಾಜಯ್ಯನು ಬಂಡಿತಾರ್ಕು ಬಸಪನ್ನನು ಶಾನಿಮಯಾದಿ । 


ಕಾಟಿಕೋಟಿಯ್ಯನು ದೇಶಿರಾಜು ಶಿರಿಯಾಳುನಿ ಜೋಳಮಹೀಶುಮುಯ್ಯು ಯಂ 
ಬಾಟಿರಾಜು ದರಸಯ್ಯನು ಕೂಡಲಸಂಗಮೇಶ್ವರಾ 3% 


ಆಂಧ್ರ ಕನಿತೆಗಳು 


ಬಸವಣ್ಣ ನ ಮತ್ತು ಆತನ ತತ್ತ ಗಳಪ್ರ ಸ ಸಾರವಾದ ಆಂಧ್ರಶತಕ 
ಕಃ ರ "ನಶೇಷವಾಗಿ se ಸವಣ ನ | ಪ ತ್ರ ತಿಥ್ಚನಿಯನ್ನು 
ನಾವು "" ಅನ್ನಮಾರ್ಸನ”' ಸರ್ವೇಶ್ವ FS ಧೂರ್ಜಟಿಯ ಕಾಳಹಸ್ತೀಶ್ವರಶತಕ, 
ಶ್ರೀಗಿರಿ ವಿರೂಪಾಕ್ಷನ ಕಾಳಹಸ್ತಿ ois ಮತ್ತು ಸುಪ್ರ ಸಿದ್ಧ ವಾದ ನೇಮನ್ನ್ನ 
ಶತಕ ಮುಂತಾದ | ಕತಕರಾಜಗಳೆಲ್ಲಿ ಕೇಳಬಹುದು. ಇದತ ಕೀರ್ತನೆ, ಯಕ ಕ್ಸಗಾನ 
ಮುಂತಾದ ತೆಲುಗುವಾಜ್ಮಯದಲ್ಲಿ ಬಸ ಸವೇಶ್ವರನ ನಿಷಯ ಹೆಚ್ಚಾಗಿ *ನಜುಬರು 
ತ್ತದೆ. ಫೂತ್ಕೋಟ ಮರಾಧ್ಯಕ್ಷ ಕ. ಬಿಸವಲಿಂಗಶತಕಮು'' ಎಂಬುವದನ್ನು 


ರಚಿಸಿರುತ್ತಾರೆ. 
44 


೬೯೦ ಬಸವತತ್ವ ರತ್ನಾಕರ 


ವಟ್ಟಾ ರುಪಾರೆಂ(ಕೃಷ್ಣಾ ಜಿಲ್ಲ) ಬಸವಯ್ಯನವರು--ಇವರು ಆಧುನಿಕರು-೧೯೦೦. 
ಬಸವಣ್ಣ ನನರ ಬಗ್ಗೆ ಕೀರ್ತನೆಗಳನ್ನು ಕಟಿ ಕೆ. ಇವರು ಬರೆದ ಶಿವಶತಕವೆಂಬ 
ಶತಕದಲ್ಲಿ ಲಿಂಗಾಂಗಸಾಮರಸ್ಯ ದ ಜ್ಞಾ ನದ ತಿರುಳನ್ನು ಬಹು ಸುಲಭ ಭಾಷೆಯಲ್ಲಿ 
ಪ್ರತಿಪಾದಿಸಿರುವರು. ಇವರ ಬಸನೇಕ್ಕ ರ ಕೀರ್ತನೆಗಳಲ್ಲಿ. ಒಂದನ್ನು ಇಲ್ಲಿ ಕೊಡುತ್ತೇವೆ. 


ಬಸವನ ನಾಮಮು ಸಲುಮರು ಭಕ್ತಿನಿ ಪಠಿಯಿಂಚಂಡನ್ನಾ | 


ಪಸಚೆಡಿ ಭನರೋಗಂಬುಲು ತಪ್ಪಕ ಪಾರಿಪೋವುನನ್ನಾ ' 
ಬಸವನ ದಲಚೆಡಿ ಮುಖಪದೇಂಬುಬಾಯುಡು ಶಿವುಡನ್ರಾ | 
ಬಸವಡನ್ನ ದ್ವಿತೀಯ ಶಂಭುಡೇ ಭಕ್ತಿದೆಲಿಯುಡನ್ನಾ ॥ 


ಅನುಮೋದ ಸನ್ಯಾಸಿಕವಿ ಈತನು ಬಸವಕಲ್ಯಾಣ ಎಂಬುವ ಯಕ ಕ್ಸಗಾನ 
ಕಾವ್ಯವನ್ನು ಬರೆದಿರುತ್ತಾನೆ. ಇದರಲ್ಲಿ ಬಸವಣ್ಣ ನವರ ವರ್ಣನೆಯನ್ನು ವಶೇಷ 
ಮಾಡಿರುತ್ತಾನೆ. 


ಬಸನಚರಿತ್ರೆಯ ಬಗ್ಗೆ ಗ್ರಂಥಗಳು 
ಪಾಲ್ಕುರಿಕೆಯ ಸೋಮನಾಥ ಮತ್ತು ಪಿಡುಷರ್ತಿ ಕವಿಗಳಾನಂತರ ಆಂಧ್ರ 
ವಾಜ್ಮಯದಲ್ಲಿ ಬಸವಚರಿತ್ರೆಯ ಬಗ್ಗೆ ಅಕಕ ಗ್ರಂಥಗಳು ಹುಟ್ಟಿ ರುತ್ತವೆ. ಅವುಗಳಲ್ಲಿ 
ಕೆಲವು ಕವಿಗಳ ಪರಿಚಯವನ್ನು ಇಲ್ಲಿ ಮಾಡಲ್ಪ ಜತ 


ಅತ್ತವಾರಿ ಪಾಸಕವಿ--ಈತನ ಕಾಲ ೧೭೬೦. ಈತನು ಆರಾಧ್ಯಬ್ರಾ ಹ್ಮಣನು. 
ಇವನು ಚನ್ನಬಸವಪುರಾಣಮು ಮತ್ತು ಶ್ರೀಶೈಲಖಂಡ ಎಂಬೆರಡು ಆಂಧ್ರಕಾವ್ಯ 
ಗಳನ್ನು ರಚಿಸಿರುತ್ತಾನೆ. ಚನ್ನಬಸವಪುರಾಣವು ಸ್ವತಂತ್ರವಾದ ಪ್ರೌಢಗ್ರಂಥ. 
ಇದರಲ್ಲಿ ಚನ್ನಬಸವಣ್ಣ ನ ಚರಿತ್ರೆ ಮು ಜೊತೆಗೆ ಬಸವಣ್ಣ ನ ಚರಿತ್ರೆಯೂ ಸಹ ನಿರೂಪಿ 


ಸಲ್ಪಟ್ಟಿರುತ್ತದೆ. ಇದು ಕನ್ನ | ಚನ್ನಬಸ ಸವಪುರಾಣದ ಆಂಧ್ರಾನುವಾದವಿರಬಹು ' 


ದೆಂದು ಕೆಲವರು ತಿಳಿಯಬಹುದು. ವಿರೂಪಾಕ್ಷ ಪಂಡಿತನ ಚನ ಬಸವಪುರಾಣಕ್ಕೂ 
ಇದಕ್ಕೂ ಯಾವ ಸಂಬಂಧವೂ ಇರುವದಿಲ್ಲ. "ಕಲ್ಯಾಣದ ಕ್ರಾಂತಿಯ ಇತಿಹಾಸದ 
ಮೇಲೆ ಇದು ಹೆಚ್ಚು ಬೆಳಕನ್ನು ಬೀರುವಂತಿರುತ್ತದೆ. ಈ ಪುರಾಣವನ್ನು ಪೂರ್ವದಲ್ಲಿ 
ಕೇಣುಕಾಚಾರ್ಯರು ಅಗಸ್ಕ ಮುನಿಗೆ ಬೋಧಿಸಿದಂತೆ ಕವಿಯು ಹೇಳಿರುತ್ತಾನೆ. 
ಈತನು ತೆಲುಗು ಕವಿಗಳಲ್ಲಿ ಪಾಲ್ಕುರಿಕೆಯ ಸೋಮನಾಥನನ್ನು ಮಾತ್ರ ನೆನೆದಿರುವನು. 


ಈತನು ತನ್ನ ಅಣ್ಣನಾದ ಬಸವಮಂತ್ರಿಯನ್ನು ವರ್ಣಿಸುವಾಗ ಬಸವೇಶ್ವರನ 


ಸಾಮ್ಯವನ್ನು ಹೇಳಿರುವನು 


ಚಂ॥ ಅನವುಡು ಮಂದಹಾಸನದನಾಂಬಂುಲಜುಡೈ ಯ ಪುಡತ್ತವಾರಿ ಪಾ! 
ವನಕುಲಜಕ್ಕಿ ರಾಜುನಕು ಚೌತ್ರುಡು ಶಿ ಶ್ರೀಗಿರಿ ಮಂತ್ರಿಮೌಳಿಕಿನ್‌ | 
ಘನಮಂತಿ ಸುಂದರಾಂಬಿಕಕು ತಾ ಡಬ್ಬಸ LN ಅನ್ತ 
ಜನು ಬಸವೇಶುಮಂತ್ರಿಕನು ಜನ್ಮನಿಬಾಪಯ ಸತ್ಯವೀಂದುನಿನ್‌ i 


ಬಚ್ಚುಸಿದ್ಧ ಕವಿ-- ಈತನು ಸಿರಿಪುರಿವೀರಸಂಗಯ್ಯನ ಕರಕಮಲಜನಿತನೆಂದೂ, 


ಸ 


ಚರಲಿಂಗಮರ್ದಲ ಪರ್ವತಾರ್ಯನ ಶಿಷ್ಯನೆಂದೂ ಹೇಳಿಕೊಂಡಿರುವನು. ಸಂಗಯ್ಯ : 


ನೆಂಬುವನನ್ನು ಕಥೆಯ ಶ್ರೋತೃವನ್ನಾಗಿ ಮಾಡಿಕೊಂಡು "" ಮರಿಬಸವ ಪುರಾಣಮು'' 


ಶ್ರೀ ಬಸವಣ್ಣನವರೂ ಆಂಧ್ರ ಕವಿಗಳ ಕಾಣಿಕೆಯೂ ೬೯೧ 


ಎಂಬ ಪುರಾಣವನ್ನು ಬರೆದಿರುವನು. ಈ ಕಥೆಯನ್ನು ಈತನು ಚಿಕ್ಕನೀರಾಚಾರ್ಯ 
ನಿಂದ ತಿಳಿದುಕೊಂಡನಂತೆ. ಪಾಲ್ಗು ರಿಕೆ ಸೋಮನಾಥನ ಕನಿ ಸಮಯವನ್ನು 
ಅನುಸರಿಸಿ ಆತನನ್ನೂ, ಬಸವೇಶ್ವ ರನನ್ನೂ ಭಕ್ತಿಭಾವದಿಂದ ಕೊಂಡಾಡಿರುತ್ತಾನೆ. 
ಈ ಗ್ರಂಥವು er ಕೆಲವರು ಮರಿಬಸವೇಶ್ವರನು ಬಸವೇಶ್ವ ರನಂತೆ 
ಬೇರೊಬ್ಬ ಮತೋದಾ ರಕನಿದ್ದನೆಂದು ಹೇಳುವರು. ಮತ್ತೆ “ವರು ಕನ್ನ ಡೆ ಮಲ 
ಬಸವ ಪುರಾಣದ ಅನುಕರಣವಾಗಿದ್ದು ತೆಲುಗಿನಲ್ಲಿ ಮರಿಬಸವಪುರಾಣವೆಂದಾಯಿ 
ತೆನ್ನುವರು. ಇನ್ನೂ ಕೆಲವರು ಈ ಗ್ರಂಥದಲ್ಲಿ ಬಸವಣ್ಣನ ಬಗ್ಗೆ ಇನ್ನೂ ಕೆಲ ಹೆಚ್ಚು 
ಸಂಗತಿಗಳು ಉಲ್ಲೇಖಿಸಲ್ಪಟ್ಟ ರುವದರಿಂದ ಈ ಹೆಸರು ಬಂದಿರುವದೆಂದು ಹೇಳುವರು. 
ಮೂಲಗ್ರಂಥ ಬೆಳಕಿಗೆ ಬಾರಜಿ ಏನೂ ಹೇಳಲಿಕ್ಕೆ ಬರಲಾರದು. 


ಜಿ. ಜೆ. ಸೋಮಯಾಜಿಗಳು--ಇವರು ೨೦ನೆಯ ಶತಮಾನದವರು. ಇವರು 
4 ಮತೋದ್ಧಾರಕರು > ಎಂಬುವ ಚಂಪೂ ಕಾವ್ಯವನ್ನು ಬರೆದಿರುತ್ತಾರೆ. ಈ ಚಂಪೂ 
ಕಾವ್ಯವು ಬಸವಣ್ಣ ನವರ ಚರಿತ್ರೆಯೇ ಆಗಿರುತ್ತದೆ. ೧೯೨೬ ರಲ್ಲಿ ಈ ಚಂಪೂಕಾವ್ಯವು 
ಪ್ರಕಟವಾಗಿದೆ. 


ಮಹಾಮಹೋಪಾಧ್ಯಾಯ ಮುದಿಗೊಂಡ ನಾಗಲಿಂಗಾರಾಧ್ಯ ರು-- ಇವರು 
ಆಂಧ್ರದೇಶದ ಆಧುನಿಕ ವಿದ್ವಾ ಸರಲ್ಲಿ ಪ್ರಖ್ಯಾತರಾದ ಪಂಡಿತರು. ನೆಣ ತ 
ಎಂಬ ಉತ್ಕೃಷ್ಟ 'ವಚನಸ ದ್ರ ಬಂಥವೊಂದನ್ನು. ಪ್ರಕಟಸಿರುವರು. ಇವರು ಆರಾಧ್ಯ 
ಬ್ರಾಹ್ಮಣ ಯಾಕ ಸ (1ಫೀಶ್ಚ ಆರಾಧ್ಯರಲ್ಲಿ ಕೆಲವರು ಬಸವಣ ನವರ 
ಬಗ್ಗೆ ಕುತರ್ಕಗಳಿನ್ನು ಎಬ್ಬಿ ಸಿದ್ದ ರು. ಅವುಗಳನ್ನು ಖಂಡಿಸುವ ಉದ್ದೇಶದಿಂದ... ಶೈವ 
ರಹಸ್ಯಬೋಧಿನೀ? ಎಂಬ “ಮಾಸಪತ್ರಿ ಕೆಯನ್ನು ತೆಗೆದುದಲ್ಲದೆ ಮೇಲೆ ಬರೆದ ಬಸವ 
ಭೂಷಣನೆಂಬುವ ಮನನೀಯ ಲೇಖನವನ್ನು ಪ್ರಕಟಿಸಿರುತ್ತಾರೆ. 

ಹೀಗೆಯೇ ಇನ್ನೂ ಅನೇಕ ವಿದ್ವಾಂಸರು ಶ್ರೀ ಬಸವಣ್ಣನವರ ಬಗ್ಗೆ ಆಂಧ್ರ 
ವಾಜ್ಮಯದಲ್ಲಿ ಪ್ರಚಂಡತರವಾಗಿ ಕಾರ್ಯಮಾಡಿ ಬಸವತತ್ವಗಳನ್ನು ಎತ್ತಿ ಹಿಡಿದಿರು 
ತ್ತಾರೆ. ಆದರೆ ಇನ್ನೂ ಎಷ್ಟೋ ಗ ಗ್ರಂಥಗಳು ಅಚ್ಚಿನ ಮನೆಯನ್ನು ಕಾಣದೆ ಇರುವದ 
ರಿಂದಲೂ, ಕೈಬರಹದ ಪ್ರ ನ ತಿಗಳು ಸಿಗದೇ ಇರುನನ ಈ ಕಾರ್ಯ ಪರಿಪೂರ್ಣಕೆ 
ಯಾಗುವದು ಕಷ್ಟ ಜಾ 1 ಸಂಪೂರ್ಣವಾಗಿ ಎಲ್ಲ ಕೃ ತಿಗಳೂ ಹೊರಬಿದ ರೆ 
ಬಸವಣ್ಣನವರ "ಚರಿತ್ರೆ ಯ ಮೇಲೆ ಅಗಾಧವಾದ ಬೆಳಕು ನ ಭೀಳುವಂತಿರುತ್ತ. ಜೆ. 
ಬಸವಣ್ಣ ನವರ ಬಗ್ಗೆ ಮದ್ರಾಸ ಸ್‌ ಪ್ರಾಚ್ಯಲಿಖಿತ ಪುಸ್ತಕ ಭಂಡಾರದಲ್ಲಿ ಕೆಳಗೆ ಬರೆದ 
ಪುಸ್ತ ಕಗಳು ಜೊರೆಯುತ್ತ ತೆ; ನು ಬಸವದಂಡನಾಯಕ ವೃತ್ತಾ ಂತಮು, (೨) 
ಬಸವಪುರಾಣಮು ಬೆಜವಾಡ ಮಹಾದೇವ ಕನಿಕೃತ, (೩) ಬಸವಮಹಿಮಾಮೃತಮು, 
(೪) ಬಸವವಿಜಯಮು, (೫) ಬಸಪಕತಕವನು, (೬) ಬಸವಸಂಬೋಧನಮು, 

(೭) ಬಸವಸ್ತುತಿ, (೮). ಬಸವೇಶಲಿಂಗ ಶತಕಮು. 


44 


ಇಪ್ಪುತ್ತೆಂಟನೆಯ ಪ್ರಕರಣ 
ಸಂಸ್ಸತ ಕನಿಗಳ ಕಾಣಿಕೆ 


ಕವಿ ಗುರುರಾಜ--ಈತನ ಕಾಲ ೧೪೩೦. ಈತನು ಪಂಡಿತಾರಾಧ್ಯ ಚರಿತ್ರೆ 
ಯನ್ನು ಬರೆದಿರುತ್ತಾರೆ. ಪಾಲ್ಕು ರಿಕೆಯ ಸೋಮನಾಥ ಕವಿಯು ತೆಲುಗಿನಲ್ಲಿ ಬರೆದ 
ಪಂಡಿತಾರಾಧ್ಯ ಚ ಚರಿತ್ರೆಯನ್ನು ಸಂಸ್ಕೃತದಲ್ಲಿ ಬರೆದಿರುತ್ತಾನೆ. 

ಕೃಷಯಾ-ಶಿವ ಸ ಸದೃತ್ತಿ ರ್ಭುನಿಯೇನ ಪ್ರಕಾಶಿತಾ ದ್ವಿತೀಯಶಂಭುಂ ಭಕ್ತ್ಯಾ ತಂ 
ನಮಾಮಿ ಬಸ ಸವೇಶ್ವ ರಂ—- ಯಾವಾತನ ಕೃಪೆಯಿಂದ ಭೂಲೋಕದಲ್ಲಿ ಶಿವಭ3 ಯು 
ಪ್ರಕಾಶಿಸಲ್ಪಟ್ಟ ಟ್ರ ತೋ ಆದಿ ್ರಿತೀಯ sk ಬಸವೇಶ್ವ ರನನು ್ಸಿ ನಮಸ್ಸರಿಸುತ್ತೆ ನೆ. 


ಸಂಪಾದನೆಯ ಸಿದ ವೀರಾಖ್ಯ ಶಿವಯೋಗಿಗಳು--ಇವರು ಅನಾದಿ ವೀರಶೈವ 
ಸಾರ ಸಂಗ್ರಹವನ್ನು ಬರೆದಿರುತ್ತಾರೆ. 


ವೃಷೇಂದ್ರ ಮುಖ್ಯಭಕ್ತ ಪುಂಗವಾಂಫಿ ಪಂಕಜಂ | 
ಮುದಾಪ್ರಣಮ್ಮ ಸಿದ್ಧನೀರಣಾಖ್ಯ ವೀರಶೈವ ಯೋಗಿರಾಟ್‌ ಅ । 
ಹಂಕರೋಮ್ಯುನಾದಿ ವೀರಶೈವ ಸಾರಸಂಗ್ರಹಂ । 

ಶೃತಿಸ್ಮೃತಿ ಪ್ರಶಸ್ತಮಾದ್ಯಗೀತಸಾರ ಸಂಗ್ರಹಂ il 
ಜಯತುಬಸವರಾಜಃ ಸ್ಥೌಲ್ಯನೈರ್ಮಲ್ಯ ಪೂಜಃ । 
ಪ್ರಮುಥಗಣಸಮಾಜಸ್ರೋಲ್ಲ ಸದ್ಭಕ್ತಿನೈ ಜಃ | 

ಪ್ರಹೃತ ನಿನಮದಾರ್ತಿಃ ಸ್ಫಾಯದಾನ್ನ್ನಾಯಪೂರ್ತಿಃ | 
ಸ್ಥಿರದಿಗನಿತಕೀರ್ತಿಃ ಶ್ರೀ ವೃಷಾಧೀಶ ಮೂರ್ತಿಃ ॥ 


ಅಂದರೆ ಯಾವಾತನು ಶಿವನ ಬಾಹ್ಯಾಂತರ ಪೂಜೆಗಳನ್ನು ನಿರ್ಮಲ ಮನಸ್ಸಿನಿಂದ 


ಮಾಡುತ್ತಾನೆಯೋ, ಯಾವಾತನ ಹತ್ತಿರ ವೀರಭದ್ರಾದಿ ಪ್ರಮಥಗಳಿರುತ್ತಾರೆಯೋ, 
ಯಾವಾತನ ಶಿವಭಕ್ತಿಯು ಶೋಭಿಸುತ್ತಲಿದೆಯೋ, ಯಾವಾತನು ನಮಸ್ಕಾರ ಮಾಡಿ 
ದವರ ಪಾಪಗಳನ್ನು ದೂರಮಾಡುತ್ತಾನೆಯೋ, ಶಿವನ ಸಂಪ್ರದಾಯವನ್ನು ಯಾವಾತನು 
ಚೆನ್ನಾಗಿ ತಿಳಿದಿರುತ್ತಾನೆಯೋ, ಯಾವಾತನ ಕೀರ್ತಿಯು ದಶದಿಕ್ಳುಗಳಲ್ಲಿ ವ್ಯಾಪಿಸಿರು. 
ತ್ತದೆಯೋ ಇಂತಹ ವ ಸೈ ಷಾಧೀಶ ಮೂರ್ತಿಯಾದ ಆ ಬಸವೇಶ್ವ ಆ ಜಯಜಯಕಾರ 
ವಾಗಲಿ. 


ನಮೋ ಬಸವರಾಜಾಯ ವೃಷೇಂದ್ರಾ ಪರಮೂರ್ತಯೇ । 
ಚರಾರ್ಚನೈಕನಿಷ್ಠ್ಕಾಯ ಶಿವಾಚಾರಪ್ರನರ್ತಿನೇ | 

ಜಿತ್ವಾ ಬಿಜ್ಜಳ ಭೂಮಿಸಾಲ ಕುಟಲವ್ಯಾ ಪಾರಸಾರಂಪರಮ್‌ । 
ಸಪ್ನಾ ಹಕ್ಕ ರವಿಂ ರುರೋಧತರಸಾ ಯೋ ವೀರಶೈ ವಾಗ್ರಣೇಃ । 
ಚಿದ್ದೃ ೂ ಕೃಣಿರೂಪೆ ಪೇಣ ವನಿಮುಖೀ ಚಕ್ರೆ ೯ ಈ ಎರಾ ಚಿಕ | 


ತಂ ಜೆ ಬಸವೇಶ್ವರಂ ಪರಶಿವಾಕಾರಂ ಪರಂದೈನತಂ ॥ 
ಈಶ್ವರ ಉವಾಚ 


ಬಕಾರೋ ಗುರುರೂಪಂ ಚ ಸಕಾರೋ ಲಿಂಗಮೇನ ಚ । 
ವಕಾರಶ್ವರರೂಸಂ ಚ ತ್ರಿವಿಧಂ ಬಸವಾಹ್ವಯಂ 
ಬಕಾರೋನಾದರೂಪಂ ಚ ಸಕಾರೋಬಿಂದುರೂಪಕಃ । 
ಕಲಾರೂಪಂ ವಕಾರಸ್ಕಾ ತ್‌ ತ್ರಿವರ್ಣಂ ಬಸವಾಕ್ಬರಮ | 


ಸಂಸ್ಕೃತ ಕವಿಗಳ ಕಾಣಿಕೆ ೬೯೩ 


ಭಕ್ತಮುಕ್ತನಿರಕ್ತಾಶ್ಚ ಬಸವೇತ್ಯಕ್ಸರ ತ್ರಯಂ । 
ಸದಾ ಭಕ್ತ್ಯಾ ಜಪೇಯುಸ್ತತ್ಪಾಪತೂಲಾಗ್ನಿ ಸನ್ನಿಭಂ । 
ಯಸ್ಯ ವಕ್ರೇ ಸ್ಥಿತಂ ದೇವಿ ಬಸವೇತ್ಯಕ್ಸರ ತ್ರಯಮ್‌ | 
ವಸಾಮಿ ಸತತಂ ತತ್ರ ಸತ್ಯಂ ಸತ್ಯಂ ನ ಚಾನ್ಯಥಾ | 
ಅಂದರೆ ನಂದಿಕೇಶ್ವರನ ಅಸರಾವತಾರಿಯಾದ ಬಸವೇಶ್ವರನಿಗೆ ನಮಸ್ಕಾರವು. 
ಜಂಗಮಾರ ಸ ನಿಷ್ಕ ನಾದಂಥ ಶಿವಾಚಾರಪ ದ್ರ ವರ್ತಕನಾದ ಬಸ ಸವೇಶ್ವ ರನಿಗೆ 
ನಮಸ್ಕಾರವು. 
ಬಿಜ್ಜಳ ಭೂಮಿಪಾಲನ ಅನೇಕ ಕುಟಲಗಳಾದ ವ್ಯಾಪಾರಗಳನ್ನೆಲ್ಲ ಜಯಿಸಿ ತನ್ನ 
ಶಕ್ತಿಯಿಂದ ಏಳುದಿನಗಳವರೆಗೆ ಸೂರ್ಯನನ್ನು ತಡೆದು ತನ್ನ ಜ್ಞಾನಶಕ್ತಿಯಿಂದ ಒಂದು 
ಹುಲ್ಲಿನ ಮೂರ್ತಿಯನ್ನು ಮಾಡಿ ಅದರಿಂದ ಮಾಮಾಂಸಕ ಸಂಡಿತನನ್ನು ಸೋಲಿಸಿದನೋ 
ಅಂತಹ ವೀರಶೈವರಲ್ಲಿ ಅಗ್ರೇಸರನಾದ ಮತ್ತು ಶಿವನ ಸ ಓರೂಪನಾದ, ಇಷ್ಟ ದೇವನಾದ 
ಬಸವೇಶ್ವ ರನಿಗೆ ನಮಸ್ಕಾ ಕ್ರಾ 
ಶಿವನು ಹೇಳುತ್ತಾನೆ 
ಎಲೌ ಪಾರ್ವತಿಯೇ, ಬಸವ ಶಬ್ದದ ಅರ್ಥವು ಬಹಳ ಗೂಢವಾಗಿರುತ್ತದೆ, 
ಬಕಾರವು ಗುರುಸ್ತ ರೂಪವಾಗಿಯೂ, ನ ನಕಾರವು ಜಂಗಮಸ್ತರೂಪವಾಗಿಯೂ, 
ಆ ಲಿಂಗಸ್ಟ ರಾಜಾ” ಅರ್ಥಾತ್‌ ಗುರುಲಿಂಗ Rt ಕೂಡಿ 
ಸವ ಎಂಬುವ "ಕಬ್ಬ ವಾಗಿರುತ್ತದೆ. ಬಕಾರವು ನಾದರೂಪವಾಗಿಯೂ, ಸಕಾರವು 
ನಡಸ ವಕಾರವು ಕಲಾಸ _ರೂಪವಾಗಿಯೂ, ಹೀಗೆ ಈ ಮೂರು 
ಗಳಿಂದ ಬಸವ ಶಬ ವು ಸಿದ್ಧ ವಾಗಿರುತ್ತದೆ. ಜು ಸವ ಶಬ್ದ ದ ಜನವನ್ನು ಭಕ್ತಿಭಾವದಿಂದ 
ಭಕ್ತ-ಮುಕ್ತ- ವಿರಕ್ತ ರಾದನಕೆಲ್ಲರೂ ಮಾಡುತ್ತಿ ರುವರು. ಈ ಜನವು ಅವರ ಪಾತಕ 
ರೂಪವಾದ ಅರಳೆಗೆ | ಬೆಂಕಿಯಂತಿರುತ್ತದೆ. ಎಲೌ ಪಾರ್ವತಿಯೇ, ಯಾವಾತನ ಬಾಯಿ 
ಯಲ್ಲಿ ಬಸವಾಕ್ಷರದ ಜಪವು ನಡೆದಿರುತ್ತದೆಯೋ ಅಂತಹ ಮನುಷ್ಯನ ಹತ್ತಿರ ನಾನು. 
ಯಾವಾಗಲೂ ವಾಸಿಸುತ್ತೇನೆ. ಈ ಮಾತು ನಿಜವಿದೆ, ಸುಳಿ )ಿರುವದಿಲ್ಲ. 


ಗುರುಜೀವಾಖ್ಯ ಸಿದ್ಧ ದೇವ ಈತನು ನೀರಶೈವಾಚಾರ ಪ್ರ ಪ್ರದೀಪಿಕೆಯನ್ನು ಬರೆ 
ದಿರುತ್ತಾನೆ. . ಕೆಳದಿ ಅರಸ ರ ಕಾಲ. ಈ ಗ್ರಂಥ ವೀರಶೈವರ ಆಚರಣೆಗಳನ್ನು 
ವಿಸ್ತಾರವಾಗಿ ಹೇಳತಕ್ಕಂಥಾಡ್ದಾಗಿರುತ್ತದೆ. 
ಮಾದಲಾಂಬಾ ಗರ್ಭಸಿಂಧೌ 1 ಜಾತಂ ಬಸನಧೀನುಣಿಂ ॥ 
ಧರ್ಮಸ್ವರೂಪಂ ಸ್ಥಾಣುಂ ಚ । ನಮಾಮಿ ಶಿರಸಾನಿಶಂ ॥ 
ಮಾದಲಾಂಬಿಕೆಯ ಗರ್ಭವೆಂಬುವ ಸಾಗರದೊಳಗೆ ಉತ್ಪನ್ನವಾದ ಬಸವನೆಂಬುವ 
ರತ್ನವನ್ನು ನಮಸ್ಕರಿಸುತ್ತೇನೆ. ಧರ್ಮಸ್ವರೂಪನಾದ ಶಿವನನ್ನು ಯಾವಾಗಲೂ 
ನಮಸ್ಕರಿಸುತ್ತೇನೆ. 
ಪಂಡಿತ ನಾಗನಾಥಾಚಾರ್ಯರು. ಇವರು ನೀರಮಹೇಶ್ವರಾಚಾರ್ಯ ಸಂಗ್ರಹ 
ವನ್ನು ಬರೆದಿರುತ್ತಾರೆ. ' 


ನಮೋ ಬಸವರಾಜಾಯ ವೃಷೇಂದ್ರಾ ಪರಮೂರ್ತಯೇ । 
ಚರಾರ್ಚನೈ ಕನಿಷ್ಕಾಯ ಶಿವಾಚಾರಪ್ರವರ್ತಿನೇ | 


೬೯೪ i ಬಸವತತ್ವ ರತ್ನಾಕರ 


ಕೆಳದಿಯ ಬಸವರಾಜ ಅರಸರು-- ಇವರು ತಿವತತ್ವರತ್ಸಾಕರ ಎಂಬುವ 
ಗ್ರಂಥವನ್ನು ಬರೆದಿರುತ್ತಾರೆ. ಈ ಗ್ರಂಥವನ್ನು ಜಗತ್ತಿನ ಎಲ್ಲ ಭಾಗದ ಪಂಡಿತರೂ 
ಮುಕ್ತಕಂಠದಿಂದ 'ಪ್ರಶಂಸಿಸಿರುತ್ತಾರೆ. ಇದನ್ನು ವಿಶ್ವಕೋಶ ಎಂದೂ ಕೆಲವರು 
ಕರೆದಿರುತ್ತಾರೆ. 
ಅಷ್ಟಮ ತರಂಗ-- 
ಧರ್ಮಪ್ರವೃತ್ತಿಂ ಶಿಥಿಲಾಂ ನಿಲೋಕ್ಕ ಚ ಸಮಂತತಃ । 
ಅವತೀರ್ಯ ದಯಾವಶ್ಕ್ಯೋ ಭಗವಾನ್‌ ಬಸವೇಶ್ವರಃ । 
ಧರ್ಮಂ ಸಂಸ್ಥಾಪಯಾಮಾಸ ಸರ್ವಮೇವ ಧರಾತಲೇ । 
ವೀರಶೈವಮತಂ ಸ್ಥ್ಥಾಸ್ಯ ಪ್ರಕಾಸನಮಕಾರಯತ್‌ ॥ 
ನವಮ ತರಂಗ 


ಆದ್ಯಾವತಾರೇ ನೃಷಭಸ್ಯ ನಾಮ ಭೂಯಾದಮುಸ್ಮಿನ್‌ ಬಸವಃ ಕಿಲೇತಿ । 


ಯಸ್ಕಾ ನನಾಬ್ದೆ € ಬಸವೇತಿ ಶಬ್ದಃ ಪ್ರ ವರ್ತತೇ ತತ್ರ ವಸಾವಿಂ ಗೌರೀ ॥ 


"" ಎಲ್ಲಾ ಕಡೆಗೂ ಧರ್ಮದ ಶಿಥಿಲವಾದ ಪ್ರ ವೃತ್ತಿಯನ್ನು ನೋಡಿ ದಯಾಶಾಲಿಯಾದ 
ಭಗವಾನ್‌ ಬಸವೇಶ್ವರನು ಅವತರಿಸಿದನು. ಭೂತಲದಲ್ಲಿ ಧರ್ಮವನ್ನು. ಸ್ಥಾಪಿಸಿ, 
ನೀರಶೈವ ಮತವನ್ನು ಸ್ಥಾಪಿಸಿ ಪ್ರಕಾಶಗೊಳಿಸಿದನು. ವೃಷಭನ ಆದ್ಯಾವತಾರದ 
ನಾಮವು ಬಸ ಯಿತು. ಯಾವಾತನ ಮುಖದಲ್ಲಿ ಬಸ YT ಶಬ ವುಂಟೋ 
ಅಲ್ಲಿ ಯಾವಾಗಲೂ ನಾನು ವಾಸವಾಗಿರುತ್ತೀನೆ” ಎಂದು ಶಿವನು ಪಾರ್ನಣಿಗೆ 
ಹೇಳಿದನು. 

ಈ ಗ್ರಂಥ ವೀರಶೈ ವರಲ್ಲಿಯ ಎಲ್ಲ ಪಕ ಸಂಗಡದವರಿಂದ ಪ್ರಶಂಸೆಯನ್ನು 
ಹೊಂದಿರುತ್ತದೆ. 


ಶ್ರೀ ತೋಂಟದ ಸಿದ್ದೆ "ಶ್ವರ ರ ಶಿವಾಚಾರ್ಯರು--ಇವರು ಷಬ್‌ಸ್ಸ ಲ ಕೌಮುದಿ 
ಯನ್ನು ಗಕವಿಕುತಾ; ರೆ. 


ನಮಃ ಶ್ರೀ. ಬಸವೇಶಾಯ ವೃಷೇಂದ್ರಾ ಪರಮೂರ್ತಯೇ । 
ಚರಾರ್ಚನೈಕನಿಸ್ಮಾಯ ಶಿವಾಚಾರಪ್ರವರ್ತಿನೇ ॥ 


ನಿಷ್ಠೂರ ನಂಜಣಾಚಾರ್ಯರು--ಇವರು ವೇದಾಂತಸಾರ ವೀರಶೈವ ಚಿಂತಾಮಣಿ 
ಯನ್ನು ಬರೆದಿರುತ್ತಾರೆ. 

"" ಕಲಿಯುಗೇ ನಂದೀಶ್ವರಾದಯಃ ಬಸ ಸವೇಶ್ವ ರಾದಿ ಪುರಾತನ ನೂತನ 
ಭಕ್ತಾಃ ಭವಂತಿ ಕೇವಣಸಿದ್ಧಾ ಚಾರ್ಯಾಃ ಭವಂತಿ ತೇಷಾಂ ಚರಿತ್ರಾಣಿ 
ಸೋಮನಾಥಭಾಷ್ಯ ಬಸನ ಚರಿತ್ರಾದಿ ನೀರತೈವ 
ಶಿವಾಚಾರ್ಯ ಪ್ರ ಚೇತ ಶಾಸ್ತ್ರಪುರಾಣಾದಿಸು ಸುಪ್ರಸಿದಾ ನಿ. ' 


ಕಂಚಿಯ ಶಂಕರಾರಾಧ್ಯರು-- ಈತನು ಸಂಸ್ಕೃತದಲ್ಲಿ ಬಸವ ವಿಜಯವನ್ನು 
ಬರೆದಿರುತ್ತಾನೆ. 


ದೈವತಂ ಶಿವ ಏವೇತಿ ತದ್ಭಕ್ತಾಃ ಕುಲಜಾ ಇತಿ | 
ವಿಜಿತಂ ಏನ ನಿರ್ಣೀತಂ ಭಜೇಹಂ ನೃಷಭೇಶ್ವರಂ | 


ಸಂಸ್ಕೃತ ಕವಿಗಳ ಕಾಣಿಕೆ ೬೯೫ 


ಷಡಕ್ಟರ ಮಂತ್ರಿಗಳು--ಇವರು ನೀರಶೈ ವಾಚಾರ ಕೌಸ್ತುಭವನ್ನು ರಚಿಸಿರು 
ತ್ಮಾರೆ. 


' ಭೂಮೌ ಬಿಜ್ಜಳ ಶಾಂಬರೀ ಮತಿತರಾಂ ಆತ್ಮಸ್ಪ ಒಸ್ರಭಾವೇಣವೈ | ಯಃ 
ಕೂಲಂಕುಷಣಂ ನ್ಯ ವಾರದಥ ಸಿ ್ಬೀತಾನುಕಂಪಾ ಪಾನಿಧಿಃ । ತಂ ಭೂಯೋಖಿಲ 
ವೀರಶೈವಮತ ಜಸ್‌ ಜೂರಾ ಜಾ ವಂದೇಂಹಂ ಬಸವೇಶ್ವರಂ 


ಯಮವತಾಂಸ ಸದ್ಭ್ರಹ್ಮ ವಿದ್ಯಾಗುರುಂ Ws 


ಕವಿ ಗುರುಬಸವಾಖ್ಯ ದೇಶಿಕೇಂದ್ರ ಈತನು ವೀರಶೈವ ಸುಧಾನಿಧಿಯನ್ನು 
ಬರೆದಿರುತ್ತಾನೆ. 
ವಿಜಿತ್ಯ ಘಃ ಬಿಜ್ಜ ಳ ಭೂಪಮಯಾಂ | ನಿಜಪ ರತು ರಾಖ್ಯಃ ! 
ಸದ್ಭ ತ ಮಾಹಾಕ್ಮ $ ನುದರ್ಶಯನ್ನು ಜು ಸದ್ಧಾ ವಮಂತಃ ಶರಣೇಸದತ್ತಾವರ್‌ ॥ 
ಯಾವಾತನು ಬಿಜ್ಜ ಳನ ತ ಗೆದ್ದು ತನ್ನ ಪ್ರಭಾವಗಳಿಂದ ಸದ್ಭ ಕ್ತ್ರಿಯ 
ಮಾಹಾತಿ ಯನ್ನು “ತೋರಿಸಿದರೋ ಇಂಥವನು ನಮ್ಮ ಅಂತಃಕರಣದಲ್ಲಿ ಸದ್ಭಾವ 
ವನ್ನು ಬಾಲ; 


ಕನಿ ಆನಂದಬಸವಲಿಂಗ ಶಿವಯೋಗಿ-- ಈತನು ಮಾಚಿದೇವ ಮನೋವಿಲಾಸ 
ವನ್ನು ಬರೆದಿರುತ್ತಾನೆ. | 
ಃ ಜಯತು ಬಸವರಾಜಃ ಸೌ ಲ್ಕ ನೈರ್ಮಲ್ಯ ಪೂಜಃ । 
ಪ್ರಮಥಗಣಸಮಾಜಃ ಪ್ರೋಲ್ಲಸದ್ಭಕ್ಕಿನೈಜಃ | 
ಪ್ರಹೃತನಿನಮದಾರ್ತಿಃ ಸಾ ಯದಾಮ್ನಾಯಮೂರ್ತಿಃ | 
ಸ್ಮಿರದಿಗವಿಂತಕೀರ್ತಿಃ ಶ್ರೀ ವೃಷಾಧೀಶಮೂರ್ತಿಃ ॥ 


ಕವಿ] ಮರಿತೋಂಟಿದಾರ್ಯರು -- ಇನರು ವೀರಶೈ ವಾಚಾರ ಪ್ರದೀಪಿಕೆಯನ್ನು 
ಬರೆದಿರುತ್ತಾರೆ. 


ನಮೋ ಬಸವರಾಜಾಯ ವೃಷೇಂದ್ರಾ ಸಪರವಮೂೂರ್ತಯೇ | 
ಚರಾರ್ಚನೈಕನಿಷ್ಕಾಯ ಶಿನಾಚಾರಪ್ರನರ್ತಿನೇ ॥ 


ಸಂಸ್ಕತ ಪ್ರಭುಲಿಂಗಲೀಲಾ ಕವಿ--ವ್ಯಾಸನೆಂದು ಕರೆಯಲಾಗಿದೆ... ಯಾವ 
ವ್ಯಾಸನೆಂಬುವದು ತಿಳಿದುಬರುವದಿಲ್ಲ. 


ಪ್ರಭುಲಿಂಗಲೀಲಾ - ಭಾಗ ೨, ಪುಟ ೧೧ 


ನಿತ್ಯಂ ಚರಾರ್ಚನಪಗೋ | ನಿಜಯೋಗನಿಸ್ಕೋ | 
2 ೇಮಾರ್ಗರರತೋ | ನಿಯಮನ ್ರತಸ್ಥೃಃ 
ನಿಸ್ಸಂಗ ಭಕ್ತಿಭರಿತೋ | ನಿಗಮಾಂತನೇತ್ತಾ | 
ನಿರ್ಮಾಯಿ ಕಾಂತರಸವೋ | ಬಸವೋರರಾಜ | 
ಭಕ್ತಾ ವಿರಕ್ತ ಬಸವಃ ಸ ಏಕಃ | 

ಪ ಶ್ರಸಿದ್ಧ ಇತ್ಯ ಂಬುಧಿನೇಷಿ ್ಸಿತೋರ್ವ್ಯಾಂ | 

ಶೃ ತ್ವಾ ಸ್ಕ ಕೆ ಶಿವಂ ವಂ 


ಸಂದ್ರ ಸ್ತು ಕಾಮಾಃ ಸಮುಪಾಯಯಂಸ್ಮ 0 | 


೬೯೬ ಬಸವತತ್ವ ರತ್ನಾಕರ 


ಬಹಿರ್ಜನಕರಸ್ಪ್ರ್ಯೃಷ್ಟಭಾಂಡೇಷ್ಟ ಗ್ರಾಹ್ಕತಾಧಿಯಾ ; 
ನಿಶೇಷನಿಯಮೈರ್ಯುಕ್ತಾಃ ಪ್ರತಸ್ಥಾಃ ಕೇಚಿದಾಗತಾಃ । 


ಅದೀಕ್ಸಿತ ಗೃಹದ್ರ ವೃಪಾಕೇ ನಿಮುಖ ತಾಂ ಗತಾಃ ॥ 

— ಅಂದರೆ ನಿತ್ಯದಲ್ಲಿಯೂ ಜಂಗಮ ಪೂಜಾನಿರತನಾಗಿಯೂ, ಯೋಗಸಮಾಧಿಯಲ್ಲಿ 
ನಿಷ್ಕಾನಂತನಾಗಿಯೂ, ಮೋಕ್ಟಮಾರ್ಗದಲ್ಲಿ ನಿರತನಾಗಿಯೂ, ನಿಯಮವ್ರತಗಳನ್ನು 
ಆಚರಿಸತಕ್ಕವನಾಗಿಯೂ, ನಿಷ್ಠಾಮ ಭಕ್ತಿಯುಕ್ತನಾಗಿಯೂ, ವೇದಾಂತ ವಿಚಾರ 
ವನ್ನು ಮಾಡುತ್ತ ನಿಷ್ಕ ಪಟದಿಂದಿರತಕ್ಕವನಾಗಿಯೂ ಇದ್ದುದರಿಂದ ಬಸವೇಶ್ವರನು 
ಒಳ್ಳೇ ಪೂಜ್ಯವಂತನಾದನು. ಭಕ್ತಿ ವಿರಕ್ತಿಗಳಲ್ಲಿ ಆ ಬಸವನೇ ಲೋಕದಲ್ಲಿ ಶ್ರೇಷ್ಠ 
ನೆಂದು ಕೇರ್ತಿಯು ಹಬ್ಬಿತು. ಈ ವಾರ್ತೆಯನ್ನು ಕೇಳಿ ಅನೇಕ ಜನ ಶಿವಯೋಗಿಗಳು 
ಆತನನ್ನು ನೋಡಬೇಕೆಂದು ಬಂದರು. ಅವರೆಲ್ಲರೂ ಬೇರೆ ಬೇರೆ ಕಠಿಣವ್ರತಗಳನ್ನು 
ಹಿಡಿದವರಾಗಿದ್ದರು. ಮತ್ತೆ ಕೆಲವರು ಅದೀಕ್ಷಿತರ ಪಾಕಾದಿಗಳನ್ನು ಮುಟ್ಟಿ ದವ 
ರಾಗಿಯೂ, ನೀಚ ಜನರು ಒಂದು ಸಾರಿ ಮುಟ್ಟದ ಪಾತ್ರೆಗಳನ್ನು ಮುಟ್ಟ ದವರಾಗಿಯೂ 
ಹೀಗೆಯೇ ಅನೇಕ ವ್ರತಗಳನ್ನು ಹಿಡಿದ ಶಿವಯೋಗಿಗಳು ಕಲ್ಯಾಣಕ್ಕೆ ಬಂದರು. 


ಇನ್ನೊಂದು ಸನ್ನಿವೇಶದಲ್ಲಿ... 


ಲೋಕೇ ಪ್ರಸಿದ್ಧಿಮಭವದ್ಭಸವೋ ಮಹೇಶಃ । 

ಸಾಷಾಣ ಪಾದಪ ಪಶುತ್ವ ನಿವೃತ್ತಯೇಸ್ಕ ॥ 

ಚಿಂತಾಮಣಿಂ ಮನಸಿ ಕಲ್ಪತರುಂ ಕರಾಬ್ಜೇ | 4 
ಗೇಹಾಂಗಣೇ ಸಮನಯತ್‌ ಸುರಭಿಂ ತಥೇತಿ ॥ 

ವಸ್ವಾಖ್ಯ ಯಾಷ್ಟ ವಸವೋಷ್ಟ ವಿಭೂತಿನಾಥಾಃ | 

ಸ್ವರ್ಣಾನಿ ದ್ರವ್ಯಮಣಯಶ ಭುವಿ ಪ್ರಸಿದ್ಧಾಃ ॥ 

ತಾನ್ವಾತಿ ಗಂಧಯತಿ ಗಚ್ಛತಿ ಚೇತಿ ನಾಮ್ನಾ | 

ಸ್ಮನ್ವರ್ಥಕೇನ ವಸುವೋ ವಭಯೋರಭೇದಾತ್‌ ॥ 
¥ ತಸ್ಮಾದ್ವಸೂನಿ ಸುಬಹೂನಿ ಚ ಯಸ್ಯ ಸಂತಿ | 

ಸಂಕಲ್ಪಮಾತ್ರ ವಶಗಾಮಣಯಶ್ಚ ಸರ್ವೇ॥ 

ಭೃತ್ಯಾ ಇವಾಷ್ಟ್ರವಸವೋ ನಿಧಿ ದರ್ಶನೇಸ್ಕುಃ | 

ತಸಾ ಥ್ಯ ೯ಭೀಷ್ಟಫಲನಾಯ ಕಿಯಾನ್‌ ಹಿ ಹ i 

ಶಂಭುಸ್ಸ ಮಸ್ತ 'ಜಗಡುದ್ದ ರಣಾಯ ತಸ್ಮೈ 

ಸಂಪ್ರೆ ಹಾನಸರ.: ಏವ ಧನಂಪ ಶ್ರತಿಸ್ವಂ ಇ 

ಐಶ _ರ್ಯವೀರ್ಯನಿಜಜೋಧ "ಎರಾಗ 

ಶ್ರೀಸಟ್ಟ ಮೇವ ಭಗವಾನ್‌ ಪ ರಶ್ರದದೌ ಸಮಗ್ರ ೦॥ 


— ಅಂದರೆ ಲೋಕದಲ್ಲಿ ಶ್ರೀ ಭಸವಮತ ಪ್ರ ಸಿದ್ಧಿ ಯನ್ನು ಹೊಂದಿದನು. 


ಭವಿಷ್ಯತ್‌ ಪುರಾಣಾಂತರ್ಗತ ಸಂಸ್ಕೃತ ಬಸವಪುರಾಣ- ಭಾಗ ೧, ಪುಟ ೧೨೯ 


ವಿಶ್ವಂ ವಸತಿ ಯತೈತದ್ವ ಸತ್ಯತ್ರ ಮಹೇಶ್ವರೇ | 

ತವೈ ವ ಬಾಲಕಃ ಶ್ರೀಮಾನ್‌ ಮನೋವಾಕ್ಕಾ ಯ ಕರ್ನುಭಿಃ | 
ಅದೃಸ್ಯ ಚ ವಕಾರಸ್ಕ ಅಭೇದೇನ ಬಳಾರತಃ | 

ಏಸಷೋಯಂ ಚಾಲಕ! ಶ್ರಿ ಮಾನ್‌ ಬಸನೇಶ್ವ ರ ನಾಮಧೃ ತ್‌ | 
ಪರಾತ್ರರತರೇ ಲಿಂಗೇ ಆಃ ವಸಂತಿ ಮಹೇಶ್ವ ರಾಃ | 

ಗಚ್ಛ ಟಾನ್‌ ಸ್ಸ ಯಂ ಭಕ್ತ್ಯಾ ತೇನಾಯಂ ಬಸನೇಶ್ವರಃ ' 


ಸಂಸ್ಕೃತ ಕವಿಗಳ ಕಾಣಿಕೆ ೬೯.೭ 


ಗತ್ಯರ್ಥಕತ್ಮೇ ವಾಧಾತೋರೇತದರ್ಥದ್ವಯಂ ಸ್ಥಿತಂ | 
ಮಹತ್ಸಂಸಾರ ಚಕ್ರೇಸ್ಮಿನ್‌ ಯೇ ವಸಂತಿ ಚ ದುರ್ಜನಾಃ | 
ತಾನ್ಸಂಧತೇ ಸದಾ ಬಾಲೋ ನಿಶ್ವರಕ್ಷಣ ತತ್ಪರಃ | 
ಹಿಂಸಾಗಂಥೇನ ಶಬ್ದೇನ ಪ್ರೋಚ್ಯತೇ ವರವರ್ಣಿನೀ | 
ಸರ್ವದಾ ತವ ಬಾಲೋರ$ಯಂ ಬಸವೇಶ ಇತೀರ್ಯತೇ ! 
ಕೂಡಲೀ ಸಂಗಮೇಶೋ$ಹಂ'ಮಾದಾಂಬೇ ವರವರ್ಣಿನೀ! ಈ 
ಕಪ್ಪಡೀ ಸಂಗಮೇಶಾಖ್ಯ ಸಟ್ಟಣೇ ನಿವಸಾಮ್ಯಹಂ 
ಮತ್ಪುತ್ತೋರಿಯಮ್‌ ಮಹಾಭಾಗೇ ಲೋಕಪಾಲನತತ್ಪರಃ | 
ಶಿವಭಕ್ತಿ ಪರೋನಿತ್ಯಂ ತವ ಪುತ್ರತ್ವಮಾಗತಃ | 
ದಸ್ಮಾದೇನಂ ಮುಹಾಭಾಗೇ ದಿದೃಕ್ಲುರಹಮಾಗತಃ | 
ಗುರುರೂಸಧರೋಹ್ಯತ್ರ ಸರ್ವಕಾಲೇ ವಸಾಮ್ಯಹಂ 
ಏವಮಾಜ್ಞಾಸ್ಯ ಸಹಸಾ ಸಂಗಮೇಶಸ್ಥಿರೋದಧೇ ॥ 
ಎಲ್ಲಾ ಜಗತ್ತು ಯಾವಾತನಲ್ಲಿ ವಾಸಮಾಡುತ್ತದೆಯೋ ಅಂತಹ ಮಹೇಶ್ವರನ 
ಸ್ಥಾನದಲ್ಲಿ ನಿನ್ನ ಭಾಗ್ಯಶಾಲಿಯಾದ ಮಗನು ಮನ, ವಚನ, ಕರ್ಮಗಳಿಂದ ವಾಸ 
ಮಾಡುವನಾದುದರಿಂದ. ವಸ್‌ ಇದರಲ್ಲಿರತಕ್ಕ ಆದ್ಯಕ್ಷರವಾದ ವಕಾರಕ್ಕೂ, ಬಕಾರಕ್ಟೂ 
ಭೇದವಿಲ್ಲದೆ ಇರುವುದರಿಂದ (ವಭಯೋರಭೇದಃ) ಈ ನಿನ್ನ ಐಶ್ವರ್ಯ ಸಂಪನ್ನನಾದ 
ಬಾಲಕನು ಬಸವೇಶ್ವರನೆಂಬುವ ಹೆಸರನ್ನು ಧರಿಸಿರುತ್ತಾನೆ. ಸರಾತ್ರರವಾದ ಲಿಂಗದ 
ಸಾ ನದಲ್ಲಿ ಯಾವ ಪ್ರಮಥಗಣರು ವಾಸವನ್ನು ಮಾಡುತ್ತಾರೆಯೋ ಅತ್ತಕಡೆಗೆ ಇವನು 
ಭಕ್ತಿಯ ಭಾವದಿಂದ ಹೋಗುವನಾದುದರಿಂದ ಇವನಿಗೆ ಹೀಗೆ ಹೆಸರು ಬಂದಿದೆ. 
(ವಸಂತೀತಿ ವಸಾಃ ಗಣಾಃ) ಅಂದರೆ ವಾಸಮಾಡುವರು ತಾನ್‌ ಪ್ರತಿವಾತಿ ಗಚ್ಛತಿ 
ಬಸವಃ ಅಂದರೆ ಅವರ ಕಡೆಗೆ (ಪ್ರಮಥರ ಕರೆಗೆ) ಹೋಗುತ್ತಾನೆ. ಅವನೇ ಬಸವ. 
ಸರಂತು ವ ಮತ್ತು ಬ ಇವುಗಳಲ್ಲಿ ಭೇದವಿಲ್ಲದೆ ಇರುವದರಿಂದ ವಸವ ಇದರ ಬಸವ 
ಹೀಗೆ ರೂಪವಾಯಿತು. ವಾ ಧಾತುವಿಗೆ ಹೋಗುವದು ಹೀಗೆ ಅರ್ಥವು ಆಗುವುದರಿಂದ 
ಹೀಗೆ (ಬಸವ ಶಬ್ದದ) ಎರಡು ಅರ್ಥಗಳಾದವು. ವಾ ಗತಿಗಂಧನಯೋಃ ಈ ಆಧಾರ 
ದಿಂದ ವಾ ಧಾತುವಿನ ಎರಡನೆಯ ಅರ್ಥವು ಗಂಧನವೆಂದರೆ ನಾಶ ಹೀಗಾಗುತ್ತದೆ. 
ಇದರಿಂದ ಮುಂದಿನ ಅರ್ಥವು ಹೊಂದುವದು. ಹೇಶುಭಾಂಗೀ, ಗಂಧನ ಶಬ್ದದಿಂದ ನಾಶದ 
ಅರ್ಥವು ಆಗುವುದರಿಂದ ಈ ಮಹತ್ತರವಾದ ಸಂಸಾರ ಚಕ್ರದಲ್ಲಿ ಯಾವ ದುರ್ಜನರು 
ವಾಸವಾಗಿರುತ್ತಾರೆಯೋ ಅವರ ಸ್ಥಾನವನ್ನು ರಕ್ಷಣೆ ಮಾಡುವದರಲ್ಲಿ ತತ್ಪರನಾದ 
ಈ ಬಾಲಕನು ಯಾವಾಗಲೂ ನಾಶಮಾಡುವವನಾದುದರಿಂದ ಜನಗಳು ಈತನಿಗೆ 
ಬಸವನೆನ್ನುತ್ತಾರೆ. ಎಲೌ ಸುಂದರಿಯಾದ ಮಾದಾಂಬಿಯೇ, ನನಗೆ ಕೂಡಲ 
ಸಂಗಮೇಶ್ವರನೆಂದು ಹೇಳುತ್ತಾರೆ. ಕಪ್ಪಡಿಯ ಸಂಗಮೇಶ್ವರನಲ್ಲಿ ನಾನು ವಾಸ 
ವಾಗಿರುತ್ತೇನೆ. ಜನಗಳ ಸಂರಕ್ಷಣೆಯನ್ನು ಮಾಡುವದರಲ್ಲಿ ಕುಶಲ. ಯಾವಾಗಲೂ 
ಶಿವನ ಭಕ್ತಿಯಲ್ಲಿ ತೊಡಗಿರುವ ಈ ನನ್ನ ಮಗನು ನಿನ್ನ ಹೊಟ್ಟೆಯೊಳಗೆ ಹುಟ್ಟಿರು 
ತ್ತಾನೆ. ಆದ್ದರಿಂದ ಅವನನ್ನು ನೋಡಬೇಕೆಂಬುವ ಇಚ್ಛೆಯಿಂದ ನಾನು ಬಂದಿರು 
/ಕ್ಮೇನೆ.. ಗುರುರೂಸ ಧಾರಣ ಮ್ಹಾಡಿಕೊಂಡು ಯಾವಾಗಲೂ ನಾನು ಇಲ್ಲಿಯೇ 
ಇರುತ್ತೇನೆ. ಹೀಗೆ ಹೇಳಿ ಈಶ್ವರನು ಅಂತರ್ಧಾನನಾದನು. 


೬೯೮ ಬಸಷತತ್ವ ರತ್ನಾಕರ 


ಸಡಕ್ಷರದೇವನು--ಈತನ ಕಾಲ ಮೊದಲಾದವುಗಳನ್ನು ಕನ್ನಡ ಕವಿಗಳ ಕಾಣಿಕೆ 
ಯಲ್ಲಿ ಬರೆಯಲಾಗಿದೆ. ಈತನು ಸಂಸ್ಕೃತದಲ್ಲಿ ಭಕ್ತಾಧಿಕ್ಯ, ಶಿವಾಧಿಕ್ಯ, ಕವಿಕರ್ಣ 
ರಸಾಯನ ಸ್ತೋತ್ರಮಂಜರಿ ಬಸವಾಷ್ಟಕಗಳನ್ನು ಬರೆದಿರುತ್ತಾನೆ. 


ಇವರ ಬಸವಾಷ್ಟ್ರಕವು 


ನಿತ್ಯಾಭೇದ್ಯಂ ನಿರ್ಮಿತವಿದ್ಯಂ ನಿರವದ್ಯಂ 

ವಿಶ್ವಾಚಾರ್ಯಂ ವಿಶ್ವತಚರ್ಯಂ ಗಣವರ್ಯಂ | 

ಗೀತವ್ರಾತ ಸ್ಪೀತಸುಧಾ ಪ್ರೀಣಿತಭರ್ಗರಂ । ? 
ನಂದೇ$ಹಂ ತ್ವಾಂ ನಿರ್ಜಿತಪಾಶಂ ಬಸವೇಶಂ "Oy 


ಗಂಗಾಕಾಂತಂ ಸಂಗಮನಾಥಾರ್ಪಿತಚಿತ್ತಂ | 

ಮಾಂಗಲ್ಯಾಂಗಂ ಜಂಗಮಲಿಂಗಾರ್ಚನಲೋಲಂ ॥ ps 
ಕಲ್ಯಾಣ ಶ್ರೀಸೇಪವಿತ ಮತ್ಯದ್ಭುತವತ್ತಂ ರ್ಥ ತ 
ವಂಡೇಂಹಂ ತ್ವಾಂ ನಿರ್ಜಿತಪಾಶಂ ಬಸವೇಶಂ ॥ ೨॥ 
ಮೂಲೋದ್ದಿಷ್ಟಂ ಗಣಪತಿಪದಂ ಮೂರ್ತಿಮದ್ಭರ್ಗಭಾಗ್ಯಂ | 

ಭಕ್ತಿಶ್ರೇಯಃ ಪದಮಧಿಗತಂ ಭವ್ಯಭಕ್ತಾಬ್ಭಿಚಂದ್ರಂ iF 

ವಿಶ್ವಾಧಾರಂ ವಿಮಲವಪುಷ ನೀರಶೈವಾಧ್ವದೀಪಂ | 

ಭಾಸ್ವದ್ರೂಪಂ ಬಸವಮನಿಶಂ ಭದ್ರದಂ ಭಾವಯಾನಿ NT 


ಕರುಣಾರಸಾರ್ದಮನಸೇ ಮಹೀಯಸೇ । 

ಪರಮಾರ್ಥಸಾರವಚನೇ ಗರೀಯಸೇ ॥ 

ಶಿನಧರ್ಮುಧಾಮಕಮನೀಯ ಮೂರ್ತಯೇ |! 
ಬಹುಷೋ ನಮೋಸ್ತು ಬಸವಾಧಿಪಾಯತೇ Be . ಎ. 


ಷಡಕ್ಟರಾಖ್ಯೇನ ವಿನಿರ್ಮಿತಂಸ್ಕವಂ | 
ಗುಣಾಭಿಯುಕ್ಕಂ ಬಸವಸ್ಯ ಯಸ್ಸದಾ । kh 
ಪಕೇದಿಮಂ ಪ್ರಾಸ್ಯ ನಿಜೇಷ್ಟಸಂಪದಂ । "166 
ಪರತ್ರಯಾತ್ಯೇವ ಪದಂ ಕಪರ್ದಿನಂ ॥ 3 1೫ 
ಸ 
ಶ್ರೀ ಪಾಲ್ಕುರಿಕೆಯ ಸೋಮನಾರಾಧ್ಯರು--ಇವರು ಸಂಸ್ಕೃತದಲ್ಲಿ ಬಸವಣ್ಣನ 
ಸಂಚಗದ್ಯ, ಬಸವರಾಜೀಯ ಅಥವಾ ಸೋಮನಾಥಭಾಷ್ಯ, ಬಸವೋದಾಹರಣ 
ಮೊದಲಾದವುಗಳನ್ನು ಬರೆದಿರುತ್ತಾರೆ. ಇವರ ಹೆಚ್ಚಿನ ಸಂಗತಿಗಳನ್ನು ತೆಲುಗು 
ಮತ್ತು ಕನ್ನಡಗಳ ಕಾಣಿಕೆಯಲ್ಲಿ ಬರೆಯಲಾಗಿದೆ. 


ಶ್ರೀ ಬಸವೋದಾಹರಣದಲ್ಲಿ 
ಪ್ರಥಮಾ ವಿಭಕ್ತಿ-- 
ಜಯತು ಬಸವರಾಜಃ ಪ್ರಾಣಲಿಂಗಾತ್ಮಪೂಜಃ । ಶರಣದಿವಿಜ 
ಭೂಜಃ ಸ್ಮೇರಸಂತ್ಸರೋಜಃ ॥ ಗಣಪರಿಷದಧೀನಃ ಖ್ಯಾತದಾನಾವಧಾನಃ 
ಸರಸಮಹಿಮಗಾನಃ ಸ್ವಾನುಭೂತ್ರೈ ಕಮಾನಃ IA 


ಕ 


ಸಂಸ್ಕೃತ ಕಪಿಗಳ ಕಾಣಿಕೆ | ೯೯ 
ದ್ವಿತೀಯಾ ನಿಭಕ್ಷ 
ವೇದಾಂತಾರ್ಥ ರಹಸ್ಯಭೇದ ನಿಶುನವ್ಯಾಪಾರ ಪಾರಂಗತ । ಪ್ರೌಢ 
ಪ್ರಕ್ರಿಯವಾಕ್‌ಪ್ರ ಪಂಚ ರಚನಾಚಾತುರ್ಯ ಧುರ್ಯಾಶ್ರಯಂ । ದೈವಾ 
ಸ್ತಿಕ್ಕವಿದರ್ಶನ ಪ್ರತಿಭುವಂ ತಾಪಚ್ಛೆದಾಪಂಡಿತಂ | ಭಾಂಡಾಗಾರ 
ಧುರೀಣಮತ್ರ ಬಸವಾಮಾತ್ಯಂ ಕೆಮಾಚಕ್ಸ್ಮ್ಮಹೇ ।॥೨॥ 
ತೃತೀಯಾ ವಿಭಕ್ತಿ. 
ಆಸ್ಥಾನೇ ಶಿವನಾಗಸಂಯಮಿಕರ ದ್ವಂದ್ವಾಂ ಗುಳಿಶ್ರೇಣಿಕಾ । ಲೀಲಾ 
ಲಾಲನ ಮಂಥನಾದ ಜನಯತರ್ತ ಯಃ ಕ್ಸೀರಧಾರಾವಳಿಂ । ತೇನಾತ್ಯದ್ಭುತ 
ಕರ್ಮಕರ್ಮಠ ಮಹಾಮಹಾತ್ಮ್ಯ್ಯವರ್ಧಿಷ್ಟುನಾ | ಭಾಂಡಾಗಾರ 
ಡುರಂಧರೇಣ ಬಸವಾಮಾತ್ಯೇನ ಕಃ ಸ್ಪರ್ಧತೇ ॥೩॥ 
ನೇದಾಂತೋದಿತ ನೀರಶೈವ ಸಮಯಾಚಾರ ವ್ರತಪ್ರಕ್ರಿಯಾ। 
'  ಚರ್ಯಾದೇಶಿಕ ಸಾರ್ವಭೌಮ ಮಹಿಮ ಭ್ರಾಜಿಸ್ಥನೇ ಜಿಷ್ಣವೇ । 
ಭಾಂಡಾಗಾರ ದುರಂಧರಾಯ ಬಸವಾಮಾತ್ಯಾಯ ಚೇತಸ್ಸದಾ । 
ಜಾಗ್ರ ತ್ಳೂಡಲಸಂಗಮೇಶ್ವರ ಮಹಾದೇವಾಯ ತಸ್ಮೈ ನಮಃ ೪ ॥' 
ಸಂಚಮಾ ವಿಭಕ್ತಿ-- 
ಜೇತಃ ಕೀಲಿತಸಂಗಮೇಶ್ವರ ಮಹಾದೇವಾಲಿಕಪ್ರಸ್ಫುರ | ಜ್ಞಾಲಾ 
ಜಾಲ ಜಟಾಲವಜ್ಬ ಶಲಭಾಕಾರ ಪ್ರಸೂನಾಂ ಬಕಾತ್‌ |! ಭಾಂಡಾಗಾರ 
ದುರಂಧರಾದ್ಬಸವಾಮಾತ್ಯಾ (ತ್ಸುಪರ್ವಾವಳೀ) | ಚೂಡಾಫ್ರಸ್ಟನದಾರ 
ನಿಂದಯುಗಳಾನ್ಸೈವಾಪರಂ ದೈವತಂ I ೫ ॥ 


ಷಷ್ಠೀ ವಿಭಕ್ತಿ | ಮ 
ಚಿದ್ಯೋಮಸ್ಮಯಮಾನ ಶೀತಕಿರಣೋ ದ್ಯೋತತ್ಸುಧಾ ಮಾಧುರೀ । 
i ನಿರ್ವ್ವ್ಯತ್ತಸ್ನಪನಪ್ರಮೋದ ಭರಿತ ಶ್ರೀ ನೀಲಕಂಠಾತ್ಮನಃ । ಉಸ್ಕ್ರೀಲದ್ಗುಣ 
 ರತ್ನರೋಹಣ ಮಹಾಶೈಲಸ್ಯ ತಸ್ಯ ಪ್ರಭೋಃ | ಭಾಂಡಾಗಾರ ದುರಂಧರಸ್ಯ 
| ಬಸವಾಮಾತ್ಯಸ್ಯ ದಾಸ್ಯ್ರಂ ಭಜೇ॥೬॥ 
ಸಪ್ತವಿಸಾ ವಿಭಕ್ತಿ & 
ಓಂಕಾರಾಂಕುರಿ ವೇದಪಲ್ಲವ ಸತ್ರಂಚಾಕ್ಸರೀ ಮಂಜರೀ । ತತ್ವಾ 
ಮೋದ ನಿತಾಂತಲುಬ ಶರಣಾನೀಕೇತದ್ಧ ಪುಷ್ಪಂ ದಯಾ । ಯಾಸೌ 
ನಾದಲತಾತದೀಯ ಸುಷಮಾ ರಾಮಾಭಿ ರಾಮಸ್ಥಲೇ | ತಸ್ಮಿನ್‌ ಶ್ರೀ 
ಬಸವಾಹ್ವಯೇ ಗುಣನಿಧೌ ಕಿಂ ವಾನಲೋಕೋತ್ತರಂ ॥ ೭॥ 


ಶಿಂಗಿರಾಜಕವಿ-ಈತನ ವಿಷಯ ಈ ಮೊದಲೇ ಬರೆಯಲಾಗಿದೆ. ಈತನು 


ಸಂಸ್ಕೃತದಲ್ಲಿಯೂ ಕವಿತೆಗಳನ್ನು ಮಾಡಿರುತ್ತಾನೆ. 


೭೦೦ ಬಸವತತ್ವ ರತ್ನಾಕರ 


ಇನ್ನೂ ಕೆಲವು ಸಂಸ್ಕೃತ ಗ್ರಂಥಗಳಲ್ಲಿ ಬಸವಣ್ಣನವರ ಸ್ತೋತ್ರಗಳು ಸಿಗುತ್ತವೆ. 
ಸಕಾಲದಲ್ಲಿ ಗ್ರಂಥಗಳು ದೊರೆಯದೆ ಇದ್ದಕಾರಣ ಈ ಪ್ರಕರಣವು ಅಪೂರ್ತಿಯಾಗಿರು 
ತೃದೆ. | 
ಕ ಇದಲ್ಲದೆ ಅನೇಕ ಆಂಗ್ಲ ಭಾಷಾ ಪಂಡಿತರೂ ಕೂಡ ಬಸವಣ ನವರ ನಿಷಯಕ್ಕೆ 
ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಬರೆದಿರುತ್ತಾರೆ. ಅವುಗಳನೈಲ್ಲಾ ಸಂಗ್ರಹ ಮಾಡಿ 
ದೇನೆ. ಅವುಗಳನ್ನೂ, ಮರಾಠಿ ಭಾಷೆಯ ಕವಿಗಳು ಬಸವಣ್ಣನವರಿಗೆ ಕೊಟ್ಟ ಕಾಣಿಕೆ 
ಗಳನ್ನೂ ಇದರಲ್ಲಿ ಸೇರಿಸಲಿಕ್ಕೆ ಆಗಲಿಲ್ಲ. ಮತು ಬಸವಣ್ಣ ನವರೂ ಜಗತ್ತಿನ 
ಮಹಾತ್ಮರೂ, ಬಸವಣ್ಣನವರೂ ಉದ್ದರಣಿಗಳೂ, ಬಸವಣ್ಣನವರೂ ಕಾಲಜ್ಞಾನವೂ, 
ಬಸವಣ್ಣನವರೂ-ಸಂಚಾಚಾರಗಳೂ ನೊದಲಾದ ಪ್ರಕರಣಗಳನ್ನು ಅಚ್ಚು ಮಾಡಿಸಲಿ 
ಕ್ವಾಗಲಿಲ್ಲ. ಅವುಗಳೆಲ್ಲ ಯೋಗ್ಯ ಸಂದರ್ಭದಲ್ಲಿ ಬಯಲಿಗೆ ಬರುತ್ತವೆಂದು ಆಶ್ವಾಸನ 
ಕೊಡುತ್ತೇನೆ. 

ಭಗವಾನ್‌ ಬಸವೇಶ್ವರರ ಬಗ್ಗೆ ಇಂತಹ ಇನೂ ೨-೩ ಗ್ರಂಥಗಳನ್ನು ಬರೆಯಲಿಕ್ಕೆ 
ಶಕ್ಯವಿದೆ. ಅವರ ಸಾವಿರಾರು ವಚನಗಳಿಗೆ ಭಾಷ್ಯವನ್ನು ಬರೆಯಬೇಕೆಂಬುವ ಹಂಬಲವೊ 
ಇರುತ್ತದೆ. ಎಲ್ಲ ಕಾರ್ಯಗಳಿಗೂ ಪರಮಾತ್ಮನ ಕೃಪೆಯು ಬೇಕಾಗುತ್ತದೆ. ಆದರೆ 
ಕನ್ನಡನಾಡಿನ ಮಹಾಜನಗಳು ನನ್ನ ಈ ಅಲ್ಪಸೇವೆಯನ್ನು ಆದರದಿಂದ ಸ್ವೀಕರಿಸಿ 
ಮ್ರು ಕಾರ್ಯಕ್ಕೆ ಪ್ರೋತ್ಸಾಹ ಕೊಡುವರೆಂದು ನಂಬಿದ್ದೇನೆ. ಇಲ್ಲಿಗೆ ಶ್ರೀ ಬಸವತತ್ವ 
ರತ್ನಾಕರವು ಸಂಪೂರ್ಣವಾದ ಬಗ್ಗೆ ಪರಮಾತ್ಮನನ್ನು ಸ್ಮರಿಸಿ ನಿರಮಿಸುತ್ತೇನೆ. 


ಸಂಸೂರ್ಣವಾದುದು 


ಜಯ ಬಸವೇಶ್ವರ 


1475-49, ಬೆಂಗಳೂರು ಸಿಟಿ ಬೆಂಗಳೂರು ಪ್ರೆಸ್ಸಿನಲ್ಲಿ ಸೂತರಿಂಟಿಂಡೆಂಟರಾದ 
ಬ. ಕೆ. ಬಾಲಕೃಷ್ಣನ್‌ರವರು ಮುದ್ಭಿಸಿರುವರು. 


ಹಿ 
SR ~~ 


wp (! 


BSP TEES Ee 
೫) 4 ಣ್‌ ಹ 


WI ANY 


Pe’ 
ಬ್‌ 
ಥು 


A 
Re 


ಲೇ ಬಜ ಲ್‌ 
FA ಸ 4 ಳಿ [3 


NT Wei Keen ಗ NE ಬಿಕ್ಕೆ 
ಟ್‌ ಶೆ AOE 


Es Wg pas 


ಫೋ ತ್ಸ ್‌್‌ ೩ 
ತು; 


